ಯುಗಾದಿ-೨ 

ಸಂಧ್ಯಾವಂದನೆ-೨ ೭೮ 
ಜ್ಯೇಷ್ಠಮಾಸ-ಆಷಾಢಮಾಸ-೩೯೪ 
ಅಕ್ಷಯ ತೃತೀಯ-೫೩೩ 
ಶ್ರಾವಣಮಾಸ-೬೬೩ 
ಚೈತ್ರಮಾಸ-ವೈಶಾಖಮಾಸ-೮೦೪ 
ನಾಗಪಂಚಮಿ-೯೪೧ 

ಮಂಗಳಗೌರಿ ಪೂಜಾ ವಿಧಾನಂ-೧೦೬೯ 
ಜ್ಯೋತಿರ್ಭೀಮೇಶ್ವರವ್ರತ-೧೧೭೯ 
ಭಜನಮಾಲಾ-೧೩೨೧ 
ರಾಮನವಮಿ-೧೪೬೩ 
ವರಮಹಾಲಕ್ಷ್ಮೀ ಹಬ್ಬ-೧೫೭೦ 
ನವರಾತ್ರಿ-೧೬೮೫ 


ನರಸಿಂಹ ಜಯಂತೀ-೧೮೧೬ 


ಸ್ವರ್ಣಗೌರಿವ್ರತ-೧ ೯೪೬ 
ಹನುಮಜ್ಜಯಂತೀ- ೨೦೭೮ 
ಭಾದ್ರಪದಮಾಸ-೨೧೯೦ 


ಷಾಷಮಿ-೨೩೪೩ 


ಣ ಟಿ 


eM 


ಪೌಷಮಾಸ-ಮಾಘಮಾಸ-೨೪೬೭ 

ದೀಪಾವಳಿ-೨೬೦೫% 
ಆಶ್ವೀಜಮಾಸ-ಕಾರ್ತೀಕಮಾಸ-ಮಾರ್ಗಶಿರಮಾಸ-೨೭೧೯ 
ಸರಸ್ವತೀಪೂಜೆ-೨೮೫೮ 
ಫಾಲ್ಲುನಮಾಸ-ಅಧಿಕಮಾಸ-೨೯೭೬ 
ಉತ್ಥಾನದ್ವಾದಶಿ-೩೧೦೬ 

ಗಣೇಶ ಚತುರ್ಥೀ-೩೨೩೦ 

ಖಯಷಿಪಂಚಮೀ-೩೪೧೩ 

ಅನಂತ ಚತುರ್ದಶೀ-೩೫೪೪ 

ನರಕಚತುರ್ದಶೀ-೩೭೩೦ 


ದುರ್ಗಾಷ್ಟಮಿ-೩೮೨೭ 


ಚೈತ್ರ | ಶುದ್ಧ || ಪ್ರತಿಪತ್‌ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ೇಕ್ರಮಾರ್ಗದರ್ಶಿನೀ 
ಯುಗಾದಿ 


ಚೈತ್ರ ॥ ಶುದ್ಧ!। ಪ್ರತಿಪತ್‌ 


ವಿದ್ವಾನ್‌ ॥। ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವ್ವಾಚಾರ್ಯನಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ಯುಗಾದಿ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ॥ ಶ್ರಾವಣ॥ ಶುದ್ಧ ॥ 
ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪರಮಪೊಜ್ಯ ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು : ೧೦೩ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ಶ್ರೀಮದ್ಭಾಗವತ, ಹರಿಕಥಾಮೃತಸಾರ ಮತ್ತು ಇತರ ಮಧ್ವಶಾಸ್ತಗಳಲ್ಲೇ ತಮ್ಮ 
ಜೀವನವನ್ನು ಮುಡುಪಾಗಿಟ್ಟು, ಚಳ್ಳಕೆರೆ ನಿವಾಸಿಗಳಾಗಿದ್ದ ದಿವಂಗತರಾದ ಶ್ರೀಯುತರಾದ 
ಎನ್‌.ಎ. ವಿಜೇಂದ್ರರಾವ್‌ ಮತ್ತು ಎನ್‌.ವಿ. ಮಂದಾಕಿನಿ ಬಾಯಿ ಇವರುಗಳ ಸ್ಮರಣಾರ್ಥ 
ಬೆಂಗಳೂರು ಸಹಕಾರನಗರದಲ್ಲಿರುವ ಇವರ ಪುತ್ರ ಶ್ರೀ ಎನ್‌.ವಿ. ಅನಂತಮೂರ್ತಿ 
ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಬಿ.ಆರ್‌. ಪ್ರಿಯಂವದ, ಅವರು ಮಾಡಿದ ಸೇವೆ. 


ಯುಗಾದಿಯ ಪರ್ವಕಾಲದಲ್ಲಿ ಅಷ್ಟದಳ ಕಮಲವನ್ನು ಬರೆದು, 
ಎಂಟು ದಳಗಳಲ್ಲಿ ಈ ಕೆಳಗಿನ ಶ್ಲೋಕದಂತೆ ವೇದಾದಿ ಶಾಸ್ತ್ರಗಳನ್ನು 
ಅವಶ್ಯ ಪೂಜಿಸಬೇಕು. 


ಖಗ್ವೇದಂ ಪೂರ್ವಪತ್ರೇ ತು ಯಜುರ್ವೆೇದಂತು ದಕ್ಷಿಣೇ 
ಪಶ್ಚಿಮೇ ಸಾಮವೇದಂ ತು ಉದಗಾಥರ್ವಣಂ ತಥಾ 
ಆಗ್ನೇಯೇ ಚ ತಥಾಂಗಾನಿ ಧರ್ಮಶಾಸ್ತ್ರಾ ಣಿ ನೈರ್ಯತೇ 
ಪುರಾಣಂ ಚೈವ ವಾಯುವ್ಯ ಈಶಾನ್ಯೇ ನ್ಯಾಯವಿಸ್ತರೌ ॥ 


ಕತಿ 


14. 


ವಿಷಯಾನುಕ್ರಮಣಿಕೆ 


ಯುಗಾದಿ ಹಬ್ಬದ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 


ಸ್ತ್ರೀಯರು ಮಾಡಬೇಕಾದ ಕರ್ತವ್ಯಗಳು 


ಯುಗಾದಿ ಹಬ್ಬದಲ್ಲಿ ಮಾಡಲೇ ಬೇಕಾದ ಕರ್ತವ್ಯಗಳು 


ಸಾಯಂಕಾಲ ಹೀಗೆ ಮಾಡಿರಿ 

ಹೊಸ ಬೆಳೆ ಹಾಗೂ ಹೊಸ ವಸ್ತುಗಳ ಖರೀದಿ 

ಪೂಜಾವಿಧಾನ 

ಸ್ತೋತ್ರ-ಮಂತ್ರಗಳು 

ಸ್ತ್ರೀಯರು ಹೇಳಬೇಕಾದ ಹಾಡುಗಳು 

ಯುಗಾದಿಯ ಬಗ್ಗೆ ಅಪೂರ್ವ ಮಾಹಿತಿ 

ಶಾಲಿವಾಹನ ಶಕೆ 1943 ಇತ್ಯಾದಿ ವರ್ಷದ 
ಅನುಷ್ಠಾನ ಇಂದೇಕೆ ಕಾಣಿಸುತ್ತಿಲ್ಲ 9 

ಗಡಿಯಾರವನ್ನು ಅನುಸರಿಸಿದರ ದುಷ್ಪರಿಣಾಮ 

ಯುಗಾದಿಯ ದಿವಸ ಮಾಡಬಹುದಾದ ದಾನಗಳು 

ಅಡುಗೆ ಮಾಡುವ ಮೊದಲು ತಿಳಿಯಿರಿ 


78 


82 


ಮುನ್ನುಡಿ 


ಪದ್ಮನಾಭರೂಪಿಯಾದ ಭಗವಂತನ ನಾಭಿಯಿಂದ ಒಂದು ಕಮಲ ಹುಟ್ಟಿತು. 
ಆ ಕಮಲದಲ್ಲಿ ಚತುರ್ಮುಖಬ್ರಹ್ಮದೇವರು ಹುಟ್ಟಿದರು. ೫೦ ವರ್ಷಗಳ ಕಾಲ 
ಅಖಂಡ ತಪಸ್ಸನ್ನು ಮಾಡಿದ ಚತುರ್ಮುಖಬ್ರಹ್ಮದೇವರು ಭಗವಂತನ ಆಜ್ಞೆಯಂತೆ 
ಸೃಷ್ಟಿಯನ್ನು ಪ್ರಾರಂಭ ಮಾಡಿದರು. ಆ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ ದಿನವೇ 
ಯುಗಾದಿ. “ಚೈತ್ರೇಮಾಸಿ ಜಗದ್‌ಬ್ರಹ್ಮ ಸಸರ್ಜ ಪ್ರಥಮೇ$ಹನಿ' ಚೈತ್ರಮಾಸದ 
ಶುಕ್ಲಪಕ್ಚದ ಪ್ರತಿಪತ್‌ ದಿನ ಚತುರ್ಮುಖಬ್ರಹದೇವರು ಸೃಷ್ಟಿಯನ್ನು ಪ್ರಾರಂಭ 
ಮಾಡಿದರು. ಇದುವೇ ಸೃಷ್ಟಿಯ ಮೊದಲ ದಿನವಾಗಿದೆ. 


ಹಬ್ಬಗಳ ಆಚರಣೆಯಿಂದ ಸನಾತನ ಸಂಸ್ಕೃತಿಯ ರಕ್ಷಣೆಯಾಗುತ್ತದೆ. 
ಮನೆಯಲ್ಲಿ ಸಡಗರದ ವಾತಾವರಣವು ಅಧಿಕವಾಗುತ್ತದೆ. ಬಂಧು-ಬಾಂಧವರಲ್ಲಿ 
ಸಂಬಂಧವು ದೃಢವಾಗುತ್ತದೆ. ದಾನ-ಧರ್ಮಗಳಿಂದ ಪುಣ್ಯವು ಅಧಿಕವಾಗುತ್ತದೆ. 
ಈ ದೃಷ್ಟಿಯಿಂದ ಎಲ್ಲ ಹಬ್ಬಗಳ ಮಹತ್ವವನ್ನು ಸಾರುವುದಕ್ಕಾಗಿ ೩೦ ಪುಸ್ತಕಗಳು 
ಹೊರಟಿವೆ. ಇವುಗಳಲ್ಲಿ ಎರಡನೆಯದ್ದೇ "ಯುಗಾದಿ' ಎಂಬ ಈ ಪುಸ್ತಕ. 


ಈ ಪುಸ್ತಕದಲ್ಲಿ ಯುಗಾದಿಯ ದಿವಸ ಆಚರಿಸಬೇಕಾದ ಕರ್ತವ್ಯಗಳನ್ನು 
ಪಂಚಾಂಗಪೂಜಾ ಕ್ರಮವನ್ನು, ಪಾರಾಯಣ ಮಾಡಬೇಕಾದ ಸ್ತೋತ್ರ ಮಂತ್ರಗಳನ್ನು 
ಹಾಗೂ ಅಡುಗೆಗಳನ್ನು, ಯುಗಾದಿ ಹಬ್ಬದ ವೈಶಿಷ್ಟ್ಯಗಳನ್ನು ನೀಡಲಾಗಿದೆ. ಸಾಧಕರು 
ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಈ ೩೦ ಪುಸ್ತಕಗಳಲ್ಲಿ 
ಮೊಟ್ಟಮೊದಲು ನೀವು ವಿಷಯಾನುಕ್ರಮಣಿಕೆಯನ್ನು ಓದಬೇಕು. ನಿಮಗೆ 
ಕುತೂಹಲವಿರುವ ವಿಷಯವನ್ನು ಅದರಿಂದ ಮೊದಲು ತಿಳಿದುಕೊಳ್ಳಬೇಕು. ಹಾಗೂ 
ಹಬ್ಬದ ಹಿಂದಿನ ದಿವಸವೇ ಆಚಾರ-ವಿಚಾರ ಎಂಬ ವಿಭಾಗವನ್ನು 


ಎ5 


ಓದಿಟ್ಟುಕೊಂಡಿರಬೇಕು. ಮತ್ತು ಅಡುಗೆಯ ಕ್ರಮವನ್ನೂ ಕೂಡ 
ತಿಳಿದುಕೊಂಡಿರಬೇಕು. ಮರುದಿವಸ ಈ ಪುಸ್ತಕವನ್ನು ಉಪಯೋಗಿಸಿಕೊಂಡು 
ಹಬ್ಬವನ್ನು ಆಚರಣೆ ಮಾಡಬೇಕು. ಪೂಜಾಕಾಲದಲ್ಲಿ ಅವಶ್ಯವಾಗಿ ಪೂಜಾವಿಧಾನ 
ಎಂಬ ವಿಭಾಗವನ್ನು ತೆರೆದಿಟ್ಟುಕೊಂಡು ಪೂಜಿಸಬೇಕು. ಹಾಗೂ ಪೂಜೆಯ ನಂತರ 
ಮೂರನೆಯ ಭಾಗದಲ್ಲಿನೀಡಲ್ಪಟ್ಟಸ್ತೋತ್ರಮಂತ್ರಗಳನ್ನು ಪಾರಾಯಣ ಮಾಡಬೇಕು. 
ಸ್ತ್ರ ೀಯರಾದವರು ಹಾಡುಗಳನ್ನು ಹೇಳಿಕೊಳ್ಳಬೇಕು. ಇಷ್ಟು ವಿಷಯ ೩೦ 
ಪುಸ್ತಕಗಳಿಗೂ ಕೂಡ ಸಂಬಂಧಪಟ್ಟಿದೆ. ಎಲ್ಲ ಹಬ್ಬಗಳಿಗೂ ನೀವು ಇದೇ ಕ್ರಮವನ್ನು 
ಅನುಸರಿಸಬೇಕು. 


ಅನೇಕ ಸಂಪ್ರದಾಯಜ್ಞರ ಬಳಿ ವಿಚಾರ ಮಾಡಿ, ಹಾಗೂ ಪ್ರಾಚೀನ 
ಧರ್ಮಗ್ರಂಥಗಳನ್ನು ಅರ್ವಾಚೀನ ಮುದ್ರಿತ ಪುಸ್ತಕಗಳನ್ನು ನೋಡಿ ಈ ೩೦ 
ಪುಸ್ತಕಗಳನ್ನು ಸಿದ್ಧಗೊಳಿಸಲಾಗಿದೆ. ಇಷ್ಟಾದರೂ ಕೆಲವೊಂದು ಸಂಪ್ರದಾಯಗಳು 
ಬಿಟ್ಟಿರುವ ಪ್ರಸಂಗವಿದೆ. ಅವುಗಳನ್ನು ನಿಮ್ಮಕ್ರಮದಂತೆ ಖಂಡಿತವಾಗಿಯೂ ಆಚರಣೆ 
ಮಾಡಬೇಕು. ಹಾಗೂ ಬಿಟ್ಟು ಹೋದ ಸಂಪ್ರದಾಯಗಳನ್ನು ನಮ್ಮ ಗಮನಕ್ಕೂ 
ತಂದುಕೊಡಬೇಕು. ಕೆಲವೊಂದು ಹಬ್ಬಗಳಿಗೆ ಇಂಥದ್ದೇ ರಂಗೋಲಿಗಳನ್ನು 
ಬರೆಯಬೇಕೆಂಬ ಸಂಪ್ರದಾಯಗಳೂ ಕೂಡ ಇದೆ. ಅದನ್ನು ಸಂಗ್ರಹ ಮಾಡಲು 
ಸಾಧ್ಯವಾಗಿರುವುದಿಲ್ಲ. ಅಡುಗೆಗಳ ವಿಧಾನದಲ್ಲಿಯೂ ಕೂಡ ಸಂಪ್ರದಾಯ 
ಭೇದವಿರುತ್ತದೆ. ಅವುಗಳನ್ನು ನಿಮ್ಮ ಸಂಪ್ರದಾಯದಂತೆ ನೀವು ಆಚರಿಸಬೇಕು. 


ಹಬ್ಬ-ಹರಿದಿನಗಳಲ್ಲಿ ಸಂಪೂರ್ಣದಿನವನ್ನು ಭಗವಂತನ ಸೇವಾರೂಪವಾಗಿ 
ಆಚರಿಸಬೇಕೆಂಬುದಷ್ಟೇ ಈ ಎಲ್ಲ ಕೃತಿಗಳ ಮುಖ್ಯಉದ್ದೇಶ. ಭಗವಂತನ 
ಆರಾಧನೆಯನ್ನು ಬಿಟ್ಟು, ಕೇವಲ ಅಡುಗೆ ಮಾಡುವುದು, ಮನೆಯ ಕೆಲಸವನ್ನೇ ಅತ್ಯಧಿ 
ಕಗೊಳಿಸುವುದು ಹಬ್ಬವೆಂದು ಕರೆಸಿಕೊಳ್ಳುವುದಿಲ್ಲ. ಕೇವಲ ಇದರ ಆಚರಣೆಯಿಂದ 
: ದುಃಖವೇ ಮತ್ತಷ್ಟು ಆಗುತ್ತದೆ. ಮನಸ್ಸಿಗೆ ಕಿರಿಕಿರಿಯಾಗುತ್ತದೆ. ಆದ್ದರಿಂದ 
ಸಾಧಕರಾದವರು ಹಬ್ಬದ ದಿವಸ ಹೆಚ್ಚು ಸಮಯವನ್ನು ಭಗವಂತನ 
ಆರಾಧನೆಗಾಗಿಯೇ ವಿನಿಯೋಗ ಮಾಡಬೇಕು. ಮನೆಯ ಕೆಲಸಗಳನ್ನು 
ಹಿಂದಿನ-ಮುಂದಿನ ದಿನಗಳಿಗೆ ಹಂಚಿಕೊಳ್ಳಬೇಕು. 


ಪ್ರಕೃತ ಯುಗಾದಿ ಎಂಬ ಈ ಪುಸ್ತಕದಲ್ಲಿ ಅಪರೂಪದ ಯುಗಾದಿಯ ದಿವಸ 
ಮಾಡಲೇ ಬೇಕಾದ ಸ್ತೋತ್ರವನ್ನು ಮುದ್ರಿಸಲಾಗಿದೆ. ಹಾಗೂ ಪಂಚಾಂಗಪೂಜಾ 
ಕ್ರಮವನ್ನು ನೀಡಲಾಗಿದೆ. ಈ ರೀತಿಯ ಸ್ತೋತ್ರವನ್ನು ಹಾಗೂ ಪಂಚಾಂಗಪೂಜೆಯನ್ನು 
ಮಾಡುವ ಕ್ರಮವು ಹಾಗೂ ಸಂಪ್ರದಾಯವು ಇಂದು ಬಿಟ್ಟುಹೋಗುತ್ತಿದೆ. ಪ್ರತಿಯೊಬ್ಬ 
ಸಾಧಕರು ಅನುಷ್ಠಾನವನ್ನು ಈ ಕ್ರಮದಲ್ಲಿಯೇ ಮಾಡಿ ಧನ್ಯರಾಗಬೇಕು. 


ಈ ಪುಸ್ತಕದಲ್ಲಿ ಅಡುಗೆ ವಿಭಾಗವನ್ನು ವಿಸ್ತಾರವಾಗಿ ನೀಡಲಾಗಿದೆ. ಹಾಗೂ 
ಪ್ರತಿಯೊಂದು ಪದಾರ್ಥಗಳಲ್ಲಿರುವ ಗುಣಧರ್ಮಗಳನ್ನು ಸಂಕ್ಷೇಪವಾಗಿ ಪರಿಚಯ 
ಮಾಡಲಾಗಿದೆ. ಆದ್ದರಿಂದ ಪ್ರತಿಯೊಂದು ಹಬ್ಬಗಳ ಅಡುಗೆಯ ಮೊದಲು ಈ 
ಪುಸ್ತಕದಲ್ಲಿರುವ ಅಡುಗೆ ವಿಭಾಗವನ್ನು ನೋಡಬೇಕು. ಇಲ್ಲಿ ಪದಾರ್ಥಗಳ ಬಗ್ಗೆ 
ನೀಡಿರುವ ವಿಚಾರಗಳು ಅತ್ಯಪೂರ್ವವಾಗಿವೆ. ಹಾಗೂ ಪ್ರತಿಯೊಂದು 
ಆಹಾರಪದಾರ್ಥಗಳಿಗೆ ಸಂಸ್ಕೃತದ ಶಬ್ದವನ್ನೂ ಕೂಡ ಬ್ರಾಕೆಟ್‌ನಲ್ಲಿ ನೀಡಲಾಗಿದೆ. 
ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಸಂಸ್ಕೃತದ ಪದಗಳನ್ನು ಉಪಯೋಗಿಸಿ 
ಭಗವಂತನಿಗೆ ನಿವೇದನೆ ಮಾಡಬೇಕೆಂಬ ದೃಷ್ಟಿಯಿಂದ ಇಲ್ಲಿ ಹೆಸರುಗಳನ್ನು 
ನೀಡಲಾಗಿದೆ. ೧೦೦ ವರ್ಷಗಳ ಹಿಂದೆ ಪ್ರಕಟಣೆಗೊಂಡ ಸೂಪಶಾಸ್ತ್ರ ಎಂಬ ಪುಸ್ತಕದ 
ಸಂಗ್ರಹವೇ ಇದಾಗಿದೆ. ಮತ್ತು ಮುಂದಿನ ಪುಸ್ತಕಗಳಲ್ಲಿಯೂ ಅಲ್ಲಲ್ಲಿ 
ಸೂಪಶಾಸ್ತ್ರದಿಂದ ಆಯ್ದ ಅಡುಗೆ ವಿಭಾಗಗಳನ್ನು ನೀಡಲಾಗಿದೆ. ಹಾಗಾಗಿ ಸೂಪಶಾಸ್ತ್ರ 
ಪುಸ್ತಕದ ಕರ್ತಗಳಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಅವರ 
ಉಪಕಾರವನ್ನು ಸದಿಸುತ್ತೇನೆ. 

ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೂಡ ಕೆಲವೊಂದು ಅಪರ್ವೂವಾದ 
ದಾಸರಾಯರ ಪದ್ಯಗಳನ್ನು ಹೇಳುವ ಸಂಪ್ರದಾಯವಿದೆ. ಅದನ್ನು ಅನೇಕ 
ಸಂಪ್ರದಾಯಜ್ಞರ ಕೇಳಿ ತಿಳಿದಿರುತ್ತೇನೆ. ಅವರಿಗೆಲ್ಲರಿಗೂ ಹೃದಯತುಂಬಿ 
ಕೃತಜ್ಞತೆಗಳನ್ನು ಸಮರ್ಪಿಸುತ್ತೇನೆ. 

ಪೂಜಾವಿಭಾಗದಲ್ಲಿ ಹತ್ತಾರು ಕೃತಿಗಳ ಉಪಯೋಗವನ್ನು 
ಪಡೆದುಕೊಂಡಿರುತ್ತೇನೆ. ಮುಖ್ಯವಾಗಿ ವ್ರತರಾಜ ಎಂಬ ಸಂಸ್ಕೃತ ಪುಸ್ತಕದ 


ಎತ 


ಉಪಯೋಗವನ್ನು ಬಹಳವಾಗಿ ಪಡೆದುಕೊಂಡಿರುವುದರಿಂದ ಆ ಪುಸ್ತಕಗಳ 
ಕತಣ್ಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರ ಉಪಕಾರವನ್ನು ಸರಿಸುತ್ತೇನೆ. ಹಾಗೂ 
ಪ್ರುಚೀನವಾದ ಅರ್ವಾಚೀನವಾದ ಅನೇಕ ಪೂಜಾಪುಸ್ತಕಗಳ ಯಣಭಾರ ನನಗಿದೆ. 
ಅನೇಕ ಪುರಾಣಗಳ ಆಗಮಗ್ರಂಥಗಳ ಉಪಯೋಗವನ್ನೂ ಕೂಡ ಬಹಳವಾಗಿ 
ಪಡೆದುಕೊಂಡಿರುತ್ತೇನೆ. 


ಹಗಲಿರುಳು ಸಲಹುತ್ತಾ ಜ್ಞಾನಕಾರ್ಯದಲ್ಲಿ ನಿರಂತರ ಆಸಕ್ತನಾಗಿರುವಂತೆ 
ಮಾಡುತ್ತಿರುವ ಈ ಲಕ್ಷ್ಮೀಹಯಗ್ರೀವದೇವರ ಜಯಂತಿಯ ಶುಭಪರ್ವಕಾಲದಲ್ಲಿ 
ಈ ೩೦ ಕೃತಿಗಳು ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಸಮರ್ಪಣೆಯಾಗುತ್ತಿರುವುದು 
ನನ್ನ ಸೌಭಾಗ್ಯವಾಗಿದೆ. ಗುರುಗಳೇ ಆದ ಪಲಿಮಾರುಮಠಾಧೀಶರಾದ ಪರಮಪೂಜ್ಯ 
ಶ್ರೀವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ ಭಗವಂತನಿಗೆ ಈ 
ಪುಸ್ತಕವು ಸಮರ್ಪಿತವಾಗುತ್ತಿರುವುದರಿಂದ ಭಗವಂತನು ನನ್ನ ವಿಷಯದಲ್ಲಿ 
ಸುಪ್ರೀತನಾಗುವುರಲ್ಲಿ ಸಂಶಯವಿಲ್ಲ. ಎಲ್ಲಸಾಧಕರಿಗೆ ಈ ಕೃತಿಯ ಲಾಭವು ದೊರಕಿ, 
ಎಲ್ಲರ ಸಾಧನೆ ಅಭಿವೃದ್ಧಿಯಾಗಲಿ ಎಂದು ಆ ಭಗವಂತನಲ್ಲಿ ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. ಹಾಗೂ ಗುರುಗಳಿಗೂ ಭಕ್ತಿಯಿಂದ ಅನಂತ ಕೃತಜ್ಞತೆಗಳನ್ನು 
ಸಲ್ಲಿಸುತ್ತೇನೆ. ಛಲಪ್ರತೀಕಗಳಲ್ಲಿರುವ ಭಗವಂತನು ಈ ಕೃತಿಗಳಿಂದ ಸಂಪ್ರೀತನಾಗಲಿ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಸಹಕಾರನಗರದಲ್ಲಿರುವ 
ಶ್ರೀ ಅನಂತಮೂರ್ತಿ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಗದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


ಯುಗಾದಿ ಹಬ್ಬದ 


ಆಚಾರ-ವಿಚಾರ 


ಯುಗಾದಿ 


4 


* + ಟಿ ಬ "ಎ OO ¥ 


+ *೫%ಊ 4% 4% OF 


ಯುಗಾದಿ ಹಬ್ಬದ ಆಚರಣೆಗೆ ಬೇಕಾಗುವ 
ಸಾಮಗ್ರಿಗಳು 
ಹೊಸದಾದ ಅರಿಶಿನ-ಕುಂಕುಮ ಹಾಗೂ ರಂಗವಲ್ಲಿಗಳು. 
ನೈವೇದ್ಯಕ್ಕಾಗಿ ಬೇವಿನ ಚಿಗುರು, ಬೇವಿನ ಹೂವು ಹಾಗೂ ಬೆಲ್ಲ. 
ಅಲಂಕಾರಕ್ಕಾಗಿ ಮಾವಿನಸೊಪ್ಪು, ಬೇವಿನಸೊಪ್ಪು. 
ಭಗವಂತನಿಗೆ ಸಮರ್ಪಿಸಲು ರೇಷ್ಮೆವಸ್ತ್ರ. 
ಮನೆಯಲ್ಲಿರುವ ಪ್ರತಿಯೊಬ್ಬರಿಗೂ ಹೊಸ ವಸ್ತ್ರಗಳು. 


ಭಗವಂತನಿಗೆ ಅಭ್ಯಂಗಸ್ನಾನಕ್ಕಾಗಿ ಶುದ್ಧವಾದ ಹೊಸದಾದ ಎಳ್ಳೆಣ್ಣೆ, ಬ್ರಾಹ್ಮೀ 
ತೈಲ. ಹಾಗೂ ಸೀಗೆಕಾಯಿ ಪುಡಿ. 


ಪಂಚಾಮೃತಾಭಿಷೇಕಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು. 

ಹಬ್ಬದ ಅಡುಗೆಗೆ ಬೇಕಾಗುವ ಪದಾರ್ಥಗಳು. 

ಹೊಸದಾದ ಪಂಚಾಂಗ. 

ತಪ್ಪದೇ ಆಚರಿಸಿರಿ ಎಂಬ ಶೀರ್ಷಿಕೆಯಲ್ಲಿ ಮೊದಲು ಬರೆದ ಸಾಮಗ್ರಿಗಳು. 


ಪೂರ್ಣಫಟಲ, ಸೇರಿನಲ್ಲಿತುಂಬಿದ ಅಕ್ಕಿ, ತಾಂಬೂಲ, ಚಿನ್ನದ ಆಭರಣಗಳು, 
ನಾಣ್ಯಗಳು, ಲೇಖನೀ, ಪುಸ್ತಕ, ದವಸ-ಧಾನ್ಯ, ಅರಿಶಿನದ ಕೊಂಬು, 
ಕಾಯಿಪಲ್ಯಗಳು, ಹಣ್ಣುಗಳು. ಇವುಗಳ ನಡುವೆ ಒಂದು ಕನ್ನಡಿ. 


ಈ ಪರಿಕರಗಳನ್ನು ಹಿಂದಿನ ದಿವಸವೇ ತಯಾರು ಮಾಡಿಟ್ಟುಕೊಳ್ಳಬೇಕು. 


-10- 


ಯುಗಾದಿ 


ಸ್ತ್ರೀಯರು ಮಾಡಬೇಕಾದ ಕರ್ತವ್ಯಗಳು 


೫. ಹಿಂದಿನ ದಿವಸಗಳಲ್ಲಿ ನಿಮ್ಮ ಮನೆಗೆ ಸುಣ್ಣ ಬಣ್ಣಗಳನ್ನು ಹಚ್ಚಿರಿ. ನಿಮ್ಮ ಮನೆ 
ಸಂಪೂರ್ಣವಾಗಿ ಸ್ವಚ್ಛವಾಗಿದ್ದು ಲಕ್ಷ್ಮಿದೇವಿಯು ನಿಮ್ಮ ಮನೆಗೆ ಭಗವಂತನ 
ಜೊತೆ ಆಗಮಿಸುತ್ತಾಳೆಂಬ ಅನುಸಂಧಾನವಿರಲಿ. 


೫. ಬಾಗಿಲಿಗೆ ಮಾವಿನ ತೊರಣಗಳನ್ನು ಕಟ್ಟಿರಿ. ಮಾವಿನ ಚಿಗುರಿನ ಗೊಂಚಲನ್ನು 
ತೋರಣದ ಜೊತೆ ಸೇರಿಸಿ. ದೇವರ ಮಂಟಪಕ್ಕೂ ಕೂಡ ಇದೇ ಕ್ರಮದಲ್ಲೇ 
ಅಲಂಕಾರವನ್ನು ಮಾಡಿರಿ. 


೫% ತುಳಸಿಯ ಮುಂದೆ ಹೊಸ್ಕ್ಮಿಲುಗಳಿಗೆ ದೇವರ ಮಂಟಪದ ಮುಂದೆ 
ಕೆಮ್ಮಣ್ಣಿನಿಂದ ಸಾರಿಸಿರಿ. ಕೆಮ್ಮಣ್ಣಿನಿಂದ ಸಾರಿಸದೆ ರಂಗೋಲಿಯನ್ನು ಸರ್ವಥಾ 
ಹಾಕಬೇಡಿರಿ. 


* ಬಳಪದಿಂದ ಸೀಮೇಸುಣ್ಣದಿಂದ ರಂಗೋಲಿಯನ್ನು ಬರೆಯಬೇಡಿರಿ. 
ರಂಗೋಲಿ ಪುಡಿಯಿಂದಲೇ ಹಬ್ಬದ ವಾತಾವರಣ ಎದ್ದುಕಾಣುವಂತೆ 
ಕಲಾತಕವಾದ ರಂಗೋಲಿಗಳನ್ನು ಬರೆಯಿರಿ. 


ಸೇ ಯುಗಾದಿ ದಿವಸ ಮೊದಲು ಮುತ್ತೇ ದೆಯು ಎದ್ದೇಳಬೇಕು. ಉಷಕಾಲದಲ್ಲೆದ್ದು 
ದೇವರಿಗೆ ನಮಿಸಿ, ಮಂಗಳದ್ರವ್ಯ ದರ್ಶನವನ್ನು ಮಾಡಬೇಕು. ಅನಂತರ 
ಗಂಡನನ್ನು, ಮಕ್ಕಳನ್ನು ಎಬ್ಬಿಸಬೇಕು. 


೫ ಹೊಸ್ತಿಲ ಪೂಜೆಯನ್ನು ಶ್ರ ದ್ಲೆಯಿಂದ ಆಚರಿಸಬೇಕು. ಶಂಖ- ಚಕ್ರ -ಪದ್ಮ, 
ಸ್ವಸ್ತಿಕೆಗಳನ್ನು ಬರೆದು, Ss ಕುಂಕುಮ ಮಂತ್ರಾಕ್ಷತೆಗಳನ್ನು ಏರಿಸಿ, ತಂಬಿಗೆ 
ಅಥವಾ ಗಿಂಡಿಯಲ್ಲಿ ಪೂರ್ಣಜಲವ' ನ್ನು ಹೊಸ್ತಿಲ ಮೇಲಿಟ್ಟು 
ದ್ವಾರಲಕ್ಷ್ಮಿಯನ್ನು, ಸರಸ್ವತಿಯನ್ನು, ಗೌರಿಯನ್ನು ಸ್ಮರಿಸುತ್ತಾ ಹೀಗೆ ಹೇಳಬೇಕು- 
ಹ್ರೀಂಕಾರರೂಪಿಣೀ ದೇವೀ ವೀಣಾಪುಸ್ತಕಧಾರಿಣಿ । 
ವೇದಮಾತರ್ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇ ಸದಾ ॥ 


-11- 


ಯುಗಾದಿ 


ಸ: ಹೊಸ್ತಿಲ ನಡುವೆ ಗಿಂಡಿಯಲ್ಲಿಮಧ್ಯದಲ್ಲಿ ಲಕ್ಷ್ಮೀದೇವಿಯನ್ನು, ಬಲಭಾಗದಲ್ಲಿ 
ಸರಸ್ವತಿಯನ್ನು, ಎಡಭಾಗದಲ್ಲಿ ಗೌರಿಯನ್ನು ಸರಿಸುತ್ತಾ ನಮಿಸಬೇಕು. 
ಹೊಸ್ತಿಲ ಪೂಜೆ ಮಾಡುವಾಗ ಯಾರು ಹೊಸ್ತಿಲನ್ನು ದಾಟಬಾರದು. 
ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ, ಹೂವು ಏರಿಸಿ, ನಮಸ್ಕಾರ ಮಾಡಿ, 
ಗಿಂಡಿಯಲ್ಲಿರುವ ನೀರನ್ನು ತುಳಸಿಗೆ ಹಾಕಬೇಕು. 

ಸ: ಮನೆಯಲ್ಲಿ ಅನೇಕ ಸ್ತ್ರೀಯರಿದ್ದಾಗ ಒಬ್ಬಳು ಮುಖ್ಯವಾಗಿ ಹೊಸ್ತಿಲ ಪೂಜೆ 
ಮಾಡಿದ ಅನಂತರ ಉಳಿದ ಹೆಣ್ಣುಮಕ್ಕಳು ಅರಿಶಿನ-ಕುಂಕುಮ ಏರಿಸಿ, ನಮಿಸಿ 
ಸಂಕ್ಷೇಪವಾಗಿ ಹೊಸ್ತಿಲ ಪೂಜೆಯನ್ನು ಮಾಡಲೇಬೇಕು. 

ಸೇ ಹೊಸ್ತಿಲ ಮೇಲಿಟ್ಟಗಿಂಡಿಯ ನೀರನ್ನು ತುಳಸಿಯ ವೃಂದಾವನಕ್ಕೆ ಹಾಕಿ, ತುಳಸಿಗೆ 

ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೇ | 

ಕ್ಷೀರೋದಮಥನೋದ್ಧೂತೇ ತುಲಸೀ ತ್ವಾಂ ನಮಾಹ್ಯಂ ॥ 
ಎಂಬ ಶ್ಲೋಕವನ್ನು ಹೇಳಿ, ಅರಿಶಿನ-ಕುಂಕುಮವನ್ನು ಏರಿಸಿ, ದೀಪಗಳನ್ನು 
ಹಚ್ಚಿ, ನಾಕು ಪ್ರದಕ್ಷಿಣೆಗಳನ್ನು ಹಾಕಿ, ನಮಸ್ಕಾರಗಳನ್ನು ಮಾಡಬೇಕು. ತುಳಸಿಯ 
ಮೇಲೆ ನೀರನ್ನು ಉದ್ದರಣೆಯಿಂದ ಹಾಕಿ, ಆ ನೀರು ಕೈ ಮೇಲೆ ಬೀಳುವಂತೆ 
ಮಾಡಿಕೊಂಡು ಅದನ್ನು ಸ್ವೀಕರಿಸಬೇಕು. ಹಾಗೂ ಮನೆಯಲ್ಲಿರುವ 
ಪ್ರತಿಯೊಬ್ಬರನ್ನೂ ಕೂಡಿಸಿ, ಮುತ್ತೆ ದೆಯಾದವಳು ಆರತಿಯನ್ನು ಮಾಡಬೇಕು. 

೫ ನಿಷಿದ್ಧ ದಿವಸವಾದರೂ ಕೂಡ ಯುಗಾದಿ ಹಾಗೂ ದೀಪಾವಳಿಗಳಲ್ಲಿ 
ಅಭ್ಯಂಗಸ್ನಾನವನ್ನು ವಿಧಾನ ಮಾಡಿರುವುದರಿಂದ ಸ್ತ್ರೀಯರೂ ಕೂಡ ಅಭ್ಯಂಗ 
ಸ್ನಾನವನ್ನು ಮಾಡಲೇ ಬೇಕು. ರಜಸ್ವಲೆಯಾದವರು ಅಭ್ಯಂಗಸ್ನಾನ 
ಮಾಡುವಂತಿಲ್ಲ. 

. % ಈ ಪುಸ್ತಕದಲ್ಲಿರುವ ಹಾಡುಗಳನ್ನು ಅವಶ್ಯವಾಗಿ ಹೇಳಿಕೊಳ್ಳಬೇಕು. 

ಸೆ ಮುತ್ತೈದೆಯರು ಹಬ್ಬದ ಅಡುಗೆಯನ್ನು ಮಾಡುವಾಗ ಕಡಲೆಬೇಳೆ ಹೋಳಿಗೆ 

ಮಾವಿನ ಕಾಯಿಯ ಚಿತ್ರಾನ್ನ, ಹೆಸರುಕಾಳು, ಸಿಹಿಗುಂಬಳ ಪಾಯಸ 


-12- 


ಯುಗಾದಿ 


ಇವುಗಳನ್ನು ಮಾಡಲೇಬೇಕು. ವಿವಿಧ ಪಲ್ಯಗಳು, ಭಕ್ಷ್ಯಗಳು ಕೊಸಂಬರಿಗಳನ್ನು 
ಯಥಾಶಕ್ತಿ ಮಾಡಿ ಭಗವಂತನಿಗೆ ಪತಿಯ ಮೂಲಕ ಸಮರ್ಪಿಸಬೇಕು. 


೫. ನೈವೇದ್ಯಕಾಲದಲ್ಲಿ ಬೇವುಬೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಮತ್ತೊಂದು 
ತಟ್ಟೆಯಲ್ಲಿ ಶುಂಠಿಬೆಲ್ಲವನ್ನು ಸಮರ್ಪಣೆ ಮಾಡಬೇಕು. ಬೇವಿನ ಚಿಗುರು 
ಬೇವಿನ ಹೂ ಹಾಗೂ ಬೆಲ್ಲ ಎರಡನ್ನು ಮಿಶ್ರಣ ಮಾಡಿ ಅದಕ್ಕೆ ತುಪ್ಪದ 
ಅಭಿಘಾರವನ್ನು ಮಾಡಿ ನೈವೇದ್ಯವನ್ನು ಪತಿಯ ಮೂಲಕ ಮಾಡಿಸಬೇಕು. 


೫% ದೇವರ ಮುಂದೆ ಬಾಗಿಲಮುಂದೆ ತುಳಸಿಯ ಮುಂದೆ ಶುದ್ಧ ಎಳ್ಳಣ್ಣೆಯ 
ದೀಪವನ್ನು ಬೆಳಗ್ಗೆ ಹಾಗೂ ಸಾಯಂಕಾಲ ಹಚ್ಚಬೇಕು. 


೫ ಬೆಳಗ್ಗೆ ಹಾಗೂ ಸಾಯಂಕಾಲದಲ್ಲಿ ಅವಶ್ಯವಾಗಿ ಹರಿಭಜನೆಯನ್ನು ಮಾಡಿರಿ. 
ಹಬ್ಬದ ದಿವಸ ಮನೆಯಲ್ಲಿ ಹಬ್ಬವನ್ನು ಆಚರಿಸದೇ ಬೇರೆ ಕಡೆ ತೆರಳಿ 
ಭಜನೆಯನ್ನು ಮಾಡುವುದು ಉತ್ತಮ ಪಕ್ಷವಲ್ಲ. ಮನೆಯಲ್ಲಿ ಗಂಡ-ಮಕ್ಕಳು 
ಇವರುಗಳನ್ನು ಬಿಟ್ಟುಮತ್ತೊಬ್ಬರ ಮನೆಯಲ್ಲಿಹಬ್ಬಗಳನ್ನು ಆಚರಿಸುವುದರಿಂದ 
ಮನೆಯಲ್ಲಿದೇವತಾ ಸಾನ್ನಿಧ್ಯವು ಕಡಿಮೆಯಾಗುತ್ತದೆ. ಹಾಗೂ ಅದು ಉತ್ತಮ 
ಸಾಧನೆ ಎಂದು ಕರೆಸಿಕೊಳ್ಳುವುದಿಲ್ಲ. ಆದ್ದರಿಂದ ಸ್ತ್ರ ೀಯರಾದವರು 
ಮತ್ತೊಂದು ಕಡೆ ಭಜನೆ ಮೊದಲಾದವುಗಳಲ್ಲಿ ತೊಡಗದೇ ತಮ್ಮ ತಮ್ಮ 
ಮನೆಯಲ್ಲೇ ಹಬ್ಬದ ಸಡಗರವನ್ನು ಆಚರಿಸಬೇಕು. 


ಸೇ ಶೇಂ ಶೇ ಶಂ 


-13- 


ಯುಗಾದಿ 


ಯುಗಾದಿ ಹಬ್ಬದಲ್ಲಿ ಮಾಡಲೇ ಬೇಕಾದ ಕರ್ತವ್ಯಗಳು 


ತಂ 


ನೀವು ಅಂದುಕೊಂಡ ಕೆಲಸ ಪರಿಪೂರ್ಣವಾಗಲು ಭಗವಂತನ 
ಅನುಗ್ರಹವಾಗಲು ಕೆಳಗೆ ಹೇಳಿದಂತೆ ಪ್ರಾರ್ಥಿಸಿರಿ. 


ಬ್ರಾಹ್ಮೀಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ೯೬ ನಿಮಿಷ ಮೊದಲು 
ಬಲಮಗ್ಗಲಿನಲ್ಲಿ ಎದ್ದು ಕುಳಿತುಕೊಳ್ಳಬೇಕು. ಕಣ್ಣುಮುಚ್ಚಿ ಭಗವಂತನನ್ನು 
ಆಪಾದಮೌಳಿಪರ್ಯಂತವಾಗಿ ಒಮ್ಮೆ ಧ್ಯಾನ ಮಾಡಬೇಕು. 


ಅಖಿಲಾಂಡಕೋಟಿಬ್ರಹ್ಮಾಂಡನಾಯಕನೇ! ಜಗತ್ತಿನ ಸಾರ್ವಭೌಮನೇ! 
ಸಚ್ಚಿದಾನಂದಸ್ವರೂಪನೇ! ನನ್ನ ಹೃದಯಕಮಲಲದಲ್ಲಿದ್ದು ಅನಾದಿ- 
ಕಾಲದಿಂದಲೂ ನನ್ನ ಉದ್ದಾರಮಾರ್ಗವನ್ನೇ ಬಯಸುವ ಸ್ವಾಮಿಯೇ! 
ಯುಗಾದಿಯ ಈ ಪರ್ವಕಾಲದಲ್ಲಿ ಅನಂತಾನಂತ ಸಾಷ್ಟಾಂಗ ನಮಸ್ಕಾರಗಳನ್ನು 
ಸಮರ್ಪಿಸುತ್ತಿರುವೆ. ನಿನ್ನ ಸೇವೆಗೋಸ್ಕರವೇ, ನನ್ನ ಈ ಜೀವನದ ಪ್ರತಿಯೊಂದು 
ಕ್ಷಣಗಳು ಸಾರ್ಥಕಗಳಾಗಲಿ, ಅದಕ್ಕಾಗಿ ನಾನು ಅಂದುಕೊಂಡಿರುವ ಈ 
ಸತ್ಯಾರ್ಯವು ಈ ವರ್ಷದಲ್ಲಿ ನಿರ್ವಿಘ್ನವಾಗಿ ನೆರವೇರಲಿ. ಈ ಸತ್ಕಾರ್ಯಕ್ಕೆ 
ಯಾವುದೇ ರೀತಿಯಲ್ಲಿ ಯಾರಿಂದಲೂ ವಿಫ್ಲವು ಬಾರದಿರಲಿ. 


ಮೇಲೆ ಹೇಳಿದ ಕ್ರಮದಲ್ಲಿ ನಿಮ್ಮ ಅಪೇಕ್ಷೆಗಳು ಏನಿದ್ದರೂ ಕೂಡ 
ಹರಿಸೇವಾರೂಪವಾಗಿ ಪ್ರಾರ್ಥನೆ ಮಾಡಿರಿ. ರಾತ್ರಿಯ ಕಾಲ ಮಲಗುವ 
ಮೊದಲು ಹಾಸಿಗೆಯಲ್ಲಿಕುಳಿತು ಪುನಃ ಇದೇ ಕ್ರಮದಲ್ಲಿ ಪ್ರಾರ್ಥನೆ ಮಾಡಿ 
ಮಲಗಿರಿ. ನಿಮ್ಮ ಇಷ್ಟುರ್ಥ ನೆರವೇರುವುದರಲ್ಲಿ ಕಿಂಚಿತ್ತು ಸಂಶಯವಿಲ್ಲ. 


ತಪ್ಪದೇ ಆಚರಿಸಿರಿ 


ಒಂದು ಹರಿವಾಣದಲ್ಲಿ ದೇವರ ಮನೆಯಲ್ಲಿ ಮಂಗಳ ವಸ್ತುಗಳನ್ನು ಹಿಂದಿನ 
ದಿವಸ ಇಟ್ಟಿರಬೇಕು. ಅಥವಾ ಪಡಸಾಲೆಯಲ್ಲಿಯೂ ಇಟ್ಟಿರಬಹುದು. ಆ 


-14- 


ಯುಗಾದಿ 


ಮಂಗಳದ್ರವ್ಯಗಳು ಹೀಗಿವೆ - ಪೂರ್ಣಫಲ, ಸೇರಿನಲ್ಲಿ ತುಂಬಿದ ಅಕ್ಕಿ, 
ತಾಂಬೂಲ, ಚಿನ್ನದ ಆಭರಣಗಳು, ನಾಣ್ಯಗಳು, ಲೇಖನೀ, ಪುಸ್ತಕ, 
ದವಸ-ಧಾನ್ಯ, ಅರಿಶಿನದ ಕೊಂಬು, ಕಾಯಿಪಲ್ಯಗಳು, ಹಣ್ಣುಗಳು. ಇವುಗಳ 
ನಡುವೆ ಒಂದು ಕನ್ನಡಿ. 

ಯುಗಾದಿಯಂದು ಭಗವಂತನನ್ನು ಪ್ರಾರ್ಥಿಸಿ ಎದ್ದು ಬಂದು ಮೊದಲು ಈ 
ಮಂಗಳದ್ರವ್ಯಗಳನ್ನು ನೋಡಬೇಕು. ಕನ್ನಡಿಯಲ್ಲಿ ತನ್ನ ಮುಖವನ್ನು 
ನೋಡಿಕೊಂಡು ಭಗವಂತನ ಪ್ರತಿಬಿಂಬನಾಗಿದ್ದೇನೆಂದು ಅನುಸಂಧಾನ 
ಮಾಡಬೇಕು. ಇಂದು ಅನೇಕ ಮನೆಗಳಲ್ಲಿ ಈ ಸಂಪ್ರದಾಯವು 
ಬಿಟ್ಟುಹೋಗಿದೆ. ಇದನ್ನು ಅವಶ್ಯವಾಗಿ ಆಚರಿಸಿರಿ. 


೫ ಬೇವಿನಕಡ್ಡಿ ಅಥವಾ ಮಾವಿನ ಎಲೆಯಿಂದ ದಂತಧಾವನ ಮಾಡಿ. 
ಶೌಚಾಚಾರಗಳನ್ನು ಮುಗಿಸಿ. ದೇವರ ಮುಂದೆ, ಹೊಸ್ತಿಲ ಮುಂದೆ ತುಳಸಿಯ 
ಮುಂದೆ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿರಿ. 
ಪ್ರಾತಃ ಸ್ತೋತ್ರಗಳನ್ನು ಮಂಗಳಾಷ್ಟಕಗಳನ್ನು ಪಠಿಸಿರಿ. 
ಎಳ್ಳೆಣ್ಣೆ, ಬ್ರಾಹಿತ್ಸೈಲ ಸೀಗೆಕಾಯಿಪುಡಿ ಇವುಗಳನ್ನು ಭಗವಂತನ ಮುಂದೆ ಇಟ್ಟು 
ಸಮರ್ಪಣೆ ಮಾಡಿರಿ. ಲಕ್ಷ್ಮೀದೇವಿಯು ಭಗವಂತನಿಗೆ ಬ್ರಾಹ್ಮಿ 
ಮುಹೂರ್ತದಲ್ಲಿ, ಅಭ್ಯಂಗಸ್ನಾನವನ್ನು ಮಾಡಿಸುತ್ತಿದ್ದಾಳೆ. ಭಾರತಿದೇವಿಯು 
ಮುಖ್ಯಪ್ರಾಣದೇವರಿಗೆ ಅಭ್ಯಂಗಸ್ನಾನವನ್ನು ಮಾಡಿಸುತ್ತಾಳೆ ಎಂಬುದಾಗಿ 
ಅನುಸಂಧಾನ ಮಾಡಿರಿ, ಅನಂತರ ಮುತ್ತೆ ದೆಯರ ಮೂಲಕ ಮನೆಯಲ್ಲಿ 
ಇರುವ ಎಲ್ಲರೂ ಒಟ್ಟಿಗೆ ಕುಳಿತು ಆರತಿಯನ್ನು ಎಳ್ಳೆಣ್ಣೆಶಾಸ್ತ್ರವನ್ನು 
ಮಾಡಿಸಿಕೊಳ್ಳಿರಿ. 

೫ ವ್ಯಾಸಃ ಪರಶುರಾಮಶ್ಚಹನೂಮಾನ್‌ ದ್ರೋಣಜಃ ಕೃಪಃ । 
ಬಲಿರ್ವಿಭೀಷಣಶ್ಚೆವ ಸಪ್ಪೆ; ತೇ ಚಿರಜೀವಿನಃ ॥ 


ಎಂಬ ಶ್ಲೋಕವನ್ನು ಪಠಿಸುವ ಮೂಲಕ ವೇದವ್ಯಾಸದೇವರು, 


-15- 


ಯುಗಾದಿ 


ಪರಶುರಾಮದೇವರು, ಹನುಮಂತದೇಷರು, ಅಶ್ವತ್ಕಾಮಾಚಾರ್ಯರು, 
ಕೃಪುಚಾರ್ಯರು, ಬಲಿ, ವಿಭೀಷಣ ಈ ಏಳು ಚಿರಂಜೀವಿಗಳನ್ನು ಸರಣೆ 
ಮಾಡಿ ತಲೆಗೆ ಹಾಗೂ ಮೈಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಿರಿ. ಎಣ್ಣೆಯನ್ನು 
ಹಚ್ಚಿಕೊಂಡನಂತರ ಬಿಸಿನೀರಿನಲ್ಲಿಯೇ ಸ್ನಾನಮಾಡಿ ಅನಂತರ ಮಡಿಸ್ನಾನವನ್ನು 
ಆಚರಿಸಿರಿ. 


ಸ: ವತ್ತರಾದೌ ವಂಸತಾದೌ ಬಲಿರಾಜ್ಯೇ ತಥೈವಚ । 
ತೈಲಾಭ್ಯಂಗಮಕುರ್ವಾಣೋ ನರಕಂ ಪ್ರತಿಪದ್ಯತೇ ॥ 


ಎಂಬ ಪ್ರಮಾಣಶ್ಲೋಕದಂತೆ ಯುಗಾದಿ ಹಾಗೂ ಬಲಿಪಾಡ್ಯಗಳಲ್ಲಿ ಯಾರು 
ಅಭ್ಯಂಗಸ್ನಾನವನ್ನು ಮಾಡುವುದಿಲ್ಲವೋ ಅವರಿಗೆ ನರಕವಾಗುತ್ತದೆ ಎಂದು 
ವಸಿಷ್ಠರು ಹೇಳಿರುತ್ತಾರೆ. ಆದ್ದರಿಂದ ಯುಗಾದಿಯಂದು ಅಭ್ಯಂಗಸ್ನಾನವನ್ನು 
ಮಾಡಲೇಬೇಕು. 


ಸ: ಇಂದು ವರ್ಷದ ಪ್ರಾರಂಭದ ದಿವಸ. ವಿಶೇಷವಾಗಿ ಭಗವಂತನನ್ನು ಪ್ರಾರ್ಥಿಸಿ 
ಅನುಗ್ರಹ ಪಡೆದುಕೊಳ್ಳಬೇಕಾದ ಪರ್ವಕಾಲ. ಆದ್ದರಿಂದ, ಇಷ್ಟು ದಿವಸಗಳ 
ಕಾಲ ಎಷ್ಟು ಹೊತ್ತು ಸಂಧ್ಯಾವಂದನೆ ಜಪ ಪೂಜೆಗಳನ್ನು ಮಾಡುತ್ತಿ ದ್ದಿರೋ; 
ಅದಕ್ಕಿಂತ ಹೆಚ್ಚಿನ ಸಮಯವನ್ನು ವಿನಿಯೋಗಿಸಿ ಆಹ್ನೀಕ ದೇವರ ಪೂಜೆಗಳನ್ನು 
ಪೂರೈಸಿರಿ. 

೫. ಪ್ರತಿನಿತ್ಯ ದೇವರ ಪೂಜೆ ಮಾಡುವವರು ಇಂದು ವಿಷ್ಣುಸಹಸ್ರನಾಮಾವಳಿಗಳಿಂದ 
ಭಗವಂತನಿಗೆ ಅರ್ಚನೆಯನ್ನು ಮಾಡಿದರೆ ವಿಶೇಷ ಫಲ ಉಂಟಾಗುವುದು. 
ಮತ್ತು ವಿಶೇಷವಾಗಿ ವಸಂತಕಾಲದ ಚಿಗುರುಗಳು, ಮೊಗ್ಗುಗಳು, ಹೂವುಗಳನ್ನು 
ಸಂಗ್ರಹಿಸಿ ಭಗವಂತನಿಗೆ ಅಲಂಕಾರ ಮಾಡಬೇಕು. ಪಂಚಾಮೃತಗಳಿಂದ 
ಅಭಿಷೇಕವನ್ನು ಮಾಡಲು ಮರೆಯಬಾರದು. ಯುಗಾದಿಯಂದು 
ಪಂಚಾಮೃತಾಭಿಷೇಕ ಮಾಡುವ ಕ್ರಮ ಶಿಷ್ಟಾಚಾರಸಂಪ್ರದಾಯದಲ್ಲಿ 
ಅನೂಚಾನವಾಗಿ ಬಂದಿದೆ. 


ಯುಗಾದಿ 


೫ ಭಗವಂತನಿಗೆ ವಿವಿಧ ಬಗೆಯ ಆರತಿಗಳನ್ನು ಮಾಡಬೇಕು. ಮಂತ್ರಪುಷಾರ್ಚನೆ 
ಮಾಡಿ ಈ ಕೆಳಗಿನ ಕ್ರಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿಬೇಕು. 


೫ ""ಸರ್ವಾಂತರ್ಯಾಮಿಯಾದ ಮಮಸ್ವಾಮಿಯೇ!। ನೀನೇ ನನ್ನಲ್ಲಿ ಕುಳಿತು 
ಪೂಜೆಯನ್ನು ಮಾಡಿ ಮಾಡಿಸಿ ಕೊಂಡಿರುವಿ. ನಮ್ಮೆಲ್ಲ ಇಂದ್ರಿಯಗಳಲ್ಲಿ ಇದ್ದು 
ನಿನ್ನ ಸೇವೆಯನ್ನು ಮಾಡಿಸಿಕೊಂಡ ನಿನಗೆ ಅನಂತಾನಂತ ನಮನಗಳು. ನಾನು 
ಕಳೆದ ವರ್ಷ ಪ್ರತಿಯೊಂದು ಯತುಗಳಲ್ಲಿ ಪ್ರತಿಯೊಂದು ಮಾಸಗಳಲ್ಲಿ 
ಪ್ರತಿಯೊಂದು ವಾರಗಳಲ್ಲಿ ಪ್ರತಿಯೊಂದು ತಿಥಿ, ನಕ್ಷತ್ರ, ಯೋಗ, ಕರಣ, 
ಮುಹೂರ್ತಗಳಲ್ಲಿ, ನಿಮಿಷಗಳಲ್ಲಿ, ಕ್ಷಣಗಳಲ್ಲಿ, ತುಟಿಗಳಲ್ಲಿ ಏನೇನು 
ಕರ್ಮಗಳನ್ನು ಮಾಡಿದ್ದೇನೋ ಕಾಯಕವಾಗಿ ಮಾನಸಿಕವಾಗಿ ವಾಚನಿಕವಾಗಿ 
ನಡೆದ ಆ ಎಲ್ಲಕರ್ಮಗಳನ್ನು ಯಜ್ಞರೂಪದಲ್ಲಿ ನಿನ್ನಲ್ಲಿ ಸಮರ್ಪಿಸುತ್ತಿದ್ದೇನೆ. 
ಅನೇಕ ಬಗೆಯ ಮಾಡಬಾರದ ಕೆಟ್ಟ ಕಾರ್ಯಗಳನ್ನು ಮಾಡಿರುವೆನು. 
ಅವೆಲ್ಲದರಿಂದ ಬರುವ ದುರಿತಗಳನ್ನು ಉಪಶಮನಗೊಳಿಸಿ ಮುಂದೆಂದೂ 
ತಪ್ಪುಗಳನ್ನು ಮಾಡದಂತೆ ಎನ್ನನ್ನು ರಕ್ಷಿಸು, ಕಳೆದ ವರ್ಷದಲ್ಲಿ ಮಾಡಿದ 
ಸತ್ಯರ್ಮಗಳನ್ನು ಕೇವಲ ಶ್ರೀಹರಿವಾಯುಗುರುಗಳ ಅನುಗ್ರಹದಿಂದಷ್ಟೇ 
ಮಾಡಿರುತ್ತೇನೆ. ಅದೆಲ್ಲವನ್ನು ಪುಷರೂಪವಾಗಿ ನಿನ್ನ ಪಾದಕಮಲಗಳಲ್ಲಿ 
ಸಮರ್ಪಿಸುತ್ತೇನೆ''. 

"ನಾನು ಅಸ್ವತಂತ್ರ ನೀನೊಬ್ಬನೇ ಸ್ವತಂತ್ರ ನಾನು ನಿನ್ನ ದಾಸ ನೀನು ಎನ್ನ 
ಈಶ' ಎಂಬುದಾಗಿ ಅತ್ಯಂತ ಭಾವುಕರಾಗಿ ಪ್ರತಿಯೊಂದು ಇಂದ್ರಿಯಗಳಿಂದ, 
ಪ್ರತಿಯೊಂದು ಉಸಿರಿನಿಂದ, ರೋಮಾಂಚಿತರಾಗಿ ಭಕ್ತಿಭರಾಭಿನುನ್ನರಾಗಿ 
ಭಗವಂತನಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡಿರಿ. 


೫%. ಮುಂದೆ ಹೇಳುವ ಸಂಕಲ್ಪವನ್ನು ದೃಢವಾಗಿ ದೇವರ ಮುಂದೆ ಮಾಡಿರಿ. 


೫ "ಎನ್ನ ಉಪಾಸ್ಯಮೂರ್ತಿಯೇ! ಈ ಸಂವತ್ತರದಲ್ಲಿ ನಾನು ಇಂಥ ಒಳ್ಳೆಯ 
ಕಾರ್ಯಗಳನ್ನು ಮಾಡಬೇಕೆಂದು ನಿನ್ನ ಇಚ್ಛಾಧೀನನಾಗಿ. ಸಂಕಲ್ಪ 


-17- 


ಯುಗಾದಿ 


ಮಾಡುತ್ತಿದ್ದೇನೆ. ನಾನು ಮಾಡುತ್ತಿರುವ ಎಲ್ಲ ಸಂಕಲ್ಪಗಳು ನಿನ್ನ ಸಂಕಲ್ಪಕ್ಕೆ 
ಅನುಗುಣವಾಗಿರಲಿ. ನಾನು ಮಾಡಲು ಹೊರಟಿರುವ ಎಲ್ಲ ಕಾರ್ಯಗಳಲ್ಲಿ 
ನಿನ್ನ ಸಾನ್ನಿಧ್ಯವಿರಲಿ. ನಿನ್ನ ಸಂಕಲ್ಪಕ್ಕೆ ವಿರುದ್ಧವಾದ ಯಾವುದೇ 
ಕಾರ್ಯಗಳಾದರೂ ನನಗದು ಬೇಡ. ಈ ವರ್ಷದಲ್ಲಿ ಮುಂಬರುವ 
ಯತುಗಳಲ್ಲಿ, ಮಾಸಗಳಲ್ಲಿ, ವಾರಗಳಲ್ಲಿ, ತಿಥಿ, ನಕ್ಷತ್ರ, ಯೋಗ, 
ಕರಣಗಳಲ್ಲಿ, ಕೇವಲ ಸತ್ಕಾರ್ಯಗಳನ್ನೇ ನನ್ನಿಂದ ಮಾಡಿಸು'. 


೫% ಮತ್ತು ನೀವಂದುಕೊಂಡ ಸತ್ವಾರ್ಯಗಳ ಸಂಕಲವನ್ನೂ ಮಾಡಿರಿ. ಹೀಗೆ 
ಸಂಕಲ್ಪ ಮಾಡಿದ ಕರ್ಮಗಳನ್ನೂ, ಸಮರ್ಪಣೆ ಮಾಡಿರಿ. ಮುಂದೆ 
ಮಾಡಬೇಕಾದ ಕಾರ್ಯಗಳೆಲ್ಲವೂ ಭಗವದಧೀನವೆಂದು ಮುನ್ನುಗ್ಗಿರಿ. 


* ಪೂಜೆಯು ಮುಗಿದ ಬಳಿಕ ಈ ಪುಸ್ತಕದಲ್ಲಿ ಮುಂದೆ ನೀಡಿರುವ ಕ್ರಮದಲ್ಲಿ 
ಪಂಚಾಂಗ ಪೂಜೆಯನ್ನು ಮಾಡಿರಿ. 


ಸ ಮನೆಯವರೆಲ್ಲರೂ ದೇವರ ಮುಂದೆ ಕುಳಿತು ನೂತನಸಂವತ್ತರಫಲವನ್ನು ಶ್ರವಣ 
ಮಾಡಿರಿ. ಆ ಸಂವತ್ತರಕ್ಕೆ ಯಾವ ಯಾವ ಗ್ರಹಗಳು ಯಾವಯಾವ 
ಅಧಿಕಾರವನ್ನು ವಹಿಸಿದ್ದಾರೆ ಎಂಬುದನ್ನು ತಿಳಿದು ಅವರಿಗೆ ನಮಿಸಿರಿ. 


೫% ಕೆಲವರು ಸಾಯಂಕಾಲ ಪಂಚಾಂಗ ಶ್ರವಣ ಮಾಡುತ್ತಾರೆ. ಆದರೆ ಭೋಜನದ 
ಮೊದಲು ಉಪವಾಸದಲ್ಲಿ ಪಂಚಾಂಗ ಶ್ರವಣ ಮಾಡಿ. ಗ್ರಹ ನಕ್ಷತ್ರಗಳಿಗೆ 
ನಮಿಸಿ ಆಶೀರ್ವಾದ ಪಡೆದುಕೊಳ್ಳಬೇಕು. 


೫. ತೀರ್ಥವನ್ನು ಸ್ವೀಕರಿಸಿದ ಅನಂತರ 


ಶತಾಯುರ್ವಜ್ರದೇಹಾಯ ಸರ್ವಸಂಪಶ್‌ಕರಾಯಚ । 
ಸರ್ವಾರಿಷ್ಠವಿನಾಶಾಯ ನಿಂಬಕಂ ದಲಭಕ್ಷಣಂ ॥ 


ಎಂಬ ಶ್ಲೋಕವನ್ನು ಪಠಿಸಿ ಬೇವು ಬೆಲ್ಲವನ್ನು ಸ್ವೀಕರಿಸಿರಿ. 


-18- 


ಯುಗಾದಿ 


* ಔಪಾಸನ, ವೈಶ್ವದೇವ, ಬಲಿಹರಣ, ಮೊದಲಾದವುಗಳನ್ನು ಪೂರೈಸಿ 
ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ತೀರ್ಥ ಹಾಗೂ ಬೇವು ಬೆಲ್ಲಗಳನ್ನು 
ಸ್ವೀಕರಿಸಿ ಹರಿನೈವೇದ್ಯವನ್ನು ಸ್ವೀಕರಿಸಿರಿ. 

೫% ಸಾಯಂಕಾಲದಲ್ಲಿ ಸಂಧ್ಯಾಕಾಲಕ್ಕೆ ಸರಿಯಾಗಿ ಸಂಧ್ಯಾವಂದನೆಯನ್ನು 
ಆಚರಿಸಿರಿ. 

೫ ಭಗವಂತನಿಗೆ ಸಾಯಂಕಾಲದಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ ಪಾನಕ 
ಕೊಸಂಬರಿಗಳನ್ನು ಸಮರ್ಪಣೆ ಮಾಡಿರಿ. 

೫ ಯುಗಾದಿಯ ದಿವಸ ಈ ಪುಸ್ತಕದಲ್ಲಿ ನೀಡಿದ ಪಂಚಾಂಗಪೂಜಾ ಕ್ರಮವನ್ನು 
ಅವಶ್ಯ ಆಚರಿಸಿರಿ. ಪಂಚಾಂಗ ಪೂಜೆಯನ್ನು ಮಾಡುವಾಗ 
ಸಂವತರಾಭಿಮಾನಿಗಳನ್ನು, ಸಕಲ ಗ್ರಹದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜಿಸಿರಿ. 
ಇದರಿಂದ ನಿಮ್ಮ ಜಾತಕದಲ್ಲಿರುವ ಗ್ರಹದೋಷಗಳು ನಕ್ಫ್ಚತ್ರದೋಷಗಳು 
ಯೋಗದೋಷಗಳು ಹಾಗೂ ಕರಣದೋಷಗಳು. ಪರಿಹಾರವಾಗುತ್ತವೆ. 
ಅದೆಷ್ಟೋ ಆಪತ್ತುಗಳು ನಿಮಗೆ ತಿಳಿಯದಂತೆ ಪರಿಹಾರವಾಗುತ್ತವೆ. ಹಾಗೂ 
ಆ ಎಲ್ಲದೇವತೆಗಳ ಪೂಣಾ ೯ನುಗ್ರಹವನ್ನು ನೀವು ಪಡೆದುಕೊಂಡಂತಾಗುತ್ತದೆ. 
ಅಷ್ಟೇ ಅಲ್ಲದೇ ನಿರಂತರ ನಮ್ಮ ರಕ್ಷಣೆಯಲ್ಲಿ ತೊಡಗಿದ ಎಲ್ಲ ಗ್ರಹಾಭಿಮಾನಿ- 
ದೇವತೆಗಳಿಗೆ ನಮಸ್ಕರಿಸುವುದು, ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ 
ಕರ್ತವ್ಯವೂ ಕೂಡ ಆಗಿರುತ್ತದೆ. ಈ ದೃಷ್ಟಿಯಿಂದ ಈ ಪೂಜಾಕ್ರಮದಲ್ಲಿ ನೀಡಿದ 
ಎಲ್ಲ ಮಂತ್ರಗಳನ್ನು ಪಠಿಸಿ ಉತ್ತಮ ಫಲವನ್ನು ಪಡೆದುಕೊಳ್ಳಿರಿ. 

ಸಾಯಂಕಾಲ ಹೀಗೆ ಮಾಡಿರಿ 

೫ ಸಾಯಂಕಾಲದಲ್ಲಿತಮ್ಮಕುಲದೇವರ ಗುಡಿಗೆ ಹೋಗುವ ಸಂಪ್ರದಾಯವಿದೆ. 
ಅಥವಾ ಆ ಊರಿನಲ್ಲಿ ಯಾವುದು ಸನ್ನಿಹಿತವಾದ ದೇವಾಲಯವಿರುತ್ತದೋ, 
ಅಲ್ಲಿಗೆ ಹೋಗಿ ಊರದೇವರಿಗೆ, ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ, 
ಅಲ್ಲಿರುವ ಗುರುಹಿರಿಯರಿಗೂ ನಮಸ್ಕರಿಸಿ, ಫಲತಾಂಬೂಲ ದಕ್ಷಿಣೆಗಳನ್ನು 
ನೀಡಿ ಆಶೀರ್ವಾದ ಪಡೆದುಕೊಂಡು ಮನೆಗೆ ಬರಬೇಕು. 


-19- 


ಯುಗಾದಿ 


ಸೇ ಲಾಲಿ ಪದ್ಯ ಜೋ ಜೋ ಪದ್ಯಗಳನ್ನು ಹಾಡಿ ಭಗವಂತನಿಗೆ ತೊಟ್ಟಿಲ 

ಸೇವೆಯನ್ನು ಮಾಡಿ ಅಂದಿನ ಹಬ್ಬದ ಆಚರಣೆಯನ್ನು ಭಗವಂತನಿಗೆ 

ಸಮರ್ಪಿಸಿರಿ. 

ಹೊಸ ಬೆಳೆ ಹಾಗೂ ಹೊಸ ವಸ್ತುಗಳ ಖರೀದಿ 

ಚಾಂದ್ರಮಾನ ಯುಗಾದಿಯ ಈ ದಿವಸದಂದೇ ಹೊಸ ಬೆಳೆಯನ್ನು ಕೃಷಿಕರು 
ಪ್ರುರಂಭ ಮಾಡುತ್ತಾರೆ. ಯುಗಾದಿಯಂದು ಹಳ್ಳಿಯ ಕಡೆ ಇಂದೂ ಸಹ ಮಳೆ 
ಬಂದೇ ಬರುತ್ತದೆ. ಅಥವಾ ಯುಗಾದಿಯ ಹಿಂದಿನ ದಿವಸವು ಮಳೆ ಬಂದಿರುತ್ತದೆ. 
ಆದ್ದರಿಂದ ಯುಗಾದಿಯಂದು ಪೂಜೆಯನ್ನು ಮಾಡಿ, ಸಸ್ಯಾಧಿಪನಿಗೆ ನಮಿಸಿ 
ಬೆಳೆಯನ್ನು ಪ್ರಾರಂಭ ಮಾಡುತ್ತಾರೆ. 

ಗ್ರಾಮವಾಸಿಗಳು ಹೊಸವಸ್ತುಗಳನ್ನು ಖರೀದಿಸುತ್ತಾರೆ. ಚಿನ್ನಾಭರಣಗಳನ್ನು 
ಖರೀದಿಸಿ, ತನ್ಮೂಲಕ ಸಂಪತ್ತು ನಮಗೆ ಅಭಿವೃದ್ಧವಾಗುತ್ತದೆ ಎಂದು ಭಾವಿಸುತ್ತಾರೆ. 
ಇಲ್ಲಿಗೆ ಯುಗಾದಿ ದಿವಸ ಆಚರಿಸಬೇಕಾದ ಸಂಪ್ರದಾಯಗಳು ಹಾಗೂ 

ಆಚಾರವಿಚಾರಗಳು ಮುಗಿಯಿತು. 


| ಶ್ರೀಕೃಷ್ಣಾರ್ಪಣಮಸ್ತು ॥ 


-20- 


-21- 


ಯುಗಾದಿ 
ಯುಗಾದಿಯ ಧ್ವಜಪೂಜೆ 


ಬೆಳ್ಳಿಯ ಅಥವಾ ಹಿತ್ತಾಳೆಯ ಕಲಶದಿಂದ ಆವೃತವಾದ ಒಂದು ರೇಷ್ಮೆ ವಸ್ತ್ರದ 
ಧ್ವಜದಂಡವನ್ನು ನಿಲ್ಲಿಸಿ, ಅದಕ್ಕೆ ಗಂಧಪುಷಾದಿಗಳಿಂದ ಪೂಜಿಸುತ್ತಾರೆ. ಉತ್ತರದ 
ಕಡ ಈ ಧ್ವಜದಂಡದ ಪೂಜೆಯು ವ್ಯಾಪಕವಾಗಿ ಇದೆ. ದಕ್ಷಿಣದ ಕಡೆ 
ಸಂಪ್ರದಾಯದಲ್ಲಿರುವುದಿಲ್ಲ. ಧರ್ಮಶಾಸ್ತ್ರದಲ್ಲಿ ಆಶ್ವೀನ ಮಾಸದ ಶುಕ್ಗಫಕ್ಷದ 
ಪ್ರತಿಪತ್‌ ದಿವಸವೂ ಕೂಡ ಇಂದ್ರಧ್ವಜಪೂಜೆಯನ್ನು ವಿಧಾನ ಮಾಡಿದಂತೆ, 
ಯುಗಾದಿಯ ದಿವಸ ಅಂಥದ್ದೇ ವಿಧಾನಗಳು ಕಾಣಿಸುತ್ತವೆ. (ಧರ್ಮಸಿಂಧುವಿನಲ್ಲಿ 
"ಪ್ರತಿಗೃಹಂ_ಧ್ವಜಾರೋಹಣಂ ನಿಂಬಪತ್ರಾಶನಂ ವತ್ತರಾದಿಫಲಶ್ರವಣ- 
ನವರುತ್ರಾರಂಭೋ ನವರಾತ್ರೋತ್ಸವಾದಿನಿಮಿತ್ತಾಭ್ಯಂಗಾದಿಭಿಶ್ಚಶುದ್ಧಮಾಸಪ್ರತಿಪದಿ 
ಕಾರ್ಯಃ' ಎಂಬ ವಾಕ್ಯದಿಂದ ಯುಗಾದಿಯ ದಿವಸವೂ ಧ್ವಜಾರೋಹಣೆಯನ್ನು 
ವಿಧಾನ ಮಾಡಿದ್ದಾರೆ.) ಆದ್ದರಿಂದ ಧ್ವಜದಂಡವನ್ನು ನಿಲ್ಲಿಸಿ ಗಂಧಪುಷಾದಿಗಳಿಂದ 
ಪೂಜಿಸಿ ಮಂಗಳಾರತಿ ಮಾಡಿರಿ. ಧ್ವಜದಲ್ಲಿ ದೇವೇಂದ್ರನ ಅಂತರ್ಗತನಾದ 
ಉಪೇಂದ್ರನನ್ನು ಪೂಜಿಸಬೇಕು. 


ಪಂಚಾಂಗ ಪೂಜೆ 
ಗ್ರಹನಕ್ನತ್ರಮಾಸಾದ್ಯಭಿಮಾನಿ ದೇವತೆಗಳ ಪೂಜೆ 


ಶ್ರೀ ಗುರುಭ್ಯೋನಮಃ, ಶ್ರೀ ಪರಮುಗುರುಭ್ಯೋ ನಮಃ 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ । 
ಶ್ರೀ ಭಾರತ್ಯೇನಮಃ | ಶ್ರೀ ಸರಸ್ಪತ್ಕೇನಮಃ । ಶ್ರೀ ವಾಯವೇ ನಮಃ । ಶ್ರೀ ಬ್ರಹ್ಮಣೇ 
ನಮಃ । ಶ್ರೀ ಮಹಾಲಕ್ಟ್ಮೈ ನಮಃ । ಶ್ರೀ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 
ಶ್ರೀ ವಾಸುದೇವಾಯ ನಮಃ । 
ಆಚಮನಮ್‌ 


ಕೇಶವಾಯ ಸ್ವಾಹಾ । ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ | ಮಧುಸೂದನಾಯ ನಮಃ । 


-22- 


ಯುಗಾದಿ 


ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ | ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ 
ಅನಿರುದ್ಧಾಯ ನಮಃ | ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । 
ನಾರ- ಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 


ಪ್ರಾಣಾಯಾಮ 


ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ | ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ । ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತತಿ ರಸೋರಮೃತಂ 
ಬ್ರಹ್ಮ ಭೂಭುರ್ವಸ್ಸ್ವರೋಮ್‌ | 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಲೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ........... 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ಉತ್ತರಾಯನೇ ವಸಂತಯತೌ ಚೈತ್ರಮಾಸೇ ಶುಕ್ಲಪಕ್ಷೇ ಪ್ರತಿಪದಿ ಶುಭತಿಥೌ .... 
ವಾಸರಯುಕ್ತಾಯಾಂ ಶುಭನಕ್ಸತ್ರ ಶುಭಯೋಗ ಶುಭಕರಣ 


-23- 


ಯುಗಾದಿ 


ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಅಸಾಕಂ ಸಹಕುಟುಂಬಾನಾ 
ಕ್ಷೇಮಸ್ಸೆ ್ಯೈರ್ಯವಿಜಯವೀರ್ಯಲಅಭಯ-.ಆಯುರಾರೋಗ್ಯಐಶ್ವರ್ಯಾಭಿ- 
ವೃದ್ಧ್ಯರ್ಥಂ, ಸಮಸ್ತದುರಿತೋಪಶಾಂತ್ಯರ್ಥಂ, ಸಮಸ್ತಸನ್ನಂಗಳಾರ್ಥಂ ಸಮಸ್ತ 
ಅಭ್ಯುದಯಾರ್ಥಂ ಚ, ಧರ್ಮಾರ್ಥಕಾಮಮೋಕ್ಟಾಖ್ಯಚತುರ್ವಿಧ- 
ಫಲಪುರುಷಾರ್ಥಸಿದ್ಧರ್ಥಂ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ........... 
ಪ್ರೇರಣಯಾ ............... ಪ್ರೀತ್ಯರ್ಥಂ ಯಥಾಯೋಗ್ಯಂ ಸಂಪಾದಿತೇನ ದ್ರವ್ಯೇಣ 
ಯುಗಾದಿಪರ್ವಕಾಲೇ ಸಂವತ್ತರ-ಅಯನ- ಯತು- ಮಾಸ-ಗ್ರಹ-ನಕ್ಷತ್ರ-ಕರಣ- 
ಯೋಗಾದ್ಯಭಿಮಾನಿದೇವತಾ ಪೂಜಾಂ ಕರಿಷ್ಯೇ । 
ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ || 
ಭೂತೋಚ್ಚಾಟನೆ ಮಾಡಬೇಕು 

ಅಪಸರ್ಪಂತು ಯೇ ಭೂತಾಃ ಯೇ ಭೂತಾ: ಭುವಿ ಸಂಸ್ಥಿತಾ: । 

ಯೇ ಭೂತಾ: ವಿಫಕರ್ತಾರಃ ತೇ ನಶ್ಯಂತು ಶಿವಾಜ್ಯಯಾ ॥ 

ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಲೇ ವ ತು ರಾಕ್ಷಸಾಃ । 

ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 

ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ। ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 


-24- 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 


ಅಸ್ಸದ್‌ ಗುರುಸಮಾರಂಭಾಂ ಟೀಕಾಕ ತ್ನಾದಮಧ್ಯಗಾಮ್‌ | 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 


ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಫರೇತ್‌ | 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 


ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 
ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿ ಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 


ಸುಮುಖಶ್ನೇಃ ಕದಂತಶ್ಚ ಕಪಿಲೋ ಗಜಕರ್ಣಕಃ | 
ಲಂಬೋದರಶ್ಚವಿಕಟೋ ವಿಘ್ನರಾಜೋ ಗಣಾಧಿಪಃ ॥೧॥ 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛಣುಯಾದಪಿ 11೨॥ 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 
ಸಂಗ್ರಾಮೇ ಸರ್ವಕಾರ್ಯೇಷು ವಿಫ್ಪಸ್ತಸ್ಯ ನ ಜಾಯತೇ ॥೩॥ 


ಅಭೀಪ್ಲಿತಾರ್ಥಸಿದ್ಧ ರಂ ಪೂಜಿತೋ ಯಃ ಸುರೈರಪಿ । 
ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ॥೪॥ 
ಗಣಾನಾಂ ತ್ವಾ ಗೃತ್ತಮದ ಜಷಿ | ಜಗತೀಛಂದಃ ಗಣಪತಿರ್ದೇವತಾ । 


ಗಣಪತ್ಯಾವಾಹನೇ ವಿನಿಯೋಗಃ ॥ 
-25- 


ಯುಗಾದಿ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸಮಮ್‌ Y ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸತ ಆನಃ ಶೃಣ್ವನ್ನೂತಿಭಿಃ ಸೀದ 
ಸಾದನಮ್‌ ॥ 

ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ 

ಮಾಡಬೇಕು. 

ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ | ಓಂ ಸ್ವಃ ಗಣಪತಿಮ್‌ ಆವಾಹ- 
ಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । ಮಹಾಗಣ- 
ಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । ಆಸನಂ ಸಮರ್ಪ- 
ಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ! 
ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ । ಪುನರಾಚಮನಂ 
ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ । 
ಉಪವೀತಂ ಸಮರ್ಪಯಾಮಿ | ಆಭರಣಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪುಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ । 
ದೀಪಂ ದರ್ಶಯಾಮಿ । 

ಮಹಾಗಣಪತಯೇ ನಮಃ ॥। ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಖಷಿ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷುರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಖತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ 1 


-26- 


ಯುಗಾದಿ 


ಮಂತ್ರಪುಷ್ಪ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 


ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ । 
ಅವಿಫ್ಲಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 


ರಕ್ತಾ ಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ [ 
ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ । 


ಬಿಭ್ರದ್‌ ಧ್ಯೇಯೋ ವಿಫ್ನಹರಃ ಕಾಮದಸ್ತರಯಾ ಹ್ಯಯಮ್‌ ॥ 
ಶ್ರೀಮಹಾಗಣಪತಯೇ ನಮಃ | ಓಂ ಕ್ಲಿಪ್ರಪ್ರಸಾದಾಯ ನಮಃ । 


ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಫ್ಲಂ ಕುರು ॥ 


ವರ್ಷದಲ್ಲಿ ಮಾಡುವ ಸಕಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ 
ಎಂಬುದಾಗಿ ಪ್ರಾರ್ಥಿಸಿ ಕೈಮುಗಿದು ಸಕಲವೂ ಫಲಪ್ರದವಾಗಲಿಯೆಂದು 
ಪ್ರಾರ್ಥಿಸಬೇಕು. 


ಶಿಂಶುಮಾರ ದೇವರ ಪೂಜೆ 
ನವಗ್ರಹಗಳಿಗೆ ಮುಖ್ಯನಿಯಾಮಕನಾದ ಶಿಂಶುಮಾರ ಭಗವಂತನ ರೂಪವನ್ನು 
ಪಂಚಾಂಗದಲ್ಲಿ ಆವಾಹನೆ ಮಾಡಬೇಕು. "ಶಿಂಶುಮಾರಾಯ ನಮಃ' ಎಂದು ೧೨ 
ಬಾರಿ ಪಂಚಾಂಗ ಮುಟ್ಟಿ ಹೇಳಬೇಕು. 


ಆವಾಹನೆ 
ಅನಂತರ "ಶ್ರೀಮುಖ್ಯಪ್ರಾಣಾಯ ನಮಃ' ಎಂದು ೫ ಬಾರಿ ಹೇಳಬೇಕು. 
ಅನಂತರ ಕೆಳಗಿನ ಕ್ರಮದಲ್ಲಿ ನವಗ್ರಹದೇವತೆಗಳನ್ನು ತಾರತಮ್ಯಕ್ಕೆ ಅನುಗುಣವಾಗಿ 
ಆವಾಹನೆ ಮಾಡಬೇಕು. 
ಬೃಹಸಶತಯೇ ನಮಃ । ಸೂರ್ಯಾಯ ನಮಃ। ಚಂದ್ರಾಯ ನಮಃ। ಶುಕ್ರಾಯ 


ನಮಃ । ಬುಧಾಯ ನಮಃ । ಕುಜಾಯ ನಮಃ । ಶನೈಶ್ಚರಾಯ ನಮಃ । ರಾಹವೇ 
27- 


ಯುಗಾದಿ 


ನಮಃ । ಕೇತವೇ ನಮಃ । ಅಶ್ವಿನ್ಯಾದಿ ನಕ್ಷತ್ರಾಣಿ ಆವಾಹಯಾಮಿ | ಬವಾದಿಕರಣಾನಿ 
ಆವಾಹಯಾಮಿ । ವಿಷ್ಠಂಬಾದಿಯೋಗಾನ್‌ ಆವಾಹಯಾಮಿ । ಪ್ರಭವಾದಿ 
ಸಂವತರಾಣಿ ಆವಾಹಯಾಮಿ । 


ಹೀಗೆ ನವಗ್ರಹ ದೇವತೆಗಳನ್ನು ಅಶ್ವಿನ್ಯಾದಿ ಇಪ್ಪತ್ತೇಳು ನಕ್ಷತ್ರಗಳನ್ನು, ೧೧ 
ಕರಣಗಳನ್ನು, ೨೭ ಯೋಗಗಳನ್ನು, ಷಷ್ಠೀ ಸಂವತ್ತರಗಳನ್ನು ತದಭಿಮಾನಿ 
ದೇವತೆಗಳನ್ನು ಮಾನಸಿಕವಾಗಿ ಆವಾಹನೆ ಮಾಡಿ ಈ ಕೆಳಗಿನ ಮಂತ್ರವನ್ನು ಹೇಳಿ 
ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡಬೇಕು. 


ಸಂವತ್ಸರ ದೇವತಾ ಪೂಜೆ 

ಪ್ರಭವೋ ವಿಭವಃ ಶುಕ್ಲ ಪ್ರಮೋದಶ್ಚಪ್ರಜಾಪತಿಃ । 

ಅಂಗಿರಾಃ ಶ್ರೀಮುಖೋ ಭಾವೋ ಯುವಾ ಧಾತಾ ತಥೈವ ಚ॥ 

ಈಶ್ವರೋ ಬಹುಧಾನ್ಯಶ್ಚಪ್ರಮಾಥೀ ವಿಕ್ರಮೋ ವೃಷಃ । 

ಚಿತ್ರಭಾನು: ಸ್ವಭಾನುಶ್ಚ ತಾರಣಃ ಪಾರ್ಥಿವೋ ವ್ಯಯಃ । 

ಸರ್ವಜಿತ್‌ ಸರ್ವಧಾರೀ ಚ ವಿರೋಧೀ ವಿಕೃತಿ: ಖರಃ । 

ನಂದನೋ ವಿಜಯಖ್ಲೆ; ವಜಯೋ ಮನ್ನಥದುರ್ಮುಖ್‌ || 

ಹೇಮಲಂಬೀ ವಿಲಂಬೀ ಚ ವಿಕಾರೀ ಶಾರ್ವರೀ ಪವಃ ಟ 

ಶುಭಕೃತ್‌ ಶೋಭಕೃತ್‌ ಕ್ರೋಧೀ ವಿಶ್ವಾವಸುಪರಾಭವೌ || 

ಪ್ಲವಂಗಃ ಕೀಲಕಃ ಸೌಮ್ಯಃ ಸಾಧಾರಣೋ ವಿರೋಧಿಕೃತ್‌ । 

ಪರಿಧಾವೀ ಪ್ರಮಾದೀ ಚ ಆನಂದೋ ರಾಕ್ಷಸೋ ನಲಃ ॥ 

ಪಿಂಗಲಃ ಕಾಲಯುಕ್ತಶ್ಚ ಸಿದ್ಧಾರ್ಥ ರೌದ್ರದುರ್ಮತೀ । 

ದುಂದುಭೀ ರುಧಿರೋದ್ಧಾರೀ ರಕ್ತಾಕ್ಟೀ ಕ್ರೋಧನಃ ಕ್ಷಯಃ ॥ 

ತತ್ತತ್‌ ಸಂವತ್ತರಾಭಿಮಾನಿದೇವತಾಭ್ಯೋ ನಮಃ ತದಂತರ್ಗತ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ 


28. 


ಯುಗಾದಿ 


ಅಯನ ದೇವತಾ ಪೂಜೆ 
ಭಾನೋರ್ಮಕರಸಂಕ್ರಾಂತೇಃ ಷಣ್ಮಸಾ ಉತ್ತರಾಯಣಮ್‌ 
ಕರ್ಕಾದೇಸ್ತು ತಥೈವ ಸ್ಯಾತ್‌ ಷಣ್ಮಸಾ ದಕ್ಷಿಣಾಯನಮ್‌ ॥ 
ಅಯನದೇವತಾಭ್ಯೋ ನಮಃ ತದಂತರ್ಗತ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ 
ಯತು ದೇವತಾ ಪೂಜೆ 


ವಸಂತಗ್ರೀಷ್ಠಕೌ ಚೈವ ವರ್ಷರ್ತುಶರದೌ ತಥಾ ಚ 
ಹೇಮಂತಶಿಶಿರೌ ಚೈವ ಷಡೇತೇ ಖತವಃ ಸ್ಮ ಖತೌಃ॥ 


ಯತ್ವಭಿಮಾನಿದೇವತಾಭ್ಯೋ ನಮಃ ತದಂತರ್ಗತ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ 


ಮಾಸದೇವತಾ ಪೂಜೆ . 
ಚೈತ್ರಾಭಿಮಾನಿದೇವತಾಭ್ಯೋ ನಮಃ - ತನ್ನಿಯಾಮಕ ವಿಷ್ಣವೇ ನಮಃ 
ವೈಶಾಖಾಭಿಮಾನಿದೇವತಾಭ್ಯೋ ನಮಃ - ತನ್ನಿಯಾಮಕ ಮಧುಸೂದನಾಯ ನಮಃ 
ಜ್ಯೇಷ್ಠಾಭಿಮಾನಿದೇವತಾಭ್ಯೋ ನಿಯಾಮಕ ನಮಃ - ತನ್ನಿಯಾಮಕ ತ್ರಿವಿಕ್ರಮಾಯ ನಮಃ 
ಆಷಾಢಾಭಿಮಾನಿದೇವತಾಭ್ಯೋ ನಮಃ -ತನ್ನಿಯಾಮಕ ವಾಮನಾಯ ನಮಃ 
ಶ್ರಾವಣಾಭಿಮಾನಿದೇವತಾಭ್ಯೋ ನಮಃ -ತನ್ನಿಯಾಮಕ ಶ್ರೀಧರಾಯ ನಮಃ 
ಭಾದ್ರಪದಾಭಿಮಾನಿದೇವತಾಭ್ಯೋ ನಮಃ -ತನ್ನಿಯಾಮಕ ಹೃಷೀಕೇಶಾಯಾ ನಮಃ 
ಆಶ್ಚಯುಜಾಭಿಮಾನಿದೇವತಾಭ್ಯೋ ನಮಃ - ತನ್ನಿಯಾಮಕ ಪದನಾಭಾಯ ನಮಃ 
ಕಾರ್ತಿಕಾಭಿಮಾನಿದೇವತಾಭ್ಯೋ ನಮಃ -ತನ್ನಿಯಾಮಕ ದಾಮೋದರಾಯ ನಮಃ 
ಮಾರ್ಗಶೀರ್ಷಾಭಿಮಾನಿದೇವತಾಭ್ಯೋ ನಮಃ - ತನ್ನಿಯಾಮಕ ಕೇಶವಾಯ ನಮಃ 
ಪೌಷಾಭಿಮಾನಿದೇವತಾಭ್ಯೋನಮಃ - ತನ್ನಿಯಾಮಕ ನಾರಾಯಣಾಯ ನಮಃ 
ಮಾಘಾಭಿಮಾನಿದೇವತಾಭ್ಯೋ ನಮಃ - ತನ್ನಿಯಾಮಕ ಮಾಧವಾಯ ನಮಃ 
ಫಾಲ್ಗುನಾಭಿಮಾನಿದೇವತಾಭ್ಯೋ ನಮಃ -ತನ್ನಿಯಾಮಕ ಗೋವಿಂದಾಯ ನಮಃ 


-29- 


ಯುಗಾದಿ 


ಗುರವೇ ನಮಃ 
ಸೂರ್ಯಾಯ ನಮಃ 
ಚಂದ್ರಾಯ ನಮಃ 
ಶುಕ್ರಾಯ ನಮಃ 
ಬುಧಾಯ ನಮಃ 
ಕುಜಾಯ ನಮಃ 
ಶನಯೈ ನಮಃ 


ರಾಹವೇ ನಮಃ 
ಕೇತವೇ ನಮಃ 


ಮೇಷಾಯ ನಮಃ 
ವೃಷಭಾಯ ನಮಃ 
ಮಿಧುನಾಯ ನಮಃ 
ಕರ್ಕಾಟಕಾಯ ನಮಃ 
ಸಿಂಹಾಯ ನಮಃ 
ಕನ್ಯಾಯ ನಮಃ 
ತುಲುಯ ನಮಃ 
ವೃಶ್ಚಿಕಾಯ ನಮಃ 
ಧನವೇ ನಮಃ 
ಮಕರಾಯ ನಮಃ 
ಕುಂಭಾಯ ನಮಃ 
ಮೀನಾಯ ನಮಃ 


ನವಗ್ರಹದೇವತಾ ಪೂಜೆ 


ತನ್ನಿಯಾಮಕ ವೇದವ್ಯಾಸಾಯ ನಮಃ 
ತನ್ನಿಯಾಮಕ ರುದ್ರಾಯ ನಮಃ 
ತನ್ನಿಯಾಮಕ ದುರ್ಗಾಯ್ಕೈ ನಮಃ 
ತನ್ನಿಯಾಮಕ ಲಕ್ಷಿ ಕ್ಸೀ ನಮಃ 
ತನ್ನಿಯಾಮಕ ವಿಷ್ಣವೇ ನಮಃ 
ತನ್ನಿಯಾಮಕ ಸುಬ್ರಹ್ಮಣ್ಯಾಯ ನಮಃ 
ತನ್ನಿಯಾಮಕ ವಿಷ್ಣವೇ ನಮಃ 
ತನ್ನಿಯಾಮಕ ನಾಗಾಯ ನಮಃ 
ತನ್ನಿಯಾಮಕ ಗಣಪತ್ಯೇ ನಮಃ 


_ದಶರಾಶಿದೇವತಾ ಪೂಜೆ 


ತದಧಿಪತಿ ಕುಜಾಯ ನಮಃ 
ತದಧಿಪತಿ ಶುಕ್ರಾಯ ನಮಃ 
ತದಧಿಪತಿ ಬುಧಾಯ ನಮಃ 
ತದಧಿಪತಿ ಚಂದ್ರಾಯ ನಮಃ 
ತದಧಿಪತಿ ಸೂರ್ಯಾಯ ನಮಃ 
ತದಧಪತಿ ಬುಧಾಯ ನಮಃ 
ತದಧಪತಿ ಶುಕ್ರಾಯ ನಮಃ 
ತದಧಪತಿ ಕುಜಾಯ ನಮಃ 
ತದಧಿಪತಿ ಗುರವೇ ನಮಃ 
ತದಧಿಪತಿ ಶನಯೇ ನಮಃ 
ತದಧಿಪತಿ ಶನಯೇ ನಮಃ 
ತದಧಿಪತಿ ಗುರವೇ ನಮಃ 


-30- 


ಯುಗಾದಿ 


ಆ ಜಟ ಛ್‌ ಚಿ 


© bL ದಧಿ 2 ಧಿ ಧಿ 2೨ ೨ ೨೨೦೨೨೨೦ 
೨ 0 ಲಿ ಆ ೧ (ಣ್‌ 5% «4 ೫ ಟ ಲಿ ಲಿ 


lo 
lo 


ನಕ್ಪತ್ರದೇವತಾ ಪೂಜೆ 

ನಕ್ಷತ್ರಗಳು ನಿಯಾಮಕರು 
ಅಶ್ವಿನ್ಕೈ ನಮಃ - ತನ್ನಿಯಾಮಕ ಅಶ್ವಿನೀದೇವತಾಭ್ಯೋ ನಮಃ 
ಭರಣ್ಯೈ ನಮಃ - ತನ್ನಿಯಾಮಕ ಯಮಧರ್ಮಾಯ ನಮಃ 
ಕತ್ತಿ ಕಾಯ್ಕೈ ನಮಃ - ತನ್ನಿಯಾಮಕ ಅಗ್ನಿದೇವಾಯ ನಮಃ 
ರೋಹಿಣ್ಕೈ ನಮಃ - ತನ್ನಿಯಾಮಕ ಚತುರ್ಮುಖಬ್ರಹ್ಮಣೇ ನಮಃ 
ಮೃಗಶಿರಾಯ್ಕೈನಮಃ  - ತನ್ನಿಯಾಮಕ ಚಂದ್ರಾಯ ನಮಃ 
ಆರ್ದ್ರಾಯ್ಕ್ಯೈ ನಮಃ - ತನ್ನಿಯಾಮಕ ರುದ್ರಾಯ ನಮಃ 
ಪುನರ್ವಸವೇ ನಮಃ  - ತನ್ನಿಯಾಮಕ ಅದಿತ್ಯೆ ನಮಃ 
ಪುಷ್ಯಾಯ್ಕೈ ನಮಃ - ತನ್ನಿಯಾಮಕ ಬೃಹಸ್ಪತ್ವೇ ನಮಃ 


ಆಶೆ ಕ್ಲೇಷಾಯ್ಕೈ ನಮಃ - ತನ್ನಿಯಾಮಕ ನಾಗಾಯ ನಮಃ 


. ಮಘಾಯ್ಯೈ ನಮಃ  - ತನ್ನಿಯಾಮಕ ಪಿತ್ಯಭ್ಯೋ ನಮಃ 
. ಪೂರ್ವಫಲ್ಲುನ್ಮೈ ನಮಃ - ತನ್ನಿಯಾಮಕ ಭಗಾಯೇ ನಮಃ 


. ಉತ್ತರ ಫಲ್ಗುನ್ಕೈ ನಮಃ - ತನ್ನಿಯಾಮಕ ಅರ್ಯಮಾಯೇ ನಮಃ 
. ಹಸ್ತಾಯ್ಕೈೆ ನಮಃ - ತನ್ನಿಯಾಮಕ ಸೂರ್ಯಾಯ ನಮಃ 

. ಚಿತ್ರಾಯ್ಕೈ ನಮಃ - ತನ್ನಿಯಾಮಕ ವಿಶ್ವಕರ್ಮಣೇ ನಮಃ 

. ಸ್ವಾತ್ಕೈ ನಮಃ - ತನ್ನಿಯಾಮಕ ವಾಯವೇ ನಮಃ 


. ವಿಶಾಖಾಯ್ಕೈ ನಮಃ  - ತನ್ನಿಯಾಮಕ ಇಂದ್ರಾಯ್ಕೈ ನಮಃ 

. ಅನೂರಾಧಾಯ್ಕೈ ನಮಃ - ತನ್ನಿಯಾಮಕ ಮಿತ್ರಾಯ ನಮಃ 

. ಜ್ಯೇಷ್ಠಾಯ್ಕೈ ನಮಃ - ತನ್ನಿಯಾಮಕ ಇಂದ್ರಾಯ ನಮಃ 

. ಮೂಲಾಯ್ಕೈ ನಮಃ  - ತನ್ನಿಯಾಮಕ ನಿರ್ಯತ್ಯೈ ನಮಃ 

. ಪೂರ್ವಾಷಾಢಾಯ್ಕೈ ನಮಃ - ತನ್ನಿಯಾಮಕ ಬುಧಾಯ ನಮಃ 

. ಉತ್ತರಾಷಾಢಾಯ್ಕೈ ನಮಃ - ತನ್ನಿಯಾಮಕ ವಿಶ್ವೇಭ್ಯೋ ದೇವೇಭ್ಯೋ 


ನಮಃ 


. ಶ್ರವಣಾಯ್ಕೈ ನಮಃ - ತನ್ನಿಯಾಮಕ ಮಹಾವಿಷ್ಣವೇ ನಮಃ 


-31- 


ಯುಗಾದಿ 


೨೩. ಧನಿಷ್ಠಾಯ್ಕೈನಮಃ 


೨೪. ಶತಭಿಷುಯ್ಯೈ ನಮಃ 


- ತನ್ನಿಯಾಮಕ ವಸವೇ ನಮಃ 
- ತನ್ನಿಯಾಮಕ ವರುಣಾಯ ನಮಃ 


೨೫. ಪೂರ್ಮಾಭಾದ್ರಾಯ್ಕೈ ನಮಃ - ತನ್ನಿಯಾಮಕ ಅಜೈಕಪಾದೇ ನಮಃ 
೨೬. ಉತ್ತರಭಾದ್ರಾಯ್ಕೈ ನಮಃ - ತನ್ನಿಯಾಮಕ ಅಹಿರ್ಬುಧ್ಯೇ ನಮಃ 


೨೭. ರೇವತ್ಕೈ ನಮಃ 


- ತನ್ನಿಯಾಮಕ ಪೂಷಾಯ್ಕೈ ನಮಃ 


ಕರಣ ದೇವತಾ ಪೂಜೆ 


ಚರ ಕರಣಗಳು ಅಧಿದೇವತೆಗಳು 
ಬವಾಯ ನಮಃ (ಸಿಂಹ) 
ಬಾಲವಾಯ ನಮಃ (ಹುಲಿ) 
ಕೌಲವಾಯ ನಮಃ (ಹಂದಿ) 
ತೈತಿಲೆಕರಣಾಯ ನಮಃ (ಕಪ್ಪೆ) 
ಗರಿಜಾಯ ನಮಃ (ಆನೆ) 
ವಣಿಜೆ ನಮಃ (ಎಮ್ಮೆ) 
ಭದ್ರಾಯ್ಕೈ ನಮಃ (ಕುದುರೆ) 
ಶಕುನ್ಕೈ ನಮಃ (ನಾಯಿ) 


ಓರ ರ್‌ ಫ್‌ ಕ ಜ್‌ ಘಿ ಚಿ 


೧೦. ನಾಗಾಯ ನಮಃ (ಸರ್ಪ) 
೧೧. ಕಿಸ್ತುಂಘ್ಲೈ ನಮಃ (ಕೋಳಿ) 


ಚತುಷ್ಟಾದಾಯ್ಕೈ ನಮಃ (ಎತ್ತು) - 


ಸ್ಥಿರ ಕರಣಗಳುಅಧಿದೇವತೆಗಳು 
ತನ್ನಿಯಾಮಕ ಇಂದ್ರಾಯ ನಮಃ 
ತನ್ನಿಯಾಮಕ ಬ್ರಹ್ಮಣೇ ನಮಃ 
ತನ್ನಿಯಾಮಕ ಮಿತ್ರಾಯ್ಕೈ ನಮಃ 
ತನ್ನಿಯಾಮಕ ಅರ್ಯಮನೇ ನಮಃ 
ತನ್ನಿಯಾಮಕ ಪೃಥ್ವೈನಮಃ 
ತನ್ನಿಯಾಮಕ ಶ್ರೀದೇವ್ಯೈ ನಮಃ 
ತನ್ನಿಯಾಮಕ ಯಮಾಯ ನಮಃ 
ತನ್ನಿಯಾಮಕ ಕಲಯೇ ನಮಃ 
ತನ್ನಿಯಾಮಕ ವೃಕಾಯ ನಮಃ 
ತನ್ನಿಯಾಮಕ ಸರ್ಪಾಯ ನಮಃ 
ತನ್ನಿಯಾಮಕ ವಾಯವೇ ನಮಃ 


ಯೋಗ ದೇವತಾ ಪೂಜೆ 


ಹೆಸರು ದೇವತೆ 
೧. ವಿಷ್ಠಂಭಾಯ್ಕೈ ನಮಃ - ತನ್ನಿಯಾಮಕ ಯಮಾಯ ನಮಃ 
೨. ಪ್ರೀತ್ಕೈ ನಮಃ - ತನ್ನಿಯಾಮಕ ವಿಷ್ಣವೇ ನಮಃ 
೩. ಆಯುಷತ್ರೇ ನಮಃ - ತನ್ನಿಯಾಮಕ ಚಂದ್ರಾಯ ನಮಃ 
೪. ಸೌಭಾಗ್ಯಾಯ ನಮಃ - ತನ್ನಿಯಾಮಕ ಬ್ರಹ್ಮಣೇ ನಮಃ 
೫. 


ಶೋಭನಾಯ್ಕೈ ನಮಃ - ತನ್ನಿಯಾಮಕ ಬೃಹಸ್ಪತ್ವೇ ನಮಃ 


-32- 


ಯುಗಾದಿ 


ಅತಿಗಂಡಾಯ ನಮಃ - ತನ್ನಿಯಾಮಕ ಚಂದ್ರಾಯ ನಮಃ 
ಸುಕರ್ಮಣೇ ನಮಃ - ತನ್ನಿಯಾಮಕ ಇಂದ್ರಾಯ ನಮಃ 
ಧೃತ್ಯೈ ನಮಃ - ತನ್ನಿಯಾಮಕ ಆಪ್ರೇ ನಮಃ 

ಶೂಲಾಯ್ಕೈ ನಮಃ - ತನ್ನಿಯಾಮಕ ಸರ್ಪಾಯ ನಮಃ 


. ಗಂಡಾಯ ನಮಃ - ತನ್ನಿಯಾಮಕ ಅಗ್ನಯೇ ನಮಃ 
ವೃದ್ಧೆ 4 ನಮಃ - ತನ್ನಿಯಾಮಕ ಸೂರ್ಯಾಯ ನಮಃ 
. ಧ್ರುವಾಯ ನಮಃ - ತನ್ನಿಯಾಮಕ ಪೃಥ್ವೇ ನಮಃ 

. ವ್ಯಾಘಾತಾಯ ನಮಃ - ತನ್ನಿಯಾಮಕ ಪವನಾಯ ನಮಃ 


. ಹರ್ಷಣಾಯ ನಮಃ - ತನ್ನಿಯಾಮಕ ರುದ್ರಾಯ ನಮಃ 
. ವಜ್ರಾಯ ನಮಃ - ತನ್ನಿಯಾಮಕ ವರುಣಾಯ ನಮಃ 
. ಸಿದ್ದೈ ನಮಃ - ತನ್ನಿಯಾಮಕ ಗಣೇಶಾಯ ನಮಃ 


ವ್ಯತೀಪಾತಾಯ ನಮಃ - ತನ್ನಿಯಾಮಕ ಶಿವಾಯ ನಮಃ 
. ವರೀಯತೇ ನಮಃ - ತನ್ನಿಯಾಮಕ ಕುಬೇರಾಯ ನಮಃ 


. ಪರಿಘಾಯ ನಮಃ  - ತನ್ನಿಯಾಮಕ ವಿಶ್ವಕರ್ಮಣೇ ನಮಃ 

. ಶಿವಾಯ ನಮಃ - ತನ್ನಿಯಾಮಕ ಮಿತ್ರಾಯ ನಮಃ 

. ಸಿದ್ಧಾಯೇ ನಮಃ - ತನ್ನಿಯಾಮಕ ಕಾರ್ತಿಕೇಯಾಯ ನಮಃ 

. ಸಾಧ್ಯಾಯ ನಮಃ - ತನ್ನಿಯಾಮಕ ಸಾವಿತ್ಯೈ ನಮಃ 

. ಶುಭಾಯ ನಮಃ - ತನ್ನಿಯಾಮಕ ಕಮಲಾಯೇ ನಮಃ 

. ಶುಕ್ಸಾಯ ನಮಃ - ತನ್ನಿಯಾಮಕ ಗೌರೀಯೇ ನಮಃ 

. ಬ್ರಹ್ಮಣೇ ನಮಃ - ತನ್ನಿಯಾಮಕ ಅಶ್ವಿನೀ ದೇವತಾಭ್ಯೋ ನಮಃ 
. ಐಂದ್ರಾಯ ನಮಃ  - ತನ್ನಿಯಾಮಕ ಪಿತ್ಳಭ್ಯೋ ನಮಃ 

. ವೈಧೃತ್ಯೈ ನಮಃ - ತನ್ನಿಯಾಮಕ ಅದಿತ್ಯೈ ನಮಃ 


ಯಾವ ಸಂವತ್ನರವು ನಡೆಯುತ್ತಿರುತ್ತದೋ, ಆ ಸಂವತ್ಸರದ ಹೆಸರನ್ನು 


ಮತ್ತೊಮ್ಮೆ ಉಚ್ಚರಿಸಿ ತದಂತರ್ಗತನಾದ ಭಗವಂತನಿಗೆ ವಿಶೇಷವಾಗಿ ಪೂಜಿಸಬೇಕು. 
ಹಾಗೂ ಆ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ಅಯನ 
ದೇವತೆಗಳನ್ನು ಒಮ್ಮೆ ಸರಿಸಿ, ಪುನಃ ಪೂಜಿಸಬೇಕು. 


-33- 


ಯುಗಾದಿ 


ಷೋಡಶೋಪಚಾರ ಪೂಜೆ 


ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆಯನ್ನು ಸಮರ್ಪಿಸಬೇಕು. 
ಅರ್ಫ,ಂ ಸಮರ್ಪಯಾಮಿ 

ಪಾದ್ಯಂ ಸಮರ್ಪಯಾಮಿ, 

ಆಚಮನಂ ಸಮರ್ಪಯಾಮಿ, 

ಮಧುಪರ್ಕಂ ಸಮರ್ಪಯಾಮಿ, 

ಪುನರಾಚಮನಮ್‌ ಸಮರ್ಪಯಾಮಿ 

ಸ್ನಾನಮ್‌ ಸಮರ್ಪಯಾಮಿ 

ವಸ್ತ್ರಂ ಸಮರ್ಪಯಾಮಿ 

ಉಪವೀತಂ ಸಮರ್ಪಯಾಮಿ 

ಆಸನಂ ಸಮರ್ಪಯಾಮಿ 

ಗಂಧಮ್‌ ಸಮರ್ಪಯಾಮಿ 

ಆಕ್ಚತಮ್‌ ಸಮರ್ಪಯಾಮಿ 

ಪುಷಂ ಸಮರ್ಪಯಾಮಿ 

ಧೂಪಂ ಸಮರ್ಪಯಾಮಿ 

ದೀಪಂ ಸಮರ್ಪಯಾಮಿ 

ನೈವೇದ್ಯಂ ಸಮರ್ಪಯಾಮಿ 

ಮಂಗಳಾರತಿಂ ಸಮರ್ಪಯಾಮಿ 

ಮಂತ್ರಪುಷಂ ಸಮರ್ಪಯಾಮಿ 

ನಮಸ್ಕಾರಂ ಸಮರ್ಪಯಾಮಿ 

ಈ ಶ್ಲೋಕವನ್ನು ಪಂಚಾಂಗಕ್ಕೆ ಹೇಳಿ ಮಂಗಳಾರತಿಯನ್ನು ಮಾಡಬೇಕು 


ಆದಿತ್ಯಾದಿನವಗ್ರಹಾಃ ಶುಭಕರಾಃ ಮೇಷಾದಯೋ ರಾಶಯೋ 
ನಕತ್ರಾಣಿ ಸಯೋಗಕಾಶ್ಚತಿಥಯಃ ತದ್ದೇವತಾಸದಣಾ: । 
pS ಚ ೦ ಇರಿ ಕಸಿ 
ಮಾಸಾಬ್ದಾಃ ಯತವಸ್ತಥೈವ ದಿವಸಾ: ಸಂಧ್ಯಾಸ್ತಥಾ ರಾತ್ರಯಃ 
ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ ॥೮॥ 


-34- 


ಯುಗಾದಿ 


ಉದ್ವಾಸನೆ 
ಪಂಚಾಂಗದ ಮೇಲೆ ಮಂತ್ರಾಕ್ಷತೆಯನ್ನು ಏರಿಸಿ, ದೇವತೆಗಳನ್ನು ಉದ್ದಾಸನೆ 
ಮಾಡಿರಿ. 
ಯಾಂತು ದೇವಗಣಾ: ಸರ್ವೇ ಪೂಜಾಂ ಆದಾಯಮತೃತಾಂ 
ಇಷ್ಟಕಾಮ್ಯಾರ್ಥಸಿದ್ಧ ರಂ ಪುನರಾಗಮನಾಯಚ ॥ 
ಘಂಟಾನಾದ ಮಾಡಿರಿ. 
ಅನೇನ ಪಂಚಾಂಗಪೂಜನೇನ ಅಸ್ಮದ್ದುರ್ವತಂರ್ಗತಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀಶಿಂಶುಮಾರರೂಪಿಪರಮಾತ್ಮಾ ಪ್ರೀಯತಾಂ 
ಶ್ರೀ ಕೃಷ್ಣಾರ್ಪಣಮಸ್ತು ॥ | 
ಕೃಷ್ಣಾರ್ಪಣ 
ಆಚಮನೆ ಮಾಡಿ ಕೃಷ್ಣಾರ್ಪಣ ಬಿಡಬೇಕು 
ಪ್ರೀಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು ॥ 
kkk 


ಪಂಚಾಂಗ ಪಠನ ಕ್ರಮ 

"ಸಂಪೂಜ್ಯೋ ಗಣಕಃ ಫಲಂ ಚ ಶೃಣುಯಾತ್‌ ತಸ್ಮಾಚ್ಚ ಲಾಭಪ್ರದಮ್‌' 
ಎಂಬ ಶಾಸ್ತ್ರ ದ ಮಾತಿನಂತೆ ಜ್ಯೋತಿಷಿಯನ್ನು ಮನೆಗೆ ಕರೆಯಿಸಿ, ಅವನ ಮೂಲಕವೇ 
ಪಂಚಾಂಗವನ್ನು ಶ್ರವಣ ಮಾಡಬೇಕು. ಹಾಗೂ ಆ ಜ್ಯೋತಿಷಿಗೂ ಕೂಡ 
ಫಲತಾಂಬೂಲಾದಿಗಳನ್ನು ನೀಡಿ ಆರಾಧಿಸಬೇಕು. ಒಂದು ವೇಳೆ ಜ್ಯೋತಿಷಿಯು 
ದೊರಕದೇ ಇದ್ದಾಗ ಯಜಮಾನನೇ ಪಂಚಾಂಗದ ಪೂಜೆಯನ್ನು ಮಾಡಿ ಪಠನೆಯನ್ನು 
ಮಾಡಬೇಕು. ಜ್ಯೋತಿಷಿಗೆ ತಲುಪಿಸಬೇಕಾದ ದಕ್ಷಿಣೆಯನ್ನು ಅವರ ಮನೆಗೆ 
ತೆಗೆದುಕೊಂಡು ಹೋಗಿ ನೀಡಬೇಕು. 


-35- 


ಯುಗಾದಿ 


ಪ್ರಾಪ್ತೇ ನೂತನವತ್ತರೇ ಪ್ರತಿಮುಖಂ ದೃಷ್ಟ್ವಾಶುಭಂ ತೋರಣಂ 

ಸ್ನಾನಂ ಮಂಗಲಮಾಚರೇತ್‌ ದ್ವಿಜವರಾನ್‌ ಸಂಪೂಜ್ಯ ಭಕ್ತ್ಯಾ ಹರಿಮ್‌ । 
ವೃದ್ಧಾಂಶ್ಲೆವ ಗುರೂನ್‌ ಪ್ರಣಮ್ಯ ಮಹಿಲಾಬಾಲಾನ್‌ ಸ್ವಯಂ ಭೂಷಿತೋ5- 
ಲಂಕೃತ್ಯಾಂಬರಭೂಷಣೈಶ್ಚ ಶೃಣುಯಾತ್‌ ಪುಣ್ಯಂ ಫಲಂ ವಾರ್ಷಿಕಮ್‌ ॥ 


ಹೊಸವರ್ಷವು ಬಂದಾಗ ಮಂಗಳದ್ರವ್ಯಗಳ ನಡುವೆ ಇರುವ ಕನ್ನಡಿಯಲ್ಲಿ 
ತನ್ನ ಮುಖವನ್ನು ನೋಡಿಕೊಳ್ಳಬೇಕು. ತಳಿರು-ತೋರಣಗಳಿಂದ ಮನೆಯನ್ನು 
ಅಲಂಕರಿಸಬೇಕು. ಮಂಗಲಸ್ನಾನವನ್ನು ಆಚರಿಸಬೇಕು. ಬ್ರಾಹ್ಮಣರನ್ನು ಮನೆಗೆ ಕರೆಸಿ, 
ಅನ್ನಾರಾಧನೆ ಮಾಡಬೇಕು. ಭಗವಂತನನ್ನು ಸಂತೋಷ ಪಡಿಸಬೇಕು. ಗುರುಗಳನ್ನು 
ವೃದ್ಧರನ್ನು ಅವಶ್ಯವಾಗಿ ನಮಸ್ಕಾರ ಮಾಡಬೇಕು. ಹೆಣ್ಣುಮಕ್ಕಳಿಗೆ ಬಾಲಕರಿಗೆ 
ನೂತನವಾದ ವಸ್ತ್ರಾಭರಣಗಳನ್ನು ನೀಡಬೇಕು. ತಾನೂ ಸಹ ಹೊಸ ವಸ್ತ್ರವನ್ನು 
ಧರಿಸಬೇಕು. ಪಂಚಾಂಗವನ್ನು ಶ್ರವಣ ಮಾಡಬೇಕು. ಆಗ ಆ ವರ್ಷವು ಸಂಪೂರ್ಣ 
ಪುಣ್ಯದಾಯಕವಾಗುತ್ತದೆ. 

ಈ ಮಂಗಲಶ್ಲೋಕವನ್ನು ಅವಶ್ಯವಾಗಿ ಪಠನ ಮಾಡಬೇಕು. 


ಇಲ್ಲಿಗೆ ಪಂಚಾಂಗಪಠನ ಕ್ರಮವು ಮುಗಿಯಿತು. 
ಇ ಬು ಜು ಬು 


ಅಥ ಪಂಚಾಂಗ ಪಠನಂ 


ನೂತನಸಂವತ್ತರೇ ಶೋಭನಫಲಸಿದ್ಧ 5ರ೯ಂ ಕಾಲನಿಯಾಮಕ- 
ಶಿಂಶುಮಾರಾತಕಲಕ್ಕಿ ಶ್ಚೀನಾರಾಯಣಪ್ರೀತ್ಯರ್ಥಂ ಸಂವತ್ತರಫಲಪಠನಪೂರ್ವಕಂ 
ಪಂಚಾಂಗಪಠನಂ (ಶ್ರವಣಂ) ಅಹಂ ಕರಿಷ್ಯೇ । ಎಂದು ಸಂಕಲ್ಪವನ್ನು ಮಾಡಬೇಕು. 


ಪ್ರತಿಯೊಂದು ಪಂಚಾಂಗಗಳಲ್ಲಿಯೂ ಕೂಡ ಸಂವತ್ತರದ ಫಲಗಳನ್ನು 
ಬರೆದಿರುತ್ತಾರೆ. ಅದರ ಸಂಸ್ಕೃತ ಶ್ಲೋಕವನ್ನು ಪಾರಾಯಣ ಮಾಡುವುದೇ ಶ್ರೇಷ್ಠ. 
ಉಳಿದವರಿಗೆ ಅರ್ಥವಾಗುವುದಕ್ಕಾಗಿ ಕನ್ನಡದಲ್ಲಿ ಬರೆದ ಅನುವಾದವನ್ನು 
ಓದಬಹುದು. 


-36- 


ಯುಗಾದಿ 


ಪಂಚಾಂಗದ ಫಲವನ್ನು ಓದಿದ ಮೇಲೆ ಅಂದಿನ ತಿಥಿ, ವಾರ, ನಕ್ಷತ್ರ, ಯೋಗ, 
ಕರಣಗಳನ್ನು ಪಠನ ಮಾಡಬೇಕು. ಪಠನೆ ಮಾಡುವ ಮೊದಲು ಇದನ್ನು ಹೇಳಬೇಕು- 


ಮಂಗಲಂ ನಿತ್ಯಕಲ್ಯಾಣಂ ಲಕ್ಷ್ಮೀಸೌಭಾಗ್ಯವರ್ಧನಮ್‌ । 
ಮನೋರಥಃ ಪ್ರಾಪ್ತಿಕರಂ ಪಂಚಾಂಗಮವಧಾರಯ ॥ 


ಅದ್ಯತಿಥಿಶ್ರವಣಂ ಅದ್ಯಮಾರ್ತಾಂಡಮಂಡಲಸ್ಯ ಅರ್ಕೋದಯಾದುಪರಿ 
ಸಟ ಸಂವತ್ತರಸ್ಯ ಉತ್ತರಾಯಣೇ ವಸಂತಯತೌ ಮೀನರ್ಕೆ........ ದಿವಸೇ 


ಚೈತ್ರಮಾಸೇ ಶುಕ್ಗಪಕ್ಷೇ............ ವಾಸರೇ ಪ್ರತಿಪದಿ ದಿವಸೇ ................ ಘಟಿಕಾಃ 
ಷಿ; ಮಹಾನಕ್ತತ್ರೇ ಸ ಘಟೆಕಾ......... ಯೋಗೇ........... ಘಟಿಕಾಃ 
Sr ಕರಣೇ ......... ಘಟಿಕಾಃ ಪುನಃ ಶುಭವಚನಂ .......... ಸಂವತ್ತರಸ್ಯ 
ಉತ್ತರಾಯಣೇ ವಸಂತಖತೌ ಮೀನರ್ಕೆ........ ದಿವಸೇ ಚೈತ್ರಮಾಸೇ ಶುಕ್ನಪಕ್ಷೇ 
ಚಾ ವಾಸರೇ ಪ್ರತಿಪದಿ ದಿವಸೇ.............. ಘಟಿಕಾಃ। ಶ್ವಃ............. ಸಂವತ್ತರಸ್ಯ 
ಉತ್ತರಾಯಣೇ ವಸಂತಯತೌಃ ಮೀನರ್ಕೆ.......... ದಿವಸೇ ಚೈತ್ರಮಾಸೇ ಶುಕ್ಲಪಕ್ಷೇ 
ಸಃ ವಾಸರೇ ದ್ವಿತೀಯಾಯಾಂ ......... ಘಟಿಕಾಃ 


ತಿಥೇಶ್ಚಶ್ರಿಯಾಮಾಪ್ನೋತಿ ವಾರಾದಾಯುಷ್ಯವರ್ಧನಮ್‌ । 
ನಕ್ಷತ್ರಾದ್ಧರತೇ ಪಾಪಂ ಯೋಗಾದ್ರೋಗನಿವಾರಣಮ್‌ ॥ 
ಕರಣಾತ್ಕಾರ್ಯಸಿದ್ಧಿಃ ಸ್ಯಾತ್‌ ಪಂಚಾಂಗಫಲಮುತ್ತಮಮ್‌ । 
ಪಂಚಾಂಗಂ ಪಠತೇ ನಿತ್ಯಂ ಶ್ರೋತುಮಿಚ್ಚಂತಿ ಯೇ ನರಾಃ ॥ 
ಅಗ್ನಿಷ್ಟೋಮಫಲಂ ತೇಷಾಂ ಗಂಗಾಸ್ನಾನಂ ದಿನೇ ದಿನೇ । 

ಸರ್ವೇ ಗ್ರಹಾಃ ಶುಭ ಏಕಾದಶಸ್ಥಾನಫಲದಾಃ ವರದಾಃ ಭವಂತು ॥ 
ಸಸ್ಪಿಃ ಪ್ರಜಾಭ್ಯಃ ಪರಿಪಾಲಯಂತಾಮ್‌ 

ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ । 

ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ 


-37- 


ಯುಗಾದಿ 


ಲೋಕಾಃ ಸಮಸ್ತಾ: ಸುಖಿನೋ ಭವಂತು ॥ 

ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಕಶಾಲಿನೀ I 

ದೇಶೋಂ6 ಯಂ ಕ್ಹೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ॥ 

ಅಪುತ್ರಾ: ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ । 

ನಿರ್ಧನಾಃ ಸಧನಾ ಸಂತು ಜೀವಂತು ಶರದಾಂ ಶತಮ್‌ ॥ 

ಸರ್ವೇ ಭವಂತು ಸುಖನಃ ಸರ್ವೇ ಸಂತು ನಿರಾಮಯಾಃ । 

ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್‌ ದುಖುಭಾಗ್‌ ಭವೇತ್‌ ॥ 

ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಪುಷ್ಟಿಂ ಶ್ರಿಯಮ್‌ ಬಲಮ್‌ । 

ತೇಜ ಆಯುಷ್ಯಮಾರೋಗ್ಯಂ ದೇಹಿ ಮೇ ಹವ್ಯವಾಹನ ॥ 

ನಮೋಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿಶಿರೋರುಬಾಹವೇ | 

ಸಹಸ್ರನಾಮ್ನೇ ಪುರುಷಾಯ ಶಾಸತೇ ಸಹಸ್ರಕೋಟ್ಕ್ಯಾಯುಧಧಾರಿಣೇ ನಮಃ ॥ 

ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ। 

ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ । 

ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಮ್‌ । 

ದೇವಕೀಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಮ್‌ ॥ 

ಪುನಃ ಪಂಚಾಂಗಪುಸ್ತಕದ ಮೇಲೆ ಮತ್ರ್ರಾಕ್ಚತೆಯನ್ನಿಟ್ಟು ಮಂಗಳಾರತಿಯನ್ನು 

ಮಾಡಬೇಕು. ಅನಂತರ ಮನೆಮಂದಿ ಎಲ್ಲರಿಗೂ ಮಂತ್ರಾಕ್ಷತೆಯನ್ನು ನೀಡಬೇಕು. 
ಶ್ರೀಕೃಷ್ಣಾರ್ಪ ಣಮಸ್ತು ಎಂಬುದಾಗಿ ಸಮರ್ಪಣೆ ಮಾಡಬೇಕು. 


ಪಂಚಾಂಗ ಶ್ರವಣಫಲ 
ಯಃ ಶೃಣೋತಿ ಮಧುಶುಕ್ಸಪಕ್ಸಕ್ಷೇ ವರ್ಷನಾಥ ಸಚಿವಾದಿಕಂ ಫಲಮ್‌ । 
ಪ್ರಾಪ್ಲುಯಾದ್ದುರಿತಮುಕ್ತವಿಗ್ರಹಂ ಚಾಯುರರ್ಥಮತುಲಂ ಯಶಃ ಸುಖಮ್‌ ॥೧॥ 
ಯಾರು ವಸಂತಮಾಸದ ಶುಕ್ಲಫಕ್ಚದ ಯುಗಾದಿಯಂದು ಆ ವರ್ಷದ ರಾಜನ 
ಬಗ್ಗೆ, ಮಂತ್ರಿ ಮೊದಲಾದವರ ಬಗ್ಗೆ ಫಲವನ್ನು ಕೇಳುತ್ತಾನೋ, ಅಂಥವನು ಎಲ್ಲ 


-38- 


ಯುಗಾದಿ 


ದುರಿತಗಳಿಂದ ವಿಮುಕ್ತನಾಗುತ್ತಾನೆ. ಅತುಲವಾದ ಸಂಪತ್ತನ್ನು, ಆಯುಷ್ಯವನ್ನು, 
ಯಶಸ್ಸನ್ನು ಸುಖವನ್ನು ಪಡೆದುಕೊಳ್ಳುತ್ತಾನೆ. 
ಶ್ರುತ್ವಾ ರಾಜಫಲಂ ಭವಂತಿ ಸುಖಿನೋ ಶ್ರುತ್ವಾ ಫಲಂ ಮಂತ್ರಿಣೋ 
ಬುದ್ಧು (ತ್ಲಾಹಸುಕೀರ್ತಯಃ ಭಟಪತೇಃ ಸಸ್ಯಾಧಿನಾಥಸ್ಕ ಚ । 
ಶ್ರುತ್ವಾರ್ಫೇಶಫಲಂ ರಸಾಧಿಪಫಲಂ ಧಾನ್ಯಾಧಿನಾಥಸ್ಯ ಚ 
ಶ್ರುತ್ವಾ ನೀರಸನಾಯಕಸ್ಕ ಚ ಫಲಂ ಚೈಶ್ವರ್ಯವಂತಃ ಸದಾ 11೨11 
ರಾಜನ ಫಲವನ್ನು ಕೇಳುವುದರಿಂದ ಸುಖಿಯಾಗುತ್ತಾನೆ. ಮಂತ್ರಿಯ ಫಲವನ್ನು 
ಕೇಳುವುದರಿಂದ ಬುದ್ಧಿ ಮತ್ತು ಉತ್ಸಾಹ ಸುಕೀರ್ತಿಗಳನ್ನು ಪಡೆದುಕೊಳ್ಳುತ್ತಾನೆ. 
ಸೇನಾಧಿಪತಿಯ, ಸಸ್ಯಾಧಿನಾಥನ, ಅರ್ಫೆೇಶನ, ರಸಾಧಿಪನ, ಧಾನ್ಯಾಧಿನಾಥನ 
ಫಲಗಳನ್ನು ಕೇಳುವುದರಿಂದ, ನೀರಸನಾಯಕನ ಫಲವನ್ನೂ ಸಹ ಕೇಳುವುದರಿಂದ 
ಐಶ್ಚರ್ಯವಂತನಾಗುತ್ತಾನೆ. 
ಆರ್ಯುವೃದ್ಧಿಂ ಪುತ್ರಪೌತ್ರಾಭಿವೃದ್ಧಿಂ ನಿತ್ಯಾರೋಗ್ಯಂ ಸಂಪದಂ ಚಾನಪಾಯಂ। 
ಅಚ್ಛಿನ್ನಾನಾಮುತ್ತವಾನಾಮವಾಷ್ತಿಂ ಯಚ್ಛತ್ಯೇಂತೇ ವತ್ತರಾಧೀಶಮುಖ್ಯಾಃ ॥1೩॥ 
ವರ್ಷದ ಅಧೀಶರೇ ಮೊದಲಾದವರ ಉತವವನ್ನು ಮಾಡುವುದರಿಂದ 
ಆಯುಷ್ಯದ ಅಭಿವೃದ್ಧಿಯಾಗುತ್ತದೆ. ಪುತ್ರಪೌತ್ರಾದಿಗಳ ಅಭಿವೃದ್ಧಿಯಾಗುತ್ತದೆ. 
ನಿತ್ಯವಾಗಿಯೂ ಆರೋಗ್ಯವಿರುತ್ತದೆ. ನಿರಾತಂಕವಾಗಿ ಸಂಪತ್ತು ಬರುತ್ತದೆ. 
ತಿಥೇಶ್ಚಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಮ್‌ । 
ನಕ್ಪತ್ರಾದ್ಧರತೇ ಪಾಪಂ ಯೋಗಾದ್ರೋಗನಿವಾರಣಮ್‌ ॥೪॥ 
ತಿಥಿಯ ಶ್ರವಣದಿಂದ ಸಂಪತ್ತು ದೊರಕುತ್ತದೆ. ವಾರದ ಶ್ರವಣದಿಂದ 
ಆಯುಷ್ಯವು ಅಭಿವೃದ್ಧವಾ ಗುತ್ತದೆ. ನಕ್ಷತ್ರದ ಶ್ರವಣದಿಂದ ಪಾಪವು ಪರಿಹಾರವಾಗುತ್ತದೆ. 
ಯೋಗದ ಶ್ರವಣದಿಂದ ರೋಗವು ಪರಿಹಾರವಾಗುತ್ತದೆ. 
ಕರಣಾತ್ಕಾರ್ಯಸಿದ್ಧಿಃ ಸ್ಯಾತ್ರಂಚಾಂಗಫಲಮುತ್ತಮಮ್‌ | 
ಇತೀದಂ ವತ್ತರಫಲಂ ವತ್ತರಾದಿತಿಥೌ ಶುಭಮ್‌ Tell 


-39- 


ಯುಗಾದಿ 


ಕರಣದ ಶ್ರವಣದಿಂದ ಕಾರ್ಯಸಿದ್ದಿಯಾಗುತ್ತದೆ. ಹೀಗೆ ಪಂಚಾಂಗಶ್ರವಣದ 
ಫಲವು ಉತ್ತಮವಾಗಿದೆ. ವತ್ತರದ ಶುಭಫಲವನ್ನು ವತರದ ಮೊದಲ ತಿಥಿಯಂದು 
ಕೇಳಬೇಕು. 


ಯಃ ಶೃಣೋತಿ ನರೋ ಭಕ್ತ್ಯಾ ವತ್ತರಂ ಸ ಸುಖೀ ಭವೇತ್‌ । 
ತತ್ರಾದೌ ಸಾಂಗೋಪಾಂಗಂ ವತರಸ್ಯ ಬ್ರಹ್ಮಣಃ ಜನ್ಮಫಲಂ 
ಯೇ ಶೃಣ್ವಂತಿ ತೇ ಕ್ರತುಫಲಂ ಭಜಂತೇ ನಾತ್ರ ಸಂಶಯಃ ॥॥॥೨॥॥ 


ಯಾವ ಮನುಷ್ಯನು ವತರದ ಫಲವನ್ನು ಕೇಳುತ್ತಾನೋ, ಅವನು 
ಶುಚಿಯಾಗುತ್ತಾನೆ. ಚತುರ್ಮುಖಬ್ರಹ್ಮನ ಆಯುರ್ಮಾನದ ಬಗ್ಗೆ ಯಾರು 
ಕೇಳುತ್ತಾನೋ, ಅವನು ಯಜ್ಞವನ್ನು ಮಾಡಿದ ಫಲವನ್ನು ಹೊಂದುತ್ತಾನೆ. ಈ 
ವಿಷಯದಲ್ಲಿ ಸಂಶಯವಿಲ್ಲ. 


“ಬು ಜು ಬು 


ಇ 
Kk 
ಡ್‌ 
B 
Ww) 
0 
1 
wB 
ಬ 


ಪುರುಷರು ಪಠಿಸಬೇಕಾದ ಮಂತ್ರಗಳು 
ಪುರುಷಸೂಕ್ತ 

ಸಹಸ್ತಶೀರ್ಷಾ ಪುರುಷ: ಸಹಸ್ರಾಕ್ಷ: ಸಹಸ್ರಪಾತ್‌ I 
ಸಭೂಮಿಂ ವಿಶ್ವತೋ ವೃತ್ವಾಂತೃತಿಷ್ಠದ್ದಶಾಂಗುಲಮ್‌ ॥೧॥ 
ಪುರುಷ ಏವೇದಂ ಸರ್ವಂ ಯದ್ಧೂತಂ ಯಚ್ಚ ಭವ್ಯಮ್‌ । 
ಉತಾಮೃತತ್ವಸ್ಯೇಶಾನೋ ಯದನ್ನೇನಾತಿರೋಹತಿ || 
ಏತಾವಾನಸ್ಕ ಮಹಿಮಾ5ತೋ ಜ್ಯಾಯಾಂಶ್ಚ ಪೂರುಷಃ I 
ಪಾದೋಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ॥ 
ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋಪಸ್ಕೇಹಾ ಭವತ್‌ ಪುನ: | 
ತತೋ ವಿಷ್ಣಹ್‌ವ್ಯಕ್ರಾಮತ್ಪಾಶನಾನಶನೇ ಅಭಿ ॥ 
ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ | 
ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್‌ ಭೂಮಿಮಥೋ ಪುರ: ॥ 
ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ನತ | 
ವಸಂತೋ ಅಸ್ಕಾಸೀದಾಜ್ಯಂ ಗ್ರೀಷ್ಮ ಇದ್ಳು ಶರದ್ದವಿಃ ॥ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್‌ ಪುರುಷಂ ಜಾತಮಗ್ರತಃ 
ತೇನ ದೇವಾ ಅಯಜಂತ ಸಾಧ್ಯಾ ಯಷಯಶ್ಚ ಯೇ ॥ 
ತಸ್ಮಾದ್‌ ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃಷದಾಜ್ಯಮ್‌ । 
ಪಶೂನ್‌ ತಾಂಶಕ್ರೇ ವಾಯವ್ಯಾ ನಾರಣ್ಯಾ ನ್‌ ಗ್ರಾಮ್ಯಾಶ್ಚ ಯೇ ॥ 
ತಸ್ಮಾದ್ಯಜ್ಞಾತ್‌ ಸವ ಸರ್ವಹುತ ಖಯಚಃ ಸಾಮಾನಿ ಜಜ್ಞಿರೇ 1 
ಛಂದಾಂಸಿ ಜಜ್ಞಿರೇ ತಸ್ಮಾದ್‌ ಯಜುಸ್ತಸ್ಥೌದಜಾಯತ || 


-42- 


ಯುಗಾದಿ 


ತಸ್ಮಾದಶ್ವಾ ಅಜಾಯಂತ ಯೇಕೇ ಚೋಭಯಾದತಃ | 

ಗಾವೋ ಹ ಜಜ್ಞಿರೇ ತಸ್ಮಾತ್‌ ತಸ್ಮಾಜ್ಜಾತಾ ಅಜಾವಯ: || 
ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್‌ I 

ಮುಖಂ ತಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚೆ ತೇ Il 


ಬ್ರಾಹ್ಣಣೋಸ್ಯ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ! 
ಊರೂ ತದಸ್ಯ ಯದ್ದೆ ್ವೈಶ್ಯಃ ಪದ್ಭ್ಯಾ ಂ ಶೂದ್ರೋ ಲಿಜಾಯತ ॥ 


ಚಂದ್ರಮಾ ಮನಸೋ ಜಾತಶ್ವಕ್ಷೋಃ ಸೂರ್ಯೋ ಅಜಾಯತ। 
ಮುಖಾದಿಂದ್ರಶ್ಚಾಗಿಶ್ಚ ಪ್ರಾಣಾದ್‌ ವಾಯುರಜಾಯತ ॥ 
ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ | 
ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಂ ಅಕಲ್ಪಯನ್‌ ॥ 
ಸಪ್ತಸ್ಯಾ ಸನ್‌ ಪರಿಧಯಸ್ತಿಃ ಸಪ್ತ ಸಮಿಧಃ ಕೃತಾಃ । 
ದೇವಾ ಯದ್ಯಜ್ಞಂ ತನ್ನಾನಾ ಅಬಿದ್ದನ್‌ ಪುರುಷಂ ಪಶುಮ್‌ || 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ 
ತೇ ಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ಜೇ ಸಾಧ್ಯಾಃ ಸಂತಿ ದೇವಾಃ ॥ 
ಜೇ ೫ ೫ ಜೇ 
ಯುಗಾದಿ ದಿವಸ ಪ್ರಾರ್ಥನಾರೂಪವಾಗಿ 
ಪಠಿಸಬೇಕಾದ ಮಂತ್ರಗಳು 
ಓಂ ನಮೋ ಬ್ರಹ್ಮಣೇ ತುಭ್ಯಂ ಕಾಮಾಯಚ ಮಹಾತ್ಮನೇ | 
ನಮಸ್ಟೇಸ್ತು ನಿಮೇಷಾಯ ತ್ರುಟಯೇ ಚ ನಮೋಸ್ತುತೇ॥ 


""ಕಾಮರೂಪಿಗಳಾದ ಮಹಾತ್ಮರಾದ ಬ್ರಹ್ಮದೇವರಿಗೆ ಭಕ್ತಿಪೂರ್ವಕವಾಗಿ 
ನಮಸ್ಕಾರಗಳು. ನಿಮಿಷಗಳಿಗೆ ತ್ರುಟಿಗಳಿಗೆ ನಮಸ್ಕಾರಗಳು. 


೬43- 


ಯುಗಾದಿ 


ಗಮನಿಸಿ - ನಿಮಿಷ, ತ್ರುಟಿ ಲವ, ಕ್ಷಣ, ಕಾಷ್ಠ, ಕಲಾ, ಇತ್ಯಾದಿ ಶಬ್ದಗಳಿಂದ 
ತಿಳಿಯಲ್ಪಟ್ಟ ತ್ರುಟಿ ಮೊದಲಾದವುಗಳಿಗೆ ನಮಸ್ಕಾರಗಳೆಂದರೆ ದೇವತೆಗಳಿಗೆ 
ನಮಸ್ಕಾರ ಎಂದರ್ಥ. ಮತ್ತು ಆ ಅಭಿಮಾನಿ ದೇವತೆಗಳಲ್ಲಿ 
ಅಂತರ್ಯಾಮಿಯಾಗಿದ್ದು ; ಸೃಷ್ಟಿಯನ್ನು ಮಾಡುತ್ತಿರುವ ಜೀವೋತ್ತಮರಾದ 
ಮುಖ್ಯಪ್ರಾಣದೇವರಿಗೆ ಹಾಗೂ ಚತುರ್ಮುಖಬ್ರಹ್ಮದೇವರಿಗೆ ನಮಸ್ಕಾರವನ್ನು 
ಮಾಡಬೇಕು, ಅದರಂತೆ ತ್ರುಟಿ ನಿಮಿಷ ದಿವಸ ಮೊದಲಾದ ನಾಮಗಳನ್ನು 
ಧರಿಸಿ ಆಯಾ ರೂಪಗಳಲ್ಲಿರುವ ಭಗವದ್ರೂಪಗಳಿಗೆ ನಮಸ್ಕಾರ ಮಾಡಬೇಕು. 
ಲವಾಯ ಚ ನಮಸ್ತುಭ್ಯಂ ನಮಸ್ಟೇತಸ್ತು ಕ್ಷಣಾಯ ಚ । 
ನಮೋ ನಮಸ್ತೇ ಕಾಷ್ಠಾಯೈ ಕಾಲಾಯ್ಕೆ ತೇ ನಮೋಸ್ತುತೇ ॥ 
ಲವಗಳಿಗೆ ನಮಸ್ಕಾರ. ಕ್ಷಣಗಳಿಗೆ, ಕಾಷ್ಠಗಳಿಗೆ, ಕಲಾಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ 
ಭಕ್ತಿಯ ನಮಸ್ಕಾರಗಳು. 
ನಾಡಿಕಾಯ್ಕೆ ಸುಸೂಕ್ಷಾಯ್ಕೆ ಮುಹೂರ್ತಾಯ ನಮೋ ನಮಃ । 
ನಮೋ ನಿಶಾಭ್ಯಃ ಪುಣ್ಯೇಭ್ಯೋ ದಿವಸೇಭ್ಯಶ್ಚ ನಿತ್ಯಶಃ ॥ 
ಸೂಕ್ಷವಾದ ನಾಡಿಕಾಗಳಿಗೆ ಮುಹೂರ್ತಗಳಿಗೆ, ರಾತ್ರಿಗಳಿಗೆ, ಪುಣ್ಯದಿವಸಗಳಿಗೆ, 
ನಿತ್ಯವಾಗಿಯೂ, ಪ್ರತ್ಯೇಕ ನಮಸ್ಕಾರಗಳು. 
ಪಕ್ಷಾಭ್ಯಾಂ ಚಾಥ ಮಾಸೇಭ್ಯ ಖುತುಭ್ಯಃ ಪಡ್‌ಭ್ಯ ಏವ ಚ । 
ಅಯನಾಭ್ಯಾಂ ಚ ಪಂಚಭ್ಯೋ ವತ್ತರೇಭೃಶ್ಚಸರ್ವದಾ ॥ 
ಪಕ್ಷಗಳಿಗೆ, ಮಾಸಗಳಿಗೆ, ಆರು ಯತುಗಳಿಗೆ ಎರಡು ಅಯನಗಳಿಗೆ ಐದು 
ವರ್ಷಗಳಿಗೆ ನಿರಂತರ ನಮಸ್ಕಾರಗಳು. 
ನಮಃ ಕೃತಯುಗಾದಿಭ್ಯೋ ಗ್ರಹೇಭ್ಯಶ್ಚನಮೋ ನಮಃ । 
ಅಷ್ಟಾದಿಂಶತಿಸಂಖ್ಯೇಭ್ಯೋ ನಕ್ಷತ್ರೇಭ್ಯೋ ನಮೋ ನಮಃ ॥ 
ಕೃತ ಮೊದಲಾದ ನಾಕು ಯುಗಗಳಿಗೆ, ಒಂಬತ್ತು ಗ್ರಹಗಳಿಗೆ, ಇಪ್ಪತ್ತೆಂಟು 
ನಕ್ಸತ್ರಗಳಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. 


-44- 


ಯುಗಾದಿ 
ರಾಶಿಭ್ಯಃ ಕರಣೇಭ್ಯಶ್ಚ ವೃತೀಪಾತೇಭ್ಯ ಏವ ಚ। 
ಪ್ರತಿವರ್ಷಾಧಿಪೇಭ್ಯಶ್ವ ವಿಜ್ಞಾತೇಭ್ಯೋ ನಮಃ ಸದಾ ॥ 
ಹನ್ನೆರಡು ರಾಶಿಗಳಿಗೆ ವ್ಯತಿಪಾತ ಮೊದಲಾದ ಕರಣಗಳಿಗೆ ಪ್ರತಿವರ್ಷದ 
ನಿಯಾಮಕರಿಗೆ ನಿರಂತರ ನಮಸ್ಕಾರಗಳು. 
ನಮೋಸ್ತು ಕುಲನಾಗೇಭ್ಯಃ ಸಾನುಯಾತ್ರೇಭ್ಯ ಏವ ಚ । 
ನಮೋಶಸ್ತು ಸರ್ವ ದಿಗ್‌ಭ್ಯಶ್ಚ ದಿಕ್‌ಪಾಲೇಭ್ಯೋ ನಮೋ ನಮಃ ॥ 
ಅನುಚರರಿಂದ ಕೂಡಿರುವ ಕುಲನಾಗಗಳಿಗೆ ಎಲ್ಲದಿಕ್ಕುಗಳಿಗೆ ದಿಕ್‌ಪಾಲಕರಿಗೂ 
ಭಕ್ತಿಯ ನಮನಗಳು. 
ನಮಶ್ಚತುರ್ದಶೇಭೃಶ್ಚಮನುಭೃಶ್ಚನಮೋ ನಮಃ । 
ನಮಃ ಪುರಂದರೇಭ್ಯಶ್ವ ತತ್ತಂಖ್ಯೇಭ್ಯೋ ನಮೋ ನಮಃ ॥ 
ಹದಿನಾಕು ಮನುಗಳಿಗೆ, ಅದೇ ಸಂಖ್ಯೆಯ ಇಂದ್ರಪದವಿಯನ್ನಾಳುವ 
ಪುರಂದರರಿಗೆ ಅನೇಕ ನಮಸ್ಕಾರಗಳು. 
ಪಂಚಾಶತೇ ನಮೋ ನಿತ್ಯಂ ದಕ್ಷಕನ್ಯಾಯ ಏವ ಚ। 
ನಮೋ5 ದಿತೈ ಸ ಸುಭದ್ರಾಯ್ಕೆ ಜಯಾಯೈೆ ಚಾಥ ಸರ್ವದಾ ॥ 
ಐವತ್ತುಮಂದಿ ದಕ್ಷಕನೈಯರಿಗೆ ಅದಿತಿಗೆ, ಸುಭದ್ರೆಗೆ, ಜಯಾದೇವಿಗೆ ನಿರಂತರ 
ನಮಸ್ಕಾರಗಳು. 
ಸುಶಾಸ್ತ್ರಾಯ ನಮಸ್ತುಭ್ಯಂ ಸರ್ವಾಸ್ತ್ರಜನಕಾಯ ಚ । 
ನಮಸ್ತೇ ಬಹುಪುತ್ರಾಯ ಪತ್ನೀಭಿಃ ಸಹಿತಾಯ ಚ ॥ 
ಸಚ್ಛಾಸ್ತ್ರಗಳಿಗೆ, ಸಕಲ ಅಸ್ತಗಳಿಗೆ, ಸರ್ವಾಸ್ತ್ರಗಳ ಜನಕನಿಗೆ, ಪತ್ನಿಯರಿಂದ 
ಸಹಿತರಾದ ಬಹುಪುತ್ರರನ್ನು ಪಡೆದ ಸಾಧಕನಿಗೆ ನಮಸ್ಕಾರಗಳು. 
ನಮೋ ಬುದ್ಧೈ ತಥಾ ವೃದ್ಧೈ ನಿದ್ರಾಯ್ಕೆ ಧನದಾಯ ಚ। 
ನಮಃ ಕುಬೇರಪುತ್ರಾಯ ಗುಹ್ಯಕಸ್ವಾಮಿನೇ ನಮಃ ॥ 


45. 


ಯುಗಾದಿ 


ಬುದ್ಧಳಿಗೆ, ವೃದ್ಧಳಿಗೆ, ನಿದ್ರಾದೇವಿಗೆ, ಸಂಪತ್ತನ್ನು ನೀಡುವ ಕುಬೇರನಿಗೆ 
ಕುಬೇರಪುತ್ರನಿಗೆ ಗುಹ್ಯಕಸ್ವಾಮಿಗೆ ನಮಸ್ಕಾರಗಳು. 


ನಮೋಸ್ತು ಶಂಖಪದ್ಮಾಭ್ಯಾಂ ನಿಧಿಭ್ಯಾಮಥ ನಿತ್ಯಶಃ । 
ಭದ್ರಕಾಲ್ಕೈ ನಮಸ್ತುಭ್ಯಂ ಸುರಭ್ಯೈ ಚ ನಮೋನಮಃ ॥ 


ಶಂಖ ಪದಸಂಖ್ಯೆಯ ನಿಧಿಗೆ ನಿತ್ಯವಾಗಿಯೂ ನಮಸ್ಕಾರಗಳು, ಭದ್ರಕಾಳಿಗೆ, 
ಸುರಭಿಗೂ ಅನೇಕ ನಮಸ್ಕಾರಗಳು. 


ವೇದವೇದಾಂಗವೇದಾಂತವಿದ್ಯಾಸಂಸ್ನೇಭ್ಯ ಏವ ಚ। 
ನಾಗಯಕ್ಷಸುಪರ್ಣೇಭ್ಯೋ ನಮೋಸ್ತು ಗರುಡಾಯ ಚ॥ 


ವೇದಗಳಿಗೆ ವೇದಾಂಗಗಳಿಗೆ ವೇದಾಂತಗಳಿಗೆ, ಸಕಲವಿದ್ಯೆಗಳಿಗೆ, ನಾಗಗಳಿಗೆ, 
ಯಕ್ಷರಿಗೆ, ಪಕ್ಷಿಗಳಿಗೆ, ಪಕ್ಷಿಯ ರಾಜನಾದ ಗರುಡನಿಗೂ ನಮಸ್ಕಾರಗಳು. 


ಸಪ್ತಭ್ಯಶ್ಚಸಮುದ್ರೇಭ್ಯಃ ಸಾಗರೇಭ್ಯಶ್ಚಸರ್ವದಾ । 
ಉತ್ತರೇಭ್ಯಃ ಕುರುಭ್ಯಶ್ಚ ನಮೋ ಮೇರುಗತಾಯ ಚ॥ 


ಸಪ್ತ ಸಮುದ್ರಗಳಿಗೆ, ಸಾಗರಗಳಿಗೆ, ಕುರುಗಳಿಗೆ, ಮೇರು ಪರ್ವತದಲ್ಲಿ 
ಇರುವವರಿಗೆ ಭಕ್ತಿಯ ನಮನಗಳು. 


ಭದ್ರಾಶೇತುಮಾಲಾಭ್ಯಾಂ ನಮಃ ಸರ್ವತ್ರ ಸರ್ವದಾ । 
ಇಲಾವೃತಾಯ ಚ ನಮೋ ಹರಿವರ್ಷಾಯ ಚೈವ ಹಿ॥ 


ಭದ್ರಾಮಾಲಾ, ಅಶ್ವಮಾಲಾ, ಕೇತುಮಾಲಾಗಳಿಗೆ, ಇಲಾವೃತಖಂಡಕ್ಕೆ, 
ಹರಿವರ್ಷಕ್ಕೆ ನಮಸ್ಕಾರಗಳು. 
ನಮಃ ಕಿಂಪುರುಷೇಭ್ಯಶ್ವ ಭಾರತಾಯ ನಮೋ ನಮಃ । 
ನಮೋ ಭಾರತಭೇದೇಭ್ಯೋ ಮಹದ್ಭಶ್ಥಾಥ ಸರ್ವದಾ ॥ 


ಕಿಂಪುರುಷಕ್ಕೆ, ಭಾರತವರ್ಷಕ್ಕೆ, ಭಾರತದ ವಿವಿಧ ಪ್ರದೇಶಗಳಿಗೆ ಮಹಾತರಿಗೆ 
ನಿರಂತರ ನಮನಗಳು. 


-46- 


ಯುಗಾದಿ 


ಪಾತಾಲೇಭ್ಯಶ್ವ ಸಪ್ತಭ್ಯೋ ನರಕೇಭ್ಯೋಃ ನಮೋ ನಮಃ ॥ 
ಕಾಲಾಗ್ನಿರುದ್ರಶೈವಾಭ್ಯಾಂ ಹರಯೇ ಕ್ರೋಡರೂಪಿಣೇ ॥ 


ಏಳು ಪಾತಾಳಗಳಿಗೆ, ಎಲ್ಲಾ ನರಕಗಳಿಗೆ ನಮಸ್ಕಾರಗಳು. ಕಾಲಾಗ್ದಿರುದ್ರನಿಗೆ, 
ಶಿವಗಣಗಳಿಗೆ, ವರಾಹರೂಪಿಯಾದ ಶ್ರೀಹರಿಗೆ ನಮಸ್ಕಾರಗಳು. 
ಸಪ್ತಭೃಸ್ತಥ ಲೋಕೇಭ್ಯೋಃ ಮಹಾಭೂತೇಭ್ಯ ಏವ ಚ। 
ನಮಃ ಸಂಬುದ್ಧಯೇ ಚೈವ ನಮಃ ಪ್ರಕೃತಯೇ ತಥಾ ॥ 


ಏಳು ಲೋಕಗಳಿಗೆ, ಮಹಾಭೂತಗಳಿಗೆ, ಸಮೀಚೀನವಾದ ಬುದ್ಧಿಗೆ, ಪ್ರಕೃತಿಗೂ 
ನಮಸ್ಕಾರಗಳು. 


ಪುರುಷಾಯಾಭಿಮಾನಾಯ ನಮಸ್ತವ್ಯಕ್ತಮೂರ್ತಯೇ | 
ಹಿಮವತ್‌ ಪ್ರಮುಖೇಭ್ಯಶ್ಚ ಪರ್ವತೇಭ್ಯೋ ನಮಸ್ತಥ ॥ 


ಪುರುಷಾಭಿಮಾನಿಗಳಿಗೆ, ಹಿಮವತ್‌ ಪರ್ವತವೇ ಮೊದಲಾದ ಎಲ್ಲ 
ಪರ್ವತಗಳಿಗೂ ನಮಸ್ಕಾರಗಳು. 
ಪೌರಾಣೀಭ್ಯಶ್ಚ ಗಂಗಾಭ್ಯಃ ಸಪ್ತಭ್ಯಶ್ಚನಮೋ ನಮಃ । 
ನಮೋಸಾ ದಿ ಮುನಿಭೃಶ್ಚ ಸಪ್ಪಭ್ಯಶ್ಥಾಥ ಸರ್ವದಾ ॥ 
ಪ್ರಾಚೀನವಾದ ಗಂಗೆ ಮೊದಲಾದ ಏಳು ನದಿಗಳಿಗೆ, ಸಪ್ತಮುನಿಗಳಿಗೆ 
ಯಾವಾಗಲೂ ನಮಸ್ಕಾರಗಳು. 
ನಮೋಸ್ತು ಪುಷ್ಕರಾದಿಭ್ಯಸ್ತೀರ್ಥೇಭೃಶ್ಚ ಪುನಃ ಪುನಃ । 
ನಿಮ್ನಗಾಭ್ಯೋ ನಮೋ ನಿತ್ಯಂ ವಿತಸ್ತಾದಿಭ್ಯ ಏವ ಚ॥ 
ಪುಷ್ಠರಾದಿತೀರ್ಥಗಳಿಗೆ ಪುನಃ ಪುನಃ ನಮಸ್ಕಾರಗಳು, ಅಧೋಮುಖ 
ಜಲಾಶಯಗಳಿಗೆ ವಿತಸ್ತಿ ಮೊದಲಾದ ನದಿಗಳಿಗೆ ನಮಸ್ಕಾರಗಳು. 
ಚತುರ್ದಶಭ್ಯೋ ದೀರ್ಫಾಭ್ಯೋ ಧರಿಣೀಭ್ಯೋ ನಮೋ ನಮಃ । 
ಹದಿನಾಕು ಮಹಾಲೋಕಗಳಿಗೆ ನಮಸ್ಕಾರಗಳು. 


-47- 


ಯುಗಾದಿ 
ನಮೋ ಧಾತ್ರೇವಿಧಾತ್ರೇ ಚ್ಛಂದೋಭ್ಯಶ್ಚನಮೋ ನಮಃ । 
ಸುರಭ್ಯೈೆರಾವಣಾಭ್ಯಾಂ ಚ ನಮೋ ಭೂಯೋ ನಮೋ ನಮಃ ॥ 
ಧಾತೃವಿಗೆ, ಎಧಾತೃವಿಗೆ, ಛಂದಸುಗಳಿಗೆ ನಮಸ್ಕಾರಗಳು. ಸುರಭಿಗೆ ಮತ್ತು 
ಐರಾಣವರಿಗೆ ಪುನಃಪುನಃ ನಮಸ್ಕಾರಗಳು. 
ನಮಸ್ತಥೋಚ್ಛೆ: ಶ್ರವಸೇ ಧ್ರುವಾಯ ಚ ನಮೋನಮಃ । 
ನಮೋಸ್ತು ಧನ್ವಂತರಯೇ ಶಸ್ತ್ರಾಭ್ಯಾಂ ನಮೋನಮಃ ॥ 
ಉಚ್ಛೈಶ್ರವಸಿಗೆ, ಧ್ರುವನಿಗೆ, ಭಗವಂತನಾದ ಧನ್ವಂತರಿಗೆ, ಶಸ್ತ್ರಗಳಿಗೆ, ಆಸ್ತಗಳಿಗೆ, 
ಪುನಃ ಪುನಃ ನಮಸ್ಕುರಗಳು. 
ವಿನಾಯಕಕುಮಾರಾಭ್ಯಾಂ ವಿಘ್ನೇಭೃಶ್ಚ ನಮಃ ಸದಾ । 
ಶಾಖಾಯ ಚ ವಿಶಾಖಾಯ ನೈಗಮೇಯಾಯ ವೈ ನಮಃ ॥ 
ವಿನಾಯಕನಿಗೆ, ಸುಬ್ರಹ್ಮಣ್ಯನಿಗೆ,ಸಕಲವಿಘ್ನಗಳ ನಿಯಾಮಕರಿಗೆ ನಮಸ್ಕಾರಗಳು, 
ಶಾಖಾ ಮತ್ತು ವಿಶಾಖರಿಗೆ ನೈಗಮೇಯರಿಗೆ ನಮಸ್ಕಾರಗಳು. 
ನಮಃ ಸೃಂದಗ್ರಹೇಭ್ಯಶ್ಚ ಸ್ಪಂದಮಾತೃಭ್ಯ ಏವ ಚ। 
ಜರಾಯ ರೋಗಪತಯೇ ಭಸ್ಮಪ್ರಹರಣಾಯ ಚಟ 
ಸ್ಕಂದನಿಗೆ, ಗ್ರಹಗಳಿಗೆ, ಸ್ಕಂದನ ಮಾತೃಗಳಿಗೆ ನಮಸ್ಕಾರಗಳು. 
ರೋಗಪತಿಯಾದ ಜ್ವರನಿಗೆ ಭಸ್ಮನಾಶಕನಿಗೆ ನಮಸ್ಕಾರಗಳು. 
ಖಯಷಿಭ್ಯೋ ವಾಲಖಿಲ್ಯೇಭ್ಯಃ ಕೇಶವಾಯ ನಮಃ ಸದಾ । 
ಅಗಸ್ತಯೇ ನಾರದಾಯ ವ್ಯಾಸಾದಿಭ್ಯೋ ನಮೋ ನಮಃ ॥ 
ವಾಲಖಿಲ್ಯಾದಿ ಖಷಿಗಳಿಗೆ, ಪರಮಾತ್ಮನಾದ ಕೇಶವನಿಗೆ, ನಿರಂತರ ನಮಸ್ಕಾರ, 
ಅಗಸ್ಕರಿಗೆ, (ಅಗಸ್ತಿಶಬ್ದ) ನಾರದರಿಗೆ ವ್ಯಾಸಾದಿ ಭಗವದ್‌ರೂಪಗಳಿಗೆ ನಮಸ್ಕಾರ. 
ಅಪ್ಪರೇಭ್ಯಃ ಸೋಮಪೇಭ್ಯೋ ದೇವೇಭ್ಯಶ್ಚ ನಮೋ ನಮಃ । 
ಅಸೋಮಪೇಭ್ಯಶ್ಚ ನಮಸ್ತುಷಿತೇಭ್ಯೋ ನಮಃ ಸದಾ । 


-48- 


ಯುಗಾದಿ 


ಅಪ್ಪರರಿಗೆ, ಸೋಮಪಾನಾರ್ಹರಿಗೆ, ಉಳಿದೆಲ್ಲದೇವತೆಗಳಿಗೆ ನಮಸ್ಕಾರಗಳು, 
ಸೋಮಪಾನ ಮಾಡದೆ ಇರುವ ದೇವತೆಗಳಿಗೂ ಕೂಡ ನಮಸ್ಕಾರಗಳು. ಮತ್ತು 
ತುಷಿತ ಎಂಬ ಗಣ ದೇವತೆಗಳಿಗೂ ನಮಸ್ಕಾರಗಳು. 
ಆದಿತ್ಯೇಭ್ಯೋ ನಮೋ ನಿತ್ಯಂ ದ್ವಾದಶೇಭ್ಯಶ್ಚ ಸರ್ವದಾ । 
ಏಕಾದಶೇಭ್ಯೋ ರುದ್ರೇಭ್ಯಸ್ತಪಸ್ತಿಭ್ಯೋ ನಮೋ ನಮಃ ॥ 
ಹನ್ನೆರಡು ಮಂದಿ ಆದಿತ್ಯರಿಗೆ, ಹನ್ನೊಂದು ಮಂದಿ ರುದ್ರರಿಗೆ ಭಕ್ತಿಯ 
ನಮಸ್ಕಾರಗಳು. 
ನಮೋ ನಾಸತ್ಯದಸ್ರಾಯಾವಶ್ವಿಭ್ಯಾಂ ನಿತ್ಯಮೇವ ಹಿ । 
ಸಾಧ್ಯೇಭ್ಯೋ ದ್ವಾದಶೇಭೃಶ್ಚಪೌರಾಣೇಭ್ಯೋ ನಮಃ ಸದಾ ॥ 
ನಾಸತ್ಯದಸ್ರ ಎಂಬ ಅಶ್ವಿನೀದೇವತೆಗಳಿಗೆ ನಿತ್ಯವಾಗಿ ನಮಸ್ಕಾರಗಳು. 
ಪುರಾಣದಲ್ಲಿ ಹೇಳಲ್ಪಟ್ಟ ಹನ್ನೆರಡುಮಂದಿ ಸಾಧ್ಯರಿಗೆ ನಮಸ್ಕಾರಗಳು. 
ಏಕೋನಪಂಚಶತೇ ಚ ಮರುದ್ಭೃಶ್ಚನಮೋ ನಮಃ । 
ಶಿಲ್ಲಾಚಾರ್ಯಾಯ ದೇವಾಯ ನಮಸ್ತೇ ವಿಶಕರ್ಮಣೇ ॥ 
೪೯ ಮರುದ್ದೇವತೆಗಳಿಗೆ, ದೇವಶಿಲ್ಪಿ ಎನಿಸಿದ ವಿಶ್ವಕರ್ಮನಿಗೆ ನಮಸ್ಕಾರಗಳು. 
ಅಷ್ಟಭ್ಯೋ ಲೋಕಪಾಲೇಭ್ಯೋ ಸಾನುಗೇಭ್ಯಶ್ಚ ಸರ್ವದಾ। 
ಆಯುಧೇಭ್ಯೋ ವಾಹನೇಭ್ಯೋ ವರ್ಮಭ್ಯಶ್ಚ ನಮಃ ಸದಾ ॥ 
ಎಂಟು ಲೋಕಪಾಲಕರಿಗೆ, ಆಯುಧಗಳಿಗೆ, ವಾಹನಗಳಿಗೆ, ಕವಚಗಳಿಗೆ 
ನಮಸ್ಕಾರಗಳು. 
ಆಸನೇಭ್ಯೋ ದುಂದುಭಿಭ್ಯೋ ದೇವೇಭೃಶ್ಚನಮಃ ಸದಾ । 
ದೈತ್ಯರಾಕ್ಷಸಗಂಧರ್ವಪಿಶಾಚೇಭ್ಯಶ್ಚ ನಿತ್ಯಶಃ ॥ 
ಆಸನಗಳಿಗೆ ದುಂದುಭಿಗಳಿಗೆ, ದೇವತೆಗಳಿಗೆ ನಿರಂತರ ನಮಸ್ಕುರಗಳು. ದೈತ್ಯರಿಗೆ 
ರಾಕ್ಷಸರಿಗೆ ಗಂಧರ್ವರಿಗೆ ಪಿಶಾಚಿಗಳಿಗೆ ನಮಸ್ಕಾರಗಳು. 


-49- 


ಯುಗಾದಿ 


ಪಿತೃಭ್ಯ: ಸಪ್ತಭೇದೇಭ್ಯ: ಪ್ರೇತೇಭೃಶ್ಚನಮಃ ಸದಾ । 
ಸುಸೂಕ್ಷ್ಮೇಭೃಶ್ಚದೇವೇಭ್ಯೋ ಭಾವಾಗಮ್ಯೇಭ್ಯ ಏವ ಚ ॥ 


ಪಿತೃಗಳಿಗೆ, ಏಳು ಬಗೆಯ ಪ್ರೇತಗಳಿಗೆ ಅತ್ಯಂತ ಸೂಕ್ಷ್ಮವಾದ ಪ್ರಾಣಿವರ್ಗಗಳಿಗೆ 
ದೇವತೆಗಳಿಗೆ, ಭಕ್ತಿಯಿಂದ ಅಗಮ್ಯರಾದವರಿಗೆ ನಮಸ್ಕಾರಗಳು. 


ನಮಸ್ತೇ ಬಹುರೂಪಾಯ ವಿಷ್ಣವೇ ಪರಮಾತ್ಮನೇ । 
ಅಥ ಕಿಂ ಬಹುನೋಕ್ತೇನ ಮಂತ್ರೇಣಾನೇನ ವಾರ್ಚಯೇತ್‌ ॥ 


ಅನಂತರೂಪಗಳನ್ನು ಧರಿಸಿದ ಪರಮಾತ್ಮನಾದ ಮಹಾವಿಷ್ಣುವಿಗೆ 
ಭಕ್ತಿಪೂರ್ವಕವಾಗಿ ನಮಸ್ಕಾರಗಳು. ಇದನ್ನು ಎಷ್ಟು ವಿಸ್ತಾರ ಮಾಡಿದರೇನು? ಈ 
ಮಂತ್ರದಿಂದ ಅರ್ಚನೆ ಮಾಡಿದರೆ ಎಲ್ಲಾ ಫಲಗಳು ದೊರೆಯುತ್ತವೆ. 


ಪ್ರಾಜ್ಯುಖೋ5ದಜ್‌ಮುಖೋ ವಿಪ್ರಾನ್‌ ದೇವಾನುದ್ದಿಶ್ಯ ಪೂರ್ವವತ್‌ । 


ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಬ್ರಾಹ್ಮಣರಲ್ಲಿ ಅಥವಾ 
ದೇವತೆಗಳಲ್ಲಿ ಪೂಜೆಯನ್ನು ಮಾಡಬೇಕು. 


ವಿವರಣೆ - ಯುಗಾದಿಯ ದಿವಸ ಬ್ರಾಹ್ಮಣನಿಗೆ ವಿಶೇಷ ಪೂಜೆಯನ್ನು 
ಮಾಡಬೇಕು. ಅವರಲ್ಲಿ ಮೇಲೆ ಹೇಳಿದ ಎಲ್ಲದೇವತೆಗಳು ಸನ್ನಿಹಿತರಾಗಿದ್ದಾರೆಂದು 
ಅನುಸಂಧಾನ ಮಾಡಿ ಪೂಜಿಸಬೇಕು. ಅಥವಾ ದೇವತಾ ಪ್ರತಿಮೆಯನ್ನು ಇಟ್ಟು 
ಪೂಜಿಸಬಹುದು. 
ಅರ್ಫೆ: ಪುಷ್ಪೈಶ್ಚಧೂಪೈಶ್ಚವಸ್ತ್ರಮಾಲ್ಕೈಃ ಸುಷೃಪ್ಪಕಮ್‌ । 
ಧನಧಾನ್ಯಾನುವಿಭವೈರ್ದಕ್ಷಿಣಾಭಿಶ್ಚಸರ್ವದಾ ॥ 


ಕೈತೊಳೆಯಲು ನೀರನ್ನು ನೀಡಿ ಪುಷ್ಪಗಳಿಂದ ಧೂಪಗಳಿಂದ ಮಾಲೆಗಳಿಂದ 
ಅತ್ಯಂತ ರೋಮಾಂಚನ ಗೊಂಡು ಭಕ್ತಿಯಿಂದ ಪೂಜಿಸಬೇಕು. ಯಥೇಚ್ಛವಾದ 
ಧನಧಾನ್ಯಗಳ ಸಮೃದ್ಧಿಯಿಂದ ದಕ್ಷಿಣೆಗಳಿಂದ ಎಂದೂ ಬಿಡದೆ ಈ ಪೂಜೆಯನ್ನು 
ಆಚರಿಸಬೇಕು. 


-50- 


ಯುಗಾದಿ 
ಇತಿಹಾಸಪುರಾಣಾನಾಂ ಪ್ರವಕೃಶ್ವ ದ್ವಿಜೋತ್ತಮಾನ್‌ । 
ಕಾಲಜ್ಞಾನ್ವೇದವೇದಜ್ಞಾನ್‌ ಭೃತ್ಯಾನ್‌ ಸಂಬಂಧಿಬಾಂಧವಾನ್‌ ॥ 
ಇತಿಹಾಸ ಪುರಾಣಗಳನ್ನು ಪ್ರವಚನ ಮಾಡುವ ಬ್ರಾಹ್ಮಣಶ್ರೇಷ್ಠನನ್ನು ಕಾಲದ 
ಬಗ್ಗೆ ಅರಿವಿರುವ ವೇದವೇದಾಂತಗಳನ್ನು ಅರಿತಿರುವ ಬಂಧುಬಾಂಧವರನ್ನು ಭೃತ್ಯರನ್ನು 
ಹೊಂದಿರುವ ಬ್ರಾಹ್ಮಣನನ್ನು ಪೂಜಿಸಬೇಕು. 


ಅನೇನೈವತು ಮಂತ್ರೇಣ ಸ್ವಾಹಾಂತೇನ ಪೃಥಕ್‌ ಪೃಥಕ್‌ । 
ಯವಿಷ್ಟಾಯಾಗ್ನಯೇ ಹೋಮಃ ಕರ್ತವ್ಯಃ ಸರ್ವತೃಪ್ತಯೇ ॥ 
ಇದೇ ಮಂತ್ರದಿಂದ ಸ್ವಾಹಾಕಾರವನ್ನು ಹೇಳಿ ಯವಿಷ್ಠ ಎಂಬ ಅಗ್ನಿಯಲ್ಲಿ 
ಪ್ರತ್ಯೇಕ ಪ್ರತ್ಯೇಕವಾಗಿ ಹೋಮವನ್ನು ಆಚರಿಸಬೇಕು. ಆಗ ಇದರಿಂದ ಎಲ್ಲರೂ 
ಕೂಡ ತೃಪ್ತರಾಗುತ್ತಾರೆ. 
ವೇದವಿಚ್ಚಕ್ಕುಷೀ ದತ್ವಾ ಸ್ಥಾನೇ ಪ್ರಾಧಾನಿಕೇ ಸದಾ । 
ವೇದವನ್ನು ತಿಳಿದವನು ಮೊದಲು ಚಕ್ಷುಃ ಸ್ಥಾನದಲ್ಲಿ ಆಹುತಿಯನ್ನು ನೀಡಬೇಕು. 
ಭೋಜಯಿತ್ವಾ ದ್ವಿಜಾನ್‌ ಸರ್ವಾನ್‌ ಸುಹೃತಂಬಂಧಿಬಾಂಧವಾನ್‌ । 
ವಿಶೇಷೇಣ ಚ ಭೋಕ್ತವ್ಯಂ ಕಾರ್ಯಶ್ಚಾಪಿ ಮಹೋತವಃ । 
ವನಸಂವತ್ತರಾರಂಭಃ ಸರ್ವಸಿದ್ಧಿ ಪ್ರವರ್ತಕಃ ॥ 
1 ಇತಿ ಶ್ರೀ ಬ್ರಾಹ್ಮಣಪುರಾಣೇ ವತ್ತರಾರಂಭನಿರೂಪಣಮ್‌ 
ಶ್ರೀಕೃಷ್ಣಾರ್ಪಣಮಸ್ತು ॥ 
ಎಲ್ಲ ಸ್ನೇಹಿತರನ್ನು ಬಂಧುಬಾಂಧವರನ್ನು ಮನೆಗೆ ಕರೆಯಿಸಿ ಯಥೇಚ್ಛವಾಗಿ 
ಭೋಜನವನ್ನು ಬಡಿಸಬೇಕು. ಮಹೋತ್ತವನ್ನು ಆಚರಿಸಬೇಕು. ಹೀಗೆ ಸಂವತ್ಸರದ 
ಆರಂಭವನ್ನು ಆಚರಿಸಿದರೆ ಸರ್ವಸಿದ್ಧಿಯು ಪ್ರಾಪ್ತವಾಗುತ್ತದೆ. 
*%%% 


51- 


ಯುಗಾದಿ 


ಯುಗಾದಿಯ ಆಚರಣೆಯ ಬಗ್ಗೆ ಪ್ರಮಾಣಶ್ಲೋಕಗಳು 


ಪಾರಾಯಣ ಶ್ಲೋಕಗಳು 

ಚೈತ್ರಾದಾವುಷಸಿ ಸ್ಮರನ್‌ ರಘುಪತಿಂ ಚೋತ್ಕಾಯ ಚಂದ್ರಂ ಸ್ಥರೇತ್‌ 

ವೃದ್ಧಾಜ್ಞಾಮನುಗೃಹ್ಯ ನಿಂಬಕದಲಂ ಪ್ರಾಶ್ಯಾಜ್ಯಪಾತ್ರೇ ಸ್ವಕಂ । 

ವಕ್ತಂ ವೀಕ್ಷ್ಯ ಚ ದರ್ಪಣೇ ಸುಮನಸೋ ದೈವಜ್ನಮಿತ್ತಾನ್ನಿತಃ 

ಪಂಚಾಂಗಂ ಶ್ರುಣುಯಾನ್ನೃಪಃ ಪ್ರಮುದಿತಃ ಸಂಭಾವ್ಯ ಮೌಹೂರ್ತಿಕಾನ್‌ ॥ 

ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡುತ್ತಲೇ ಎದ್ದೇಳಬೇಕು. ನಿತ್ಯಕರ್ಮವನ್ನು 

ಪೂರೈಸಿ, ಚಂದ್ರನನ್ನು ಸ್ಮರಣೆ ಮಾಡಬೇಕು. ಹಿರಿಯರ ಅಪ್ಪಣೆಯನ್ನು ಪಡೆದು, 
ಅವರ ಆಶೀರ್ವಾದವನ್ನು ಪಡೆದು, ಬೇವಿನ ಎಲೆಯನ್ನು ತಿನ್ನಬೇಕು. ತುಪ್ಪದ 
ಪಾತ್ರೆಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳಬೇಕು. ಅನಂತರ ಕನ್ನಡಿಯಲ್ಲಿ ಮುಖವನ್ನು 
ನೋಡಿಕೊಳ್ಳಬೇಕು. ಜೋಯಿಸರಿಂದ ಪಂಚಾಂಗವನ್ನು ಶ್ರವಣ ಮಾಡಬೇಕು. ಹೀಗೆ 
ಯುಗಾದಿಯನ್ನು ಆಚರಿಸಬೇಕು. 


ಅಬ್ದಾದೌ ಮಿತ್ರಸಂಯುಕ್ತೋ ಮಂಗಲಸ್ನಾನಮಾಚರೇತ್‌ 
ಮಸೆ ಸ್ತೈರಾಭರಣೈರ್ದೇಹಮಲಂಕೃತ್ಯ ತತಃ ಶುಚಿಃ ॥೧॥ 
ವರ್ಷದ ಮೊದಲ ದಿವಸ ಮಿತ್ರರಿಂದ ಕೂಡಿ ಮಂಗಲಸ್ನಾನವನ್ನು ಮಾಡಬೇಕು. 


ಹೊಸ ವಸ್ತ್ರವನ್ನು ಧರಿಸಬೇಕು. ಆಭರಣಗಳನ್ನು ಧಾರಣೆ ಮಾಡಬೇಕು. ದೇಹವನ್ನು 
ಅಲಂಕಾರ ಮಾಡಿಕೊಂಡು ಶುಚಿಯಾಗಬೇಕು. 


ದೇವದ್ವಿಜಾನ್‌ ಸಮಭ್ಯರ್ಚ್ಯ ಪ್ರಗೃಹ್ಯ ಬ್ರಾಹ್ಮಣಾಶಿಷಃ । 
ಭಕ್ನಯಿತ್ತಾ ನಿಂಬಪತ್ರಂ ಶೃಣುಯಾದ್ವರ್ಷಜಂ ಫಲಮ್‌ ॥1೨॥॥ 


ಭಗವಂತನನ್ನು, ದೇವತೆಗಳನ್ನು, ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು. 
ಬ್ರಾಹ್ಮಣರಿಗೆ ನಮಸ್ಕರಿಸಿ, ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಬೇವಿನ ಪತ್ರವನ್ನು 
ತಿನ್ನಬೇಕು. ವರ್ಷದ ಫಲವನ್ನು ಜೋಯಿಸರಿಂದ ಕೇಳಬೇಕು. 


-52- 


ಯುಗಾದಿ 


ವತರಾದೌ ವಸಂತಾದೌ ಬಲಿರಾಜ್ಯೇ ತಥೈವ ಚ । 
ತೈಲಸ್ನಾನಮಕುರ್ವಾಣೋ ನರಕಂ ಪ್ರತಿಪದ್ಯತೇ॥॥೩। 


ವಸಂತ ಯತುವಿನ ಮೊದಲ ದಿವಸ, ವರ್ಷದ ಮೊದಲ ದಿವಸ, ಬಲಿಪಾಡ್ಕದ 
ದಿವಸ ಯಾರು ಎಣ್ಣೆಸ್ನಾನವನ್ನು ಮಾಡುವುದಿಲ್ಲವೋ, ಅವನು ನರಕಕ್ಕೆ ಹೋಗುತ್ತಾನೆ. 
ತೈಲೇ ಲಕ್ಷ್ಮೀರ್ಜಲೇ ಗಂಗಾ ವತ್ತರಾದಿತಿಥೌ ಶುಭೇ । 
ಅಲಕ್ಷ್ಮೀಪರಿಹಾರಾರ್ಥಂ ಮಂಗಲಸ್ನಾನಮಾಚರೇತ್‌ IVI 


ವರ್ಷದ ಮೊದಲ ದಿವಸ ಎಳ್ಳೆಣ್ಣೆಯಲ್ಲಿ ಲಕ್ಷ್ಮಿಯು ವಾಸವಾಗಿರುತ್ತಾಳೆ. 
ನೀರಿನಲ್ಲಿ ಗಂಗೆಯು ಸನ್ನಿಹಿತಳಾಗಿರುತ್ತಾಳೆ. ಅಲಕ್ಷ್ಮಿಯ ಪರಿಹಾರಕ್ಕಾಗಿ 
ಮಂಗಲಸ್ನಾನವನ್ನು ಅಂದು ಆಚರಿಸಬೇಕು. 
ತೈಲಾಭ್ಯಂಗಸ್ನಾನಮಾದೌ ಚ ಕೃತ್ವಾ 
ಪೀಯೋಷೋತ್ಥಂ ಪಾರಿಭದ್ರಸ್ಯ ಪತ್ರಮ್‌ । 
ಭಕ್ಷೇತೌಖ್ಯಂ ಮಾನವಂ ವ್ಯಾಧಿನಾಶಂ 
ದೀರ್ಫಾಯುಷ್ಯಂ ಲಭ್ಯತೇ ವರ್ಷಮೂಲೇ ॥/೫॥ 
ಮೊದಲು ತೈಲಾಭ್ಯಂಗವನ್ನು ಮಾಡಬೇಕು. ಪೀಯೂಷದಿಂದ ಹುಟ್ಟಿದ ಬೇವಿನ 
ಪತ್ರವನ್ನು ತಿನ್ನಬೇಕು. ಅಂಥವನು ಸುಖವಾಗಿ ಜೀವನವನ್ನು ನಡೆಸುತ್ತಾನೆ. 
ಕೀರ್ತಿಶಾಲಿಯಾಗುತ್ತಾನೆ. ಮಾನಸಿಕರೋಗದಿಂದ ವಿಮುಕ್ತನಾಗುತ್ತಾನೆ. 
ದೀರ್ಫಾಯುಷ್ಯವನ್ನು ಹೊಂದುತ್ತಾನೆ. 
ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ । 
ಸರ್ವಾರಿಷ್ಟವಿನಾಶಾಯ ನಿಂಬಕಂ ದಲಭಕ್ಷಣಮ್‌ TERT 
ನೂರುವರ್ಷಗಳ ಕಾಲ ಈ ದೇಹವು ವಜದಂತೆ ಇರುವುದಕ್ಕಾಗಿ ಜೀವನದಲ್ಲಿ 
ಎಲ್ಲ ಬಗೆಯ ಸಂಪತ್ತುಗಳ ಪ್ರಾಪ್ತಿಗಾಗಿ ಎಲ್ಲ ಅರಿಷ್ಟಗಳ ವಿನಾಶಕ್ಕಾಗಿ ಬೇವಿನ 
ಎಲೆಯನ್ನು ಭಕ್ಷಿಸಬೇಕು. 
॥ ಶ್ರೀಕೃಷ್ಣಾರ್ಪಣಮಸ್ತು ॥ 


-53- 


ಯುಗಾದಿ 
ಮಂಗಳಾಷ್ಠಕಮ್‌ 


ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಃ ಸೂನುರ್ಗರುತ್ಕಾನ್‌ ರಥಃ 
ಪೌತ್ರಶ್ಚಂದ್ರವಿಭೂಷಣಃ ಸುರಗುರು: ಶೇಷಶ್ಚ ಶಯ್ಯಾ ಪುನಃ । 

ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋಃ ಸೇವಕಾಃ । 

ಸ ತೈಲೋಕ್ಕಕುಟುಂಬಪಾಲನಪರ:ಃ ಕುರ್ಯಾದ್ಧರಿರ್ಮಂಗಲಮ್‌ ॥೧॥ 


ಬ್ರಹ್ಮ ವಾಯು-ಗಿರೀಶ-ಶೇಷಗರುಡಾ ದೇವೇಂದ್ರ-ಕಾಮೌ ಗುರು- 
ಶ್ಚಂದ್ರಾರ್ಕೌ ವರುಣಾನಲೌ ಮನು-ಯಮ್‌ೌ ವಿತ್ತೇಶ-ವಿಘ್ನೇಶ್ದರೌ । 
ನಾಸತ್ಕೌ-ನಿರ್ಯತಿ-ರ್ಮರುದ್ದಣ-ಯುತಾಃ ಪರ್ಜನ್ಯ-ಮಿತ್ರಾದಯಃ 
ಸಸ್ತ್ರೀಕಾ: ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ ॥॥೨॥ 


ಎಿಶ್ವಾಮಿತ್ರ-ಪರಾಶರೌರ್ವಭೃಗವೋಕ5ಗಸ್ತ್ಯಪುಲಸ್ತ್ಯ ಕ್ರತುಃ 
ಶ್ರೀಮಾನತ್ರಿಮರೀಚಿ-ಕೌತ್ತ-ಪುಲಹಾಃ ಶಕ್ತಿರ್ವಸಿಷ್ನೋ$ಂಗಿರಾಃ । 
ಮಾಂಡವ್ಯೋ ಜಮದಗ್ನಿ-ಗೌತಮ- ಭರದ್ವಾಜಾದಯಸ್ತಾಪಸಾಃ 
ಶ್ರೀದ್ವಿಷ್ಣುಪದಾಂಬುಜೈಕಶರಣಾಃ ಕುರ್ವಂತು ನೋ ಮಂಗಲಮ್‌ ॥೩॥ 


ಮಾಂಧಾತಾ ನಹುಷೋರಂಬರೀಷ-ಸಗರ್‌ೌ ರಾಜಾ ಪೃಥುಹೆಗ್ಯಿಹಯಃ 
ಶ್ರೀಮಾನ್‌ ಧರ್ಮಸುತೋ ನಲೋ ದಶರಥೋ ರಾಮೋ ಯಯಾತಿರ್ಯದುಃ ॥ 
ಇಕಾ ್ಲಾಕುಶ್ವ ವಿಭೀಷಣಶ್ವ ಭರತಶ್ಟೋತ್ತಾನಪಾದಧ್ರುವಾ- 

ವಿತ್ಯಾದ್ಯಾ ಭುವಿ ಭೂಭುಜಶ್ಚ ಸತತಂ ಕುರ್ವಂತು ನೋ ಮಂಗಲಮ್‌ ॥೪॥ 
ಶ್ರೀಮೇರುರ್ಹಿಮವಾಂಶ್ಚ ಮಂದರಗಿರಿಃ ಕೈಲಾಸಶೈಲಸ್ತಥಾ 

ಮಾಹೇಂದ್ರೋ ಮಲಯಶ್ಚ ವಿಂಧ್ಯನಿಷಧೌ ಸಿಂಹಸ್ತಥಾ ರೈವತಃ । 
ಸಹ್ಯಾದ್ರಿರ್ವರಗಂಧಮಾದನಗಿರಿರ್ಮೈನಾಕಗೋಮಂತಕಾ- 

ವಿತ್ಯಾದ್ಯಾ ಭುವಿ ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಲಮ್‌ ೫॥ 


54- 


ಯುಗಾದಿ 


ಗಂಗಾ ಸಿಂಧು ಸರಸ್ಪತೀ ಚ ಯಮುನಾ ಗೋದಾವರೀ ನರ್ಮದಾ 
ಕೃಷ್ಣಾಭೀಮರಥೀ ಚ ಫಲ್ಗುಸರಯೂ ಶ್ರೀಗಂಡಕೀ ಗೋಮತೀ । 

ಕಾವೇರಿ ಕಪಿಲಾ ಪ್ರಯಾಗವಿನತಾ ನೇತ್ರಾವತೀತ್ಯಾದಯೋ 

ನದ್ಯಃ ಶ್ರೀಹರಿಪಾದಪಂಕಜಭವಾಃ ಕುರ್ವಂತು ನೋ ಮಂಗಲಮ್‌ ॥೬॥ 
ವೇದಾಶ್ಟೋಪನಿಷದ್ಗಣಾಶ್ಚ ವಿವಿಧಾಃ ಸಾಂಗಾಃ ಪುರಾಣಾನ್ವಿತಾ 

ವೇದಾಂತಾ ಅಪಿ ಮಂತ್ರತಂತ್ರಸಹಿತಾಸ್ಟರ್ಕಾಃ ಸ್ಥೃತೀನಾಂ ಗಣಾಃ । 
ಕಾವ್ಯಾಲಂಕೃತಿನೀತಿನಾಟಕಯುತಾಃ ಶಬ್ದಾಶ್ಚನಾನಾವಿಧಾಃ 
ಶ್ರೀವಿಷ್ಣೋರ್ಗುಣನಾಮಕೀರ್ತನಪರಾಃ ಕುರ್ವಂತು ನೋ ಮಂಗಲಮ್‌ ॥೭॥ 


ಆದಿತ್ಯಾದಿನವಗ್ರಹಾಃ ಶುಭಕರಾಃ ಮೇಷಾದಯೋ ರಾಶಯೋ 

ನಕ್ತತ್ರಾಣಿ ಸಯೋಗಕಾಶ್ಚ ತಿಥಯಃ ತದ್ದೇವತಾಸ್ತದ್ಧಣಾಃ । 

ಮಾಸಾಬ್ದಾ ಯತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ 

ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ ॥೮॥ 
ಇತ್ಯೇತದ್ದರಮಂಗಲಾಷ್ಠಕಮಿದಂ ಶ್ರೀರಾಜರಾಜೇಶ್ವರೇ- 

ಣಾಖ್ಯಾತಂ ಜಗತಾಮಭೀಷ್ಟಥಲದಂ ಸರ್ವಾಶುಭಧ್ಧಂಸನಮ್‌ । 
ಮಾಂಗಲ್ಯಾದಿಶುಭಕ್ರಿಯಾಸು ಸತತಂ ಸಂಧ್ಯಾಸು ವಾ ಯಃ ಪಠೇತ್‌ 
ಧರ್ಮಾರ್ಥಾದಿಸಮಸ್ತವಾಂಛಿತಫಲಂ ಪ್ರಾಪ್ನೋತ್ಕಸೌ ಮಾನವಃ ॥೯॥ 
ತದೇವ ಲಗ್ನಂ ಸುದಿನಂ ತದೇವ 

ತಾರಾಬಲಂ ಚಂದ್ರಬಲಂ ತದೇವ ॥ 

ವಿದ್ಯಾಬಲಂ ದೈವಬಲಂ ತದೇವ 

ಲಕ್ಷ್ಮೀಪತೇ ತೇರಂಘ್ರಿಯುಗಂ ಸ್ಥರಾಮಿ 1೧೦॥॥ 


ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ವಜಃ 1೧೧॥ 


1 ಇತಿ ಶ್ರೀರಾಜರಾಜೇಶ್ವರತೀರ್ಥಯತಿಕೃತಂ ಮಂಗಲಾಷ್ಟಕಂ ಸಂಪೂರ್ಣಂ ॥ 


ಸಂಸ ಜೇ ಸೇ 
-55- 


ಯುಗಾದಿ 
ಶ್ರೀನವಗ್ರಹಸ್ತೋತ್ರಮ್‌ 
ಭಾಸ್ವನ್‌ ಮೇ ಭಾಸಯೇತ್‌ ತತ್ಪಂ ಚಂದ್ರಶ್ಚಾಹ್ಲಾದಕೃ ತ್‌ | 
ಮಂಗಲೋ ಮಂಗಲಂ ದದ್ಯಾದ್‌ ಬುಧಶ್ಚ ಬುಧತಾಂ ದಿಶೇತ್‌ ॥೧॥ 


ಗುರುರ್ಮೆೇ ಗರುತಾಂ ದದ್ಯಾತ್‌ ಕವಿಶ್ಚ ಕವಿತಾಂ ದಿಶೇತ್‌ । 
ಶನಿಶ್ಚಶಂ ಪ್ರಾಪಯತು ಕೇತು: ಕೇತುಂ ಜಯೇ5ರ್ಪಯೇತ್‌ 11೨॥॥ 


ರಾಹುರ್ಮೇ ರಹಯೇದ್‌ ರೋಗಂ ಗ್ರಹಾಃ ಸಂತು ಕರಗ್ರಹಾಃ । 
ನವಂ ನವಂ ಮಮೈಶ್ವರ್ಯಂ ದಿಶಂತ್ಲೇತೇ ನವಗ್ರಹಾಃ 11೩/1 


ಶನೇ ದಿನಮಣೇಸ್ಪೂನೋಹ್ಯನೇಕಗುಣಸನ್ಮಣೇ I 
ಅರಿಷ್ಟಂ ಹರ ಮೇರಭೀಷ್ಟಂ ಕುರು ಮಾ ಕುರು ಸಂಕಟಮ್‌ ॥1೪॥ 


ಹರೇರನುಗ್ರಹಾರ್ಥಾಯ ಶತ್ರೂಣಾಂ ನಿಗ್ರಹಾಯ ಚ। 
ವಾದಿರಾಜಯತಿಪ್ರೋಕ್ತಂ ಗ್ರಹಸ್ತೋತ್ರಂ ಸದಾ ಪಠೇತ್‌ ॥೫॥ 


॥ ಇತಿ ಶ್ರೀವಾದಿರಾಜಯತಿವಿರಚಿತಂ ನವಗ್ರಹಸ್ತೋತ್ರಂ ಸಂಪೂರ್ಣಮ್‌ ॥ 
%%%% 


ಯುಗಾದಿ 


ಸ್ರ ಯರು ಹೇಳಬೇಕಾದ ಹಾಡುಗಳು 


ಸೃಷ್ಟಿ ಸುಳಾದಿ 
ರಾಗ : ಸಾವೇರಲಿ, ಧೃವತಾಳ 


ಚಿನುಮಯ ಮೂರುತಿ ಪ್ರಳಯ ಜಲಧಿಯೊಳು । 
ವನಿತೆ ಶ್ರೀ ಭೂಮಿ ದುರ್ಗೆಯರೊಡನೆ । 
ತನವುದರದಲ್ಲಿ ಲಿಂಗವಿಶಿಷ್ಟರಾದ । 

ಇನಿತು ಜೀವರ ಹಿಡಿ ತುಂಬಾಕೊಂಡು । 
ತನಯನ ನೂರುವರುಷ ಪರಿಯಂತದಿ । 
ವನಜಾಕ್ಚ ವಟಪತ್ರ ಶಯನನಾಗಿ 

ಜನರೆಲ್ಲ ತಮ್ಮ ತಮ್ಮ ಗತಿಗೆ ತಕ್ಕ ಸಾ । 
ಧನವ ಸಾಧಿಸಿ ಕೊಳ್ಳಲೆಂದು ಕರುಣಿ । 
ಪುನರಪಿ ಸೃಷ್ಟಿಯ ಮಾಡುವೆನೆಂದು ಲಾ । 
ಲನಿಗೆ ಪ್ರಕೃತಿಯ ಮಮತೆ ಇತ್ತು । 
ಗುಣತ್ರಯಾತಕ್ರ ಸೂಕ್ಷ್ಮ ತತ್ವರಾಶಿಯ ಜೀವ । 
ರನು ಸೃಜಿಸಿದ ಹಯವದನ ಪ್ರಭು ॥೧॥ 


ಮಟ್ಟತಾಳ 


ಮಹತತ್ವವ ಸೃಜಿಸಿ (ಸೃಷ್ಟಿಸಿ) ಮರುತ ಬ್ರಹಿಟ್ಟ । 
ಅಹಂಕಾರದಿ ಗರುಡ ಶೇಷರುದ್ರರಿಟ್ಟ । 

ಅಹಂಕೃತಿ ತೃತಿಯಭಾಗವನೆ ಮಾಡಿ । 
ಶ್ರೀಹಯವದನ ಭೂತೇಂದ್ರಿಯಗಳ ಮಾಡಿದ ॥೨॥ 


ರೂಪಕತಾಳ 


ತಾಮಸದಿಂದ ಪಂಚಭೂತಂಗಳ ಸೃಜಿಸಿ ! 
3 ಯೋಮಾಂತರದಿ ಪಂಚದೇವರ ಕೂಡಿಸಿ 1 


-57- 


ಯುಗಾದಿ 


ಆ ಮುನ್ನೆ ತೈಜಸದಿ ಸಾಧಿಸಿದ ದಶೇಂದ್ರಿಯ । 

ಸೋಮಸೂರ್ಯಾದಿ ದೇವತೆಗಳನೇ ನೆಲಸಿ । 

ಶ್ರೀ ಮನೋಹರ ಹಯವದನ ವೈಕಾರಿಕದಿ । 

ಆಮನವ ದೇವತೆಗಳ ತನುವಮಾಡಿದ ॥॥೩॥ 

(* ಬಹಿಬ್ರಹ್ಮಾಂಡದಲ್ಲಿ ಆಕಾಶಾದಿ ಪಂಚಧೂತಾವರಣ) 
ತ್ರಿವಿಡಿತಾಳ 

ಇಂತೀ ತತ್ವವೇ ಸೃಷ್ಟಿಗೆ ಮೊದಲು । 

ಕಾಂತಿಯರಪ್ಪಿಕೊಂಡಿಪ್ಪ ಶ್ರೀ ಕೃಷ್ಣ ತಾನೆ । 

ಅಂತವಿಲ್ಲ ಸ್ವರೂಪಿಲ್ಲ ವಿರೂಪನಲ್ಲಾ । 

ನಂತಮೂರುತಿ ಸಿರಿ ಹಯವದನ ॥೪॥ 


ರುಂಪಿತಾಳ (ಶ್ಲೋಕ) 
ತಥಾಸುರುಣಾಂ ವಿಶದಾಸುರಾಣಾಂ | 
ರೂಪೇಣ ತೇಷಾಂ ಬಲವೀರ್ಯಚೋದಿತಾಂ । 
ವಂದೇ ಪರಂದೇವ ಗುಣೈೆಕ ವಿಷ್ಣೋ । 
ದೇವೇನನಾಗೇಂದ್ರ ಮತಃಪರೇಣ ॥೧॥ 
ಪದ 


ತಥ ಬ್ರಹ್ಮರುದ್ರಾದಿ ಜೀವರ ಸೃಜಿಸಿ । 
ತತ್‌ಸ್ವರೂಪವಪೊಕ್ಕು ನಡಿಸಿದನು ಹಯವತದ ॥೫॥ 
ಅಟ್ಟತಾಳ 
ಅದರಿಂದ ತತ್ವದೇವತೆಗಳೆಲ್ಲರು ಕೂಡಿ । 
ಮುದದಿ ಬ್ರಹ್ಮಾಂಡ ಮಾಡಲರಿಯದೇ ಪೋಗಿ । 
ಪದುಮನಾಭನ ತುತಿಸಲು ಅವರೊಳು ಪೊಕ್ಕು । 
ಅದುಭೂತ ಬ್ರಹ್ಮಾಂಡವನು ರಚಿಸಿದನು । 
ಅದರೊಳು ಬಂದು ಬಹುಕಾಲ ಪರಿಯಂತರ ॥ 
ಉದಕ ಶಾಯಿಯಾದ ಮುದದಿ ಹಯವದನ ॥೬॥ 


ಯುಗಾದಿ 


ಆದಿತಾಳ 


ಶಿಷ್ಟರನು ಶುಭ ಪಥಕೆ ನಡೆಸಿ ವು-। 
ತೃಷ್ಟ ಸುಗತಿಯನು ಕಡಿಯಲ್ಲೀವನು । 
ದುಷ್ಟರನ್ನು ದುರ್ಗತಿ ಯೈದಿಸುವನು । 
(ದುಷ್ಟರನ್ನು ದುಷ್ಪಥಕೆ ನಡಿಸಿ ಕಷ್ಟಗತಿಯ ಕಡೆಯಲೀವನು) 
ಹೃಷ್ಟಮೂರುತಿ ಶ್ರೀ ಹಯವದನ ಈ । 
ಸೃಷ್ಟಿಮೊಳು ಮಧ್ಯಮರನು ಮಾಡಿದ ಯೆ- | 
ಳಷ್ಟು ವೈಷಮ್ಯವಿಲ್ಲ ಕಾಣಿರೊ ॥೭॥ 
ಜತೆ 


ಇಂತೀ ತತ್ವಸ್ಥಷ್ಟಿಯ ನೆನೆವ ಮಹತ್ತರ । 
ಸಂತತ ಪೊರೆವ ಶ್ರೀಕಾಂತ ಹಯವದನ ॥೮॥ 


ಕಾಲಾಖ್ಯ ಸುಳಾದಿ 
ರಾಗ ಭೈರವಿ, ಧೃವತಾಳ 


ಅಣುದ್ವಯ ಪರಮಾಣು ಯಿಂಥಾದೆ ತ್ರಯವಾಗೆ । 
ತ್ರಣು ಯೆನಿಸಿ ಕೊಂಬೋದು ಯಿದೆ ತೃಸರೇಣು । 
ಮನುಜಾಗೋಚರವನ್ನು ಜಾಲಾರ್ಕಕಿರಣಾದಲ್ಲಿ । 
ಘನವಾಗಿ ಚರಿಸುವ ದೇಶಭೇದ । 

ಇನಿತು ತ್ರಸರೇಣು ತೃಟಿ ತೃಟಿಮೂರು ಯೆಂಬೋದು । 
ಅನಿಸಿಕೊಳುತಲಿದು ವಂದು ವೇಧ ॥ 
ತ್ರಣಿವೇಧವಂದುಲವ ಯಿಂಥವುಮೂರಾಗೆ । 
ಎಣಿಸು ನಿಮಿಷಾವೆಂದು ನಿಮಿಷಮೂರು ।ಟ 
ಕ್ಷಣವಾಗುವದು ಕೇಳಿ ಮರಳೆ ಚೆನ್ನಾಗಿ ಐದು । 
ಕ್ಷಣ ಕೂಡಿದರೆ ವೊಂದುಕಾಷ್ಟಯೆನ್ನಿ । 

ಅನುಮಾನ ಮಾಡಸಲ್ಲ ಹೈದಿನೈದು ಕಾಷ್ಟಾ ಲೋ । 
ಚನೆಮಾಡುವೊಂದು ಲಘುವು ಸಿದ್ಧವಕ್ಕು । 


59. 


ಯುಗಾದಿ 


ಆ ಮುನ್ನೆ ತೈಜಸದಿ ಸಾಧಿಸಿದ ದಶೇಂದ್ರಿಯ । 

ಸೋಮಸೂರ್ಯಾದಿ ದೇವತೆಗಳನೇ ನೆಲಸಿ । 

ಶ್ರೀ ಮನೋಹರ ಹಯವದನ ವೈಕಾರಿಕದಿ । 

ಆಮನವ ದೇವತೆಗಳ ತನುವಮಾಡಿದ ॥೩॥ 

(ಈ ಬಹಿ ಬ್ರಹ್ಮಾಂಡದಲ್ಲಿ ಆಕಾಶಾದಿ ಪಂಚಧೂತಾವರಣ) 
ತ್ರಿವಿಡಿತಾಳ 


ಇಂತೀ ತತ್ವವೇ ಸೃಷ್ಟಿಗೆ ಮೊದಲು । 

ಕಾಂತಿಯರಪ್ಪಿಕೊಂಡಿಪ್ಪ ಶ್ರೀ ಕೃಷ್ಣ ತಾನೆ । 
ಅಂತವಿಲ್ಲ ಸ್ವರೂಪಿಲ್ಲ ವಿರೂಪನಲ್ಲಾ । 
ನಂತಮೂರುತಿ ಸಿರಿ ಹಯವದನ ॥೪॥ 


ರುಂಪಿತಾಳ (ಶ್ಲೋಕ) 
ತಥಾಸುರಾಣಾಂ ವಿಶದಾಸುರಾಣಾಂ | 
ರೂಪೇಣ ತೇಷಾಂ ಬಲವೀರ್ಯಚೋದಿತಾಂ । 
ವಂದೇ ಪರಂದೇವ ಗುಣ್ಳೆಕ ವಿಷ್ಣೋ । 
ದೇವೇನನಾಗೇಂದ್ರ ಮತಃಪರೇಣ ॥೧॥ 
ಪದ 

ತಥ ಬ್ರಹ್ಮರುದ್ರಾದಿ ಜೀವರ ಸೃಜಿಸಿ | 
ತತ್‌ಸ್ವರೂಪವಪೊಕ್ತು ನಡಿಸಿದನು ಹಯವತದ ॥೫॥ 

ಅಟ್ಟಶಾಳ 
ಅದರಿಂದ ತತ್ವದೇವತೆಗಳೆಲ್ಲರು ಕೂಡಿ । 
ಮುದದಿ ಬ್ರಹ್ಮಾಂಡ ಮಾಡಲರಿಯದೇ ಪೋಗಿ । 
ಪದುಮನಾಭನ ತುತಿಸಲು ಅವರೊಳು ಪೊಕ್ಕು | 
ಅದುಭೂತ ಬ್ರಹ್ಮಾಂಡವನು ರಚಿಸಿದನು । 
ಅದರೊಳು ಬಂದು ಬಹುಕಾಲ ಪರಿಯಂತರ । 
ಉದಕ ಶಾಯಿಯಾದ ಮುದದಿ ಹಯವದನ ॥೬॥ 


ಯುಗಾದಿ 


ಆದಿತಾಳ 


ಶಿಷ್ಟರನು ಶುಭ ಪಥಕೆ ನಡೆಸಿ ವು-! 
ತೃಷ್ಟ ಸುಗತಿಯನು ಕಡಿಯಲ್ಲೀವನು । 
ದುಷ್ಟರನ್ನು ದುರ್ಗತಿ ಯೈದಿಸುವನು । 
(ದುಷ್ಟರನ್ನು ದುಷ್ಪಥಕೆ ನಡಿಸಿ ಕಷ್ಟಗತಿಯ ಕಡೆಯಲೀವನು) 
ಹೃಷ್ಟಮೂರುತಿ ಶ್ರೀ ಹಯವದನ ಈ । 
ಸೃಷ್ಟಿಮೊಳು ಮಧ್ಯಮರನು ಮಾಡಿದ ಯೆ- । 
ಳಷ್ಟು ವೈಷಮ್ಯವಿಲ್ಲ ಕಾಣಿರೊ ॥೭॥ 
ಜತೆ 


ಇಂತೀ ತತ್ವಸೃಷ್ಟಿಯ ನೆನೆವ ಮಹತ್ಮರ । 
ಸಂತತ ಪೊರೆವ ಶ್ರೀಕಾಂತ ಹಯವದನ ॥೮॥ 


ಕಾಲಾಖ್ಯ ಸುಳಾದಿ 
ರಾಗ ಭೈರವಿ, ಧೃವತಾಳ 


ಅಣುದ್ವಯ ಪರಮಾಣು ಯಿಂಥಾದೆ ತ್ರಯವಾಗೆ । 
ತ್ರಣು ಯೆನಿಸಿ ಕೊಂಬೋದು ಯಿದೆ ತೃಸರೇಣು | 
ಮನುಜಾಗೋಚರವೆನ್ನು ಜಾಲಾರ್ಕಕಿರಣಾದಲ್ಲಿ । 
ಘನವಾಗಿ ಚರಿಸುವ ದೇಶಭೇದ । 

ಇನಿತು ತ್ರಸರೇಣು ತೃಟಿ ತೃಟಿಮೂರು ಯೆಂಬೋದು | 
ಅನಿಸಿಕೊಳುತಲಿದು ವಂದು ವೇಧ । 
ತ್ರಣಿವೇಧವಂದುಲವ ಯಿಂಥವುಮೂರಾಗೆ । 
ಎಣಿಸು ನಿಮಿಷಾವೆಂದು ನಿಮಿಷಮೂರು । 
ಕ್ಷಣವಾಗುವದು ಕೇಳಿ ಮರಳೆ ಚೆನ್ನಾಗಿ ಐದು । 
ಕ್ಷಣ ಕೂಡಿದರೆ ವೊಂದುಕಾಷ್ಟಯೆನ್ನಿ । 

ಅನುಮಾನ ಮಾಡಸಲ್ಲ ಹೈದಿನೈದು ಕಾಷ್ಟಾ ಲೋ । 
ಚನೆಮಾಡುವೊಂದು ಲಘುವು ಸಿದ್ಧವಕ್ಕು । 


-59- 


ಯುಗಾದಿ 


ಗುಣಿಸು ಹದಿನೈದು ಲಘುವು ವೊಂದು ನಾಡಿಯೆಂದು । 

ಇನಿತು ಆರೇಳುಯೆಂಟು ವೊಂದುಯಾಮಾ । 

ಎಣಿಕೆಗ್ಗೆಯೊ ಇಂಥಯಾಮ ಚತುಷ್ಪವಾಗೆ । 

ದಿನಮಣಿ ಆಸ್ತಂಗತ ಹನ್ನೆರಡುತಾಸು । 

ಇನಿತು ಹನ್ನೆರಡಾಗೆರಳು ನಾಲ್ಕುರಾಂ ವ । 

ಎನಿಸುವದು ವೊಂದುವಾಸರಕೆ । 

ಗಣಿತಜ್ಞರು ಪೇಳುವರು ತಿಥಿ ತಾರ ಯೋಗ ಕರಣ । 

ಮನುಜರಿಗೆ ವೊಂದು ದಿವಸಾಯಿತೋ ದೇವ । 

ಜನನಮಿಕ್ಕಾದ ಕರ್ಮಗಳಿಗೆ ಯಿದೆ ಆರಂಭ | 

ನೆನಿಸು ಹತ್ತೈದು ದಿವಸವೆಂಬೋದೆ ಪಕ್ಷ । 

ಇನಿತು ಈಪರಿಯಾಗೆ ಭಿನ್ನ ಪಕ್ಷ ವೆಂ । 

ದೆನಿಸುವು ಶುಕ್ಲ ಕೃಷ್ಣಯೆಂಬೊನಾಮ । 

ಅನುವಾಗಿ ಯೆರಡು ಪಕ್ಷ ಕೂಡಿಸಲು ಮಾ । 

ತನು ಕೇಳು ತಿಂಗಳೊಂದು ಇಂಥವೆರಡು । 

ಅನುಸಂಧಿ ನಾಲ್ಕು ವೊಂದು ಯತುವಾಹದು ಯಿವೆ ಆರು । 

ಗುಣಿಸಲು ವೊಂದುವರ್ಷ ವರ್ಷನೂರಾಗಲು । 

ಮನುಜರಿಗೆ ಪೂರ್ಣಾಯು ಯೆಂದೆನಿಸುವದು ಯೋ । 

ಚನೆ ಮಾಡು ಮಾನುಷ್ಯಮಾನದಲೆಕ್ಕ । 

ಅನಿಮಿಷತತಿಗಳಿಗೆ ಮತ್ತೆ ಬಗೆವೊಂದು ವತ್ತರ । 

ದಿನವೊಂದು ಹಗಲಿರುಳು ಆಗೋವೆಂದು । 

ವನಜಗರ್ಭನ್ನ ತನಕ ಈಪರಿಯಿಂದಯೆಣಿಸಿ । 

ಗುಣಿಸಿ ತಿಳಿಯಬೇಕು ಕಾಲಪ್ರಭಾ । 

ಅಣುಮಹತ್ತುರೂಪ ವಿಜಯವಿಠ್ಠಲರೇಯ । 

ಗುಣನಿಧಿ ಸರ್ವಕಾಲದೊಡನೆ ತಿರುಗುತಿಪ್ಪ ॥೧॥ 
ಮಟ್ಟಶಾಳ 

ಮೂರೊಂದು ಯುಗವುಂಟು ಮನುಜ ಮಾನದಲ್ಲಿ 

ಸಾರುವೆ ವರ್ಷಂಗಳು ವಿವರ ವಿವರವಾಗಿ । 


ಯುಗಾದಿ 


ಆರಂಭಯುಗಕೆ ಹದಿನೇಳು ಲಕ್ಷ । 

ಈರೈದುಹತ್ತುಯೆಂಟುಸಾವಿರವೆನ್ನಿ (೧೭,೨೮,೦೦೦) 

ಚಾರುದ್ದಿತಿಯ ಯುಗಕೆ ಲಕ್ಷದ್ವಾದಶ ತೊಂಬ । 

ತ್ತಾರುಸಾವಿರವ್ಯೆಯ್ಯಾ । (೧೨,೯೬,೦೦೦) 

ಮೂರನೆಯುಗಕೆ ಯೆಂಟುಲಕ್ಷಮ್ಯಾಲೆ । 

ಈರೆರರವತ್ತು ಸಾವಿರವರುಷಗಳು (೮,೬೪,೦೦೦) 

ಈ ರೀತಿ ಗ್ರಹಿಸು ನಾಲ್ಕನೆಯುಗಕೆ ಎ । 

ಚಾರ ನಾಲ್ಕು ಲಕ್ಷತ್ರಿಂಶತಿ ದ್ವಯ ಸಹಸ್ರ । (೪,೩೨,೦೦೦) 

ಹಾರೈಸುಯೆಲ್ಲ ಕೂಡಿಗುಣಿಸೆ ವಿ । 

ಸ್ತಾರವಾಗಿದೆ ನಾಲ್ಕು ಹತ್ತು । 

ಮೂರುಲಕ್ಷದಶದಶ ಸಾಸಿರವೊ । (೪೨,೨೦,೦೦೦) 

ಬ್ಯಾರೆಬ್ಯಾರೆ ಯುಗದ ಪೆಸರಂಗಳು ಶ್ರಿಂ । 

ಗಾರದಿಂದಲಿಕೇಳಿ ಕೃತ ತ್ರೈತಾ ದ್ವಾಪರ ಕಲಿ । 

ಸಾರ ಹೃದಯರೊಲಿದು ಸಂತತಕರುಣದಲಿ । 

ಶ್ರೀರಮಣ ನಮ್ಮ ವಿಜಯವಿಠ್ಠಲರೇಯ । 

ಮೂರೊಂದು ವತ್ತರನಾಮಕ ಕಾಣೊ ॥೨॥ 
ರೂಪಕತಾಳ 


ಏಕತ್ರಯ (೧೬೩-೪) ವೊಮ್ಮೆ ತಿರುಗಿದರು ಮಹಯುಗ । 
ನಾಕಮಾನದಲ್ಲಿ ದ್ವಾದಶಸಹಸ್ರವೊ । (೧೨,೦೦೦) 
ಲೋಕದೊಳಗೆಸಿದ್ಧ ಯಿಂಥ ಮಹಯುಗ ಸಾವಿರ । 
ಶ್ರೀಕಾಂತನಿಂದಲಿ ತಿರುಗಿದರದು ಅಂದು । 
ಲೋಕೇಶಗಾಗುವದು ವೊಂದು ಹಗಲು ಶಬ್ದ । 

ವಾಕು ಲಾಲಿಸಿ ನಾನೂರು ಮೂವತ್ತೆರಡುಕೋಟ | 
(೪,೩೨೦೦೦೦೦೦೦) 

ಈ ಕಾಲದಂತೆ ಸಾವಿರಾವರ್ತಿ ತಿರುಗಿದರು । 
ನೂಕಿಪೋಯಿತು ವೊಂದುಯಿರಳು ಕಮಲಾಸನಗೆ । 

ನಾಲ್ಕು ನೂರು ಮೂವತ್ತೆರಡುಕೋಟಿ । 


-61- 


ಯುಗಾದಿ 


ಶ್ಲೋಕಾರ್ಥದಿಂದಲಿ ಯಿತ್ತಂಡ ಕೂಡಿಸಿ । 
ನಾಲ್ಕೆರಡು ಅರವತ್ತು ನಾಲ್ಕು ಕೋಟಿಗುಣಿತ । 
(೮,೬೪,೦೦೦೦೦೦೦) 
ವಾಕೇಶಚತುರ್ಮುಖನಿಗೆ ನಿಜವೊಂದುದಿವಸವೊ । 
ಸಾಕಾರಮೂರ್ತಿಸಿರಿ ವಿಜಯವಿಠ್ಯಲರೇಯ । 
ಲೌಕಿಕಮಾನದಲ್ಲಿ ಯಿಷ್ಟು ವರ್ಷಗೈದಾ ॥೩॥ 


ರುಂಪಿತಾಳ 


ವನಸಂಭವನ ವೊಂದುದಿವರಾತ್ರಿಯೊಳು । 
ಮನುಗಳು ಚತುರ್ದಶರು ತಮ್ಮ ಪದವಿ । 
ಅನುಭವಿಸುವರು ಪ್ರತ್ಯೇಕ ಪ್ರತ್ಯೇಕವಾಗಿ । 
ಗಣಣೆಮಾಡಲಿಬೇಕು ಯಿವರಕಾಲ । 

ಮನುವೊಬ್ಬಗೆ ಎಪ್ಪತ್ತೊಂದು ಮಹಾಯುಗ ದಶ । 
ಪನಗರ್ಧಾಲಕ್ಷಮೇಲೆ ಭುಕ್ತಿಕಾಲ । 

ಎಣಿಕೆ ಮಾಡಲಿಬೇಕು ಯಪತ್ತೊಂದುಮಹಾಯುಗ । 
ವಿನಯದಿಂದಲಿ ವೊಂದುಮಹಯುಗದಲೆಖ್ಬ 
(೪೩,೨೦೦೦೦) 

ಇನಿತು ಯೆಪ್ಪತ್ತೊಂದರಿಂದವೆಗ್ಗಳಿಸೆ । 

ಮನಕೆ ವೊಪ್ಪುವದು ತ್ರಿಂಶತಿಕೋಟಿ ಅರವತ್ತು । 
ಮುನಿಲ್ಸ್‌ ಯಿಪತ್ತು ಸಾಸಿರವರುಷ । (೩೦,೬೭,೨೦೦೦೦) 
ಮನು ವೊಬ್ಬಬ್ಬನಿಗೆ ಮಹಯುಗ ಎಪ್ಪತ್ತೊಂದು । 
ಉಣಿಸಿ ಪೋದವು ನೂಕೆ ಅದು ಸಂಖ್ಯ ಮಾಡೆ । 
ಕ್ಷಣಬಿಡದೆ ವೊಂಭೈನೂರುವೊಂಭತ್ತು ನಾಲ್ಕು । 
ಮಿನಗುವದು ಮಹಾಯುಗ ಉಳಿದವಾರು ಈ । 
ಜನಕೆ ಹಂಚಿಕೆಯಿಂದ ನೋಡಲಿಬೇಕು । 

ಎಣಿಸು ಹದಿನೆಂಟುಲಕ್ಷ ವಂದೈವತ್ತು ಸಾಎರ । 
ವನಧಿ ಶತಯಿಪತ್ತೆಂಟು ವರುಷಾರು ತಿಂಗಳ । 

ದಿನ ಯಿಪ್ಪತ್ತೈ? ದು ತಾಸು ಹದಿನೇಳು ಲಘು ಐದು । 


-62- 


ಯುಗಾದಿ 


ಕೊನೆಮಾತ್ರವುಂಟು ಅದು ಅಲ್ಪ ಏವಿಕ್ಷ । 

ಮನೋರ್ವನಿಗೆ ಕೇಳು ಕಾಲಕ್ಷಪ್ತಿ ಅಬ್ಬ । 

ಮುನಿಗಳ ಸಮೃತವೊ ಬಲ್ಲವರಿಗೆ ...... 

(೧೮,೫೧,೪೨೮) ವರುಷ, (೬) ತಿಂಗಳು, (೨೫) ದಿನ, (೧೭) ತಾಸು, (೫) 
ಲಘು, (೫) ಕಾಷ್ಟ, (೩) ಕ್ಷಣ ಈ ಪ್ರಕಾರದಲಿ 


ಇನಿತು ಮಿಶ್ರಮಾಡೆ ವೂಬ್ಬ ನುವಿಗೆ ಧಾ । 

ರುಣಿ ವಶವಾಗಿಯಿದ್ದದು ಕೇಳಿರೊ । 

ಗುಣ ಹತ್ತು ಕೋಟಿ ಎಂಭತ್ತೈದು ಲಕ್ಷ, ಮಾ । 
ರ್ಗುಣ ಯೆರಡುಶತಿ ಮೇಲೆವೊಂದು ಸಹಸ । 
ವನಧಿ ವಿಂಶತಿ ಅಷ್ಟವರುಷ ತದುಪರಿಯಿಂದ । 
ಗುಣಿಸು ಯುತಾಮಹಾಯುಗ ವಿಭಾಗದಿ । 
ಜನನ ಮರಣ ಶೂನ್ಯ ವಿಜಯವಿಠ್ಧಲ ತಾನೆ । 
ಮನುವಿನೊಳಗಿದ್ದು ತ್ರಿಲೋಕವನು ಆಳ್ವಾ ॥೪॥ 

ತ್ರಿವಿಡಿತಾಳ 


ಹದಿನಾಲ್ಕು ಮನುಗಳು ಯಿಪ್ಪರು ಸ್ವಾಯಂಭುವ | 

ಇದರೊಳಗಾದಿ ಮನುವೆನಿಸಿಕೊಂಬ । 

ಮುದದಿಂದ ತಿಳಿವದು ತಾಪಸಾಖ್ಯಮನು । 

ಉದುಭವ ವಾಗಿಹ ನಾರೆಯೆಣ । 

ಬುಧರು ವಿವರಿಸಿ ಇವರ ಸಂಧಿಕಾಲದಕ್ಸಪ್ತಿ । 

ಒದಗಿ ಕೊಂಡಾಡುವದು ಪುಣ್ಯವಕ್ಕು | 

ಮೊದಲು ಮನುವಿಗೆ ಎರಡುಸಾವಿರ ಹಯನ - ೨೦೦೦ 

ಅದರ ತರುವಾಯದಲಿ ಐದು ಮನುಗಳಿಗೆ । 

ಹದಿನಾಲ್ಕುನೂರು ವತ್ತರ ಪ್ರಕಾರ । ೧೪೦೦೦ x ೫ 

ಯಿದನೆ ಗುಣಿಸಲಾಗಿ ಏಳುಸಾವಿರ ವಾ | - ೭೦೦೦ 

ದದುಕಾಣೊ ಉಳಿದೆಂಟು ಮನುಗಳಸಂಧಿ ಟ 

ಹದಿನೈದು ನೂರಬ್ಬದಂತೆ ಉಗ್ಗಡಿಸೆ ಹನ್ನೆರಡು । 

ಸಾವಿರವಾದವೆನ್ನಿ ಸು - ೧೨೦೦೦ 
-63- 


ಯುಗಾದಿ 


ಇದರಂತೆ ಅವರವರ ಸಂಧಿಕಾಲಗಳಿಗೆ । 
ತ್ರಿದಕಗಣ ಬಲ್ಲರೆ ಕಾಲವಿವರ । 
ಮದನ ಜನಕ ನಮ್ಮ ವಿಜಯವಿಠ್ಯಲರೇಯ । 
ಹೃದಯದೊಳಗೆ ಪ್ರೇರಿಸಿದಂತೆ ವಿವರ ನಿಶ್ಚಯಮಾಡಿ 11೫ 
೨೧,೦೦೦ ಇಪ್ಪತ್ತೊಂದು ಸಾವಿರ ವರುಷ ೧೪ ಮನುಗಳ ಸಂಧಿಕಾಲ 
ಅಟ್ಟತಾಳ 
ಇಂತು ಸಾವಿರ ಖ್ಯಾಪಿ ತಿರುಗಿದರೆ ದೇವ । 
ತಿಂತಿಣಿ ಪಿರಿಯಂಗೆ ಹಗಲಿರುಳೊಂದೆ ಅಯ್ಯ । 
ಸಂತಿತೊ ಕಾಣೊ ಮುಂದೆ ಗಣತಿ ಚನ್ನಾಗಿ | 
ಚಿಂತಿಸು ಬೊಮ್ಮನ್ನು ವಂದೆತಿಂಗಳಿಗೆ ಆ । 
ದ್ಯಂತಕಾಲ ನೋಡೆ ಎರಡುಅರ್ಬುದ ಐನೂರಾ ತೊಂ । 
ಭತ್ತೆರಡು ಕೋಟಿ ವತ್ತರ ಸಿದ್ಧ । (೨,೫೯,೨೦೦೦೦೦೦೦) 
ಇಂಥವೆ ಹನ್ನೆರಡಾಗೆ ವೊಂದುವರುಷ । 
ಮಂತ್ರೋಕ್ತದಿಂದಲಿ ಯಿವೆನೂರುಬೊಮಗೆ । 
ಕಂತುಜನಕ ರಂಗ ವಟಪತ್ರಶಯನನೊ । 
ಎಂತು ಪೇಳಲಿ ಹರಿಯ ಶಕ್ತಿಗೆ ಸರ್ವ ಸ್ವಾ । 
ತಂತ್ರನೊ ಅಜನಬ್ಬ ನೂರುವರುಷ ಪರಿ । 
ಯಂತ್ರ ಮಲಗಿಪ್ಪ ಲಕುಮಿ ಸಹಿತವಾಗಿ । 
ಚಿಂತಿತತಲದಾಯ ವಿಜಯವಿಠ್ಠಲರೇಯ । 
ಪಿಂತಿನ ಬೊಮ್ಮನಿಗೆ ಯಿದರಂತೆ ಫಲಿಸಿದ ॥೬॥ 
ಆದಿತಾಳ 


ಕಾಲಾತೀತ ವಿಷ್ಣು ಅಣುಮಹತ್ತುವಾದ । 
ಕಾಲಪ್ರೇರಕನಾಗಿ ಅನಾದಿಯಿಂದವಿಡಿದು । 
ಕಾಲನಾಮಕನೆನಿಸಿ ಸಮಸ್ತಜೀವಿಗಳ । 
ಕಾಲಪಾಶದಿ ಸಂಸಾರದೊಳಗಿಟ್ಟು। 
ಕಾಲಕಾಲಕೆ ಮಹಾಸುಳಿಯೊಳು ಸುತ್ತಿಸುವ । 


-64- 


ಯುಗಾದಿ 


ಕಾಲಮೂರುತಿ ಈತನ ಭಯದಿಂದ ಜಡ ಜೀವರು । 
ಕಾಲಮೀರದೆ ಸರ್ವ ತತಥಕೊಡುವರು । 
ಕಾಲದೊಡನೆಯಿಪ್ಪ ಕಾಲಕ್ಕೆ ಶಿಗದಿಪ್ಪ । 
ಕಾಲತ್ರಯದಲ್ಲಿ ಯೆನಿತೆನಿಸಿದಮಾನವ । 

ಕಾಲ ಜ್ಞಾನಿಯಾಗುವ ಆವಾವದೇಹದಲ್ಲಿ । 
ಕಾಲನ್ನ ಭೀತಿಯಿಲ್ಲದೆ ಸುಖಿಸುವ ಗೋತ್ರದೊಡನೆ 
ಕಾಲಕ್ಕೆ ದೋಷವಿಲ್ಲ ಸಮ್ಮಂಧದಿಂದ ದು । 

ಷ್ಯಾಲ ಅಕಾಲವೆಂದು । 

ಕಾಲ ಕರೆಸಿಕೊಳುತಿಪ್ಪವು ನೋಡಿರೊ । 
ಕಾಲ(ಕಾಳ) ಕಂಧರವಿನುತ ವಿಜಯವಿಠ್ಠಲ ಸರ್ವ । 
ಕಾಲಕೆಗತಿಯೆನ್ನು ಕಡೆಮಾಡುಭವದಿಂದ ॥೭॥ 


ಜತೆ 


ಕಾಲವಿವರ ತಿಳಿದು ವಿಜಯವಿಠ್ಶಲರೇಯನ 
ಕಾಲಿಗೆರಗಿ ಬದುಕು ಜ್ಞಾನಭಕುತಿಯಿಂದ uel 


ಜು ಬು ಜು ಬ ಬು 


-65- 


ಯುಗಾದಿ 


ಯುಗಾದಿಯ ಬಗ್ಗೆ ಅಪೂರ್ವ ಮಾಹಿತಿ 


ಯಾವ ಯುಗವು ಪ್ರಾರಂಭವಾದ ದಿವಸವಿದು ? ಎಂಬ ಪ್ರಶ್ನೆಗೆ 
ಬ್ರಹ್ಮಾಂಡಪುರಾಣವು ಉತ್ತರಿಸುತ್ತದೆ. 


ಚೈತ್ರೇ ಮಾಸಿ ಜಗದ್‌-ಬ್ರಹ್ಮಾ ಸಸರ್ಜ ಪ್ರಥಮೇಇಪನಿ | 
ಶುಕ್ಲಪಕ್ಷೇ ಸಮಗ್ರಂತು ಸದಾ ಸೂರ್ಯೋದಯೇ ಸತಿ । 
ಪ್ರವರ್ತಯಾಮಾಸ ತಥಾ ಕಾಲಸ್ಯ ಗಣನಾಮಪಿ | 
ಸರ್ವೋತ್ಹಾತಪ್ರಶಮಿನೀ ಕಲಿದುಃಸ್ಪಪ್ಪನಾಶಿನೀ ॥ 


ಚೈತ್ರಮಾಸದ ಶುಕ್ಲಪಕ್ಷದ ಪ್ರತಿಪತ್‌ ದಿವಸದಂದು ಬ್ರಹ್ಮನು ಜಗತ್ತನ್ನು ಸೃಷ್ಟಿ 
ಮಾಡಿದನು. ಸೂರ್ಯೋದಯವಾದಾಗ ಅಂದು ಜಗತ್‌ಸೃಷ್ಟಿಯ ಮೊದಲ 
ದಿವಸವಾಯಿತು. ಕಾಲಗಣನೆಯು ಇಲ್ಲಿಂದಲೇ ಪ್ರಾರಂಭವಾಯಿತು. 


ಕಲಿಯುಗವು ಪ್ರಾರಂಭವಾದದ್ದು, ಚೈತ್ರಮಾಸದ ಶುಕ್ಲಪಕ್ಚದ ಪ್ರತಿಪತ್‌ 
ದಿವಸವೆಂದು ಭಾವಿಸಬಾರದು. ಭಾದ್ರಪದಮಾಸದ ಕೃಷ್ಣಪಕ್ಷದ ತ್ರಯೋದಶಿಯಂದು 
ಕಲಿಯುಗವು ಪ್ರಾರಂಭವಾಗಿದೆ. ಮಾಘಮಾಸದ ಕೃಷ್ಣಪಕ್ಷದ ಅಮಾವ್ಯಾಸ್ಕಾ 
ತಿಥಿಯಂದು ದ್ವಾಪರಯುಗವು ಪ್ರಾರಂಭವಾಗಿದೆ. ವೈಶಾಖಮಾಸದ ಶುಕ್ಲಪಕ್ಷದ 
ಅಕ್ಷಯತೃತೀಯಾ ದಿವಸ ತ್ರೇತಾಯುಗವು ಪ್ರಾರಂಭವಾಗಿದೆ. ಕಾರ್ತೀಕಮಾಸದ 
ಶುಕ್ಲಪಕ್ಚದ ನವಮಿಯಂದು ಕೃತಯುಗವು ಪ್ರಾರಂಭವಾಗಿದೆ. ಈ ಯುಗಾದಿಯು 
ಸೃಷ್ಟಿಯ ಪ್ರಾರಂಭದ ದಿವಸವಾದ್ದರಿಂದ ಯುಗಾದಿ ಎನಿಸಿದೆ. ಇವತ್ತಿನಿಂದಲೇ 
ಚತುರ್ಮುಖಬ್ರಹ್ಮದೇವರು ಕಾಲಗಣನೆಯನ್ನು ಪ್ರಾರಂಭಿಸಿದ್ದಾರೆ. 


ವರ್ಷವನ್ನು ಐದು ರೀತಿಯಲ್ಲಿ ಪರಿಗಣಿಸಬಹುದು. ಖಗೋಳದಲ್ಲಿ 
ಸೂರ್ಯನು ಒಮ್ಮೆ ಸಂಪೂರ್ಣ ಸಂಚರಿಸಿದರೆ ಅದನ್ನು ಸಂವತ್ತರ ಎನ್ನುತ್ತಾರೆ. 
ಇದರಿಂದಲೇ ಹನ್ನೆರಡು ರಾಶಿಗಳಲ್ಲಿಸಂಕ್ರಮಣವನ್ನು ಗುರುತಿಸಲಾಗುತ್ತದೆ. ಚಂದ್ರನು 


-67- 


ಯುಗಾದಿ 


ಚೈತ್ರ, ವೈಶಾಖ ಮೊದಲಾದ ಮಾಸಗಳಲ್ಲಿ ೩೦ ತಿಥಿಗಳನ್ನು ಕಳೆದರೆ ಅದನ್ನು ವತರ 
ಎಂದು ಕರೆಯುತ್ತಾರೆ. ಅಥವಾ ಇದನ್ನೇ ಉದ್ವತ್ತರ ಎಂದೂ ಕೂಡ ಕರೆಯುತ್ತಾರೆ. 
ಗುರು ಹಾಗೂ ಬೃಹಸ್ಪತಿಯ ಸಂಕ್ರಮಣದ ಕಾಲವನ್ನೇ ಪರಿವತ್ತರ ಎಂದು ಕರೆಯುತ್ತಾರೆ. 
೩೬೦ ದಿನದ ಕಾಲಾವಧಿಯನ್ನು ಅನುವತ್ತರ ಎಂದು ಕರೆಯುತ್ತಾರೆ. ಸಾವನ 
ಎಂಬುದೂ ಕೂಡ ಮತ್ತೊಂದು ಹೆಸರು. ೨೭ ನಕ್ಷತ್ರಗಳ ೧೨ ಬಾರಿಯ 
ಸಂಚಾರವನ್ನೇ ಇಡಾವತ್ತರ ಎಂದು ಕರೆಯುತ್ತಾರೆ. ಈ ಐದು ಬಗೆಯ ಸಂವತ್ತರಗಳಿಗೆ 
ಕ್ರಮವಾಗಿ ಅಗ್ನಿ, ಸೂರ್ಯ, ಚಂದ್ರ , ಬ್ರಹ್ಮ ಹಾಗೂ ರುದ್ರ ಇವರು 
ಅಧಿಪತಿಗಳಾಗಿದ್ದಾರೆ. ಭ್ರೂಮಧ್ಯರೇಖೆಯನ್ನು ಸೂರ್ಯನು ದಾಟುವ ಸಂಕ್ರಮಣ 
ಎಶುಸಂಕ್ರಮಣ ಅಥವಾ ಯುಗಾದಿ ಎಂದು ಕರೆಯುತ್ತಾರೆ. ಸಂವತರದ 
ಲೆಕ್ಕಾಚಾರದಿಂದ ವತ್ತರವನ್ನು ಹಾಗೂ ಚಾಂದ್ರಮಾನವನ್ನು ಅಧಿಕಮಾಸದಿಂದ 
ಸರಿಗೊಳಿಸುತ್ತಾರೆ. ಯುಗಾದಿಯು ಸೂರ್ಯನಿಗೆ ಸಂಬಂಧಪಟ್ಟದಿನವಾಗಿದೆ. ತಿಥಿ, 
ಮಾಸ, ಯತು ಎಲ್ಲವೂ ಕೂಡ ಪ್ರಾರಂಭವಾದ ದಿವಸವಾದ್ದರಿಂದ ಇದನ್ನು ಯುಗಾದಿ 
ಎನ್ನುತ್ತಾರೆ. ಎಲ್ಲಕರ್ಮಗಳಲ್ಲಿ ಚಾಂದ್ರಮಾನ ತಿಥಿಯನ್ನು ಹೇಳಬೇಕೆಂದು "ಸ್ಮರೇತ್‌ 
ಸರ್ವತ್ರ ಕರ್ಮಾದೌ ಚಾಂದ್ರಂ ಸಂವತ್ತರಂ ತಥಾ' ಎಂಬ ವಚನವು ಹೇಳುತ್ತಿದೆ. 


ಇದನ್ನು ಮತ್ತಷ್ಟು ಸ್ಪಷ್ಟವಾಗಿ ಹೀಗೆ ತಿಳಿದುಕೊಳ್ಳಬೇಕು - ಚಂದ್ರನು ೩೦ 
ದಿನಗಳಂತೆ ೧೨ ತಿಂಗಳುಗಳನ್ನು ಕಳೆದರೆ, ಅದನ್ನು ಚಾಂದ್ರಮಾನ ಎಂದು 
ಕರೆಯುತ್ತಾರೆ. ೧೨ ತಿಂಗಳು ಕಳೆದು ಹೊಸ ವರ್ಷವು ಪ್ರಾರಂಭವಾಗುವುದರಿಂದ 
ಇದನ್ನು ಚಾಂದ್ರಮಾನ ಯುಗಾದಿ ಎಂದೇ ಹೇಳುತ್ತಾರೆ. ಮತ್ತೊಂದು ಸೌರಮಾನ 
ಯುಗಾದಿಯು ಇದೆ. ಸೂರ್ಯನು ೩೦ ದಿನಗಳಂತೆ ೧೨ ರಾಶಿಗಳನ್ನು ಸುತ್ತಿ ಬಂದು 
ಕೊನೆಗೊಂಡರೆ ಆಗ ಸೌರಮಾನ ಯುಗಾದಿಯು ಬರುತ್ತದೆ. ಸಾಮಾನ್ಯವಾಗಿ 
ಏಪ್ರಿಲ್‌ ೧೪ನೇ ತಾರೀಕು ಸೌರಮಾನ ಯುಗಾದಿಯು ಇರುತ್ತದೆ. ಮತ್ತೊಂದು 
ಬೃಹಸತಿಯ ಸಂಕ್ರಮಣದ ಕಾಲವನ್ನು ಪರಿವತರ ಎಂದು ಕರೆಯುತ್ತಾರೆ. ೩೬೦ 
ದಿನಗಳು ಕಳೆದರೆ ಅದನ್ನು ಅನುವತ್ಸರ ಎಂದು ಕರೆಯುತ್ತಾರೆ. ೨೭ ನಕ್ಷತ್ರಗಳ ೧೨ 
ಬಾರಿಯ ಚಲನವನ್ನು ಇಡಾವತರ ಎಂದು ಕರೆಯುತ್ತಾರೆ. ಹೀಗೆ ಐದು ಬಗೆಯಲ್ಲಿ 


ಯುಗಾದಿ 


ವರ್ಷಗಳು ಪ್ರಾರಂಭವಾಗುತ್ತವೆ. ಚೈತ್ರಮಾಸದ ಶುಕ್ಲಪಕ್ಚದ ಪ್ರತಿಪತ್‌ ದಿವಸವು 
ಚಾಂದ್ರಮಾನಯುಗಾದಿಯಾಗಿದೆ. ಇದನ್ನೇ ಎಲ್ಲರೂ ವ್ಯಾಪಕವಾಗಿ ಅನುಸರಿಸುತ್ತಾರೆ. 


ಚಾಂದ್ರಮಾನ ಯುಗಾದಿಯನ್ನು ಆಚರಿಸುವಂತೆ ತೌಳವರು ಸೌರಮಾನ 
ಯುಗಾದಿಯನ್ನು ಆಚರಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಚಾಂದ್ರಮಾನ 
ಯುಗಾದಿಯನ್ನು ಆಚರಿಸುವುದಿಲ್ಲ. ಸೌರಮಾನ ಯುಗಾದಿಯನ್ನೇ ಆಚರಿಸುತ್ತಾರೆ. 


ಮೇಷಸಂಕ್ರಾಂತಿಯ ಮರುದಿವಸ ಸೌರಯುಗಾದಿಯು ಇರುತ್ತದೆ. ಫಾಲ್ಗುಣ 
ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿವಸ ಚಾಂದ್ರಯುಗಾದಿಯು ಇರುತ್ತದೆ. 


ಸೌರವರ್ಷವನ್ನು ಸೌರಮಾನವೆಂದು, ಚಾಂದ್ರವರ್ಷವನ್ನು ಚಾಂದ್ರಮಾನವೆಂದು 
ಕರೆಯುತ್ತಾರೆ. ಪ್ರಭವಾದಿ ಸಂವತ್ಸರಗಳು ಇಬ್ಬರ ಪಕ್ಷದಲ್ಲಿಯೂ ಕೂಡ ಸಮಾನ. 


ಯಾವ ಪ್ರತಿಪತ್‌ ತಿಥಿಯು ಯುಗಾದಿಗೆ ಯೋಗ್ಯ ? 


ಸೂರ್ಯೋದಯಕಾಲದಲ್ಲಿವ್ಯಾಪ್ತಿಯನ್ನು ಹೊಂದಿರುವ ಪ್ರತಿಪತ್‌ ತಿಥಿಯೇ 
ಹಬ್ಬದ ಆಚರಣೆಗೆ ಯೋಗ್ಯವಾಗಿದೆ. ಒಂದು ವೇಳೆ ಎರಡು ದಿನ 
ಸೂರ್ಯೋದಯದಲ್ಲಿ ಪ್ರತಿಪತ್‌ ತಿಥಿಯು ಇದ್ದರೆ, "ಪ್ರಥಮಾತಿಕ್ರಮಣೇ 
ಮಾನಾಭಾವಾತ್‌' ಮೊದಲನೆಯ ಪ್ರತಿಪತ್‌ ತಿಥಿಯಂದೇ ಹಬ್ಬವನ್ನಾಗಿ 
ಆಚರಿಸಬೇಕು. ಎರಡು ದಿನವು ಸೂರ್ಯೋದಯಕಾಲದಲ್ಲಿ ಪ್ರತಿಪತ್‌ ತಿಥಿಯು 
ಇಲ್ಲದೇ ಇದ್ದರೆ ಅಮಾವಾಸ್ಯೆಯ ತಿಥಿಯಿಂದ ವಿದ್ದವಾದ ಪ್ರತಿಪತ್‌ ತಿಥಿಯಂದೇ 
ಯುಗಾದಿಯನ್ನು ಆಚರಿಸಬೇಕು. ಉದಾಹರಣೆ - ಸೂರ್ಯೋದಯದ ಅನಂತರ 
ನಾಕು ಗಳಿಗೆ ಇದ್ದರೆ ಮರುದಿವಸ ಪ್ರತಿಪತ್‌ ತಿಥಿಯ ವ್ಯಾಪ್ತಿಯು ಐವತ್ತಾರು ಮತ್ತು 
ಹೆಚ್ಚಿನ ಇನ್ನೊಂದು ಘಳಿಗೆಯ ವರೆಗೆ ಇರುತ್ತದೆ. ಆಗ ಅಮಾವಾಸ್ಯೆಯ ವೇದವಿದ್ದರೂ 
ಕೂಡ ಆ ಪ್ರತಿಪತ್‌ ತಿಥಿಯಂದೇ ಯುಗಾದಿಯನ್ನು ಆಚರಣೆ ಮಾಡಬೇಕು. 
ಯಾವುದೇ ಕಾರಣಕ್ಕೂ ದ್ವಿತೀಯಾ ತಿಥಿಯ ವೇದವಿರುವ ಪ್ರತಿಪತ್‌ ತಿಥಿಯಂದು 
ಯುಗಾದಿಯನ್ನು ಆಚರಿಸಬಾರದು. ಸ 


-69- 


ಯುಗಾದಿ 


ಚೈತ್ರ, ವೈಶಾಖ ಮೊದಲಾದ ಮಾಸಗಳಲ್ಲಿ ೩೦ ತಿಥಿಗಳನ್ನು ಕಳೆದರೆ ಅದನ್ನು ವತ್ತರ 
ಎಂದು ಕರೆಯುತ್ತಾರೆ. ಅಥವಾ ಇದನ್ನೇ ಉದ್ದತ್ತರ ಎಂದೂ ಕೂಡ ಕರೆಯುತ್ತಾರೆ. 
ಗುರು ಹಾಗೂ ಬೃಹಸ್ಪತಿಯ ಸಂಕ್ರಮಣದ ಕಾಲವನ್ನೇ ಪರಿವತ್ತರ ಎಂದು ಕರೆಯುತ್ತಾರೆ. 
೩೬೦ ದಿನದ ಕಾಲಾವಧಿಯನ್ನು ಅನುವತ್ತರ ಎಂದು ಕರೆಯುತ್ತಾರೆ. ಸಾವನ 
ಎಂಬುದೂ ಕೂಡ ಮತ್ತೊಂದು ಹೆಸರು. ೨೭ ನಕ್ಷತ್ರಗಳ ೧೨ ಬಾರಿಯ 
ಸಂಚಾರವನ್ನೇ ಇಡಾವತ್ತರ ಎಂದು ಕರೆಯುತ್ತಾರೆ. ಈ ಐದು ಬಗೆಯ ಸಂವತ್ತರಗಳಿಗೆ 
ಕ್ರಮವಾಗಿ ಅಗ್ನಿ, ಸೂರ್ಯ, ಚಂದ್ರ, ಬ್ರಹ್ಮ ಹಾಗೂ ರುದ್ರ ಇವರು 
ಅಧಿಪತಿಗಳಾಗಿದ್ದಾರೆ. ಭ್ರೂಮಧ್ಯರೇಖೆಯನ್ನು ಸೂರ್ಯನು ದಾಟುವ ಸಂಕ್ರಮಣ 
ವಿಶುಸಂಕ್ರಮಣ ಅಥವಾ ಯುಗಾದಿ ಎಂದು ಕರೆಯುತ್ತಾರೆ. ಸಂವತರದ 
ಲೆಕ್ಕಾಚಾರದಿಂದ ವತ್ತರವನ್ನು ಹಾಗೂ ಚಾಂದ್ರಮಾನವನ್ನು ಅಧಿಕಮಾಸದಿಂದ 
ಸರಿಗೊಳಿಸುತ್ತಾರೆ. ಯುಗಾದಿಯು ಸೂರ್ಯನಿಗೆ ಸಂಬಂಧಪಟ್ಟದಿನವಾಗಿದೆ. ತಿಥಿ, 
ಮಾಸ, ಯತು ಎಲ್ಲವೂ ಕೂಡ ಪ್ರಾರಂಭವಾದ ದಿವಸವಾದ್ದರಿಂದ ಇದನ್ನು ಯುಗಾದಿ 
ಎನ್ನುತ್ತಾರೆ. ಎಲ್ಲಕರ್ಮಗಳಲ್ಲಿ ಚಾಂದ್ರಮಾನ ತಿಥಿಯನ್ನು ಹೇಳಬೇಕೆಂದು "ಸ್ಮರೇತ್‌ 
ಸರ್ವತ್ರ ಕರ್ಮಾದೌ ಚಾಂದ್ರಂ ಸಂವತ್ಸರಂ ತಥಾ' ಎಂಬ ವಚನವು ಹೇಳುತ್ತಿದೆ. 


ಇದನ್ನು ಮತ್ತಷ್ಟು ಸ್ಪಷ್ಠವಾಗಿ ಹೀಗೆ ತಿಳಿದುಕೊಳ್ಳಬೇಕು - ಚಂದ್ರನು ೩೦ 
ದಿನಗಳಂತೆ ೧೨ ತಿಂಗಳುಗಳನ್ನು ಕಳೆದರೆ, ಅದನ್ನು ಚಾಂದ್ರಮಾನ ಎಂದು 
ಕರೆಯುತ್ತಾರೆ. ೧೨ ತಿಂಗಳು ಕಳೆದು ಹೊಸ ವರ್ಷವು ಪ್ರಾರಂಭವಾಗುವುದರಿಂದ 
ಇದನ್ನು ಚಾಂದ್ರಮಾನ ಯುಗಾದಿ ಎಂದೇ ಹೇಳುತ್ತಾರೆ. ಮತ್ತೊಂದು ಸೌರಮಾನ 
ಯುಗಾದಿಯು ಇದೆ. ಸೂರ್ಯನು ೩೦ ದಿನಗಳಂತೆ ೧೨ ರಾಶಿಗಳನ್ನು ಸುತ್ತಿ ಬಂದು 
ಕೊನೆಗೊಂಡರೆ ಆಗ ಸೌರಮಾನ ಯುಗಾದಿಯು ಬರುತ್ತದೆ. ಸಾಮಾನ್ಯವಾಗಿ 
ಏಪ್ರಿಲ್‌ ೧೪ನೇ ತಾರೀಕು ಸೌರಮಾನ ಯುಗಾದಿಯು ಇರುತ್ತದೆ. ಮತ್ತೊಂದು 
ಬೃಹಸ್ಪತಿಯ ಸಂಕ್ರಮಣದ ಕಾಲವನ್ನು ಪರಿವತ್ತರ ಎಂದು ಕರೆಯುತ್ತಾರೆ. ೩೬೦ 
ದಿನಗಳು ಕಳೆದರೆ ಅದನ್ನು ಅನುವತ್ತರ ಎಂದು ಕರೆಯುತ್ತಾರೆ. ೨೭ ನಕ್ಷತ್ರಗಳ ೧೨ 
ಬಾರಿಯ ಚಲನವನ್ನು ಇಡಾವತ್ತರ ಎಂದು ಕರೆಯುತ್ತಾರೆ. ಹೀಗೆ ಐದು ಬಗೆಯಲ್ಲಿ 


ಯುಗಾದಿ 


ವರ್ಷಗಳು ಪ್ರಾರಂಭವಾಗುತ್ತವೆ. ಚೈತ್ರಮಾಸದ ಶುಕ್ಲಪಕ್ಷದ ಪ್ರತಿಪತ್‌ ದಿವಸವು 
ಚಾಂದ್ರಮಾನಯುಗಾದಿಯಾಗಿದೆ. ಇದನ್ನೇ ಎಲ್ಲರೂ ವ್ಯಾಪಕವಾಗಿ ಅನುಸರಿಸುತ್ತಾರೆ. 


ಚಾಂದ್ರಮಾನ ಯುಗಾದಿಯನ್ನು ಆಚರಿಸುವಂತೆ ತೌಳವರು ಸೌರಮಾನ 
ಯುಗಾದಿಯನ್ನು ಆಚರಿಸುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಚಾಂದ್ರಮಾನ 
ಯುಗಾದಿಯನ್ನು ಆಚರಿಸುವುದಿಲ್ಲ. ಸೌರಮಾನ ಯುಗಾದಿಯನ್ನೇ ಆಚರಿಸುತ್ತಾರೆ. 


ಸೌರವರ್ಷವನ್ನು ಸೌರಮಾನವೆಂದು, ಚಾಂದ್ರವರ್ಷವನ್ನು ಚಾಂದ್ರಮಾನವೆಂದು 
ಕರೆಯುತ್ತಾರೆ. ಪ್ರಭವಾದಿ ಸಂವತ್ಸರಗಳು ಇಬ್ಬರ ಪಕ್ಷದಲ್ಲಿಯೂ ಕೂಡ ಸಮಾನ. 


ಯಾವ ಪ್ರತಿಪತ್‌ ತಿಥಿಯು ಯುಗಾದಿಗೆ ಯೋಗ್ಯ 9 


ಸೂರ್ಯೋದಯಕಾಲದಲ್ಲಿ ವ್ಯಾಪ್ತಿಯನ್ನು ಹೊಂದಿರುವ ಪ್ರತಿಪತ್‌ ತಿಥಿಯೇ 
ಹಬ್ಬದ ಆಚರಣೆಗೆ ಯೋಗ್ಯವಾಗಿದೆ. ಒಂದು ವೇಳೆ ಎರಡು ದಿನ 
ಸೂರ್ಯೋದಯದಲ್ಲಿ ಪ್ರತಿಪತ್‌ ತಿಥಿಯು ಇದ್ದರೆ, "ಪ್ರಥಮಾತಿಕ್ರಮಣೇ 
ಮಾನಾಭಾವಾತ್‌' ಮೊದಲನೆಯ ಪ್ರತಿಪತ್‌ ತಿಥಿಯಂದೇ ಹಬ್ಬವನ್ನಾಗಿ 
ಆಚರಿಸಬೇಕು. ಎರಡು ದಿನವು ಸೂರ್ಯೋದಯಕಾಲದಲ್ಲಿ ಪ್ರತಿಪತ್‌ ತಿಥಿಯು 
ಇಲ್ಲದೇ ಇದ್ದರೆ ಅಮಾವಾಸ್ಯೆಯ ತಿಥಿಯಿಂದ ವಿದ್ಧವಾದ ಪ್ರತಿಪತ್‌ ತಿಥಿಯಂದೇ 
ಯುಗಾದಿಯನ್ನು ಆಚರಿಸಬೇಕು. ಉದಾಹರಣೆ - ಸೂರ್ಯೋದಯದ ಅನಂತರ 
ನಾಕು ಗಳಿಗೆ ಇದ್ದರೆ ಮರುದಿವಸ ಪ್ರತಿಪತ್‌ ತಿಥಿಯ ವ್ಯಾಪ್ತಿಯು ಐವತ್ತಾರು ಮತ್ತು 
ಹೆಚ್ಚಿನ ಇನ್ನೊಂದು ಘಳಿಗೆಯ ವರೆಗೆ ಇರುತ್ತದೆ. ಆಗ ಅಮಾವಾಸ್ಯೆಯ ವೇದವಿದ್ದರೂ 
ಕೂಡ ಆ ಪ್ರತಿಪತ್‌ ತಿಥಿಯಂದೇ ಯುಗಾದಿಯನ್ನು ಆಚರಣೆ ಮಾಡಬೇಕು. 
ಯಾವುದೇ ಕಾರಣಕ್ಕೂ ದ್ವಿತೀಯಾ ತಿಥಿಯ ವೇದವಿರುವ ಪ್ರತಿಪತ್‌ ತಿಥಿಯಂದು 
ಯುಗಾದಿಯನ್ನು ಆಚರಿಸಬಾರದು. 


-69- 


ಯುಗಾದಿ 


ಒಂದು ವೇಳೆ ಅಧಿಕ ಚೈತ್ರಮಾಸವು ಪ್ರಾಪ್ತವಾದರೆ ಅನೇಕ ಸ್ಮೃಶಿಕಾರರ ಪ್ರಕಾರ 
ಅಧಿಕಮಾಸದ ಪ್ರತಿಪತ್‌ ತಿಥಿಯಂದು ಯುಗಾದಿಯನ್ನು ಆಚರಿಸಬೇಕು. "ಸಮಯ 
ಮಯೂಖ' ಎಂಬ ಗ್ರಂಥವು ಹೇಳುವಂತೆ ಅಧಿಕಮಾಸವಾದರೂ ಸಂವತರವು 
ಪ್ರಾರಂಭವಾಗಿರುತ್ತದೆ. ವಸಂತಯತುವೂ ಕೂಡ ಪ್ರಾರಂಭವಾಗಿರುತ್ತದೆ. ಆದ್ದರಿಂದ 
ಅಂದೇ ಯುಗಾದಿಯಂದು ಹೇಳಬೇಕು. ಆದರೆ ಅಭ್ಯಂಜನ ಸ್ನಾನವನ್ನು ಅಂದು 
ಮಾಡುವಂತಿಲ್ಲ. ನಿಜ ಚೈತ್ರಮಾಸದಲ್ಲಿಯೇ ಅಭ್ಯಂಜನ ಸ್ನಾನಾದಿಗಳನ್ನು ಹಾಗೂ 
ಮುತ್ತೆ! ದೆಯರ ಆರತಿ ಮೊದಲಾದವುಗಳನ್ನು ಮಾಡಬೇಕು. ಫಲಶ್ರವಣವನ್ನು 
ಶುದ್ಧಚ್ಛೆತ್ರದಲ್ಲಿಯೇ ಮಾಡಬೇಕು. ಆದರೆ ಧರ್ಮಸಿಂಧು ಗ್ರಂಥವು ಅಧಿಕಮಾಸದ 
ಪಾಡ್ಯದಂದೇ ಅಭ್ಯಂಜನಸ್ನಾನವನ್ನೂ ಕೂಡ ವಿಧಾನ ಮಾಡಿದೆ. ಧ್ವಜಾರೋಹಣ, 
ನಿಂಬಪತ್ರಾಷನ, ವತ್ತರಾದಿಫಲಶ್ರವಣ ಇವುಗಳನ್ನು ಮಾತ್ರ ಶುದ್ಧಪಾಡ್ಯದಂದು ವಿಧಾನ 
ಮಾಡಿದೆ. 


ತತ್ರ ಚೈತ್ರಶುಕ್ಸಪ್ರತಿಪದಿ ವತ್ತರಾರಂಭಃ । ತತ್ರೌದಯಿಕೀ ಪ್ರತಿಪದ್ಧಾಹ್ಯಾ 
ದಿನದ್ವಯೇ ಉದಯವ್ಯಾಪ್ತೌ ಅವ್ಯಾಪ್ತೌ ವಾ ಪೂರ್ವಾ । ಚೈತ್ರಸ್ಯ ಮಲಮಾಸತ್ವೇ 
ವತ್ತರಾರಂಭನಿಮಿತ್ತಕಂ ತೈಲಾಭ್ಯಂಗಂ ಸಂಕಲ್ಪಾದೌ ನೂತನವತ್ತರ- 
ನಾಮಕೀರ್ತನಾದ್ಯಾರಂಭಂ ಚ ಮಲಮಾಸಪ್ರತಿಪದ್ಯೇವ ಕುರ್ಯಾತ್‌ । ಪ್ರತಿಗ್ಗಹಂ 
ಧ್ವಜಾರೋಪಣಂ ನಿಂಬಪತ್ರಾಶನಂ ವತ್ತರಾದಿಫಲಶ್ರವಣಂ ನವರಾತ್ರಾರಂಭೋ 
ನವರಾತ್ರೋತ್ತವಾದಿನಿಮಿತ್ತಾಭ್ಯಂಗಾದಿಶ್ವ ಶುದ್ಧಮಾಸಪ್ರತಿಪದಿ ಕಾರ್ಯಃ 
ವತ್ಸರಾರಂಭನಿಮಿತ್ತಕೋಠಪಿ ತೈಲಾಭ್ಯಂಗಃ ಶುದ್ಧಪ್ರತಿಪದ್ಯೇವೇತಿ ಮಯೂಖೇ 
ಉಕ್ತಮ್‌ । ಅಸ್ಯಾಂ ತೈಲಾಭ್ಯಂಗೋ ನಿತ್ಯಃ । ಅಕರಣೇ ಪ್ರತ್ಯವಾಯೋಕ್ತೇಃ 1) 


ಹೀಗೆ ಸ್ಮೃತಿಗಳಲ್ಲಿವಿರೋಧ ಬಂದಾಗ ತಿಳಿದವರ ಬಳಿ ಕೇಳಿ ಆಚರಣೆಯನ್ನು 
ಮಾಡಬೇಕು. ಒಟ್ಟು ಅಧಿಕಮಾಸದ ಪಾಡ್ಯದಂದು, ನಿಜಮಾಸದ ಪಾಡ್ಯದಂದು 
ಎರಡು ಬಾರಿಯೂ ಹಬ್ಬ ಮಾಡಬೇಕು. ಯಾವ ಅನುಷ್ಠಾನ ಎಂದು 
ಮಾಡಬೇಕೆಂದಷ್ಟೇ ತಿಳಿದವರ ಬಳಿ ಕೇಳಿ ಆಚರಿಸಬೇಕು. 


೨70. 


ಯುಗಾದಿ 


ಬ್ರಹ್ಮನ ದಿನದ ಬಗ್ಗೆ ಮತ್ತು ಅವನ ಆಯುಃ ಪ್ರಮಾಣಾದಿಗಳನ್ನು 
ಅನಿಷ್ಟಫಲನಿವೃತ್ತಿ ಇಷ್ಟಫಲಪ್ರಾಪ್ತಿಗಾಗಿ ಹೀಗೆ ತಿಳಿಯಬೇಕು - 


ನಾವು ಯಾವ ಕಾಲದಲ್ಲಿದ್ದೇವೆ ? 

ಜಗತ್ತಿನ ಉತ್ಪತ್ತಿಸ್ಸಿತಿಲಯಗಳಿಗೆ ಕಾರಣನಾದ ಶ್ರೀಮಹಾವಿಷ್ಣುವಿನ 
ನಾಭಿಕಮಲದಿಂದ ಉದಯಿಸಿದ ಚತುರ್ಮುಖಬ್ರಹ್ಮನ ದಿನವೆಂದರೆ 
""ಚತುರ್ಯುಗಸಹಸ್ರಾಣಿ ಬ್ರಹ್ಮಣೋ ದಿನಮುಚ್ಯತೇ'' ಎಂದು ಪ್ರಸಿದ್ಧವಾಗಿದೆ. 
ಕೃತ, ತ್ರೇತಾ, ದ್ವಾಪರ, ಕಲಿಯುಗಗಳು ಒಂದು ಸಾವಿರವಾದರೆ ಒಂದು ಕಲ್ಪ. ಅದೇ 
ಬ್ರಹ್ಮನ ಒಂದು ಹಗಲು, ಅಂತಹುದೇ ಮತ್ತೊಂದು ಕಲವಾದರೆ ಒಂದು ರಾತ್ರಿ. 
ಹೀಗೆ ಎರಡು ಕಲ್ಪಗಳ ಹಗಲು-ರಾತ್ರಿಗಳಿಂದ ಬ್ರಹ್ಮನ ಒಂದು ದಿನವಾಗುತ್ತಾದೆ. 
ಇಂಥ ೩೬೦ ದಿನಗಳಿಗೆ ೧ ಸಂವತ್ಸರ, ಇಂಥ ನೂರು ಸಂವತ್ಸರಗಳು ಶ್ರೀಬ್ರಹ್ಮದೇವರ 
ಆಯುಃ ಪ್ರಮಾಣವು. ಈ ೧೦೦ ವರ್ಷಗಳಲ್ಲಿ ಈಗ ೫೦ ವರ್ಷಗಳು ಗತಿಸಿವೆ. 
೨ನೇ ಪರಾರ್ಧವಾದ ಈಗ ೫೧ನೇ ವರ್ಷದಲ್ಲಿ ಪ್ರಥಮ ಮಾಸ ಪ್ರಥಮ ಪಕ್ಷ 
ಪ್ರಥಮ ದಿನವಾದ ಶ್ರೀಶ್ವೇತವರಾಹಕಲ್ಪದಲ್ಲಿ ಹಗಲು ೧೩ ಘಳಿಗೆ ೪೨ ಪಳಗಳು 
ಗತಿಸಿವೆ. 


ಇಷ್ಟರಲ್ಲಿ ಸ್ವಾಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, 
ಚಾಕ್ಬ್ಟುಷವೆಂಬ ೬ ಮನ್ವಂತರಗಳು ಕಳೆದುಹೋಗಿ ೭ನೆಯದಾದ ವೈವಸ್ವತ 
ಮನ್ವಂತರದಲ್ಲಿ ೨೭ ಮಹಾಯುಗಗಳು ಮುಗಿದು, ೨೮ನೇ ಮಹಾಯುಗದಲ್ಲಿ 
ಮೂರು ಪಾದಗಳು ಗತಿಸಿಹೋಗಿವೆ. ಇನ್ನು ಮಹಾಯುಗವೆಂದರೆ ೪೩ ಲಕ್ಷ ೨೦ 
ಸಾವಿರ ವರ್ಷಗಳು. ಇದರಲ್ಲಿ ಕೃತಯುಗ ೧೭ ಲಕ್ಷ ೨೮ ಸಾವಿರ ವರ್ಷಗಳು, 
ತ್ರೇತಾಯುಗ ೧೨ ಲಕ್ಷ ೯೬ ಸಾವಿರ ವರ್ಷಗಳು, ದ್ವಾಪರಯುಗ ೮ ಲಕ್ಷ ೬೪ 
ಸಾವಿರ ವರ್ಷಗಳು. ೨೮ನೆಯ ಮಹಾಯುಗದ ಮೂರು ಯುಗಗಳು ಮುಗಿದು 
ನಾಲ್ಕನೆಯ ಕಲಿಯುಗದಲ್ಲಿ ೫೧೧೯ ವರ್ಷಗಳು ಕಳೆದಿವೆ. ಕಲಿಯುಗದಲ್ಲಿ೪ ಲಕ್ಷದ 


೨೬ ಸಾವಿರದ ೮೮೧ ವರ್ಷಗಳು ಉಳಿದಿವೆ. 
-71- 


ಯುಗಾದಿ 


ಈ ಕಲಿಯುಗದಲ್ಲಿ ೬ ಜನ ರಾಜರು ಶಕಕರ್ತರು. ಮೊದಲು 
ಹಸ್ತಿನಾವತಿಯಲ್ಲಿ ಧರ್ಮರಾಜನ ಶಕ ೩೦೪೪ ವರ್ಷಗಳು. ನಂತರ 
ಉಜ್ಜಯಿನಿಯಲ್ಲಿ ವಿಕ್ರಮರಾಜನ ಗತ ಶಕೆ ೧೩೫ ವರ್ಷಗಳು, ಪ್ರತಿಷ್ಠಾನ ನಗರದಲ್ಲಿ 
ಶಾಲಿವಾಹನ ಶಕ ೧೮೦೦೦ ವರ್ಷಗಳು. ನಂತರ ವೈತರಣಿಯ ವಿಜಯಾಭಿನಂದನ 
ಶಕೆ ೧೦,೦೦೦ ವರ್ಷಗಳು, ನಂತರ ಕಾವೇರಿ ತೀರದಲ್ಲಿ ನಾಗಾರ್ಜುನನ ಶಕೆ ೪ 
ಲಕ್ಷ ವರ್ಷಗಳು, ನಂತರ ಗೌಡದೇಶದಲ್ಲಿ ಕಲ್ಪಿಭೂಪತಿಯ ಶಕೆ ೯೨೧ ವರ್ಷಗಳು. 
ಕಾಲಮಾನದ ಬಗ್ಗೆ ಇಷ್ಟು ವಿಚಾರವನ್ನು ಅವಶ್ಯವಾಗಿ ತಿಳಿದುಕೊಳ್ಳಬೇಕು. 


ಶಾಲಿವಾಹನ ಶಕೆ ೧೯೪೩ ಇತ್ಯಾದಿ ವರ್ಷದ 
ಅನುಷ್ಠಾನ ಇಂದೇಕೆ ಕಾಣಿಸುತ್ತಿಲ್ಲ ? 

ನಾವು ಈಗ ಶಾಲಿವಾಹನ ಶಕವರ್ಷದಲ್ಲಿದ್ದೇವೆ. ಆದರೆ ನಿತ್ಯ ನಾವು ಮಾಡುವ 
ಸಂಕಲ್ಪದಲ್ಲಿ ಇದನ್ನು ನಾವು ಹೇಳುತ್ತಿಲ್ಲ. ೧೯೪೩ ಎಂಬುದನ್ನು ಹೇಳದೇ 
ಇರುವುದರಿಂದಲೇ ಇಂದು ಕ್ರಿಸ್ತರ ತಾರೀಖು ಅನುಷ್ಠಾನದಲ್ಲಿ ಹೇರಳವಾಗಿ ಬರುತ್ತಿದೆ. 
ನಮ್ಮದನ್ನೇ ಸಂಪೂರ್ಣವಾಗಿ ಮರೆತುಹೋದ ಸ್ಥಿತಿಯಲ್ಲಿದ್ದೇವೆ. ಇನ್ನು ಮುಂದಾದರೂ 
ಎಚ್ಚೆತ್ತುಕೊಂಡು ಶಾಲಿವಾಹನಶಕೆಯನ್ನು ಉಲ್ಲೇಖಿಸೋಣ. ಆಗ ಕ್ರಿಸ್ತರ ಪ್ರಭಾವವು 
ನಮ್ಮಲ್ಲಿಕಡಿಮೆಯಾಗುತ್ತದೆ. ಸಂಕಲ್ಪದಲ್ಲಿ ಶಾಲಿವಾಹನಶಕೇ ಬೌದ್ಧಾವತಾರೇ ಎಂದಷ್ಟೇ 
ನಾವು ಹೇಳುತ್ತಿದ್ದೇವೆ. ವಾಸ್ತವಿಕವಾಗಿ ವಿಕಾರಿ ಸಂವತ್ತರದಲ್ಲಿ ""ದ್ವಿಚತ್ವಾರಿಂಶದಧಿ 
ಕೇ ಏಕೋನವಿಶಂತಿತಮೇ ಶಾಲಿವಾಹನಶಕೇ ಬೌದ್ಧಾವತಾರೇ'' ಎಂದೇ ಹೇಳಬೇಕು. 
ಮುಂದಿನ "ಶಾರ್ವರೀ ಸಂವತ್ತರದಲ್ಲಿ ತ್ರಿಚತ್ತಾರಿವಿಂಶದಧಿಕೇ ಏಕೋನವಿಶಂತಿತಮೇ 
ಶಾಲಿವುಹನಶಕೇ ಬೌದ್ಧಾವತಾರೇ' ಎಂದು ಹೇಳಬೇಕು. ಇದು ಹೇಳಲು ಸ್ವಲ್ಪ 
ಕಠಿಣವಾದ್ದರಿಂದ ಸಂಪ್ರದಾಯದಲ್ಲಿ ಬಿಟ್ಟಿದ್ದಾರೆ. ಇದು ಬಿಟ್ಟಿದ್ದರಿಂದಲೇ ಇಂದು 
ಯಾವ ವರ್ಷದಲ್ಲಿ ನಾವಿದ್ದೇವೆ ಎಂದೂ ಕೂಡ ಅರ್ಥವಾಗುತ್ತಿಲ್ಲ. ಕೇವಲ 
ಪಂಚಾಂಗದಲ್ಲಿ ಮಾತ್ರ ಮುದ್ರಿಸುತ್ತಾರೆ. ಅನುಷ್ಠಾನದಲ್ಲಿ ಅದು ಬರುತ್ತಿಲ್ಲ. 


ಸರ್ಕಾರದ ಎಷ್ಟೋ ಒಪ್ಪಂದಗಳಲ್ಲಿ ಇಂದೂ ಸಹ ಶಾಲಿವಾಹನಶಕ 
ವರ್ಷವನ್ನೇ ಉಲ್ಲೇಖಿಸುವ ಸಂಪ್ರದಾಯವಿದೆ. ಮತ್ತು ತೆರಿಗೆ ಮೊದಲಾದವುಗಳ 


-72- 


ಯುಗಾದಿ 


ಪರಿಗಣನೆಯನ್ನೂ ಕೂಡ ಶಾಲಿವಾಹನ ಶಕ ವರ್ಷದ ಪ್ರಕಾರವೇ ಇಂದೂ ಕೂಡ 
ಸರ್ಕಾರವು ಮಾಡಿಕೊಂಡು ಬಂದಿದೆ. ಸಂಕಲ್ಪದಲ್ಲಿ ನಾವು ಇದನ್ನು ಅನುಷ್ಠಾನಕ್ಕೆ 
ತರುವ ಮೂಲಕ ಎಲ್ಲೆಡೆಯೂ ಹೀಗೆ ಬರೆಯುವ ಪದ್ಧತಿಯನ್ನು ರೂಢಿಸಬೇಕು - 
"ಚೈತ್ರ ಶುದ್ಧ ಪ್ರತಿಪತ್‌ ೧೯೪೩' ಹೀಗೆ ಬರೆಯುವುದನ್ನು ರೂಢಿ 
ಮಾಡಿಕೊಳ್ಳುವುದರಿಂದ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಸಂವತ್ನರಗಳನ್ನು ಅನುಷ್ಠಾನ 
ಮಾಡಿ, ನಮ್ಮತನವನ್ನು ಉಳಿಸಿಕೊಂಡು, ಉಳಿದ ದೇಶಗಳಿಗೂ 
ಮಾದರಿಯಾಗಬಹುದು. 


ಶಾಲಿವಾಹನನು ಬಂದು ೧೯೪೨ ವರ್ಷಗಳು ಕಳೆದಿವೆ. ಒಟ್ಟು ೧೮೦೦೦ 
ವರ್ಷಗಳ ಕಾಲ ಇವನ ಶಕವರ್ಷವು ಇರುತ್ತದೆ. ಮುಂದೆ ವೈತರಣಿಯ ತೀರದಲ್ಲಿ 
ವಿಜಯಾಭಿನಂದನ ಎಂಬುವನು ಬರುತ್ತಾನೆ. ಅವನದ್ದು ೧೦೦೦೦ ವರ್ಷಗಳು 
ಇರುತ್ತವೆ. ಅನಂತರ ಕಾವೇರಿ ನದಿಯತೀರದಲ್ಲಿ ನಾಗಾರ್ಜುನನು ಬರುತ್ತಾನೆ. 
ಕೊನೆಯಲ್ಲಿ ಭಗವಂತನು ಕಲ್ಕಿಯಾಗಿ ಅವತರಿಸುತ್ತಾನೆ. ಈ ಕ್ರಮದಲ್ಲಿಯೇ ಕಾಲದ 
ಪರಿಗಣನೆಯನ್ನು ಮಾಡಬೇಕು. 


ಕಾಲದ ಬಗ್ಗೆ ಮುಖ್ಯ ಮಾಹಿತಿ 

ನಿಮೇಷ, ಕಲಾ, ಮುಹೂರ್ತ, ಕಾಷ್ಠಾ, ಅಹೋರಾತ್ರ, ಅರ್ಧಮಾಸಗಳು, 
ಮಾಸಗಳು, ಯತುಗಳು, ಸಂವತರಗಳನ್ನು ಮಹಾನಾರಾಯಣ ಉಪನಿಷತ್ತು (೧.೮,೯) 
ಕಾಲದ ಪರಿಮಾಣಗಳೆಂದು ಹೇಳುತ್ತದೆ. ೧೮ ನಿಮೇಷಗಳಿಗೆ ಒಂದು ಕಾಷ್ಠಾ. ೩೦ 
ಕಾಷ್ಠುಗಳಿಗೆ ೧ ಕಲೆ, ೩೦ ಕಲೆಗಳಿಗೆ ೧ ಮುಹೂರ್ತ, ೩೦ ಮುಹೂರ್ತಗಳಿಗೆ 
ಒಂದು ಅಹೋರಾತ್ರ. 

ಈ ನಾನಾ ಕಾಲಪ್ರಮಾಣಗಳ ಬಗ್ಗೆ ಅತಿಸೂಕ್ಸ್ಮದಿಂದ ಹಿಡಿದು ಅತಿ 
ಮಹತ್ತಾದುದರವರೆಗೆ, ಸಂಪೂರ್ಣ ಹಾಗೂ ಪ್ರಾಚೀನವಾದ ವಿವರಣೆ ವರಾಹನ 
ಬೃಹತ್ಸಂಹಿತಾ, ವೈಶೇಷಿಕಸೂತ್ರದ ಮೇಲಿರುವ ಪ್ರಶಸ್ತಪಾದನ ಭಾಷ್ಯ ಈ ಗ್ರಂಥಗಳಲ್ಲಿ 
ಬರುತ್ತದೆ. (ಸ ಕಾಲಃ) ಕ್ಷಣಲವನಿಮೇಷ - ಕಾಷ್ಯಾ-ಕಲಾ-ಮುಹೂರ್ತಯಾಮಾಹೋ 


೨73. 


ಯುಗಾದಿ 


ರಾತ್ರಾರ್ಧಮಾಸ-ಮಾಸರ್ವ್ವಯನಸಂವತ್ತರ-ಯುಗ-ಕಲ್ಪ-ಮನ್ವಂತರ-ಪ್ರಲಯ- 
ಮಹಾಪ್ರಲಯ-ವ್ಯವಹಾರಹೇತುಃ । ವೈಶೇಷಿಕಸೂತ್ರ ೨.೬ರ ಕೆಳಗಿನ 
ಪ್ರಶಸ್ತಪಾದಭಾಷ್ಯ. ಪ್ರ. ೨೭ (ಕಾಶೀ ಸಂಸ್ಕೃತ ಗ್ರಂಥಮಾಲೆ ; ೧೯೨೩); ತತ್ರ 
ಗ್ರಹಗಣಿತೇ ಪೌಲಿಶ ರೋಮಕವಾಸಿಷ್ಠ ಸೌರಪೈತಾಮಹೇಷ್ಯು ಪಂಚಸ್ಟೇತೇಷು 
ಸಿದ್ಧಾಂತೇಷು ಯುಗವರ್ಷಾಯನರ್ತುಮಾಸ ಪಕ್ಷಾಹೋರಾತ್ರಯಾಮ- 
ಮುಹೂರ್ತ-ನಾಡೀಪ್ರಾಣತ್ರುಟಿ ತ್ರುಟ್ಯಾದ್ಯವಯ ವಾದಿಕಸ್ಯ ಕಾಲಸ್ಯ ಕ್ಷೇತ್ರಸ್ಯ ಚ 
ವೇತ್ತಾ ॥ ಬೃಸಂ. 11, ನಿಮೇಷಕಾಲತುಲ್ಯಂ ಹಿ ವಿದ್ಯಾಲಘ್ಹಕ್ಟರಂ ಚ ಯತ್‌ । 
ವಾಯು. ೫೭.೬ ಲಘ್ಹಕ್ಬರಮಸಮಾ ಮಾತ್ರಾ ನಿಮೇಷಃ ಪರಿಕೀರ್ತಿತಃ । ಅತಃ 
ಸೂಕ್ಷತರಃ ಕಾಲೋ ನೋಪಲಭ್ಯೋ ಭೃಗೂತ್ತಮ ॥ ವಿಷ್ಣುಧರ್ಮೊತ್ತರ ೭೩.೧ 
ಉದಾಹೃತ ಹೇ. (ಕಾಲಖಂಡ) ಕ್ಷಣ, ಲವ, ನಿಮೇಷ, ಕಾಷ್ಠಾ, ಕಲಾ, ಮುಹೂರ್ತ, 
ಯಾಮ (ಪ್ರಹರ ಅಥವಾ ೧/೮ ದಿವಸ), ಅಹೋರಾತ್ರ, ಅರ್ಧಮಾಸ, ಮಾಸ, 
ಯತು, ಅಯನ, ಸಂವತ್ಸರ, ಯುಗ, ಮನ್ವಂತರ, ಕಲ್ಪ, ಪ್ರಲಯ, ಮತ್ತು 
ಮಹಾಪ್ರಲಯ - ಹೀಗೆ ಕಾಲಪ್ರಮಾಣಗಳ ವಿಷಯದಲ್ಲಿ ವ್ಯವಹಾರಕ್ಕೆ 
ಕಾರಣವಾವುದೋ ಅದೇ ಕಾಲ. ಪುರಾಣಗಳು ಕೂಡ ನಿಮೇಷದಿಂದ 
ಪ್ರಲಯದವರೆಗಿನ ಕಾಲಪ್ರಮಾಣಗಳನ್ನು ನಿರ್ದೇಶಿಸುತ್ತವೆ. 


ಕಣ್ಣುಮುಚ್ಚಿ ತೆರೆಯುವುದು ಎಂಬುದನ್ನು ವಾಯುಪುರಾಣ ಮತ್ತು ವಿಷ್ಣು 
ಧರ್ಮೋತ್ತರಗಳು ಒಂದು ಲಘುಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಸಮಯವೆನ್ನುತ್ತವೆ; 
ಅದಕ್ಕಿಂತ ಸೂಕ್ಷ್ಮತರವಾದ ಕಾಲ ಪ್ರತ್ಯಕ್ಷಗೋಚರವಲ್ಲವೆಂದು ವಿಷ್ಣುಧರ್ಮೊತ್ತರ 
ಹೇಳುತ್ತದೆ. ಕಾಲದ ಸೂಕ್ಕ್ಮ ಅವಯವಗಳ ಸಂಖ್ಯೆ ಹಾಗೂ ಹೆಸರುಗಳ ಬಗೆಗೆ 
ಹಾಗೂ ಅವುಗಳ ಸಂಬಂಧದ ಬಗೆಗೆ ತುಂಬಾ ಮತಭೇದವಿದೆ. ಕೆಲವು 
ಉದಾಹರಣೆಗಳನ್ನು ಮಾತ್ರ ಇಲ್ಲಿ ಕೊಡಬಹುದು. ಮನುಸ್ಮೃತಿ (೧.೬೪) ಕೊಡುವ 
ಕೋಷ್ಟಕವಿದು : ೧೮ ನಿಮೇಷ : ೧ ಕಾಷ್ಠಾ, ೩೦ ಕಾಷ್ಠಾ: ೧ ಕಲಾ, ೩೦ ಕಲಾ 
೧ ಮುಹೂರ್ತ, ೩೦ ಮುಹೂರ್ತ : ೧ ಅಹೋರಾತ್ರ. ಕೌಟಲ್ಯದ ಅರ್ಥಶಾಸ್ತ್ರ 


-74- 


ಯುಗಾದಿ 


ಹೀಗೆನ್ನುತ್ತದೆ (ಕಾಲಮಾನಮತ ಊರ್ಧ್ವಮ್‌ । ತ್ರುಟೋ ಲವೋ ನಿಮೇಷಃ ಕಾಷ್ಠಾ- 
ಕಲಾ ನಾಡಿಕಾ ಮುಹೂರ್ತಾ : ಪೂರ್ವಾಪರಭಾಗೌ ದಿವಸೋ ರಾತ್ರಿಃ ಪಕ್ಟೋ 
ಮಾಸ ಯತುರಯನಂ ಸಂವತ್ಸರೋ ಯುಗವಿತಿ ಕಾಲಾಃ । ದ್ವೌತ್ರುಟೌ ಲವಃ । 
ದ್ವೌವೌ ನಿಮೇಷಃ ಪಂಚ ನಿಮೇಷಾಃ ಕಾಷ್ಠಾ । ತ್ರಿಂಶತ್‌ ಕಾಷ್ಠಾಃ ಕಲಾ । 
ಚತ್ಹಾರಿಂಶತ್ಯಲಾಃ ನಾಡಿಕಾ | ದ್ವಿನಾಡಿಕಾ ಮುಹೂರ್ತ : ೧ ಪಂಚ ದಶಮುಹೂರ್ತೊೋ 
ದಿವಸೋ ರಾತ್ರಿಶ್ಚ ಚೈತ್ರೇ ಮಾಸ್ಯಾಶ್ಚಯುಜೇ ಮಾಸೇ ಚ ಭವತಃ ೨ ತ್ರುಟಿ - ೧ 
ಲವ, ೨ ಲವ : ೧ ನಿಮೇಷ, ೫ ನಿಮೇಷ - ೧ ಕಾಷ್ಠಾ, ೩೦ ಕಾಷ್ಠಾ: ೧ ಕಲಾ, 
೪೦ ಕಲಾ : ೧ ನಾಡಿಕಾ, ೨ ನಾಡಿಕಾ : ೧ EE ೩೦ ಚತ ಈಗ 
ಅಹೋರಾತ್ರ. ಕೆಲವೊಂದು ಪುರಾಣಗಳು ಸೂಕ್ಚ್ಮ ಕಾಲಪ್ರಮಾಣಗಳು, ಅವುಗಳ 
ಹೆಸರು ಹಾಗೂ ಸಂಬಂಧಗಳ ಬಗೆಗೆ ಒಂದೇ ಶ್ಲೋಕವನ್ನು ಉದ್ಭರಿಸುತ್ತವೆ. 


ಕಾಷ್ಠಾ ನಿಮೇಷಾ ದಶ ಪಂಚ ಚೈವ ತ್ರಿಂಶಚ್ಚಕಾಷ್ಮಾ ಗಣಯೇತ್ಕಲಾಸ್ತಾಃ । 
ತ್ರಿಶಂತ್ಯಲಾಶ್ನೈವ ಭವೇನ್ನುಹೂರ್ತಸ್ತತ್ರಿಂಶತಾ ರಾತ್ರ್ಯಹನೀ ಸಮೇತೇ ॥ 


೧೫ ನಿಮೇಷ : ೧ ಕಾಷ್ಠಾ. ೩೦ ಕಾಷ್ಠಾ - ೧ ಕಲಾ, ೪೦ ಕಲಾ - ೧ 
ನಾಡಿಕಾ, ೨ ನಾಡಿಕಾ - ೧ ಮುಹೂರ್ತ, ೩೦ ಮುಹೂರ್ತ - ಒಂದು ಅಹೋರಾತ್ರ. 
ನಿಮೇಷಕ್ಕೂ ಕಾಷ್ಠಾಕ್ಕೂ ಇರುವ ಇಲ್ಲಿಯ ಪ್ರಮಾಣ ಮನು ಕೌಟಿಲ್ಯರು 
ಹೇಳಿರುವುದಕ್ಕಿಂತ ಈಚ್‌ ಉಲ್ಲೇಖನೀಯವಾಗಿದೆ. 


ಅದರ ಕೋಷ್ಟಕ ಹೀಗಾಗುತ್ತದೆ : - ೧೮ ನಿಮೇಷ : ೧ ಕಾಷ್ಠಾ, ೩೦ ಕಾಷ್ಠು 
5: ೧ ಕಲಾ, ೩೦ ಕಲಾ : ೧ ಕಣ, ೧೨ ಕ್ಮಣ ೧ ಮುಹೂರ್ತ, ೩೦ ಮುಹೂರ್ತ 
= ೧ ಅಹೋರಾತ್ರ. ಭಾಗವತಪುರಾಣ (11, 11 ೩-೧೦) ಇನ್ನೂ ಬಹುವಿಸ್ತಾರವಾದ 
ಪಟ್ಟಿಯನ್ನು ಹೇಳಿದೆ - ಎರಡು ಕಾಲ ಪರಮಾಣುಗಳು - ೧ ಅಣು, ೩ ಅಣುಗಳು 
= ೧ ತ್ರಸರೇಣು, ೩ ತ್ರಸರೇಣು - ೧ ತ್ರುಟಿ, ೧೦೦ ತ್ರುಟಿ : ೧ ವೇಧ, 
೩ ವೇದಗಳು - ೧ ಲವ, ೩ ಲವಗಳು - ೧ ನಿಮೇಷ, ೩ ನಿಮೇಷಗಳು - ೧ ಕ್ಷಣ, 


೫ ಕ್ಷಣಗಳು - ಕಾಷ್ಟಾ ೧೫ ಕಾಷಾ ಷ್ಠಾಗಳು : ೧ ಲಘು, ೧೫ ಬ ಪ 
-75- 


ಯುಗಾದಿ 


೧ ನಾಡಿಕಾ, ೨ ನಾಡಿಕಾಗಳು : ೧ಮುಹೂರ್ತ, ೩೦ ಮುಹೂರ್ತಗಳು : ೧ 
ಅಹೋರಾತ್ರ. 
ವಿಷ್ಣುರಹಸ್ಯದಲ್ಲಿ ಕಾಲದ ಬಗ್ಗೆ 
ಅತಿಸೂಕ್ಷ್ಮಸ್ತು ಯಃ ಕಾಲಃ ಸ ಕ್ಷಣಃ ಪರಿಕೀರ್ತಿತಃ | 
ಕ್ಷಣಾಃ ಪಂಚ ತ್ರುಟಿಪೋಕ್ತಾ ಪಂಚಾಶತ್‌ ಕ ಃ ಲವಃ ಸ್ಮೃತಃ ॥ 
ಲವದ್ವಯಂ ನಿಮೇಷು ಸ್ಯಾತ್‌ ಮಾತ್ರಾ ಸ್ಯಾತ್‌ ಅಷ್ಟಭಿಶ್ಚತೈಃ । 
ಯಥಾಯಂ ವದತೇ ಶಾಸ್ತ್ರೋ ಮಾತ್ರಯೋಃ ದ್ವಿತಯಂ ಗುರುಃ । 
ಗುರೂಣಾಂ ದಶಕಂ ಪ್ರಾಣಃ ಪ್ರಣಷಟ್ಕಂ ಪಳಂ ಭವೇತ್‌ । 
ಪಳಷಷ್ಟಿರ್ಫಟೀ ಪ್ರೋಕ್ತಾ ತಾಃ ಷಷ್ಟಿ ದಿನಮುಚ್ಛತೇ ॥ 
(ವಿಷ್ಣುರಹಸ್ಯ) 
ಅತ್ಯಂತ ಸ್ಪಷ್ಟವಾಗಿ ಕಾಲದ ಬಗ್ಗೆ ಹೀಗೆ ತಿಳಿದುಕೊಳ್ಳಿ 


1 ಕ್ಷಣ : 0.0೦೦೦5 ಸೆಕೆಂಡ್‌ 
5 ಕಣ : 1 ತ್ರುಟಿ- 0.00025 ಸೆಕೆಂಡ್‌ 
ಪಿ 
50 ತ್ರುಟಿ (250 ಕ್ಷಣ) - 1 ಲವ - 0.0125 ಸೆಕೆಂಡ್‌ 
2 ಲವ (500 ಕ್ಷಣ) - 1 ನಿಮಿಷ - 0.025 ಸೆಕೆಂಡ್‌ 
8 ನಿಮೇಷ (4000 ಕಣ) 1 - ಮಾತ್ರ - 0.2 ಸೆಕೆಂಡ್‌ 
ಆ) 
2 ಮಾತ್ರಾ (8000 ಕ್ಷಣ) - 1 ಗುರು : 0.4 ಸೆ. 
10 ಗುರು (80,000 ಕಣ) - 1 ಪ್ರಾಣ - 4 ಸೆಕೆಂಡ್‌ 
OY 
6 ಪ್ರಾಣ (4,80,000 ಕ್ಷಣ) - 1 ಪಳ - 24 ಸೆಕೆಂಡ್‌ - 0.4 ನಿಮಿಷ. 
* 60 ಪಳ (2, 88, 00000 ಕ್ಷಣ) 1 ಘಳಿಗೆ - 24 ನಿಮಿಷಗಳು 
60 ಘಳಿಗೆ -- (1,72, 80,00000 ಕ್ಷಣ) - 1 ದಿನ-24 ಘಂಟೆ: 1440 ನಿಮಿಷ 


೨76. 


ಯುಗಾದಿ 


ಭಾಗತವದ ತೃತೀಯಸ್ಕಂದದಲ್ಲಿ ಕಾಲಗಣನೆ (3 -12 - 6) 
2 ಪರಮಾಣು ಕಾಲ - 1 ದ್ವ್ಯಣುಕ ಕಾಲ 
3 ದ್ವಣ್ಯುಕ (6 ಪರಮಾಣು) : 1 ತ್ಯಣುಕ 
3 ತ್ರಣ್ಯುಕ (18 ಪರಮಾಣು) : 1 ತ್ರುಟಿ 
3 ತ್ರುಟಿ - (54 ಪರಮಾಣು) - 1 ವೇಧ 
3 ವೇಧ (162 ಪರಮಾಣು) : 1 ಲವ 
3 ಲವ (486 ಪರಮಾಣು) : 1 ನಿಮೇಷ 
3 ನಿಮೇಷ (1458 ಪರಮಾಣು) 1 ಕ್ಷಣ 
5 ಕ್ಷಣ (7290 ಪರಮಾಣು) - 1 ಕಾಷ್ಠಾ 
15 ಕಾಷ್ಠಾ (1,09350 ಪರಮಾಣು) 1 ಲಘು 
+ 15 ಲಘು (16, 40,250 ಪರಮಾಣು) 1 ಘಳಿಗೆ - 24 ನಿಮಿಷಗಳು 
2 ಘಳಿಗೆ (32,80,500 ಪರಮಾಣು) - 1 ಮುಹೂರ್ತ - 48 ನಿಮಿಷಗಳು 
6 ಘಳಿಗೆ (1,9 6,8 3000 ಪರಮಾಣು) 1 ಪ್ರಹರ 144 ನಿಮಿಷಗಳು 
1 ಪ್ರಹರ : ದಿನ : 1440 ನಿಮಿಷಗಳು (24 ಗಂಟೆಗಳು) 
1 ಯಾಮ - ದಿನ - 1440 ನಿಮಿಷಗಳು (24 ಗಂಟೆಗಳು) 
10 ಪ್ರಹರ 4 (19,68,30,000 ಪರಮಾಣು) - 1 ದಿನ 2 24 ಘಂಟೆ : 


1440 ನಿಮಿಷ 86,400 ಸೆಕೆಂಡ್‌. - 2278.128 86,400 ಸೆಕೆಂಡ್‌ 
ಗಡಿಯಾರವನ್ನು ಅನುಸರಿಸಿದರ ದುಷ್ಪರಿಣಾಮ 


ಪ್ರಾಚೀನರು ಈಗಿನ ಟೈಂ ಎಂಬುದನ್ನು ಅಂಗೀಕರಿಸಿರಲಿಲ್ಲ. ೬ ಘಂಟೆ, 
೧೨ ಘಂಟೆ, ೯ ಘಂಟೆ ಇತ್ಯಾದಿ ಪ್ರಯೋಗಗಳು ಗ್ರೀಸ್‌ ದೇಶದವರಿಂದ ಬಂದಿದೆ. 
ಇದು ನಮ್ಮ ಶಾಸ್ತ್ರೀಯ ಕ್ರಮವಲ್ಲ. ಕ್ರಿ.ಶ. ೧೬೫೬ ಇಸವಿಯಲ್ಲಿ ಗಡಿಯಾರವನ್ನು 
ಕ್ರಿಶ್ಚಿಯನ್‌ ಹೈಗೆನ್ಸ್‌ ಎಂಬ ಗ್ರೀಸ್‌ದೇಶದವನು ಕಂಡುಹಿಡಿದಿದ್ದಾನೆ. ಅನಂತರ ಈ 
ಗಡಿಯಾರವು ಜಗತ್ತಿನಾದ್ಯಂತ ವ್ಯಾಪಿಸುತ್ತದೆ. ಅಲ್ಲಿಯ ತನಕವೂ ನಮ್ಮ ದೇಶದಲ್ಲಿ 


-77- 


ಯುಗಾದಿ 


ಘಳಿಗೆ, ಮುಹೂರ್ತ, ಯಾಮ, ಪ್ರಹರಗಳ ಪ್ರಯೋಗವಿತ್ತು. ಗಡಿಯಾದ ಕಲನೆ 
ಬಂದಮೇಲೆ ಪ್ರಾಚೀನ ಕಾಲಗಣನೆಗೆ ಎಲ್ಲರೂ ತಿಲಾಂಜಲಿ ಬಿಟ್ಟರು. ಈಗ ಹೇಳುವ 
ಸೆಕೆಂಡು, ನಿಮಿಷ, ಘಂಟೆಗಳಿಗೆ ಸಂಸ್ಕೃತದಲ್ಲಿ ಶಬ್ದವಿಲ್ಲ. ನಿಮಿಷ ಎಂದು ಕನ್ನಡದಲ್ಲಿ 
ಹೇಳುವುದು ಸ ಸಂಸ್ಕೃತದ ಶಬ್ದವೇ ಆಗಿದೆ. ಆದರೆ ಈ ನಿಮಿಷಕ್ಕೂ ಸಂಸ್ಥ ತದಲ್ಲಿ 
ಪರಿಗಣಿಸುವ ನಿಮಿಷಕ್ಕೂ ಸಂಬಂಧವೇ ಇಲ್ಲ. ಸಂಸ್ಕೃತದಲ್ಲಿರುವ ೪ ಮಃ 
ಸೇರಿಸಿದರೆ ಈಗಿನ ಒಂದು ಸೆಕೆಂಡು ಆಗುತ್ತದೆ. ಹಾಗೆಯೇ ಘಳಿಗೆ ಶಬ್ದವನ್ನೇ 
ಘಂಟೆಯಾಗಿ ಪ್ರಯೋಗಿಸಲಾಗುತ್ತದೆ. ೨೪ ನಿಮಿಷಕ್ಕೆ ಸಂಸ್ಕೃತದಲ್ಲಿ ೧ ಫಳಿಗೆ 
ಎನ್ನುತ್ತಾರೆ. ಹಿಂದೆ ಘಳಿಗೆಯ ಪ್ರಯೋಗವೇ ಹೆಚ್ಚಾಗಿತ್ತು. ೨ ಘಳಿಗೆಗೆ ಮುಹೂರ್ತ 
ಎನ್ನುತ್ತಿದ್ದರು. ೧ ದಿನಕ್ಕೆ ೩೦ ಮುಹೂರ್ತ ಆಗುತ್ತದೆ. ಹಾಗೂ ಒಂದು ದಿವಸದಲ್ಲಿ 
೮ ಯಾಮಗಳಿರುತ್ತವೆ. ಹಾಗೂ ೬೦ ಘಳಿಗೆಗಳಿರುತ್ತವೆ. ಹಗಲು ೩೦ ಘಳಿಗೆ, 
ರಾತ್ರಿ ಮೂವತ್ತು ಘಳಿಗೆ. ಈ ಹಿಂದೆ ಹೇಳಿದ ಕ್ರಮದಂತೆ ಅತ್ಯಂತ ಸೂಕ್ಚವಾದ 
ಕಾಲ ಎಂದರೆ ಅದು ಕ್ಷಣ. ಇದಕ್ಕಿಂತಲೂ ಸೂಕ್ಚ್ಮವಾದ ಕಾಲವಾಚಕ ಶಬ್ದಗಳ 
ಪ್ರಯೋಗವನ್ನು ಶಾಸ್ತ್ರಕಾರರು ತಿಳಿಸಿದ್ದಾರೆ. ಆಧುನಿಕರು ಇತ್ತೀಚಿಗೆ ಸೆಕೆಂಡು 
ಸಾವಿರವಿಭಾಗವಾಗುತ್ತದೆಂದು ಹೇಳಿ ಸಂತೋಷ ಪಟ್ಟಿದ್ದಾರೆ. ಇದು ಹಿಂದಿನಿಂದಲೂ 
ಇದ್ದ ಸಂಗತಿಯೇ ಆಗಿದೆ. ಕ್ಷಣ, ಲವ, ಘಳಿಗೆ, ಬ್‌ ಈ ಕ್ರಮದಲ್ಲಿ 
ಅರ್ಥವಾಗುವಂತೆ ಒಂದು ಗಡಿಯಾರವನ್ನು ತಯಾರು ಮಾಡುವ ಅವಶ್ಯಕತೆಯಿದೆ. 
ಇದರಿಂದ ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಪುನರುತ್ಥಾನ ಮಾಡಿದಂತೆ ಆಗುತ್ತದೆ. 


ಈ ಘಳಿಗೆ ಮುಹೂರ್ತಗಳನ್ನೆಲ್ಲಾ ಹೇಳುವ ಕ್ರಮವು ನಮಲ್ಲಿ ಬಿಟ್ಟಿದ್ದರಿಂದ 
ಸಂಕಲವನ್ನೂ ಕೂಡ ನಾವಿಂದು ಸ್ಪಷ್ಟವಾಗಿ ಮಾಡುತ್ತಿಲ್ಲ. ಏಕೆಂದರೆ ದ್ವಿತೀಯಾ 
ತಿಥಿಯು ೪೫ ಘಳಿಗೆ ಇರುತ್ತದೆ ಎಂದು ಪಂಚಾಂಗದಲ್ಲಿ ಬರೆದಿರುತ್ತಾರೆ. ನಾವು 
ಸಂಕಲ್ಪ ಮಾಡುವಾಗ ಕೇವಲ ದ್ವಿತೀಯಾ ತಿಥಿಯನ್ನಷ್ಟೇ ಉಲ್ಲೇಖ ಮಾಡುತ್ತಿದ್ದೇವೆ. 
ಘಳಿಗೆಗಳ್ನು ಉಲ್ಲೇಖ ಮಾಡುವುದನ್ನು ಬಿಟ್ಟಿದ್ದೇವೆ. ೪೫ ಘಳಿಗೆಗಳಿದ್ದರೆ 
ದ್ವಿತೀಯಾಯಂ ಪಂಚಚತ್ವಾರಿಂಶತ್‌ ಘಟಿಕಾಃ ಎಂಬುದಾಗಿಯೇ ಸಂಕಲ್ಪವನ್ನು 
ಜಡಗ. ಗಡಿಯಾರದ 'ಆಕ್ರಮಣದಿಂದ ಇಂಥ ಪ್ರಾಚೀನ ಸಂಸ್ಕಾರವೇ ಜು 
ಹೋಗಿದೆ. ಸಾಧಕರು ಇದರ ಬಗ್ಗೆ ಗಮನ ಹರಿಸಬೇಕು. 


-78- 


ಯುಗಾದಿ 


2 ಬು ಬು ಇತಿ ರು ಬ ಓಟು ಬು ಟೂ ಬು ಬಟು ಭು ಬಟು ಬಟು ಬು ಭೂ ಬು ರ ಬ ಭಟ ಬಟು. ಟಿ ಟಿ ಆ ಜಟ ಟು 


ಯುಗಾದಿಯ ದಿವಸ ಮಾಡಬಹುದಾದ ದಾನಗಳು 
ಯಥಾಶಕ್ತಿ ದಕ್ಷಿಣೆ 
ನೂತನ ವಸ್ತ್ರ 
ಪಾನಕ, ಮಜ್ಜಿಗೆ, ಕೋಸಂಬರಿಗಳ ದಾನ 
ಸತ್ತಾತ್ರರಿಗೆ ಭೋಜನ 
ಬೇವು-ಬೆಲ್ಲ ದಾನ 
ವಟುಗಳಿಗೆ ಪುಸ್ತಕ ದಾನ 
ನೀರು 
ಛತ್ರಿ 
ಬೀಸಣಿಗೆ 
ನೀರು ತುಂಬಿದ ಪಾತ್ರೆ 
ಕನ್ನಡಿ 
ತಾಂಬೂಲ 
ಬೆಲ್ಲ 
ಹಿತವಾದ ಹಾಸಿಗೆ 
ತುಪ್ಪ ತುಂಬಿದ ಕಂಚಿನ ಪಾತ್ರೆ 
ಕಬ್ಬಿನರಸ 
ಗೋಧಿ 
ಮೊಸರನ್ನ 
ತೆಂಗಿನಕಾಯಿ 


ಯತಿಗಳಿಗೆ ದಂಡದಾನ 
ಮಠಕ್ಕೆ ತೈಲದಾನ ಶ್ರೇಷ್ಠ. 
ಹಣ್ಣು 

ತರಕಾರಿ 


-79- 


ಹ ಗಟ್‌ ಟ್‌ ಟ್‌ ಚ್‌ ಟ್‌ ್ಹ್ಷರ NNN 


ತುಪ 

ಮಜ್ಜಿಗೆ 
ಬೆಣ್ಣೆ 
ಯತಿಗಳಿಗೆ ಬ್ರಾಹ್ಮಣರಿಗೆ ಭೋಜನ 
ಪುಸ್ತಕದಾನ 
ಕುಂಕುಮ 
ಕೇಸರಿ ದಾನ 
ಜಾತೀಫಲ 
ಲವಂಗ 
ಜಾಜಿಪತ್ರಿ 
ಕಗ್ಗಲೀ 
ದಾಳಿಂಬೆ 
ಸುಗಂಧದ್ರವ್ಯ 
ಮಾದಾಳ 
ಬೆಟ್ಟಮಲ್ಲಿಗೆ 
ನಿಂಬೆಹಣ್ಣು 
ಹಲಸು 


ಯುಗಾದಿ 


ಬಳವಲ ಹಣ್ಣು 

ಕುಂಬಳಕಾಯಿ 

ದಾರಿಯಲ್ಲಿ ವಿಶ್ರಾಂತಿಧಾಮ ನಿರ್ಮಾಣ. 

ದಾರಿಯ ಕಲ್ಲು ಮುಳ್ಳು ತೆಗೆದು ಶೋಧನೆಗಳು ಶ್ರೇಷ್ಠ. 
ಚಪ್ಪಲಿದಾನ 

ಆನೆ, ಕುದುರೆ ಮುಂತಾದ ವಾಹನ ದಾನ ಉತ್ತಮ. 
ಚಪ್ಪಲಿದಾನ - 

ಉಪಾನಹೌ ಪ್ರದಾಸ್ಯಾಮಿ ಕಂಟಕಾದಿನಿವಾರಣೇ । 
ಸರ್ವಸ್ಥಾನೇಷು ಸುಖದೇ ಅತಃ ಶಾಂತಿಂ ಪ್ರಯಚ್ಛಮೇ ॥ 


ಛತ್ರದಾನ - 
ಇಹಾಮುತ್ರಾತಪತ್ರಾಣಿ ಕುರು ಮೇ ಕೇಶವ ಪ್ರಭೋ! 
ಛತ್ರಂ ತ್ವತ್ವೀತಯೇ ದತ್ತಂ ಬ್ರಾಹ್ಮಣಾಯ ಮಯಾ ತವ ॥ 


ಉದಕುಂಭದಾನ - 
ಏಷ ಕುಂಭೋ ಮಯಾ ದತ್ತಃ ಶರ್ಕರಾಜಲಪೂರಿತಃ । 
ಪ್ರದಾನಾದಸ್ಯ ತೃಪ್ಯಂತು ತ್ರಯಸ್ವಿಂತತ್ತು ದೇವತಾಃ ॥ 


ಬೀಸಣಿಕೆ ದಾನ - 
ಫರ್ಮಶಾಂತಿಕರಂ ನಿತ್ಯಂ ವ್ಯಜನಂ ವಿಷ್ಣುವಲ್ಲಭಮ್‌ । 
ತ್ರಿವಿಕ್ರಮಸ್ಯ ಪ್ರೀತ್ಯರ್ಥಂ ಭೂಸುರಾಯ ದದಾಮಹ್ಯಮ್‌ ॥ 


ಚಂದನದಾನ - 

ಚಂದನಂ ರುಚಿರಂ ಚಾರು ಕರ್ಪೂರೋಶೀರಸಂಯುತಮ್‌ । 

ಅಸ್ಯ ಪ್ರದಾನಾತ್‌ ತೃಪ್ಯಂತು ದೇವರ್ಷಿಪಿತೃಮಾನವಾಃ ॥ 
ಸೇಠ ಜೇ ಸೇ 


Xx ಬ ಟು ಭು ಬಟ ಬ3 


-81- 


-82- 


ಯುಗಾದಿ 
॥ ಶ್ರೀ ಗುರುಭ್ಯೋ ನಮಃ ॥ 


ಅಡುಗೆ ಮಾಡುವ ಮೊದಲು ತಿಳಿಯಿರಿ 
ಇದು ಎಲ್ಲ ಹಬ್ಬಗಳಿಗೂ ಸಂಬಂಧಪಟ್ಟ ಆಚಾರವಿಚಾರ 

ದ್ರವ್ಯಸ್ತಭಾವ ಅದರ ಪ್ರಭಾವಜ್ಞಾನವು ದ್ರವ್ಯವನ್ನು ಉಪಯೋಗಿಸುವ 
ಜನರೆಲ್ಲರಿಗೂ ತಿಳಿದಿರಬೇಕು. ಯಥಾಶಾಸ್ತ್ರವಾಗಿ ತಿಳಿಸಲು ಅವಶ್ಯವಾದುದರಿಂದ 
ನಿತ್ಯವು ಉಪಯೋಗಿಸಿಕೊಳ್ಳುತ್ತಿರುವ ಮುಖ್ಯಮುಖ್ಯ ಪದಾರ್ಥಗಳ ಕೆಲವು ಹಿತಾಹಿತ 
ಗುಣಕರ್ಮಗಳ ಸ್ವಭಾವ ಪ್ರಭಾವಗಳು ಧಾನ್ಯ ಶಾಕ ಫಲ ಜಲ ಮೊದಲಾದ ಜಾತಿಗಳ 
ವರ್ಗಭೇದದಿಂದಲೂ, ಪ್ರಾಧಾನ್ಯ ಅಪ್ರಧಾನ್ಯ ಭೇದದಿಂದಲೂ, ಸಂಗ್ರಹವಾಗಿ ಇಲ್ಲಿ 
ಕೆಲವೇ ತೋರಿಸಲ್ಪಡುತ್ತವೆ. ದೇಹಪೋಷಣಕ್ಕೆ ಮುಖ್ಯಸಾಧಕವಾದ ಪದಾರ್ಥವೇ 
ಧಾನ್ಯ. ಇದು ಶೂಕಧಾನ್ಯ , ಶಮೀ (ಶಿಂಬಿ), ಧಾನ್ಯವೆಂದು ೨ ಬಗೆಯಿದೆ. ನೆಲ್ಲು 
ಗೋಧಿ ಮುಂತಾದ ಮುಳ್ಳುಳ್ಳ ತೆನೆಯಾಗುವ ಧಾನ್ಯವು ಶೂಕಧಾನ್ಯ ವರ್ಗಕ್ಕೆ ಸೇರಿದೆ. 
ತೊಗರಿ ಹೆಸರು ಮುಂತಾದ ಕಾಳು ಹೊಟ್ಟು ಉಳ್ಳ ಕುಯಿಯಾಗುವ ಧಾನ್ಯವು 
ಶಮೀಧಾನ್ಯವರ್ಗಕ್ಕೆ ಸೇರಿದೆ. ಶೂಕಧಾನ್ಯದಲ್ಲಿ ೨-೩ ತಿಂಗಳೊಳಗೆ 
ಬೆಳೆಯಾಗುವುದೆಲ್ಲವೂ ಲಘುವು. ೬-೭ ತಿಂಗಳಿಗೆ ಬೆಳೆಯಾಗುವ ಬತ್ತವು ಗುರುವು. 
ಶಿಂಬೀಧಾನ್ಯದಲ್ಲಿ ಗುರುವು, ವಾತವೃದ್ಧಿಕರವು. ರಸರಕ್ತಾದಿ ಸೋತೋಮಾರ್ಗ 
ಬಂಧಕವು. ಅದರಲ್ಲಿಯೂ ಉದ್ದು ಅತಿಕಠಿಣವು. ಬೇಗನೆ ಜೀರ್ಣಿಸದೆ ಬಹಳ 
ಹೊತ್ತು ಆಮಾಶಯದಲ್ಲೇ ಇರುವುದು. ಹೀಗಿರುವುದರಿಂದ ನಮ್ಮ ಆಹಾರ 
ಪದಾರ್ಥಗಳಲ್ಲಿ ಶೂಕಧಾನ್ಯವೇ ಮುಖ್ಯವಾಗಿಯೂ ಶಮೀಧಾನ್ಯವು ಅದಕ್ಕೆ 
ವ್ಯಂಜನವಾಗಿಯೂ ಇರುವುದು. 


ಶೂಕಧಾನ್ಯಗಳು 


ಅಥ ಶೂಕದಾನ್ಯ ವರ್ಗ: - 
ರಕ್ತೋ ಮಹಾನ್‌ ಸಕಲಮಸ್ತ್ಪರ್ಣಕಃ ಶಕುನಾಹತಃ । 
ಸಾರಾಮುಖೋ ದೀರ್ಫ್ಥಶುಕೋ ರೋದ್ರಶೂಕಃ ಸುಗಂಧಿಕಃ 


-83- 


ಯುಗಾದಿ 


ಪುಂಡ್ರ: ಪಾಂಡು: ಪುಂಡರೀಕ: ಪ್ರಮೋದೋ ಗೌರಸಾರಿವ್‌ೌ । 
ಕಾಂಚನೋ ಮಹಿಷಃ ಶೂಕೋ ದೂಷಕಃ ಕುಸುಮಾಂಡಕಃ 
ಲಾಂಗಲಾ ಲೋಹವಾಲಾಖ್ಯಾಃ ಕರ್ದಮಾಃ ಶೀತಿಭೀರುಕಾಃ 
ಷತಂಗಸ್ತಪನೀಯಾಶ್ಚಯೇ ಚಾನ್ಯೇ ಶಾಲಯಃ ಶುಭಾಃ ॥ (ಅ.ಹ) 
ಒಂದು ವರ್ಗದ ಸಣ್ಣ ಅಕ್ಕಿ (ರಕ್ತಶಾಲಿ) - ಮೃದು ಮಧುರ ಲಘು ಸ್ಪಿಗ್ಗ 
ಶೀತ ಗುಣವುಳ್ಳದ್ದು. ಕಣ್ಣಿಗೆ ತಂಪು, ಬಲಕರವು, ಮೂತ್ರ ವೃದ್ಧಿ ಮಾಡುವುದು. 
ದಾಹತ್ಸಷ್ಠಾದಿಶಾಮಕವು, ಶುಕ್ರಕ್ಕೆ ಹಿತವು, ತ್ರಿದೋಷ ಹರವು, ಸಾತ್ವಿಕವು, ಪಥ್ಯಕ್ಕೆ 
ಸೇರಿದುದು. 
ಇದು ಹೊಸದಾದಷ್ಟು ಗುರುವು ಅತಿಸ್ನಿಗ್ಳವು ಆಗುವುದರಿಂದ 
ಮಲಮೂತ್ರಗಳನ್ನು ಹೆಚ್ಚಿಸುವುದು. ಅಪಥ್ಯವು ೨ ವರ್ಗಕ್ಕೆ ಮೇಲ್ಪಟ್ಟ ಅಕ್ಕಿಯು 
ನಿಸಾರವು, ಲಘು ಅತಿರೂಕ್ತವಾಗುವುದರಿಂದ ವಾತವೃದ್ಧಿ ಮಾಡಿ ಮಲವನ್ನು ಅತಿ 
ಸ್ವಲ್ಪವಾಗಿಸಿ ಗಂಟು ಕಟ್ಟಿಸುವುದು. 
ಬಾಲದಿ ಬಿಳಿಯ ಬತ್ತವು (ಯವ) - ಮೇಲೆ ಹೇಳಿದ ಗುಣವುಳ್ಳುದ್ದಾದರೂ 
ವಾತ ಮೂತ್ರವೃದ್ಧಿಕಾರಿಯು. ಇದು ದಪ್ಪವಾದಷ್ಟುನಿಕೃಷ್ಟವು. 
ಎರಡು ತಿಂಗಳ ಸಣ್ಣ ಅಕ್ಕಿ (ಷಷ್ಠಿಕ) - ೨ ಸಲ ಕಿತ್ತು ನಟ್ಟು ಬೆಳೆದ ಬತ್ತವು 
ಸಿಗವಾದರೂ ಅತಿಲಘು, ಬಲುಬೇಗನೆ ಜೀರ್ಣಿಸುವುದು, ಬಲಕರವು, ಪಥ್ಯವು, 
ರಾಜಯೋಗ್ಯವು, ಸಾತ್ವಿಕತರವು. 
ಚೀಣಾದೇಶ ಬ್ರಹ್ಮದೇಶದ ಸಣ್ಣಕ್ಕಿಗಳು (ಸೇಗೊ ಮುಂತಾದದ್ದು) - 
ಷಷ್ಠಿ ಕರಂತೆಯೇ ಪಥ್ಯಕಾರಿಯು, ರುಚ್ಕ ಲಘು ಸ್ಲಿಗ್ಗ ಶೀತಗುಣವುಳ್ಳವು. 
ಗೋಧಿ (ಗೋಧೂಮ) - ಸ್ನಿಗ್ದ ಶೀತ ಗುರು, ಮಧುರ, ಸ್ಥಿರಸರ 
ಗುಣವುಳ್ಳದ್ದು , ವಾತಪಿತ್ತಹರವು, ಶ್ಲೇಷಕರವು, ಬಲವೀರ್ಯವರ್ಥಕವು, ಮುರಿದ 
ಅವಯವಗಳನ್ನು ಕೂಡಿಸಿ ಪುಷ್ಟಿಯನ್ನು ಕೊಡುವುದು, ಸಾತ್ವಿಕವು. 
ನವಣೆ (ನೀವಾರ-ಕಂಗು) - ಇದು ಸ್ವಾದು. ಲಘು ರೂಕ್ತ 
ಗುಣವುಳ್ಳದಾದರೂ ವಾತವಲ್ಲ, ತೀಕ್ಷ ಕ್ಲವಾದರೂ ಕಫಪಿತ್ತಹರವು. ಸಾತ್ವಿಕತರವು, 
ಮುನಿಗಳಿಗೆ ಯೋಗ್ಯವು. 


-84- 


ಯುಗಾದಿ 


ಸಾಮೆ (ಶ್ಯಾಮಾಕ) — ಸ್ವಾದು ಲಘುರೂಕ್ಷವು, ಶೋಷಕವೂ, ವಾತವು, 
ರುಚ್ಕವು. ಸಾತ್ವಿಕವು, ಶ್ಲೇಷ್ಠಪಿತ್ತಹರವು. 

ಹಾರಕ (ಕೋದ್ರವ) - ಇದು ಸಾಮಯಂತಾದರೂ ಬಂಧಕವು. ೬, ೭, 
೮ ಇವು ಮೂರು ಉಷ್ಣದೀರ್ಯವುಳ್ಳವು. 

ಜೋಳ (ಯುಗಂಧರ, ಯಾವನಾಳ) - ಸ್ವಾದು ಗುರು ಉಷ್ಣ, ಕಫಹರ, 
ವಾತಕರ, ಮಲವರ್ಧಕವು. 

ಮುಸುಕಿನಜೋಳವು ಜೋಳದಂತೆಯೇ ಆದರೂ ವಿದಾಹಿ, ಅತಿ ಗುರು, 
ತ್ರಿದೋಷಗಳನ್ನು ಉಂಟುಮಾಡುವುದು. ಅಪಥ್ಯವು. 

ಸಜ್ಜೆ (ಕುಲ್ಲಾಷ) - ಸ್ವಾದು, ಗುರು ಸಗ್ಗ ಗುಣವುಳ್ಳದ್ದು. 

ರಾಗಿ (ಅಣುರಾಜಿ) - ರೂಕ್ಷ ಗುರು ಉಷ್ಣ, ಕಫಹರವು ಬಲಕರವು. 

ಶಿಂಬೀಧಾನ್ಯಗಳು 

ಅಥ ಶಿಂಬೀಧಾನ್ಯವರ್ಗಃ - 

ಮುದ್ಧಾಡಕೀ ಮಸೂರಾದಿ ಶಿಂಬೀಧಾನ್ಯಂ ವಿಬಂಧಕೃತ್‌ 

ಕಷಾಯಂ ಸ್ವಾದು ಸಂಗ್ರಾಹೀ ಕಟುಪಾಕಂ ಹಿಮಂ ಲಘು 

ಮೇದಃ ಶ್ಲೇಷ್ಠಾಸ್ರಪಿತ್ತೇಷು ಹಿತಂ ಲೇಪೋಪಸೇಕಯೋಃ ॥ 

ಹೆಸರು (ಮುದು - ಶೀತ ಲಘು, ಒಗರು ಸಿಹಿ, ರಕ್ತಪಿತ್ತ ಕಫಹರವು, 
ಹೊಟ್ಟಿನೊಡನೆ ತಿಂದರೆ ಪ್ರವೃತ್ತಿಕಾರಿ. ಹೊಟ್ಟಿಲ್ಲದುದು ಬಂಧಕವು. ಮಾಂಸ 
ವರ್ಧಕವು, ವಿಪಾಕದಲ್ಲಿ ಕಟುವಾದರೂ ಪೇತ್ರಕ್ಕೆ ಹಿತವು, ಬೇಳೆಯ ಕಾಳುಗಳಲ್ಲಿ 
ಇದೇ ಉತ್ತಮವು. ಉಳಿದ ಬೇಳೆಗಳಷ್ಟು ವಾತವಲ್ಲ. ಸಾತ್ವಿಕವು. 

ತೊಗರಿ (ಆಢಕ) - ಗುರು, ಉಷ್ಣ, ಒಗರು, ಸಿಹಿ, ಕಫಪಿತ್ತಹರ, ವಾತಕರ, 
ಸ್ರೋತ್ರೋಬಂಧಕಾರಿ, ರಾಜಸವು. 

ಅವರೆ (ನಿಷ್ಣುವ) - ಗುರುಶೀತತಮ, ಸಿಹಿ ಒಗರು, ವಿದಾಹಿ, ರೂಕ್ಸವು, 
ಅತಿವಾತ ಪಿತ್ತಮೂತ್ರಕರವು, ಆಮ್ಲವಿಪಾಕದಿಂದ ದೃಷ್ಟಿ-ಶುಕ್ರದೋಷಕಾರಿ, ಶ್ಲೇಷ್ಮ 
ಮಲವೃದ್ಧಿಕರವು, ಬಾವನ್ನುಂಟುಮಾಡುವುದು, ತಾಮಸತಮವು, ಅಪಥ್ಯವು. 


-85- 


ಯುಗಾದಿ 


ಉದ್ದು (ಮಾಷ) - ಉಷ್ಣಗುರು, ಸಿಗ್ಗವು, ಮಧುರವು, ವೀರ್ಯ, ಮಾಂಸ 
ಮೇದಃ ಶ್ಲೇಷ್ಮ ಮಲಗಳನ್ನು ಹೆಚ್ಚಿಸುವುದು, ವಾತಹರವು, ಮಿತವಾದರೆ 
ಬಲಪುಷ್ಟಿಪ್ರದವು. ಹೆಚ್ಚಿದರೆ ಅಜೀರ್ಣ ರೋಗವುಂಟಾಗುವುದು. ಇದು ಸಾತ್ವಿಕಕ್ಕೆ 
ಸೇರಿದ್ದರೂ ಗುರೂಷ್ಸ ವೀರ್ಯವಾದುದರಿಂದ ನಿತ್ಯಾಭ್ಯಾಸಕ್ಕೆ ಯೋಗ್ಯವಲ್ಲವು. 
ಅಪಥ್ಯವು. 
ಕಡಲೆ (ಚಣಕ) - ಗುರು ಶೀತ ವೀರ್ಯವು, ಸಿಹಿ ಒಗರು, ವಾತವರ್ಧಕವು, 
ಶ್ಲೇಷ್ಮ ರಕ್ತಪಿತ್ತಹರವು. ಅಗ್ನಿಮಾಂದ್ಯಕಾರಿ, ಪುಂಸ್ಕೃವನ್ನು ಕಳೆಯುವುದು, ರಾಜಸವು. 
ಅಪಥ್ಯವು. 
ಕಾಡುಕಡಲೆ- ನೆಲಗಡಲೆ (ಸತೀನಕ) - ವಾತ ಪಿತ್ತ ವರ್ಧಕವು. ಬಂಧಕವು, 
ಗುರೂಷ್ಣ ಸಿಗ ವೀರ್ಯವು, ಸಾ _ದುಪಾಕವಾದರೂ ಸಾತ್ವಿಕವಲ್ಲವು. 
ಬಟಾಣಿ (ಮಸೂರ) - ಗುರು ಶೀತ ವೀರ್ಯವು, ಸ್ವಾದು, ಕಫಪಿತ್ತಹರವು, 
ಅತಿವಾತಕರವು, ಅಪಥ್ಯವು. 
ಅಲಸಂದೆ (ರಾಜಮಾಷ) - ರೂಕ್ಷ ಗುರು ಶೀತವೀರ್ಯವು. ಸಿಹಿ ಒಗರು, 
ವಾತವರ್ಧಕವು, ಬಂಧಕವು, ಮಧುರಪಾಕವಾದರೂ ಶುಕ್ರನಾಶಕವು. 
ಹುರುಳಿ (ಕುಲತ) - ಉಷ್ಣರೂಕ್ಷಗುರು, ಸಿಹಿ ಒಗರು, ಆಮ್ಲಕಟುವಿಪಾಕವು, 
ಕಫವಾತಹರವು, ರಕ್ತಪಿತ್ತವರ್ಧಕವು, ದೃಷ್ಟಿ, ಶುಕ್ರನಾಶಕವು, ಕುಸಶ್ವಾಸ ಶೋಧ ಮೂತ್ರ 
ಪೀನಸ ಹಿಕ್ಕಾರ್ಶೋ ರೋಗಿಗಳಿಗೆ ಹಿತವು. ಕಾಡುಹುರುಳಿಗೂ ಇದೇ ಗುಣವಿದ್ದರೂ 
ಅದು ಕಣ್ಣಿಗೆ ಬಾಧಕವಲ್ಲ. 
ಎಳ್ಳು (ತಿಲ) - ಉಷ್ಣ ಸ್ನಿಗ್ಧ ಗುರು ತೀಕ್ಷ್ಮ ವೀರ್ಯವು, ಸಿಹಿ ಕಹಿ ಒಗರು, 
ಮಧುರಪಾಕವಾದರೂ ಪಿತ್ತಕರವು, ವಾತಹರವು, ಹಣ್ಣುಕೂದಲು ಚರ್ಮ ಹಲ್ಲುಗಳಿಗೆ 
ಹಿತವು, ಮೂತ್ರವನ್ನು ತಗ್ಗಿಸುವುದು, ಪಿತ್ತಾಗ್ನಿ ಬುದ್ಧಿ ವರ್ಧಕವು. ಎಳ್ಳುಗಳಲ್ಲಿ ಕರಿ 
ಎಳ್ಳೇ ಉತ್ತಮವು. ಹುಚ್ಚೆಳ್ಳು ಅತ್ಯುಷ್ಠವು, ಕಣ್ಣಿಗೆ ಅಹಿತವು. 
ಕುಸುಮೆ (ಕುಸುಂಭ) - ಉಷ್ಣ ತೀಕ್ಷ್ಮ ಸ್ಥಿಗ್ಗ ಗುಣವುಳ್ಳದ್ದು, ಸಿಹಿ-ಕಾರ, 
ಕಫಹರವು, ಪಿತ್ತವರ್ಧಕವು. 


ಯುಗಾದಿ 


ಸಾಸುವೆ (ಸರ್ಷಪ) - ಅತ್ಯುಷ್ಟ ತೀಕ್ಷ್ಣ ಸ್ಲಿಗ್ಗವು. ಕಾರ, ಕಫವಾತ ಕೃಮಿಕುಷ್ಠ 
ಹರವು, ಅತಿಕಟುವಿಪಾಕದಿಂದ ವ್ರಣವನ್ನುಂಟು ಮಾಡುವುದು. ಇದರಿಂದ ರಕ್ತ 
ಪಿತ್ತರೋಗ ಹುಟ್ಟುವುದು, ತಾಮಸವು. ಬಿಳಿಯ ಸಾಸುವೆಯು ಇದೇ ಗುಣವುಳ್ಳದ್ದು ಸ 

ಗಸಗಸೆ (ಖರ್ಸೆ) - ಉಷ್ಣಸ್ನಿಗ್ಗ ಲಘು. ಸ್ಥಿರ, ಮಧುರ, ಅತಿಸಾರ 
ಹಿಕ್ಕಾಶ್ವಾಸಕಾಸ ರೋಗಿಗೆ ಹಿತವು. ಬಂಧಕವು, ನಿದ್ರಾಲಸ್ಕಾದಿ ತಾಮಸ 
ಗುಣವರ್ಧಕವು. 


ಶಾಕವರ್ಗವು 


ಮೂಲಪತ್ರಕರೀರಾಗ್ರ ಫಲಕಾಂಡಾಧಿರೂಢಕಂ । 
ತಕ್‌ ಪುಷ್ಪಂ ಕವಕಂ ಚೇತಿ ಶಾಕಂ ದಶವಿಧಂ ಸ್ಥೃತಂ ॥ 

ಬೇರು, ಎಲೆ ಸೊಪ್ಪು, ಮೊಳಕೆ, ಚಿಗುರು, ಹಣ್ಣು, ದಂಟು, ದಿಂಡು, ಸಸಿಗಳು, 
ಬಟ್ಟಡೆ, ಹೂವು, ಗೆಡ್ಡೆಗಳು, ಇವು ಹತ್ತೂ ಶಾಕಗಳೆಂದು ರೂಢಿ. 

ಈ ಶಾಕಗಳೆಲ್ಲವು ಗುರು ರೂಕ್ಷ ಮಂದಗುಣವುಳ್ಳವು. ಅಗ್ನಿಬಲವನ್ನು ಕೆಡಿಸಿ 
ಮಲವೃದ್ಧಿ ಮಾಡುವವು. ವಿಪಾಕಪ್ರಭಾವದಿಂದ ದೃಷ್ಟಿಶುಕ್ರಗಳಿಗೆ ಅಹಿತವು. 
ಸರ್ವವಿಧದಿಂದಲೂ ರೋಗಹೇತುವಾಗುವುದರಿಂದ ಅಪಥ್ಯಕ್ಕೇ ಸೇರಿದೆ. 
ಶಾಕವರ್ಧಕವೇ ಸುಖಕರವೆಂದು ಮುನಿಗಳ ಮತವು. ಆದರೆ ಅದರಲ್ಲಿ ಕಿರಿಹಾಲೆ 
ಚಕ್ರವರ್ತಿ ಹೊನಗೊನ್ನೆ ಚಿಲುಕೀರೆ ಕೊಮ್ಮೆ ಈ ೫ ಸೊಪ್ಪುಗಳು ಕಣ್ಣಿಗೆ 
ಬಾಧಕವಲ್ಲವೆಂದು ಕೆಲವರ ಮತವು. 

ಸಿಹಿಹಾಲೆಸೊಪ್ಪು (ಜೀವಂತೀ) - ಶೀತಮಂದರೂಕ್ಬವು, ಸ್ವಾದು, 
ಸರ್ವದೋಷ ಹರವು. ನೇತ್ರಕ್ಕೆ ಹಿತವು, ಸಾಮಾನ್ಯವಾಗಿ ಸರ್ವರಿಗೂ ಪಥ್ಯವು. 
ಇದೇ ಪತ್ರಶಾಕದಲ್ಲಿ ಶ್ರೇಷ್ಠವೆನ್ನುವರು. 

ಚಕ್ಕವತ್ತ (ವಾಸ್ತುಕ) - ಉಷ್ಣ ಲಘು ರೂಕ್ಷವು. ಸ್ವಾದು, ರುಚ್ಛವು, ಸರವು 
(ಬೇಗನೆ ವ್ಯಾಪಿಸುವುದು) ತ್ರಿದೋಷಹರವು, ಕ್ರಿಮಿನಾಶಕವು, ಅಗ್ನಿಬುದ್ಧಿ ವರ್ಧಕ, 
ವಿಪಾಕದಲ್ಲಿ ಕಟುವಾದರೂ ಕಣ್ಣಿಗೆ ಕೆಟ್ಟುದಲ್ಲ, ಬಂಧಕವಲ್ಲ. 


-87- 


ಯುಗಾದಿ 


ಹೊನಗೊನ್ನೆ (ಮತ್ಸ್ಯಾಕ್ಸಿ) - ಲಘು ಶೀತ ಮಂದ ರೂಕ್ಸವು, ಮಧುರವು, 
ಚಕ್ಷುಷ್ಯವು, ಪಥ್ಯವು, ಇದರಲ್ಲಿ ಕಹಿ ಒಗರೂ ಉಂಟು, ಆದರೂ ಬಂಧಕವಲ್ಲ. 

ಚಿಲುಕೀರೆ (ಹಿಲಮೋಚಿ-ಮೇಘನಾದ) - ಉಷ್ಣ ಗುರು ರೂಕ್ಬ ಮಂದವು, 
ಸಿಹಿ-ಕಹಿ, ಕ್ರಿಮಿವಿಷಹರವು, ಕಫಪಿತ್ತನಾಶಕವು, ಭೇದಿಕಾರಿ, ಇದು ಪಥ್ಯಕ್ಕೆ ಸೇರಿದೆ. 

ಕೊಮ್ಮೆಸೊಪ್ಪು (ಪುನರ್ನವಾ) - ಉಷ್ಣಲಘು ತೀಕ್ಷವೀರ್ಯವುಳ್ಳದ್ದು. 
ಕಫವಾತಹರವು, ಮೂಲವ್ಯಾಧಿ ಶೋಫಾದಿರೋಗಿಗಳಿಗೆ ಹಿತವು. 

ಕೀರೆಯ ಸೊಪ್ಪು (ತಂಡುಲೀಯ) - ಶೀತಲಘುರೂಕ್ಟವು, 
ರಸವಿಪಾಕಗಳೆರಡರಲ್ಲಿಯೂ ಸ್ವಾದುವಾದುದರಿಂದ ಎಷ ರಕ್ತ ಪಿತ್ತ ಕಾಸಗಳನ್ನು 
ಕಳೆಯುವುದು. ವಾತವನ್ನು ವೃದ್ಧಿ ಮಾಡುವುದು. 

ಚಿಲಿಕೆಯ ಸೊಪ್ಪು (ಚಿಲ್ಲಿ_ಕ್ಷೇತ್ರವಾಸ್ತು) - ಉಷ್ಣಲಘು (೨೭ ವಾಸ್ತುಕ 
ಗುಣವುಳ್ಳದ್ದು). 

ಗರೆಕೆ (ಕಾಚಿ) - ಶೀತವೀರ್ಯವು, ಸ್ವಾದು, ತ್ರಿದೋಷಹರವು, ಭೇದಿಕಾರಿ, 
ರಸಾಯನವು, ಗ್ರಹಣೀ ಕುಷ್ಠ ಕಾಸ ದೋಷ ಪಾಂಡು ಮುಂತಾದ ರೋಗಹರವು. 

ಮೆಂತಿಯ ಸೊಪ್ಪು (ಮೇಧಿಕಾ) - ಕಹಿ ಒಗರು, ಉಷ್ಣ ಲಘು ರೂಕ್ಷವು, 
ಕಫವಾತಹರವು, ಬಂಧಕವು, ಪಿತ್ತಕರ. 

ಪುಲ್ಲಂಪುರುಚೆ (ಚಾಂಗೇರಿ) - ಲಘು ಉಷ್ಣವೀರ್ಯವು. ಅಗ್ನಿವರ್ಧಕವು, 
ಹುಳಿ ಒಗರು, ವಾತಕಫಗಳನ್ನು ರಕ್ತಾರ್ಶೋ ಗ್ರಹಣಿಗಳನ್ನು ಕಳೆಯುವುದು. 
ಅತಿಸಾರಿಗಳಿಗೂ ಹಿತವು. ಪಿತ್ತವನ್ನು ಕೆರಳಿಸುವುದಿಲ್ಲ. 

ಚುಕ್ಕೆಸೊಪ್ಪು (ಚುಕ್ರಕ) - ಗುರು ಉಷ್ಣವು, ಹುಳಿ, ಪಿತ್ತವು, ಭೇದಿಕಾರಿ, 
ಬೇಗನೆ ಜೀರ್ಣಿಸದು. ಅಪಥ್ಯವು, ಅಗ್ರಾಹ್ಯ. 

ಅಗಸೆ (ಅತಸೀ) - ಉಷ್ಠರೂಕ್ಷವು, ಒಗರು ಕಹಿ, ಪಿತ್ತಜ್ನರ ಶಾಮಕವು, 
ಮಲಬಂಧದವರಿಗೂ ರಾತ್ರಿಯಲ್ಲಿ ಕಣ್ಣು ಕಾಣದವರಿಗೂ ಹಿತವು, ಚಾತುರ್ಥಿಕ 
ಜ್ವರಹರವು. ಇದರ ಹೂವು ಕಾಯಿ ಪಿತ್ತವೃದ್ಧಿ ಮಾಡುವುದು. 

-88- 


ಯುಗಾದಿ 


ಕುಂಬಳ (ಕೂಷ್ಮಾಂಡ) - ಶೀತ ಗುರು, ಸ್ವಾದು, ಅಗ್ನಿನಾಶಕವು. ಕಫಕರ 
ಅಪಥ್ಯವು. ಮಂದಾಗ್ದಿಗಳಿಗೆ ಜ್ವರವನ್ನೇ ಉಂಟು ಮಾಡುವುದು. 

ಬೂದಿಗುಂಬಳ (ಶುಕ್ಲ ಕೂಷ್ಟಾಡ) - ಉಷ್ಣ ಲಘು, ಮಧುರ ಕ್ಷಾರವು, 
ತ್ರಿದೋಷಹರವು, ಅಗ್ನಿದೀಪಕವು, ವಸ್ತಿ ಶುದ್ಧಿ ಮೂತ್ರವ್ಳದ್ಧಿ ಕರವು, ಕ್ಷಯಾಪಸ್ಮಾರಾದಿ 
ರೋಗಗಳಿಗೆ ಹಿತವು. ಇದರ ರಸಾಯನದಿಂದ ಬಲಪುಷ್ಟಿಗಳುಂಟಾಗುವವು. 

ಸೌತೆ (ವಾಲುಕ-ಕರ್ಮಟ) - ಉಷ್ಣ ಲಘುರೂಕ್ಷವು, ಸಿಹಿ ಸ್ವಲ್ಪ ಹುಳಿ 
ಕ್ಬಾರವುಳ್ಳದ್ದು , ಎಳೇದು ದೀಪನವು, ರಕ್ಷಪಿತ್ತಹರವು. ಪಕ್ಷವಾದರೆ ಸಿಹಿ, 
ಕಫವಾತವರ್ಧಕವು. ನೆಲಸೌತೆಯು ಶೀತವು, ಪಾಕದಲ್ಲಿ ಆಮ್ಲವಾಗಿ 
ಕಫವಾತಹರವಾಗುವುದು. 

ಪಡವಲ (ಪಟೋಲ) - ಶೀತ ಲಘು, ಸ್ವಾದು, ಕೃಮಿನಾಶಕವು. ಇದರ 
ಹಣ್ಣು ತ್ರಿದೋಷಹರವು, ಪಥ್ಯವು. : 

ಹೀರೆ (ಕೋತಾಶಕಿ) - ಶೀತ ಮಂದ ರೂಕ್ಷ, ಲಘು, ಸಿಹಿ ಕಹಿ, 
ಕಫಪಿತ್ತಹರವು. ಮೇಹದಾಯಕ ಯದಾಂಡುಕುಷ್ಟುದಿ ರೋಗಿಗೆ ಹಿತವು. 

ಗೋವರ್ಧನ-ಗೋರಿಕಾಯಿ (ಭಾರ್ಗಿ) - ಗುರು ಉಷ್ಣ ರೂಕ್ಷ, ಸಿಹಿ 
ಒಗರು ಉಪ್ಪು, ವಾತಪಿತ್ತವರ್ಧಕವು, ಅಜೀರ್ಣ ಭೇದಿಕಾರಿ. 

ಹುರಳಿಕಾಯಿ (ಕುಲತ್ಥ ಶಲಾಟು) - ಇದು, ಚಪ್ಪರದ ಅವರೆಕಾಯಿಯು, 
ಗೋವರ್ಧನದಂತೆಯೇ, ಆದರೆ ಬಂಧಕವು, ರಾಜಸವು. 

ಬೆಂಡೆ (ಶ್ಲೇಷಾತಕಿ) - ಉಷ್ಣ ಲಘು, ಸಿಹಿ, ಹುಳಿ, ಬಂಧಕವು, ಕಫಹರವು, 
ರುಚ್ಯವು. 

ಹಾಗಲ (ಕಾರವೇಲ್ಲ) - ಉಷ್ಣ ಲಘುತೀಕ್ಬ್ಚ್ಯವು, ಕಹಿ, ದೀಪನವು, 
ಕಫವಾತಹರವು. ಗೋಟುಹಾಗಲವು ವಿಷಹರವು, ಜ್ವರಶ್ಪಾ ಸಕುಷ್ಠಾದಿ ರೋಗಿಗಳಿಗೆ 
ಹಿತವು. ಪಥ್ಯವು, ಸಾತ್ತಿಕವು. 

ಗುಳ್ಳ (ಬೃಹತೀ) - ಹೆಗ್ಗುಳ್ಳ ನೆಲಗುಳ್ಳ ಇವೆರಡು ೪೯ ಬದನೆಯ 
ಗುಣವುಳ್ಳದ್ದಾದರೂ ದೀಪನವು, ಭೇದಿಕಾರಿ, ಅಗ್ನಿವೃದ್ಧಿಕರವು, ಕೈಮಿಕುಷ್ಠ ವಾತಫ್ನವು. 
ಶುಕ್ರವನ್ನು ಕರಗಿಸುವುದು. | 


-89- 


ಯುಗಾದಿ 


ಹಲಸಿನಕಾಯಿ (ಪನಸ) - ಶೀತ ಗುರು ರೂಕ್ಬ ಮಂದ ವೀರ್ಯವುಳ್ಳದ್ದು. 
ಒಗರು ಸಿಹಿ, ಕಫವಾತವರ್ಧಕವು, ಬಂಧಕವು, ಅಗ್ನಿನಾಶಕವು, ಬೀಜವು ಇದೇ 
ಗುಣವುಳ್ಳದ್ದು. ಮಕ್ಕಳಿಗೆ ಇದು ಜೀರ್ಣಿಸುವುದೇ ಇಲ್ಲ. 

ಬಾಳೆಯ ಕಾಯಿ (ಕದಳೀ) - ಶೀತ ಗುರು, ಒಗರು ಸಿಹಿ, ಕಫಪಿತ್ತರಕ್ಷಹರವು, 
ಇದರ ದಿಂಡು ಗಡ್ಡೆಯು ಅತ್ಯುಷ್ಟ ರೂಕ್ಷವೀರ್ಯವು, ಅಜೀರ್ಣ ವಾತಹರವು, 
ರಕ್ತಪಿತ್ತ ರೋಗವನ್ನುಂಟು ಮಾಡುವುದು. 

ಆಲೂಗೆಡ್ಡೆ (ಕ್ಷೀರಕಂದ) - ಗುರುರೂಕ್ತ ಮಂದವು, ಸಿಹಿ, ಬಲಕರವು 
ರಾಜಸವು, ವಾತವರ್ಧಕವು. 

ಗೆಣಸು (ಕಂದಭೇದ) - ೫೫ನೆಯ ಗುಣವು, ಬಂಧಕವು, ರಕ್ತಪಿತ್ತಹರವು, 
ಹಸಿವನ್ನದಾಗಿಸುತ್ತದೆ. 

ಚೂರ್ಣಗಡ್ಡೆ (ಆರ್ಯೋಫ್ನ-ಸೂರಣ) - ಉಷ್ಮರೂಕ್ಸ ಲಘು 
ತೀಕ್ಷವೀರ್ಯವು, ಕಾರ ಒಗರು ಸಿಹಿ, ಕಫವಾತಹರವು, ರಕ್ತಪಿತ್ತಕರವು, ಮೂಲವ್ಯಾಧಿ 
ಗೆ ಹಿತವು. ಇದರಲ್ಲಿ ಸ್ಠಲಕಂದವು ವಾತವೃದ್ಧಿ ಮಾಡುವುದು. 

ಶ್ಯಾಮೇಗಡ್ಡೆ (ಆಲುಕಕಂದ) - ಉಷ್ಕಲಘುರೂಕ್ಷವು, ಸಿಹಿಕಾರ 
ಕಫವಾತಹರವು. ಸಾತ್ವಿಕವು. ಇದು ದೀರ್ಫಕಾಲ ಸೇವನದಿಂದ ಗುಲಶೋಫಾದಿ 
ಜಾಡ್ಯವನ್ನು ಹರಿಸುತ್ತದೆ. 

ಫಲವರ್ಗವು (ಹಣ್ಣುಕಾಯಿಗಳು) 

ಹಣ್ಣುಗಳಲ್ಲಿ ಚೆನ್ನಾಗಿ ಪಕ್ಚವಾದುದೇ ಉತ್ತಮವು. ಕಾಲಪರಿಪಕ್ಟವಲ್ಲದ ಅಕಾಲದ 
ಹಣ್ಣುಗಳು, ಅತಿಪಕ್ಚವಾದುದು, ಹುಳಿತುದು, ಕೊಳೆತುದು, ಕ್ರಿಮಿವ್ಯಾಪವಾದುದು, 
ಒಣಗಿ ಬಹಳ ಹಳದಾದುದು, ಇಂತಹವೆಲ್ಲವು ವರ್ಜನೀಯವು. 

ದ್ರಾಕ್ಷಿ(ಮೃದ್ವೀಕಾ) - ಶೀತಸ್ಸಿಗ್ಗ ಗುರು, ಸಿಹಿ ಹುಳಿ, ರಕ್ತಪಿತ್ತ ಜ್ವರದಾಹಕಾಸಕ್ತ 
ಯಾದಿಹರವು, ಬಲವೀರ್ಯವೃದ್ಧಿಕರವು, ಮಲಮೂತ್ರ ವಿಸರ್ಜನಿ, ಕಣ್ಣಿಗೆ ತಂಪು, 
ಮನಕ್ಕೆ ಇಂಪು, ಬಾಯಿ ಒಣಗಿದ್ದರೂ ಕಹಿಯಾಗಿದ್ದರೂ ಇದರ ಪಾನಕವು 
ಹರಿಸುತ್ತದೆ. ಇದು ಫಲಗಳಲ್ಲಿ ಶ್ರೇಷ್ಠವು. 


ಯುಗಾದಿ 


ದಾಳಿಂಬೆ (ದಾಡಿಮ) - ಶೀತಲಘು ಸ್ನಿಗ್ಗವು. ಸಿಹಿ ಒಗರು ಹುಳಿ, 
ತ್ರಿದೋಷಹರವು, ಬಂಧನದೀಪನಗುಣವುಳ್ಳದ್ದು . ಆರೋಚಕ ವಾಂತಿ, ಭೇದಿ, 
ದಾಹಜ್ಜರಾದಿಗಳನು ಹರಿಸುತ್ತದೆ. ಹುಳಿಯಾದರೂ ಪಿತ್ತವನು ಕೆರಳಿಸುವುದಿಲ್ಲ. 
ಅಪಕ್ವವಾಗಿದ್ದರೆ ಉಷ್ಕರೂಕ್ಷವಾಗುವುದರಿಂದ ಪಿತ್ತವಾಯು ಪ್ರಕೋಪ 
ಹೇತುವಾಗುವುದು. ಅಪಥ್ಯವು, ಗಂಟಲಿಗೆ ಹಿತವಲ್ಲ. 


ನೆಲ್ಲಿ (ಆಮಲಕ-ಧಾತ್ರೀ) - ಶೀತಲಘುರೂಕ್ಷವು, ಹುಳಿ ಸಿಹಿ ಒಗರು 
ಕಾರ ಕಹಿ, ತ್ರಿದೋಷಕರವು, ಭೇದಿಕಾರಿ, ಕಣ್ಣಿಗೆ ಹಿತವು, ಹಳೆಯ ನೆಲ್ಲಿಯು ವಿಷಜ್ಜರ 
ದಾಹ ಕ್ಷಯಾಪಸ್ಮಾರಾದಿ ರೋಗಹರವು. ಇವೆಲ್ಲವು ಬೆಟ್ಟನೆಲ್ಲಿಯ ಗುಣವು. 
ಕಿರುನೆಲ್ಲಿಯು ಗಂಟಲಿಗೆ ಕೆಟ್ಟದ್ದು, ಕಾಸಾದಿ ರೋಗಗಳುಂಟಾಗುವುದು. 


ಖರ್ಜೂರ (ಖರ್ಜೂರಿಕಾಫಲ) - ಶೀತ ಗುರು ರೂಕ್ಷವು, ಸಿಹಿ ಒಗರು, 
ರಕ್ತಪಿತ್ತ ದಾಹಹರವು, ಬಲಕರವು, ಸಂತರ್ಪಣವು, ಪಿಂಡಖರ್ಜೂರವು ಉಷ್ಣವು 
ಸಿಿಗ್ಗವು, ವಾತಪಿತ್ತಮದ ಮೂರ್ಭಾದಿಹರವು. 


ಎಲಚಿ (ಬದರಿ) - ಉಷ್ಣ ಲಘು ರೂಕ್ಟವು, ಹುಳಿ ಒಗರು ಸಿಹಿ, ಎಳೇದು 
ಗುರು, ಕಫಪಿತ್ತವರ್ಧಕವು, ರಾಯಬೋರೆ - ಸೌವೀರಬದರ ೨ ಿಗ್ಗ ಶೀತ ಗುರು, 
ವಾತಪಿತ್ತಹರವು, ವೀರ್ಯವರ್ಧಕವು. ಹಳೆಯ ಎಲಚಿ ಹಣ್ಣುದೀಪನವು, ಶ್ರಮದಾಹ 
ಪಿತ್ತಶಾಮಕವು. 


ತೆಂಗು (ನಾರಿಕೇಲ) - ಶೀತಸ್ಥಿಗ್ಗಗುರು, ಸ್ವಾದು, ರಕ್ತ ಪಿತ್ತ ವಾತ ವ್ರಣಪ್ಪವು, 
ದುರ್ಜರವು, ಬಲಪುಷ್ಟಿಕರವು, ವಸ್ತಿ ಶೋಧಕವು, ಇದರ ಹಾಲು ಚರ್ಮಕ್ಕೂ 
ಕೂದಲಿಗೂ ಕಾಂತಿಯನ್ನುಂಟು ಮಾಡುವುದು, ಇದರ ನೀರು ವಮನ 
ದಾಹಶ್ರಮಹರವು, ದೀಪನವು, ಮೂತ್ರವರ್ಧಕವು, ಎಳೆಕಾಯಿ ಲಘುವಾದರೂ 
ಸಾವಕಾಶವಾಗಿ ಜೀರ್ಣಿಸುವುದು. ಇದರ ಎಣ್ಣೆಯು ಪಿತ್ತ ವರ್ಧಕವಾದರೂ 
ಗಾಯಗಳನ್ನು ಗುಣಮಾಡುವುದು. 


-91- 


ಯುಗಾದಿ 


ಹಲಸಿನ ಹಣ್ಣು (ಪಸಸಫಲಂ) - ಶೀತ ಗುರುಸ್ನಿಗ್ಳವು, ಸ್ವಾದು, 
ಪಿತ್ತವಾಯುಹರವು, ಶುಕ್ರಬಲಪ್ರದವು, ದುರ್ಜರವು, ಅಪಕ್ಕವು ಒಗರು ಸಿಹಿ, 
ಬಂಧಕವು, ವಾತವರ್ಧಕವು, ಇದರ ಬೀಜವು ಹಣ್ಣಿನ ದೋಷಹರವೆನ್ನುವರು. ಇದು 
ತೀಕ್ಷಾಗಿಗೆ ಹಿತವು. ಮಂದಾಗ್ನಿಗಳು ಇದನ್ನು ಸೇವಿಸಲೇಕೂಡದು. 


ಮಾವಿನ ಹಣ್ಣು (ಚೂತಫಲಂ) - ಉಷ್ಣ ಸ್ನಿಗ್ಧ ಗುರು, ಸಿಹಿ ಹುಳಿ, 
ಮಾಂಸಾಕ್ಕಕ್‌ ಬಲಪ್ರದವು, ಸರ್ವೇಂದ್ರಿಯತರ್ಪಕವು, ವಾತಹರವು, ಅಪಕ್ಚವಾದರೆ 
ರೂಕ್ಷ ಶೀತವು. ಸರ್ವದೋಷಪ್ರಕೋಪವು, ವಿದಾಹಿ ಎಲೆಗು ಗಂಟಲಿಗು ಅಹಿತವು. 
ಜ್ವರಾತಿಸಾರಾದಿಗಳನ್ನುಂಟು ಮಾಡುವುದು. 


ಬಾಳೆಯ ಹಣ್ಣು (ಕದಲೀಫಲಂ) - ಶೀತಗುರು ಸ್ನಿಗ್ಗವು. ಸಿಹಿ ಒಗರು, 
ಕಫವೃದ್ಧಿ ಮಲಬಂಧಕಾರಿ, ಪಿತ್ತವಾತಹರವು. ಸದ್ಯ ಸಂತರ್ಪಣವು. 
ವೀರ್ಯಬಲಪ್ರದವು, ಕುತ್ತ ಡಾಹಕ್ಷಯವ್ರಣಗಳನ್ನು ಮಾಣಿಸುವುದು. ಇದು 
ಉತ್ತಮವಾದ ರಸಬಾಳೆಯ ಲಕ್ಷಣವು. ಉಳಿದ ಬಾಳೆಗಳಲ್ಲಿ ಇಷ್ಟು ಗುಣವಿಲ್ಲ. 
ಅದೂ ಅಪಕ್ವವಾದರೆ ಸರ್ವರೋಗಗಳನ್ನು ಉಂಟು ಮಾಡುವುದು. ಮಕ್ಕಳಿಗೆ ಇದು 
ಜೀರ್ಣಿಸುವುದೇ ಅಲ್ಲವು. ವ್ಯಾಯಾಮಶರರಿಗೂ ದೀಪ್ತಾಗ್ನಿಗಳಿಗೂ 
ಬಾಧಕವುದುದು. ಮಂದಾಗ್ನಿ ಗಳಿದನ್ನು ಮುಟ್ಟಬಾರದು. 


ನೇರಳೆ (ರಾಜಜಂಬೂ) - ಶೀತರೂಕ್ಷ ಗುರು, ಒಗರು ಸಿಹಿ ಹುಳಿ, ರಕ್ತಾದಿ 
ಸ್ರೋತೋಮಾರ್ಗ ಬಂಧಕವು, ಕಫಪಿತ್ತ ವ್ರಣಹಾರಿ. ನಾಯಿ ನೇರಳೆಹಣ್ಣು (ಸಣ್ಣ) 
ಕಫಪಿತ್ತಕಾರಿ, ವಾತಹರವು, ಎರಡೂ ಅಪಥ್ಯವೇ. 


ಕರಿಬೂಜ (ಖರ್ಬೂಜ) - ಶೀತ ಸಿಗ ಗುರು, ಸಿಹಿ ಉಪ್ಪು , ವಾತ ಪಿತ್ತಹರ. 
ಮಲಮೂತ್ರ ವಿಸರ್ಜನಿ, ಕೋಷ್ಠ ಶುದ್ಧಿಕರ, ಬಲವೀರ್ಯಪ್ರದವು. 


ಸೇಬು (ಸೇವ್ಯಂ) - ಶೀತ ಸಿಗ್ಗಗುರು, ಸ್ವಾದು, ರಸವಿಪಾಕಗಳೆರಡರಲ್ಲಿಯೂ 
ಮಧುರವಾದುದರಿಂದ ಕಫಕಾರಿ, ವಾತಪಿತ್ತಶಾಮಕವು, ಮಿತವಾದರೆ ಪುಷ್ಟಿ 


uw 
-92.- 


ಯುಗಾದಿ 


ಬಲವೀರ್ಯಪ್ರದವು. ಇದರ ರಸಾಯನವು ಜ್ವರತೃಡಾಹತಾಪಹರವು 
ಪ್ರವೃತ್ತಿಕಾರಿಯು. 

ಅಂಜೂರ (ಅಂಜೀರ) - ಗುರುಸ್ತಿಗ್ಗ ಶೀತವು. ಸಿಹಿ ಒಗರು, ಇದು ಕೂಡ 
ಸೇಬಿನಂತೆಯೇ ಆದರೂ ಕಫವಾತಗಳನ್ನು ಹೆಚ್ಚಿಸಿ ಅಗ್ನಿಯನ್ನು ಆರಿಸುವುದ. ಆದರೆ 
ಕ್ದುನ್ನಿವಾರಕವು. 

ಅತ್ತಿಯ ಹಣ್ಣು (ಔದುಂಬರ) - ಇದು ಅಂಜೂರದಂತೆಯಾದರೂ 
ಪಿತ್ತ ದಾಹಕಾಮಕವು, ಮೂತ್ರರೋಧಕವು ಆಗಿರುವುದು. ಮಂದವು, ಇದು 


ಧಿ 


ಕೃಮಿಮಯವಾದುದರಿಂದ ಅಪಥ್ಯವು. 


ಲ 

ಬೇಲ (ಕಪಿತೃ) - ಗುರುಶೀತರೂಕ್ಷವು, ಒಗರು ಹುಳಿ ಸಿಹಿ ಇದು 
ಕಾಲಶಕ್ವವಾದರೆ ವಾತಪಿತ್ತವನ್ನು ಪರಿಹರಿಸುತ್ತದೆ. ದಾಹ ತೃಷ್ಣಾಜ್ವರತಾ ಪಶ್ರಮಹರವು, 
ಕೃಮಿ ವಿಷಗಳನ್ನು ಕಳೆಯುವುದು. ವಾಂತಿ ಬಿಕ್ಕುಳಿಕೆಗಳನ್ನು ಮಣಿಸುವುದು, ಬಂಧಕವು, 
ಅಪಕ್ಕವಾಗಿದ್ದರೆ ಕಂಠಕ್ಕೆ ಅಹಿತವು, ವಾತವೃದ್ಧಿಕರವು, ಅಪಥ್ಯವು. 

ಸೀತಾಫಲ - ಶೀತಗುರು, ಸಿಹಿ, ಪಿತ್ತಹರ, ರುಚಿ ಬಲವಾತಕರವು. 

ಮಾದಲದ ಹಣ್ಣು (ಮಾತುಲುಂಗ) - ಉಷ್ಣ ಲಘು ರೂಕ್ಷವು, ಹುಳಿ 
ಒಗರು ಕಹಿ ಸಿಹಿ, ಅಗ್ನಿದೀಪನವು, ಅರುಚಿ ತೃಡ್ಡಾಹಜ್ಜರ ಶ್ವಾಸಕಾಸಾದಿಗಳನ್ನು 
ಹರಿಸುವುದು, ಇದರ ಕುಸುಮೆಯು ಗುಲ್ವಾರ್ಪೋರೋಗಿಗೆ ಹಿತವು, ವಾಕರಿಕೆ 
ವಾಂತಿಗಳನ್ನು ನಿಲ್ಲಿಸುವುದು, ಅತಿಸಾರಹರವು, ಬುದ್ಧಿವರ್ಧಕವು. ಇದು ಎಲ್ಲರಿಗೂ 
ಪಥ್ಯವು. 

ಹೇರೀಳೆ (ನಾರಂಗ) - ಉಷ್ಣರೂಕ್ಷ ಗುರು, ಹುಳಿ ಕಹಿ ಒಗರು ಸಿಹಿ, 
ಮರ ರವು, ಕಫವಾತಹರವು, ಇರುಳನ್ನು ಕೂಡ ಕರಗಿಸಿ ಹುಣ್ಣು ಮಾಡುವಷ್ಟು 
ತೀಕ್ಷ್ಮ ವು. ಇದು ನಿತ್ಯೋಪಯೋಗಾರ್ಹವಲ್ಲವು. 

ನಿಂಬೆ (ಜಂಬೀರ) - ಅಗ್ನಿಮಾಂದ್ಯ ಶ್ವಾಸಶೂಲಗುಲ್ಮಾದಿಗಳಿಗೆ ಹಿತವು. 
ಇದನ್ನು ನಿತ್ಯವು ಊಟಕ್ಕೆ ಉಪಯೋಗಿಸಬಹುದು. 


-93- 


ಯುಗಾದಿ 


ಗಜನಿಂಬೆ, ರಾಜನಿಂಬೆ, ಸಿಹಿನಿಂಬೆ ಇವೆಲ್ಲವೂ ೭೭ ನಿಂಬೆಯಂತೆ 
ಶೀತವೀರ್ಯವುಳ್ಳವು, ರೋಚನ ಪಾಚನ ದೀಪನ ಗುಣದಿಂದ ವಾತಹರವಾಗಿವೆ. 
ರಾಜನಿಂಬೆಯು ತ್ರಿದೋಷಹರವೆನ್ನುವರು. 

ಕಮರಿಕೆ (ಕರಮರ) - ಉಷ್ಣ ಗುರುರೂಕ್ಸವು, ಹುಳಿ, ರಕ್ತ ಪಿತ್ತ ಕಫಪ್ರದವು, 
ಸುಪಕ್ಚವಾಗಿದ್ದರೆ ಲಘು-ವಾತಪಿತ್ತಹರವು. 

ಅಂಬಟಿ (ಆಮ್ರಾತಕ) - ಉಷ್ಣ ಗುರು ಸರವು, ಹುಳಿ ಒಗರು, ವಾತಹರವು 
ಪಕ್ವವಾದರೆ ಸ್ವಾದು ಶೀತವು, ರಕ್ತ ಪಿತ್ತ ಹರವು. 

ಹುಣಸೆ (ಚಿಂಟಾ) - ಉಷ್ಣ ಲಘು ರೂಕ್ಷ ಸರವು, ಹುಳಿ ಸಿಹಿ ದೀಪನವು, 
ರುಚ್ಕವು, ಕಫವಾತಹರವು, ಪಿತ್ತವರ್ಧಕವು. 

ಬಚ್ಚಲ ಹುಣಸೆ (ಆಮ್ಲವೇತಸ) - ಅತ್ಯುಷ್ಣ ಲಘು. ಶೂಲಗುಲಹರ, 
ಭೇದಿಕಾರಿ, ಅಪಥ್ಯವು. 

ತಾಳೆ (ತಾಲಫಲಂ) - ಶೀತಗುರು, ಸ್ವಾದು, ಪಿತ್ತಹರ, ಮೂತ್ರ ವೃದ್ಧಿಕಾರಿ, 
ರಾಜಸವು. 

ಚಳ್ಳೆ (ಶ್ಲೇಷಾ ತಕ) - ಶೀತಗುರು, ಸ್ಲಿಗ್ನ, ಸ್ವಾದು, ಅತಿಕಫಕಾರಿ. ತೊಂಡೆಹಣ್ಣು 
ಇದೇ ಗುಣವಾದರೂ ಅಷ್ಟು ಕಫಕರವಲ್ಲ. ಪಿತ್ತದ ಉರಿಯನ್ನು ಮಾಣಿಸುವುದು. 
ಹೊಟ್ಟೆಯುಬ್ಬರ ಮಲಬಂಧ ಮಾಡುವುದು. 

ಬಾದಾಮಿ (ವಾತಾಮ) - ಉಷ್ಣಕ್ಜಿಗ್ಗ ಗುರು, ಸ್ವಾದು, ಶುಕ್ರವೃದ್ಧಿ, ಬಲಪುಷ್ಟಿ 
ಕರವು, ವಾತ ಪಿತ್ತ ವ್ರಣ ಹರವು. ಕಣ್ಣಿಗೆ ಹಿತವು. 

ಅಕ್ರೋಟು (ಅಕ್ಟೋಟ) - ಉಷ್ಣ ಸ್ಲಿಗ್ಗ ಗುರು, ಮಧುರ, ವಾತಹರ, 
ಬಲಕರವು, ಬೇಗನೆ ವ್ಯಾಪಿಸುವುದು. ಹೆಚ್ಚಿದರೆ ಪಿತ್ತವೃದ್ಧಿಯಾಗುವುದು. 

ಅಡಕೆ (ಪೂಗ) - ಶೀತರೂಕ್ಷಗುರು, ಒಗರು, ಕಫಪಿತ್ತಹರವು, ಅಪಕ್ವವಾದರೆ 
ಅಗ್ನಿ ದೈಸ್ಸಿಗಳನ್ನು ಕಳೆಯುವುದು, ಸೊಕ್ಕು ಮೂರ್ಛೆ ಹೃದ್ರೋಗಗಳನ್ನುಂಟು 
ಮಾಡುವುದು. ವೀಳ್ಯೇದೆಲೆವಿಲ್ಲದೆ ಇದೊಂದನ್ನೇ ತಿಂದರೆ ಕ್ಷಯ ಕಾಮಾಲಾದಿವ್ಯಾಧಿ 
ವೃದ್ಧಿಯಾಗುವುದು. 


-94- 


ಯುಗಾದಿ 


ವೀಳ್ಕೆದೆಲೆ (ತಾಂಬೂಲ-ನಾಗವಲ್ಲೀದಳ) - ಉಷ್ಣ ತೀಕ್ಷ್ಣ ಲಘು ರೂಕ್ಷವು, 
ಕಾರ ಕಹಿ ಒಗರು, ಕಫವಾತಹರ ಕೃಮಿವಿಷಹರವು, ಅನ್ನಜೀರ್ಣಕಾರಿ, ಮುಖ ಕಂಠ 
ಶುದ್ಧಿಕರವು, ಹೆಚ್ಚಿದರೆ ಪಿತ್ತವನ್ನು ಕೆರಳಿಸಿ ವಮನ ವಿರೇಚನಗಳನ್ನು ಮಾದಿಸಿ 
ಬೆವರುಬರಿಸಿ, ಶುಕ್ರವನ್ನು ಕರಗಿಸಿ ಹೊರಗೆ ಹೊರಡಿಸುವುದು. ಅದರಿಂದ 
ಆಹಾರವಿಲ್ಲದಾಗ ಇದನ್ನು ಸೇವಿಸಕೂಡದು. ಗುರುಭೋಜನ ಮಾಡಿ 
ವ್ಯಾಯಾಮವಿಲ್ಲದೆ ಇರತಕ್ಕವರಿಗೆ ಅನ್ನಪಚನಾರ್ಥವಾಗಿಯೇ ಆರ್ಯರಲ್ಲಿ ಈ 
ತಾಂಬೂಲಚರ್ವಣ ಅಭ್ಯಾಸವೇರ್ಪಟ್ಟಿದೆ. ಹೀಗೆಯೇ ಅನಾರ್ಯರಲ್ಲಿ 
ಧೂಮಪತ್ರಸೇವನೆ ಧೂಮಪಾನ ಮದ್ಯಪಾನಾದಿಗಳೂ ಅತ್ಯಶನ ಪರಿಣಾಮಕ್ಕಾಗಿಯೇ 
ಬಳಕೆಗೆ ಬಂದಿವೆಯೆನ್ನುವರು. 


ಉಪ್ಪು (ಲವಣ) - ಇದರ ಗುಣದೋಷಗಳು ಹಿಂದೆ ಹೇಳಲ್ಪಟ್ಟಿವೆ. ಎಲ್ಲಾ 
ಲವಣಗಳು ಕಣ್ಣು ಕೂದಲು ಶುಕ್ರಗಳನ್ನು ಕಳೆಯುವವು. ಸೈಂಧವ ಲವಣವೊಂದು 
ಮಿತವಾಗಿದ್ದರೆ ಬಾಧಕವಾಗದು. 

ಕ್ಹಾರಗಳು - ಹಪ್ಪಳಕಾರ (ಸೋಡ) ನವಾಸಾಗರ ಬೆಳಿಗಾರವು, ಯವಕ್ತಾರ 
ಸ್ಪರ್ಜಿಕಾಕ್ಷಾರಾದಿಗಳು, ಅತ್ಯುಷ್ಟ ತೀಕ್ಷ್ಣ ಲಘುಗಳು, ಓಜಶ್ಕುಕ್ರ ದೃಷ್ಟಿಕೇಶರಕ್ತಗಳನ್ನು 
ಕೆಡಿಸುವವು. ಅಗ್ನಿಸಮಾನಗಳು. ಕಠಿಣ ಪದಾರ್ಥಗಳನ್ನು ಕರಗಿಸಲು ಅತ್ಯಲವಾಗಿ 
ಉಪಯೋಗಿಸಲ್ಪಡತಕ್ಕುವು. 

ಹಿಂಗು - ಉಷ್ಣತೀಕ್ಚ ಲಘು ರೂಕ್ತವು, ಕಹಿ ಖಾರ, ಕಫವಾತ ಶೂಲಾಜೀರ್ಣ 
ಕೃಮಿ ಮಲಬಂದಗಳನ್ನು ಕಳೆಯುವುದು, ಅಗ್ನಿದೀಪಕವು, ಆಹಾರ ಪಾಚಕವು, ಹೆಚ್ಚಿದರೆ 
ಪಿತ್ತ ಪ್ರಕೋಪ ಮಾಡಿ ತಾಪ ಶಿರೋಭ್ರಮಣಾದಿ ರೋಗವನ್ನುಂಟು ಮಾದುವುದು. 

ಅರಿಶಿನ (ಹರಿದ್ರಾ) - ಉಷ್ಣಲಘು, ಒಗರು ಕಹಿ ಖಾರ, ಕಫವಾತ ಕೃಮಿಕುಷ್ಠ 
ಪಾಂಡುಶೋಷಾದಿ ಚರ್ಮರೋಗಹರವು, ಕಂಠಕ್ಕೆ ಹಿತವು. 

ಜೀರಿಗೆ (ಜೀರಕೆ) - ಉಷ್ಣರೂಕ್ಬತೀಕ್ಷ್ಣಲಘು, ಖಾರ ಕಹಿ, ವಿಪಾಕದಲ್ಲಿಯೂ 
ಖಾರವೇ, ಸುಗಂಧ, ರುಚಿಕರ, ಅಗ್ಲಿವರ್ಧಕ, ಕಫವಾತಹರ, ಪ್ರವೃತ್ತಿಕಾರಿ. 


-95- 


ಯುಗಾದಿ 


ಮೆಣಸು (ಮುರೀಚ) - ಉಷ್ಣ ತೀಕ್ಸ ರೂಕ್ಸ ಲಘು, 
ರಸಪಾಕಗಳೆರಡರಲ್ಲಿಯೂ ಖಾರವ, ರೋಚನದೀಪನ ಪಿತ್ತ ಕೋಪನಗುಣವುಳ್ಳದ್ದು. 
ಕಫಹರವು, ಹಸಿಯ ಮೆಣಸು ಗುರು, ಕಫಹರವಲ್ಲ, ಬಿಳಿಯ ಮೆಣಸು ಉಷ್ಣವಲ್ಲ, 
ಹಸಿಯ ಮೆಣಸು ಗುರು, ಕಫಹರವಲ್ಲ, ಬಿಳಿಯ ಮೆಣಸು ಉಷ್ಣವಲ್ಲ, ದೃಷ್ಟಿಗೂ 
ಅಷ್ಟು ದೋಷಕಾರಿಯಲ್ಲ. ಸಾತ್ತಿಕವು. ಮೆಣಸಿನಕಾಯಿಯು ಅತ್ಯುಷ್ಟತೀಕ್ಷ್ಮರೂಕ್ಸವು, 
ಎಲ್ಲಾ ರಕ್ಷಪಿತ್ತ ರೋಗವನ್ನುಂಟು ಮಾಡುವುದು. ದೃಸ್ಟಿ ಶುಕ್ರಗಳನ್ನು ನಾಶ ಮಾಡುತ್ತದೆ. 
ಅತಿವಿದಾಹಿ, ಇದಕ್ಕೆ ಸಂಸ್ಕೃತದಲ್ಲಿ ಹೆಸರೇ ಇಲ್ಲ. 


ಶುಂಠಿ (ನಾಗರ-ಶೃಂಗವೇರ) - ಉಷ್ಣ ಸ್ನಿಗ್ಧ ಸರ ಲಘು, ಕಾರ, ವಿಪಾಕದಲ್ಲಿ 
ಸಿಹಿ, ಅದರಿಂದ ದೃಷ್ಟಿ ಶುಕ್ರಗಳಿಗೆ ಬಾಧಕವಲ್ಲವು. ಅಗ್ನಿದೀಪಕವು, ಕಫವಾತಹರವು, 
ಸ್ರೋತೋಬಂಧವನ್ನು ಹರಿಸುವುದು. ಹೃದ್ಯವು; ಹಸಿರು ಶುಂಠಿಯು ಇದೇ 
ಗುಣವಾದರೂ ರುಚ್ಯವು, ವೀರ್ಯಪ್ರದವು, ಕೆಂಠಸ್ವರಕ್ಕೆ ಹಿತವು, 
ಮಲಬಂಧಶೂಲಾಗ್ನಿಮಾಂದ್ಯಾದಿಗಳನ್ನು ಪರಿಹರಿಸುವುದು, ನೆಗಡಿ ಶ್ವಾಸಕಾಸಾದಿ 
ರೋಗಿಗೆ ಹಿತವು. 


ಹಿಪ್ಪಲಿ (ಪಿಪ್ಪಲಿ) - ಉಷ್ಣ ಸ್ನಿಗ್ಧ ಲಘು, ಹಸಿಯ ಹಿಪ್ಪಲಿ ಗುರು, ಕಾರ, 
ವಿವಾಕದಲ್ಲಿ ಸಿಹಿ, ಕಫವಾತಹರವು, ದೀಪನವು, ಒಣಗಿದುದು ಪಿತ್ತ ಕೋಪನವು, 
ಉಪ್ಪಿನಕಾಯಲ್ಲಿ ಸೇರಿಸುವುದುಂಟು. ಇದನ್ನು ನಿತ್ಯಾಭ್ಯಾಸಕ್ಕೆ ತರಕೂಡದು. 

ಕೊತ್ತುಂಬರಿ (ಕುಸ್ತುಂಬುರು) - ಉಷ್ಣ ರೂಕ್ಷ ಲಘು, ಒಗರು ಕಹಿ, 
ರೋಚನದೀಪನವು, ಕಫಪಿತ್ತಶಮನವು, ವಿಪಾಕದಲ್ಲಿ ಮಧುರವು, ಕಣ್ಣಿಗೆ ಹಿತವು. 

ಓಮು (ಅಜಮೋದಾ) - ಉಷ್ಣತೀಕ್ಚ ರೂಕ್ಷ ಲಘು, ಕಾರ ಕಹಿ ಒಗರು, 
ಪಿತ್ರವರ್ಧಕ, ದೀಪನ ಪಾಚನವು, ಕಫವಾತಹರವು. 

ಮೆಂತಿಯ (ಮೇಥಿಕಾ) - ಶೀತ ಲಘುಮಂದ, ಕಹಿ ಒಅಗರು, 
ವಾತಪಿತ್ತಹರವು, ಬಂಧಕವು. 


ಯುಗಾದಿ 


ಲವಂಗ (ದೇವಕುಸುಮಂ) - ಉಷ್ಣ ತೀಕ್ಷ್ಣ ರೂಕ್ಷ ಲಘು, ಕಾರ, 
ಕಫವಾತಹರ, ಪಾಚನವು. ಲವಂಗಚಕ್ಕೆಯು ಉಷ್ಣ ಲಘು, ಒಗರು ಕಾರ, 
ರೋಚನದೀಪನವು. 


ಏಲಕ್ಕಿ (ಎಲಾ) - ಸ್ನಿಗ್ಧ ಶೀತ, ಕಾರ ಸಿಹಿ, ಜಾಕಾಯಿ ಜಾಪತ್ರೆ (ಜಾತಿ) 
ಉಷ್ಣಲಘು, ಕಹಿ ಕಾರ, ಇವೆಲ್ಲಾಸುಗಂಧದ್ರವ್ಯವು, ಮಿತವಾಗಿದ್ದರೆ ಮೇಲು. ಕಫಹರ, 
ಅಗ್ನಿದೀಪನವು, ಹೆಚ್ಚಿದರೆ ವಿದಾಹ ಮಲಬಂಧ ಶಿರೋರೋಗಗಳು ಉಂಟಾಗುವವು. 


ಕುಂಕುಮಕೇಸರ (ಕಾಶ್ಮೀರ) - ಉಷ್ಣ ತೀಕ್ಷ್ಣ ಲಘು, ಕಹಿಕಾರ ಒಗರು, 
ಕಫವಾತಹರವು, ಪಿತ್ತವರ್ಧಕವು, ದೀಪನವು, ವಿಷಕೃಮಿಶೀತರೋಗ ನಾಶಕವು. 
ಹೆಚ್ಚಿದರೆ ರಕ್ತಾತಿಸಾರಾದಿ ತೀಕ್ಷ್ಣ ರೋಗಾಸದವಾಗುವುದು. 

ಪಚ್ಚಕರ್ಪೂರ (ಘನಸಾರ) - ಶೀತಲಘು, ಕಾರ, ಪಿತ್ತದಾಹ ನೇತ್ರ 
ರೋಗಹರ. ಸೌಮ್ಯವು. ಹೆಚ್ಚಿದರೆ ನೆಗಡಿ ಹಿಡಿಯುವುದು. 

ಕಲ್ಲುಸಕ್ಕರೆ (ಖಂಡಶರ್ಕರಾ) - ಶೀತಸ್ಸಿಗ್ಗ ಲಘು, ಸ್ವಾದು, ಕಫಪ್ರದ, 
ವಾತಪಿತ್ತಹರವು. ಮಿತವಾಗಿದ್ದರೆ ಸಾತ್ತಿಕವು. 

ಬೂರಾಸಕ್ಕರೆಗಳಲ್ಲಿ ಎಷ್ಟೆಷ್ಟು ಶುಭ್ರವಾಗಿದ್ದರೆ ಅಷ್ಟು ಶೈತ್ಯವು, ಲಾಘವವು, ಎಷ್ಟೆಷ್ಟು 
ಕೆಂಪು ಕಪ್ಪು ಇದ್ದರೆ ಅಷ್ಟಷ್ಟು ಉಷ್ಣವು, ಗುರುವು ಆಗುವುದು. 

ಬೆಲ್ಲ (ಗುಡ) - ಉಷ್ಪತೀಕ್ಷ ಗುರು, ಸಿಹಿ ಹುಳಿ ಕಾರ, ಮೂತ್ರ ಮೇಹ ಕಫ 
ಪಿತ್ತ ರೋಗಿಗೆ ಅಹಿತವು, ವಿದಾಹಿ, ರಾಜಸವು. 

ಕಾಕಂಬಿ (ಫಾಣಿತಂ) - ಗುರೂಷ್ಠವು, ಕಫವರ್ಧಕ, ಅಪಥ್ಯವು ತಾಮಸವು, 
ಅಭ್ಯಾಸಕ್ಕೆ ಯೋಗ್ಯವಲ್ಲವು. 

ಜೇನುತುಪ್ಪ (ಮಧು) - ಶೀತರೂಕ್ಸ ಲಘು, ತ್ರಿದೋಷಹರವು, 
ಸ್ಥೂಲಾಂಗರಿಗೆ ಹಿತವು, ಕೃಮಿವ್ರಣಹರವು. ಬಿಕ್ಕುಳಿಕೆ ಕೆಮ್ಮು ಉಬ್ಬಸಗಳನ್ನು 
ಮಾಣಿಸುವುದು. ಪ್ರವೃತ್ತಿಕಾರಿ. | 


-97- 


ಯುಗಾದಿ 


ತುಪ್ಪ (ಫೃತಂ) - ಶೀತ ಸ್ನಿಗ್ಧ ಗುರು, ಸ್ವಾದು, ವಾತಪಿತ್ತ ವಿಷಶೋಷ 
ಉನ್ಮಾದಾದಿಗಳನ್ನು ಕಳೆಯುವುದು. ಕಫ ಶುಕ್ರ ಓಜಸ್ಸುವರ್ಚಸ್ಸುಮೇದಸ್ಸು ಆಯುಸ್ಸು 
ಸ್ಮೃತಿ ಬುದ್ಧಿ ಬಲ ಜೀರ್ಣಶಕ್ತಿ ಇವುಗಳನ್ನುಂಟು ಮಾಡುವುದು. ಹಸುವಿನ ತುಪ್ಪ 
ಆಡಿನತುಪ್ಪ ಇವೆರಡು ನೇತ್ರಕ್ಕೆ ಹಿತವು, ಲಘುವು. ಕುರಿಯತುಪ್ಪವು ನಿಕೃಷ್ಟವು. ಈ 
ತುಪ್ಪಗಳಿಂದಾಗುವ ಅಜೀರ್ಣಾದಿ ದೋಷವು ಮಜ್ಜಿಗೆಯಿಂದಲೂ 
ಬಿಸುನೀರಿನಿಂದಲೂ ಪರಿಹರವು. 


ಎಣ್ಣೆ (ತೈಲಂ) - ಉಷ್ಣ ಸ್ನಿಗ್ಧ ಲಘು, ಸಿಹಿ ಕಹಿ ಒಗರು, ವಾತಹರವು, 
ಪಿತ್ತವರ್ಧಕವು, ಎಣ್ಣೆಗಳಲ್ಲಿ ಆಯಾಧಾನ್ಯ ಗುಣವೇ ಅಧಿಕವಾಗಿರುವುದು. ಎಲ್ಲಾ 
ಎಣ್ಣೆಗಳಲ್ಲಿಯೂ ಅಚೆಲ್ಲೆಣ್ಣೆ ಶ್ರೇಷ್ಠವು, ಕುಸುಮೆ ಸಾಸುವೆ ಎಣ್ಣೆನಿಕೃಷ್ಣವು. ಹರಳೆಣ್ಣೆಯು 
ಉಷ್ಣ ಗುರು. ಒಗರು ಕಹಿ ಪಿಚ್ಛಿಲ (ಅಂಟು) ಆದರೂ ಶೂಲ ಗುಲ್ಮ ವಾತ 
ವಿಷಮಜ್ಜರ ಕುಷ್ಠಶೋಧ ಉದರವ್ಯಾಧಿಗಳನ್ನು ಕಳೆಯುತ್ತದೆ. ವಿರೇಚಕವು, ಮಕ್ಕಳು 
ಮುದುಕರಿಗೆ ಅಹಿತವು. ಬೇಗನೆ ಬೇಯದ ಬೇಳೆಕಾಳು ಕಾಯಿ ಮುಂತಾದುವನ್ನು 
ಮೆತ್ತಗೆ ಮಾಡುವುದು, ಅಭ್ಯಂಗಾದಿ ಲೇಪಕ್ಕೆ ಪ್ರಶಸ್ತವು. 

ಬೆಣ್ಣೆ (ನವನೀತಂ) - ಸ್ನಿಗ್ಧ ಶೀತ ಗುರು, ಸ್ವಾದು ಹುಳಿ ಒಗರು, ವಾತಪಿತ್ತ 
ರಕ್ತಕ್ಚಯ ಕಾಸ ಮೂಲರೋಗಹರವು. ಅಗ್ನಿ ಬಲ ವೀರ್ಯವರ್ಣ ವೃದ್ಧಿಕರವು, 
ಇದು ಹೊಸದೇ ಉತ್ತಮವು. 


ಮೊಸರು (ದಧಿ) - ಉಷ್ಣ ಸ್ನಿಗ್ಧ ಮಂದಗುರು, ಸಿಹಿ ಹುಳಿ ಒಗರು, 
ಆರೋಚಕ ವಾತಹರವು, ಕಫ ಪಿತ್ತ ಮೇದಸ್ಸುಗಳನ್ನು, ಅಗ್ನಿ ಬಲ ವೀರ್ಯ 
ಶೋಫಾದಿಗಳನ್ನು ಉಂಟು ಮಾಡುವುದು. ಬಿಸಿಮಾಡಿದ ಮೊಸರು ಬಂಧಕವು. 
ರಾತ್ರಿಕಾಲದಲ್ಲಿ ಮೊಸರನ್ನ ಬೇಕಾದರೆ ಸಕ್ಕರೆ, ತುಪ್ಪ, ಹೆಸರುತೊವ್ವೆ, ನೆಲ್ಲಿ, 
ಜೇನುತುಪ್ಪ, ನೀರು ಇವುಗಳಲ್ಲಿ ಯಾವುದೊಂದನ್ನಾದರೂ ಬೆರೆಸಿಕೊಂಡೇ 
ಉಣ್ಣಬೇಕು. ಇಲ್ಲದಿದ್ದರೆ ಜ್ವರ ಪಾಂಡು ಶೋಫ ಕುಷ್ಠಾದಿರೋಗ ಉಂಟಾಗುವುದು. 
ಮೊಸರುಗಳಲ್ಲಿಹಸುವಿನದೇ ಶ್ರೇಷ್ಠವು. ಆಡಿನದು ಪಥ್ಯವೇ. ಎಮ್ಮೆಯದು ಅಪಥ್ಯವು, 
ವಸಂತ ಗ್ರೀಷ್ಮ ಶರದೃತುಗಳಲ್ಲಿ ಮೊಸರನ್ನು ಉಪಯೋಗಿಸದೆ ಇರುವುದುತ್ತಮವು. 


ಯುಗಾದಿ 


ಮಜ್ಜಿಗೆ (ಶಕ್ರಂ, ಉದಶ್ಚಿತ, ಮಧಥಿತಂ, ಘೋಲಂ) - ಮೊಸರಿಗೆ 
ಪಾದಭಾಗದಷ್ಟೇ ನೀರುಬೆರೆಸಿ ಕಡೆದ ಮಜ್ಜಿಗೆ ತಕ್ರವು. ಲಘು, ಹುಳಿ ಸಿಹಿ ಒಗರು, 
ಇದು ತ್ರಿದೋಷಹರವು, ಅಜೀರ್ಣ ಮಂದಾಗ್ನಿ ಶೋಫ ಉದರ ಗ್ರಹಣಿ ಗುಲ್ಮಪಾಂಡು 
ಮೂಲರೋಗ ಮೊದಲಾದುವನ್ನು ಪರಿಹರಿಸುವುದು; ಮೊಸರಿಗೆ ಅರ್ಧಭಾಗ ನೀರು 
ಸೇರಿಸಿ ಕಡೆದುದು ಉದಶ್ಚಿತ್ತೆಂಬ ಮಜ್ಜಿಗೆಯು. ಇದು ಕಫಕಾರಿ; ಕೆನೆಯನ್ನು ತೆಗೆಯದೆ 
ನೀರನ್ನು ಬೆರಸದೆ ಕಡೆದ ಮೊಸರೇ ಮಧಿತವೆಂಬಮಜ್ಜಿಗೆ- ಇದು ಕಫಪಿತ್ತಗಳನ್ನು 
ಹರಿಸುವುದು; ಕೆನೆಯನ್ನು ತೆಗೆಯದೆ ನೀರನ್ನು ಬೆರಸದೆ, ಕಡೆದ ಮೊಸರೇ ಘೋಲವೆಂಬ 
ಮಜ್ಜಿಗೆ. ಇದು ಸಗ್ಗ ಗುರು, ವಾತಪಿತ್ತಹರವು. 

ಹೀಗೆ ನಾಲ್ಕು ಬಗೆಯಾಗಿರುವ ಮಜ್ಜಿಗೆಗಳಲ್ಲಿ ಬೆಣ್ಣೆ ತೆಗೆದುದು ರೂಕ್ಷವು, 
ಬೆಣ್ಣೆಯೊಡನೆ ಕೂಡಿರುವುದು ಸ್ಥಿಗ್ಗವ, ರೂಕ್ಷವು ಕಫಹರವು, ಲಘು; ಸ್ನಿಗ್ಗವು 
ವಾತಪಿತ್ತಹರವು, ಗುರುವು. ಹಾಲನ್ನು ಚೆನ್ನಾಗಿ ಕಾಸಿ ಹೆಪ್ಪಿಟ್ಟ ಮೊಸರಿನ ಮೇಲಿನ ಕೆನೆಯ 
ಭಾಗವು ಸ್ವಾದು, ಆದರೂ ಇದು ಅಗ್ನಿಮಾದ್ಯಕಾರಿಯು, ವಾತಪಿತ್ತಶಮನವು, 
ಕಫವೃದ್ಧಿಕರವು. ಆ ಮೊಸರಿನ ಕೆಳಗದು ಹುಳಿ, ಲಘು ರೂಕ್ಷವಾಗುವುದರಿಂದ ಕಫಹರವು, 
ಹಿತ್ತಕರವು, ಸ್ರೋತಸ್ಸುಗಳನ್ನು ಶುದ್ಧಿ ಮಾಡುವುದು. ಆದುದರಿಂದ ಆ ಎರಡು 
ಭಾಗಗಳನ್ನು ಒಟ್ಟಿಗೆ ಪಾದಾಂಶ ಜಲದೊಡನೆ ಚೆನ್ನಾಗಿ ಕರೆದರೆ ಶಕ್ರವೆಂಬ 
ಮಜ್ಜಿಗೆಯಾಗುವುದಷ್ಟೆ. ಇದು ಸರ್ವದೋಷಗಳನ್ನೂ ಕಳೆದು ದೇಹಕ್ಕೆ ಧಾತುಬಲ 
ಪುಷ್ಟಿಗಳನ್ನುಂಟು ಮಾಡುವುದು. ಇಂತಹ ತಕ್ರವನ್ನು ಅತಿಯಾಗಿ ವಾತವಿಕಾರವುಳ್ಳವರು 
ಕೊಂಚ ಸೈಂಧವಲವಣ ಮಿಶ್ರವಾಗಿಯೂ, ಪಿತ್ತವಿಕಾರದವರು ಕಲ್ಲು ಸಕ್ಕರೆಯೊಡನೆಯು, 
ಶ್ಲೇಷ್ಮರೋಗದವರು ಶುಂಠಿ ಮೆಣಸು ಹಿಪ್ಪಲಿ ಯವಕ್ಷಾರ ಈ ಚೂರ್ಣದೊಡನೆಯು 
ಕುಡಿಯುತ್ತ ಬಂದರೆ ಆಯಾ ರೋಗವಿಕಾರಗಳೆಲ್ಲವು ಶಮನವಾಗುವವು. ಈ 
ಮಜ್ಜಿಗೆಯು ಶೀತಕಾಲದಲ್ಲಿ ಅಮೃತವು, ಉಷ್ಣಕಾಲದಲ್ಲಿ ವಿಷವು ಎಂದು ಸುಶ್ರುತಮತವು. 

ಹಾಲು (ಪಯಃ) - ಸ್ಲಿಗ್ಗ ಶೀತಗುರು, ಸ್ವಾದು, ವಾತಪಿತ್ತ ರಕ್ತ ಪಿತ್ತಹರವು, 
ಕಫಕಾರಿಯು, ಓಜಶ್ಶುಕ್ರಧಾತುವರ್ಧಕವು, ಉತ್ತಮ ರಸಾಯನವು. ಸಾತ್ವಿಕವು, ಇದು 
ಗವ್ಯವೇ ಶ್ರೇಷ್ಠವು, ಅದರಲ್ಲಿ ಧಾರೋಷ್ಠವು ಅಮೃತದಂತೆ ಸಂತರ್ಪಣವು. ಸರ್ವರಿಗೂ 
ಪ್ರಾಣಶಕ್ತಿಪ್ರದವು. ಈ ಹಾಲೊಂದರಿಂದಲೇ ಬಹುಕಾಲ ಬದುಕಿರಬಹುದು. 


ಯುಗಾದಿ 


ಅದರಿಂದಲೇ ಆಯುರ್ವದ್ಧಿಕರವೆಂದು ಪ್ರಸಿದ್ಧಿಗೆ ಬಂದಿದೆ. ಎಲ್ಲಾ ಹುಳಿಗಳು, 
ಮದ್ಯವು, ಇದಕ್ಕೆ ವಿರೋಧಿಗಳು, ಎಮ್ಮೆಯ ಹಾಲು ಅತಿನಿದ್ರೆಯನ್ನು 
ಬುದ್ಧಿಮಾಂದ್ಯಾಜೀರ್ಣಾದಿಗಳನ್ನು ಉಂಟು ಮಾಡುವುದ, ಅತಿತೀಕಾ ಗ್ಗಿಗೆ ಹಿತವು. 
ಆಡಿನಹಾಲು ಲಘು ಉಷ್ಣ, ಒಗರು, ತ್ರಿದೋಷಹರವು. ಚರಸೇವನದಿಂದ 
ವಪಕ್ಷಯಕಾಸಾದಿ ರೋಗಹರವು. 

ಕಬ್ಬಿನ ಹಾಲು (ಇಕ್ನುರಸಃ) — ಶೀತಸ್ನಿಗ್ಗ ತೀಕ್ಷ್ಣ ಗುರು, ಸ್ವಾದು, 
ಕಫವಿದಾಹಕರವು, ವಾತಹರವು. ಮೂತ್ರಕಾರಿ, ವಮನವನ್ನು ನಿಲ್ಲಿಸುವುದು, ಅಗಿದು 
ತಿಂದರೆ ಅಷ್ಟು ವಿದಾಹಿಯಲ್ಲ. 


ಪಾನೀಯ ವರ್ಗವು 
“ಪಾನೀಯಂ ಪ್ರಾಣಿನಾಂ ಪ್ರಾಣಾ ವಿಶ್ವಮೇವಚ ತನ್ಮಯಂ' 
ಸಮಸ್ತ ಪ್ರಪಂಚವು ನೀರಿನಿಂದಲೇ ಬದುಕಿರುವುದು, ನೀರೇ ಪ್ರಾಣಾಧಾರವು, 
ನೀರು ಗಾಳಿ ಇವೆರಡು ಎಷ್ಟೆಷ್ಟು ಪರಿಶುದ್ಧವು ನಿರ್ಜಲವು ಆಗಿರುವುದೋ ಅಷ್ಟಷ್ಟು 
ಪ್ರಾಣಿಗಳ ಆಯುರಾರೋಗ್ಯ ಸುಖವು ಬೆಳೆಯುವುದು. ಅವು ಎಷ್ಟೆಷ್ಟುಕಶ್ಶಲದಿಂದ 
ಕೂಡಿ ದುಷ್ಪವಾಗುವುವೊ ಅಷ್ಟಷ್ಟು ಅಲ್ಲಾಯುರನಾರೋಗ್ಯ ದುಃಖಗಳು ಹೆಚ್ಚುವವು 
ಎಂಬುದನ್ನೂ ಯಾರೂ ಮರೆಯಬಾರದು- 

"ನೀರನ್ನು ಚೆನ್ನಾಗಿ ಪರೀಕ್ಷಿಸಿ ಶೋಧಿಸಿಕೊಂಡೇ ಸ್ವಲ್ಪವಾಗಿ ಕುಡಿಯಬೇಕು; 
ಯಾರೂ ಸ್ವೇಚ್ಛಯಾಗೆ ನೀರು ಕುಡಿಯಕೂಡದು; ಮಂದಾಗ್ನಿಗಳು, ಗುಲ್ಮಾತಿಸಾರ 
ಪಾಂಡು ಗ್ರಹಣೇ ಶೋಫ ಮೂಲರೋಗವುಳ್ಳವರ, ಶರತ್ಕಾಲ ಬೇಸಗೆ ಹೊರತು 
ಉಳಿದ ಕಾಲಗಳಲ್ಲಿ ಸ್ವಸ್ಥನು ಕೂಡ ಕೊಂಚಕೊಂಚವೇ ನೀರು ಕುಡಿಯಬೇಕು'. 


ಹೀಗೆ ಆಯುರ್ವೇದವು ಸಾರುತ್ತಿರುವುದರಿಂದ ಸ್ನಾನಪಾನಗಳಿಗೆ ಶುದ್ಧಜಲವನ್ನೇ 
ಪಡೆಯಬೇಕು. ನೀರುಗಳು ನಾನಾವಿಧಗಳಾಗಿ ಇವೆ. ಅದರಲ್ಲಿ ಸರ್ವಶ್ರೇಷ್ಠವು 
ಗಂಗೋದಕವು, ಮಳೆಯ ನೀರನ್ನು ಶುದ್ಧವಾದ ಪಾತ್ರದಲ್ಲಿಹಿಡಿದಿರಿಸಿದರೆ ಯಾವ 
ದೋಷವು ಇಲ್ಲದೆ ಅದೂ ಸರ್ವೋತೃಷ್ಟವೇ. ಉಳಿದ ವಾಪೀ ಕೂಪ ಸಮಸ್ತ ಟಾಕ 


ನದೀ ಪ್ರಸ್ರವಣ ಪಲ್ಪಲಾದಿ ಜಲಗಳು ದೇಶಕಾಲಾನುಗುಣವಾಗಿ ಗುಣದೋಷ 
-100- 


ಯುಗಾದಿ 


ಉಳ್ಳವಾಗಿದೆ. ಅದರಿಂದ ಮುಖ್ಯವಾಗಿ ಈ ಪಾನೀಯವರ್ಗವನ್ನು ಎಲ್ಲರೂ ಲಕ ಕ್ಯ್ಯದಲ್ಲಿ 
ಇಟ್ಟಿರಬೇಕು. 


೧. ಸೋಪಾನಶಕ್ತಿಯಿಂದ ಇಳಿಯಲನುಕೂಲವಾದ ದೊಡ್ಡ ಬಾವಿಯೇ ವಾಪಿ, 
ಇದರ ನೀರು ಕೊಂಚ ಕಾರವು ತ್ರಿದೋಷಹರವು ಆಗಿರುವುದು. 

೨. ಕೂಪವೆಂಬುದು ಭೂಮಿಯನ್ನು ಆಳವಾಗಿ ತೋಡುವುದರಿಂದ ಬಂದ 
ನಿರ್ಮಲ ಮಧುರೋದಕವುಳ್ಳದ್ದು . ಇದು ಲಘು, ಸದಾ ಪಥ್ಯವು. ಇದು 
ಚೌಳು ಕಾರವಾಗಿದ್ದರೆ ದೀವನವು, ಉಷ್ಣವು, ಕಫವಾತಹರವು, ಪಿತ್ತ 
ವೃದ್ಧಿಕಾರಿಯು ಆಗಿರುವುದು. 

೩. ಸರಸ್ಸು (ಪುಷ್ಕರಿಣಿ) ಬೆಟ್ಟ ನದಿಗಳ ಪಕ್ಕದಲ್ಲಿ ತಾವರೆನೈದಿಲೆಗಳಿಂದ ಕೂಡಿದ 
ಕೊಳವು. ಇದು ಒಗರು ಸಿಹಿ ಆಗಿ ದಾಹತಾಮಕವು ಲಗುವು ತಂಪು ರುಚ್ಕವು 
ಆಗಿರುತ್ತದೆ. 

೪. ಪ್ರಶಸ್ತಭೂಭಾಗದಲ್ಲಿ ಅನೇಕಮಾಸ ವರ್ಗಗಳವರೆಗೂ ನೀರು ನಿಲ್ಲುವ ಕೆರೆಯು 
ತಟಾಕವು. ಇದು ಮಧುರವು, ಶೀತವು, ಪಿತ್ತಹರವು, ಕಪಪ್ರದವು. 

೫. ಬೆಟ್ಟದ ಬುಡದಲ್ಲಿ ಹುಟ್ಟಿಯೋ, ಜಟ್ಟಿದಿಂದ ಕೆಳಗೆ ಧುಮಿಕಿಯೋ ಮರಳಲ್ಲಿ 
ಹರಿದು ಸಮುದ್ರಕ್ಕೆ ಸೇರುವುದು ಮಹಾನದಿ. ಈ ನೀರು ಲಘು, ಅಲ್ಪ 
ದೋಷವುಳ್ಳದ್ದು ಶುದ್ಧವು, ಪಥ್ಯವು. ಮಳೆಗಾಲದಲ್ಲಿ ಆ ನೀರೇ ಅಪಥೃವು. 
ಇದು ಹರಿಯದಾಗ ಅಲ್ಲಿ ಮರಳನ್ನು ಬಗಿದು ತೆಗೆದ ಚಲುಮೆಯ ನೀರು 
ಉಷ್ಣವು, ಕಫಹರವು, ಅಗ್ನಿದೀಪನವು. 

೬. ಬೆಟ್ಟದ ತಪ್ಪಲುಗಳಲ್ಲಿ ಜನಿಸಿ ಹರಿಯುವುದು ಪ್ರಸ್ರವಣವು. ಇದನ್ನು 
ತಲೆಪರಿಗೆಯೆನ್ನುವರು. ಶೀತ ಲಘು, ಸ್ವಾದು, ನಿರ್ಮಲವು, ಪಿತ್ತ ಹರವು, ಪಥ್ಯವು. 

ಫ್ರಿ ಪಲ್ಪಲವು, ಸಣ್ಣಕುಂಟೆ. ಅಲ್ಪ ಜಲವು, ಬಹುಕಶ್ಶಲ, ಅಪಥ್ಯವು. 

೮. ಗದ್ದೆ ತೋಟಗಳ ಮೇಲೆ ಹರಿದು ಬರುವ ಕಾಲುವೆಗಳ ನೀರು 
ಸರ್ವದೋಷಾಕರವು, ಅಪಥ್ಯತಮವು. 


-101- 


ಯುಗಾದಿ 


ಕಡ್ಲೆ ಬೇಳೆ ಹೋಳಿಗೆ 
ಕಣಕ - 1 ಕಪ್‌ ಮೈದಾ 
1/4 ಚಮಚ ಅರಿಶಿನ 
1/4 ಚಮಚ ಉಪ್ಪು 
1/2 ಕಪ್‌ ನೀರು 
1/4 ಕಪ್‌ ಎಣ್ಣೆ 


ಹೂರಣ - 1 ಕಪ್‌ ಕಡ್ಲೆಬೇಳೆ 
3 ಕಪ್‌ ನೀರು 
1/4 ಚಮಚ ಅರಿಶಿನ 
1 ಚಮಚ ಎಣ್ಣೆ 
1 ಕಪ್‌ ಬೆಲ್ಲ 
1/4 ಚಮಚ ಏಲಕ್ಕಿ ಪುಡಿ 


ಕಣಕವನ್ನು ಕಲೆಸಿ ಎಣ್ಣೆಲ್ಲಿ3 ಘಂಟೆಯ ಕಾಲ ನೆನೆಸಿಡಿ. 

ನಂತರ ಸ್ವಲ್ಪನಾದಿ, ಪುಟ್ಟ ಉಂಡೆಯನ್ನು ಅಗಲಿಸಿರಿ. 

ಹೂರಣವನ್ನು ಮಧ್ಯದಲ್ಲಿಟ್ಟು, ತುದಿಗಳನ್ನು ಒಟ್ಟಾಗಿಸಿ ಮಿಕ್ಕ ಕಣಕವನ್ನು ತೆಗೆದುಬಿಡಿ. 
ಅಕ್ಕಿಹಿಟ್ಟನ್ನು ಉದರಿಸಿ ನಿಧಾನವಾಗಿ ಲಟ್ಟಿಸಿರಿ. 

ಒಂದೇ ದಿಕ್ಕಿನಲ್ಲಿ ತೆಳುವಾಗಿ ಲಟ್ಟಿಸಿರಿ. 

ತವದ ಮೇಲೆ ಮಧ್ಯಮ ಉರಿಯಲ್ಲಿ ಉಬ್ಬುವ ತನಕ 1 ನಿಮಿಷ ಬೇಯಿಸಿರಿ. 
ರುಚಿಶುಚಿಯಾದ ಕಡಲೆಬೇಳೆ ಹೋಳಿಗೆ ನೈವೇದ್ಯಕ್ಕೆ ಸಿದ್ಧ. 


ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ 
ಈ ವಿಧಾನಗಳು ಎಲ್ಲರಿಗೂ ತಿಳಿದಿರುವುದರಿಂದ ಪ್ರತ್ಯೇಕವಾಗಿ ತಿಳಿಸಿರುವುದಿಲ್ಲ. 


-102- 


ಯುಗಾದಿ 


ಆಂಬೋಡೆ 


ಸಾಮಗ್ರಿಗಳು - 1 ಕಪ್‌ ಕಡಲೆಬೇಳೆ 

1 ಇಂಚ್‌ ಶುಂಠಿ 

2 ಹಸಿರು ಮೆಣಸಿನಕಾಯಿ 

ಕೊತ್ತಂಬರಿ ಸೊಪ್ಪು 

ಕರಿಬೇವು 

1 ಚಿಟಕಿ ಹಿಂಗು 

ರುಚಿಗೆ ತಕ್ಕಷ್ಟು ಉಪ್ಪು 

ಕರಿಯಲು ಎಣ್ಣೆ 

ಕಾಯಿತುರಿ 
ನೆನೆಸಿದ ಕಡಲೆಬೇಳೆ, ಶುಂಠಿ, ಹಿಂಗು, ಮೆಣಸಿನಕಾಯಿಯನ್ನು ತರಿಯಾಗಿ 
ರುಬ್ಬಿಕೊಳ್ಳಿ. 
ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಕಾಯಿತುರಿಯನ್ನು ಹಾಕಿ ಕಲೆಸಿರಿ. 
ನಂತರ ಮಿಶ್ರಣದ ಪುಟ್ಟ ಉಂಡೆಯನ್ನು ತಟ್ಟಿ-ತಟ್ಟಿ ಬಿಸಿ ಎಣ್ಣೆಯಲ್ಲಿ ಕಂದು 
ಬಣ್ಣ ಬರುವ ತನಕ ಕರೆಯಿರಿ. 

* ಬು ಬಂ ಬು 


ಹೆಸರು ಕಾಳು - ಸಿಹಿಗುಂಬಳದ ಪಾಯಸ 

ಸಾಮಗ್ರಿಗಳು - ಹೆಸರುಕಾಳು 

ಸಿಹಿಗುಂಬಳಕಾಯಿ 

ಗೋಡಂಬಿ - 50 ಗ್ರಾಂ. 

ಬಾದಾಮಿ - 50 ಗ್ರಾಂ 

ಗಸಗಸೆ - 1 ಚಮಚ 

ಲವಂಗ - 2 ದಳ 

ಏಲಕ್ಕಿ ಪುಡಿ - 1/2 ಚಮಚ 

ಬೆಲ್ಲ 


-103- 


ಯುಗಾದಿ 


ಹೆಸರುಕಾಳು, ಸಿಹಿಗುಂಬಳವನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. 
ಹಾಲನ್ನು ಹಾಕಿ ಕುದಿಯಲು ಇಡಿ. 
ಗೋಡಂಬಿ ಗಸಗಸೆ, ಲವಂಗ, ಬಾದಾಮಿಯ ಪುಡಿಯನ್ನು ಹಾಕಿರಿ. 
ಬೆಲ್ಲವನ್ನು ಕೊನೆಯಲ್ಲಿ ಹಾಕಿರಿ. 
4. ಹೆಸರುಬೇಳೆ ಕೋಸಂಬರಿ, ಕಡಲೇ ಬೇಳೆ ಕೋಸಂಬರಿ 
5. ಪಾನಕ. 
6. ನೀರು ಮಜ್ಜಿಗೆ 
7. ಶುಂಠಿ-ಬೆಲ್ಲ (ಚೈತ್ರಮಾಸದಲ್ಲಿ ಕಡ್ಡಾಯವಾಗಿ ದೇವರ ನೈವೇದ್ಯಕ್ಕೆ 
ಇಡಬೇಕು) ತುಪ್ಪ ಹಾಗೂ ಬೆಲ್ಲದ ಜೊತೆ ಶುಂಠಿ ಪುಡಿಯನ್ನು 
ಮಿಶ್ರಣ ಮಾಡಿ ಶುಂಡಿ ಉಂಡೆ ಮಾಡಿ ಸಮರ್ಪಿಸಬೇಕು. 
ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ಕದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸೇ ಶೇ ಶೇ ಶೇ 
ಯುಗಾದಿ ಎಂಬ ಈ ಕೃತಿಯು ಅಸ್ಧದುರ್ವಂತರ್ಗತರಾದ 
ಹನುಮದ್ಭೀಮಮಧ್ಯಾ ಿಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
ರವ ಬವ ಇವ ಬಟ 


-104- 


,. ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಜ _ 


ಆಟ್‌ 


೫.) | ) ) 


Rs, \ 


44 ಗಿರಿನಗರ, ಬೆಂಗಳೂರು - 560 085 


ಯಾರಾ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ದೇವರ ಪೂಜೆ 


ಆಗಮೋಕ್ಷಶ್ರೌತಪೂಜಾವಿಧಾನ 


ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 


ಜಗದ್ಗುರುಶ್ರೀಮಧ್ವಾಚಾರ್ಯನಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


il 

“ದೇವರಪೂಜೆ'' ಶಾರ್ವರಿ ॥ ಶ್ರಾವಣ ॥ ಶುದ್ಧ ಹುಣ್ಣಿಮೆ, (ದಿನಾಂಕ : 3-8-2020) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶ- 
ರಾದ ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣ- 


ಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮ- 
ರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


© : ಜಗದ್ಗುರುಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದಾ ನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 
ಪುಟಗಳು : | +148 - 156 


ಅಕ್ಷರಜೋಡಣೆ : ಸುಬ್ಬಣ್ಣಕೆಂಪದಾಳಿಹಳ್ಳಿ , 
ಎ 
9141311280 
ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಎನ್‌.ಎ. ವಿಜೇಂದ್ರರಾವ್‌ ಮತ್ತು ದಿ॥ ಎನ್‌.ವಿ. ಮಂದಾಕಿನಿ ಬಾಯಿ '' 


ಶ್ರೀಮದ್ಭಾಗವತ, ಹರಿಕಥಾಮೃತಸಾರ ಮತ್ತು ಇತರ ಮಧ್ಯಶಾಸ್ತ್ರಗಳಲ್ಲೇ ತಮ್ಮ ಜೀವನ- 
ವನ್ನು ಮುಡುಪಾಗಿಟ್ಟು, ಚಳ್ಳಕೆರೆ ನಿವಾಸಿಗಳಾಗಿದ್ದ ದಿವಂಗತರಾದ ಶ್ರೀಯುತರಾದ 
ಎನ್‌.ಎ. ವಿಜೇಂದ್ರರಾವ್‌ ಮತ್ತು ಎನ್‌.ವಿ. ಮಂದಾಕಿನಿ ಬಾಯಿ ಇವರುಗಳ 
ಸ್ಮರಣಾರ್ಥ ಬೆಂಗಳೂರು ಸಹಕಾರನಗರದಲ್ಲಿರುವ ಇವರ ಪುತ್ರ ಶ್ರೀ ಎನ್‌.ವಿ. 
ಅನಂತಮೂರ್ತಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಬಿ.ಆರ್‌: ಪ್ರಿಯಂವದ, ಅವರು 
ಮಾಡಿದ ಸೇವೆ. 


ವಿಷಯಾನುಕ್ರಮಣಿಕೆ 
1. ಇದನ್ನು ಓದದೇ ಪೂಜಿಸಬೇಡಿ? 01 
2. ದೇವರ ಪೂಜೆ ಏಕೆ ಮಾಡಬೇಕು? 05 
3. ದೇವರ ಪೂಜೆ ಮಾಡಲು ಇಷ್ಟು ಅಂಶಗಳು ತಿಳಿಯಲೇ ಬೇಕು? 07 
4. ನಿರ್ಮಾಲ್ಯಪೂಜೆ - ಉಷಃಕಾಲದ ಪೂಜೆ 27 
5. ಮಧ್ಯಾಹ್ನಕಾಲದಲ್ಲಿ ಮಾಡಬೇಕಾದ ಪೂಜಾವಿಧಾನ 36 
6. ದೇವತೆಗಳ ಪೂಜೆ ಗುರುಗಳ ಪೂಜೆ 114 
7. ರಾತ್ರಿಯ ಕಾಲದ ಪೂಜೆ 119 
8. ಸ್ಕೋತ್ರಗಳು 120 
9. ಮುದ್ರೆಗಳು 143 


ಸೇ ಸೇ ಸೇ ಶೇ ಶೇ ಸೇ ಸಂ 


ಮುನುಡಿ 
EEE. 53 


ಆಗಮಗಳು ಎರಡು ವಿಧ. ವೈಷ್ಣವಾಗಮ, ಶೈವಾಗಮ ಎಂದು. ವೈಷ್ಣವಾಗಮವು 
ಮುಖ್ಯವಾಗಿ ಎರಡು ವಿಧ. ಪಂಚರಾತ್ರಾಗಮ, ವೈಖಾನಸಾಗಮ. ವೈಖಾನಸಾಗಮದ 
ಆಚರಣೆ ಅತ್ಯಂತವಿಸ್ತಾರ ಹಾಗೂ ಕಠಿಣ. ಸುಬ್ರಹ್ಮಣ್ಯಕ್ಷೇತ್ರದಲ್ಲಿ ಇದರ ಆಚರಣೆ 
ಇಂದಿಗೂ ಕಾಣಿಸುತ್ತದೆ. ಪಂಚರಾತ್ರಾಗಮದ ಅನುಷ್ಠಾನ ನಮ್ಮಲ್ಲಿ ವ್ಯಾಪಕವಾಗಿ 
ನಡೆದುಬಂದಿದೆ. 


ಪಂಚರಾತ್ರಾಗಮದಲ್ಲಿ ಇನ್ನೂರಕ್ಕೂ ಅಧಿಕ ಸಂಹಿತೆಗಳಿವೆ. ಅವುಗಳ ನಡುವೆ 
೧೦೮ ಸಂಹಿತೆಗಳು ಪ್ರಧಾನವಾಗಿವೆ. ಅವುಗಳಲ್ಲಿಯೂ ನಾಲ್ಕೈದು ಮಾತ್ರ 
ಪ್ರಚಲಿತವಾಗಿವೆ. ಅವುಗಳ ನಡುವೆ ಪಾದಸಂಹಿತೆಯು ಬಹಳ ಪ್ರಸಿದ್ಧವಾಗಿದೆ. 


ಪ್ರತಿಯೊಂದು ಸಂಹಿತೆಗಳಲ್ಲಿಯೂ ನಾಲ್ಕು ಪಾದಗಳು ಇರುತ್ತವೆ. ಜ್ಞಾನಪಾದ, 
ಯೋಗಪಾದ, ಕ್ರಿಯಾಪಾದ ಮತ್ತು ಚರ್ಯಪಾದ ಎಂದು. ಅನುಷ್ಠಾನಗಳ ಬಗ್ಗೆ 
ಚರ್ಯಪಾದದಲ್ಲಿ ಎಲ್ಲ ಮಾಹಿತಿಗಳು ದೊರಕುತ್ತವೆ. ಪಾದಸಂಹಿತೆಗೆ ಅನುಗುಣ- 


ಮುನ್ನುಡಿ V 
ವಾದ ದೇವರಪೂಜಾಕ್ರಮವನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ಹಾಗೂ ಪಂಚ- 
ರಾತ್ರಾಗಮದಲ್ಲಿ ಹೇಳಿದ ಪೂಜಾವಿಧಾನವನ್ನೇ ಶ್ರೀಮದಾಚಾರ್ಯರು ತಂತ್ರಸಾರ- 
ಸಂಗ್ರಹದಲ್ಲಿ ತಿಳಿಸಿದ್ದಾರೆ. "ತಂತ್ರಸಾರಸಂಗ್ರಹ' ಶ್ರೀನಾರಾಯಣಪಂಡಿತಾಚಾರ್ಯ- 
ರ "ಯೋಗದೀಷಿಕಾ' ಹಾಗೂ ಶ್ರೀಟೀಕಾಕೃತ್ತಾದರ "ಪದ್ಯಮಾಲಾ' ಗ್ರಂಥಗಳಲ್ಲಿ 
ಹೇಳಿದಂತೆ ಈ ಪುಸ್ತಕದಲ್ಲಿ ಸಂಗ್ರಹಿಸಿ ನೀಡಲಾಗಿದೆ. 


ಶ್ರೌತಪೂಜೆಯನ್ನು ಈ ಪುಸ್ತಕದಲ್ಲಿ ನೀವು ಕಾಣಬಹುದು. ಇದನ್ನೂ ಕೂಡ 
ಪಾದಸಂಹಿತೆಯಲ್ಲಿಯೇ ಹೇಳಿದ್ದಾರೆ. ಪ್ರತಿಯೊಂದು ಉಪಚಾರಗಳಿಗೂ ಕೂಡ 
ಇಂಥದ್ದೇ ವೇದಮಂತ್ರಗಳನ್ನು ಪಠಿಸಬೇಕೆಂಬ ನಿಯಮವಿದೆ. ಅದಕ್ಕನುಗುಣವಾಗಿ 
ವೇದಮಂತ್ರಗಳಿಂದ ಕೂಡಿದ ಷೋಡಶೋಪಚಾರಗಳನ್ನು ಈ ಪುಸ್ತಕದಲ್ಲಿ 
ನೀಡಲಾಗಿದೆ. ಪ್ರತಿಯೊಂದು ಉಪಚಾರಗಳಿಗೂ ಕೂಡ ಆಯಾ ಪೂಜಾಮಂತ್ರ- 
ಗಳನ್ನು ಪಠಿಸುತ್ತಾ ಪೂಜಿಸಬೇಕು. ಇದನ್ನು ಬಿಟ್ಟು ಕೇವಲ: ಒಂದೇ ಮಂತ್ರದಿಂದ 
ಷೋಡಶೋಪಚಾರಪೂಜೆಯನ್ನು ಮಾಡುವುದು ಉತ್ತಮಪಕ್ಷ ಎನಿಸುವುದಿಲ್ಲ. 
ಆದ್ದರಿಂದ ಸಾಧಕರು ಪ್ರಯತ್ನಪಟ್ಟು ಇಲ್ಲಿ ನೀಡಿದ ವೇದಮಂತ್ರಗಳ ಉಪದೇಶವನ್ನು 
ಪಡೆದುಕೊಂಡು ತನ್ಮೂಲಕವಾಗಿಯೇ ಭಗವಂತನ ಪೂಜೆಯನ್ನು ಆಚರಿಸಬೇಕು. 
ಶ್ರೌತಪೂಜೆಯು ಸಾಧ್ಯವಾಗದ್ದಿರೆ ಸಾರ್ತಪೂಜೆಯನ್ನು ಅದೂ ಸಾಧ್ಯವಾಗದಿದ್ದರೆ 
ಅಷ್ಟಾಕ್ಷರಪೂಜೆಯನ್ನು ಆಗಮಶಾಸ್ತ್ರವು ವಿಧಾನಮಾಡುತ್ತದೆ. 
ಕಪಿಂಜಲಸಂಹಿತೆಯೂ ಕೂಡ ಪೂಜೆಯ ಬಗ್ಗೆ ಅಪರೂಪದ ವಿಷಯಗಳನ್ನು 
ತಿಳಿಸುತ್ತದೆ. ಹದಿನಾರು ಉಪಚಾರಗಳಿಗೂ ಒಂದೊಂದು ಮುದ್ರೆಗಳನ್ನು ವಿಧಿಸು- 
ತ್ತದೆ. ಆ ಮುದ್ರೆಗಳನ್ನು ದೇವರಿಗೆ ತೋರಿಸಿದರೆ ಆಯಾ ಪರಿಕರಗಳು ಇಲ್ಲದೇ 
ಪೂಜಿಸಿದಾಗ ಪ್ರಾಪ್ತವಾಗುವ ದೋಷವು ಪರಿಹಾರವಾಗುತ್ತದೆ. ಮತ್ತು ಭಗವಂತನು 
ಸುಪ್ರಸನ್ನನಾಗುತ್ತಾನೆ. 
ಮುದ್ರಯಾ ಪ್ರೀಯತೇ ದೇವಃ ತಥಾ ಸನ್ನಿಹಿತೋ ಭವೇತ್‌ । 
ಮುದ್ರಯಾ ಸಿದ್ಧೃತೇ ಜ್ಞಾನಂ ತಥಾ ಕರ್ಮ ಪ್ರಶಸ್ಯತೇ ॥ 


vi ದೇವರ ಪೂಜೆ 

ಕಪಿಂಜಲಸಂಹಿತೆಯ ಈ ಮಾತಿನ ಆಧಾರದಿಂದ ಈ ಪುಸ್ತಕದಲ್ಲಿ ಹದಿನಾರು 
ಮುದ್ರೆಗಳ ಸಹಿತವಾಗಿ ಷೋಡಶೋಪಚಾರಪೂಜೆಯನ್ನು ನೀಡಲಾಗಿದೆ. ಮುದ್ರೆಗಳ 
ಲಕ್ಷಣವನ್ನು ಪುಸ್ತಕದ ಕೊನೆಯಲ್ಲಿ ನೋಡಬಹುದು. 


ಮತ್ತು ವರಾಹಪುರಾಣದ ಧರಣೀದೇವಿ ಹಾಗೂ ಯಜ್ಞವರಾಹರ 
ಸಂವಾದದಲ್ಲಿ ಭಗವಂತನಿಗೆ ಅಷ್ಟೋತ್ತರ ಶತೋಪಚಾರಪೂಜೆಯನ್ನು ಹೇಳಿದ್ದಾರೆ. 
ಇದು ಬಹಳ ಮನೋಹರವಾಗಿದೆ. ಅದರ ಕ್ರಮವನ್ನೂ ಕೂಡ ಈ ಪುಸ್ತಕದಲ್ಲಿ 
ನೋಡಬಹುದು. 


ತಂತ್ರಸಾರಸಂಗ್ರಹದಲ್ಲಿ ಹೇಳಿದ ಪ್ರಕಾರವೇ ನ್ಯಾಸಾದಿಗಳ ಕ್ರಮವನ್ನು ಇಲ್ಲಿ 
ಉಲ್ಲೇಖ ಮಾಡಲಾಗಿದೆ. ಸಾಮಾನ್ಯವಾಗಿ "ರಕ್ತಾಂಬೋಧಿಃ' ಎಂಬ ಶ್ಲೋಕವನ್ನು 
ಎಲ್ಲರೂ ಪಠಿಸುತ್ತಾರೆ. ಹಾಗೂ "ಯರಲವ' ಬೀಜಾಕ್ಷರಗಳನ್ನು ಪಠಿಸಿ ನ್ಯಾಸವನ್ನು 
ಮಾಡುತ್ತಾರೆ. ಈ ಕ್ರಮವನ್ನು ಶ್ರೀಮದಾಚಾರ್ಯರು ಹೇಳಿರುವುದಿಲ್ಲ. ಮತ್ತು 
ಶ್ರೀಮದಾಚಾರ್ಯರು ಹೇಳಿದ ನ್ಯಾಸಕ್ರಮವನ್ನು ಅವಶ್ಯವಾಗಿ ಆಚರಿಸಲೇಬೇಕು 
ಎಂಬ ಉದ್ದೇಶದಿಂದ ಇಲ್ಲಿತಂತ್ರಸಾರಸಂಗ್ರಹದ ನ್ಯಾಸಕ್ರಮವನ್ನೇ ಅಳವಡಿಸಲಾಗಿದೆ. 
ಸಾಧಕರು ಈ ಕ್ರಮವನ್ನೇ ಅನುಸರಿಸಬೇಕು. 


ಸುಲಭವಾಗಿ ಪೂಜೆಯನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಆಯಾ 
ವಿಧಾನಗಳನ್ನು ಶೀರ್ಷಿಕೆ ರೂಪದಲ್ಲಿ ಅಲ್ಲಲ್ಲಿ ನೀಡಲಾಗಿದೆ. ಅದರ ಪ್ರಕಾರ 
ಪೂಜೆಯನ್ನು ಅನುಷ್ಠಾನ ಮಾಡಬೇಕು. ಈ ಪುಸ್ತಕದ ಬಗ್ಗೆ ಹಾಗೂ ಮಾಡಬೇಕಾದ 
ವಿಧಿವಿಧಾನಗಳ ಬಗ್ಗೆ ಪುಸ್ತಕವನ್ನು ಮುಂದೆ ಓದುತ್ತಾ ಅರ್ಥವಾಗುತ್ತದೆ. 
ಪ್ರಾರಂಭದಲ್ಲಿನೀಡಿದ ಸೂಚನೆಗಳನ್ನು ಓದಿಯೇ ದೇವರ ಪೂಜೆಯನ್ನು ಮಾಡಿದರೆ 
ವಿಷಯಗಳು ಮನದಟ್ಟಾಗುತ್ತವೆ. 


ಮನುಸ್ಮೃತಿಯ ಮಾತಿನಂತೆ ನಿತ್ಯವೂ ಮನೆಗೆ ಅಭ್ಯುಕ್ಷಣವನ್ನು ಮಾಡಬೇಕು. 
"ನ ವಿನಾ ಅಭ್ಯುಕ್ಷಣಂ ಜಾತು ವಿಧಿಜ್ಞ ಕಿಂಚಿದಾಚರೇತ್‌' ಎಂಬ ಸಂಗ್ರಹಗ್ರಂಥದ 
ಆಧಾರದಂತೆ ನಿತ್ಯವೂ ನಾವು ವಾಸಿಸುವ ಮನೆಗೆ ಅಭ್ಯುಕ್ಷಣವನ್ನು ಮಾಡಬೇಕು. 


ಮುನುಡಿ Vii 


a 


ಅಭ್ಯುಕ್ಷಣ ಎಂದರೆ ಸಿಂಪಡಿಸುವುದು ಎಂದರ್ಥ. ಜಲಾಭಿಮಾನಿ ದೇವತೆಗಳನ್ನು 
ಪ್ರಾರ್ಥನೆ ಮಾಡಿ ಬಲಗೈಯ್ಯಲ್ಲಿ ನೀರನ್ನು ಹಾಕಿಕೊಂಡು - "ವೈಶ್ವಾನರಾಯ 
ವಿದ್ಮಹೇ ಲಾಲೀಲಾಯ ಧೀಮಹಿ ತನ್ನೋ ವಹ್ನಿ ಪ್ರಚೋದಯಾತ್‌' ಎಂಬ 
ಅಗ್ನಿಗಾಯತ್ರಿಯನ್ನು ಪಠಿಸಿ ಮನೆಗೆ ಪ್ರೋಕ್ಟಣೆಯನ್ನು ಮಾಡಬೇಕು. ಆಗ 
ಮನೆಯಲ್ಲಿದ್ದ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ. "ಪ್ರೋಕ್ಷಣರಹಿತೇ ಗೃಹೇ 
ಕಿಂಚಿದಪಿ ನ ಕರ್ತವ್ಯಮ್‌' ಎಂಬುದಾಗಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಮತ್ತು 
ಶಾಟ್ಯಾಯನರು “ತತಃ ಸೂತ್ರಮುಪಸ್ಥಾಪ್ಯ ಸಮ್ಯಗಾಚಮ್ಯಚ ಸ್ವಯಂ । ಅಭ್ಯುಕ್ಷಣಂ 
ಸಮಾದಾಯ ಸಂಯತಾತ್ಮಾಗೃಹಂ ವ್ರಜೇತ್‌॥|' ಎಂದು ಹೇಳಿದ್ದಾರೆ. 

ಸಂಧ್ಯಾವಂದನೆ ಮಾಡಿದ ಮೇಲೆ ಆಚಮನ ಮಾಡಿ ಮನೆಯ ಹೊರಗೆ ನಿಂತು 
ಜಿತೇಂದ್ರಿಯನಾಗಿ ಅಭ್ಯುಕ್ಷಣವನ್ನು ಮಾಡಬೇಕು. ಅನಂತರ ಮನೆಯ ಒಳಗೆ 
ಪ್ರವೇಶಮಾಡಬೇಕು. ಈ ಕ್ರಮವನ್ನು ಸಾಧಕರು ಅಳವಡಿಸಿಕೊಳ್ಳಬೇಕೆಂದು 
ಪ್ರಾರ್ಥಿಸುತ್ತೇನೆ. 

ಇಲ್ಲಿರುವ ದೇವಪೂಜಾಪದ್ಧತಿಯು ಅತ್ಯಂತವಿವರವಾಗಿದೆಯೆಂದು ಸರ್ವಥಾ 
ತಿಳಿಯಬಾರದು. ಇಷ್ಟನ್ನು ಆಚರಿಸಲು ಕೇವಲ ಅರ್ಧಗಂಟೆ ಸಾಕು. ನಾವು ಇಲ್ಲಿರುವ 
ಮಂತ್ರಗಳನ್ನು ಬಿಟ್ಟು ಉಳಿದ ಮಂತ್ರಗಳನ್ನು ಪೂಜೆಯಲ್ಲಿ ಹೇಳುವ ಅವಶ್ಯಕತೆ 
ಇರುವುದಿಲ್ಲ. ಈ ಪುಸ್ತಕದಲ್ಲಿ ವಿಷ್ಣುಸಹಸ್ರನಾಮವನ್ನು ಮಾತ್ರ ಮುದ್ರಿಸಿಲ್ಲ. 
ಅದೊಂದನ್ನು ಪೂಜಾಕಾಲದಲ್ಲಿ ಸ್ವತಃ ಉಚ್ಚರಿಸುವ ಕ್ರಮವನ್ನು ಅಳವಡಿಸಿ- 
ಕೊಳ್ಳಬೇಕು. ಪ್ರಾರಂಭದಲ್ಲಿ ಮಂತ್ರಗಳು ಕಂಠಪಾಠವಾಗುವ ತನಕ ಬಹಳ ಸಮಯ 
ತೆಗೆದುಕೊಳ್ಳುತ್ತದೆ. ಕಂಠಪಾಠವಾದ ಮೇಲೆ ಇಲ್ಲಿರುವ ಮಂತ್ರಗಳನ್ನು ಉಚ್ಚರಿಸಿ 
ಪೂಜಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದ್ದರಿಂದ ಸಾಧಕರು ಭಗವಂತನ 
ಪೂಜೆಯನ್ನು ವೇದೋಕ್ತಮಂತ್ರಗಳಿಂದಲೇ ಈ ಕ್ರಮದಲ್ಲಿ ಆಚರಿಸಬೇಕೆಂದು 
ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. 

ಈ ಪುಸ್ತಕದ ಕೊನೆಯಲ್ಲಿ ಶತಾಪರಾಧಸ್ತೋತ್ರವನ್ನು, ಪದ್ಯಮಾಲಾವನ್ನು, 
ಯೋಗದೀಪಿಕಾವನ್ನು ನೀಡಲಾಗಿದೆ. ಇದನ್ನು ಪಾರಾಯಣ ಮಾಡಿ ಮನೋಗತ 


vi ದೇವರ ಪೂಜೆ 

ಕಪಿಂಜಲಸಂಹಿತೆಯ ಈ ಮಾತಿನ ಆಧಾರದಿಂದ ಈ ಪುಸ್ತಕದಲ್ಲಿ ಹದಿನಾರು 
ಮುದ್ರೆಗಳ ಸಹಿತವಾಗಿ ಷೋಡಶೋಪಚಾರಪೂಜೆಯನ್ನು ನೀಡಲಾಗಿದೆ. ಮುದ್ರೆಗಳ 
ಲಕ್ಷಣವನ್ನು ಪುಸ್ತಕದ ಕೊನೆಯಲ್ಲಿ ನೋಡಬಹುದು. 


ಮತ್ತು ವರಾಹಪುರಾಣದ ಧರಣೀದೇವಿ ಹಾಗೂ ಯಜ್ಞವರಾಹರ 
ಸಂವಾದದಲ್ಲಿ ಭಗವಂತನಿಗೆ ಅಷ್ಟೋತ್ತರ ಶತೋಪಚಾರಪೂಜೆಯನ್ನು ಹೇಳಿದ್ದಾರೆ. 
ಇದು ಬಹಳ ಮನೋಹರವಾಗಿದೆ. ಅದರ ಕ್ರಮವನ್ನೂ ಕೂಡ ಈ ಪುಸ್ತಕದಲ್ಲಿ 
ನೋಡಬಹುದು. 


ತಂತ್ರಸಾರಸಂಗ್ರಹದಲ್ಲಿ ಹೇಳಿದ ಪ್ರಕಾರವೇ ನ್ಯಾಸಾದಿಗಳ ಕ್ರಮವನ್ನು ಇಲ್ಲಿ 
ಉಲ್ಲೇಖ ಮಾಡಲಾಗಿದೆ. ಸಾಮಾನ್ಯವಾಗಿ "ರಕ್ತಾಂಬೋಧಿಃ' ಎಂಬ ಶ್ಲೋಕವನ್ನು 
ಎಲ್ಲರೂ ಪಠಿಸುತ್ತಾರೆ. ಹಾಗೂ "ಯರಲವ' ಬೀಜಾಕ್ಷರಗಳನ್ನು ಪಠಿಸಿ ನ್ಯಾಸವನ್ನು 
ಮಾಡುತ್ತಾರೆ. ಈ ಕ್ರಮವನ್ನು ಶ್ರೀಮದಾಚಾರ್ಯರು ಹೇಳಿರುವುದಿಲ್ಲ. ಮತ್ತು 
ಶ್ರೀಮದಾಚಾರ್ಯರು ಹೇಳಿದ ನ್ಯಾಸಕ್ರಮವನ್ನು ಅವಶ್ಯವಾಗಿ ಆಚರಿಸಲೇಬೇಕು 
ಎಂಬ ಉದ್ದೇಶದಿಂದ ಇಲ್ಲಿತಂತ್ರಸಾರಸಂಗ್ರಹದ ನ್ಯಾಸಕ್ರಮವನ್ನೇ ಅಳವಡಿಸಲಾಗಿದೆ. 
ಸಾಧಕರು ಈ ಕ್ರಮವನ್ನೇ ಅನುಸರಿಸಬೇಕು. 


ಸುಲಭವಾಗಿ ಪೂಜೆಯನ್ನು ಆಚರಿಸಬೇಕೆಂಬ ಉದ್ದೇಶದಿಂದ ಆಯಾ 
ಎಧಾನಗಳನ್ನು ಶೀರ್ಷಿಕೆ ರೂಪದಲ್ಲಿ ಅಲ್ಲಲ್ಲಿ ನೀಡಲಾಗಿದೆ. ಅದರ ಪ್ರಕಾರ 
ಪೂಜೆಯನ್ನು ಅನುಷ್ಠಾನ ಮಾಡಬೇಕು. ಈ ಪುಸ್ತಕದ ಬಗ್ಗೆ ಹಾಗೂ ಮಾಡಬೇಕಾದ 
ವಿಧಿವಿಧಾನಗಳ ಬಗ್ಗೆ ಪುಸ್ತಕವನ್ನು ಮುಂದೆ ಓದುತ್ತಾ ಅರ್ಥವಾಗುತ್ತದೆ. 
ಪ್ರಾರಂಭದಲ್ಲಿ ನೀಡಿದ ಸೂಚನೆಗಳನ್ನು ಓದಿಯೇ ದೇವರ ಪೂಜೆಯನ್ನು ಮಾಡಿದರೆ 
ವಿಷಯಗಳು ಮನದಟ್ಟಾಗುತ್ತವೆ. 


ಮನುಸ್ಮೃತಿಯ ಮಾತಿನಂತೆ ನಿತ್ಯವೂ ಮನೆಗೆ ಅಭ್ಯುಕ್ಷಣವನ್ನು ಮಾಡಬೇಕು. 
"ನ ವಿನಾ ಅಭ್ಯುಕ್ಷಣಂ ಜಾತು ವಿಧಿಜ್ಞ ಕಿಂಚಿದಾಚರೇತ್‌' ಎಂಬ ಸಂಗ್ರಹಗ್ರಂಥದ 
ಆಧಾರದಂತೆ ನಿತ್ಯವೂ ನಾವು ವಾಸಿಸುವ ಮನೆಗೆ ಅಭ್ಯುಕ್ಷಣವನ್ನು ಮಾಡಬೇಕು. 


ಮುನ್ನುಡಿ Vil 
ಅಭ್ಯುಕ್ಕಣ ಎಂದರೆ ಸಿಂಪಡಿಸುವುದು ಎಂದರ್ಥ. ಜಲಾಭಿಮಾನಿ ದೇವತೆಗಳನ್ನು 
ಪ್ರಾರ್ಥನೆ ಮಾಡಿ ಬಲಗೈಯ್ಯಲ್ಲಿ ನೀರನ್ನು ಹಾಕಿಕೊಂಡು - "ವೈಶ್ವಾನರಾಯ 
ವಿದ್ಮಹೇ ಲಾಲೀಲಾಯ ಧೀಮಹಿ ತನ್ನೋ ವಹ್ನಿ ಪ್ರಚೋದಯಾತ್‌' ಎಂಬ 
ಅಗ್ನಿಗಾಯತ್ರಿಯನ್ನು ಪಠಿಸಿ ಮನೆಗೆ ಪ್ರೋಕ್ಟಣೆಯನ್ನು ಮಾಡಬೇಕು. ಆಗ 
ಮನೆಯಲ್ಲಿದ್ದ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ. "ಪ್ರೋಕ್ಷಣರಹಿತೇ ಗೃಹೇ 
ಕಿಂಚಿದಪಿ ನ ಕರ್ತವ್ಯಮ್‌' ಎಂಬುದಾಗಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ. ಮತ್ತು 
ಶಾಟ್ಯಾಯನರು "ತತಃ ಸೂತ್ರಮುಪಸ್ಥಾಪ್ಯ ಸಮ್ಯಗಾಚಮ್ಯಚ ಸ್ವಯಂ । ಅಭ್ಯುಕ್ಷಣಂ 
ಸಮಾದಾಯ ಸಂಯತಾತ್ಮಾಗೃಹಂ ವ್ರಜೇತ್‌॥' ಎಂದು ಹೇಳಿದ್ದಾರೆ. 

ಸಂಧ್ಯಾವಂದನೆ ಮಾಡಿದ ಮೇಲೆ ಆಚಮನ ಮಾಡಿ ಮನೆಯ ಹೊರಗೆ ನಿಂತು 
ಜಿತೇಂದ್ರಿಯನಾಗಿ ಅಭ್ಯುಕ್ಷಣವನ್ನು ಮಾಡಬೇಕು. ಅನಂತರ ಮನೆಯ ಒಳಗೆ 
ಪ್ರವೇಶಮಾಡಬೇಕು. ಈ ಕ್ರಮವನ್ನು ಸಾಧಕರು ಅಳವಡಿಸಿಕೊಳ್ಳಬೇಕೆಂದು 
ಪ್ರುರ್ಥಿಸುತ್ತೇನೆ. 

ಇಲ್ಲಿರುವ ದೇವಪೂಜಾಪದ್ಧತಿಯು ಅತ್ಯಂತವಿವರವಾಗಿದೆಯೆಂದು ಸರ್ವಥಾ 
ತಿಳಿಯಬಾರದು. ಇಷ್ಟನ್ನು ಆಚರಿಸಲು ಕೇವಲ ಅರ್ಧಗಂಟೆ ಸಾಕು. ನಾವು ಇಲ್ಲಿರುವ 
ಮಂತ್ರಗಳನ್ನು ಬಿಟ್ಟು ಉಳಿದ ಮಂತ್ರಗಳನ್ನು ಪೂಜೆಯಲ್ಲಿ ಹೇಳುವ ಅವಶ್ಯಕತೆ 
ಇರುವುದಿಲ್ಲ. ಈ ಪುಸ್ತಕದಲ್ಲಿ ವಿಷ್ಣುಸಹಸ್ರನಾಮವನ್ನು ಮಾತ್ರ ಮುದ್ರಿಸಿಲ್ಲ. 
ಅದೊಂದನ್ನು ಪೂಜಾಕಾಲದಲ್ಲಿ ಸ್ವತಃ ಉಚ್ಚರಿಸುವ ಕ್ರಮವನ್ನು ಅಳವಡಿಸಿ- 
ಕೊಳ್ಳಬೇಕು. ಪ್ರಾರಂಭದಲ್ಲಿ ಮಂತ್ರಗಳು ಕಂಠಪಾಠವಾಗುವ ತನಕ ಬಹಳ ಸಮಯ 
ತೆಗೆದುಕೊಳ್ಳುತ್ತದೆ. ಕಂಠಪಾಠವಾದ ಮೇಲೆ ಇಲ್ಲಿರುವ ಮಂತ್ರಗಳನ್ನು ಉಚ್ಚರಿಸಿ 
ಪೂಜಿಸಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದ್ದರಿಂದ ಸಾಧಕರು ಭಗವಂತನ 
ಪೂಜೆಯನ್ನು ವೇದೋಕ್ತಮಂತ್ರಗಳಿಂದಲೇ ಈ ಕ್ರಮದಲ್ಲಿ ಆಚರಿಸಬೇಕೆಂದು 
ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. 

ಈ ಪುಸ್ತಕದ ಕೊನೆಯಲ್ಲಿ ಶತಾಪರಾಧಸ್ತೋತ್ರವನ್ನು, ಪದ್ಯಮಾಲಾವನ್ನು, 
ಯೋಗದೀಷಿಕಾವನ್ನು ನೀಡಲಾಗಿದೆ. ಇದನ್ನು ಪಾರಾಯಣ ಮಾಡಿ ಮನೋಗತ 


viii ದೇವರ ಪೂಜೆ 
ಮಾಡಿಕೊಳ್ಳಬೇಕು. ಆದರೆ ಅನುಯಾಗ, ಔಪಾಸನೆ, ವೈಶ್ವದೇವ, ಬಲಿಹರಣ 
ಇವುಗಳ ವಿಧಿವಿಧಾನಗಳನ್ನು ನೀಡಲು ಇಲ್ಲಿ ಅವಕಾಶವಾಗಿಲ್ಲ. ಸ್ವತಃ ಸಾಧಕರು 
ಇದರ ಬಗ್ಗೆ ತಿಳಿದುಕೊಳ್ಳಬೇಕು. 


ಈ ಪುಸ್ತಕವನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡಬಹುದು. ಸುಲಭವಾಗಿ 
ಅರ್ಥವಾಗುವಂತೆ ವಿಧಿವಿಧಾನಗಳನ್ನು ಅಲ್ಲಲ್ಲಿ ತಿಳಿಸಲಾಗಿದೆ. ಎಲ್ಲ ಹರಿಭಕ್ತರು 
ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. 


ಈ ಸಂಪುಟವನ್ನು ಮುದ್ರಣ ಮಾಡಿಸುವಲ್ಲಿ ಆರ್ಥಿಕವಾಗಿ ಸಹಾಯ ನೀಡಿದ 
ಹರಿಭಕ್ತರಾದ ಶ್ರೀಯುತ ಅನಂತಮೂರ್ತಿದಂಪತಿಗಳಿಗೆ ಆಯುಷ್ಯಾರೋಗ್ಯಗಳ 
ಜೊತೆ ಜ್ಞಾನಭಕ್ತಿವೈರಾಗ್ಯಗಳು ಪ್ರಾಪ್ತವಾಗಿ ತನ್ಮೂಲಕ ಶ್ರೀಹರಿಯ ಅನುಗ್ರಹ 
ದೊರೆಯಲಿ; ಹಾಗೂ ಅವರ ಮಾತಾಪಿತೃಗಳಿಗೆ ಉತ್ತಮೋತ್ತಮ ಸದತಿಯು 
ದೊರಕಲಿ ಎಂದು ಶ್ರೀಹರಿಯಲ್ಲಿ ಭಕ್ತಿಪೂರ್ವಕ ಪ್ರಾರ್ಥಿಸುತ್ತೇನೆ. 

ಇತಿ ಸಜ್ಜನವಿಧೇಯ, 
ವಿದ್ವಾನ್‌ ಬೆಮತ್ರಿವೇಂಕಟೇಶಾಚಾರ್ಯ, 
ಸಂಪಾದಕರು, ಬೆಂಗಳೂರು. 


Il ಶ್ರೀಮದ್ಧನುಮದ್ದೀಮಮಧ್ಧಾಂತರ್ಗತನರಹರಿರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಇದನ್ನು ಓದದೇ ಪೂಜಿಸಬೇಡಿ? 


ಸೇ ಗಂಧ, ಅಕ್ಷತೆ, ಹೂವು, ತುಳಸಿ, ಹಣ್ಣುಹಂಪಲು ಇವೆಲ್ಲವೂ ಜಡ ಪದಾರ್ಥಗಳು. 
ನಾವು ಪೂಜಿಸುವ ಮೂರ್ತಿಗಳು, ಶಾಲಗ್ರಾಮಗಳು ಕೂಡ ಜಡಪದಾರ್ಥಗಳು (ನ 
ಪ್ರತೀಕೇ ನ ಹಿ ಸಃ). ಭಕ್ತಿಯಿಲ್ಲದೇ, ಅನುಸಂಧಾನವಿಲ್ಲದೇ ಪೂಜೆ ಮಾಡಿದಲ್ಲಿ ಇದು 
ಕೇವಲ ಕಲ್ಲು ಮಣ್ಣುಗಳ ಜೊತೆ ಆಟವಾಡಿದಂತೆ. 


ಜೇ ನಮ್ಮಹೃದಯದ ಮಧ್ಯದಲ್ಲಿ ಅಷ್ಟದಳ ಕಮಲವಿದೆ. ಅಲ್ಲಿ ನಮ್ಮನ್ನು ಸಲಹುತ್ತಿರುವ 
ಬಿಂಬರೂಪಿಯಾದ ಭಗವಂತನಿದ್ದಾನೆ. ಇವನನ್ನು ಅಂತರಂಗದಲ್ಲಿ ಮಾನಸಿಕವಾಗಿ 
ಪೂಜಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ಅದಕ್ಕಾಗಿ ಹೃತ್ಯಮಲದಿಂದ ಸುಷುಮ್ನಾನಾಡಿಯ 
ಮೂಲಕ ಮೂಗಿನ ರಂಧ್ರದಿಂದ ತುಲಸೀದಳದಲ್ಲಿ ಆ ಬಿಂಬನನ್ನು ತಂದು ಮೂರ್ತಿಯಲ್ಲಿ 
ಇಟ್ಟು, ಬಾಹ್ಯವಾಗಿ ಪೂಜಿಸುವುದೇ ದೇವರಪೂಜೆ. 


xk ಗಂಧ, ಅಕ್ಷತೆ, ಪುಷ್ಪ ಈ ಎಲ್ಲಾ ಪೂಜಾಪರಿಕರಗಳಲ್ಲಿಯೂ ಭಗವಂತನು 
ನೆಲೆಸಿರುವನು. ಇಂಥ ಭಗವಂತನನ್ನು ಎಲ್ಲೆಡೆಯೂ ಅನುಸಂಧಾನ ಮಾಡುತ್ತಾ 
ಪೂಜಿಸುವುದೇ ನಿಜವಾದ ದೇವರ ಪೂಜೆ. ಇಲ್ಲದಿದ್ದರೆ ಅದು ಜಡಪೂಜೆ. 


ಜೇ ಪ್ರತಿಮೆಗಳಲ್ಲಿ ಮಾತ್ರ ಬಿಂಬರೂಪಿಯಾದ ಭಗವಂತನ ಪೂಜೆಯಲ್ಲ; ಶಾಲ- 
ಗ್ರಾಮಗಳಲ್ಲಿ ಸ್ವಯಂವ್ಯಕ್ತ ಮೂರ್ತಿಗಳಲ್ಲಿಯೂ ಬಿಂಬನದ್ದೇ ಪೂಜೆ ನಡೆಯಬೇಕು. 
ಆವಾಹನೆ ಮಾತ್ರ ಅಲ್ಲಿರುವುದಿಲ್ಲ. 

ಜೇ ತಾಯಿ ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಬರೆದ ಅಕಾರವನ್ನೇ ಪುನಃ 
ಪುನಃ ತಿದ್ದಿಸುತ್ತಾಳೆ. ಅಕಾರವನ್ನು ಕಲಿತ ಮೇಲೆ ಯಾರ ಸಹಾಯವೂ ಇಲ್ಲದೇ ಮೊದಲೇ 


2 ದೇವರ ಪೂಜೆ 


ಬರೆದ ಅಕಾರದ ಸಹಾಯವೂ ಇಲ್ಲದೇ ಸ್ವತಂತ್ರವಾಗಿ ಮಗುವು "ಅ' ಎಂದು ಬರೆಯುತ್ತದೆ. 
ಇದರಂತೆ ಮೊದಮೊದಲು ಮಾನಸಿಕವಾಗಿ ಅಂತರಂಗದಲ್ಲಿ ಪೂಜಿಸಲು ಸಾಧ್ಯವಾಗದೇ 
ಜಡವಾದ ಮೂರ್ತಿಗಳಲ್ಲಿ ಶಾಲಗ್ರಾಮಾದಿಗಳಲ್ಲಿ ಪೂಜೆಯನ್ನು ಮಾಡಬೇಕು. ಆದರೆ 
ಇದರಲ್ಲೇ ಜೀವನವನ್ನು ಕಳೆಯಬಾರದು. ಏತನ್ಮೂಲಕ ಬಿಂಬರೂಪಿಯಾದ ಭಗವಂತನನ್ನು 
ನೇರವಾಗಿ ಸ್ವತಂತ್ರವಾಗಿ ಪೂಜಿಸುವ ಕೌಶಲವನ್ನು ಪಡೆದುಕೊಳ್ಳಬೇಕು. ಆಗಷ್ಟೇ ಬಾಹ್ಯ 
ಪೂಜೆಗೆ ಬೆಲೆ. 


x ಈ ದೇಹವೇ ಒಂದು ರಥ, ಮಾಡುವ ಸ್ಥಾನವೇ ಶ್ರೀಹರಿಗೆ ಅಭಿಷೇಕ, ಧರಿಸುವ 
ಉಡುಪುಗಳು ಅವನ ಅಲಂಕಾರ; ಭುಂಜಿಸುವುದೇ ಅವನ ನೈವೇದ್ಯ - ಈ ಅನುಸಂಧಾನ- 
ದಲ್ಲಿ "ಸುಲಭಪೂಜೆ ಮಾಡಿ ಬಲವಿಲ್ಲದವರು' ಎಂದು ಪುರಂದರದಾಸರು ದಾರಿ 
ತೋರಿಸಿರುವರು. 


ಸ್ಯ ಪ್ರತಿಮೆಯಲ್ಲಿ ಹೃತ್ಯಮಲದಿಂದ ಬಿಂಬರೂಪಿಯಾದ ಭಗವಂತನನ್ನು ಆವಾಹನೆ 
ಮಾಡುವಂತೆ, ಶಾಲಗ್ರಾಮಾದಿಗಳಲ್ಲಿ ಅನುಸಂಧಾನ ಮಾಡುವಂತೆ, ಮುಖ್ಯಪ್ರಾಣದೇವರ 
ಪ್ರತಿಮೆಯಲ್ಲಿಯೂ ಹೃತ್ಯಮಲದಲ್ಲಿ ಹಂಸಮಂತ್ರ ಜಪಿಸುತ್ತಿರುವ ಪ್ರಾಣದೇವರನ್ನೇ ತಂದು 
ಆವಾಹನೆ ಮಾಡಿ ಪೂಜಿಸಬೇಕು. ಗರುಡದೇವರು ಶೇಷದೇವರು ಸಹ ಹೃತ್ತಮಲದ 
ಎದುರು ನಿಂತಿರುತ್ತಾರೆ. ಅವರನ್ನು ಆವಾಹನೆ ಮಾಡಬೇಕು. 


x ದೇವರನ್ನು ಪೂಜಿಸುವ ಮಂಟಪದಲ್ಲಿ ಭಗವಂತನ ಪ್ರತೀಕಗಳಷ್ಟೇ ಇರಬೇಕು. 
ಪೀಠದ ಕೊನೆಯ ಬಲಭಾಗದಲ್ಲೊಂದು ಮುಖ್ಯಪ್ರಾಣದೇವರ ಪ್ರತಿಮೆ, ಎಡಭಾಗದಲ್ಲಿ 
ಗರುಡ ಶೇಷದೇವರ ಪ್ರತಿಮೆಗಳು ಇರಬೇಕು. ಉಳಿದ ಯಾರೇ ದೇವತೆಗಳ ಹಾಗೂ 
ಗುರುಗಳ ಪ್ರತೀಕಗಳನ್ನು ದೇವರ ಪೀಠದಲ್ಲಿ ಸರ್ವಥಾ ಇಡಬಾರದು. ದೇವರ ಪೂಜೆಯ 
ಜೊತೆ ಪೂಜಿಸಲೂ ಬಾರದು. 

ಎಷ್ಟೋಶ್ಚ ಪುರತೋ ನೈವ ಹ್ಯನ್ಯಸ್ಯ ಪ್ರತಿಮಾಂ ಯಜೇತ್‌। 

ವರ್ಜಯಿತ್ವಾ ಹನೂಮಂತಂ ಶೇಷಂ ಗರುಡಮೇವ ಚ॥ (ಪದಪುರಾಣ) 


ಸೇ ಭಗವಂತನ ಯಾವ ಮೂರ್ತಿಯನ್ನು ಪೂಜಿಸುತ್ತೇವೋ ಆ ರೂಪದ ಮಂತ್ರದ 
ಉಪದೇಶವಿರಬೇಕು. ನಿತ್ಯವೂ ಅದನ್ನು ಜಪಿಸಬೇಕು. ಪೂಜೆಯ ಆರಂಭದಲ್ಲಿ ಮೂರ್ತಿ- 
ಯನ್ನು ಸ್ಪರ್ಶಿಸಿ ಆ ಮಂತ್ರವನ್ನು ಅಕ್ಷರಾನುಸಾರಿಯಾಗಿ ಜಪಿಸಬೇಕು. ತಪ್ಪದೇ ಅದರ 
ನ್ಯಾಸವನ್ನು ಮಾಡಬೇಕು. ಜೊತೆಯಲ್ಲಿ ತತ್ವನ್ಯಾಸ, ಮಾತೃಕಾನ್ಯಾಸಗಳನ್ನು ಮಾಡದೇ 
ಪೂಜಿಸಬಾರದು. ಇದು ಕಡ್ಡಾಯ. ಇಲ್ಲದಿದ್ದರೆ ಜಡಪೂಜೆಯ ಫಲವಷ್ಟೇ ನಮ್ಮಪ್ರಾಪ್ತಿ. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 3 


ಸೇ ಯಾರಿಗೆ ನ್ಯಾಸಗಳ ಆವಾಹನೆ, ಪ್ರ ತ್ಯಾವಾಹನೆಗಳ ಬಗ್ಗೆ ಕೌಶಲ್ಯವಿರುವುದಿಲ್ಲವೋ 
ಅವರು RA, ಪೂಜೆಯನ್ನು ಮಾಡುತ್ತೇನೆಂಬ ಸಾಹಸಕ್ಕೆ ಮುನ್ನುಗ್ಗಬಾರದು. 
ಇದುವೇ ದೇವರ ಪೂಜೆಯಲ್ಲಿ ಬಹುದೊಡ್ಡ ಪಾತ್ರ. ಪೂಜಿಸುವುದು ಬಿಂಬರೂಪಿಯಾದ 
ಭಗವಂತನ ಪ್ರೀತಿಗೋಸ್ಕ ರ ಮಾತ್ರ. ಉಳಿದ ಫಲ ಇದರಲ್ಲಿ ಇರುವುದಿಲ್ಲ. ಕೇವಲ 
ಶಾಲಗ್ರಾಮ ಹಾಗೂ ಸುದರ್ಶನಗಳ ಪೂಜೆಗೆ ನ್ಯಾಸಾದಿಗಳ ಅವಶ್ಯಕತೆ ಇರುವುದಿಲ್ಲ. 


% ಷೋಡಶ ಉಪಚಾರಗಳನ್ನು ಸ್ಪಷ್ಟವಾಗಿ ಹೀಗೆ ತಿಳಿಯಬೇಕು - (೧) ಅರ್ಯ , 
(೨) ಪಾದ್ಯ , (೩) ಆಚಮನ, (೪) ಮಧುಪರ್ಕ, (೫) ಪುನರಾಚಮನ (೬) ಸ್ನಾನ, (೭) 
ವಸ್ತ್ರ, (೮) ಭೂಷಣ, (೯) ಯಜ್ಞೋಪವೀತ (೧೦) ಆಸನ, (೧೧) ಗಂಧ, (೧೨) 
ಪುಷ್ಪ, (೧೩) ಧೂಪ, (೧೪) ದೀಪ, (೧೫) ನೈವೇದ್ಯ, (೧೬) ನಮಸ್ಕಾರ. ಈ ಕ್ರಮದ- 
ಲ್ಲಿಯೇ ಉಪಚಾರಗಳನ್ನು ನಿವೇದಿಸಬೇಕು. (ಆಸನವನ್ನು ಮೊದಲು ಹಾಗೂ ಸ್ನಾನದ 
ನಂತರ ಸಮರ್ಪಿಸುವ ಕ್ರಮವಿದೆ. ತಂತ್ರಸಾರಸಂಗ್ರಹದಲ್ಲಿ ಗಂಧ ಹಚ್ಚುವ ಮೊದಲು 
ಸಮರ್ಪಿಸಬೇಕೆಂದು ತಿಳಿಸಿದ್ದಾರೆ). 


x ಇವು ಮುಖ್ಯವಾದ ಹದಿನಾರು ಉಪಚಾರಗಳು. ಇವುಗಳ ಜೊತೆ ಉಳಿದ ಕೆಲವು 
ಅನೂಪಚಾರಗಳನ್ನು ಸೇರಿಸಿ ಪೂಜಿಸಬೇಕು. ಹದಿನಾರನ್ನು ಬಿಡಬಾರದು ಎಂದಷ್ಟೇ 
ತಾತ್ಪರ್ಯ. 


x “ಸರ್ವೋತೃಷ ೯ಮವಿಜ್ಞಾಯ ವಿಷ್ಣೋರ್ಯಾತಿ ತಮೋ ದುವಮ್‌'' - 
ಯಾರಿಗೆ ವಿಷ್ಣುವಿನ ಸರ್ವೋತ್ತಮತ್ತದ ಬಗ್ಗೆ ದಾರ್ಡ್ಯವಿರುವುದಿಲ್ಲವೋ ಅವನು ತಮಸಿಗೆ 
ಹೋಗುವುದು ನಿಶ್ಚಯ ಎಂಬ ತಂತ್ರಸಾರದ ಮಾತಿನಂತೆ ದೇವರ ಪೂಜೆಯ ಮುಖ್ಯಸಿದ್ಧತೆ 
ಎಂದರೆ ವಿಷ್ಣುಸರ್ವೋತ್ತಮತ್ವದ ದೀಕ್ಷೆ. 


xk ಪೂಜ್ಯಶ್ಚ ಭಗವಾನ್ನಿತ್ಯಂ ಚಕ್ರಾಬ್ದಾದಿಕಮಂಡಲೇ - ಎಂಬ ತಂತ್ರಸಾರದ 
ಮಾತಿನಂತೆ ಚಕ್ರಾ ಬ್ಹಮಂಡಲದಲ್ಲಿ ಭಗವಂತನನ್ನಿಟ್ಟು ಪೂಜಿಸಬೇಕು. ಆ ಚಕ್ರಾ ಬ್ಹಮಂಡಲ- 
ವನ್ನು ರಂಗವಲ್ಲಿಯಲ್ಲಿ ಲೋಹದ ಫಲಕದಲ್ಲಿ ಮರದ ಹಲಗೆಯಲ್ಲಿ ಕಲ್ಲಿನಲ್ಲಿಯೂ 
ತಯಾರು ಮಾಡಿರಬಹುದು. 


ಸೇ ಕೆಲವರು ಒಂದೇ ಸ್ತೋತ್ರವನ್ನು ಹೇಳಿಕೊಂಡು ದೇವರ ಪೂಜೆಯನ್ನು ಮುಗಿ- 
ಸುತ್ತಾರೆ. ಪದ್ಯ ಮಾಲೆಯನ್ನು fd ಪ್ರತಿಯೊಂದು ಪೂಜೆಗೂ ಬೇರೆ ಬೇರೆ 
ಮಂತ್ರಗಳಿವೆಯೆಂದು ಸ್ಪಷ್ಟವಾಗುತ್ತದೆ. ಪ್ರಯತ್ನಪೂರ್ವಕವಾಗಿ ಪದ್ಯ ಮಾಲೆಯಲ್ಲಿರುವ 


4 ದೇವರ ಪೂಜೆ 


ಸ್ತೋತ್ರಗಳನ್ನು ಕಲಿತು ಅಥವಾ ಪುಸ್ತಕವನ್ನು ನೋಡಿಕೊಂಡಾದರೂ ಆಯಾ ಉಪಚಾರ- 
ಗಳಿಗೆ ಆಯಾ ಮಂತ್ರಗಳನ್ನೇ ಹೇಳಬೇಕು. `ರಾಗಬದ್ಧವಾಗಿ ಅಥವಾ ಉಚ್ಚ ಕಂಠದಿಂದ 
ಒಂದು ಸ್ತೋತ್ರ ಹೇಳುವುದು ಮುಖ್ಯವಲ್ಲ. ಯಾವ ಸಮಯಕ್ಕೆ ಯಾವ ಸ್ತೋತ್ರ 
ಹೇಳಬೇಕೋ ಆಗ ಅದನ್ನೇ ಹೇಳಬೇಕು. 


ಸೇ ಬ್ರಹ್ಮಪಾರಸ್ತೋತ್ರ , ಪುರುಷಸೂಕ್ತ, ವಿಷ್ಣುಸಹಸ್ರನಾಮ, ದ್ವಾದಶಸ್ತೋತ್ರ ಈ 
ನಾಕನ್ನೂ ಪೂಜೆಯಲ್ಲಿಹೇಳದೇ ಇರುವಂತಿಲ್ಲ. ಪೂರ್ಣವಾಗದಿದ್ದಲ್ಲಿ ಯಥಾಶಕ್ತಿ ಹೇಳಿದರೆ 
ಸಾಕು. 


ಸ್ಯ ತುಂಬಾ ಅವಸರವಿದ್ದಾಗ ಪೂಜೆ ಬಿಡುವಂತಿಲ್ಲ. ಪೂಜೆಯ ಎಲ್ಲಮಂತ್ರಗಳನ್ನೂ 
ಪಠಿಸಲು ಸಾಧ್ಯವಾಗದಿದ್ದಲ್ಲಿ ಪುರುಷಸೂಕ್ತದಿಂದ ಹದಿನಾರು ಉಪಚಾರಗಳನ್ನು ಸಮ- 
ರ್ಪಿಸಲು ಯಗ್ವಿಧಾನವು ಸಮತಿ ನೀಡಿದೆ. ಅದಕ್ಕೂ ಸಮಯವಿಲ್ಲದಾಗ ನಾರಾಯಣಾ- 
ಷ್ಟುಕ್ತರವನ್ನೊಮ್ಮೆ ಹೇಳಿ ಉದ್ದರಣೆಯಿಂದ ನೀರು ಹಾಕಿ ತುಳಸಿದಳ ಇಟ್ಟು ನಮಿಸಲು 
ಹಿರಿಯರು ತಿಳಿಸಿದ್ದಾರೆ. — 


ಯೋ ಮೋಹಾದಥವಾ5ಲಸ್ಕಾತ್‌ ಅಕೃತ್ವಾ ದೇವತಾರ್ಚನಮ್‌ । 
ಭುಂಕ್ತೇ ಸ ಯಾತಿ ನಿರಯಂ ಸೂಕರತ್ವಂ ಚ ಗಚ್ಛತಿ || 


ಯಾರು ಮೋಹದಿಂದ, ಸೋಮಾರಿತನದಿಂದ ದೇವರಪೂಜೆಯನ್ನು ಮಾಡದೇ ಭೋಜನ 
ಮಾಡುತ್ತಾನೋ ಅವನು ನಿಶ್ಚಯವಾಗಿ ನರಕಕ್ಕೆ ಹೋಗುತ್ತಾನೆ; ಮುಂದೆ ಹಂದಿಯಾಗುತ್ತಾನೆ. 


ತೇ “ಜಲಂ ದಲಂ ತುಲಸ್ಕಾ ವಾ ಅವಶ್ಯಂ ವಿಷ್ಣೋಃ ಸಮರ್ಪಯೇತ್‌ । 


ಪಶ್ಯೇದ್‌ ವಾ5ನ್ಯಕೃತಾಂ ಪೂಜಾಂ ಸೋಪಿ ಸ್ಯಾತ್‌ ಕೃತಪೂಜನಃ ॥ 


ಯಾರಿಗೆ ವಿಸ್ತಾರಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು ಒಂದು ಉದ್ದರಣೆ 
ನೀರು ಅಥವಾ ತುಳಸಿ ಸಮರ್ಪಿಸಿದರೆ ಸಾಕು. ಇದೂ ಆಗದಿದ್ದರೆ ಮತ್ತೊಬ್ಬರು ಪೂಜೆ 
ಮಾಡುವುದನ್ನು ನೋಡಿದರೆ ಸಾಕು. ಪೂಜೆ ಮಾಡದೇ ಇರುವುದಂತೂ ತಪ್ಪು. 


ಇ ಬು ಜು ಬುಜು ಜು 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 5 


ದೇವರ ಪೂಜೆ ಏಕೆ ಮಾಡಬೇಕು? 


೫ೇ ನಮ್ಮ ಜೀವನ ಪಶುಗಳ ಜೀವನವಾಗಬಾರದು. ಬದುಕಿಗೆ ಏನಾದರೂ ಒಂದು 
ಸಾರ್ಥಕ್ಕ ಬರಬೇಕು ಎಂದರೆ ದೇವರಪೂಜೆ ಮಾಡಬೇಕು - 


“ತೇ ನರಾ ಪಶವೋ ಲೋಕೇ ಕಿಂ ತೇಷಾಂ ಜೀವನೇ ಫಲಮ್‌ । 
ಯೈರ್ನ ಲಬ್ಭಾ ಹರೇರ್ದೀಕ್ಷಾ ನಾರ್ಚಿತೋ ವಾ ಜನಾರ್ದನ; ॥'' 


% ಯಾರ ಆಯುಷ್ಯವು ಪಾಪಮಯವಾಗಬಾರದೆಂಬ ಉದ್ದೇಶವಿರುತ್ತದೋ 
ಯಾರ ಆಯುಷ್ಯವು ವ್ಯರ್ಥವಾಗಬಾರದೋ ಅವರು ದೇವರ ಪೂಜೆಯನ್ನೇ ಮಾಡ- 
ಬೇಕೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾನೆ. - 


ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತೇ ಹಿ ಯಃ । 
ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸ ಜೀವತಿ ॥ 


ಜೇ ಎಲ್ಲ ದೇವತೆಗಳನ್ನು ಪೂಜಿಸಬೇಕೆಂಬ ಅಪೇಕ್ಷೆ ಇದ್ದರೆ ಪೂಜಿಸಲು ಸಾಧ್ಯ- 
ವಾಗದಿದ್ದರೆ ಕೇವಲ ಭಗವಂತನನ್ನು ಪೂಜಿಸಿದರೆ ಸಾಕು. ಹೀಗೆ ಎಲ್ಲ ದೇವತೆಗಳ ಗುರುಗಳ 
ಅನುಗ್ರಹಕ್ಕಾಗಿ ದೇವರ ಪೂಜೆಯನ್ನು ಮಾಡಬೇಕು. 


ಅರ್ಚಿತೇ ದೇವದೇವೇಶೇ ಶಂಖಚಕ್ರಗದಾಧರೇ । 
ಅರ್ಜಿತಾಃ ಸರ್ವದೇವಾ ಸ್ಯುಃ ಯತಃ ಸರ್ವಗತೋ ಹರಿಃ ॥ 


% ಭಗವಂತ ನಮಗೆ ಕೊಟ್ಟಿದ್ದನ್ನು ಅವನಿಗೇ ಸಮರ್ಪಿಸಬೇಕು. ಇಲ್ಲದಿದ್ದರೆ ನಾವು 
ಕಳ್ಳರಾಗುತ್ತೇವೆ. ನಮನ್ನು ಶ್ರೀಕೃಷ್ಣನೇ ಕಳ್ಳ ಎಂದು ಹೇಳುತ್ತಾನೆ. ಕಳ್ಳತನದ ಅಪವಾದದಿಂದ 
ಮುಕ್ತರಾಗಬೇಕೆಂದರೆ ದೇವರ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆಯಲ್ಲಿ ದೇವರು 
ನಮಗೆ ನೀಡಿದ್ದೆಲ್ಲವನ್ನೂ ಸಮರ್ಪಣೆ ಮಾಡಬೇಕು - "“ತೈರ್ದತ್ತಾ ನ ಪ್ರದಾಯೇಭ್ಯೋ 
ಯೋ ಭುಂಕ್ತೇ ಸ್ತೇನ ಏವ ಸಃ'' । 


6 ದೇವರ ಪೂಜೆ 


ಹ ಜೀವನದಲ್ಲಿ ಸ್ಥಾನಮಾನವನ್ನು ಪಡೆದುಕೊಳ್ಳಲು ಅಪೇಕ್ಟಿತವಾದ ಫಲಗಳನ್ನು 
ಪಡೆದುಕೊಳ್ಳಲು ದೇವರ ಪೂಜೆಯನ್ನೇ ಮಾಡಬೇಕೆನ್ನುತ್ತದೆ ಕೃಷ್ಣಾಮೃತಮಹಾರ್ಣವ - 


ಪ್ರಾಪ್ನೋತ್ಕಾರಾಧಿತೇ ವಿಷ್ಣುಃ ಮನಸಾ ಯದ್ಯದಿಚ್ಛತಿ । 
ತ್ರೈಲೋಕ್ಯಾಂತರ್ಗತಂ ಸ್ಥಾನಂ ಕಿಮು ಲೋಕೋತ್ತರೋತ್ತರಮ್‌ ॥ 


5 ಯಾರು ತಮಗಾಗಿ ಬೇಯಿಸಿ ತಿನ್ನುತ್ತಾರೋ ಅವರು ತಿನ್ನುವುದು ಅನ್ನವನ್ನಲ್ಲ. 
ಪಾಪವನ್ನು. ನಾವು ತಿನ್ನುವ ಪ್ರತಿಯೊಂದು ಪದಾರ್ಥವು ಶುದ್ಧವಾಗಿರಬೇಕೆಂದರೆ, ಪಾಪ 
ರಹಿತವಾಗಿರಬೇಕೆಂದರೆ ದೇವರ ಪೂಜೆಯನ್ನು ಮಾಡಿ ಎಲ್ಲವನ್ನೂ ಅಲ್ಲಿ ಸಮರ್ಪಿಸ- 
ಬೇಕು. - "ಭುಂಜತೇ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತಕಾರಣಾತ್‌ ॥'' 


ಸೇ ನಾವು ಭೂಮಿಗೆ ಭಾರವಾಗಬಾರದು; ಅನ್ನಕ್ಕೆ ಶತ್ರುವಾಗಬಾರದು; ಹುಟ್ಟಿದ್ದು 
ವ್ಯರ್ಥವಾಗಬಾರದು. ಅದಕ್ಕಾಗಿ ದೇವರನ್ನು ಪೂಜಿಸಬೇಕು. ದೇವರನ್ನು ಸ್ಮರಿಸಬೇಕು; 
ಸ್ತುತಿಸಬೇಕು - ಕಿಂ ತೇನ ಜಾತಮಾತ್ರೇಣ ಭೂಭಾರೇಣಾನ್ನಶತ್ರುಣಾ 1 ಯೋ ಜಾತೋ 
ನಾರ್ಚಯೇತ್‌ ವಿಷ್ಣೋಃ ನ ಸ್ಮರೇತ್‌ ನಾಪಿ ಕೀರ್ತಯೇತ್‌ ॥ 


x ಧರ್ಮ, ಅರ್ಥ, ಕಾಮಗಳನ್ನು ಇಹಲೋಕದಲ್ಲಿ ಅನುಭವಿಸಿ, ಪರಲೋಕದಲ್ಲಿ 
ಮೋಕ್ಷವನ್ನು ಪಡೆಯಬೇಕೆಂದರೆ ಇರುವ ದಾರಿ ಒಂದೇ ಒಂದು. ಅದುವೇ ದೇವರ ಪೂಜೆ. 
-ಜಪಧ್ಯಾನಹುತಾರ್ಚಾದೀನ್‌ ಏವಂಯಃಕುರುತೇಸದಾ। ಧರ್ಮಾರ್ಥಕಾಮಮೋಕ್ಷಾಣಾಂ 
ಭಾಜನಂ ಸ್ಯಾತ್‌ ಸ ಏವ ಹಿ ॥ (ತಂತ್ರಸಾರ) 


ಸ್ಯ ಹಾಗಿದ್ದರೆ ಇಂದೇ ಪ್ರತಿಜ್ಞೆ ಮಾಡೋಣ - ""ಇನ್ನೆಂದೂ ಎಲ್ಲಿಯೂ ದೇವರ 
ಪೂಜೆಯನ್ನು ನಾನು ಬಿಡುವುದಿಲ್ಲ. ನಿತ್ಯವೂ ದೇವರ ಕರ್ತವ್ಯಗಳಲ್ಲಿ ತೊಡಗುತ್ತೇನೆ. 
ತನ್ಮೂಲಕ ಭಗವಂತನ ಕೃಪೆಗೆ ಪಾತ್ರನಾಗುತ್ತೇನೆ'' ಎಂದು. 


2ಬ ಬು kkk 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 7 


ದೇವರ ಪೂಜೆ ಮಾಡಲು ಇಷ್ಟು ಅಂಶಗಳು ತಿಳಿಯಲೇ ಬೇಕು? 


೫ ತಂತ್ರಸಾರಸಂಗ್ರಹದ ಪ್ರಥಮಾಧ್ಯಾಯದಲ್ಲಿ ಇಪ್ಪತ್ತೊಂದು ಶ್ಲೋಕಗಳಿಂದ 
ದೇವರ ಪೂಜೆಯನ್ನು ಶ್ರೀಮಧ್ವಾಚಾರ್ಯರು ವಿಧಿಸಿದ್ದಾರೆ. ಅದನ್ನು ಶ್ರೀಮಟ್ಟೀಕಾಕೃತ್ವಾ- 
ದರು ಪದ್ಯಮಾಲಾ ಎಂಬ ಗ್ರಂಥದಿಂದ ೧೨೩ ಶ್ಲೋಕಗಳಿಂದ ವ್ಯಾಖ್ಯಾನ ಮಾಡಿದ್ದಾರೆ. 


% ತಂತ್ರಸಾರಸಂಗ್ರಹ ಹಾಗೂ ಪದ್ಯಮಾಲಾಗ್ರಂಥಕ್ಕೆ ಅನುಗುಣವಾಗಿ ಇಲ್ಲಿ ದೇವರ 
ಪೂಜೆಯನ್ನು ನೀಡಲಾಗಿದೆ. ಪ್ರಯತ್ನಪೂರ್ವಕವಾಗಿ ಪ್ರತಿಯೊಬ್ಬರೂ ಇದೇ ಕ್ರಮದಲ್ಲಿ 
ದೇವರಪೂಜೆಯನ್ನು ಮಾಡಬೇಕು. 


ಸೇ ಮುಖ್ಯಪ್ರಾಣದೇವರ ಪೂಜೆಯನ್ನು ಪದ್ಯಮಾಲಾದಲ್ಲಿ ಹೇಳಿರುವುದಕ್ಕಿಂತ ಸ್ವ 
ವ್ಯತ್ಯಾಸಮಾಡಿ ನೀಡಲಾಗಿದೆ (ಕೇವಲ ರುಕಾ ಗಿ), ಹಾಗೂ (| 
ಅಷ್ಟೋತ್ತರಶತನಾಮಾವಳಿಯನ್ನು ಪದ್ಯಮಾಲಾದಲ್ಲಿ ಹೇಳದೇ ಇದ್ದರೂ ಕೂಡ ಸೇರಿ- 
ಸಲಾಗಿದೆ. ಹಾಗೂ ಪದ್ಯಮಾಲಾದಲ್ಲಿರುವ ಎಲ್ಲ ಮಂತ್ರಗಳನ್ನು ಇಲ್ಲಿ ನೀಡಿದೆ. 
ಉಪಯುಕ್ತವಾದ ಇನ್ನು ಕೆಲವು ಬೇರೆ ಮಂತ್ರಗಳನ್ನು ಕೂಡ ಅಲ್ಲಲ್ಲಿ ನೀಡಲಾಗಿದೆ. 


ಸೇ ಶ್ರೀಮಧ್ವಾಚಾರ್ಯರ ದಿನಚರಿಯನ್ನು ಗಮನಿಸಿದಾಗ ಹಾಗೂ ಸಂಪ್ರದಾಯವನ್ನು 
ನೋಡಿದಾಗ, ಶಾಸ ಸ್ತ್ರಗಳನ್ನು WPS ಮಧ್ಯಾಹ್ನವೇ ದೇವರ ಬು 
ವಿಹಿತವಾಗುತ್ತದೆ. 

ಜೇ ಅರುಣೋದಯಕಾಲದಲ್ಲೆದ್ದು ಶೌಚಾಚಾರಗಳನ್ನು ಮುಗಿಸಿ, ಸ್ನಾನ ಸಂಧ್ಯಾ- 


ವಂದನೆಯನ್ನು ಮಾಡಲೇ ಬೇಕು. ಮತ್ತು ಸ್ನಾನವಾದ ಕೂಡಲೇ ನಿರ್ಮಾಲಾ ್ಯಭಿಷೇಕವನ್ನು 
ಕೂಡ ಮಾಡಲ? ಬೇಕು. ದೇವರ ಪೂಜೆಯನ್ನು ಮಾತ್ರ ಮಧ್ಯಾಹ್ನಕಾಲದಲ್ಲಿ ಚತ 


೬ ಮಠಗಳಲ್ಲಿ ಹಾಗೂ ದೇವಸ್ಥಾನಗಳಲ್ಲಿ ಇದೇ ಕ್ರಮದಲ್ಲಿ ಇಂದೂ ಸಹ 
ಪೂಜೆಯು ನಡೆಯುತ್ತದೆ. ಆದರೆ ಕೆಲವು ಗೃಹಸ್ಥರಿಗೆ ಇದನ್ನು ಅನುಷ್ಠಾನ ಮಾಡಲು 


ಸಾಧ್ಯವಾಗುತ್ತಿ ಲ, 


8 ದೇವರ ಪೂಜೆ 


ಷೆ ಮಧ್ಯಾಹ್ನಕಾಲದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠವೆಂದು ಪ್ರಾತಃಕಾಲದಲ್ಲಿ 
ಮಾಡಲಾಗದೇ ಪೂಜೆಯನ್ನೇ ಬಿಡುವ ಪರಿಸ್ಥಿತಿ ಬರಬಾರದು. ಮಧ್ಯಾಹ್ನಕಾಲದಲ್ಲಿ 
ಪೂಜೆಯನ್ನು ಮಾಡಲು ಸಾಧ್ಯವಾಗದೇ ಇರುವವರು ಪ್ರಾತಃಕಾಲದಲ್ಲಿಯೇ ಪೂಜೆಯನ್ನು 
ಮಾಡಬಹುದು. 


ತ್ಯೇ ಆದಷ್ಟು ವಿಳಂಬವಾಗಿ ದೇವರ ಪೂಜೆಯು ವಿಹಿತವೆಂದು ಕೆಲವರು ಅರುಣೋ- 
ದಯಕಾಲದಲ್ಲಿಸ್ನಾನಾದಿಗಳನ್ನು ಮಾಡದೇ ಸೂರ್ಯೋದಯವಾದ ಮೇಲೆ ಸ್ನಾನಾದಿಗಳನ್ನು 
ಮಾಡುತ್ತಾರೆ. ಇದು ಸರ್ವಥಾ ತಪ್ಪು. ಯಾವುದೇ ಕಾರಣಕ್ಕೂ ಸೂರ್ಯೋದಯದ 
ಮೇಲೆ ಸ್ನಾನವನ್ನು ಮಾಡಬಾರದು. ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನವನ್ನು ಮಾಡಿ 
ಸಂಧ್ಯಾವಂದನೆಯನ್ನು ಮಾಡಬೇಕು. 


ಜ್ಯ ಗ್ರಹಣಕಾಲವು ಮುಗಿದ ಮೇಲೆ ಗ್ರಹಣವನ್ನು ಆಚರಣೆ ಮಾಡುವುದು ಹೇಗೆ 
ವ್ಯರ್ಥವೋ ಅದರಂತೆ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡದೇ ಸಂಧ್ಯಾಕಾಲ 
ಮೀರಿದ ಮೇಲೆ ಮಾಡಿದ ಸಂಧ್ಯಾವಂದನೆಯೂ ಕೂಡ ವ್ಯರ್ಥವಾಗುತ್ತದೆ. 


ಸೆ ಸರಿಯಾದ ಸಮಯದಲ್ಲಿ ಸಂಧ್ಯಾವಂದನೆ ಮಾಡದೇ ಇರುವವನಿಗೆ ದೇವರ 
ಪೂಜೆಯ ಅನುಷ್ಠಾನವು ಪೂರ್ಣಫಲವನ್ನು ಕೊಡುವುದಿಲ್ಲ. 


5 ಮಧ್ಯಾಹ್ನಕಾಲದಲ್ಲಿ ಪೂಜೆ ಮಾಡದೇ ಇರುವುದು ತಪಲ್ಲ. ಸೂರ್ಯೋದಯದ 
ಮೊದಲು ಸಂಧ್ಯಾವಂದನೆ ಮಾಡದಿರುವುದು ತಪ್ಪು. ಸೂರ್ಯೋದಯ ಕಾಲದಲ್ಲಿ ಪೂಜೆ 
ಮಾಡುವುದೂ ಸಹ ತಪಲ್ಲ. ಸೂರ್ಯೋದಯದ ಮೊದಲು ಸಂಧ್ಯಾವಂದನೆ ಮಾಡ- 
ದಿರುವುದು ತಪ್ಪು. 


ಜೇ ಗೃಹಸ್ಥರು ದೇವರ ಪೂಜೆಯನ್ನು ಮಾಡದೇ ಇರಲು ಅವಕಾಶವಿಲ್ಲ. ಹಾಗೂ 
ಶಾಲಗ್ರಾಮವನ್ನು ಸರ್ಶಮಾಡದೆಯೂ ಕೂಡ ಇರಲು ಅವಕಾಶವಿಲ್ಲ. 


* ಬೆಳಿಗ್ಗೆ ಭಗವಂತನಿಗೆ ಪೂಜೆ ಮಾಡುವಂತೆ ಸಾಯಂಕಾಲವೂ ಕೂಡ ನಿತ್ಯ 
ಪಂಚೋಪಚಾರಪೂಜೆಯನ್ನು ಮಾಡಬೇಕು. ಅನಂತರ ತೊಟ್ಟಿಲು ಪೂಜೆಯನ್ನು ಮಾಡಿ 
ಶ್ರೀಕೃಷ್ಣನನ್ನು ಮಲಗಿಸಬೇಕು. 


3 ದೇವರ ಕೋಣೆಯಲ್ಲಿ ಜಿರಳೆ, ಜೇಡರಬಲೆ, ಜೇಡರ ಹುಳು, ಹಲ್ಲಿ, ಇಲಿ, 
ಕ್ರಿಮಿಕೀಟಗಳು, ಧೂಳು, ಹೊಗೆ ಹಾಗೂ ಮೊಬೈಲ್‌ ಇವುಗಳು ಇಲ್ಲದಂತೆ ಅತ್ಯಂತ 
ಎಚ್ಚರವಹಿಸಬೇಕು. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 9 


#* ನೋಡಲು ರಮ್ಯವಾದ ಪರಿಶುದ್ಧವಾದ ಸ್ಥಳದಲ್ಲಿ ಭಗವಂತನ ಸಾನ್ನಿಧ್ಯವಿರುತ್ತದೆ. 
ದೇವರ ಮನೆಯು ಕೊಳಕಾಗಿದ್ದರೆ ದೇವರ ಸಾನ್ನಿಧ್ಯವು ಕೂಡ ಕಮ್ಮಿಯಾಗುತ್ತದೆ. 


ಸೇ ಪ್ರಯತ್ನಪೂರ್ವಕವಾಗಿ ದೇವರ ಪೀಠ ಹಾಗೂ ಉಪಕರಣಗಳನ್ನು ವೈಭವೋ- 
ಪೇತವಾಗಿ ಮಾಡಿಸಬೇಕು. ಸಂಪಾದನೆಯ ಒಂದು ಭಾಗವನ್ನು ದೇವರ ಪೂಜೆಗೋಸ್ಕರ 
ವಿನಿಯೋಗಿಸಿ ಯಥಾಶಕ್ತಿ ದೇವರ ಮನೆಯನ್ನು ಹಾಗೂ ದೇವರ ಪೀಠಗಳನ್ನು ವೈಭವೀ- 
ಕರಿಸಬೇಕು. 


ಸೇ ಶುದ್ಧವಾದ ಮಡಿಗೆ ಅನುಕೂಲವಾಗುವ ನೆಲವನ್ನು ರಚನೆ ಮಾಡಿರಬೇಕು. 
ಮಡಿಗೆ ಬಾರದ ಕೆಲವು ಟೈಲ್‌ಗಳನ್ನು ಹಾಗೂ ಪ್ಲಾಸ್ಟಿಕ್‌ ಮೊದಲಾದ ಸ್ಪಿಕ್ಟರ್‌ಗಳನ್ನು ಪ್ಲಾಸ್ಟಿಕ್‌ 
ಫೋಟೋಗಳನ್ನು ಪ್ಲಾಸ್ಟಿಕ್‌ ರಂಗೋಲಿ ಇತ್ಯಾದಿಗಳನ್ನು ದೇವರ ಮನೆಯಲ್ಲಿ ಇಲ್ಲದಂತೆ 
ಎಚ್ಚರ ವಹಿಸಬೇಕು. 


* ದೇವರ ಮನೆಯಲ್ಲಿ ಚಿತ್ರಗಳನ್ನು ಹಾಕುವುದಿದ್ದರೆ ಭಗವಂತನ ಚಿತ್ರವನ್ನೇ 
ಹಾಕಬೇಕು. ಉಳಿದ ದೇವತೆಗಳ ಅಥವಾ ಗುರುಗಳ ಚಿತ್ರಗಳನ್ನು ಹಾಕುವುದು ಪ್ರಶಸ್ತವಲ್ಲ. 


ಜೇ ದೇವರ ಮನೆಯಲ್ಲಿ ಗುರುಗಳ ಪಾದುಕೆಗಳನ್ನು ಕೂಡ ಇಡುವುದು ಪ್ರಶಸ್ತವಲ್ಲ. 
ಅದಕ್ಕಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನು ಮನೆಯಲ್ಲಿ ಮಾಡಬೇಕು. 

% ದೇವರ ಪೀಠದಲ್ಲಿ ಪ್ರಾಣದೇವರು ಗರುಡದೇವರನ್ನು ಬಿಟ್ಟು ಉಳಿದ ಯಾವುದೇ 
ದೇವರ ವಿಗ್ರಹಗಳನ್ನು ಅಥವಾ ಪ್ರತೀಕಗಳನ್ನು ಇಡಬಾರದು. ಗುರುಗಳ ವೃಂದಾವನವನ್ನೂ 
ಕೂಡ ಮತ್ತೊಂದು ಕಡೆ ಇಡಲು ಅನುಕೂಲ ಮಾಡಿಕೊಳ್ಳಬೇಕು. 


ಸೇ ನಾವು ಮನೆಯಲ್ಲಿ ಕುಳಿತುಕೊಳ್ಳುವ ಕುರ್ಚಿ, ಮಂಚ, ಉಳಿದ ಆಸನಗಳು 
ಇವೆಲ್ಲದರಕ್ಕಿಂತ ದೇವರ ಕಟ್ಟೆ ಎತ್ತರದಲ್ಲಿರಬೇಕು. ಭಗವಂತನನ್ನು ಕೆಳಗೆ ಇಟ್ಟು ಅದೇ 
ಮನೆಯಲ್ಲಿ ಎತ್ತರಸ್ಥಾನದಲ್ಲಿ ನಾವು ಕುಳಿತುಕೊಳ್ಳುವುದು ಬಹಳ ತಪ್ಪಾಗುತ್ತದೆ. 


ಶ್ಯ ನಿಂತು ಕೊಂಡು ಪೂಜಿಸುವುದು ಕೂಡ ಅತ್ಯಂತ ಅರ್ಥಪೂರ್ಣವಾಗಿದೆ. 
ಆದ್ದರಿಂದ ದೇವರ ಕಟ್ಟೆಯನ್ನು ಎತ್ತರ ಮಾಡಿಸಿ ನಿಂತು ಪೂಜಿಸಬಹುದು. ಪ್ರದಕ್ಷಿಣೆ 
ಮೊದಲಾದವುಗಳನ್ನು ಮಾಡಲು ಕೂಡ ಅನುಕೂಲ ಮಾಡಿಕೊಳ್ಳಬೇಕು. 

% ದೇವರ ಮನೆಯಲ್ಲಿ ಚಕ್ರ, ಶಂಖ, ಜಯಶಬ್ದ, ಮಂಗಳ ಶಬ್ದಗಳನ್ನು ಬರೆದಿ- 
ರಬೇಕು. ದೇವರ ಕಟ್ಟೆಯ ಕೆಳಗೆ ನಿತ್ಯವೂ ರಂಗವಲ್ಲಿ ಹಾಕಲು ಅನುಕೂಲ ಮಾಡಿಕೊಳ್ಳ- 
ಬೇಕು. ಹಾಗೂ ನಿತ್ಯವೂ ರಂಗವಲ್ಲಿಯನ್ನು ಹಾಕಲೇ ಬೇಕು. 


10 ದೇವರ ಪೂಜೆ 
* ನಿತ್ಯವೂ ಶೆಗಣಿಯಿಂದ ದೇವರ ಮನೆಯನ್ನು ಶುದ್ಧಿಗೊಳಿಸಬೇಕು. 


# ತುಳಸಿಯನ್ನು ಸ್ನಾನವಾದ ಮೇಲೆ ಬಿಡಿಸಬೇಕು. ನಿಷಿದ್ಧ ತಿಥಿವಾರಗಳಲ್ಲಿ ತೆಗೆಯ 
ಬಾರದು. ಮಂಜರಿಯಿರುವ ತುಳಸಿಯೇ ದೇವರಿಗೆ ಅತ್ಯಂತ ಇಷ್ಟವಾಗಿದೆ. ಈ ತುಳಸಿಯನ್ನು 
ತೊಳೆಯಬಾರದು. ವಸ್ತಾದಿಗಳಲ್ಲಿ ತರಬಾರದು. ದೇವರ ಸ್ಕರಣೆಯಿಲ್ಲದೇ ತೆಗೆಯ 
ಬಾರದು. ಹೆಚ್ಚಿನ ವಿಚಾರವನ್ನು ಉತ್ಕಾನದ್ವಾದಶೀ ಪುಸ್ತಕದಿಂದ ತಿಳಿದುಕೊಳ್ಳಬೇಕು. 


x ದುಡ್ಡುಕೊಟ್ಟು ತೆಗೆದುಕೊಂಡ, ಕಳ್ಳತನ ಮಾಡಿದ, ಶೂದ್ರರಿಂದ ತರಸಲ್ಪಟ್ಟ, 
ಭೂಮಿಯಲ್ಲಿ ಬಿದ್ದಹೂವುಗಳನ್ನು ಪರಿತ್ಯಾಗ ಮಾಡಬೇಕು. ಇವುಗಳು ಪೂಜೆಗೆ ಅನರ್ಹ- 
ವಾಗಿವೆ ಎಂದು ಪದ್ಯಮಾಲಾದಲ್ಲಿ ಶ್ರೀಮಟ್ಟೀಕಾಕೃತ್ಚಾದರು ತಿಳಿಸಿದ್ದಾರೆ. 


ಅಕ್ರೀತಾನ್ಯಪ್ರದತ್ತಾನಿ ಚೌರ್ಯಾಲ್ಲಬ್ಬಾನಿ ಯಾನಿ ಚ । 
ಶೂದ್ರಾಹೃತಾನಿ ವಾ ಭೂಮೌ ಪತಿತಾನಿ ತಥೈವ ಚ ॥ 


ಶೇ ಕೆಲವರು ಕೊಂಡ ಹೂ ಮೊದಲಾದವುಗಳನ್ನು ಉಪಯೋಗಿಸಿಕೊಂಡೇ 
ಪೂಜಿಸುತ್ತಿರುತ್ತಾರೆ. ಅಂಥವರನ್ನು ಕಂಡು ಇವರು ಮಾಡುವ ಪೂಜೆ ವ್ಯರ್ಥ ಎಂದು 
ಅವರನ್ನು ತಿರಸ್ಕಾರ ಮಾಡಬಾರದು. ಅಥವಾ ನಿಂದಿಸಬಾರದು. ಅವರಿಗೆ ಅವಹೇಳನ 
ಮಾಡಬಾರದು. ಏಕೆಂದರೆ, ಮತ್ತೊಬ್ಬರ ಅಂತರಂಗದ ಸಾಧನೆ ಕೆಲವೊಮ್ಮೆ ಶಾಸ್ತ್ರ 
ಮೀರಿಯೂ ನಡೆದಿರುತ್ತದೆ. 


x ನಾವು ಇರುವ ದೇಶಕಾಲಗಳಲ್ಲಿ ಯಾವುದು ಅತ್ಯಂತ ಪ್ರಶಸ್ತವಾಗಿದೆಯೋ 
ಅದನ್ನು ಉಪಯೋಗಿಸಿಕೊಂಡು ಆಯಾ ಧರ್ಮಕಾರ್ಯಗಳನ್ನು ನಾವು ಮಾಡಬೇಕು. 
ನಮ್ಮ ದೇಶಕಾಲಗಳನ್ನು ಮೀರಿದ ಸಾಧನೆಯನ್ನು ಮಾಡಲು ನಾವು ಅಪಾತ್ರರು ಮತ್ತು 
ಅಯೋಗ್ಯರು. ಇದನ್ನರಿತುಕೊಂಡು ಪೂಜಾಸಾಮಗ್ರಿಗಳನ್ನು ಫಲಪುಷ್ಟಾದಿಗಳನ್ನು, ಗಂಧ- 
ವನ್ನು ತೇಯಲು ಉಪಯೋಗಿಸುವ ಕೇಸರಿ ಮೊದಲಾದವುಗಳನ್ನು ಬಳಸಿಕೊಳ್ಳಬೇಕು. 


ಸೇ ಪರಿಶುದ್ಧವಾದ ರೀತಿಯಲ್ಲಿಯೇ ಪೂಜೆಯನ್ನು ಮಾಡಬೇಕು. ಅದು ಸಾಧ್ಯ- 
ವಾಗದೇ ಇದ್ದಾಗ ಆ ಕರ್ಮವನ್ನೇ ಲೋಪ ಮಾಡಬಾರದು. ದೋಷಪೂರಿತವಾಗಿದ್ದರೂ 
ಉಳಿದ ಧರ್ಮದ ಆದೇಶದಂತೆ ಅದನ್ನು ಆದಷ್ಟು ಪವಿತ್ರಗೊಳಿಸಿ ಭಗವಂತನಿಗೆ 
ಸಮರ್ಪಿಸಬೇಕು. "ಸದೋಷಮಪಿ ನ ತ್ಯಜೇತ್‌'. 


* ಈಗಿನ ಕಾಲದಲ್ಲಿ ಕೇಸರಿ, ಪಚ್ಚಕರ್ಪೂರ, ಏಲಕ್ಕಿ, ಗಂಧದ ಕೊರಡು (ಗಂಧದ 
ಕೊರಡಿನಲ್ಲಿಯೂ ಎಣ್ಣೆ ತೆಗೆದಿರುತ್ತಾರೆ), ಹಾಲು, ಬೆಣ್ಣೆ, ತುಪ್ಪ, ಹೂವು, ಹಣ್ಣು, 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 11 


ನೈವೇದ್ಯಕ್ಕೆ ಉಪಯೋಗಿಸುವ ಎಲ್ಲ ಆಹಾರಪದಾರ್ಥಗಳು ಕಲುಷಿತವೇ ಆಗಿವೆ. 
ಪದ್ಯಮಾಲಾದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡಲು ನಮ್ಮಿಂದ ಸಾಧ್ಯವೇ ಆಗುತ್ತಿಲ್ಲ. ಈ 
ದೋಷವನ್ನು ನಮ್ಮಲ್ಲಿತಿಳಿದು ಆ ಕ್ರಿಯೆಯನ್ನುಪರಿತ್ಯಾಗ ಮಾಡುವುದಕ್ಕಿಂತ ದೋಷವಿದ್ದರೂ 
ಕೂಡ ಆದಷ್ಟು ಅದನ್ನು ಪವಿತ್ರಗೊಳಿಸಿ ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಕರ್ಮವನ್ನು 
ಆಚರಣೆ ಮಾಡಬೇಕು. 


xk ಕಂಠದಲ್ಲಿ ತುಳಸೀಮಾಲೆಯನ್ನು ಹಾಗೂ ಕಮಲಾಕ್ಷಮಾಲೆಯನ್ನು ಧಾರಣ 
ಮಾಡಿಯೇ ಪೂಜೆಯನ್ನು ಮಾಡಬೇಕು. ಇಲ್ಲದಿದ್ದರೆ ಭಗವಂತನು ನಾವು ಪೂಜಿಸುವುದನ್ನು 
ಸ್ವೀಕರಿಸುವುದಿಲ್ಲ. ಹಾಗೂ ಎರಡು ವಸ್ತ್ರಗಳನ್ನು ಧಾರಣೆ ಮಾಡಿರಲೇಬೇಕು. ಆದರೆ 
ಬ್ರಹ್ಮವಸ್ತವನ್ನು ಅಥವಾ ಶಾಲನ್ನು ಹೊದ್ದುಕೊಂಡಿರಬಾರದು. 


ಪ್ರದಕ್ಷಿಣೇ ಪ್ರಣಾಮೇ ಚ ಪೂಜಾಯಾಂ ಭೋಜನೇ ಜಪೇ । 
ಆಶ್ಚಲಾಯನಶಾಖೀಯಸ್ತಥಾ ಸ್ನಾನೇ ಚ ಸುವ್ರತ | 
ನ ಕಂಠಾವೃತವಸ್ತ್ರಸ್ಯಾದ್ವರ್ಶನೇ ಗುರುದೇವಯೋಃ ॥ 


ಉಕ್ತಂ ಚಾನ್ಯತ್ರ - 

ಶ್ರಾದ್ಧೇ ಸ್ನಾನೇ ಸುರಾಣಾಂ ಚ ನಮಸ್ಕಾರೇ ತಥೈವ ಚ । 

ಬದ್ದೀಯಾದಂಬರಂ ಕಟ್ಯಾಂ ದ್ವಿಜೋ5ನ್ಯೋ ಬಹ್ಹೃಚಂ ವಿನಾ ॥ 
(ಪದ್ಯಮಾಲಾವ್ಯಾಖ್ಯಾನೇ) 


ಪ್ರದಕ್ಷಿಣೆ ಮಾಡುವಾಗ, ನಮಸ್ಕಾರ ಮಾಡುವಾಗ, ಪೂಜೆ ಮಾಡುವಾಗ, ಊಟ 
ಮಾಡುವಾಗ ಆಶ್ವಲಾಯನಶಾಖೆಯವರು ಕಂಠದ ಮೇಲೆ ಬಟ್ಟೆಯನ್ನು ಹಾಕಿಕೊಂಡಿರ- 
ಬಾರದು. (ಎರಡು ಭುಜಗಳಲ್ಲಿ ಬಟ್ಟೆಯನ್ನು ಹೊದ್ದುಕೊಂಡಿರಬಾರದು). ಅದರಂತೆ ಸ್ನಾನ 
ಮಾಡುವಾಗ, ಗುರುಗಳ ದರ್ಶನಕ್ಕೆ ತೆರಳಿದಾಗ, ದೇವತೆಗಳ ದರ್ಶನಕ್ಕೆ ತೆರಳಿದಾಗಲೂ 
ಕಂಠದ ಮೇಲೆ ಬಟ್ಟೆಯಿರಬಾರದು. 


ಹಾಗೇ ಮತ್ತೊಂದು ಕಡೆ ಹೀಗಿದೆ - ಶ್ರಾದ್ಧದಲ್ಲಿ ಸ್ಥಾನದಲ್ಲಿ ದೇವತೆಗಳನ್ನು 
ನಮಸ್ಕರಿಸುವ ಸಮಯದಲ್ಲಿ ಉತ್ತರೀಯವನ್ನು ಕಟಿಪ್ರದೇಶದಲ್ಲಿ ಕಟ್ಟಿಕೊಳ್ಳಬೇಕು. 
ಯಗ್ಗೇದಿಗಳನ್ನು ಬಿಟ್ಟು. ಮೊದಲ ಶ್ಲೋಕದಲ್ಲಿ ಖುಗ್ದೇದಿಗಳಿಗೆ ಈ ವಿಧಿಯನ್ನು ಹೇಳಿದ್ದಾರೆ. 
ಎರಡನೆಯ ಶ್ಲೋಕದಲ್ಲಿ ಉಳಿದವರಿಗೂ ಈ ವಿಧಿಯನ್ನು ತಿಳಿಸಿದ್ದಾರೆ. 


ಕೆಲವರು ಮುಂಡಾಸು ಕಟ್ಟಿಕೊಂಡು ಪೂಜಿಸುತ್ತಾರೆ. ಕೆಲವರು ಮುಂಡಾಸಿನ . 


12 ದೇವರ ಪೂಜೆ 


ಜೊತೆ ಕಿವಿ ಹಾಗೂ ಗದ್ದಗಳನ್ನು ಕೂಡ ವಸ್ತ್ರದಿಂದ ಸುತ್ತಿ ಪೂಜಿಸುತ್ತಾರೆ. ಕೂದಲು 
ಮೊದಲಾದವುಗಳ ಸಂಪರ್ಕ ಆಗಬಾರದೆಂದಷ್ಟೇ ಇದರ ಉದ್ದೇಶ. ಇದಕ್ಕೆ ಯಾವುದೇ 
ವಿರೋಧವಿರುವುದಿಲ್ಲ. 


x ಸ್ನಾನವನ್ನು ಮಾಡಿ ಒಣಗಿದ ಮಡಿವಸ್ತವನ್ನೇ ಉಟ್ಟುಕೊಂಡು ಪೂಜೆಯನ್ನು 
ಮಾಡಬೇಕು. ಒದ್ದೆ ಬಟ್ಟೆಯನ್ನು ಉಟ್ಟು ಕೂಡ ಪೂಜಿಸಬಾರದು. 


ಸಃ ಕೆಲವರು ಉತ್ತರೀಯವನ್ನು ಹೊದ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂಬ ದೃಷ್ಟಿ- 
ಯಿಂದ ಮೂರನೆಯ ಯಜ್ಞೋಪವೀತವನ್ನು ಧಾರಣೆ ಮಾಡಿರುತ್ತಾರೆ. ಆದರೆ ಇದಕ್ಕೆ 
ಅಧಿಕಾರಿಗಳು ಮಾತ್ರ ಅರ್ಹರು ಅನಧಿಕಾರಿಗಳಲ್ಲ. 


¥ ಏಕವಸ್ತಲಕ್ಷಣ - 

ಸವ್ಯಾದಿಷಟ್ಟರಿಭ್ರಷ್ಟ ಕಟಿದೇಶಧೃತಾಂಬರಃ | 

ಏಕವಸ್ತಂ ತು ತಂ ವಿದ್ಯಾದ್ದೇವೇ ಪಿತ್ರೇ ಚ ಕರ್ಮಣಿ ॥ (ಗೋಭಿಲರ ವಚನ) 

"ಹೊದ್ದುಕೊಳ್ಳುವ ಉತ್ತರೀಯದಲ್ಲಿ ಆರು ಲಕ್ಷಣಗಳಿರಬೇಕು. (೧) ಎಡ ಹೆಗಲ 

ಮೇಲಿನ ಆ ವಸ್ತ್ರದ ಹಿಂದಿನ ಭಾಗವನ್ನು ತನ್ನ ಮುಂದೆ ಹಾಕಿಕೊಳ್ಳಬೇಕು. (೨) ಅದೇ 
ಹೆಗಲಿನ ಆ ವಸ್ತ್ರದ ಮೇಲೆ ಮುಂದಿನ ಭಾಗವನ್ನು ತನ್ನ ಹಿಂದೆ ಹಾಕಿಕೊಳ್ಳಬೇಕು. (೩) ಆ 
ವಸ್ತ್ರದ ಮಧ್ಯಭಾಗವು ಬಲಕಂಕುಳಿನ ಕೆಳಭಾಗದಲ್ಲಿ ಹೊಕ್ಕಳಿಗೆ ಸಮವಾಗಿರಬೇಕು. (೪) ಆ 
ವಸ್ತ್ರದ ಉಳಿದ ಭಾಗವು ತನ್ನ ಎದೆ ಮತ್ತು ಬೆನ್ನುಗಳಿಗೆ ತಗುಲಿದಂತಿರಬೇಕು. (೫) ಆ 
ವಸ್ತ್ರದಲ್ಲಿ ಕಪ್ಪುಬಣ್ಣದ ಅಂಚನ್ನು ಬಿಟ್ಟು ಇತರ ಬಣ್ಣದ ಅಂಚು ಇರಬೇಕು. (೬) ಆ ವಸ್ತ್ರವು 
ಶುಭ್ರವಾಗಿರಬೇಕು. ಈ ಆರು ಲಕ್ಷಣಗಳಲ್ಲಿ ಒಂದು ಲಕ್ಷಣವು ಕಡಿಮೆಯಾದರೂ ಆ 
ಉತ್ತರೀಯವನ್ನು ಅವನು ಧರಿಸಿದ್ದರೂ ಧರಿಸಿದಂತಾಗುವುದಿಲ್ಲ. ಆದ್ದರಿಂದ ಅವನು 
ಉಟ್ಟುಕೊಳ್ಳುವ ಮತ್ತು ಹೊದ್ದುಕೊಳ್ಳುವ ಎರಡು ವಸ್ತ್ರಗಳನ್ನು ಧರಿಸಿದ್ದರೂ ಏಕವಸ್ತ- 
ನೆನಿಸುವನು. 


ಸೇ ಘಂಟಾವಾದನ ಕಾಲ - 
ಸ್ನಾನೇ ಧೂಪೇ ತಥಾ ದೀಪೇ ನೈವೇದ್ಯೇ ಶಯನೇ ತಥಾ । 
ಬೋಧನೇ ಭೂಷಣೇ ಚೈವ ಕುರ್ಯಾದ್‌ ಘೋಷಂ ಸದಾ ನರಃ ॥ 


ಅಭಿಷೇಕ, ಧೂಪ-ದೀಪಗಳ ಸಮರ್ಪಣೆ, ನೈವೇದ್ಯ , ಶಯನೋತ್ಸವ, ಪ್ರವಚನ, 
ಅಲಂಕಾರಸಮಯಗಳಲ್ಲಿ ಸದಾ ಘಂಟಾವಾದನ ವಿಹಿತ. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 13 


x ಪೂಜಾಸಂದರ್ಭದಲ್ಲಿ ದರ್ಭೆಯ ಪವಿತ್ರ ಅಥವಾ ಚಿನ್ನದ ಪವಿತ್ರದುಂಗುರ, 
ಕಮಲಾಕ್ಷಮಣಿ, ತುಳಸೀಮಣಿ, ಉತ್ತರೀಯ ಇಷ್ಟನ್ನು ಅವಶ್ಯವಾಗಿ ಧರಿಸಿರಬೇಕು. 


೫ ಭಗವಂತನ ಬಲಭಾಗದಲ್ಲಿ ಕುಳಿತು ಪೂಜೆಯನ್ನು ಮಾಡಬೇಕು. ನಮಸ್ಕಾರವನ್ನು 
ಕೂಡ ಬಲಭಾಗದಲ್ಲಿಯೇ ಮಾಡಬೇಕು. ದೇವರ ನಿರ್ಮಾಲ್ಯತೀರ್ಥವನ್ನು ಪ್ರಾಶನ ಮಾಡಿ 
ನಿರ್ಮಾಲ್ಯವನ್ನು ಧರಿಸಿಯೇ ಸತ್ಕರ್ಮಗಳನ್ನು ಮಾಡಬೇಕು. ಇಲ್ಲದಿದ್ದರೆ ಅದು ವ್ಯರ್ಥ- 
ವಾಗುತ್ತದೆ. ಆದ್ದರಿಂದ ಹಿಂದಿನ ದಿವಸವೇ ನಿರ್ಮಾಲ್ಯತೀರ್ಥವನ್ನು ಇಟ್ಟುಕೊಂಡಿರಬೇಕು. 
ಸ್ನಾನ ಮಾಡಿ ಬಂದ ಕೂಡಲೇ ಆಚಮನವನ್ನು ಮಾಡಿ ಮೊದಲು ನಿರ್ಮಾಲ್ಯತೀರ್ಥವನ್ನು 
ತೆಗೆದುಕೊಂಡು, ಎರಡು ಕಿವಿಗಳಲ್ಲಿ ನಾಭಿಯಲ್ಲಿ ತಲೆಯಲ್ಲಿ ನಿರ್ಮಾಲ್ಯತುಳಸಿಯನ್ನು ಧರಿಸಿ 
ಗೋಪೀಚಂದನ, ಪಂಚಮುದ್ರೆಗಳನ್ನು ಧರಿಸಬೇಕು. 


ಸೇ ಅನಂತರ ನಿರ್ಮಾಲ್ಯವಿಸರ್ಜನೆ ಹಾಗೂ ನಿರ್ಮಾಲ್ಯಾಭಿಷೇಕವನ್ನು ಮಾಡಿ, 
ಸಂಧ್ಯಾವಂದನಾದಿಗಳನ್ನು ಆಚರಿಸಬೇಕು. ನಿರ್ಮಾಲ್ಯವಿಸರ್ಜನೆ ಮಾಡುವ ಮೊದಲು 
ದ್ವಾರಪಾಲಕರಿಗೆ ನಮಸ್ಕಾರವನ್ನು ಮಾಡಿ, ದೇವರ ಮನೆಯ ಬಾಗಿಲನ್ನು ತೆಗೆದು ಪ್ರವೇಶ 
ಮಾಡಿ, ದೀಪವನ್ನು ಹಚ್ಚಿ, ಭೂತೋಚ್ಚಾಟನೆ ಆಚರಿಸಿ, ಮಾನುಷಗಂಧದ ನಿರಸನವನ್ನು 
ಮಾಡಿಕೊಳ್ಳಬೇಕು. ಬ್ರಹಪಾರಸ್ತೋತ್ರವನ್ನು ಹೇಳಿ, ಘಂಟಾನಾದವನ್ನು ಮಾಡಿ ಅನಂತರ 
ನಿರ್ಮಾಲ್ಯವಿಸರ್ಜನೆಯನ್ನು ಮಾಡಬೇಕು. 


ಸೇ ಕೆಲವರು ಮೇಲಿನ ಅಂಶವನ್ನು ದೇವರ ಪೂಜೆಯ ಮೊದಲು ಮಾಡುತ್ತಾರೆ. 
ಆದರೆ ಪದ್ಯಮಾಲಾದ ಪ್ರಕಾರ ನಿರ್ಮಾಲ್ಯವಿಸರ್ಜನೆಯ ಮೊದಲೇ ಅಚರಿಸಬೇಕು. 


ಸೇ ನಿರ್ಮಾಲ್ಯವಿಸರ್ಜನೆ ಆದ ಬಳಿಕ ಮಂಟಪಧ್ಯಾನ, ಆಸನ, ದೇವತೆಗಳ ಚಿಂತನೆ, 
ದಿಗ್ಗಂಧನ ಇವುಗಳನ್ನು ಮಾಡಿ ಕರಶುದ್ಧಿ, ಗುರುವಂದನೆ, ಪಾಪಪುರುಷವಿಸರ್ಜನೆ, 
ಪ್ರಾಣಾಯಾಮ, ತತ್ವನ್ಯಾಸ, ಮಾತೃಕಾನ್ಯಾಸ, ಅಷ್ಟಾಕ್ಷರಮಂತ್ರಜಪ, ಪ್ರಾರ್ಥನಾ ಮಂತ್ರ 
ಇಷ್ಟನ್ನು ಆಚರಿಸಿ ಷೋಡಶೋಪಚಾರಪೂಜೆಯ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಆರಂಭ 
ಮಾಡಬೇಕು. 


ಶೇ ಅರುಣೋದಯಕಾಲದಲ್ಲಿ ನಿರ್ಮಾಲ್ಯವನ್ನು ತೆಗೆಯದೇ ಇದ್ದರೆ ಭಗವಂತನ 
ಹೃದಯಕ್ಕೆ ಶಲ್ಯ ಹಾಕಿದಂತಾಗುತ್ತದೆಂದು ಅರುಣೋದಯವೇಲಾಯಾಂ ನಿರ್ಮಾಲ್ಯಂ .. 
ವ್ರಜೇತ್‌' ಎಂಬ ಪ್ರಮಾಣವು ಹೇಳುತ್ತದೆ. ಆದ್ದರಿಂದ ಬ್ರಾಹ್ಮೀಮುಹೂರ್ತದಲ್ಲಿ ನಿರ್ಮಾಲ್ಯ 
-ವಿಸರ್ಜನೆ ಮಾಡಬೇಕು. ಅಸಾಧ್ಯವಾದ ಪಕ್ಷದಲ್ಲಿ ದೇವರ ಮೇಲೆ ನಿರ್ಮಾಲ್ಯವಿಲ್ಲದಂತೆ 


14 ದೇವರ ಪೂಜೆ 


ಹಿಂದಿನ ದಿನವೇ ವ್ಯವಸ್ಥೆ ಮಾಡಿರಬೇಕು. ನಿರ್ಮಾಲ್ಯವಿಸರ್ಜನೆ ಬಗ್ಗೆ ಪಂಚರಾತ್ರದಲ್ಲಿರುವ 
ಈ ಪ್ರಮಾಣಶ್ಲೋಕಗಳನ್ನು ಗಮನಿಸಿ. 


೫ ರುದ್ರದೇವರು ದೇವರ ಬಲಬದಿಯಲ್ಲಿ ಬಂಗಾರದ ಹರಿವಾಣವನ್ನಿಟ್ಟುಕೊಂಡು 
ನಿಂತಿರುತ್ತಾರೆ. ಆ ಹರಿವಾಣದಲ್ಲಿ ನಿರ್ಮಾಲ್ಯವಿಸರ್ಜನೆಯನ್ನು ಮಾಡಬೇಕು. 


ಜೇ ಎರಡು ಕಲಶಕ್ಕೆ ನೀರನ್ನು ಹಾಕಿಕೊಂಡು ತುಳಸೀದಳವನ್ನು ಹಾಕಿ ಅಷ್ಟು ಕ್ಚರವನ್ನು 
ಎಂಟುಬಾರಿ ಜಪಿಸಿ, ಗಂಗೆಯ ಸಾನ್ನಿಧ್ಯವನ್ನು ಚಿಂತಿಸಿ, ಶಂಖವನ್ನು ತೊಳೆದು ಮೊದಲ 
ಕಲಶದಿಂದ ದೇವರ ಪ್ರತಿಮೆ ಶಾಲಿಗ್ರಾಮಗಳನ್ನು ತೊಳೆಯಬೇಕು. ಎರಡನೆಯ ಕಲಶದಿಂದ 
ನಿರ್ಮಾಲ್ಯಾಭಿಷೇಕವನ್ನು ಮಾಡಬೇಕು. 


ಸೇ ಶಾಲಿಗ್ರಾಮದಲ್ಲಿ ನಿತ್ಯದಲ್ಲಿ ಕಲಿಯಿರುತ್ತಾನೆಂದು ಒಂದು ಶ್ಲೋಕವಿದೆ. - "ಶಾಲ- 
ಗ್ರಾಮಶಿಲಾಯಾಂ ತು ನಿತ್ಯಂ ಸನ್ನಿಹಿತಃ ಕಲಿಃ ಎಂದು. ಈ ಶೊ ಕಕ್ಕೆ ಸಂವಾದಿಪ್ರಮಾಣ 
ಇಲ್ಲದಿರುವುದರಿಂದ "ನಿತ್ಯಂ ಸನ್ನಿಹಿತೋ ಹರಿಃ' ಎಂಬ ಪಾಠಾಂತರವೂ ಇರುವುದರಿಂದ 
ಅವಿಗೀತಶಿಷ್ಟುಚಾರವು ಎಲ್ಲೆಡೆಯೂ ಇಲ್ಲದಿರುವುದರಿಂದ ಈ ಪುಸ್ತಕದಲ್ಲಿ ಇದರ 
ಅನುಷ್ಠಾನವನ್ನು ಕೈಬಿಡಲಾಗಿದೆ. 


೪... ಕಲಿಚಿಂತನೆಯನ್ನು ಮಾಡುವುದಕ್ಕಿಂತ ನಿರ್ಮಾಲ್ಯವನ್ನು ಯಷಭಸೂಕ್ತವನ್ನು 
ಹೇಳುವ ಮೂಲಕ ತೊಳೆದು ಎಷ್ಟುಸೂಕ್ತದಿಂದ ಅಭಿಷೇಕ ಮಾಡುವುದು ಶ್ರೇಷ್ಠವಾಗಿದೆ. 


ಸೇ ಕೆಲವರು ಶಂಖದಿಂದ ಅಭಿಷೇಕವನ್ನು ಮಾಡುವ ಸಂದರ್ಭದಲ್ಲಿ ಗಂಟೆಯನ್ನು 
ಬಾರಿಸುವುದಿಲ್ಲ. ಕಲಶದಿಂದ ಅಭಿಷೇಕವನ್ನು ಮಾಡುವ ಸಂದರ್ಭದಲ್ಲಿ ಮಾತ್ರ ಘಂಟಾ- 
ನಾದವನ್ನು ಮಾಡುತ್ತಾರೆ. ನಿರ್ಮಾಲ್ಯಾಭಿಷೇಕವನ್ನು ಶಂಖದಿಂದಲೇ ಮಾಡಬೇಕಾದ್ದರಿಂದ 
ಘಂಟಾನಾದ ಮಾಡಬೇಕಾಗಿಲ್ಲವೆಂಬುದು ಕೆಲವರ ಅಭಿಪ್ರಾಯ. ಸಂಪ್ರದಾಯವನ್ನು ಅನು- 
ಸರಿಸಬೇಕು. 


ತ್ಯೇ ಮೊದಲೊಮ್ಮೆ ಎಲ್ಲ ಪ್ರತಿಮೆಗಳನ್ನು ತೊಳೆದು, ನಿರ್ಮಾಲ್ಯಾಭಿಷೇಕವಾದ ಮೇಲೆ 
ಆ ನಿರ್ಮಾಲ್ಯತೀರ್ಥದಿಂದಲೇ ಶಂಖಕ್ಕೆ ಅಭಿಷೇಕ ಮಾಡಿ, ಮುಖ್ಯಪ್ರಾಣದೇವರ ಪ್ರತಿಮೆಗೆ 
ಅಭಿಷೇಕ ಮಾಡಿ, ಗರುಡಶೇಷರ ಪ್ರತಿಮೆಗೂ ಅಭಿಷೇಕ ಮಾಡಬೇಕು. ಮತ್ತೊಂದು 
ಪಾತ್ರೆಯಲ್ಲಿಆನಿರ್ಮಾಲ್ಯತೀರ್ಥ ತೆಗೆದುಕೊಂಡು ಮೂರುಬಾರಿಆ ನಿರ್ಮಾಲ್ಯತೀರ್ಥವನ್ನು 
ಲಕ್ಷ್ಮೀದೇವಿಗೆ, ಪ್ರಾಣದೇವರಿಗೆ ಗರುಡಶೇಷರಿಗೆ ನೀಡಬೇಕು. ಅನಂತರ ಸಮಸ್ತಗುರು- 
ದೇವತಾದಿಗಳಿಗೂ ನಿರ್ಮಾಲ್ಯ ಪೂಜೆಯನ್ನು ಮಾಡಿ, ತಾನು ಆ ನಿರ್ಮಾಲ್ಯತೀರ್ಥವನ್ನು 
ಮರುದಿವಸಕ್ಕೆ ಇಟ್ಟುಕೊಳ್ಳಬೇಕು. ಅಥವಾ ತೆಗೆದುಕೊಳ್ಳಬೇಕು. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 15 


ಖೇ ನಿರ್ಮಾಲ್ಯಾಭಿಷೇಕವು ಆದ ಮೇಲೆ ತುಳಸೀದಳವನ್ನು ಏರಿಸಿ ನಮಸ್ಕಾ ರವನ್ನು 
ಮಾಡಿ, ನಿರ್ಮಾಲ್ಯ ಪೂಜೆಯಿಂದ ಭಗವಂತನು ಸಂಪ್ರೀತನಾಗಲಿ RAE ಕೃಷ್ಣಾರ್ಪಣ ಬಿಟ್ಟು 
ಸಂಧ್ಯಾವಂದನೆಯನ್ನು ಪ್ರಾರಂಭ ಮಾಡಬೇಕು. 


x ದೇವರ ಪೂಜೆಯನ್ನು ಮಾಡುವ ಮೊದಲು ಗಂಧಾಕ್ಷತೆಯನ್ನು ತೆಗೆದಿಟ್ಟುಕೊಳ್ಳ- 
ಬೇಕು. ತೀರ್ಥಕ್ಕೆ ಕೆಳಗೆ ಹೇಳಿದ ಹತ್ತು ಸುಗಂಧದ್ರವ್ಯ ಗಳನ್ನು ಹಾಕಬೇಕು. ಗಂಧಕ್ಕೂ ಹಾಕ 
ಬೇಕೆಂದು ಕಲವರು ಹೇಳುತ್ತಾರೆ. ಆದರೆ ಉಡುಪಿ ಶ್ರೀಕೃಷ್ಣಮಠದಲ್ಲಿ ತೀರ್ಥಕ್ಕೆ ಎಲ್ಲವನ್ನೂ 
ಹಾಕಿ ಗಂಧಕ್ಕೆ ಏನನ್ನೂ ಹಾಕುವುದಿಲ್ಲ. ಕೇವಲ ಚಂದನವನ್ನಷ್ಟೇ ತೇಯುತ್ತಾರೆ. 


xk ಉಷೀರಂ ಕುಂಕುಮಂ ಮಾಂಸೀ ಕುಷ್ಠಂ ಮಲಯಜೋ5 ಗುರುಃ । 
ಹ್ರೀರವೇರಂ ಮುರಂ ಚೇತಿ ಗಂಧಾಷ್ಟಕಮುದಾಹೃತಮ್‌ ॥ 


ಲಾವಂಚ, ಕೇಸರಿ, ಕಂಕುಷ್ಠದ ಬೇರು, ಜಟಾಮಾಂಸೀ, ಗಂಧ, ಅಗುರು, ಹ್ರೀರವೇರ, 
ಮುರ ಇವು ಅಷ್ಟಗಂಧಗಳೆಂದು ಕರೆಸಿಕೊಳ್ಳುತ್ತವೆ. ಅಷ್ಟಗಂಧವನ್ನು ತೇದು ತೀರ್ಥಕ್ಕೆ 
ಹಾಕಬೇಕು. 


ಶ್ಯ ಅಷ್ಟಗಂಧದ ಜೊತೆ ಪಚ್ಚಕರ್ಪೂರ, ತುಲಸೀಕಾಷ್ಠ, ಏಲಕ್ಕಿಗಳನ್ನು ಸೇರಿಸುವ 
ಸಂಪ್ರದಾಯವಿದೆ. 


ಏಲಕ್ಕಿಯನ್ನು ಬಿಟ್ಟರೆ ದಶಗಂಧಗಳಾಗುತ್ತವೆ. ದಶಗಂಧಗಳನ್ನು ತೀರ್ಥಕ್ಕೆ ಹಾಕಲೇ ಬೇಕು. 
ಗಂಧಕ್ಕೆ ಹಾಕಲೇ ಬೇಕೆಂಬ ವಿಧಿಯು ಇರುವುದಿಲ್ಲ. 


x ಒಂದು ವೇಳೆ ಹತ್ತು ಗಂಧಗಳನ್ನು ತೇಯಲು ಸಾಧ್ಯವಾಗದಿದ್ದರೆ ಮೊದಲೇ ಈ 
ಹತ್ತರ ಪುಡಿಯನ್ನು ಮಾಡಿಕೊಂಡಿರಬೇಕು. ಗಂಧ ತೇಯುವ ಸಂದರ್ಭದಲ್ಲಿ ತೇಯ್ದು 
ತೀರ್ಥಕ್ಕೆ ಹಾಕಿ ಗಂಧವನ್ನು ತೇಯಬಹುದು. ಈ ದಶಗಂಧಗಳ ಜೊತೆಯಲ್ಲಿ ನವರತ್ವ- 
ಗಳನ್ನು ಕಲಶಕ್ಕೆ ಹಾಕಬೇಕು. ಒಂದು ನವರತ್ನದ ಸರ ಮಾಡಿಕೊಂಡು ಕಲಶದಲ್ಲಿ ಹಾಕಿ 
ಅಭಿಷೇಕವಾದ ಮೇಲೆ ದೇವರಿಗೆ ತೊಳೆದು ಸಮರ್ಪಿಸಬಹುದು. 


* ಮೇಲೆ ಹೇಳಿದ ಹತ್ತು ಪರಿಮಳದ ದ್ರವ್ಯಗಳು ಪನ್ನಾರಿ ಅಂಗಡಿಯಲ್ಲಿ 
ದೊರೆಯುತ್ತವೆ. 


* ಗಂಧ ತೇಯುವ ಮೊದಲೇ ಕಲಶಪೂಜೆಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ೫ ಕಲಶ, 
ಅಥವಾ ೭ ಕಲಶಗಳನ್ನು ಜೋಡಿಸಿಟ್ಟುಕೊಂಡು ಪೂರ್ಣಕುಂಭಕ್ಕೆ ಹತ್ತು ಗಂಧಗಳನ್ನು . 


16 ದೇವರ ಪೂಜೆ 


ಬೃಹತ್ಕಲಶಕ್ಕೆ ತುಲಸೀಕಾಷ್ಠವನ್ನು ತೇಯ್ದು ಹಾಕಬೇಕು. ನೈವೇದ್ಯದ ನೀರಿಗೆ ಏಲಕಿ,, 
ಪಚ್ಚಕರ್ಪೂರ, ಕೇಸರಿಗಳನ್ನು ಹಾಕಿದರೆ ಸಾಕು. 


xk ಕೆಲವರು ಶಂಖಪೂಜೆಯನ್ನು ಮೊದಲು ಮಾಡಿ, ಆ ಶಂಖತೀರ್ಥದಿಂದ 
ಕಲಶಗಳನ್ನು ಪ್ರೋಕ್ಷಣೆ ಮಾಡಿ ಶುದ್ಧ ಪಡಿಸಿಕೊಂಡು ಅನಂತರ ಕಲಶಪೂಜೆಯನ್ನು 
ಮಾಡುತ್ತಾರೆ. ಆದರೆ ಪದ್ಯಮಾಲಾದಲ್ಲಿ ಹೇಳಿರುವಂತೆ ಮೊದಲು ಕಲಶಪೂಜೆಯನ್ನೇ 
ಮಾಡಬೇಕು. ಅನಂತರ ಶಂಖಪೂಜೆಯನ್ನು ಮಾಡಿ ಪೀಠಪೂಜೆಯನ್ನು ಮಾಡಬೇಕು. 


x ಶಂಖಪೂಜೆಯಲ್ಲಿ ಷೋಡಶೋಪಚಾರಗಳನ್ನು ಮಾಡುವ ಸಂಪ್ರದಾಯವಿಲ್ಲ. 
ಲಕ್ಷ್ಮಿಯ ಹಾಗೂ ಇತರ ದೇವತೆಗಳ ಸನ್ನಿಧಾನವು ಶಂಖದಲ್ಲಿರುವುದರಿಂದ ಪುಷ್ಪದ ತನಕ 
ಮಾತ್ರ ಎಂಟು ಉಪಚಾರಗಳನ್ನು ಸಮರ್ಪಿಸಬೇಕು. 


ತೇ ಶಂಖದಲ್ಲಿ ಕೇವಲ ಲಕ್ಷ್ಮಿಯ ಸನ್ನಿಧಾನವೆಂದು ಕೆಲವರು ತಿಳಿದಿದ್ದಾರೆ. ಆದರೆ 
ಶಂಖಪೂಜೆಯ ಮಂತ್ರಗಳನ್ನು ಗಮನಿಸಿದಾಗ, ಚತುರ್ಮುಖಬ್ರಹ್ಮ, ಚಂದ್ರ, ವರುಣ, 
ವೇದಗಳು, ಗಂಗೆ ಮೊದಲಾದ ದೇವತೆಗಳು ಶಂಖದಲ್ಲಿರುತ್ತಾರೆ. ಲಕ್ಷ್ಮೀದೇವಿಯು 
ಮುಖ್ಯವಾಗಿರುತ್ತಾಳೆಂದಷ್ಟೇ ತಿಳಿಯಬೇಕು. 


ತೇ ಕೆಲವರು ಶಂಖವನ್ನು ಲಕ್ಷ್ಮಿಯ ಪ್ರತೀಕವೆಂದು ಭಾವಿಸಿ ದೇವರ ಶಾಲಿಗ್ರಾಮಗಳ 
ಜೊತೆ ಇಟ್ಟು ಪೂಜಿಸುತ್ತಾರೆ, ಕೆಲವರು ದೇವರ ಪ್ರತಿಮೆಯ ಜೊತೆಯಿಟ್ಟು ಪೂಜಿಸುತ್ತಾರೆ. 
ಇದು ಸರ್ವಥಾ ತಪ್ಪು. ಶಂಖವು ಕೇವಲ ಲಕ್ಷ್ಮೀದೇವಿಯ ಪ್ರತೀಕವಲ್ಲ. ಆದ್ದರಿಂದ ದೇವರ 
ಪ್ರತೀಕಗಳ ಜೊತೆ ಶಂಖವನ್ನು ಇಡಬಾರದು. 


ತೇ ಬಲಮುರಿಶಂಖದಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನವಿರುವುದರಿಂದ ಅದನ್ನು 
ದೇವರ ಪ್ರತಿಮೆಯ ಜೊತೆಯಿಟ್ಟು ಪೂಜಿಸುವ ಸಂಪ್ರದಾಯವಿದೆ. ಆ ಬಲಮುರಿ 
ಶಂಖದಿಂದ ಅಭಿಷೇಕಾದಿಗಳನ್ನು ಮಾಡಬಾರದು. ಅದು ಕೇವಲ ಪೂಜೆಗೆ ಮಾತ್ರ 
ಯೋಗ್ಯವಾಗಿರುತ್ತದೆ. ಸುಮಾರು ೧೦೦ ಗ್ರಾಂ ಇರುವ ಬಲಮುರಿಶಂಖಕ್ಕೆ ಈಗಿನ 
ಕಾಲದಲ್ಲಿ ಸುಮಾರು ೫ ಲಕ್ಷ ರೂ ಬೆಲೆ ಇದೆ. ಬಹಳ ಪ್ರಯತ್ನಪಟ್ಟರೆ ದೊರೆಯುತ್ತದೆ. 
ಬೇರೆ ಬಲಮುರಿಶಂಖಗಳು ನಿಜವಾದದ್ದಲ್ಲ. ಅವುಗಳನ್ನು ಕೊಂಡುಕೊಳ್ಳಬೇಡಿರಿ. 


5% ಶಂಖದ ಕೆಳಭಾಗದಿಂದ ದೇವರ ಮೇಲೆ ನೀರು ಬೀಳಬಾರದು. ಶಂಖದ ತುದಿ- 
ಯಿಂದಲೂ ಕೂಡ ನೀರು ಬೀಳಬಾರದು. ಅದು ರಕ್ತಕ್ಕೆ ಸಮಾನವಾಗಿರುತ್ತದೆ. ಆದ್ದರಿಂದ 
ಬುಡ ಮತ್ತು ತುದಿಯನ್ನು ರಜತ ಅಥವಾ ಸುವರ್ಣದಿಂದ ಸಂಪೂರ್ಣವಾಗಿ ಮುಚ್ಚಿ 
ಮಧ್ಯದಿಂದಲೇ ನೀರು ಬೀಳುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕು. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 17 


ಜೇ ಶಂಖೇನೈವಾಭಿಷೇಕೇ ತು ತೀರ್ಥಂ ಸ್ಯಾನ್ಸೈವ ಚಾನ್ಯಥಾ । 


ಶಂಖದಿಂದ ಬಿದ್ದದ್ದೇ ತೀರ್ಥವಾಗುತ್ತದೆ. ಶಂಖವಿಲ್ಲದೇ ಅಭಿಷೇಕ ಮಾಡಿದರೆ 
ಅದು ತೀರ್ಥವೆನಿಸುವುದಿಲ್ಲ. 


xk ಹಾಲು, ಮೊಸರು ಮೊದಲಾದ ಪಂಚಾಮೃತಗಳನ್ನು ಅಭಿಷೇಕ ಮಾಡುವಾಗಲೂ 
ಕೂಡ ಶಂಖದಿಂದಲೇ ಮಾಡಬೇಕು. ಮತ್ತು ಪೂಜೆಯಲ್ಲಿ ) ಪ್ರತಿಯೊಂದನ್ನೂ ಶಂಖಕ್ಕೆ 
ತಾಗಿಸಿ ಲಕ್ಷ್ಮೀದೇವಿಯು ಪೂಜೆಯನ್ನು ಮಾಡುತ್ತಿದ್ದಾಳೆಂದು ಭಾವಿಸಿ ಪೂಜೆಯನ್ನು 
ಮಾಡಬೇಕು. 


xk ಅರ್ಯ, ಪಾದ್ಯ, ಆಚಮನ, ಮಧುಪರ್ಕ, ಪುನರಾಚಮನ ಈ ಐದು 
ಉಪಚಾರಗಳಿಗೂ ಪ್ರತ್ಯೇಕವಾಗಿ ಸಣ್ಣ ಬಟ್ಟಲುಗಳಲ್ಲಿ ನೀರನ್ನು ಇಟ್ಟು ಕಲಶಪೂಜೆಯನ್ನು 
ಮಾಡುವಾಗ ಪೂಜಿಸುವುದು ಉತ್ತಮವಾಗಿದೆ. ಸಾಧ್ಯವಾಗದಿದ್ದಲ್ಲಿ ಇಷ್ಟನ್ನು ಒಂದೇ 
ಕಲಶದಲ್ಲಿ ಪೂಜಿಸಬೇಕು. 


* ಪೂರ್ಣಕುಂಭ ಹಾಗೂ ಬೃಹತ್ಸಲಶಗಳಲ್ಲಿ ಮಾತ್ರ ಭಗವಂತನ ನೂರೊಂದು 
ರೂಪಗಳ ಆವಾಹನೆ ಮಾಡಬೇಕು. ಉಳಿದ ಕಲಶಗಳಲ್ಲಿ ಅಷ್ಟಾಕ್ಬರದಿಂದ ಕಲಶಪೂಜೆ 
ಮಂತ್ರದಿಂದಷ್ಟೇ ಪೂಜಿಸಿದರೆ ಸಾಕು. 


ಜೇ ದೇವರ ಪ್ರತಿಮೆಯಲ್ಲಿ ಹಾಗೂ ನಮ್ಮಲ್ಲಿ ಮಾಡುವ ಎಲ್ಲ ನ್ಯಾಸಗಳನ್ನು 
ಕಲಶದಲ್ಲಿಯೂ ಕೂಡ ಮಾಡಬೇಕು. ಕಷ್ಟವಾಗುವುದಾದರೆ ಸಂಕ್ಷೇಪವಾಗಿ ಇಂಥ 
ನ್ಯಾಸವನ್ನು ಮಾಡುತ್ತೆ. "ನೆಂದು ಉಚ್ಚರಿಸಿದರೆ ಸಾಕು. ಆದರೆ ನಮ್ಮದೇಹದಲ್ಲಿ ಪ್ರತಿಮೆಯಲ್ಲಿ 
ಎಲ್ಲಾನ್ಯಾ ಸಗಳನ್ನು ಮಾಡಲೇ ಬೇಕು. ವಾಸ್ತವಿಕವಾಗಿ ಉಪಾಸ್ಯನಾದ ಭಗವಂತನಿಗೆ ಕಲಶ, 
ಪ್ರತಿಮೆ, ಅಗ್ನಿ ಎಂಬ ಮೂರು ಅಧಿಷ್ಠಾನದಲ್ಲಿ ಪೂಜೆ ಸಲ್ಲಿಸ ಸಬೇಕು. 


ಜೇ ಕಲಶಕ್ಕೆ ಷೋಡಶೋಪಚಾರಪೂಜೆಯನ್ನು ಮಾಡುವಾಗ ಯಾವ ಮೂರ್ತಿ 
ಇರುತ್ತದೋ SS ಆ ರೂಪಕ್ಕೆ ಪೂಜೆಯನ್ನು ಸಮರ್ಪಿಸಬೇಕು; ಉಳಿದ 
ದೇವತೆಗಳಿಗಲ್ಲ. 


ಜೇ ಪೀಠಪೂಜೆಯನ್ನು ಅತ್ಯಂತ ಶ್ರ ದೈಯಿಂದ ಮಾಡಬೇಕು. ಪೀಠಪೂಜೆಗೆ ಶ್ರೀ- 
ಮಧ್ವಾ ಚಾರ್ಯರು ಬಹಳ ಮಹತ್ವ ವನ್ನು ಸಾರಿದ್ದಾರೆ. 


ತ್ಯೇ ಹೃತ್ಯಮಲದಲ್ಲಿರುವ ಬಿಂಬರೂಪಿಯಾದ ಭಗವಂತನನ್ನು ಮೂರ್ತಿಯಲ್ಲಿ, 


18 ದೇವರ ಪೂಜೆ 


ಆವಾಹನೆ ಮಾಡಿ ಪೂಜೆಯನ್ನು ಮಾಡಬೇಕು. ಪೂಜೆ ಮುಗಿದ ಮೇಲೆ ಪುನಃ ಹೃದಯ- 
ದಲ್ಲಿ ಪ್ರತ್ಯಾವಾಹನೆ ಮಾಡಿಕೊಳ್ಳಬೇಕು. 


ಹ ಪ್ರತಿಮೆಗಳು ಮನೆಯಲ್ಲಿದ್ದಾಗ ಅವುಗಳಿಗೆ ಅಷ್ಟಾಕ್ಷರಮಂತ್ರದಿಂದ ಸೃಷ್ಟಿ, ಸ್ಥಿತಿ, 
ಲಯ ನ್ಯಾಸವನ್ನು ೧೪ ಬಾರಿಮಾಡಬೇಕು. ಮತ್ತು ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು 
ಮಾಡಬೇಕು. 


ತ್ಯ ಯಾವ ಮೂರ್ತಿಯ ಪ್ರತಿಮೆಯು ಇರುತ್ತದೋ ಆ ಮಂತ್ರದ ಉಪದೇಶವು 
ಇರಬೇಕು. ನರಸಿಂಹಪ್ರತಿಮೆಯಿದ್ದರೆ ನರಸಿಂಹಮಂತ್ರದ ಉಪದೇಶವಿರಬೇಕು. ಮತ್ತು 
ಆಯಾ ಮಂತ್ರಗಳ ಸೃಷ್ಟಿ, ಸ್ಥಿತಿ, ಲಯನ್ಯಾಸಗಳನ್ನು ಪ್ರತಿಮೆಯಲ್ಲಿ ಮಾಡಬೇಕು. ಸೃಷ್ಟ್ಯಾದಿ 
ನ್ಯಾಸಗಳನ್ನು ಮಾಡಬೇಕಾದರೆ ಗುರೂಪದೇಶವಿಲ್ಲದೆ ಮಾಡಬಾರದು. 


ತ್ಯೇ ಈ ಪುಸ್ತಕದಲ್ಲಿ ಆವಾಹನೆ ಬಗ್ಗೆ ವಿವರವಾಗಿ ನೀಡಲಾಗಿದೆ. ಆದಷ್ಟು ಪ್ರಯತ್ನ- 
ಪೂರ್ವಕವಾಗಿ ಇದನ್ನು ಆಚರಿಸಿದರೆ ವಿಶೇಷಸಾನ್ನಿಧ್ಯವು ಹೆಚ್ಚುತ್ತದೆ. 


ತ್ಯೇ ಶಾಲಗ್ರಾಮದಲ್ಲಿ ಹೃತ್ಮಮಲದಿಂದ ಆವಾಹನೆ ಮಾಡುವ ಕ್ರಮವಿರುವುದಿಲ್ಲ. 


ಕೇವಲ ಅಲ್ಲಿರುವ ರೂಪದ ಚಿಂತನೆ ಮಾಡಿದರೆ ಸಾಕು. ಅಷ್ಟಾಕ್ಷರಮಂತ್ರವನ್ನು ಎಂಟು 
ಬಾರಿ ಶಾಲಿಗ್ರಾಮ ಮುಟ್ಟಿ ಹೇಳಬೇಕು. 


ಸೇ ಆವರಣಪೂಜೆಯಾದ ಮೇಲೆ ಮುಖ್ಯಪ್ರಾಣದೇವರಿಗೆ ಪೂಜೆಯನ್ನು 
ನೀಡಲಾಗಿದೆ. ಆದರೆ ದೇವರನ್ನು ಆವಾಹನೆ ಮಾಡುವ ಮೊದಲೇ ಮುಖ್ಯಪ್ರಾಣದೇವರನ್ನು 
ಹಾಗೂ ಗರುಡಶೇಷರನ್ನು ಆವಾಹನೆ ಮಾಡಿಕೊಳ್ಳಬೇಕು. 


ಸೇ ಪದ್ಯಮಾಲಾದ ಪ್ರಕಾರ ಕಲಶಪೂಜೆ ಮಾಡುವ ಮೊದಲು ಅಷ್ಠಾಕ್ಷರಮಂತ್ರ 
ತತ್ವನ್ಯಾಸ- ಮಾತೃಕಾನ್ಯಾಸಗಳನ್ನು ನಮ್ಮ ದೇಹದಲ್ಲಿ ಮಾಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ. 
ಸಂಧ್ಯಾವಂದನೆಯ ಅನಂತರ ದೇವರ ಪೂಜೆ ಮಾಡುವ ಸಂದರ್ಭವಿದ್ದಾಗ ಸಂಧ್ಯಾ- 
ವಂದನೆಯಲ್ಲಿಯೇ ನಾವು ಮಾಡಿರುತ್ತೇವಾದ್ದರಿಂದ ಪುನಃ ಇಲ್ಲಿ ಮಾಡಿಕೊಳ್ಳುವ 
ಅವಶ್ಯಕತೆ ಇಲ್ಲ. 


% ನಾರಾಯಣಾಷ್ಟಾಕ್ಟರಮಂತ್ರವನ್ನು ಜಪಿಸುವಾಗಲೇ ನಮ್ಮ ದೇಹದಲ್ಲಿ ಸೃಷ್ಟ್ಯಾದಿ 
ನ್ಯಾಸಗಳನ್ನು ಮಾಡಿಕೊಂಡಿರುತ್ತೇವೆ. 


x ಮತಃ; ಬ ಉದ್ದೇಶದಿಂದ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಸೂರ್ಯ 
ಮಂಡಲದಲ್ಲಿರುವ ನಾರಾಯಣದೇವರನ್ನು ಆವಾಹನೆ ಮಾಡಿ ಪೂಜಿಸಬೇಕು. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 19 


% ನಮಗಾಗಿ ನಮ್ಮ ಮನೆಯಲ್ಲಿ ಪೂಜಿಸುವಾಗ ಮಾತ್ರ ಹೃತ್ಯಮಲದಿಂದ ಆವಾಹನೆ 
ಮಾಡಿ ಪೂಜಿಸಬೇಕು. 


ಜೇ ಬಿಂಬಮೂರ್ತಿಯನ್ನು ಆವಾಹನೆ ಮಾಡುವ ಮೊದಲು ಹೃತ್ಯಮಲದಲ್ಲಿ 
ಮಾನಸಿಕವಾಗಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಅನಂತರ ಆ ಬಿಂಬನನ್ನು 
ಕರೆತಂದು ಪ್ರತಿಮೆಯಲ್ಲಿ ಕೂಡಿಸಿ ಬಾಹ್ಯವಾದ ಉಪಚಾರವನ್ನು ಮಾಡಬೇಕು. 


ಸೇ ಅನೇಕ ಪುಸ್ತಕಗಳಲ್ಲಿ ಪ್ರಾಣಪ್ರತಿಷ್ಠಾಪನವಿಧಿ ಎಂಬುದಾಗಿ ಧ್ಯಾನಶ್ಲೋಕವನ್ನು, 
ಯ,ರ,ಲ,ವ ಇತ್ಯಾದಿಯಾದ ಬೀಜಾಕ್ಷರಗಳನ್ನು ನೀಡಿರುತ್ತಾರೆ. ಅದನ್ನು ನಮ್ಮಯಾವುದೇ 
ಪುಸ್ತಕಗಳಲ್ಲಿ ಮುದ್ರಣ ಮಾಡಿರುವುದಿಲ್ಲ. ಕಾರಣವೇನೆಂದರೆ ಯಾವುದೇ ವೈಷ್ಣವ ಶಾಸ್ತ್ರಗ- 
ಳಲ್ಲಿ ಇದರ ಉಲ್ಲೇಖವು ಕಾಣಿಸುತ್ತಿಲ್ಲ. ಮತ್ತು ತಂತ್ರಸಾರಸಂಗ್ರಹ ಪದ್ಯಮಾಲಾಗಳಲ್ಲಿ 
ಹೇಳಿರುವ ಆಯಾ ಮಂತ್ರಗಳ ಸೃಷ್ಟ್ಯಾದಿ ನ್ಯಾಸಗಳು, ತತ್ಸನ್ಯಾಸ ಮಾತೃಕಾನ್ಯಾಸ 
ಅಷ್ಟಾಕ್ಷರಮಂತ್ರದ ಜಪ ಇವುಗಳು ಅತ್ಯಂತ ಆವಶ್ಯಕ. ಪ್ರಾಣಶಕ್ತಿಯ ಆವಾಹನೆಯ 
ಅವಶ್ಯಕತೆ ಇರುವುದಿಲ್ಲ. 


% ಮುಂದೆ ಷೋಡಶೋಪಚಾರಪೂಜೆಗಳನ್ನು ಮಹಾಲಕ್ಷಿ ದೇವಿಯೇ ಮಾಡು- 
ತ್ತಾಳೆಂದು ಚಿಂತನೆ ಮಾಡಬೇಕು. ನಾವು ಮಾಡುತ್ತೇವೆಂದು ಸರ್ವಥಾ ಭಾವಿಸಬಾರದು. 
ಭಗವಂತನನ್ನು ಸರ್ಶಮಾಡಿ ಪೂಜಿಸುವ ಸೌಭಾಗ್ಯ ಮಹಾಲಕ್ಷ್ಮೀದೇವಿಗಷ್ಟೇ ಇರುತ್ತದೆ. 


xk ಉಳಿದ ದೇವತೆಗಳು ಕೆಲವೊಂದು ಉಪಚಾರಗಳನ್ನು ಸಮರ್ಪಿಸುತ್ತಾರೆಂದು 
ಮಂತ್ರಗಳಿದ್ದರೂ ಕೂಡ ಅವರು ಮಹಾಲಕ್ಷ್ಮೀದೇವಿಯ ಮುಖಾಂತರವೇ ಆಯಾ 
ಉಪಚಾರಗಳನ್ನು ಸಲ್ಲಿಸುತ್ತಾರೆಂದು ಅನುಸಂಧಾನ ಮಾಡಬೇಕು. 


ಸೇ ಪೂಜೆಯನ್ನು ಮಾಡುವಾಗ ೧೬ ಉಪಚಾರಗಳನ್ನು ಸಮರ್ಪಿಸುವಾಗ ವೇದ- 
ಮಂತ್ರಗಳನ್ನೇ ಪಠಿಸಬೇಕು. 

ಶೇ ಇಲ್ಲಿ ನೀಡಿರುವ ವೇದಮಂತ್ರಗಳ ಜೊತೆ ಮತ್ತಷ್ಟು ಉಪಯುಕ್ತವಾದ ವೇದ- 
ಮಂತ್ರಗಳನ್ನು ಸೇರಿಸಿಕೊಂಡು ಪೂಜಿಸುವುದು ಸೂಕ್ತವಾಗಿದೆ. 

% ಪೂಜಾಕಾಲದಲ್ಲಿ ಸರ್ವಥಾ ಮಾತನಾಡಬಾರದು. ಮತ್ತು ಕನ್ನಡಪದ್ಯಗಳನ್ನು 
ಹೇಳಿಕೊಂಡು ಪೂಜಿಸುವುದು ಉತ್ತಮಪಕ್ಷವಲ್ಲ. ಆದರೆ ಭಕ್ತಿಗೆ ಭಗವಂತನು ಒಲಿಯು- 
ವುದರಿಂದ ಭಕ್ತಿಯ ಬಗ್ಗೆ ಹೆಚ್ಚು ಏಕಾಗ್ರತೆ ಇದ್ದರೆ ಸಾಕು. 


20 ದೇವರ ಪೂಜೆ 


+ ಭಕ್ತಿಯನ್ನು ಮಾಡದೇ ಎಷ್ಟೇ ಬಾಹ್ಯಸಾಮಗ್ರಿಗಳನ್ನು ಬಳಸಿಕೊಂಡು ವೇದ 
ಮಂತ್ರಗಳನ್ನು ಉಚ್ಚರಿಸುತ್ತಾ ಪೂಜಿಸುವುದರಿಂದ ಭಗವಂತನ ಪ್ರೀತಿಯನ್ನು ಸಂಪಾದಿಸಲು 
ಸಾಧ್ಯವಾಗುವುದಿಲ್ಲ. 


೫.೧ ವಿಷ್ಣುಸಹಸ್ರನಾಮವನ್ನು ಈ ಪುಸ್ತಕದಲ್ಲಿ ನೀಡಿರುವುದಿಲ್ಲ. ಆದರೆ ವಿಷ್ಣುಸಹಸ್ರ- 
ನಾಮವನ್ನು ಪಠಿಸುತ್ತಾ ಅರ್ಚನೆ ಮಾಡಬೇಕು. ಇದು ಅತ್ಯಂತ ಫಲದಾಯಕವಾಗಿದೆ. 


x ವಾಯುಸ್ತುತಿಯನ್ನು ಹೇಳುತ್ತಾ ವಾಯುದೇವರಿಗೆ ಅಭಿಷೇಕವನ್ನು ಹಾಗೂ 
ಪೂಜೆಯನ್ನು ಆಚರಿಸಬೇಕು. ವಿಷ್ಣುಸಹಸ್ರನಾಮ ಹಾಗೂ ವಾಯುಸ್ತುತಿಗಳನ್ನು ನಿತ್ಯ- 
ಪಠಿಸುವ ರೂಢಿಯನ್ನು ಇಟ್ಟುಕೊಂಡರೆ ಯಾವ ಸಮಸ್ಯೆಯೂ ಕೂಡ ಬರುವುದಿಲ್ಲ. 
ಮೋಕ್ಷಮಾರ್ಗದಲ್ಲಿದಾರ್ಥ್ಯವು ಅಭಿವೃದ್ಧವಾಗುತ್ತದೆ. 


ಸೆ “ಧೂಪಹೀನೇ ಶ್ರಿಯಂ ಹಂತಿ ದೀಪಹೀನೇ ಮತಿಭ್ರಮಃ' - ಧೂಪಾರತಿ 
ಮಾಡದಿದ್ದರೆ ಸಂಪತ್ತು ನಾಶವಾಗುತ್ತದೆ. ದೀಪಾರತಿ ಮಾಡದಿದ್ದರೆ ಬುದ್ಧಿಭ್ರಮಣೆ ಆಗುತ್ತದೆ. 
ಆದ್ದರಿಂದ ನೈವೇದ್ಯಕ್ಕಿಂತ ಮೊದಲು ಧೂಪಾರತಿ ದೀಪಾರತಿಯನ್ನು ಮಾಡಲೇ ಬೇಕು. 


x ಧೂಪಕ್ಕೆ ಉಪಯೋಗಿಸಬೇಕಾದ ಪದಾರ್ಥಗಳು - 


"ಚಂದನಾಗರು ಕರ್ಪೂರದೇವದಾರೂಣಿ ಗುಗ್ಗುಲಮ್‌ । 

ಜಾತೀಫಲಂ ಶ್ರೀಫಲಂ ಚ ಉಷೀರಂ ಕೋಷ್ಠಮೇವ ಚ। 

ತಥೈವ ಸಾಲನಿರ್ಯಾಸೋ ದಶಾಂಗೋ ಧೂಪ ಉಚ್ಯತೇ । 

ಗವಾಜ್ಯೇನ ಯುತಂ ದದ್ಯಾದ್‌ ಧೂಪಂ ವಿಷ್ಣೋರ್ಮನೋರಮಮ್‌ ॥ 


ಶ್ರೀಗಂಧ ದೇವದಾರು ಗುಗ್ಗುಲು ಸಾಂಬ್ರಾಣಿ ಜಾತಿಫಲ, ಶ್ರೀಫಲ, ಉಷೀರ, 
ಕಂಕುಷ್ಠ, ಸಾಲನಿರ್ಯಾಸ ಈ ಹತ್ತು ದ್ರವ್ಯಗಳನ್ನು ಕುಟ್ಟಿ ಪುಡಿಮಾಡಿ ದಶಾಂಗವನ್ನಾಗಿ 
ಮಾಡಿಕೊಳ್ಳಬೇಕು. ಇವುಗಳನ್ನು ಪನಾರಿ ಅಂಗಡಿಯಲ್ಲಿ ಕೊಂಡುಕೊಳ್ಳಬೇಕು. 


ಸ್ಯ "ಕೇವಲೇನ ಫೃತೇನೈವ ಧೂಪಯೇನ್ಮಾ ವಿಮೂಢಧೀಃ' “ಅಫ್ಳತಂ ಗುಗ್ಗುಲಂ 
ಮರ್ತ್ಯೋ ಮತ್ತುರೋ ಎದಹೇಚ್ಚ ಯಃ' ಕೇವಲ ಫೃತದಿಂದಲೂ ಧೂಪಾರತಿ 
ಮಾಡಬಾರದು. ಕೇವಲ ದಶಾಂಗದಿಂದಲೂ ಧೂಪಾರತಿ ಮಾಡಬಾರದು. ಎರಡನ್ನೂ 
ಮಿಶ್ರಣ ಮಾಡಿ ಧೂಪಾರತಿ ಮಾಡಬೇಕು. 


ಸ್ಯ ದ್ವಾದಶಸ್ತೋತ್ರವನ್ನು ನೈವೇದ್ಯಕಾಲದಲ್ಲಿ ಅವಶ್ಯವಾಗಿ ಪಠಿಸಬೇಕು. ಇದರಿಂದ 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 21 


ನೈವೇದ್ಯಪದಾರ್ಥಗಳಲ್ಲಿರುವ ವಿಷವು ಪರಿಹಾರವಾಗುತ್ತದೆ. ಈಗಿನ ಕಾಲದಲ್ಲಿ ಪ್ರತಿ- 
ಯೊಂದು ಆಹಾರಪದಾರ್ಥದಲ್ಲಿಯೂ ವಿಷಬಾಧೆಯು ಹೆಚ್ಚುತ್ತಿ/ ದೆ. ಆದ್ದರಿಂದ ಿದಶ- 
ಸ್ತೋತ್ರವನ್ನು ಅತ್ಯಂತ ಭಕ್ತಿಯಿಂದ ಪಠಿಸಬೇಕು. 


ನೈವೇದ್ಯವಾದ ಮೇಲೆ ಅನುಯಾಗವನ್ನು ಮಾಡಬೇಕೆಂದು ತಂತ್ರಸಾರದಲ್ಲಿ 
ಹೇಳಿದ್ದಾರೆ. ಸಾಧ್ಯವಾದವರು ಅದನ್ನು ಆಚರಿಸಿ ಮಹಾಮಂಗಳಾರತಿಯನ್ನು ಮಾಡ- 
ಬಹುದು. 


ಸೇ ವಿಶ್ವಕ್ಷೇನನಿಗೆ ಅವಶ್ಯವಾಗಿ ನೈವೇದ್ಯವನ್ನು ಇಡಬೇಕು. ಭಗವಂತನಿಗೆ ನೈವೇದ್ಯ 
ಮಾಡಿದ ಮೇಲೆ ನಿರ್ಮಾಲ್ಯದೇವತೆಯೆನಿಸಿದ ವಿಷ್ಟಕ್ಷೇನನಿಗೆ ನೈವೇದ್ಯ ಮಾಡುವ 
ಸಂಪ್ರದಾಯ ಅಷ್ಟಮಠಗಳಲ್ಲಿದೆ. ಆದರೆ ಪ್ರತ್ಯೇಕ ತಟ್ಟೆಯಲ್ಲಿ ನೈವೇದ್ಯಮಾಡಿ ಅದನ್ನು 
ವಿಸರ್ಜನೆಮಾಡಬೇಕು. ವಾಯುದೇವರಿಗಿಂತ ಮೊದಲು ವಿಶ್ವಕ್ಷೇನನಿಗೆ ನೈವೇದ್ಯವನ್ನು 
ಮಾಡಬಹುದು. ಗಣಪತಿಯ ಜೊತೆ ನೈವೇದ್ಯವನ್ನು ನೀಡಿ ಮುಂದೆ ಗೋಗ್ರಾಸಕ್ಕಾಗಿ 
ವಿನಿಯೋಗಿಸುವ ಸಂಪ್ರದಾಯವೂ ಇದೆ. 


% ವೈಶ್ವದೇವಕ್ಕೋಸ್ಕರ ಒಂದು ತಟ್ಟೆಯಲ್ಲಿ ಅನ್ನವನ್ನು ಇಡಬೇಕು. ಮತ್ತೊಂದು 
ತಟ್ಟೆಯಲ್ಲಿಗರುಡಶೇಷಾದಿಗಳಿಗೆ ನೈವೇದ್ಯವನ್ನು ಮಾಡುವುದಕ್ಕಾಗಿ ಅನ್ನವನ್ನು ಇಟ್ಟಿರಬೇಕು. 


ಜೇ ವೈಶ್ವದೇವಕ್ಕೆ ಇಟ್ಟ ಅನ್ನವನ್ನು ಪರಶುರಾಮದೇವರಿಗೆ ಮಾತ್ರ ನಿವೇದನೆ 
ಮಾಡಿರಬೇಕು. ಮುಖ್ಯಪ್ರಾಣಾದಿಗಳಿಗೂ ಕೂಡ ನಿವೇದನೆ ಮಾಡಬಾರದು. ಆಹುತಿ 
ನೀಡುವ ಸಕಲಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಪ್ರತಿಮೆಯಲ್ಲಿರುವ 
ಭಗವಂತನಿಗೆ ಸಮರ್ಪಿಸಿದ್ದನ್ನು ಸಮರ್ಪಿಸುವುದು ತಪ್ಪಲ್ಲ ಎನ್ನಲು ಆಧಾರವಿದೆ. 


ಜೇ ಉಳಿದ ಪಾತ್ರೆಯಲ್ಲಿರುವ ಸಮಸ್ತ ನೈವೇದ್ಯಪದಾರ್ಥವನ್ನು ಭಗವಂತನಿಗೆ 
ಸಮರ್ಪಣೆ ಮಾಡಿದ ಮೇಲೆ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡಬೇಕು. ಅನಂತರ 
ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡಬೇಕು. ಅನಂತರ ಸರಸ್ವತೀಭಾರತಿಯರಿಗೆ 
ಸಮರ್ಪಣೆ ಮಾಡಬೇಕು. 


% ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ ಅನ್ನವನ್ನೇ ನಾವು ಭುಂಜಿಸಬೇಕು. 
ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡದ ಅನ್ನವನ್ನಾಗಲೀ ಮತ್ತು ಮುಖ್ಯಪ್ರಾಣ- 
ದೇವರ ತೀರ್ಥವನ್ನು ತೆಗೆದುಕೊಳ್ಳದೇ ಊಟವನ್ನಾಗಲೀ ಮಾಡಬಾರದು. 


% ಭಗವಂತನಿಗೆ ನೈವೇದ್ಯ ಮಾಡುವಾಗ ಮೊದಲು ಕಲಶೋದಕದಿಂದಷ್ಟೇ ' 


22 ದೇವರ ಪೂಜೆ 


ಪ್ರೋಕ್ಟಣೆಯನ್ನು ಮಾಡಿ, ತುಪ್ಪ ತುಳಸಿಯನ್ನು ಹಾಕಿ ನಿವೇದನೆ ಮಾಡಬೇಕು. ಮುಖ್ಯ- 
ಪ್ರಾಣದೇವರಿಗೆ ನೈವೇದ್ಯ ಮಾಡುವಾಗ ಎಲ್ಲ ನೈವೇದ್ಯಪದಾರ್ಥಗಳಿಗೆ ತೀರ್ಥವನ್ನು ಹಾಕಿ, 
ಪುನಃ ಹರಿನಿರ್ಮಾಲ್ಯವನ್ನು ಹಾಕಿ ನೈವೇದ್ಯ ಮಾಡಬೇಕು. 


ತ್ಯೇ ಲಕ್ಷ್ಮೀದೇವಿಗೆ ಮೊದಲು ಮೂರುಬಾರಿ ತೀರ್ಥವನ್ನುನೀಡಿ, ನೈವೇದ್ಯಪದಾರ್ಥಕ್ಕೆ 

ತೀರ್ಥವನ್ನು ಹಾಕಿ ನೈವೇದ್ಯ ಮಾಡಬೇಕು. ಅನಂತರ ಮುಖ್ಯಪ್ರಾಣದೇವರಿಗೆ ಮೂರು 
ಬಾರಿ ದೇವರ ತೀರ್ಥವನ್ನು ನೀಡಿ ನೈವೇದ್ಯವನ್ನು ಮಾಡಬೇಕು. ಅನಂತರ ಭಾರತೀ 
ದೇವಿಯರಿಗೆ ಮೂರು ಬಾರಿ ದೇವರ ತೀರ್ಥವನ್ನು ಒಂದು ಬಾರಿ ಮುಖ್ಯಪ್ರಾಣದೇವರ 
ತೀರ್ಥವನ್ನು ನೀಡಿ, ನೈವೇದ್ಯಪದಾರ್ಥಗಳಿಗೆ ಮುಖ್ಯಪ್ರಾಣದೇವರ ತೀರ್ಥವನ್ನು ಹಾಕಿ 
ಮುಖ್ಯಪ್ರಾಣದೇವರ ಪ್ರಸಾದವನ್ನು ಭಾರತೀದೇವಿಗೆ ಸಮರ್ಪಣೆ ಮಾಡಬೇಕು. ಅನಂತರ 
ಭಾರತೀರಮಣಮುಖ್ಯಪ್ರಾಣರ ಪ್ರಸಾದವನ್ನು ನಾವು ಸ್ವೀಕರಿಸಬೇಕು. 


x ಯಜುಗಣಸ್ಥರನ್ನು ಬಿಟ್ಟು ಉಳಿದ ದೇವತೆಗಳಿಗೆ ನಾವು ಸ್ವೀಕರಿಸಬಹುದಾದ 
ಪದಾರ್ಥಗಳನ್ನು ನೈವೇದ್ಯ ಮಾಡಬಾರದು. ಅವರ ನೈವೇದ್ಯಕ್ಕಾಗಿ ಪ್ರತ್ಯೇಕವಾಗಿ 
ಪದಾರ್ಥವನ್ನಿಟ್ಟು ನೈವೇದ್ಯ ಮಾಡಬೇಕು. 

ಸ್ಯ ಒಂದು ತಟ್ಟೆಯಲ್ಲಿ ಪ್ರತ್ಯೇಕವಾಗಿ ಇಟ್ಟ ಒಂದೇ ಅನ್ನವನ್ನು ಎಲ್ಲ ದೇವತೆಗಳಿಗೆ 


ಔಪಚಾರಿಕವಾಗಿ ನೈವೇದ್ಯ ಮಾಡಬಹುದು. ಆಗ ಅವರವರ ಭಾಗವನ್ನು ಆಯಾ 
ದೇವತೆಗಳು ಸ್ವೀಕರಿಸಿ ನಮನ್ನು ಅನುಗ್ರಹಿಸುತ್ತಾರೆಂದಷ್ಟೇ ಅನುಸಂಧಾನ ಮಾಡಬೇಕು. 


3% ಪೂಜೆಯಾದ ಮೇಲೆ ತುಳಸಿಗೆ ಹಾಗೂ ಗಂಗೆಗೆ ಅವಶ್ಯವಾಗಿ ನೈವೇದ್ಯವನ್ನು 
ಮಾಡಬೇಕು. 

x ಯಾವುದೇ ಕಾರಣಕ್ಕೂ ನಿಷಿದ್ದಪದಾರ್ಥಗಳನ್ನು ನೈವೇದ್ಯ ಮಾಡಬಾರದು. 

ಸ್ಯ ನೈವೇದ್ಯಕಾಲದಲ್ಲಿ ತುಪ್ಪವನ್ನು , ನೀರನ್ನು ಇಟ್ಟಿರಲೇ ಬೇಕು. 

ಸ್ಯ ನೈವೇದ್ಯವಾದ ಮೇಲೆ ದೇವರಿಗೆ ಹಸ್ತಪ್ರಕ್ಷಾಲನಾದಿಗಳನ್ನೆಲ್ಲ ಮಾಡಿಸಿ ಪೀಠದಲ್ಲಿ 


ಕುಳ್ಳಿರಿಸಿ ಅನಂತರ ತಾಂಬೂಲದ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯದ ಜೊತೆಗೆ 
ತಾಂಬೂಲವನ್ನು ನಿವೇದನೆ ಮಾಡಬಾರದು. ಪ್ರತ್ಯೇಕವಾಗಿ ಮಾಡಬೇಕು. 


x ತಾಂಬೂಲಸಮರ್ಪಣೆಗೆ ವಿಶೇಷ ಮಹತ್ವವಿದೆ. ಅಧಿಕಪುಣ್ಯವಿದೆ. ದಕ್ಷಿಣಾಸಹಿತ- 
ವಾಗಿ ತಾಂಬೂಲವನ್ನು ಭಗವಂತನಿಗೆ ಪ್ರತಿನಿತ್ಯವೂ ನಿವೇದನೆ ಮಾಡಬೇಕು. ಊಟವಾದ 
ಮೇಲೆ ಅದನ್ನು ತಿನ್ನುವ ರೂಢಿ ಇಟ್ಟುಕೊಳ್ಳಬೇಕು. 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 23 


% ನೈವೇದ್ಯದ ಅನಂತರ ಮಹಾಮಂಗಳಾರತಿಯನ್ನು ಆದಷ್ಟು ವೈಭವೋಪೇತವಾಗಿ 
ನಡೆಸಬೇಕು. 


ಸ್ಕೀ ಆಪಾದಮೌಳಿಪರ್ಯಂತಂ ಪ್ರಾದಕ್ಷಿಣ್ಯಾತ್‌ ತ್ರಿರರ್ಧಕಮ್‌ । 
ಭ್ರಾಮ್ಯ ಪ್ರದರ್ಶ ದೇವಾಯ ದೀಪಂ ನಿರ್ವಾಪಯೇತ್‌ ತತಃ ॥ 


ಸ್ವಯಮೇವ ವಿನಷ್ಟಂ ತು ದೀಪಂ ಗೃಹ್ಣಂತಿ ರಾಕ್ಷಸಾಃ | 
ತಸಾನ್ನಿರ್ವಾಪಯೇದ್ದೀಪಂ ವೃತ್ತ್ಯ ಶೆ ರಕ್ಷ ಕ್ಷಯಾಯ ಚ! 
ಅನ್ಯಥಾ ನರಕಂ ಯಾತಿ ಯಾವದಾಭೂತಸಂಪ್ಲವಮ್‌ ॥ 


ಏಕಾರತಿದೀಪವನ್ನು ಭಗವಂತನ ಪಾದದಿಂದ ಮೂರು ಬಾರಿ ಮಾಡಬೇಕು. ನಾಕನೆಯ 
ಬಾರಿ ಅರ್ಧ ಮಾತ್ರ ಮಾಡಿ ನೀರಿನಲ್ಲಿ ಹಾಕಿ ಆರಿಸಬೇಕು. ತಾನೇ ಆರಿ ಹೋದರೆ ಅದನ್ನು 
ರಾಕ್ಷಸರು ಸ್ವೀಕರಿಸುತ್ತಾರೆ. ದೀಪದ ಫಲ ಉಳಿಯುವುದಕ್ಕಾಗಿಯೂ  ರಾಕ್ಸಸರ 
ನಾಶಕ್ಕಾಗಿಯೂ ದೀಪವನ್ನು ತಾನೇ ಆರಿಸಿ ಬಿಡಬೇಕು. ಹಾಗೆ ಮಾಡದಿದ್ದರೆ ಪ್ರಲಯಕಾಲದ 
ಕಡೆಯವರೆಗೂ ನರಕದಲ್ಲಿ ಬೀಳುತ್ತಾರೆ. 


x ಮಂಗಳಾರತಿ ಬತ್ತಿಗಳನ್ನು ತುಪ್ಪದಲ್ಲಿನೆನೆಸಬೇಕು - ಗೋಘೃತೇನ ಸುಸಂಯುಕ್ತಂ 
ದೀಪಂ ಚ ವಿನಿವೇದಯೇತ್‌ - ಗೋಫೃತದಿಂದ ಸಂಯುಕ್ತವಾದ ದೀಪವನ್ನು ಸಮರ್ಪಣೆ 
ಮಾಡಬೇಕು. 


೫ ಧೂಪಕಾಲೇ ಹರೇರ್ವಕ್ತ ೦ ಧೂಪಧೂಮ್ರಂ ಮನೋಹರಮ್‌ | 
ಚಾರುಹಾಸಂ ಪ್ರಪಶ್ಯಂತಿ ತೇಷಾಂ ಪುಣ್ಯಮನಂತಕಮ್‌ ॥ 


ಧೂಪ ಹಾಕುವ ಸಮಯದಲ್ಲಿ ಭಗವಂತನ ಮನೋಹರವಾದ ಮಂದಹಾಸ- 
ಯುಕ್ತವಾದ ಮುಖವನ್ನು ಧೂಪದ ಮಬ್ಬಿನಲ್ಲೆ ್ಲೇ ಯಾರು ನೋಡುತ್ತಾರೋ ಅವರ ಪುಣ್ಯಕ್ಕೆ 
ಎಣೆಯೇ ಇಲ್ಲ. 
% ಎರಡನೆಯ ಬಾರಿ ಧೂಪಾರತಿಯನ್ನು ಮಾಡಿದಾಗ ಆ ಕೆಂಡಕ್ಕೆ ತೀರ್ಥವನ್ನು 
ಹಾಕಿ ಅಂಗಾರವನ್ನಾಗಿ ಮಾಡಿಕೊಳ್ಳಬೇಕು. ಮತ್ತು ಎರಡನೆ ಬಾರಿಮಾಡುವ ಏಕಾರತಿ- 
ಯನ್ನಾಗಲೀ ಮಂಗಳಾರತಿಯನ್ನಾಗಲೀ ಆರಿಸಬಾರದು. 


ಸೇ ಭಗವಂತನ ಪಾದಕ್ಕೆ ಮೂರು ಬಾರಿ, ಹೃದಯಕ್ಕೆ ಮೂರು ಬಾರಿ, ಮುಖಕ್ಕೆ , 


24 ದೇವರ ಪೂಜೆ 


ಮೂರು ಬಾರಿ ಆರತಿಯನ್ನು ಬೆಳಗಿ, ಸಮಸ್ತ ಭಗವಂತನ ಸ್ವರೂಪಕ್ಕೆ ಮೂರುಬಾರಿ 
ಬೆಳಗಬೇಕು. ಭಗವಂತನ ಪ್ರತಿಯೊಂದು ಪ್ರತೀಕಕ್ಕೂ ಹೀಗೆ ಮಾಡಲು ಸಾಧ್ಯವಾಗದಿದ್ದರೆ 
ಎಲ್ಲಪ್ರತೀಕಗಳನ್ನು ಮಾನಸಿಕವಾಗಿ ಒಂದೇ ರೂಪವನ್ನಾಗಿ ಮಾಡಿಕೊಂಡು ಸಮಗ್ರಪೀಠದಲ್ಲಿ 
ಆ ಭಗವಂತನ ಒಂದು ರೂಪಕ್ಕೆ ಹೀಗೆ ಒಂಭತ್ತು ಬಾರಿ ಪ್ರದಕ್ಷಿಣಾಕಾರವಾಗಿ ಆರತಿಯನ್ನು 
ಮಾಡಬೇಕು. 


ತೇ ಏಕಾರತಿ, ಪಂಚಾರತಿ, ಕೂರ್ಮಾರತಿ, ಚಕ್ರಶಂಖಗಳ ಆರತಿ, ಮಹಾನೀರಾಜನ 
ಇವುಗಳನ್ನು ಭಗವಂತನಿಗೆ ಬೆಳಗಿ ಸಂತೋಷವನ್ನು ಅನುಭವಿಸಬೇಕು. ಮಂಗಳಾರತಿಯ 
ಬೆಳಕಿನಿಂದ ಭಗವಂತನ ಮುಖಸೌಂದರ್ಯವನ್ನು ಅನುಭವಿಸುತ್ತಾ ಜಗತ್ತನ್ನು ಮರೆತು 
ಬಿಡಬೇಕು. 


ತ್ಯೇ ಮಹಾಮಂಗಳಾರತಿಯು ಆದ ಮೇಲೆ ಮಂತ್ರಪುಷ್ಪವನ್ನು ಸಮರ್ಪಿಸಿ, ಛತ್ರ 
ಚಾಮರಾದಿ ರಾಜೋಪಚಾರಗಳನ್ನು ಸಮರ್ಪಿಸಲೇಬೇಕು. 


ತ ಅನಂತರ ೧೦೮ ಸುವರ್ಣನಾಣ್ಯಗಳಿಂದ ಅಥವಾ ೪೮ ಅಥವಾ ೨೪ ಸುವರ್ಣ- 
ನಾಣ್ಯಗಳಿಂದ ಶ್ರೀಸೂಕ್ತವನ್ನು ಪಠಿಸುತ್ತಾ ಕನಕಾಭಿಷೇಕವನ್ನು ಮಾಡಿ ಹಣ್ಣನ್ನು ನೈವೇದ್ಯ 
ಮಾಡಿ ಮಂಗಳಾರತಿಯನ್ನು ಮಾಡಿದರೆ ಮನೆಯಲ್ಲಿ ಸಂಪತ್ತು ಅಭಿವೃದ್ಧವಾಗುತ್ತದೆ. 


ತ್ಯೇ ಶಂಖಾಗ್ರದಲ್ಲಿ ಶಂಖಮುದ್ರೆಯನ್ನು, ಶಂಖಮಧ್ಯದಲ್ಲಿ ಧೇನು ಮುದ್ರೆಯನ್ನು, 
ಶಂಖದ ಹಿಂದೆ ಚಕ್ರಮುದ್ರೆಯನ್ನು ತೋರಿಸಿ ದೇವರ ಪಾದದಿಂದ ಮುಕುಟದ ತನಕ 
ಒಮ್ಮೆ, ನಾಭಿಯಿಂದ ಮುಕುಟದ ತನಕ ಒಮ್ಮೆ, ಹೃದಯದಿಂದ ಮುಕುಟದ ತನಕ 
ಮತ್ತೊಮ್ಮೆ ಹೀಗೆ ಮೂರು ಬಾರಿ ಪ್ರದಕ್ಷಿಣಾಕಾರವಾಗಿ ಶಂಖವನ್ನು ತಿರುಗಿಸಿ ಆ ಜಲವನ್ನು 
ಪ್ರತ್ಯೇಕ ಪಾತ್ರೆಯಲ್ಲಿ ಇಟ್ಟುಕೊಳ್ಳಬೇಕು. ಇದುವೇ ಶಂಖೋದಕ ಎಂದು ಕರೆಸಿಕೊಳ್ಳುತ್ತದೆ. 


""ಬ್ರಹ್ಮಹತ್ಯಾದಿ ಕೋಟಿಂ ಚ ಗುರುತಲ್ಪಾಯುತಾನಿ ಚ । ನಾಶಯತ್ಯಾಶು ...'' 
ಎಂಬ ಪ್ರಮಾಣದಂತೆ ಈ ಶಂಖೋದಕದಿಂದ ಕೋಟಿ ಬ್ರಹಹತ್ಯೆಗಳು ಪರಿಹಾರವಾಗುತ್ತವೆ. 
ಅಯುತವಾದ ಗುರುತಲವು ಕೂಡ ಪರಿಹಾರವಾಗುತ್ತದೆ. ಉಪಪಾತಕಗಳು ಕೂಡ 
ಇದರಿಂದ ನಾಶ ಹೊಂದುತ್ತವೆ. ಆದ್ದರಿಂದ ಅವಶ್ಯವಾಗಿ ಈ ಶಂಖೋದಕವನ್ನು ನಿತ್ಯವೂ 
ಶಿರಸಾ ವಹಿಸಬೇಕು. 


5% ಶಂಖೋದಕವನ್ನು ಹಾಗೂ ತೀರ್ಥವನ್ನು ಪ್ರತ್ಯೇಕವಾಗಿ ಮನೆಯಲ್ಲಿ ಒಂದು ಕಡೆ 
ಇಟ್ಟುಕೊಂಡಿರಬೇಕು. ಹೊರಗಡೆ ಹೋಗಿ ಬಂದಾಗ ಅಥವಾ ಇತರಾದಿಗಳ ಸಂಪರ್ಕ- 


ಪೂಜೆಮಾಡುವುದಕ್ಕಿಂತ ಮುಂಚೆ ತಿಳಿಯಬೇಕಾದ ವಿಷಯಗಳು 25 


ವಾದಾಗ ಸ್ನಾನಮಾಡಲು ಸಾಧ್ಯವಾಗದೇ ಇರುವಾಗ ಶಂಖೋದಕವನ್ನು ಹಾಗೂ ತೀರ್ಥ- 
ವನ್ನು ಪ್ರೋಕ್ಟಣೆ ಮಾಡಿಕೊಳ್ಳಬೇಕು. ಈ ರೂಢಿಯನ್ನು ಇಟ್ಟುಕೊಳ್ಳುವುದರಿಂದ ಧರ್ಮ- 
ವನ್ನು ಉಳಿಸಿದಂತಾಗುತ್ತದೆ. ಮತ್ತು ಹೊರಗಡೆ ಹೋಗುವಾಗ ತುಳಸೀಮಾಲೆಯನ್ನು 
ಧಾರಣ ಮಾಡಿರಬೇಕು. "ಸ್ಪೃಷ್ಟ್ವಾ ವಪುಃ ಪಾವನೀ' ಎಂಬ ಪ್ರಮಾಣದಂತೆ ತುಳಸೀ- 
ಸರದ ಧಾರಣೆಯಿಂದ ದೇಹ ಅಪವಿತ್ರವಾಗುವುದಿಲ್ಲ. 


ಸೇ ಷೋಡಶೋಪಚಾರಪೂಜೆಗಳನ್ನು ಮುಗಿಸಿದ ಮೇಲೆ ದೇವರನ್ನು ಹೃದಯದಲ್ಲಿ 
ಪ್ರತ್ಯಾವಾಹನೆ ಮಾಡಿಕೊಳ್ಳಬೇಕು. ಆಗ ಮಾಡಿದ ನ್ಯಾಸಗಳನ್ನು ವೃತ್ಯಮದಿಂದ ಚಿಂತಿಸಿ 
ಹೃದಯದಲ್ಲಿ ಕರೆದು ಕೂಡಿಸಬೇಕು. 


x ಮುಖ್ಯಪ್ರಾಣದೇವರ, ಗರುಡಶೇಷರ ಪ್ರತಿಮೆಗಳಿಂದಲೂ ಕೂಡ ಆಯಾ 
ದೇವತೆಗಳನ್ನು ಪ್ರತ್ಯಾವಾಹನೆ ಮಾಡಿಕೊಳ್ಳಬೇಕು. ಅನಂತರ ನಮ್ಮ ದೇಹದಲ್ಲಿ ಶ್ರೀಹರಿ 
ವಾಯುಗುರುಗಳ ಸಾನ್ನಿಧ್ಯವು ಸುಸ್ಥಿತವಾಗಿದೆಯೆಂದು ಭಾವಿಸಿ ಸತ್ಯರ್ಮಗಳಲ್ಲಿ ತೊಡಗ- 
ಬೇಕು. 


ಸ್ಯ ನಾವು ನೋಡುವುದೆಲ್ಲವೂ ಭಗವದ್‌ವ್ಯಾಪಾರದರ್ಶನ, ನಾವು ತಿನ್ನುವುದೆಲ್ಲವೂ 
ಹರಿನೈವೇದ್ಯ , ನಮ್ಮ ಮಾತುಗಳೆಲ್ಲವೂ ಶ್ರೀಹರಿಸ್ತೋತ್ರ, ನಡೆದಾಡಿದ್ದೆಲ್ಲವೂ ಶ್ರೀಹರಿಗೆ 
ಪ್ರದಕ್ಷಿಣೆ, ನಮಸ್ಕಾರ, ಕೇಳಿದ್ದೆಲ್ಲವೂ ಶ್ರೀಹರಿಯ ಕಥಾ, ಉಸಿರಾಟವೇ ಹಂಸಮಂತ್ರ ಜಪ. 
ಈ ಬಗೆಯಲ್ಲಿ ೨೪ ಗಂಟೆಯೂ ದೇವರ ಪೂಜೆ ಮಾಡುತ್ತಾ ಜೀವನವನ್ನು ಸಾರ್ಥಕ 
ಮಾಡಿಕೊಳ್ಳಬೇಕು. 


2 ಬು ಬು ಬು ಬುಟ್ಟು 


26 ದೇವರ ಪೂಜೆ 


ಯಾವ ಶಾಲಗ್ರಾಮವನ್ನು ಪೂಜಿಸಬೇಕು 
ಅತಿರಿಕ್ತಾ ರೋಗದಾ ಸ್ಯಾತ್‌ ಕೃಷ್ಣಾಕೀರ್ತಿಪ್ರದಾಯಿಕಾ । 
ಕರಾಳಂ ವಿಕರಾಳಂ ಚ ಅಧ ಊರ್ಧ್ವಾಸ್ಯಮುಷ್ಠಕಮ್‌ । 
ದಳಿತಂ ಸ್ಫುಟಿತಲಗ್ನಂ ಚ ಭಗ್ನಚಕ್ರಂ ತಥೈವ ಚ। 
ಬಹುರೇಖಾಬಹುಚ್ಛಿದ್ರತಿರ್ಯಕೃಕ್ರಂ ತಥಾ ತ್ಯಜೇತ್‌ || 


ಕೆಂಪು ಇರುವ ಶಾಲಗ್ರಾಮವು ರೋಗವನ್ನುಂಟುಮಾಡುತ್ತದೆ. ಕೃಷ್ಣವರ್ಣದ 
ಶಾಲಗ್ರಾಮವು ಕೀರ್ತಿಯನ್ನು ನೀಡುತ್ತದೆ. ವಿಕಾರವಾಗಿರುವ, ಭಯಂಕರವಾಗಿರುವ 
ಕೆಳಗಡೆ ವದನವಿರುವ ಮೇಲೆ ವದನವಿರುವ ಉಷ್ಣವನ್ನುಂಟುಮಾಡುವ ಭಿನ್ನವಾದ 
ಸುಟ್ಟ ತ್ರಿಕೋಣದಲ್ಲಿರುವ ಶಾಲಗ್ರಾಮಗಳನ್ನು ಪೂಜಿಸಬಾರದು. ಹಾಗೂ ಒಳಗೆ 
ಎರಡು ಚಕ್ರಗಳು ಒಟ್ಟಿಗೆ ಸೇರಿಕೊಂಡಿದ್ದರೆ, ಒಳಗಿನ ಚಕ್ರವು ಭಂಗವಾಗಿದ್ದರೆ, 
ಬಹಳ ರೇಖೆಗಳು ಶಾಲಗ್ರಾಮದ ಮೇಲಿದ್ದರೆ, ಅಲ್ಲಲ್ಲಿ ತೂತುಗಳಿದ್ದರೆ, 
ವಿಪರೀತಕ್ರಮದಲ್ಲಿ ಚಕ್ರವಿದ್ದರೆ ಇಂತಹ ಶಾಲಗ್ರಾಮವನ್ನು ಕೂಡ ಪೂಜಿಸಬಾರದು. 


ಸಮಸಂಖ್ಯೆಯಲ್ಲಿ ಶಾಲಗ್ರಾಮಗಳನ್ನು ಪೂಜಿಸಬೇಕು. ಆದರೆ ಎರಡು ಶಾಲ- 
ಗ್ರಾಮಗಳನ್ನು ಪೂಜಿಸಬಾರದು. ವಿಷಮ ಸಂಖ್ಯೆಯಲ್ಲಿ ಶಾಲಗ್ರಾಮಗಳನ್ನು 
ಪೂಜಿಸಬಾರದು. ಆದರೆ ಒಂದು ಶಾಲಗ್ರಾಮವನ್ನು ಪೂಜಿಸಬಹುದು. - ಹೀಗೆ 
ಪದಪುರಾಣವು ಹೇಳುತ್ತದೆ. 
ಪ್ರತಿಮಾಯಾ ಅಭಾವೇಠಪಿ ಪೂಜಾಂ ವಿಷ್ಣೋಃ ಪ್ರಕಲ್ಪಯೇತ್‌ । 
ಸಾಲಿಗ್ರಾಮಶಿಲಾಯಾಂ ತು ಧ್ಯಾತ್ವಾಪೂರ್ವೋಕ್ತವಿಗ್ರಹಮ್‌ || 


ಪ್ರತಿಮೆಗಳಿಲ್ಲದಿದ್ದರೂ ಕೂಡ ಶಾಲಗ್ರಾಮಗಳನ್ನು ಪೂಜೆ ಮಾಡಬಹುದು. 
ಶಾಲಗ್ರಾಮಶಿಲೆಯಲ್ಲಿ ಭಗವಂತನ ಯಾವುದೇ ರೂಪವನ್ನು ಕೂಡ ಚಿಂತಿಸಿ 
ಪೂಜಿಸಬಹುದು. 


“2 ಬುಜ ಬುಜು ಬು 


ನಿರ್ಮಾಲ್ಯಪೂಜೆ 
ಉಷಃಕಾಲದ ಪೂಜೆ 


ನಿರ್ಮಾಲ್ಯಪೂಜೆ 


ಹರಿ-ಗುರುವಂದನೆ 
ಶ್ರೀಗುರುಭ್ಯೋ ನಮಃ । ಶ್ರೀಪರಮಗುರುಭ್ಯೋ ನಮಃ । ಶ್ರೀಮದಾನಂದ- 
ತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । 
ಶ್ರೀಭಾರತ್ಕೈ ನಮಃ । ಶ್ರೀಸರಸ್ವತ್ಕೈ ನಮಃ । ಶ್ರೀವಾಯವೇ ನಮಃ । ಶ್ರೀಬ್ರಹ್ಮಣೇ 
ನಮಃ । ಶ್ರೀಮಹಾಲಕ್ಷ್ಮ್ಯೈ ನಮಃ । ಶ್ರೀಲಕ್ಷ್ಮೀನಾರಾಯಣಾಯ ನಮಃ | ಮಂತ್ರ- 
ದೇವತಾ ಇಷ್ಟದೇವತಾ ಕುಲದೇವತಾತಕ್ರ ಶ್ರೀಸೀತಾರಾಮಚಂದ್ರಾಯ ನಮಃ । 
ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ | ಮುಕ್ತಿಪ್ರದಾಯಕವಾಸುದೇವಾಯ ನಮಃ ॥ 


ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ- 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ॥ 


ಯೋ ವಿಪ್ರಲಂಭವಿಪರೀತಮತಿಪ್ರಭೂತಾನ್‌ 
ವಾದಾನ್ನಿರಸ್ಯ ಕೃತವಾನ್‌ ಭುವಿ ತತ್ತ್ವವಾದಮ್‌ । 

ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಮ್‌ 
ಆನಂದತೀರ್ಥಮುನಿವರ್ಯಮಹಂ ನಮಾಮಿ ॥ 


26 ದೇವರ ಪೂಜೆ 


ಯಾವ ಶಾಲಗ್ರಾಮವನ್ನು ಪೂಜಿಸಬೇಕು 
ಅತಿರಿಕ್ತಾ ರೋಗದಾ ಸ್ಯಾತ್‌ ಕೃಷ್ಣಾ ಕೀರ್ತಿಪ್ರದಾಯಿಕಾ । 
ಕರಾಳಂ ವಿಕರಾಳಂ ಚ ಅಧ ಊರ್ಧ್ವಾಸ್ಯಮುಷ್ಠಕಮ್‌ । 
ದಳಿತಂ ಸ್ಫುಟಿತಲಗ್ನಂ ಚ ಭಗ್ನಚಕ್ರಂ ತಥೈವ ಚ। 
ಬಹುರೇಖಾಬಹುಚ್ಛಿದ್ರತಿರ್ಯಕೃಕ್ರಂ ತಥಾ ತ್ಯಜೇತ್‌ || 


ಕೆಂಪು ಇರುವ ಶಾಲಗ್ರಾಮವು ರೋಗವನ್ನುಂಟುಮಾಡುತ್ತದೆ. ಕೃಷ್ಣವರ್ಣದ 
ಶಾಲಗ್ರಾಮವು ಕೀರ್ತಿಯನ್ನು ನೀಡುತ್ತದೆ. ವಿಕಾರವಾಗಿರುವ, ಭಯಂಕರವಾಗಿರುವ 
ಕೆಳಗಡೆ ವದನವಿರುವ ಮೇಲೆ ವದನವಿರುವ ಉಷ್ಣವನ್ನುಂಟುಮಾಡುವ ಭಿನ್ನವಾದ 
ಸುಟ್ಟ ತ್ರಿಕೋಣದಲ್ಲಿರುವ ಶಾಲಗ್ರಾಮಗಳನ್ನು ಪೂಜಿಸಬಾರದು. ಹಾಗೂ ಒಳಗೆ 
ಎರಡು ಚಕ್ರಗಳು ಒಟ್ಟಿಗೆ ಸೇರಿಕೊಂಡಿದ್ದರೆ, ಒಳಗಿನ ಚಕ್ರವು ಭಂಗವಾಗಿದ್ದರೆ, 
ಬಹಳ ರೇಖೆಗಳು ಶಾಲಗ್ರಾಮದ ಮೇಲಿದ್ದರೆ, ಅಲ್ಲಲ್ಲಿ ತೂತುಗಳಿದ್ದರೆ, 
ವಿಪರೀತಕ್ರಮದಲ್ಲಿ ಚಕ್ರವಿದ್ದರೆ ಇಂತಹ ಶಾಲಗ್ರಾಮವನ್ನು ಕೂಡ ಪೂಜಿಸಬಾರದು. 


ಸಮಸಂಖ್ಯೆಯಲ್ಲಿ ಶಾಲಗ್ರಾಮಗಳನ್ನು ಪೂಜಿಸಬೇಕು. ಆದರೆ ಎರಡು ಶಾಲ- 
ಗ್ರಾಮಗಳನ್ನು ಪೂಜಿಸಬಾರದು. ವಿಷಮ ಸಂಖ್ಯೆಯಲ್ಲಿ ಶಾಲಗ್ರಾಮಗಳನ್ನು 
ಪೂಜಿಸಬಾರದು. ಆದರೆ ಒಂದು ಶಾಲಗ್ರಾಮವನ್ನು ಪೂಜಿಸಬಹುದು. - ಹೀಗೆ 
ಪದಪುರಾಣವು ಹೇಳುತ್ತದೆ. 
ಪ್ರತಿಮಾಯಾ ಅಭಾವೇಶಠಪಿ ಪೂಜಾಂ ವಿಷ್ಣೋಃ ಪ್ರಕಲ್ಪಯೇತ್‌ । 
ಸಾಲಿಗ್ರಾಮಶಿಲಾಯಾಂ ತು ಧ್ಯಾತ್ವಾಪೂರ್ವೋಕ್ತವಿಗ್ರಹಮ್‌ ॥ 


ಪ್ರತಿಮೆಗಳಿಲ್ಲದಿದ್ದರೂ ಕೂಡ ಶಾಲಗ್ರಾಮಗಳನ್ನು ಪೂಜೆ ಮಾಡಬಹುದು. 
ಶಾಲಗ್ರಾಮಶಿಲೆಯಲ್ಲಿ ಭಗವಂತನ ಯಾವುದೇ ರೂಪವನ್ನು ಕೂಡ ಚಿಂತಿಸಿ 
ಪೂಜಿಸಬಹುದು. 


ಇನ ಜು ಜು ಜು ಜು ಬ 


ನಿರ್ಮಾಲ್ಯಪೂಜೆ 
ಉಷಃಕಾಲದ ಪೂಜೆ 


ನಿರ್ಮಾಲ್ಯಪೂಜೆ 


ಹರಿ-ಗುರುವಂದನೆ 


ಶ್ರೀಗುರುಭ್ಯೋ ನಮಃ । ಶ್ರೀಪರಮಗುರುಭ್ಯೋ ನಮಃ । ಶ್ರೀಮದಾನಂದ- 
ತೀರ್ಥಭಗವತ್ತಾದಾಚಾರ್ಯೇಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । 
ಶ್ರೀಭಾರತ್ಕೈ ನಮಃ । ಶ್ರೀಸರಸ್ವತ್ಕೈ ನಮಃ । ಶ್ರೀವಾಯವೇ ನಮಃ । ಶ್ರೀಬ್ರಹ್ಮಣೇ 
ನಮಃ । ಶ್ರೀಮಹಾಲಕ್ಷ್ಮ್ಯೈ ನಮಃ । ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಮಂತ್ರ- 
ದೇವತಾ ಇಷ್ಟದೇವತಾ ಕುಲದೇವತಾತಕ್ರ ಶ್ರೀಸೀತಾರಾಮಚಂದ್ರಾಯ ನಮಃ । 


ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಮುಕ್ತಿಪ್ರದಾಯಕವಾಸುದೇವಾಯ ನಮಃ ॥ 


ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ | 
® a 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ- 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥॥ 


ಯೋ ವಿಪ್ರಲಂಭವಿಪರೀತಮತಿಪ್ರಭೂತಾನ್‌ 
ವಾದಾನ್ನಿರಸ್ಕ ಕೃತವಾನ್‌ ಭುವಿ ತತ ತ್ಹವಾದಮ್‌ | 

ಸರ್ವೇಶ್ಚರೋ ಹರಿರಿತಿ ಪ್ರತಿಪಾದಯಂತಮ್‌ 
ಆನಂದತೀರ್ಥಮುನಿವರ್ಯಮಹಂ ನಮಾಮಿ ॥ 


ದ್ವಾರಪಾಲಕರನ್ನು ನಮಿಸಿರಿ 

ದ್ವಾರಪಾಲೇಭ್ಯೋ ನಮಃ ॥ ಪೂರ್ವದ್ವಾರೇ - 'ಶ್ರಿಯ್ಯೆ ನಮಃ, ಜಯಾ- 
ಯ ನಮಃ । ವಿಜಯಾಯ ನಮಃ !' ದಕ್ಷಿಣದ್ವಾರೇ - "ಶ್ರಿಯೈ ನಮಃ, ಬಲಾಯ 
ನಮಃ । ಪ್ರಬಲಾಯ ನಮಃ ॥' ಪಶ್ಚಿಮದ್ವಾರೇ - "ಶ್ರಿಯ್ಕೆ ನಮಃ, ನಂದಾಯ 
ನಮಃ । ಸುನಂದಾಯ ನಮಃ ॥' ಉತ್ತರದ್ವಾರೇ - "ಶ್ರಿಯ್ಳೈೆ ನಮಃ, ಕುಮುದಾಯ 
ನಮಃ | ಕುಮುದಾಕ್ಷಾಯ ನಮಃ ॥' 

ಬಾಗಿಲು ತೆಗೆದು ದೇವಗೃಹ ಪ್ರವೇಶಿಸಿರಿ. 

ವಾಯವಾ ಯಾಹಿ ಇತ್ಯಸ್ಯ ಮಂತ್ರಸ್ಯ ಮಧುಚ್ಛಂದಃ ವೈಶ್ವಾಮಿತ್ರ ಯಷಿಃ 
ವಾಯುರ್ದೇವತಾ । ಗಾಯತ್ರೀ ಛಂದಃ । 
ವಾಯವಾ ಯಾಹಿ ದರ್ಶತೇ ಮೇ ಸೋಮಾ ಅರಂಕೃತಾಃ | 
ತೇಷಾಂ ಪಾಹಿ ಶ್ರುಧೀ ಹವಮ್‌ ॥ (ಖ.೧.೨.೧) 


ಸೇ ಈ ಮಂತ್ರವನ್ನು ಹೇಳಿ, ದೇವರ ಮನೆಯ ಬಾಗಿಲು ತೆಗೆದು ಮೂರು ಚಪ್ಪಾಳೆ 
ಹೊಡೆದು ಬಲಗಾಲಿಟ್ಟು ಒಳಗೆ ಪ್ರವೇಶಿಸಿರಿ. 


ದೀಪ ಹಚ್ಚಿ ರಿ 
ಅಗ್ನಿನಾಗ್ನಿರಿತ್ಯಸ್ಯ ಮಂತ್ರಸ್ಯ ಮೇಧಾತಿಥಿಃ ಕಾಣ್ವ ಯಷಿಃ । ಅಗ್ನಿರ್ದೇವತಾ । 
ಗಾಯತ್ರೀಛಂದಃ । ದೀಪಪ್ರಜ್ವಲನೇ ವಿನಿಯೋಗಃ । 
ಅಗ್ನಿನಾರ ಗ್ನಿಃ ಸಮಿಧ್ಯತೇ ಕವಿರ್ಗ್ವಹಪತಿರ್ಯುವಾ | 
ಹವ್ಯವಾಡ್‌ ಜುಹ್ವಾಸ್ಯಃ ॥ (ಯ.೧-೧೨-೬) 


ದೀಪಸ್ತಂಭೇ ಸಪ್ಪವಿಂಶತಿನಕ್ಕತ್ರದೇವತಾಭ್ಯೋ ನಮಃ । ನಾಳೇ ವಾಸುಕಯೇ ನಮಃ | 
ಮೂಲೇ ಚಂದ್ರಾರ್ಕಾಭ್ಯಾಂ ನಮಃ । 


ದೇವರ ಪೂಜೆ 29 


ಕೈ ಮುಗಿಯಿರಿ 
ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ 
ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೇ ರುದ್ರದೇವಮ್‌ । 
ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಪುಮಾಂ ತಾ- 
ಮಿಂದ್ರಾದೀನ್‌ ಕಾಮಮುಖ್ಯಾನಪಿ ಸಕಲಸುರಾಂಸ್ತದ್ದುರೂನ್‌ ಮದ್ದುರೂಂಶ್ಚ ॥ 


ಭೂತೋಚ್ಚಾ ಟನೆ 


%ೇ ಬಾಣದಂತೆ ತೋರುಬೆರಳನ್ನು ಮಾತ್ರ ಮುಂದೆ ತೋರಿಸುವ ಬಾಣಮುದ್ರೆಯನ್ನು 
ಹಾಗೂ ಚಕ್ರಮುದ್ರೆಯನ್ನು ಎಂಟುದಿಕ್ಕಿಗೂ ತೋರಿಸಿ ಭೂತಗಳನ್ನು ಓಡಿಸಿರಿ. 
(ಬಾಣಮುದ್ರಾಂ ಯೋನಿಮುದ್ರಾಂ ಚಕ್ರಮುದ್ರಾಂ ಚ ದರ್ಶಯೇತ್‌) 

ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸ ಸಂಸ್ಥಿತಾಃ ॥ 

ಯೇ ಭೂತಾ ವಿಫ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಯಯಾ Hl 

ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೈ ವತುರಾಕ್ಷಸಾಃ। 

ಭೂತಪ್ರೇತಪಿಶಾಚಾ ಯೇ ಯೇ ಚಾನ್ಯೇ ಭುವಿ ಸಂಸ್ಥಿತಾ: ॥ 

ತೇಷಾಮಪ್ಯವಿರೋಧೇನ ದೇವಪೂಜಾಂ ಸಮಾರಭೇ। 

ಸುಸ್ಥಿರೋ ಭವ ಈಶಾನೋ ಭವ ಮಾಂ ರಕ್ಟರಕ್ಷಚ Il 


ದೇಹದ ದುರ್ಗಂಧಕ್ಕೆ ಕ್ಷ; ಮೆ ಕೇಳಿರಿ 
ಯೇಭ್ಯೋ ಮಾತೇತ್ಯಸ್ಯ ಗಯಃ ಪ್ಲಾತ ಬಷಿಃ । ಜಗತೀ ನ ವಿಶ್ವೇದೇವಾ 
ದೇವತಾಃ । "ಮನುಷ ಷೃಗಂಧನಿರ್ಹರಣಾರ್ಥ ಜಪೇ ವಿನಿಯೋಗಃ 
ಓಂ ಯೇಧ್ಯೋ ಮಾತಾ ಮಧುಮತ್‌ ಪಿನ್ನತೇ ಪಯಃ ಪೀಯೂಷಂ 
ದ್ಯೌರದಿತಿರದ್ರಿಬರ್ಹಾಃ ಉಕ್ಕಶುಷ್ಠಾನ್‌ ವೃಷಭರಾನ್‌ ಸ್ವಪ್ನಸಸ ಳ್ಳ 


ಆದಿತ್ಯಾ ಅನು ಮದಾ ಸ್ವಸ್ತಯೇ ॥' (ಯ.೧೦-೬-೩) 


30 ದೇವರ ಪೂಜೆ 
ಪರದೆ ತೆರೆಯಿರಿ 
ಏವಾಪಿತ್ರ ಇತ್ಯಸ್ಯ (ಗೃತ್ತಮದಃ) ವಾಮದೇವೋ ಗೌತಮ ಖುಷಿ । ತ್ರಿಷ್ಟುಪ್‌ 
ಛಂದಃ । ಬೃಹಸತಿರ್ದೇವತಾ | ಅಂತಃಪಟನಿಬರ್ಹಣಾರ್ಥೇ ಜಪೇ ವಿನಿ- 
ಯೋಗಃ ॥ 


"ಏವಾ ಪಿತ್ರೇ ವಿಶ್ವದೇವಾಯ ವೃಷ್ಟೇ ಯಜೆ ್ಲರ್ವಿಧೇಮ ನಮಸಾ ಹವಿರ್ಭಿಃ। 
ಬೃ ಹಸ್ತತೇ ಸುಪ್ರಜಾ ವೀರವಂತೋ ವಯಂ ಸ್ಯಾಮ ಪತಯೋ ರಯೀಣಾಮ್‌।' 


(೪-೫೦-೬) 


ಕೈಮುಗಿದು ಬ್ರಹ್ಮಪಾರಸ್ತೋತ್ರ ಪಠಿಸಿರಿ 
ಪ್ರಚೇತಸ ಊಚುಃ - 
ಬ್ರಹ್ಮಪಾರಂ ಮುನೇ ಶ್ರೋತುಮಿಚ್ಛಾಮಃ ಪರಮಂ ಸ್ತವಮ್‌ । 
ಜಪತಾ ಕಂಡುನಾ ದೇವೋ ಯೇನಾರಾಧ್ಯತ ಕೇಶವಃ ॥ 


ಸೋಮ ಉವಾಚ - 
ಪಾರಂ ಪರಂ ವಿಷ್ಣುರಪಾರಪಾರಃ ಪರಃ ಪರೇಭ್ಯಃ ಪರಮಾರ್ಥರೂಪೀ॥ 
ಸ ಬ್ರಹ್ಮಪಾರಃ ಪರಪಾರಭೂತಃ ಪರಃ ಪರಾಣಾಮಪಿ ಪಾರಪಾರಃ ॥ 
ಸ ಕಾರಣಂ ಕಾರಣತಸ್ತತೋತಪಿ ತಸ್ಯಾಪಿ ಹೇತುಃ ಪರಹೇತುಹೇತುಃ । 
ಕಾರ್ಯೇಷು ಚೈವಂ ಸ ಹಿ ಕರ್ಮಕರ್ತೃ್ಯರೂಪೈರಶೇಷ್ಠೆರವತೀಹ ಸರ್ವಮ್‌ ॥ 
ಸ ಬ್ರಹ್ಮಭೂರ್ಬಹ್ಮಸ ಸರ್ವಭೂತೋ ಬ್ರಹ್ಮ ಪ್ರಜಾನಾಂ ಪತಿರಚ್ಯುತೋತಸೌ | 
ಬ್ರಹ್ಮಾವ್ಯಯಂ ನಿತ್ಯಮಜಂ ಸ ವಿಷ್ಣುರಪಕ್ಷಯಾದ್ಯೈರಖಲೈರಸಂಗೀ ॥ 
ಬ್ರಹ್ಮಾಕ್ಷರಮಜಂ ನಿತ್ಯಂ ಯಥಾsಸೌ ಪುರುಷೋತಮಃ। 
ತಥಾ ರಾಗಾದಯೋ ದೋಷಾಃ ಪ್ರಯಾಂತು ಪ್ರಶಮಂ ಮಮ॥ 
ಏತದ್‌ ವೈ ಬ್ರಹ್ಮಪಾರಾಖ್ಯಂ ಸಂಸ್ತವಂ ಪರಮಂ ಜಪನ್‌ । 
ಅವಾಪ ಪರಮಾಂ ಸಿದ್ಧಿಂ ಸ ಸಮಾರಾಧ್ಯ ಕೇಶವಮ್‌ ॥ 
(ಇತಿ ಶ್ರೀವಿಷ್ಣುಪುರಾಣೇ ಪ್ರಾಚೇತಸಚಂದ್ರಸಂವಾದೇ ಬ್ರಹ್ಮಪಾರಸ್ತೋತ್ರಂ) 


ದೇವರ ಪೂಜೆ ತಿ1 


21 ಬಾರಿ ನಾದ ಬರುವಂತೆ ಘಂಟಾನಾದ ಮಾಡಿರಿ 
೫ ಶಂಖಚಕ್ರಚಿಹ್ನೆಯಿಂದ ಕೂಡಿದ ಕಂಚಿನ ಘಂಟೆಯಿಂದಲೇ ನಾದ ಮಾಡಿರಿ". 


ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೊಪಾಃ ಪಶವೋ ವದಂತಿ 
ಸಾನೋ ಮಂದ್ರೇಷಮೂರ್ಜಂ ದುಹಾನಾ ಧೇನುರ್ವಾಗಸ್ಮಾನುಪ ಸುಷುತ್ಸೆತು॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 


ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಥರಾಮಿ॥ 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ I 
ಮಂಗಲಂ ಭಗವಾನ್‌ ವಿಷ್ಣುಃ ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 


ಘಂಟಾಯಾಂ ಬ್ರಹ್ಮಣೇ ನಮಃ | ಮಕುಟೇ ಗರುಡಾಯ ನಮಃ । ದಂಡೇ 


ನಾಗಾಯ ನಮಃ । ಸ್ವರೇ ಸರಸ್ವತ್ಯೈ ನಮಃ । ನಾದೇ ಪ್ರಜಾಪತಯೇ ನಮಃ ॥ 


ಪರಮಾತ್ಮನನ್ನು ಎಬ್ಬಿಸಬೇಕು 


ಓಂ ಹಿರಣ್ಯ ವರ್ಣಾಂ ಹರಿಣೀಂ ಸುವರ್ಣರಜತಸ್ರ ಜಾಮ್‌ । 
ಚಂದ್ರಾ ೦ ಹಿರಣ್ಣಯಿಂ ಲಕ್ಷ್ಮಿ 60 ಜಾತವೇದೋ ಮ ಆವಹ || 


ರಮಾದೇವಿ ನಮಸ್ತುಭ್ಯಂ ಸ್ವಭರ್ತಾ ಸಹ ಶಾಯಿನಿ। 

ಮುಂಚ ಬಾಹುಲತಾಪಾಶಾತ್‌ ಸ್ವಾಮಿನಂ ಭಕ್ತವತಲಮ್‌ || 

* ಹೀಗೆ ಮುಖವಸ ಸ್ತವನ್ನು ತೆಗೆದು ಮಲಗಿರುವ ಭಗವಂತನನ್ನು ನೋಡಿ ಹೀಗೆ 
ಪ್ರಾರ್ಥಿಸಬೇಕು. 


೧.  ಘಂಟಾದಂಡಸ್ಯ ಶಿಖರೇ ಚಕ್ರಂ ಸ್ಥಾಪಯತೇ ತುಯಃ। 
ಗರುಡಂ ಚ ಪ್ರಿಯಂ ವಿಷ್ಣೋಃ ಸ್ಥಾಪತಂ ಭುವನತ್ರಯಮ್‌ ॥ - ಎಂಬ ಪ್ರಮಾಣದಂತೆ 
ಚಕ್ರ ಅಥವಾ ಗರುಡದೇವರಿಂದ ಕೂಡಿದ ಗಂಟೆಯನ್ನು ನಾದ ಮಾಡಬೇಕು. 


32 ದೇವರ ಪೂಜೆ 
ಓಂ ಉತ್ತಿಷ್ಠ ಬ್ರಹ್ಮಣಸ್ಪತೇ ದೇವಯಂತಸ್ತೆ ಕ್ಲೀಮಹೇ!। 
ಉಪ ಪ್ರ ಯಂತು ಮರುತಃ ಸುದಾನವ ಇಂದ್ರ ಪ್ರಾಶೂರ್ಭವಾ ಸಚಾ ॥ 
ಉತಿಷೋತಿಷ್ಠ ಗೋವಿಂದ ಉತಿಷ ಗರುಡಧ್ವಜ । 
ಇನಿ ೨ ಹ ಎ9 
ಉತ್ತಿಷ್ಠ ಕಮಲಾಕಾಂತ ತೈಲೋಕ್ಕಂ ಮಂಗಲಂ ಕುರು ॥ 
ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧೇ । 
ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ॥ 


ಸತ್ತತ್ರಗಂಧಪುಷ್ಲಾದ್ಯೈರರ್ಚಯಾಮಿ ತಥಾ ಹರೇ। 
ಅನುಜ್ಗಾಂ ದೇಹಿ ದೇವೇಶ ಸಂಸಾರಾರ್ತಿನಿವೃತ್ತಯೇ 1 


ಕೃತಾಂಜಲಿಪುಟೋ ಭೂತ್ವಾ ವಿನಯಾನತಕಂಧರಃ । 
ಯಾಚೇ ತ್ವಾಂ ದೇವ ಪೂಜಾರ್ಥಮುತ್ತಿಷ್ಠತ್ವಂ ರಮಾಪತೇ ॥ 
ಅಪರಾಧಸಹಸ್ರಾಣಿ ಕ್ರಿಯಂತೇ5 ಹರ್ನಿಶಂ ಮಯಾ। 

ತಾನಿ ಸರ್ವಾಣಿ ಮೇ ದೇವ ಕ್ಹಮಸ್ವಪುರುಷೋತ್ತಮ ॥ 


ಕಾಯಿಕಾನ್‌ ವಾಚಿಕಾನ್‌ ದೋಷಾನ್‌ ಮಾನಸಾನಪಿ ಸರ್ವಶಃ। 

ವೈಷ್ಣವದ್ವೇಷಹೇತೂನ್‌ ಮೇ ಭಸ್ಮಸಾತ್‌ ಕುರು ಮಾಧವ ॥ 
೫: ಇಷ್ಟು ಪ್ರಾರ್ಥಿಸಿ ಪ್ರತಿಮೆ ಹಾಗೂ ಶಾಲಿಗ್ರಾಮಗಳನ್ನು ತೆಗೆದಿಟ್ಟುಕೊಳ್ಳಬೇಕು. 
ಓಂ ಸಕ್ತುಮಿವ ತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ। 
ಅತ್ರಾ ಸಖಾಯಃ ಸಖ್ಯಾನಿ ಜಾನತೇ ಭದೈಷಾಂ ಲಕ್ಷ್ಮೀರ್ನಿಹಿತಾರಧಿ ವಾಚಿ ॥॥ 

ನಿರ್ಮಾಲ್ಯಪೂಜೆ 
ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ । 
ತನ್ನೋ ವಿಷು: ಪ್ರಚೋದಯಾತ್‌ ॥ 
ಆ ಣ 


(ದೇವಸ್ಯ ವಾಮಭಾಗೇ) ಕೃತಾಂಜಲಿಪುಟಾಯ ಸಸ್ತೀಕಾಯ ಸಲಕ್ಷಣಾಯ 
ಶಂಕರಾಯ ನಮಃ । ತನಸ್ಪಕೇ ಭೂಂ ಭುವೇ ನಮಃ । 


ದೇವರ ಪೂಜೆ 33 


೫ ಭಗವಂತನ ಎಡಭಾಗದಲ್ಲಿ ಕೈಮುಗಿದುಕೊಂಡು ರುದ್ರದೇವರು ನಿಂತಿದ್ದಾರೆ. ಅವರ 
ತಲೆಯ ಮೇಲೆ ಸುವರ್ಣಪಾತ್ರೆಯನ್ನು ಚಿಂತಿಸಿ ಅಲ್ಲಿ ನಿರ್ಮಾಲ್ಯಗಳನ್ನು ಇಡಬೇಕು. 


ನಿರ್ಮಾಲ್ಯಾಭಿಷೇಕ 


೫ ಚೌಕಾಕಾರದ ಮಂಡಲದ ಮೇಲೆ ಎರಡು ಕಲಶಗಳನ್ನು ಇಟ್ಟು "ಓಂ ಓಂ ನಮೋ 
ನಾರಾಯಣಾಯ ಓಂ' ಎಂದು 8 ಬಾರಿ ಅಭಿಮಂತ್ರಿಸಬೇಕು. ಒಂದು ಕಲಶವನ್ನು ತೆಗೆದು 
ಕೊಂಡು ಶಂಖದಿಂದ ದೇವರ ಪ್ರತಿಮೆ ಹಾಗೂ ಶಾಲಿಗ್ರಾಮಗಳನ್ನು ತೊಳೆಯಬೇಕು. 


(ಇದಕ್ಕೂ ಮೊದಲು ಶಂಖ ಹಾಗೂ ಮುಖ್ಯಪ್ರಾಣಾದಿ ಪ್ರತೀಕಗಳನ್ನು ತೊಳೆದು- 
ಕೊಂಡಿರಬೇಕು.) 


ಶಾಲಿಗ್ರಾಮಾದಿಗಳನ್ನು ತೊಳೆಯುವಾಗ ಹೇಳುವ ಮಂತ್ರ 
ಖಷಭಂ ಮಾ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಮ್‌ । 
ಹಂತಾರಂ ಶತ್ರೂಣಾಂ ಕೃಧಿ ವಿರಾಜಂ ಗೋಪತಿಂ ಗವಾಮ್‌ ॥ 
ಅಹಮಸ್ಸಿ ಸಪತ್ನಹೇಂದ್ರ ಇವಾರಿಷ್ಟೋ ಅಕ್ಷತಃ। 
ಅಧಃ ಸಪತ್ನಾ ಮೇ ಪದೋರಿಮೇ ಸರ್ವೇ ಅಭಿಷ್ಠಿತಾಃ || 
ಅತ್ತೈವ ವೋತಪಿ ನಹ್ಯಾಮ್ಯುಭೇ ಆರ್ತೀ ಇವ ಜ್ಯಯಾ I 
ವಾಚಸ್ಪತೇ ನಿ ಷೇಧೇಮಾನ್‌ ಯಥಾ ಮದಧರಂ ವದಾನ್‌ ॥ 
ಅಭಿಭೂರಹಮಾಗಮಂ ವಿಶ್ವಕರ್ಮೇಣ ಧಾಮ್ನಾ। 
ಆ ವಶ್ಚಿತ್ರಮಾ ವೋ ವ್ರತಮಾ ವೋತಹಂ ಸಮಿತಿಂ ದದೇ ॥ 
ಯೋಗಕ್ಷೇಮಂ ವ ಆದಾಯಾಹಂ ಭೂಯಾಸಮುತ್ತಮ ಆವೋ ಮೂರ್ಧಾನ- 
ಮಕ್ರಮೀಮ್‌ । ಅಧಸ್ಪದಾನ್ಹ ಉದ್ದದತ ಮಂಡೂಕಾ ಇವೋದಕಾನ್ಮಂಡೂಕಾ 
ಉದಕಾದಿವ ॥ 
ಸೇ ತೊಳೆದ ಈ ನೀರನ್ನು ವಿಸರ್ಜಿಸಬೇಕು. 


34 ದೇವರ ಪೂಜೆ 
ಅಭಿಷೇಕ 
ಶ್ರೀಅಂಭ್ರಿಣೀಸೂಕ್ತಸ್ಯ ವಾಜಾನಿನೀ ಅಂಭ್ರಿಣೀ ಯಷಿಃ | ತ್ರಿಷುಪ್‌ಛಂದಃ । 
ದ್ವಿತೀಯಾ ಜಗತೀ । ಲಕ್ಷ್ಮೀರ್ದೇವತಾ ॥ ನಿರ್ಮಾಲ್ಯಾಭಿಷೇಕೇ ವಿನಿಯೋಗಃ 
ಅಹಂ ರುದ್ರೇಭರ್ವಸುಭಿಶ್ಚರಾಮ್ಯಹಮಾದಿತೈೈರುತ ವಿಶ್ವದೇವೈಃ । 


ಅಹಂ ಮಿತ್ರಾವರುಣೋಭಾ ಬಿಭರ್ಮ್ಯಹಮಿಂದ್ರಾಗ್ನೀ ಅಹಮಶ್ಚಿನೋಭಾ 1೧ 


ಅಹಂ ಸೋಮಮಾಹನಸಂ ಬಿಭರ್ಮ್ಯಹಂ ತೃಷ್ಠಾರಮುತ ಪೂಷಣಂ ಭಗಮ್‌ । 
ಅಹಂ ದಧಾಮಿ ದ್ರವಿಣಂ ಹವಿಷ್ಠತೇ ಸುಪ್ರಾವ್ಯೇ& ಯಜಮಾನಾಯ ಸುನ್ನತೇ ೨ 


ಅಹಂ ರಾಷ್ಟ್ರೀ ಸಂಗಮನೀ ವಸೂನಾಂ ಚಿಕಿತುಷೀ ಪ್ರಥಮಾ ಯಜ್ಞಿಯಾನಾಮ್‌ । 
ತಾಂಮಾ ದೇವಾ ವ್ಯದಧುಃ ಪುರುತ್ರಾ ಭೂರಿಸ್ಕಾತ್ರಾಂ ಭೂರ್ಯಾವೇಶ- 

ಯಂತೀಮ್‌ ॥ ೩ ॥ 
ಮಯಾಸೋ ಅನ್ನಮತ್ತಿ ಯೋ ವಿಪಶ್ಯತಿ ಯಃ ಪ್ರಾಣಿತಿ ಯ ಈಂ ಶೃಣೋತ್ಯು- 
ಕ್ರಮ್‌ | ಅಮಂತವೋ ಮಾಂ ತ ಉಪ ಕ್ಷಿಯಂತಿ ಶ್ರುಧಿ ಶ್ರುತ ಶ್ರದ್ಧಿವಂ ತೇ 


ವದಾಮಿ ॥೪॥ 
ಅಹಮೇವ ಸ್ವಯಮಿದಂ ವದಾಮಿ ಜುಪ್ಪಂ ದೇವೇಭಿರುತ ಮಾನುಷೇಭಿಃ I 
ಯಂಕಾಮಯೇ ತಂತಿಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ 
ಸುಮೇಧಾಮ್‌ 11 ೫ 1 
ಅಹಂ ರುದ್ರಾಯ ಧನುರಾ ತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾ ಉ। ಅಹಂ 
ಜನಾಯ ಸಮದಂ ಕೃಣೋಮ್ಯಹಂ ದ್ಯಾವಾಪೃಥಿವೀ ಆ ವಿವೇಶ ॥೬॥ 


ದೇವರ ಪೂಜೆ 35 
ಅಹಂ ಸುವೇ ಪಿತರಮಸ್ಯ ಮೂರ್ಧನ್‌ ಮಮ ಯೋನಿರಪ್ಪ್ವದಿಂತಃ ಸಮುದ್ರೇ | 
ತತೋವಿ ತಿಷ್ಠೇ ಭುವನಾನು ವಿಶ್ವೋತಾಮೂಂ ದ್ಯಾಂ ವರ್ಷಣೋಪ- 


ಸ್ಪೃಶಾಮಿ॥ ೭॥ 


ಅಹಮೇವ ವಾತ ಇವ ಪ್ರ ವಾಮ್ಯಾರಭಮಾಣಾ ಭುವನಾನಿ ವಿಶ್ವಾ! ಪರೋ 
ದಿವಾ ಪರ ಏನಾ ಪೃಥಿವೈ ೃತಾವತೀ ಮಹಿನಾ ಸಂ ಬಭೂವ 1೮ ॥ 
% ಅಥವಾ ಪುರುಷಸೂಕ್ತವನ್ನು ಹೇಳಿಕೊಂಡು ಅಭಿಷೇಕ ಮಾಡಬೇಕು. 


೫. ನಿರ್ಮಾಲ್ಯತೀರ್ಥದಿಂದ ಮುಖ್ಯಪ್ರಾಣದೇವರಿಗೆ ಗರುಡಶೇಷಾದಿಗಳಿಗೆ ಅಭಿಷೇಕ 
ಮಾಡಿ ಮೂರು ಬಾರಿ "ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ' 
ಎಂಬುದಾಗಿ ಹೇಳಿಕೊಂಡು ನಿರ್ಮಾಲ್ಯತೀರ್ಥವನ್ನು ನೀಡಬೇಕು. ಗುರುಗಳ ಪರ್ಯಂತ 
ಎಲ್ಲರಿಗೂ ನಿರ್ಮಾಲ್ಯಾಭಿಷೇಕ ಮಾಡಿ ನಿರ್ಮಾಲ್ಯತೀರ್ಥವನ್ನು ನೀಡಿ, ಉಳಿದದ್ದನ್ನು 
ಬ್ರಹ್ಮಯಜ್ಞಕ್ಸೆ ಹಾಗೂ ಮರುದಿವಸಕ್ಕೆ ತೆಗೆದಿಟ್ಟುಕೊಳ್ಳಬೇಕು. 


ಇಲ್ಲಿಗೆ ನಿರ್ಮಾಲ್ಯಪೂಜೆ ಮುಗಿಯಿತು 
ಉಷಃಕಾಲದಲ್ಲಿ ಮಾಡಬೇಕಾದ ಪೂಜಾವಿಧಾನ ಇಲ್ಲಿಗೆ ಮುಗಿಯಿತು. 


ಸೇ ಶೇ ಶೇಂ ಖಂ ೫ ೫ 


36 ದೇವರ ಪೂಜೆ 


ಮಧ್ಯಾಹಕಾಲದಲಿ ಮಾಡಬೇಕಾದ 
ರ 6 
ಪೂಜಾವಿಧಾನ 


1 ಶ್ರೀಗುರುಭ್ಯೋ ನಮಃ ॥ 
ದೇವರ ಪೂಜೆ ಪ್ರಾರಂಭ 


ಆಚಮನಮ್‌ 


ಕೇಶವಾಯ ಸ್ವಾಹಾ |! ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ | ಹೃಷೀ- 
ಕೇಶಾಯ ನಮಃ | ಪದನಾಭಾಯ ನಮಃ । ದಾಮೋದರಾಯ ನಮಃ | ಸಂಕರ್ಷ- 
ಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । ಅನಿರು- 
ದ್ಲಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಪಜಾಯ ನಮಃ । ನಾರ- 
ಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


( ಆಚಮನವನ್ನು ಎರಡು ಬಾರಿ ಮಾಡಬೇಕು) 


ದೇವರ ಪೂಜೆ 37 
ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಸಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ । ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿದೇವತಾಃ 
| ಗಾಯತ್ಯುಷ್ಠಿಗನುಷ್ಟುಬಾದಿಛಂದಾಂಸಿ | ಗಾಯತ್ರಾಃ ವಿಶ್ವಾಮಿತ್ರ ಯಷಿಃ । ಸವಿತಾ 
ದೇವತಾ । ಗಾಯತ್ರೀ ಛಂದಃ । ಪ್ರಾಣಾಯಾಮೇ ವಿನಿಯೋಗಃ । 


ಓಂ ಭೂಃ। ಓಂ ಭುವಃ। ಓಂಸ್ಟ। ಓಂ ಮಹಃ।ಟ। ಓಂ ಜನಃ । ಓಂ ತಪಃ ಓಂ 
ಸತ್ಯಂ। ಓಂ ತತ್ಸವಿತುರ್ವರೇಣ್ಕಮ್‌ । ಭರ್ಗೋ ದೇವಸ್ಯ ಧೀಮಹಿ । ಧಿಯೋ 
ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತತೀ ರಸೋತಮೃತಂ ಬ್ರಹ್ಮ 
ಭೂರ್ಥುವಸ್ನ ರೋಮ್‌! 


ಸಂಕಲ 
0ಎ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೇ ಅಷ್ಟಾ- 
ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ..... ಶಾಲೀವಾಹನ- 
ಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ 
ಪ್ರಭವಾದಿ ಷಷ್ಠಿಸಂವತ್ಸರಾಣಾಂ ಮಧ್ಯೇ ........... ನಾಮ ಸಂವತರೇ- ಅಯನೇ 
...ಯತೌ .....ಮಾಸೇ ...ಪಕ್ಚೇ ಜ್‌ ಶುಭತಿಥೌ ....ವಾಸರಯುಕ್ತಾಯಾಂ- .... 
ಶುಭನಕ್ಷತ್ರ .... ಶುಭಯೋಗ- .... ಶುಭಕರಣ- ಏವಂಗುಣವಿಶೇಷಣ- 


೧.  ಶಾರ್ವರಿಸಂವತ್ತರದಲ್ಲಿ "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿಶತತಮೇ'(೧೯೪೩) ಎಂದು 
ಹೇಳಬೇಕು. ಕಾಲಪ್ರವಾಹದಲ್ಲಿ ಇದು ಬಿಟ್ಟು ಹೋಗಿದೆ. ಇದನ್ನು ರೂಢಿಗೆ ತಂದುಕೊಳ್ಳಬೇಕು. 
ಇದನ್ನು ಹೇಳದಿದ್ದರೆ ಶಾಲಿವಾಹನಶಕದಲ್ಲಿ ಪ್ರಭವಾದಿ ಸಂವತ್ಸರಗಳು ಅನೇಕ ಬಾರಿ ಆವೃತ್ತಿ- 
ಯಾಗುತ್ತವೆ. ಕಾಲವನ್ನು ನಿಖರವಾಗಿ ಉಲ್ಲೇಖ ಮಾಡಿದಂತಾಗುವುದಿಲ್ಲ. 


38 ದೇವರ ಪೂಜೆ 
ವಿಶಿಷ್ಟುಯಾಮ್‌ ಅಸ್ಮದಾದಿಗುರೂಣಾಂ ಪರಮಗುರೂಣಾಂ ಶ್ರೀಮದಾನಂದ- 
ತೀರ್ಥಭಗವತ್ಪಾದಾಚಾರ್ಯಾಣಾಮ್‌ ಅಂತರ್ಯಾಮಿನ್‌ ನಾರಾಯಣವಾಸು- 
ದೇವಸಂಕರ್ಷಣಪ್ರದ್ಯುಮ್ನಾನಿರುದ್ಧಾತಕ, ಮತ್ತ್ಯಾದಿದಶರೂಪಾತಕ್ರ, ಕೇಶವಾದಿ- 
ಚತುರ್ವಿಂಶತಿರೂಪಾತಕ, ಅಜಾದ್ಯೇಕಪಂಚಾಶದ್‌ರೂಪಾತಕ್ರ, ನಾರಾಯಣಾದಿ- 
ಶತರೂಪಾತಕ್ರ, ವಿಶ್ವಾದಿಸಹಸ್ರರೂಪಾತಕ್ರ, ಪರಾದಿಬಹುರೂಪಾತೃಕ್ರ, ಅಜಿತಾದ್ಯ- 
ನಂತರೂಪಾತೃಕ್ರ, ಆತಾದಿಚತೂರೂಪಾತಕ, ವಿಶ್ವಾದಿಚತೂರೂಪಾತಕ್ರ, ವಾಸು- 
ದೇವಾದಿಪಂಚರೂಪಾತಕ್ರ, ಅಷ್ಟಸ್ವಯಂವ್ಯಕ್ತರೂಪಾತಕ್ರ, ನಿರುಪಚರಿತಸರ್ವ- 
ವಾಗರ್ಥಪ್ರತಿಪಾದಕವೇದವ್ಯಾಸರೂಪಾತಕ ಸ್ವಾಮಿನ್‌!, ಅಸ್ಮದುರ್ವಂತರ್ಗತ- 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀ- 
ಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಭಗವತೋ ಬಲೇನ, ಭಗವತೋ ವೀರ್ಯೇಣ, 
ಭಗವತಸ್ತೇಜಸಾ, ಭಗವತಃ ಕರ್ಮಣಾ, ಭಗವತೋ ವಾಸುದೇವಸ್ಯಾಜ್ಞಯಾ 
ಯಥಾಮಿಲಿತೋಪಚಾರದ್ರವ್ಕೈಃ ಯಥಾಶಕ್ತಿ ಯಥಾಭಕ್ತಿ ಶ್ರೀಮದಾನಂದತೀರ್ಥ- 
ಗುರೂದಿತತಂತ್ರಸಾರೋಕ್ತಪ್ರಕಾರೇಣ ಇಂದ್ರಿಯಾದ್ಯಧಿಷ್ಯಾತ್ರಾ ವಾಸುದೇವೇನ 
ಪ್ರೇರಿತೋ5ಹಂ ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ ಷೋಡಶೋಪಚಾರೈಃ 
ಪೂಜಾಖ್ಯಂ ಕರ್ಮ ಕರಿಷ್ಯೇ ॥ 


*# ಹೀಗೆ ಸಂಕಲ್ಪ ಮಾಡಿದ ಮೇಲೆ ಕರಶುದ್ದಿ, ಗುರುವಂದನೆ, ಪಾಪಪುರುಷವಿಸರ್ಜನೆ, 


ಪ್ರಾಣಾಯಾಮ, ತತ್ವನ್ಯಾಸ, ಮಾತೃಕಾನ್ಯಾಸ, ಅಷ್ಠಾಕ್ಷರನ್ಯಾಸಾದಿಗಳನ್ನು ಮಾಡಿ, 
ನಾರಾಯಣಾಷ್ಟಾಕ್ಟರ ಮಂತ್ರ ಜಪಿಸಿ, ಪುನಃ ಅಷ್ಟಾಕ್ಟರನ್ಯಾಸ ಮಾಡಿ ಪ್ರಾರ್ಥಿಸಬೇಕು. 


ಮುಖ್ಯವಾಗಿ ಭಗವಂತನಲ್ಲಿ 
ಅಮುಖ್ಯವಾಗಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿರಿ. 
ನಿಷುಸೀದ ಇತ್ಯಸ್ಯ ವೈರೂಪಃ ನಭಃ ಪ್ರಭೇದನಃ ಯಷಿಃ । ಇಂದ್ರೋ ದೇವತಾ । 
ತ್ರಿಷ್ಟುಪ್‌ ಛಂದಃ । ಪ್ರಾರ್ಥನೇ ವಿನಿಯೋಗಃ ॥ 


ಆರಾಧ್ಯಸೇ ಪ್ರಾಣಭೃತಾಂ ಪ್ರಣೇತ್ರಾ ಪ್ರಾಣಾಧಿನಾಥೇನ ಸಮೀರಣೇನ । 
ನಾರಾಯಣ ಜ್ಞಾನಸುಖೈಕಪೂರ್ಣ ಸ್ವಾಮಿನ್‌ ಮಮ ಶ್ರೀರಮಣ ಪ್ರಸೀದ ॥॥ 


ದೇವರ ಪೂಜೆ 39 
ನಿ ಷು ಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌ । 
ನ ಯತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ ॥ 


ಕಲಶಪೂಜೆ 


(1) ಪೂರ್ಣಕುಂಭ, (2) ಬೃಹತ್ಕಲಶ, (3) ನೈವೇದ್ಯಪ್ರೋಕ್ಷಣಾರ್ಥ ಕಲಶ, (4) 
ಪಾನೀಯಾರ್ಥಕಲಶ, (5) ಪಂಚಪಾತ್ರಪೂರಣಾರ್ಥಕಲಶ ಹೀಗೆ ಐದು ಕಲಶಗಳನ್ನು 
ಪೂಜಿಸಬೇಕು. ಪೂರ್ಣಕುಂಭಕ್ಕೆ ದಶಗಂಧವನ್ನು' ಹಾಕಬೇಕು. ಬೃಹತ್ವಲಶಕ್ಕೆ 
ತುಳಸೀಕಾಷ್ಠವನ್ನು ತೇಯ್ದು ಹಾಕಬೇಕು. ಪಾನೀಯಕಲಶಕ್ಕೆ ಕರ್ಪೂರ, ಏಲಕ್ಕಿ, ಕೇಸರಿ 
ಹಾಕಬೇಕು. ಎಲ್ಲ ಕಲಶಗಳನ್ನೂ ಗಂಧಾಕ್ಷತೆಯಿಂದ ಅಲಂಕರಿಸಿ ಮುಟ್ಟಿಕೊಂಡು ಮುಂದಿನ 
ಮಂತ್ರಗಳನ್ನು ಹೇಳಬೇಕು. 


ಭಗವತೂಜಾಂಗತ್ಸೇನ ಕಲಶಪೂಜಾಖ್ಯಂ ಕರ್ಮ ಕರಿಷ್ಕೇ - ಕಾಶ್ಯಪೋತ- 
ಸಿತೋ ದೇವಲೋ ವಾ । ಪವಮಾನಃ ಸೋಮಃ । ಗಾಯತ್ರೀ | 


ಆ ಕಲಶೇಷು ಧಾವತಿ ಪವಿತ್ರೇ ಪರಿ ಷಿಚ್ಛತೇ। ಉಕ್ಕೈರ್ಯಜ್ಞೇಷು ವರ್ಧತೇ ॥ 
ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ। 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾಮಧ್ಯೇ ಮಾತೃಗಣಾಃ ಸ್ಥೃತಾಃ ॥ 

ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ದೀಪಾ ವಸುಂಧರಾ । 

ಯಗ್ಗೇದೋತಧಥ ಯಜುರ್ವೇದಃ ಸಾಮವೇದೋ ಹೃಥರ್ವಣಃ॥ 


೧... ಉಷೀರಂ ಕುಂಕುಮಂ ಮಾಂಸೀ ಕುಷ್ಠಂ ಮಲಯಜೋಗಸಗುರುಃ | 

ಹ್ರೀರವೇರಂ ಮುರಂ ಚೇತಿ ಗಂಧಾಷ್ಠಕಮುದಾಹೃತಮ್‌ ॥ 
ಲಾವಂಚ, ಕೇಸರಿ, ಕಂಕುಷ್ಠದ ಬೇರು, ಜಟಾಮಾಂಸೀ, ಗಂಧ, ಅಗುರು, ಹ್ರೀರವೇರ, ಮುರ, 
ಪಚ್ಚಕರ್ಪೂರ, ತುಲಸೀಕಾಷ್ಠ. ಈ ಅಷ್ಟಗಂಧಗಳನ್ನು ಹಾಕಬೇಕು. ಜೊತೆಯಲ್ಲಿ ನವರತ್ನಗಳನ್ನು 
ಹಾಕಬೇಕು. 

ಮಾಣಿಕ್ಯಂ ಪದ್ಮರಾಗಂ ಚ ನೀಲಂ ವಜ್ರಂ ಚ ಪುಷ್ಕಕಮ್‌। 

ಪ್ರವಾಲಂ ಮೌಕ್ತಿಕಂ ಚೈವ ತಥಾ ಮರಕತಂ ಕ್ಲಿಪೇತ್‌ ॥ 

ವೈಢೂರ್ಯಂ ನವರತ್ನಾನಿ ತಾನಿ ರತ್ತಘಟೋದಕೇ ॥ (ಪಾ.ಸಂ.) 


40 ದೇವರ ಪೂಜೆ 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿಃ ಪುಷ್ಟಿಕರೀ ತಥಾ । 

ಆಯಾಂತು ದೇವಪೂಜಾರ್ಥಮಭಿಷೇಕಾರ್ಥಮಾದರಾತ್‌ ॥ 

ಸರ್ವೇ ಸಮುದ್ರಾ: ಸರಿತಸ್ತೀರ್ಥಾನಿ ಜಲದಾ ನದಾಃ। 

ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ ॥ 

ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ಪತಿ । 

ನರ್ಮದೇ ಸಿಂಧು ಕಾವೇರಿ ಜಲೇಶಸ್ಟಿನ್‌ ಸನ್ನಿಧಿಂ ಕುರು ॥ 


ಇಮಂ ಮೇ ಗಂಗೇ ಯಮುನೇ ಸರಸತಿ 
ಶುತುದ್ರಿ ಸ್ತೋಮಂ ಸಚತಾ ಪರುಷ್ಕಾ ! 
ಅಸಿಕ್ನ್ಯಾ ಮರುದ್ವ ಢೇ ವಿತಸ್ತಯಾs- 
ರ್ಜೀಕೀಯೇ ಶೃಣುಹ್ಯಾ ಸುಷೋಮಯಾ || 


5% 6 ಕಲಶಗಳನ್ನೂ ಮುಟ್ಟಿಕೊಂಡು ಓಂ ಓಂ ನಮೋ ನಾರಾಯಣಾಯ ಓಂ ಎಂದು 
ಎಂಟುಬಾರಿ ಜಪಿಸಬೇಕು. 


ನಿರ್ವಿಷೀಕರಣಾರ್ಥಮ್‌ - ತಾರ್ಕ್ಸ್ವಮುದ್ರಾಂ ಪ್ರದರ್ಶಯಾಮಿ !? 
ಅಮೃತೀಕರಣಾರ್ಥಮ್‌- ಧೇನುಮುದ್ರಾಂ ಪ್ರದರ್ಶಯಾಮಿ॥ 
ಪವಿತ್ರೀಕರಣಾರ್ಥಮ್‌- ಶಂಖಮುದ್ರಾಂ ಪ್ರದರ್ಶಯಾಮಿ | 
ದಿಗೃಂಧನಾರ್ಥಂ- ಗದಾಮುದ್ರಾಂ ಪ್ರದರ್ಶಯಾಮಿ। 
ಸಂರಕ್ಷಣಾರ್ಥಂ- ಚಕ್ರಮುದ್ರಾಂ ಪ್ರದರ್ಶಯಾಮಿ। 
ಜಲಸಂಶೋಧನಾರ್ಥಂ- ಪದ್ಮಮುದ್ರಾಂ ಪ್ರದರ್ಶಯಾಮಿ। 


ಎಂದು ತಾರ್ಕ್ಯದಿ ಐದು ಮುದ್ರೆಗಳನ್ನು ತೋರಿಸಬೇಕು. 


೫ ಪೂರ್ಣಕುಂಭ ಹಾಗೂ ಬೃಹತ್ವಲಶಗಳಲ್ಲಿ ಭಗವಂತನ 101 ರೂಪಗಳನ್ನು ಆವಾಹನೆ 
ಮಾಡಬೇಕು. 


1... ಮುದ್ರೆಗಳ ಚಿತ್ರಗಳನ್ನು ಪರಿಶಿಷ್ಟದಲ್ಲಿ ಕೊಟ್ಟಿದೆ. 


ದೇವರ ಪೂಜೆ 41 


ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿಮೂರ್ತಯಃ। 
ಆತ್ಮಾದ್ಯಾ ವಾಸುದೇವಾದ್ಯಾ ವಿಶ್ವಾದ್ಯಾ ಮತ್ಸ ;ಕಚ್ಛಪೌ [|೧ 


ಕೋಲೋ ನೃಸಿಂಹಃ ಸವಟುರ್ಜಾಮದಸಗ್ನ್ಯರಘೂದ್ವಹೌ I 
ವಾಸಿಷ್ಠಯಾದವ್‌ೌ ಕೃಷ್ಣಾವಾತ್ರೇಯೋ ಬುದಕಲ್ಲಿನೌ ॥ 
ಅ ೪ ಣ ಎ ಕ 


ಶಿಂಶುಮಾರಶ್ಟೇತಿ ಶತಂ ಕಲಾಃ ಕಲಶನಾಮಕಾಃ। 


ಆಹೂಯ ಪೂಜಯೇದೇತಾಃ ಸ್ನಾನೀಯಕಲಶೇ ಬುಧಃ ॥ 
- ಬೃಹತ್ಕಲಶೇ ಅಜಾದಿಶತಮೂರ್ತೀಃ ಆವಾಹಯಾಮಿ। 


ವೃತ್ಯಮೇ ಶಿಂಶುಮಾರಶ್ಚ ಕಲ್ಕೀ ಬುದ್ಧಸ್ತತಃ ಪರಮ್‌ । 
ಆತ್ರೇಯವ್ಯಾಸಕೃಷ್ಣಾಶ್ಚ ರಾಘವೋ ಭಾರ್ಗವಸ್ತತಃ ॥ 


ವಾಮನೋ ನಾರಸಿಂಹಶ್ಚ ವರಾಹಃ ಕೂರ್ಮ ಏವ ಚ। 
ಮತ್ತ 'ತುರ್ಯಾದಯಃ ಪಶ್ಚಾದನಿರುದ್ಧಾದಯಸ್ತತಃ I 


ಜ್ಞಾನಾತ್ಮಾದ್ಯಾಃ ಕೃಷ್ಣಪೂರ್ವಾ ದೇವತಾಃ ಕೇಶವಾಂತಿಮಾಃ। 
ನೃಸಿಂಹಾದ್ಯಾ ಅಜಾಂತಾಶ್ಚ ಶತಂ ಕಲಶದೇವತಾಃ ॥ 
ಏತಾಭಿಃ ಸಹಿತಾಂ ಮೂಲಮೂರ್ತಿಂ ಪೂರ್ಣಕುಂಭೇ ಆವಾಹಯಾಮಿ ॥ 


% ಪಂಚಾಮೃತದ್ರವ್ಯಪೂಜೆ - ಪಂಚಾಮೃತಗಳನ್ನು ಇರಿಸುವ ಮಂಡಲದ ಮಧ್ಯದಲ್ಲಿ 
ಹಾಲು, ಪೂರ್ವದಲ್ಲಿ ಮೊಸರು, ದಕ್ಷಿಣದಲ್ಲಿ ತುಪ್ಪ, ಪಶ್ಚಿಮದಲ್ಲಿ ಜೇನುತುಪ್ಪ, 
ಉತ್ತರದಲ್ಲಿ ಬೆಲ್ಲ, ವಾಯವ್ಯದಲ್ಲಿ ಫಲಗಳನ್ನಿಟ್ಟು ಪೂಜಿಸಬೇಕು. 

ಭಗವತ್ಪೂಜಾಂಗತ್ವೇನ ಪಂಚಾಮೃತಾಭಿಮಾನಿದೇವತಾಪೂಜಾಖ್ಯಂ ಕರ್ಮ 
ಕರಿಷ್ಯೇ - 
ಕ್ಷೀರೇ - ಓಂ ಗೋವಿಂದಾಯ ನಮಃ | ಗೋವಿಂದಮಾವಾಹಯಾಮಿ | 


1. ಶುದ್ಧೋದಕವುಳ್ಳ ಕಲಶ ಸ್ನಾನೀಯಕಲಶ; ಗಂಧೋದಕದ ಕಲಶ ಕುಂಭೋದಕ. 
ಕಲೆಗಳು ತುಂಬಿದಾಗ ಕಲಶವಾಗುತ್ತದೆ. ಭಗವಂತನ ನೂರು ರೂಪಗಳೇ ಕಲೆಗಳು. 
ಅಜನಿಂದ ಆರಂಭಿಸಿ, ಶಿಂಶುಮಾರನ ತನಕ ಕ್ರಮವಾಗಿ ಸ್ನಾನೀಯಕಲಶದಲ್ಲಿ ಆವಾಹಿಸಿದರೆ 
ಶಿಂಶುಮಾರನಿಂದ ಆರಂಭಿಸಿ ಅಜನ ತನಕ ಕುಂಭೋದಕದಲ್ಲಿ ಆವಾಹಿಸಬೇಕು. 


42 ದೇವರ ಪೂಜೆ 
ದದ್ದಿ- ಓಂ ವಾಮನಾಯ ನಮಃ | ವಾಮನಮಾವಾಹಯಾಮಿ | 

ಘೃತೇ - ಓಂ ವಿಷ್ಣವೇ ನಮಃ । ವಿಷ್ಣುಮಾವಾಹಯಾಮಿ । 

ಮಧುನಿ - ಓಂ ಮಧುಸೂದನಾಯ ನಮಃ |! ಮಧುಸೂದನಮಾವಾಹಯಾಮಿ । 
ಶರ್ಕರಾಯಾಮ್‌ - ಓಂ ಅಚ್ಯುತಾಯ ನಮಃ । ಅಚ್ಯುತಮಾವಾಹಯಾಮಿ । 
ಫಲೇ - ಓಂ ನಾರಾಯಣಾಯ ನಮಃ | ನಾರಾಯಣಮಾವಾಹಯಾಮಿ । 


ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ । ತನ್ನೋ ವಿಷ್ಣುಃ 
ಪ್ರಚೋದಯಾತ್‌ Il 


೪. ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿ ಕಲಶಗಳಿಗೆ ಷೋಡಶೋಪಚಾರಪೂಜೆ- 
ಯನ್ನು ಮಾಡಬೇಕು. 


ಆವಾಹಿತದೇವತಾಭ್ಯೋ ನಮಃ । ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ 
ಸಮರ್ಪಯಾಮಿ | ಆಚಮನೀಯಂ ಸಮರ್ಪಯಾಮಿ | ಮಧುಪರ್ಕಂ ಸಮ- 
ರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ 
ವಸ್ತಯುಗ್ಗಂ ಸಮರ್ಪಯಾಮಿ । ಆಭರಣಾನಿ ಸಮರ್ಪಯಾಮಿ | ಯಜೊ ್ಲೀ- 
ಪವೀತಂ ಸಮರ್ಪಯಾಮಿ | ಆಸನಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ 
ಅಕ್ಸತಾನ್‌ ಸಮರ್ಪಯಾಮಿ । ತುಲಸೀಪುಷ್ಟಾಣಿ ಸಮರ್ಪಯಾಮಿ । ಆವರಣ- 
ಪೂಜಾಂ ಕೃತಾ ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । ನೈವೇದ್ಯಂ 
ಸಮರ್ಪಯಾಮಿ । ತಾಂಬೂಲಂ ಸಮರ್ಪಯಾಮಿ । ದಕ್ಷಿಣಾಂ ಸಮರ್ಪಯಾಮಿ 
ಮಂಗಲನೀರಾಜನಂ ಸಮರ್ಪಯಾಮಿ । ಮಂತ್ರಪುಷ್ಟಾಣಿ ಸಮರ್ಪಯಾಮಿ | 


ಕಲಶಃ ಕೀರ್ತಿಮಾಯುಪ್ಕಂ ಪ್ರಜ್ಞಾಂ ಮೇಧಾಂ ಶ್ರಿಯಂ ಬಲಮ್‌ । 
ಯೋಗ್ಯತಾಂ ಪಾಪಹಾನಿಂ ಚ ಪುಣ್ಯವೃದ್ಧಿಂ ಚ ಸಾಧಯೇತ್‌ ॥ 


ಸರ್ವತೀರ್ಥಮಯೋ ಯಸ್ಕಾತ್‌ ಸರ್ವಕ್ಷೇತ್ರಮಯೋ ಯತಃ। 
ಅತೋ ಹರಿಪ್ರಿಯೋಶಸಿ ತ್ವಂ ಪೂರ್ಣಕುಂಭ ನಮೋಸ್ತುತೇ ॥ (ಇತಿ ಸಂಪ್ರಾರ್ಥ್ಯ) 


ದೇವರ ಪೂಜೆ 43 

ಅನೇನ ಕಲಶಪೂಜನೇನ ಭಗವಾನ್‌ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಅಜಾದಿಶತಕಲಾಸಹಿತಃ ಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ಸುಪ್ರೀತೋ 

we 
ವರದೋ ಭವತು ॥ ಶ್ರೀಕೃಷ್ಠಾರ್ಪಣಮಸ್ತು ॥ 
ಶಂಖಪೂಜೆ 
ಭಗವತ್ಪೂಜಾಂಗತ್ವೇನ ಶಂಖಪೂಜಾಖ್ಯಂ ಕರ್ಮ ಕರಿಷ್ಯೇ - 
ಸಹಸ್ರಾರ ಹುಂ ಫಟ್‌ - ಎಂದು ಶಂಖವನ್ನು ತೊಳೆಯಬೇಕು 


ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣದೈವತಮ್‌ । 
ಪೃಷ್ಠೇ ಪ್ರಜಾಪತಿರ್ವೇದಾ ಅಗ್ರೇ ಗಂಗಾಸರಸ್ವತೀ ॥ 


ತ್ರೆ ಲೋಕಿ €ಯಾನಿತೀರ್ಥಾನಿ ವಾಸುದೇವಸ್ಯ ಚಾಜ್ಜಯಾ [ 
ಶಂಖ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ || 


ಹೀಗೆ ಪ್ರಾರ್ಥಿಸಿ, ಶಂಖದಲ್ಲಿ ಕಲಶೋದಕವನ್ನು ತುಂಬಬೇಕು. 


ನಿರ್ವಿಷೀಕರಣಾರ್ಥಂ ತಾರ್ಕ್ಸ್ಸ್ವಮುದ್ರಾಮ್‌ । ಅಮೃತೀಕರಣಾರ್ಥಂ ಧೇನು- 
ಮುದ್ರಾಮ್‌ | ಪವಿತ್ರೀಕರಣಾರ್ಥಂ ಶಂಖಮುದ್ರಾಮ್‌ । ದಿಗ್ಚಂಧನಾರ್ಥಂ ಗದಾ- 
ಮುದ್ರಾಂ ಪ್ರದರ್ಶ ಯಾಮಿ 


ತಂ ಪುರಾ ಸಾ ಸಾಗರೋತ್ಸನ್ನೋ ವಿಷ್ಣುನಾ ವಿಧೃತಃ ಕರೇ। 
ನಮಿತಃ ಸರ್ವದೇವೈಶ್ಚ ಪಾಂಚಜನ್ಯ ನಮೋಸ್ತುತೇ ॥ 


ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸ್ರಧಾ | 
ತವ ನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತುತೇ ॥ 


ದರ್ಶನೇನ ಹಿ ಶಂಖಸ್ಕ ಕಿಂ ಪುನಃ ಸರ್ಶನೇನ ಚ। 
ವಿಲಯಂ ಯಾಂತಿ ಪಾಪಾನಿ ತಮಃ ಸೂರ್ಯೋದಯೇ ಯಥಾ ॥ 


ನತ್ವಾ ಶಂಖಂ ಕರೇ ಧೃತ್ವಾ ಮಂತ್ರೇಣಾನೇನ ವೈಷ್ಣವ: | 
ಯಃ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಮ್‌ ॥ 


44 ದೇವರ ಪೂಜೆ 
ಓಂ ಪಾಂಚಜನ್ಯಾಯ ವಿದ್ದಹೇ ಮಹೋದರಾಯ ಧೀಮಹಿ | 
ತನ್ನಃ ಶಂಖ: ಪ್ರಚೋದಯಾತ್‌ Wl 
ಸ: ಎಂದು ಶಂಖವನ್ನು ಮುಟ್ಟಿ ನಾರಾಯಣಾಷ್ಟಾಕ್ಟರಮಂತ್ರವನ್ನು ೮ ಬಾರಿ ಜಪಿಸಬೇಕು. 
ಶಂಖೇ ಚಂದ್ರಾರ್ಕಾಭ್ಯಾಂ ನಮಃ । ಮಧ್ಯೇ ವರುಣಾಯ ನಮಃ । ಪೃಷ್ಠೇ ಪ್ರಜಾ- 
ಪತಯೇ ನಮಃ । ಅಗ್ರೇ ಗಂಗಾಸರಸ್ಪತೀಭ್ಯಾಂ ನಮಃ । ತ್ರಿಲೋಕಗತಸಮಸ್ತತೀರ್ಥ- 
ದೇವತಾಭ್ಯೋ ನಮಃ । ಶಂಖದೇವತಾಂತರ್ಯಾಮಿ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ; । 
ಆವಾಹಿತದೇವತಾಭ್ಯೋ ನಮಃ । ಅರ್ಫಂ ಸಮರ್ಪಯಾಮಿ । ಪಾದ್ಯಂ 
ಸಮರ್ಪಯಾಮಿ | ಆಚಮನೀಯಂ ಸಮರ್ಪಯಾಮಿ । ಮಧುಪರ್ಕಂ ಸಮ- 
ರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ 
ವಸ್ತಯುಗ್ಗಂ ಸಮರ್ಪಯಾಮಿ | ಆಭರಣಾನಿ ಸಮರ್ಪಯಾಮಿ । ಯಜೊ ್ಲೀ- 
ಪವೀತಂ ಸಮರ್ಪಯಾಮಿ | ಆಸನಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ 
ಅಕ್ಷತಾನ್‌ ಸಮರ್ಪಯಾಮಿ । ತುಲಸೀಪುಷಾಣಿ ಸಮರ್ಪಯಾಮಿ | 


ಅನೇನ ಶಂಖಪೂಜಾಕರಣೇನ ಭಗವಾನ್‌ ಭಾರತೀರಮಣಮುಖ್ಯಪ್ರಾಣಾಂ- 
ತರ್ಗತ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಸುಪ್ರೀತೋ ವರದೋ ಭವತು ॥ 
ಶ್ರೀಕೃಷ್ಣಾರ್ಪಣಮಸ್ತು ॥ 
೫ೇ "ಓಂ ಓಂ ನಮೋ ನಾರಾಯಣಾಯ ಓಂ' ಎಂಬುದಾಗಿ ಅಷ್ಠಾಕ್ಷರಮಂತ್ರವನ್ನು 8 ಬಾರಿ 
ಹೇಳಬೇಕು. ಅನಂತರ ಶಂಖದ ನೀರನ್ನು ತುಳಸೀದಳದಿಂದ ಎಲ್ಲೆಡೆ ಪ್ರೋಕ್ಷಣೆ ಮಾಡಬೇಕು. 
ಮೊದಲು ಹೂ ಮೊದಲಾದ ಪೂಜಾಸಾಮಗ್ರಿಗಳಿಗೆ "ಓಂ ಭೂರ್ಭುವಃ ಸ್ವಃ' ಎಂದು 


ಪ್ರೋಕ್ಷಣೆ ಮಾಡಿ ಕೊನೆಯಲ್ಲಿ ತಾನು ಪ್ರೋಕ್ಟಣೆ ಮಾಡಿಕೊಳ್ಳಬೇಕು. ಶಂಖದ ನೀರನ್ನು 
ವಿಸರ್ಜನೆ ಮಾಡಿ ಶಂಖವನ್ನು ತೊಳೆದು ಶಂಖಪೀಠದಲ್ಲಿಡಬೇಕು. 


ಪಂಚಪಾತ್ರಪೂಜಾ 


೫ ಅರ್ಯ, ಪಾದ್ಯ, ಆಚಮನೀಯ, ಮಧುಪರ್ಕ, ಪುನರಾಚಮನೀಯ ಪಾತ್ರೆಗಳ 
ಅಭಿಮಾನಿದೇವತಾಪೂಜೆಯೇ ಪಂಚಪಾತ್ರಪೂಜೆ. 


ದೇವರ ಪೂಜೆ 45 
೫ ಈಶಾನ್ಯದಲ್ಲಿ ಆಚಮನೀಯಪಾತ್ರೆ . ಆಗ್ನೇಯದಲ್ಲಿ ಸ್ನಾನೀಯಪಾತ್ರೆ , ನೈರುತ್ಯದಲ್ಲಿ 
ಪಾದ್ಯಪಾತ್ರೆ, ವಾಯವ್ಯದಲ್ಲಿ ಅರ್ಫ್ಯಪಾತ್ರೆ, ಮಧ್ಯದಲ್ಲಿ ಮಧುಪರ್ಕ ಮತ್ತು ಪುನರಾ- 
ಚಮನೀಯಪಾತ್ರೆಗಳು. 

ಅರ್ಫೈ - ಶ್ರಿಯಮ್‌ ಆವಾಹಯಾಮಿ - ದಾನಮುದ್ರಾಂ ಪ್ರದರ್ಶಯಾಮಿ । 
ಪಾದ್ಯೇ - ಸರಸ್ಪತೀಮ್‌ ಆವಾಹಯಾಮಿ - ಅಂಜಲಿಮುದ್ರಾಂ ಪ್ರದರ್ಶಯಾಮಿ । 
ಆಚಮನೀಯೇ- ರತಿಮ್‌ ಆವಾಹಯಾಮಿ- ಗೋಕರ್ಣಮುದ್ರಾಂ ಪ್ರದರ್ಶಯಾಮಿ। 
ಮಧುಪರ್ಕೇ- ಬ್ರಹ್ಮಾಣಮ್‌ ಆವಾಹಯಾಮಿ - ಸೂಕರೀಮುದ್ರಾಂ ಪ್ರದರ್ಶಯಾಮಿ | 
ಪುನರಾಚಮನೀಯೇ- ಶಾಂತಿಮ್‌ ಆವಾಹಯಾಮಿ ಹಂಸಮುದ್ರಾಂ ಪ್ರದರ್ಶಯಾಮಿ । 
ಸ್ನಾನೀಯೇ - ವರುಣಮ್‌ ಆವಾಹಯಾಮಿ - ಹಂಸಮುದ್ರಾಂ ಪ್ರದರ್ಶಯಾಮಿ | 


ಕುಶಾಗ್ರಸರ್ಷಪತಿಲಫಲಪುಷ್ಟಾಕ್ಷತಯವಗಂಧಾನ್‌ ಅರ್ಫ್ಯಾಭಿಮಾನಿನ್ಶೈ ಶ್ರಿಯೈ 
ಸಮರ್ಪಯಾಮಿ । ವಿಷ್ಣುಪರ್ಣೀತಿಲದೂರ್ವಾಶ್ಯಾಮಾಕಪದ್ದಾಕ್ಷತಾಃ ಪಾದ್ಯಾಭಿ- 
ಮಾನಿನ್ಶೈ ಸರಸ್ವತ್ಯೈ ಸಮರ್ಪಯಾಮಿ । ಲವಂಗ- ಜಾತಿ-ಕಂಕೋಲ-ಏಲಾ-ಕರ್ಪೂರ- 
ಚಂದನಾನಿ ಆಚಮನೀಯಾಭಿಮಾನಿನ್ಶೈರತ್ಕೈ ಸಮರ್ಪಯಾಮಿ । ದಧಿ-ಮಧುನೀ 
ಮಧುಪರ್ಕಮಾನಿನ್ಯ ಬ್ರಹ್ಮಣೇ ಸಮರ್ಪಯಾಮಿ | ಲವಂಗ-ಜಾತಿ-ಕಂಕೋಲ-ಏಲಾ 
-ಕರ್ಪೂರ-ಚಂದನಾನಿ ಪುನರಾಚಮನೀಯ- ಮಾನಿನ್ಶೈ ಶಾಂತ ಸಮರ್ಪಯಾಮಿ । 
ಮಕರಂದ-ದೇವದಾರು-ಪ್ರವಾಲ-ರಕ್ತಚಂದನ-ಧಾತ್ರೀ-ಸುವರ್ಣಾನಿ ಸ್ನಾನೀಯಕಲಶಾ- 


ಭಿಮಾನಿನ್ಕೆ ವರುಣಾಯ ಸಮರ್ಪಯಾಮಿ | 
ಪೀಠಪೂಜೆ 

ವಿಷ್ಣೋರಾಸನಭೂತಾಯ ದಿವ್ಯರತ್ನಮಯಾಯ ಚ। 

ಪ್ರಧಾನಪುರುಷೇಶಾಯ ಮಹಾಪೀಠಾಯ ತೇ ನಮಃ॥ 


ಪೀಠಮಧ್ಯೇ ಓಂ ಓಂ ನಮೋನಾರಾಯಣಾಯ ಓಂ ಪರದೇವತಾಯ್ಕೆ ಲಕ್ಷ್ಮೀ- 
ನಾರಾಯಣಾಯ ನಮಃ । ವಾಮೇ ಗುರವೇ ಓಂ ವಾಯವೇ ನಮಃ । ದಕ್ಷಿಣೇ ಓಂ 
ಸರ್ವದೇವತಾಭ್ಯೋ ಬ್ರಹ್ಮರುದ್ರಾದಿನವಕೋಟಿದೇವತಾಭ್ಯೋ ನಮಃ । ಪುನ- 
ರ್ವಾಮೇ ಸರ್ವಗುರುಭ್ಯೋ ಸನಕಾದಿಭ್ಯೋ ನಮಃ | ಓಂ ಸರ್ವಗುರುಭ್ಯೋ, 


46 ದೇವರ ಪೂಜೆ 


ವಿದ್ಯಾಗುರುಭ್ಯೋ ನಮಃ । ಸಂಪ್ರದಾಯಕರ್ತಭ್ಯೋ ಮೂಲಗುರುಭ್ಯಶ್ಚ 
ನಮಃ ॥ ' 


ಪೀಠಾಧೋಭಾಗೇ 


ಆಗ್ನೇಯ್ಯಾಂ ಓಂ ಗಂ ಗರುಡಾಯ ನಮಃ ।ಟ ನೈರ್ಜುತ್ಯೇ ಓಂ ವ್ಯಾಂ ವೇದವ್ಯಾಸಾಯ 
ನಮಃ । ವಾಯವ್ಯೇ ಓಂದುಂ ದುರ್ಗಾಯೈ ನಮಃ | ಐಶಾನ್ಯೇ ಓಂಸಂ ಸರಸ್ಪತ್ಯೈ 
ನಮಃ । 

ಪೀಠಪಾದೋಧಣ್ವಭಾಗೇ 


ಆಗ್ನೇಯ್ಯಾಂ ಧರ್ಮಾಧಿಪತಯೇ ವೃಷತನವೇ ರಕ್ತವರ್ಣಾಯ ಯಂ ಯಮಾಯ 
ನಮಃ । ನೈರ್ಯತ್ಯೇ ಜ್ಞಾನಾಧಿಪತಯೇ ಸಿಂಹಾಕಾರಾಯ ಶ್ಯಾಮವರ್ಣಾಯ ವಾಂ 
ವಾಯವೇ ನಮಃ । ವಾಯವ್ಯೇ ವೈರಾಗ್ಯಾಧಿಪತಯೇ ಭೂತಾಕಾರಾಯ ಪೀತ- 
ವರ್ಣಾಯ ಶಿಂ ಶಿವಾಯ ನಮಃ । ಐಶಾನ್ಯೇ ಐಶ್ವರ್ಯಾಧಿಪತಯೇ ಗಜಾಕಾರಾ- 
ಯ ಕೃಷ್ಣವರ್ಣಾಯ ಇಂ ಇಂದ್ರಾಯ ನಮಃ । 


ಪೀಠಫಲಕೇಷು 
ಪೂರ್ವಭಾಗೇ ಅಧರ್ಮಾಧಿಪತಯೇ ನಿಂ ನಿರ್ಯತಯೇ ನಮಃ । ದಕ್ಷಿಣೇ 


ಅಜ್ಞಾನಾಧಿಪತಯೇ ದುಂ ದುರ್ಗಾಯೈ ನಮಃ । ಪಶ್ಚಿಮೇ ಅವೈರಾಗ್ಯಾಧಿಪತಯೇ 
ಕಾಂ ಕಾಮಾಯ ನಮಃ । ಉತ್ತರೇ ಅನೈಶ್ವ್ಚರ್ಯಾಧಿಪತಯೇ ರುಂ ರುದ್ರಾಯ ನಮಃ 


ಹೀಠಕ್ಕೆ ಆಧಾರಭೂತದೇವತೆಗಳು 
ಪೀಠಸ್ಯ ಅಧಸ್ತಾತ್‌ 


ಓಂ ಪರಮಪುರುಷಾಯ ನಮಃ । ಆಧಾರರೂಪಿಣ್ಕೈ ಓಂ ಶಕ್ತ್ಕೈ ನಮಃ । 
ಬ್ರಹ್ಮಾಂಡಾತ್‌ ಬಹಿಸಿತಾಯ ಓಂ ವಿಷ್ಣು ಕೂರ್ಮಾಯ ನಮಃ । 
ಬ್ರಹ್ಮಾಂಡೋದಕಧಾರಕಾಯ ಓಂ ವಿಷ್ಣುಕೂರ್ಮಾಯ ನಮಃ । ತತ್ಪುಚ್ಛಾಶ್ರಿತಾಯ 
ಓಂ ವಾಯುಕೂರ್ಮಾಯ ನಮಃ । ತತ್ಪುಚ್ಛಾಶ್ರಿತಾಯ ಓಂ ಅನಂತಾಖ್ಯಶೇಷಾಯ 
ನಮಃ । ತತ್ನಣಾಶ್ರಿತಾಯೈ ಪೃಥಿವ್ಯಭಿಮಾನಿನ್ಕೆ ಓಂ ಭೂಮೈ್ಮೈ ನಮಃ । 


ದೇವರ ಪೂಜೆ 47 


ತದುಪರಿ ಕ್ಷೀರಸಾಗರಾಭಿಮಾನಿನೇ ಓಂ ವರುಣಾಯ ನಮಃ 1 ತನ್ನಧ್ಯೇ 
ಓಂ ರಮಾರೂಪಶ್ವೇತದ್ವೀಪಾಯ ನಮಃ । ತನ್ನಧ್ಯೇ ಓಂ ರಮಾರೂಪಮಹಾದಿವ್ಯ- 
ರತ್ನಮಂಟಪಾಯ ನಮಃ । ಓಂ ರಮಾರೂಪ ಕಂದನಾಳಸಹಿತಪದ್ಮಾಯ ನಮಃ | 


ಮಂಟಪದಲ್ಲಿರುವ ಸೋಪಾನ ಮತ್ತು ಪದ್ಮದ್ಹಯಗಳ ದೇವತೆಗಳು 


ರಮಾರೂಪಮಹಾದಿವ್ಯಮಂಟಪೇ 
ಷಡ್ದಳಪದ್ಮದಲ್ಲಿ 
(ದಕ್ಷಿಣಕೋಣೇ) ಓಂ ಅಂ ಸೂರ್ಯಮಂಡಲಾಯ ದಕ್ಷಿಣಪಾರ್ಶ್ವದೀಪ- 
ರೂಪಾಯ ನಮಃ | (ವಾಮಕೋಣೇ) ಓಂ ಉಂ ಸೋಮಮಂಡಲಾಯ 
ವಾಮಪಾರ್ಶದೀಪರೂಪಾಯ ನಮಃ | (ಸಮ್ಮುಖೇ) ಓಂ ಮಂ ಹುತಾಶನಾಯ 
ಸಮ್ಮುಖದೀಪರೂಪಾಯನಮಃ | (ದೇವ ವಾಮಕೋಣೇ) ಓಂ ಸಂ ಸತ್ತಾ 
ಭಿಮಾನಿನ್ಯೈ ಶ್ರಿಯ್ಶೆ ನಮಃ । (ದಕ್ಷಿಣಕೋಣೇ) ಓಂ ರಂ ರಜೋಭಿಮಾನಿನ್ಯೈ 


ರಲ ೨ 
ಭೂಮ್ಯೈ ನಮಃ । (ದೇವಸ್ಯ ಪೃಷ್ಠಭಾಗೇ) ಓಂ ಉಪಬರ್ಹಣರೂಪಾಯೈೆ ತಂ 
ತಮೋತಭಿಮಾನಿನ್ಯೈ ದುರ್ಗಾಯೈ ನಮಃ। 

ಸೋಪಾನೇ 


ಪೂರ್ವೇ ಓಂ ಆಮ್‌ ಆತ್ಮನೇ ನಮಃ। ದಕ್ಷಿಣೇ ಓಂ ಅಮ್‌ ಅಂತರಾತ್ಮನೇ ನಮಃ। 
ಪಶ್ಚಿಮೇ ಓಂ ಪಂ ಪರಮಾತ್ಮನೇ ನಮಃ । ಉತ್ತರೇ ಓಂ ಜ್ಲಾಂ ಜ್ಞಾನಾತ್ಮನೇ ನಮಃ । 


ಅಷ್ಟದಳಕಮಲದಲ್ಲಿ 
(೧) ಓಂ ಛತ್ರಧಾರಿಣ್ಯೈ ವಿಮಲಾಯ್ಕೆ ನಮಃ । (೨) ಓಂ ಚಾಮರಧಾರಿಣ್ಯೈ 
ಉತ್ಕರ್ಷಿಣ್ಯೈ ನಮಃ । (೩) ಓಂ ವ್ಯಜನಧಾರಿಣ್ಯೈ ಜ್ಞಾನಾಯ್ಕೆ ನಮಃ । (೪) ಓಂ 
ದರ್ಪಣಧಾರಿಣ್ಯೈ ಕ್ರಿಯಾಯ್ಕೆ ನಮಃ । (೫) ಓಂ ಗಾನಕತೆನ್ಟ್ಯಿ ಯೋಗಾಯ್ಯೆ 
ನಮಃ 1 (೬) ಓಂ ನೃತ್ಯಂತ್ಯೈ ಪ್ರಷ್ಟೈ ನಮಃ । (೭) ಓಂ ವಾದ್ಯಹಸ್ತಾಯ್ಕೆ 


ಸತ್ಕಾಯ್ಕೆ ನಮಃ 1 (೮) ಓಂ ಸ್ತೋತ್ರಕತೆಕ್ಯ) ಈಶಾನಾಯ್ಕೆ ನಮಃ । 


ಏತಾಭಿಃ ಕೃತಸೇವಾಂ ಸಮರ್ಪಯಂತ್ಯೈ ಮಧ್ಯೇ ಅನುಗ್ರಹಾಯೈ ನಮಃ । 


48 ದೇವರ ಪೂಜೆ 
ಅಷ್ಟದಳಪದ್ಮದ ಮೇಲೆ 
ಅನುಗ್ರಹಾಖ್ಯಶಕ್ಕೌ ಸಹಸ್ರ ಫಣಾಮಂಡಲಮಂಡಿತಾಯ ತಲ್ಪಾಕಾರಾಯ ಹರೇ- 


ರ್ಯೋಗಾಸನರೂಪಾಯ ಶ್ರೀಮದನಂತಾಯ ನಮಃ । ತದುಪರಿ ರಮಾರೂಪ- 
ಚಿತ್ರಾಸನಾಯ ನಮಃ ॥ 


ವಿತಾನದೇವತಾಯ್ಕೆ ಶ್ರಿಯ್ಛೆ ನಮಃ । ಕಶಿಪುದೇವತಾಯ್ಕೆ ಭುವೇ ನಮಃ । ಉಪ- 
ಬರ್ಹಣದೇವತಾಯೈ ದುರ್ಗಾಯ್ಕೆ ನಮಃ। ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ । 
ಪುಷ್ಪಾದ್ಯುಪಚಾರಪೂಜಾಂ ಸಮರ್ಪಯಾಮಿ | 


೫ ತಂತ್ರಸಾರಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು 21 ಶ್ಲೋಕಗಳಲ್ಲಿ ಸಮಗ್ರ ದೇವರ 
ಪೂಜೆಯನ್ನು ಹೇಳಿದ್ದಾರೆ. ಅದರಲ್ಲಿ 11 ಶ್ಲೋಕ ಪೀಠಪೂಜೆಯ ಬಗ್ಗೆಯೇ ಹೇಳಿದ್ದಾರೆ. 
ಆದ್ದರಿಂದ ಪೀಠಪೂಜೆಯನ್ನು ವಿವರವಾಗಿ ಶ್ರದ್ಧೆಯಿಂದ ಮಾಡಬೇಕು. 


ಭಗವಂತನನ್ನು ಧ್ಯಾನ ಮಾಡಿರಿ 

೫ ತುಲಸೀದಳವನ್ನು ಕೈಯ್ಯಲ್ಲಿ ಹಿಡಿದುಕೊಳ್ಳಿ. ಕಣ್ಮುಚ್ಚಿ ನೇರ ಕುಳಿತುಕೊಳ್ಳಿ . 
ಹೃದಯದಲ್ಲಿ ಸುಷುಮ್ನಾನಾಡಿಯ ಒಳಗೆ ಅಷ್ಟದಳಕಮಲವು ಕೆಳಮುಖವಾಗಿರುವುದನ್ನು 
ಕಾಣಿರಿ. "ಓಂ ಯಂ ಓಂ' ಎಂದು ಉಚ್ಚರಿಸಿರಿ. ಆ ಕಮಲವು ಮೇಲ್ಮುಖವಾದದ್ದನ್ನಾಗಿ 
ಕಾಣಿರಿ. "ಓಂ ಓಂ ಓಂ' ಎಂದು ಉಚ್ಛರಿಸಿರಿ. ಈಗ ಕಮಲ ಅರಳಿದ್ದನ್ನು ಕಾಣಿರಿ. ಕಮಲದ 
ಕರ್ಣಿಕೆಯಲ್ಲಿಕುಳಿತ ಸಚ್ಚಿದಾನಂದಾತಕನಾದ ಬಿಂಬನನ್ನು ಹೀಗೆ ಧ್ಯಾನಗೈಯ್ಯಿರಿ. 


ಅಷ್ಟಪತ್ರೇ ತು ಹೃತ್ವದ್ಧೇ ಮಧ್ಯೇ ಸೂರ್ಯೇಂದುವಹ್ಲಿಗಮ್‌ । 
ಪೀಠಂ ತನ್ನಧ್ಯಪದ್ಧಸ್ಮಂ ನಾರಾಯಣಮನಾಮಯಮ್‌ ॥ 
ಉದ್ಯದಾದಿತ್ಯಸಂಕಾಶಂ ತೇಜಸಾ5ನುಷಮಂ ಸದಾ 
ಸಹಸ್ರೇಣಾಪಿ ಸೂರ್ಯಾಣಾಂ ಸಜ್ಜಾ ನಾನಂದರೂಪಿಣಮ್‌ ॥ 
ಅತಿರಿಕ್ತತಲಂ ಭಾಸ್ವನ್ನಖವ್ರಾತವಿಭೂಷಿತಮ್‌ I 

ವೃತ್ತಜಂಘಂ ವೃತ್ತಜಾನುಂ ಹಸ್ತಿಹಸ್ತೋರುಮೀಶ್ವರಮ್‌ | 
ಮಹಾಕಟಿತಟಾಬದ್ಧಕಾಂಚೀಪೀತಾಂಬರೋಜ್ಜ ಹಿಮ್‌ । 
ನಿಮ್ನನಾಭಿಂ ಚ ತ್ರಿವಲಿಸಂವೈತೋದರಬಂಧನಮ್‌ ॥ 


ದೇವರ ಪೂಜೆ 49 


ಎಸ್ತಾರವಕ್ಸಸಂ ಭ್ರಾಜತ್‌ ಕೌಸ್ತುಭಾರ ರಮುಕ್ತಕಂಧರಮ್‌ । 
ವನಮಾಲಾಧರಂ ಹಾರವೈಜಯಂತ್ಯಾದಿಭಿರ್ಯುತಮ್‌ ॥ 


ಪೃಥುದೀರ್ಫಚತುರ್ಬಾಹುಂ ಶಂಖಚಕ್ರಗದಾಂಬುಜೈೆಃ I 
ಯುಕ್ತಮುನ್ನಿದ್ರಪದ್ದಾಕ್ಷಂ ಸ್ಫುರನ್ಮಕರಕುಂಡಲಮ್‌ || 


ಪೂರ್ಣಚಂದ್ರಾಯುತೋದ್ರಿಕ್ಟಕಾಂತಿಸನ್ಮುಖಪಂಕಜಮ್‌ । 
ಸುಭ್ರುವಂ ಸುಲಲಾಟಂ ಚ ಕಬರೀಬದ್ಧಮೂರ್ಧಜಮ್‌ ॥ 


ನಿಃಶೇಷದುಃಖಶಮನಂ ನಿತ್ಯಾನಂದಂ ಶುಚಿಸ್ಥಿತಮ್‌ । 
ಲಕ್ಷ್ಮೀಧರಾಭ್ಯಾಮಾಶ್ಸಿಷ್ಟಂ ಸ್ವಮೂರ್ತಿಗಣಮಧ್ಯಗಮ್‌ ॥ 


ಬ್ರಹ್ಠ್ಮವಾಯುಶಿವಾಹೀಶವಿಪೈ: ಶಕ್ರಾದಿಕೈರಪಿ । 
ಸೇವ್ಯಮಾನಂ ಸದಾ ಭಕ್ತ್ಯಾ ಧ್ಯಾಯೇನ್ನಿತ್ಯಂ ಸ್ವಶಕ್ತಿಕಮ್‌ ॥ 


ಓಂ ಲಂ ಪೃಥಿವ್ಯಾತಕಂ ಗಂಧಂ ಸಮರ್ಪಯಾಮಿ । ಓಂ ಹಂ ಆಕಾಶಾತಕಂ 

ಪುಷ್ಪಂ ಸಮರ್ಪಯಾಮಿ । ಓಂ ಯಂ ವಾಯ್ತಾತ್ಸಕಂ ಧೂಪಂ ಸಮರ್ಪಯಾಮಿ । 
ಓಂ ರಮ್‌ ಅಗ್ಭ್ಯಾತಕ್ರಂ ದೀಪಂ ಸಮರ್ಪಯಾಮಿ | ಓಂ ವಂ ಅಮೃತಾತ್ರಂ 
ನೈವೇದ್ಯಂ ಸಮರ್ಪಯಾಮಿ ॥ 

ಉದ್ಯದ್ಧಾಸ್ಪತಮಾಭಾಸಶ್ಚಿದಾನಂದೈಕದೇಹವಾನ್‌ I 

ಚಕ್ರಶಂಖಗದಾಪದ್ಧಧರೋ ಧೈೇಯೋತಹಮೀಶ್ನರ: ॥ 

ಲಕ್ಷ್ಮೀಧರಾಭ್ಯಾಮಾಶ್ಚಿಷ್ಠಃ ಸ್ವಮೂರ್ತಿಗಣಮಧ್ಯಗಃ । 

ಬ್ರಹ್ಮವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 

ಸೇವ್ಯಮಾನೋರಧಿಕಂ ಭಕ್ತ್ಯಾ ನಿತ್ಯನಿ:ಶೇಷಶಕ್ತಿಮಾನ್‌ । 

ಉದ್ಯದ್ಧಾನುಸಹಸ್ತಕೋಟಿವಿಲಸತ್ತದ್ದಸ್ಸುರತ್ವರ್ಣಿಕಾ 

ಮಾಣಿಕ್ಯಾದಿಮಣಿಪ್ರವಾಲಖಚಿತೇ ಸಿಂಹಾಸನೇ ಸಂಸ್ಥಿತಮ್‌ । 


ಕೇಯೂರಾಂಗದಹಾರನೂಪುರಯುತಂ ಸ್ವರ್ಣಾಭಪೀತಾಂಬರಂ 
ಮಂದಸ್ಥೇರಮುಪಾಸ್ಥಹೇ ಸಮುಕುಟಂ ನಿತ್ಯಂ ರಮೇಶಂ ಹರಿಮ್‌ ॥ 


50 ದೇವರ ಪೂಜೆ 


ಹೃದ್ಯಾಕಾಶೇನಷ್ಠಪತ್ರೇ ಸರಸಿ ಭುವಿ ಗುಹಾಯಾಂ ಸದಾ ಕರ್ಣಿಕಾಯಾಂ 
ದೀಪ್ಯಂತಂ ಸೂರ್ಯಕೋಟಿಪ್ರಭಮಜರಮಜಂ ನಿತ್ಯಮಾನಂದಮೂರ್ತಿಮ್‌ । 
ಇಂದೂನಾಂ ಕೋಟಿಭಾಸಾ ಪರಿಗತಮಥ ಸಜ್ಜಾನುಸಂಸಕ್ತಬಾಹು- 

ದ್ವಂದ್ದಂ ಶಂಖಾರಿಬಾಹುಂ ಸುವಿವೃತವದನಂ ನಾರಸಿಂಹಂ ನತೋಶಸ್ಥಿ || 


ಅಷ್ಟೈಶ್ವರ್ಯಸಮಾಯುಕ್ತಂ ಶ್ವೇತಮತ್ಕಂತನಿರ್ಮಲಮ್‌ I 
ಶ್ವೇತಾಬ್ದಸ್ಥಂ ಪದ್ಧಕರಂ ಗದಿನಂ ಶಂಖಚಕ್ರಿಣಮ್‌ ॥ 


ಶುದ್ಧಸ್ಗಟಿಕಸಂಕಾಶಂ ಸರ್ವಾಭರಣಭೂಷಿತಮ್‌ । 
ವನಮಾಲಾಧರಂ ದೇವಂ ಧ್ಯಾಯೇತ್‌ ನಾರಾಯಣಂ ವಿಭುಮ್‌ ॥ 


ಹೃ ದಿಸ್ಥಾ ಯಾ ಹರೇರ್ಮೂರ್ತಿರ್ಜೀವೋ ಯತ್ನತಿಬಿಂಬಕಃ | 
ಯದ್ದಶೇ ವರ್ತತೇ ಜೀವಃ ಸಾತು ಜೀವಕಲಾ ಸ್ಮೃತಾ || 


ಹೃದಯೇ ಸರ್ವಶೋ ವ್ಯಾಪೀ ಪ್ರಾದೇಶಃ ಪುರುಷೋತ್ತಮಃ | 
ಜೀವಾನಾಂ ಸ್ಮಾನಮುದ್ದಿಷ್ಟಸರ್ವದೈವ ಸನಾತನಃ ॥ 


ಹೃತ್ಯರ್ಣಿಕಾಮೂಲಗತಃ ಸೋರಂಗುಷ್ಕಾಗ್ರಪ್ರಮಾಣಕಃ। 
ಮೂಲೇಶ ಇತಿ ನಾಮಾಸ್ಕಿನ್‌ ಸರ್ವೇ ಜೀವಾ ಪ್ರತಿಷ್ಠಿತಾಃ | 


ಅಂಗುಷ್ಕಮಾತ್ರೇ ಪುರುಷೇ ಕರ್ಣಿಕಾಗಸ್ಥಿತೇ ಹರೌ । 
ಪ್ರವಿಶಂತಿ ಸುಷುಪ್ತೌ ತು ಪ್ರಬುದ್ಧ್ಯಂತೇ ತತಸ್ತಥಾ । 


ಜೀವಹೃತ್ಶರ್ಣಿಕಾಮಧ್ಯೇ ಜೀವಾಂಗುಷ್ಠಪ್ರಮಾಣಕಃ । 
ಆತ್ಮನಾಮಾ ಬಿಂಬರೂಪೀ ಪ್ರಾಜ್ಞ ಇತ್ಯಪಿ ಯಂ ವಿದುಃ । 
(ಸೋರಯಂ ತ್ರಿರೂಪೋ ಭಗವಾನ್‌ ಹೃದಯಾಖ್ಯಃ ಪ್ರಕೀರ್ತಿತಃ ॥) 


ಆತ್ಮಾಂತರಾತ್ಮೇತಿ ಹರಿರೇಕ ಏವ ದ್ವಿಧಾ ಸ್ಥಿತಃ | 
ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಮ್‌ ॥ 


ದೇಹಾಂಗುಷ್ಠಮಿತೋ ದೇಹೇ ಜೀವಾಂಗುಷ್ಠಮಿತೋ ಹೃದಿ। 
ಜೀವಾಂತರ್ಯಾಮಿಣೋ ವಿಷ್ಣುರಾತ್ಮನಾಮಾ ಪ್ರಕೀರ್ತಿತಃ ॥ 


ದೇವರ ಪೂಜೆ 51 


ತೇಜಸ್ಪಾರಮಯೀಂ ದಿವ್ಯಾಂ ಪ್ರತಿಮಾಂ ಪ್ರತಿಮಾಗತಾಮ್‌ । 
ಧ್ಯಾತ್ವಾ ಪ್ರಾಣಾಧಿಪಂ ತತ್ರ ಪ್ರತಿಮಾರೂಪಿಣಂ ಪ್ರಭುಮ್‌ ॥ 


ತನ್ನಧ್ಯೇ ರಮಯಾ ಸಾರ್ಧಮಾಸೀನಂ ಕ್ವೀರನೀರವತ್‌ । 
ಪ್ರತಿಮಾರೂಪಿಣಂ ಸಮ್ಯಗ್‌ ಧ್ಯಾತ್ಹೈವಾನವಾಹಯೇತುದಧೀಃ ॥ 


ಆವಾಹನೆ 
ಶ್ರೀಮುಖ್ಯಪ್ರಾಣದೇವರನ್ನು ಪ್ರತಿಮೆಯಲ್ಲಿ ಆವಾಹನೆ ಮಾಡಿರಿ 
ಉದ್ಯದ್ರವಿಪ್ರಕರಸನ್ನಿಭಮಚ್ಯುತಾಂಕೇ 
ಸ್ವಾಸೀನಮಸ್ಯ ನುತಿನಿತ್ಯವಚಃ ಪ್ರವೃತ್ತಿಮ್‌ । 
ಧ್ಯಾಯೇದ್ದದಾಭಯಕರಂ ಸುಕೃತಾಂಜಲಿಂ ತಂ 
ಪ್ರಾಣಂ ಯಥೇಷ್ಟತನುಮುನ್ನತಕರ್ಮಶಕ್ತಿಮ್‌ ॥ 


ಧ್ಯಾಯೇದ್ದಾಲದಿವಾಕರದ್ಭುತಿನಿಭಂ ದೇವಾರಿದರ್ಸಾಪಹಂ 
ದೇವೇಂದ್ರಪ್ರಮುಖಂ ಪ್ರಶಸ್ತಯಶಸಂ ದೇದೀಪ್ಯಮಾನಂ ರುಚಾ । 
ಸುಗ್ರೀವಾದಿಸಮಸ್ತವಾನರಯುತಂ ಸುವ್ಯಕ್ತತತ್ತ್ವಪ್ರಿಯಂ 
ಸಂರಕ್ತಾರುಣಲೋಚನಂ ಪವನಜಂ ಪೀತಾಂಬರಾಲಂಕೃತಮ್‌ ॥ 
ಓಂ ಹಂ ಹನುಮತೇ ನಮಃ ಓಂ ॥ ಎಂದು ಜಪಿಸಿ ಕೈಯಲ್ಲಿ ತುಲಸೀಪುಷ್ಪಗಳನ್ನು 
ಹಿಡಿದು ಹೀಗೆ ಹೇಳಿರಿ - 
ಏಹ್ಯೇಹಿ ಹೃತ್ತದಸ್ತಿಶ ಬಿಂಬಾತಕ್ರಮೂಲೇಶರೂಪೀ ಪರಮಾತ್ಮನಃ ಪಾದಾಂ- 
ಗುಷ್ಠಸ್ನಿತ ಶ್ರೀಮುಖ್ಯಪ್ರಾಣಂ ಪೀಠಸ್ಥಿತೈತದ್ಧಾಶುಮಯಪ್ರತಿಮಾಂತಸ್ಥಿತತೇಜಸ್ಸಾರ- 
ಮಯಪ್ರತಿಮಾಯಾಮಾವಾಹಯಾಮಿ | 
ಓಂ ಪ್ರಾಣಾಯ ನಮಃ ಓಂ; ಓಂ ಅಪಾನಾಯ ನಮಃ ಓಂ; ಓಂ ವ್ಯಾನಾಯ 
ನಮಃ ಓಂ; ಓಂ ಉದಾನಾಯ ನಮಃ ಓಂ; ಓಂ ಸಮಾನಾಯ ನಮಃ ಓಂ 


(ಆವಾಹನಾದಿ ಮುದ್ರೆಗಳನ್ನು ತೋರಿಸಿ ಪ್ರಾಣದೇವರ ಮೂಲಮಂತ್ರವನ್ನು ಜಪಿಸಬೇಕು) 


52 ದೇವರ ಪೂಜೆ 
ಗರುಡದೇವರ ಆವಾಹನೆ 


ಗರುಡಃ ಸರ್ವದಾ ಧ್ಯೇಯಃ ಸುಧಾಪೂರ್ಣಂ ಹಿರಣ್ಣಯಮ್‌ । 
ದಧಾನಃ ಕುಂಭಮಭಯಂ ಪೀತಃ ಶುಕ್ಲೋ5 ರುಣೋ ಹರಿತ್‌ । 
ಕೃಷ್ಣಶ್ವಾಜಾನುತೋ ನಾಭೇಃ ಕಂಠಾತ್‌ ಕಾದಂತ ಏವ ಚ ॥ 
ಪ್ರಿಯಾಯುಕ್‌ ಪುರತೋ ವಿಷ್ಣೋಃ ಪಕ್ಷತುಂಡಸಮನ್ವಿತಃ | 
ಜಂಗಮಸ್ಥಾವರವಿಷಹೃದಯಂ ಸರ್ವಕಾಮದ;ಃ ॥ 
“ಓಂ ಕ್ಲಿಪ ಸ್ವಾಹಾ ಓಂ' ಎಂದು ಜಪಿಸಿ - ಕೈಯ್ಯಲ್ಲಿ ತುಳಸೀಪುಷಗಳನ್ನು ಹಿಡಿದು 
ಏಹ್ಯೇಹಿ ಮಮ ಹೃತ್ತದಸ್ತಿತ ಬಿಂಬರೂಪೀ ಪರಮಾತ್ಮನಃ ಪುರತಃಸ್ಥಿತ ಗರುಡಂ 
ಹೀರಸಿತ್ಸತದ್ದಾತುಮಯಪ್ರತಿಮಾಂತಸ್ಥಿತತೇಜಸ್ಸಾರಮಯಪ್ಪ ತಿಮಾಯಾಮಾವಾ- 
ಹಯಾಮಿ | ಆವಾಹನಮುದ್ರಾಂ ಪ್ರದರ್ಶಯಾಮಿ ॥ 


(ಆವಾಹನಾದಿ ಮುದ್ರೆಗಳನ್ನು ತೋರಿಸಿ ಗರುಡದೇವರ ಮೂಲಮಂತ್ರವನ್ನು ಜಪಿಸಬೇಕು). 
ದೇವಪೂಜಾರ್ಥಮ್‌ ಆವರಣದೇವತಾನ್‌ ಸಮಸ್ತದೇವತಾವೃಂದಂ ಖಷಿ 
ವೃಂದಂ ಗುರುವೃಂದಂ ಚ ತತ್ತತ್‌ಸ್ಮಾನೇಷು ಆವಾಹಯಾಮಿ । 


ಹೃದಯಕಮಲದಿಂದ ಪ್ರತಿಮೆಯಲ್ಲಿ ಶ್ರೀಹರಿಯನ್ನು ಆವಾಹನೆ ಮಾಡಿರಿ 


೫: ಬಿಂಬರೂಪಿಯು ಹೃದಯದಿಂದ ಸುಷುಮ್ನಾನಾಡಿಯ ಮೂಲಕ ಎಡಮೂಗಿನ 
ರಂಧ್ರದಿಂದ ತುಳಸಿಗೆ ಚಂದು ಅಲ್ಲಿಂದ ಪ್ರತಿಮೆಯಲ್ಲಿ ಸನ್ನಿಹಿತನಾಗುವನು. 


ಸಹಸ್ರಶೀರ್ಷಾ ಇತ್ಯಸ್ಯ ನಾರಾಯಣ ಯಷಿಃ, ಪುರುಷೋ ದೇವತಾ, ಅನು- 
ಷ್ಟುಪ್‌ ಛಂದಃ ಆವಾಹನೇ ವಿನಿಯೋಗಃ ॥ 


ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್‌ । 

ಸ ಭೂಮಿಂ ವಿಶ್ವತೋ ವೃತ್ವಾನ ತ್ಯತಿಷ್ಠದ್ದಶಾಂಗುಲಮ್‌ || 

ಓಂ ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ। 
ಘೋಷಾ ಇದಸ್ಯ ಶೃಣ್ಣಿೇ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ॥ 


ದೇವರ ಪೂಜೆ 53 


ಏಷ್ಯೇಹಿ ಮಮ ಹೃತ್ತದಸ್ಪಿತ ಶ್ರೀಪುರುಷೋತ್ತಮ | 
ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೇ | 


ತತ್ರ ತತ್ರ ಸ್ಥಿತಂ ವಿಷ್ಣುಂ ತತ್ತನ್ಮೂರ್ತಿಗತೇನ ವೈ । 
ಏಕೀಭೂತಂ ಚಿಂತಯಿತ್ವಾತದ್ರೂಪಂ ವ್ಯಾಪ್ತರೂಪತಃ॥ 


ವ್ಯಾಪ್ತಂ ತದ್ದಿಂಬರೂಪೇಣ ಬಿಂಬಮರ್ಚಾಗತೇನ ವೈ | 
ಏಕೀಭೂತಂ ಚಿಂತಯಿತ್ವಾ ಭಕ್ತಿಮಾನ್‌ ಪೂಜಯಾಮ್ಯಹಮ್‌ || 


ಸ್ವಾತಂತ್ರ್ಯಾದ್ದೇಶಕಾಲಾದಿವ್ಯವಧಾನೋಜ್ಜಿತತ್ವತಃ । 

ಸ್ಥಿತ್ತೈವ ತತ್ತತ್ಸ್ಯಾನೇಷು ಸ್ವಪೂಜ್ಯಪ್ರತಿಮಾಸ್ಕಿತಮ್‌ ॥ 
ಭಾವಯೇತ್ಪಚ್ಚಿದಾನಂದಸಾಂದ್ರಸುಂದರವಿಗ್ರಹಮ್‌ । 
ನಖಾದಿಕೇಶಪರ್ಯಂತಂ ರೂಪಾನಂತ್ಯೇನ ಸಂಯುತಮ್‌ । 
ಮದ್ದುರೂಕ್ತಾನುಸಾರೇಣ ಚಿಂತಯೇ5ಹಂ ಯಥಾಮತಿ ॥ 


ಏಹ್ಯೇಹಿ ಮಮ ಹೃತದಸ್ಟಿತಂ ಶ್ರೀನೃಸಿಂಹಪ್ರಾಜ್ನಹರಿನಾಮಕರೂಪತ್ರಯಾತಂ 
ಐ ಥಿ ಇಗ [1 

ಬಿಂಬರೂಪಿಣಂ ರಾಮಕೃಷ್ಣವೇದವ್ಯಾಸಾದ್ಯನಂತಾವತಾರರೂಪಾವಯವಗುಣ- 
ಕ್ರಿಯಾತ್ತಕಂ ಭಗವಂತಂ ಶ್ರೀಲಕ್ಷ್ಮೀನಾರಾಯಣಂ ಪೀಠಸ್ಥಿತೈತದ್ಧಾಶುಮಯ- 
ಪ್ರತಿಮಾಂತಃಸ್ಥಿತತೇಜಸ್ಸಾರಮಯಪ್ರತಿಮಾಂತಸ್ಥಿತಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ 
ರಮಯಾ ಸಹ ಕ್ಷೀರನೀರವದಾಸೀ ಸ್ವಪ್ರತಿಮಾಯಾಮಾವಾಹಯಾಮಿ | 
೫. ವಾಮನಾಸಾಪುಟದಿಂದ (ಮೂಗಿನ ಎಡಹೊಳ್ಳೆಯಿಂದ) ಗಾಳಿಯನ್ನು ಬಿಟ್ಟು 
ತುಳಸಿಯನ್ನು ಪ್ರತಿಮೆಯ ಮೇಲೆ ಇಡಬೇಕು. ಅಂಜಲಿಮುದ್ರೆಯಿಂದ ಮುಂದೆ 
ಪ್ರಾರ್ಥಿಸಬೇಕು. 

ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಸರೋ ಭವ। 

ವಿಭೋ ಸಕಲಲೋಕೇಶ ವಿಷ್ಣೋ ಜಿಷ್ಣೋ ಹರೇ ಪ್ರಭೋ। 


೧... ಪೂಜೆಯನ್ನು ಬೇರೆಯವರ ಮನೆಯಲ್ಲಿ ಅವರಿಗೋಸ್ಕರ ಮಾಡುವಾಗ “ಸೂರ್ಯ- 
ಮಂಡಲಮಧ್ಯಸ್ಥಂ ಶ್ರೀನಾರಾಯಣಂ ಆವಾಹಯಾಮಿ ಎಂದು ಆವಾಹನೆ ಮಾಡಬೇಕು. 


54 ದೇವರ ಪೂಜೆ 
ತ್ವಾಂ ಭಕ್ತ್ಯಾ ಪೂಜಯಾಮ್ಯದ್ಯ ಭೋಗೈರರ್ಫ್ಯಾದಿಭಿಃ ಕ್ರಮಾತ್‌ । 
ಪೂಜಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ | 
ಭಕ್ತಸ್ಯ ಮಮ ಪೂಜಾಂ ತ್ವಂ ಗೃಹೀತ್ವಾ ಪಾಹಿ ಮಾಂ ವಿಭೋ॥ 
ಭೋ ಸ್ವಾಮಿನ್‌ ಜಗತಾಂ ನಾಥ ಯಾವತ್ಪೂಜಾವಸಾನಕಮ್‌ । 
ತಾವತ್‌ ಸಂಪ್ರೀತಿಭಾವೇನ ಬಿಂಬೇಶಸ್ಮಿನ್‌ ಸುಸ್ಥಿರೋ ಭವ 


ಸೇ ಮತ್ತೊಂದು ದಳವನ್ನು ಹಿಡಿದುಕೊಂಡು ಪ್ರತಿಮೆ ಮುಟ್ಟಿ "ಓಂ' ಎಂದು ಹದಿನಾರು 
ಬಾರಿ ಉಚ್ಚರಿಸಿರಿ. ಒಂದೊಂದು ಬಾರಿ ಉಚ್ಚರಿಸಿದಾಗಲೂ ಒಂದೊಂದು ಸಂಸ್ಕಾರಗಳು 
ಸಂಪನ್ನವಾಗಿ ಷೋಡಶಸಂಸ್ಕಾರಗಳು ನಡೆದಿವೆಯೆಂದು ಕ್ಷಣದಲ್ಲಿಯೇ ಭಾವಿಸಿರಿ. 


ಅಷ್ಲಾಕ್ಷರಮಂತ್ರಃ 
"ಓಂ ಓಂ ನಮೋ ನಾರಾಯಣಾಯ ಓಮ್‌' (ಪ್ರಾಣಾಯಾಮ ಮಾಡಬೇಕು.) 


ಅಸ್ಯ ಶ್ರೀನಾರಾಯಣಾಷ್ಟಾಕ್ಟರಮಂತ್ರಸ್ಯ ಅಂತರ್ಯಾಮೀ ಯಷಿಃ (ಶಿರಸಿ) । 
ದೈವೀ ಗಾಯತ್ರೀಛಂದಃ (ಮುಖೇ) । ಶ್ರೀನಾರಾಯಣೋ ದೇವತಾ (ಹೃದಯೇ) ॥ 


ಓಂ ಕೃದ್ಧೋಲ್ಕಾಯ ಹೃದಯಾಯ ನಮಃ | ಓಂ ಮಹೋಲ್ವಾಯ ಶಿರಸೇ 
ಸ್ವಾಹಾ । ಓಂ ವೀರೋಲ್ಯಾಯ ಶಿಖಾಯೈ ವೌಷಟ್‌ । ಓಂ ದ್ಯೂಲ್ವಾಯ ಕವಚಾಯ 
ಹುಮ್‌ । ಓಂ ಸಹಸ್ರೋಲ್ಯಾಯ ಅಸ್ತ್ರಾಯ ಫಟ್‌ । (ಇತಿ ದಿಗ್ಗಂಧಃ) 


ಉದ್ಯದ್ಭಾಸ್ಪತಮಾಭಾಸಶ್ಚಿದಾನಂದೆ ೃಕದೇಹವಾನ್‌ 
ಚಕ್ರಶಂಖಗದಾಪದ್ಧಧರೋ ಧೈಯೋತಹಮೀಶ್ಪಧಃ । 
ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಠೂ ಸ್ವಮೂರ್ತಿಗಣಮಧ್ಯಗಃ 
ಬ್ರಹ್ಮವಾಯುಶಿವಾಹೀಶವಿಪೈ: ಶಕ್ರಾದಿಕೈರಪಿ ॥ 
ಸೇವ್ಯಮಾನೋತಧಿಕಂ ಭಕ್ತ್ಯಾನಿತ್ಯನಿಃಶೇಷಶಕ್ತಿಮಾನ್‌ 
ಮೂರ್ತಯೋ ಷ್ಟಾವಭಿಧ್ಯೇಯಾಶ್ಚಕ್ರಶಂಖವರಾಭಯೈ: I 
ಯುಕ್ತಾಃ ಪ್ರದೀಪವರ್ಣಾಶ್ವಸರ್ವಾಭರಣಭೂಷಿತಾಃ ॥ 
ಬಿಂಬೋಶಸಿ ಪ್ರತಿಬಿಂಬೋಶಸ್ಥಿ ತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್ನಿರ್ದೋಷಮದ್ದೋಪಂ ವಿರೇಚಯ ನಮೋಸಸ್ತುತೇ। 


ದೇವರ ಪೂಜೆ 55 
ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 
ಮೂಲರೂಪಸವರ್ಣಾನಿ ಕೃಷ್ಣಾವರ್ಣಾ ಶಿಖೋಚ್ಛತೇ॥ 
ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, ಪ್ರತಿಮಾ- 
ಶುದ್ಧರ್ಥಂ, ನಾರಾಯಣಾಷ್ಠಾಕ್ಷರಮಂತ್ರಜಪಪೂರ್ವಕನ್ಯಾಸೇ ವಿನಿಯೋಗಃ ॥ 


ಸೃಷ್ಟಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ | ವಾಚಿ 
ಓಂ ರಾಂ ಆತ್ಮನೇ ನಮಃ । ಹೃದಯೇ 
ಓಂ ಯಂ ಅಂತರಾತ್ಮನೇ ನಮಃ । | ನಾಭೌ 
ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ಹೋಃ 
ಓಂಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 

ಸ್ಥಿತಿನ್ಯಾಸ 
ಓಂ ಓಂ ವಿಶ್ವಾಯ ನಮಃ | ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚಿ 
ಓಂ ರಾಂ ಆತ್ಮನೇ ನಮಃ । ಪಾದಯೋಃ 
ಓಂ ಯಂ ಅಂತರಾತ್ಮನೇ ನಮಃ | ಜಾನ್ವೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 


ಓಂ ಯಂ ಜಾನಾತನೇ ನಮಃ! ಹೃದಯೇ 
[J] 


56 ದೇವರ ಪೂಜೆ 


ಲಯನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । '` ಪಾದಯೋಃ 
ಓಂ ನಂ ತೈಜಸಾಯ ನಮಃ । ಜಾನ್ಹೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 
ಓಂ ನಾಂ ತುರ್ಯಾಯ ನಮಃ । ಹೃದಯೇ 
ಓಂ ರಾಂ ಆತ್ಮನೇ ನಮಃ । ವಚಿ 
ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 
ಓಂಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


ಬ್ರಹ್ಮಚಾರಿಗಳು ಸೃಷ್ಟ್ಯಂತವಾಗಿ ಗೃಹಸ್ಥರು ಸ್ಥಿತ್ಯಂತವಾಗಿ ಸನ್ಮ್ಯಾಸಿಗಳು ಲಯಾಂತವಾಗಿ 
ನ್ಯಾಸವನ್ನು ಮಾಡಬೇಕು. ಸನ್ಮ್ಯಾಸಿಗಳು 3೬7: 21 ಬಾರಿ ನ್ಯಾಸವನ್ನು ಮಾಡಬೇಕು. 
ಗೃಹಸ್ಥನು 34: 12 * ಸೃಷ್ಟಿ * ಸ್ಥಿತಿ- 14 ಬಾರಿ ನ್ಯಾಸ ಮಾಡಬೇಕು. ಬ್ರಹ್ಮಚಾರಿಯು 
382 2 6 + ಸೃಷ್ಟಿ: 7 ಬಾರಿ ನ್ಯಾಸ ಮಾಡಬೇಕು. "ಓಂ ಓಂ ನಮೋ ನಾರಾಯಣಾಯ 
ಓಮ್‌' ಎಂದು ಮೂರ್ತಿಯನ್ನು ಮುಟ್ಟಿ ಕನಿಷ್ಠ 12 ಬಾರಿ ನಾರಾಯಣಾಷಾಕ್ಷರ- 
ಮಂತ್ರವನ್ನು ಜಪಿಸಬೇಕು. ಅನಂತರ ಧ್ಯಾನ, ಅಂಗನ್ಯಾಸ, ಕರನ್ಯಾಸಾದಿಗಳನ್ನು ಮಾಡ- 
ಬೇಕು. (ಸೃಷ್ಟಿ, ಸ್ಥಿತಿ, ಲಯ ನ್ಯಾಸಗಳನ್ನು ಗುರುಗಳ ಉಪದೇಶವಿಲ್ಲದೆಯೇ ಮಾಡ- 
ಕೂಡದು). 


ತತ್ತ್ವನ್ಯಾಸಃ 

ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ ಪ್ರಾಣಾ- 
ಯಾಮ ಮಾಡಿರಿ) । ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ ಯಷಿಃ 
(ಶಿರಸಿ) ದೈವೀಗಾಯತ್ರೀ ಛಂದಃ (ಮುಖೇ) । ಶಕ್ತ್ಯಾದಿತತ್ತ್ವರೂಪೀ ಪುರುಷಾದಿ- 
ತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ ವಿನಿ- 
ಯೋಗಃ । 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ದಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 


ದೇವರ ಪೂಜೆ 57 
ಸಂಕರ್ಷಣಾಯ ಶಿಖಾಯ್ಕೆ ವೌಷಟ್‌ | ಓಂ ಭೂರ್ಭುವ್ಪಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 
ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 
ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 


ಶಕ್ತ್ಯಾ ದಿತತ್ತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 


ಓಂ ಪರಾಯ ಶಕ್ಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸ್ಫೂರ್ತ್ಯಾತ್ಮನೇ ಶ್ರೀಲಕ್ಷ್ಮೀ- 
ನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಪ್ರವೃತ್ತಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ | ಓಂ ಪರಾಯ ಕಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ । ಓಂ ಪರಾಯ ವಿದ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ 
ಪರಾಯ ವತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ 
ನಿಯತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಮಾಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ । ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ।೧೨॥ (ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು.) 


ತತ್ತದವಯವೇಷು ದೇವತಾನ್ಯಾಸಃ 
ಓಂ ಪರಾಯ ಅವ್ಯಕ್ತಾತ್ಮನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) ಓಂ 
ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
ಅಹಂಕಾರಾತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 
ಮನ ಆತ್ಮನೇ ಸೃಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 


58 ದೇವರ ಪೂಜೆ 

(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ ಓಂ 
ಪರಾಯ ಶ್ರೋತ್ರಾತ್ಮನೇ ದಿಗ್ದೇವಾಭ್ಯೋ ನಮಃ ॥ ಓಂ ಪರಾಯ ಚಕ್ಷುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ ಓಂ 
ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 


(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ ಓಂ 
ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ 
ಜಯಂತಾಯ ನಮಃ ॥ ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ ಓಂ 
ಪರಾಯ ಉಪಸ್ಥಾತ್ಮನೇ ಮನವೇ ನಮಃ ॥ 


(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ಬಾತ್ಸನೇ ಬೃಹಸತಿ- 
ಪ್ರಾಣಾಭ್ಯಾಂ ನಮಃ ॥ ಓಂ ಪರಾಯ ಸರ್ಶಾತ್ಮನೇ ಅಪಾನಾಯ ನಮಃ ॥ ಓಂ 
ಪರಾಯ ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ ಉದಾನಾಯ 
ನಮಃ ॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 


(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣ- 
ಪತಯೇ ನಮಃ ॥ ಓಂ ಪರಾಯ ವಾಯ್ದ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ 
ತೇಜ ಆತ್ಮನೇ ವಹ್ನಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕೃಷ್ಣಾತಕ್ರಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


ಮಾತೃಕಾನ್ಯಾಸಃ 


ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) - ಖುಪ್ಕಾದಿನ್ಯಾಸಃ 


ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿ (ಶಿರಸಿ) । 


ದೇವರ ಪೂಜೆ 59 
ದೈವೀ ಗಾಯತ್ರೀ ಛಂದಃ (ಮುಖೇ) । ಅಜಾದಿರೂಪೀ ಶ್ರೀಲಕ್ಷ್ಮಿನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ 
ಪಂಚಾಂಗನ್ಯಾಸಃ 
ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ದಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ದಾತ್ಸನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯ್ಕೆ ವೌಷಟ್‌ । ಓಂ ಭೂರ್ಭುವಸ್ಥಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ | 
ಧ್ಯಾನಮ್‌ 
ತಾದೃಗ್ರೂಪಾಶ್ಚ ಪಂಚಾಶಜ್ಞ್ಞಾನಮುದ್ರಾಭಯೋದ್ಯತಾಃ। 
ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 


ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ಧ್ಯರ್ಥಂ 
ಮಾತೃಕಾನ್ಯಾಸಂ ಕರಿಷ್ಯೇ ॥ 

(ಮುಖದಲ್ಲಿ)ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ ನಮಃ ॥ 
ಓಂ ಇಂ ಇಂದ್ರಾಯ ನಮಃ ॥ ಓಂ ಈಂ ಈಶಾಯ ನಮಃ ॥ ಓಂ ಉಂ 
ಉಗ್ರಾಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ ಯತಂಭ- 
ರಾಯ ನಮಃ ॥ ಓಂ ಖೂಂ ಬೂಘಾಯ ನಮಃ ॥ ಓಂ ಲೃಂ ಲೃಶಾಯ ನಮಃ ॥ 
ಓಂ ಲ್ಮಂ ಲ್ಹಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ ಐರಾಯ 
ನಮಃ ॥ ಓಂ ಓಂ ಓಜೋಭ್ಯತೇ ನಮಃ ॥ ಓಂ ಔಂ ಔರಸಾಯ ನಮಃ ॥ ಓಂ 
ಅಂ ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 

(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ ಓಂ 
ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ ಜ 
ಸಾರಾಯ ನಮಃ ॥ 


60 ದೇವರ ಪೂಜೆ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರಭಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥॥ ಓಂ ಠಂ ಠಲಕಾಯ ನಮಃ ॥ ಓಂ 
ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ ನಮಃ ॥ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ ಓಂ 
ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ ನಮಃ ॥ 


(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 


(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು, ಅಸ್ಥಿ) ಓಂ ಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 
ಷಡ್ಗುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ ನಮಃ ॥ 
(ಪ್ರಾಣ) ಓಂ ಳಂ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ ಲಕ್ಷ್ಮೀನೃಸಿಂಹಾಯ 
ನಮಃ ॥ 

ಅನೇನ ಮಾತೃಕಾನ್ಯಾಸೇನ ಭಗವಾನ್‌ ಅಜಾದಿರೂಪೀಶ್ರೀಮನಧ್ವಾಂತರ್ಗತ- 
ಶ್ರೀಗೋಪಾಲಕೃಷ್ಣಾತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


ಗೃಹಾ ವೈ ಪ್ರತಿಷ್ಠುಸೂಕ್ತಮ್‌ ತತ್ಪತಿಷ್ಠಿತಮಯಾ ವಾಚಾ ಶಂಸ್ತವ್ಯಂ ತಸ್ಮಾದ್‌ 
ಯದ್ಯಪಿ Bh ಇವ ಮಾತ್‌ ಲಭತೇ ಗೃಹಾದೇವೈ ನಾನಾ ಜಿಗಮಿಷತಿ ಗೃಹಾದಿ 
ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ಸುಪ್ರತಿಷ್ಠಿಶಮಸ್ತು) 


“ಬು ಜು ಬು ಜು ಬ 


ದೇವರ ಪೂಜೆ 61 


ಹೋಡಶೋಪಚಾರಪೂಜೆ 
ಭಗವಂತನಿಗೆ ಷೋಡಶೋಪಚಾರಪೂಜೆ ಪ್ರಾರಂಭವಾಯಿತು 


ಅರ್ಯ 
ಲಕ್ಷ್ಮೀದೇವಿಯು ಅರ್ಫ್ಯವನ್ನು ಕೊಡುವಳು 
ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ। 
ತನ್ನೋ ವಿಷ್ಣುಃ ಪ್ರಚೋದಯಾತ್‌ ॥ 
ಓಂ ನಮೋ ನಾರಾಯಣಾಯ -ಲಕ್ಷ್ಮೀಹಸ್ತೇನ ಶಂಖೋದಕೇನ ಅರ್ಫ್ಯಂ 
ಸಮರ್ಪಯಾಮಿ । ಅರ್ಫ್ಯಾರ್ಥೇ ಗೋಕರ್ಣಮುದ್ರಾಂ ಪ್ರದರ್ಶಯಾಮಿ ॥ 


ಪಾದ್ಯ 


ಸರಸ್ವತಿಯು ಶ್ರೀಹರಿಯ ಕಾಲು ತೊಳೆಯುವಳು 

ಓಂ ಅಸ್ಮಿನ್‌ ರಾಷ್ಟ್ರೇ ಶ್ರಿಯಮಾಷೇಶಯಾಮ್ಯತೋ ದೇವೀಃ ಪ್ರತಿಪಶ್ಯಾಮ್ಯಾಪಃ | 
ದಕ್ಷಿಣಂ ಪಾದಮವನೇ ನಿಜೋಸಸ್ಮಿನ್‌ ರಾಷ್ಟ್ರ ಇಂದ್ರಿಯಂ ದಧಾಮಿ। 
ಸವ್ಯಂ ಪಾದಮವನೇ ನಿಜೇ$ಸ್ಕಿನ್‌ ರಾಷ್ಟ್ರ ಇಂದ್ರಿಯಂ ವರ್ಧಯಾಮಿ। 
ಪೂರ್ವಂ ಮನ್ಯಮಪರಮನ್ಯಂ ಪಾದಾವವನೇ ನಿಜೇ। ದೇವಾ ರಾಷ್ಟ್ರಸ್ಯ ಗುಪ್ತ್ಯಾ 
ಅಭಯಸ್ಕಾವರುಧ್ಯೆ ೪! ಆಪಃ ಪಾದಾವನೇ ಜನೀರ್ದ್ವಿಷಂತಂ ನಿರ್ದಹಂತು ಮೇ॥ 

ಸರಸ್ವತೀಹಸ್ತೇನ ಪಾದ್ಯಂ ಸಮರ್ಪಯಾಮಿ । ಪಾದ್ಯಾರ್ಥೇ ಹಂಸಮುದ್ರಾಂ 
ಪ್ರದರ್ಶಯಾಮಿ । 


ಆಚಮನ 
ರತಿಯು ಶ್ರೀಹರಿಗೆ ಆಚಮನ ನೀಡುವಳು 


ಶಂ ನೋ ದೇವೀರಭಿಷ್ಠಯ ಆಪೋ ಭವಂತು ಪೀತಯೇ | ` 
ಶಂ ಯೋರಭಿ ಸ್ರವಂತು ನಃ॥ 


62 ದೇವರ ಪೂಜೆ 


ರತಿಹಸ್ತೇನ ಆಚಮನಂ ಸಮರ್ಪಯಾಮಿ । ಆಚಮನಾರ್ಥೇ ಮೃಗೀಮುದ್ರಾಂ 
ಪ್ರದರ್ಶಯಾಮಿ । 


ಮಧುಪರ್ಕ 
ಬ್ರಹ್ಮದೇವರು ಶ್ರೀಹರಿಗೆ ಮಧುಪರ್ಕ ನೀಡುವರು 
ವಿರೋಜೋ ದೋಹೋಸಿ ವಿರೋಜೋ ದೋಹಮಶೀಯ ಮಯಿ ದೋಹಃ 


ಪದ್ಯಾಯೈ ವಿರಾಜಃ ॥ 


ಪವಿತಾಮಹಹಸ್ತೇನ ಮಧುಪರ್ಕಂ ಸಮರ್ಪಯಾಮಿ ॥ ಮಧುಪರ್ಕಾರ್ಥೇ 
ಸೂಕರಮುದ್ರಾಂ ಪ್ರದರ್ಶಯಾಮಿ ॥ 


ಪುನರಾಚಮನ 
ಶಾಂತಿಯು ಪುನರಾಚಮನೀಯವನ್ನು ನೀಡುವಳು 


ಶಂ ನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೇ | 
ಶಂ ಯೋರಭಿ ಸ್ರವಂತು ನಃ ॥ 


ಇತಿ ಶಾಂತಿಹಸ್ತೇನ ಪುನರಾಚಮನಂ ಸಮರ್ಪಯಾಮಿ । ಪುನರಾಚಮನಾರ್ಥೇ 
ಮೃಗೀಮುದ್ರಾಂ ಪ್ರದರ್ಶಯಾಮಿ | 


ದೇವರನ್ನು ಅಭಿಷೇಕಕ್ಕೆ ಬರಲು ಪ್ರಾರ್ಥಿಸಬೇಕು 
ಓಂ ಉತ್ತಿಷ್ಠ ಬ್ರಹ್ಮಣಸ್ಪತೇ ದೇವಯಂತಸ್ವ್ವೇಮಹೇ । 
ಉಪ ಪ್ರ ಯಂತು ಮರುತಃ ಸುದಾನವ ಇಂದ್ರ ಪ್ರಾಶೂರ್ಭವಾ ಸಚಾ॥ 


ಆಗಚ್ಛ ಶ್ರೀಭಗವನ್ನಿಹ್ನೋ ಸ್ನಾನಾರ್ಥಂ ಮಜ್ಜನಾಲಯಮ್‌ । 


ದೇವರ ಪೂಜೆ 63 
ಪಾದುಕೆ ನೀಡಬೇಕು. 
ಇದಂ ಎಷ್ಟುರಿತಿ ಮಂತ್ರಸ್ಯ ಮೇಧಾತಿಥಿ ಯಖಷಿಃ, ವಿಷ್ಣುರ್ದೇವತಾ, ಗಾಯತ್ರೀ 
ಛಂದಃ, ಪಾದುಕಾಸಮರ್ಪಣೇ ವಿನಿಯೋಗಃ । 
ಓಂ ಇದಂ ವಿಷ್ಟುರ್ವಿ ಚಕ್ರಮೇ ತ್ರೇಧಾ ನಿ ದಧೇ ಪದಮ್‌ । 
ಸಮೂಳ್ಳಮಸ್ಯ ಪಾಂಸುರೇ ॥ 


ಪುನಃ ಪೀಠದಲ್ಲಿ ಕುಳ್ಳಿರಿಸಬೇಕು 


ಭದ್ರಂ ಕರ್ಣೇತಿ ಗೌತಮೋ ರಾಹೂಗಣಃ ವಿಶ್ವೇದೇವಾಃ ತ್ರಿಷ್ಟುಪ್‌ 1 ಪೀಠೇ 
ಸ್ಥಾಪನೇ ವಿನಿಯೋಗಃ ॥ 


ಭದ್ರಂ ಕರ್ಣೇಭಿಃ ಶ್ರುಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಚತ್ರಾಃ | 
್ಥಿರೈರಂಗೈ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ॥ 


ಲಕ್ಷ್ಮಿಯಿಂದ ಅಭ್ಯಂಗಸ್ನಾ! ನ 


ಕೇಶಸಂಸ್ಕಾರಂ, ಅಂಗಮರ್ದನಮ್‌, ಸುಗಂಧತೈಲೇನ ಕಸ್ತೂರ್ಯಾದಿ ಕಲ್ಕೇನ 
ಅಭ್ಯಂಗಮ್‌, ಸುವರ್ಣಪಾತ್ರೇಣ ಉಷ್ಣೋದಕಸ್ನಾನಂ ಲಕ್ಷ್ಮೀಹಸ್ತೇನ ಸಮರ್ಪ- 
ಯಾಮಿ । (ತುಳಸೀದಳ ಸಮರ್ಪಿಸಿರಿ) 


ಲಕ್ಷ್ಮಿಯು ಪಂಚಾಮೃತಾಭಿಷೇಕ ಮಾಡುವಳು 
ಹಾಲಿನ ಅಭಿಷೇಕ 
ಆಪ್ಯಾಯಸ್ವೇತ್ಯಸ್ಯ ಗೌತಮಃ ಸೋಮೋ ಗಾಯತ್ರೀ । ಕ್ಷೀರಾಭಿಷೇಕೇ ವಿನಿಯೋಗಃ 


ಓಂ ಆ ಹ್ಯಾಯಸ್ವಸಮೇತು ತೇ ವಿಶ್ವತಃ ಸೋಮ ವೃಷ್ಟಮ್‌ । 


ಭವಾ ವಾಜಸ್ಯ ಸಂಗಥೇ || 


64 ದೇವರ ಪೂಜೆ 
ಕೆನೆ ಮೊಸರಿನ ಅಭಿಷೇಕ 
ದಧಿಕ್ರಾಪ್ಲೋ ವಾಮದೇವೋ ದಧಿಕ್ರಾವಾನುಷ್ಠುಪ್‌ । ದಧ್ಯಭಿಷೇಕೇ ವಿನಿಯೋಗಃ 


ಓಂ ದಧಿಕ್ರಾವ್ಲೋ ಅಕಾರಿಷಂ ಜಿಪ್ಲೋರಶ್ರಸ್ಯ ವಾಜಿನಃ । 
ಸುರಭಿನೋ ಮುಖಾ ಕರತ್‌ ಪ್ರಣ ಆಯೂಂಪಿ ತಾರಿಷತ್‌ ॥ 


ತುಪ್ಪದ ಅಭಿಷೇಕ 

ಘೃತಂ ಮಿಮಿಕ್ಷ ಇತ್ಯಸ್ಯ ಶೌನಕೋ ಗೃತಮದೋ ಜಗತೀ | ಫೃತಾಭಿಷೇಕೇ 
ವಿನಿಯೋಗಃ । 
ಓಂ ಫೃತಂ ಮಿಮಿಕ್ಷೇ ಫೃತಮಸ್ಯ ಯೋನಿರ್ಫ್ಯತೇ ಶ್ರಿತೋ ಫೃತಮ್ವಸ್ಯ ಧಾಮ। 
ಅನುಷ್ಟಧಮಾ ವಹ ಮಾದಯಸ್ವ ಸ್ವಾಹಾಕೃತಂ ವೃಷಭ ವಕ್ಷಿ ಹವ್ಯಮ್‌ ॥ 

ಜೇನುತುಪ್ಪದ ಅಭಿಷೇಕ 
ಮಧುವಾತಾ ರಾಹೂಗಣೋ ಗೌತಮೋ ವಿಶ್ವೇದೇವಾ ಗಾಯತ್ರೀ | ಮಧ್ವಭಿಷೇಕೇ 
ವಿನಿಯೋಗಃ । 
ಓಂ ಮಧು ವಾತಾ ಖುತಾಯತೇ ಮಧು ಕ್ಷರಂತಿ ಸಿಂಧವಃ I ಮಾದ್ವೀರ್ನಃ 
ಸಂತ್ರೋಷಧೀಃ ॥ ಮಧು ನಕ್ತಮುತೋಷಸೋ ಮಧುಮತ್‌ ಪಾರ್ಥಿವಂ ರಜಃ | 
ಮಧು ದ್ಯೌರಸ್ತು ನಃ ಪಿತಾ  ಮಧುಮಾನ್ನೋ ವನಸ್ಪತಿರ್ಮಧುಮಾಳ ಅಸ್ತು 
ಸೂರ್ಯಃ | ಮಾರ್ದ್ವಿರ್ಗಾವೋ ಭವಂತು ನಃ॥ 


ಕಬ್ಬಿನ ಹಾಲಿನ ಅಭಿಷೇಕ 


ಸ್ವಾದುಃ ಪವಸ್ತೇತ್ಯಸ್ಯ ಸೋಮೋ ಭಾರ್ಗವೋ ಜಗತೀ | ಶರ್ಕರಾಭಿಷೇಕೇ 
ವಿನಿಯೋಗಃ । 


ದೇವರ ಪೂಜೆ 65 
ಸ್ವಾದು: ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ। 
ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಪತಯೇ ಮಧುಮಾಳ 


1 
ಅದಾಭ್ಯಃ Il 


ಬಾಳೆಹಣ್ಣುಮತ್ತು ಎಳೆನೀರಿನ ಅಭಿಷೇಕ 
* ದ್ರಾಕ್ಷಿಹಣ್ಣಿನ ರಸ, ಮಾವಿನ ಹಣ್ಣಿನ ರಸವನ್ನು ಅಭಿಷೇಕ ಮಾಡಬಹುದು. 


ಯಾಃ ಫಲಿನೀರಿತ್ಯಸ್ಯಾಥರ್ವಣೋಭಿಷಗೋಷಧಯೋನನುಷ್ಟು ಷ್ಟುಪ್‌ | ಫಲಾಭಿಷೇಕೇ 
ವಿನಿಯೋಗಃ ॥ 


ಓಂ ॥ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿ | 

ಬೃಹಸ್ಪತಿ ಪ್ರಸೂತಾಸ್ತಾ ನೋ ಮುಂಚಂತ್ವಂ ಹಸಃ ॥ 

೫. ಪಂಚಾಮೃತದ ಅಭಿಷೇಕಮಾಡಿದ ಮೇಲೆ ಹಣ್ಣನ್ನು ಇಟ್ಟು ನೈವೇದ್ಯ ಮಾಡಬೇಕು. 

ಅನಂತರ ಈ ಶ್ಲೋಕ ಹೇಳಿಕೊಂಡು ಮಂಗಳಾರತಿ ಮಾಡಬೇಕು. 

ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ 
ಪರಮಗುರುರಭೀಷ್ಟಾವಾಪ್ಟಿದಸಜ್ಜನಾನಾಮ್‌ I 


ನಿಖಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ 
ಸರಸಿಜನಯನೋ ಸೌ ಶ್ರೀಪತಿರ್ಮಾನದೋ ನಃ ॥ 


೫ ತುಳಸಿದಳ ಏರಿಸಿ ನಮಸ್ಕರಿಸಿ ಉದ್ವರ್ಚನೆ ಮಾಡಬೇಕು. ಉಷ್ಣಜಲಾಭಿಷೇಕ ಮಾಡಿ 
ಶುದ್ಧೋದಕಸ್ನಾನ ಮಾಡಿಸಬೇಕು. 


ಲಕ್ಷ್ಮೀದೇವಿ ಸ್ನಾ ನ ಮಾಡಿಸುವಳು 


ಶೇ ಬೃಹತ್ಕಲಶದ ನೀರನ್ನು ಶಂಖಕ್ಕೆ ಹಾಕಿಕೊಂಡು ಗಂಟೆ ಬಾರಿಸದೇ ಅಭಿಷೇಕ ಮಾಡ- 
ಬೇಕು. ಅನಂತರ ದಶಗಂಧ ಹಾಕಿರುವ ಪೂರ್ಣಕುಂಭವನ್ನು ಶಂಖಕ್ಕೆ ಸ್ಪರ್ಶ ಮಾಡಿಸಿ, 
ನೇರವಾಗಿ ಕಲಶದಿಂದಲೇ ಘಂಟಾನಾದ ಮಾಡುತ್ತಾ ಅಭಿಷೇಕಮಾಡಬೇಕು. 


66 ದೇವರ ಪೂಜೆ 
ಸಹಸ್ರಶೀರ್ಷೇತಿ ಷೋಡಶರ್ಚಸ್ಯ ಸೂಕ್ತಸ್ಯ ಅಂತರ್ಯಾಮೀ (ನಾರಾಯಣಃ) 


ಯಷಿಃ । ಅನುಷ್ಟುಪ್‌ ಛಂದಃ | ಅಂತ್ಯಾ ತ್ರಿಷ್ಟುಪ್‌ ಛಂದಃ | ಪರಮಪುರುಷೋ 
ನಾರಾಯಣೋ ದೇವತಾ ॥ 

ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ: ಸಹಸ್ರಪಾತ್‌ । 

ಸ ಭೂಮಿಂ ವಿಶ್ವತೋ ವೃತ್ವಾನತ್ಯತಿಷ್ಠದ್‌ ದಶಾಂಗುಲಮ್‌ 1 ೧॥ 
ಪುರುಷ ಏವೇದಂ ಸರ್ವಂ ಯದ್‌ ಭೂತಂ ಯಚ್ಚ ಭವ್ಯಮ್‌ । 
ಉತಾಮೃತತ್ವಸ್ಕೇಶಾನೋ ಯದನ್ನೇನಾತಿರೋಹತಿ WW ೨ 1 
ಏತಾವಾನಸ್ಯ ಮಹಿಮಾ5ತೋ ಜ್ಯಾಯಾ ಶ್ಚ ಪೂರುಷಃ | 

ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ W 4 1 
ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋಸ್ಕೇಹಾಭವತ್‌ ಪುನಃ । 

ತತೋ ವಿಷ್ಣಜ್‌ ವ್ಯಕ್ರಾಮತ್‌ ಸಾಶನಾನಶನೇ ಅಭಿ 1೪। 
ತಸ್ಮಾದ್ವಿರಾಳಜಾಯತ ಎರಾಜೋ ಅಧಿ ಪೂರುಷಃ । 

ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್‌ ಭೂಮಿಮಥೋ ಪುರಃ 1೫ ॥ 
ಯತ್‌ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ | 

ವಸಂತೋ ಅಸ್ಕಾಸೀದಾಜ್ಯಂ ಗ್ರೀಷ್ಠ ಇದ್ಳ ಶರದ್ದವಿ: 1 ೬॥ 
ತಂ ಯಜ್ಞಂ ಬರ್ಜಿಷಿ ಪ್ರೌಕ್ಷನ್‌ ಪುರುಷಂ ಜಾತಮಗ್ರತಃ 

ತೇನ ದೇವಾ ಅಯಜಂತ ಸಾಧ್ಯಾ ಯಷಯಶ್ವ ಯೇ ೭ 
ತಸ್ಮಾದ್‌ ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃಷದಾಜ್ಯಮ್‌ । 


ಪಶೂನ್‌ ತಾಳ ಶ್ಚಕ್ರೀ ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಳೆಶ್ಚಯೇ ॥ ೮ ॥ 


ದೇವರ ಪೂಜೆ 
ತಸ್ಮಾದ್‌ ಯಜ್ಞಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಞಿರೇ । 
ಛಂದಾಂಸಿ ಜಜ್ಞಿರೇ ತಸ್ಮಾದ್‌ ಯಜುಸ್ತಸ್ಥಾದಜಾಯತ 
ತಸ್ಮಾದಶ್ಲಾ ಶಿ ಅಜಾಯಂತ ಯೇಕೇ ಚೋ ಭಯಾದತಃ | 
ಗಾವೋ ಹ ಜಜ್ಞಿರೇ ತಸ್ಮಾತ್‌ ತಸ್ಮಾಜ್ಞಾತಾ ಅಜಾವಯಃ 
ಯತ್‌ ಪುರುಷಂ ವೃದಧುಃ ಕತಿಧಾ ವ್ಯಕಲ್ಹಯನ್‌ । 
ಮುಖಂ ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಛೇತೇ 
ಬ್ರಾಹ್ಮಣೋಸ್ಕ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ । 
ಊರೂ ತದಸ್ಯ ಯದ್‌ ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ 
ಚಂದ್ರಮಾ ಮನಸೋ ಜಾತಶ್ಚಕ್ಟೋ ಸೂರ್ಯೋ ಅಜಾಯತ । 
ಮುಖಾದಿಂದ್ರಶಾ ಗಿಶ ಪ್ರಾಣಾದ್‌ ವಾಯುರಜಾಯತ 

ಚಚ ೭ ಜಿ 


ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ। 


67 


11 ೯ ॥| 


11 ೧೦ ॥ 


11೧೧॥॥ 


11 ೧೨ ॥ 


11 ೧೩ 1 


ಪದ್ಭ್ಯಾ ೦ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಳ ಅಕಲ್ಪಯನ್‌ HW ೧೪ ॥ 


ಸಪ್ಪಾಸ್ಕಾ ಸನ್‌ ಪರಿಧಯಸ್ತಿಃ ಸ ಸಪ ಸಮಿಧಃ ಕ್ಕ )ತಾಃ | 


ಇ 


ದೇವಾ ಯದ್‌ ಯಜ್ಞ ಲಿ ತನ್ಹಾನಾ ಅಬದ್ದನ್‌ ಪುರುಷಂ ಪಶುಮ್‌ 


11 ೧೫ || 


ಯಜ್ಞೆ ನ ಯಜ್ಞಮಯಜಂತ ದೇವಾಸ್ಟಾ ನಿ ಧರ್ಮಾಣಿ ಪ್ರ ಥಮಾನ್ಯಾ ಸನ್‌ । 


ತೇಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾ: ॥ 


ಸ್ನಾನಾರ್ಥೇ ಮುಷ್ಟಿಮುದ್ರಾಂ ಪ್ರದರ್ಶಯಾಮಿ ॥ 


% ಕಾಲಾವಕಾಶ ಇದ್ದಲ್ಲಿ ವಿಷ್ಣುಸೂಕ್ತ, ಘರ್ಮಸೂಕ್ತ, ವಾಮನಸೂಕ್ತ-ಪವಮಾನ . 


68 ದೇವರ ಪೂಜೆ 
ಸೂಕ್ತುದಿಗಳಿಂದ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಮಾಡಿದ ಶಾಲಗ್ರಾ ಮಗಳನ್ನು 
ವಸ್ತ್ರದಲ್ಲಿ ಒರಸದೇ ಸೋಮಸೂತ್ರದಿಂದ ತೆಗೆದು ಬೇರೆ ಪೀಠದಲ್ಲಿ ಇಡಬೇಕು. 
ಪ್ರತಿಮಗಳನ್ನು ವಸ್ತ್ರದಲ್ಲಿ ಒರೆಸಿ ಪೀಠದಲ್ಲಿ ಇಡಬೇಕು. ಅಲಂಕಾರ ಮಾಡಲು ಅನು- 
ಕೂಲವಾಗುವಂತೆ ಪೀಠದಲ್ಲಿ ಚೆನ್ನಾಗಿ ಕಾಣುವಂತೆ ಇಡಬೇಕು. 
ಲಕ್ಷ್ಮೀದೇವಿಯು ದೇವರ ಶರೀರ ಒರೆಸುವಳು 

ಅಭಿವಸ್ತೇತಿ ಮಂತ್ರಸ್ಯ ಕುತ್ಸ ಯುಷಿಃ। ತ್ರಿಷ್ಟುಪ್‌ ಛಂದಃ । ಪವಮಾನಸೋಮಾಖ್ಯ 
ಮುಖ್ಯಪ್ರಾಣಾಂತರ್ಗತೋ ವಿಷ್ಣುರ್ದೇವತಾ । 
ಅಭಿ ವಸ್ತ್ರಾ ಸುವಸನಾನ್ಯರ್ಷಾಭಿ ಧೇನೂಃ ಸುದುಘಾಃ ಪೂಯಮಾನಃ । 
ಅಭಿ ಚಂದ್ರಾ ಭರ್ತವೇ ನೋ ಹಿರಣ್ಯಾ5ಭ್ಯಶ್ನಾನ್‌ ರಥಿನೋ ದೇವ ಸೋಮ ॥ 

ಲಕ್ಷ್ಮೀಹಸ್ತೇನ ಸಮ್ಮಾರ್ಜನಂ ಸಮರ್ಪಯಾಮಿ । ಲಕ್ಷ್ಮೀಹಸ್ತೇನ ಕೇಶಾನ್‌ 
ಸಂಶೋಧಯಾಮಿ । ವಸ್ತಾರ್ಥೇ ವಸ್ತ್ರಮುದ್ರಾಂ ಪ್ರದರ್ಶಯಾಮಿ | 


ಲಕ್ಷ್ಮೀ ದೇವಿಯು ಪೀತಾಂಬರ ಉಡಿಸಿ ಉತ್ತರೀಯ ಹೊದೆಸುವಳು 


ಓಂ ಯುವಂ ವಸ್ತ್ರಾ ಣಿ ಪೀವಸಾ ವಸಾಥೇ ಯುವೋರಚ್ಛಿ ದಾ ೨, ಮಂತವೋ ಹ 


ಸರ್ಗಾಃ | ಅವಾತಿರತಮನೃತಾನಿ ವಿಶ್ವ ಯತೇನ ಮಖ ವರನ ಸಚೇಥೇ ॥ 
ಓಂ ಓಂ ನಮೋ ನಾರಾಯಣಾಯ ಲಕ್ಷ್ಮೀಹಸ್ತೇನ ವಸ್ತಯುಗ್ಗಂ ಸಮರ್ಪ- 
ಯಾಮಿ ॥ 


ವಸ್ತಧಾರಣಾನಂತರಂ ಆಚಮನಂ ಸಮರ್ಪಯಾಮಿ । 


ಅಲಂಕಾರಪೂಜೆ 
ಓಂ ಓಂ ನಮೋ ನಾರಾಯಣಾಯ ಓಂ ಗರುಡಹಸ್ತೇನ ಪಾದುಕೇ ಸಮ- 
ರ್ಪಯಾಮಿ | ಓಂ ಓಂ ನಮೋ ನಾರಾಯಣಾಯ ಓಂ ಶೇಷಹಸ್ತೇನ ಆಸನಂ 
ಸಮರ್ಪಯಾಮಿ । ಭೋ ಸ್ವಾಮಿನ್‌! ಅಲಂಕಾರಪೀಠಂ ಆಗಚ್ಛೆ | ಓಂ ಓಂ 


ದೇವರ ಪೂಜೆ 6 


ನಮೋ ನಾರಾಯಣಾಯ ಓಂ ರುದ್ರಹಸ್ನೇನ ಪೂರ್ಣಕುಂಭಂ ಸಮರ್ಪಯಾಮಿ | 
ಓಂ ಓಂ ನಮೋ ನಾರಾಯಣಾಯ ಓಂ ಮನ್ನಹಹಸ್ತೇನ ಗೋಪೀಚಂದನಂ 
ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ ಇಂದ್ರಹಸ್ತೇನ 
ಶಂಖಚಕ್ರಾದೀನಿ ಆಭರಣಾನಿ ಸಮರ್ಪಯಾಮಿ । ಓಂ ಓಂ ನಮೋ ನಾರಾ- 
ಯಣಾಯ ಓಂ ಸೂರ್ಯಚಂದ್ರಹಸ್ತಾಭ್ಯಾಂ ದರ್ಪಣಂ ಸಮರ್ಪಯಾಮಿ । ಓಂ 
ಓಂ ನಮೋ ನಾರಾಯಣಾಯ ಓಂ ಭೂದೇವೀಹಸ್ನೇನ ವನಮಾಲಾಂ ಸಮರ್ಪ- 
ಯಾಮಿ | 
ಅನೇಕರತ್ನಸಂಯುಕ್ವಾತುಲಸೀದಲವಿತ್ರಿತಾ। 
ವಿಷ್ಣುರ್ವಕ್ಟಸ್ಠಲೇ ಮಾಲಾ ವೈಜಯಂತೀತ್ಯುದಾಹೃತಾ ॥ 
ಓಂ ಓಂ ನಮೋ ನಾರಾಯಣಾಯ ಓಂ ಶಿವಹಸ್ತೇನ ವೈಜಯಂತೀಮಾಲಾಂ 
ಸಮರ್ಪಯಾಮಿ । ಕ 
ದೇದೀಪ್ಯಮಾನಚಂದ್ರಾರ್ಕಕೋಟಿಕಾಂತಿಸಮಪ್ರಭಃ। 
ವಿಷ್ಲೋರ್ವಕ್ಸಸ್ನಲೇ ಭಾಸ್ಟತ್‌ ಕೌಸ್ತುಭಃ ಸಮುದಾಹೃತಃ ॥ 


ಓಂ ಓಂ ನಮೋ ನಾರಾಯಣಾಯ ಓಂ ಬ್ರಹ್ಮಹಸ್ತೇನ ಕೌಸ್ತುಭಂ ಶ್ರೀವತ್ಸಂ ಚ 
ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ ಮರುದ್ದೇವತಾಹಸ್ತೆಃ 
ಚೂಡಾರತ್ನಂ ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ 
ಶೇಷಹಸ್ತೇನ ಕುಂಡಲೇ ಸಮರ್ಪಯಾಮಿ । ಕಟಿಸೂತ್ರಂ ಚ ಸಮರ್ಪಯಾಮಿ | 


೫ ಹೀಗೆ ತುಲಸಿಯ ಜೊತೆಗೆ ಆಭರಣಗಳನ್ನು ಸಮರ್ಪಿಸಬೇಕು. 


ಯಜ್ಞೋಪವೀತ 
ಬ್ರಹ್ಮದೇವರು ಯಜ್ಞೋಪವೀತ ಸಮರ್ಪಿಸುವರು 


ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ತಹಜಂ ಪುರಸ್ತಾತ್‌ । 
ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ॥ 


68 ದೇವರ ಪೂಜೆ 
ಸೂಕ್ತುದಿಗಳಿಂದ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಮಾಡಿದ ಶಾಲಗ್ರಾಮಗಳನ್ನು 
ವಸ್ತ್ರದಲ್ಲಿ ಒರಸದೇ ಸೋಮಸೂತ್ರದಿಂದ ತೆಗೆದು ಬೇರೆ ಪೀಠದಲ್ಲಿ ಇಡಬೇಕು. 
ಪ್ರತಿಮೆಗಳನ್ನು ವಸ್ತ್ರದಲ್ಲಿ ಒರೆಸಿ ಪೀಠದಲ್ಲಿ ಇಡಬೇಕು. ಅಲಂಕಾರ ಮಾಡಲು ಅನು- 
ಕೂಲವಾಗುವಂತೆ ಪೀಠದಲ್ಲಿ ಚೆನ್ನಾಗಿ ಕಾಣುವಂತೆ ಇಡಬೇಕು. 
ಲಕ್ಷ್ಮೀದೇವಿಯು ದೇವರ ಶರೀರ ಒರೆಸುವಳು 

ಅಭಿವಸ್ತೇತಿ ಮಂತ್ರಸ್ಯ ಕುತ್ತಯಷಿಃ। ತ್ರಿಷ್ಟುಪ್‌ ಛಂದಃ | ಪವಮಾನಸೋಮಾಖ್ಯ 
ಮುಖ್ಯಪ್ರಾಣಾಂತರ್ಗತೋ ವಿಷ್ಣುರ್ದೇವತಾ | 
ಅಭಿ ವಸ್ತ್ರಾಸುವಸನಾನ್ಯರ್ಷಾಭಿ ಧೇನೂಃ ಸುದುಘಾಃ ಪೂಯಮಾನಃ । 
ಅಭಿ ಚಂದ್ರಾ ಭರ್ತವೇನೋ ಹಿರಣ್ಯಾ5ಭ್ಯಶ್ನಾನ್‌ ರಥಿನೋ ದೇವ ಸೋಮ ॥ 


ಲಕ್ಷ್ಮೀಹಸ್ತೇನ ಸಮ್ಮಾರ್ಜನಂ ಸಮರ್ಪಯಾಮಿ । ಲಕ್ಷ್ಮೀಹಸ್ತೇನ ಕೇಶಾನ್‌ 
ಸಂಶೋಧಯಾಮಿ । ವಸ್ತಾರ್ಥೇ ವಸಮುದ್ರಾಂ ಪ್ರದರ್ಶಯಾಮಿ । 
ಅ ಅ J 


ಲಕ್ಷ್ಮೀದೇವಿಯು ಪೀತಾಂಬರ ಉಡಿಸಿ ಉತ್ತರೀಯ ಹೊದೆಸುವಳು 
ಓಂಯುವಂ ವಸ್ಟ್ರಾಣಿ ಪೀವಸಾ ವಸಾಥೇ ಯುವೋರಚ್ಛಿ ದ್ರಾ ಮಂತವೋ ಹ 


ಸರ್ಗಾಃ। ಅವಾತಿರತಮನ್ಯತಾನಿ ವಿಶ್ವ ಯತೇನ ಮಿತ್ರಾವರುಣಾ ಸಚೇಥೇ ॥ 


ಓಂ ಓಂ ನಮೋ ನಾರಾಯಣಾಯ ಲಕ್ಷ್ಮೀಹಸ್ತೇನ ವಸ್ತಯುಗ್ಗಂ ಸಮರ್ಪ- 
ಯಾಮಿ ॥ 


ವಸ್ತಧಾರಣಾನಂತರಂ ಆಚಮನಂ ಸಮರ್ಪಯಾಮಿ । 


ಅಲಂಕಾರಪೂಜೆ 
ಓಂ ಓಂ ನಮೋ ನಾರಾಯಣಾಯ ಓಂ ಗರುಡಹಸ್ತೇನ ಪಾದುಕೇ ಸಮ- 
ರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ ಶೇಷಹಸ್ತೇನ ಆಸನಂ 
ಸಮರ್ಪಯಾಮಿ 1 ಭೋ ಸ್ವಾಮಿನ್‌! ಅಲಂಕಾರಪೀಠಂ ಆಗಚ್ಛ | ಓಂ ಓಂ 


ದೇವರ ಪೂಜೆ 69 


ನಮೋ ನಾರಾಯಣಾಯ ಓಂ ರುದ್ರಹಸ್ತೇನ ಪೂರ್ಣಕುಂಭಂ ಸಮರ್ಪಯಾಮಿ | 
ಓಂ ಓಂ ನಮೋ ನಾರಾಯಣಾಯ ಓಂ ಮನ್ನಹಹಸ್ತೇನ ಗೋಪೀಚಂದನಂ 
ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ ಇಂದ್ರಹಸ್ತೇನ 
ಶಂಖಚಕ್ರಾದೀನಿ ಆಭರಣಾನಿ ಸಮರ್ಪಯಾಮಿ । ಓಂ ಓಂ ನಮೋ ನಾರಾ- 
ಯಣಾಯ ಓಂ ಸೂರ್ಯಚಂದ್ರಹಸ್ತಾಭ್ಯಾಂ ದರ್ಪಣಂ ಸಮರ್ಪಯಾಮಿ | ಓಂ 
ಓಂ ನಮೋ ನಾರಾಯಣಾಯ ಓಂ ಭೂದೇವೀಹಸ್ನೇನ ವನಮಾಲಾಂ ಸಮರ್ಪ- 
ಯಾಮಿ | 


ಅನೇಕರತ್ನಸಂಯುಕ್ತಾ ತುಲಸೀದಲಮಿಶ್ರಿತಾ । 
ವಿಷುರ್ವಕಸಲೇ ಮಾಲಾ ವೆಜಯಂತೀತುದಾಹತಾ ॥ 
ಣ ಛು ಲ py ಲ 


ಓಂ ಓಂ ನಮೋ ನಾರಾಯಣಾಯ ಓಂ ಶಿವಹಸ್ತೇನ ವೈಜಯಂತೀಮಾಲಾಂ 
ಸಮರ್ಪಯಾಮಿ । 
ದೇದೀಪ್ಯಮಾನಚಂದ್ರಾರ್ಕಕೋಟಿಕಾಂತಿಸಮಪ್ರಭಃ। 
ವಿಷ್ಲೋರ್ವಕ್ಸನ್ನಲೇ ಭಾಸ್ಟತ್‌ ಕೌಸ್ತುಭಃ ಸಮುದಾಹೃತಃ ॥ 


ಓಂ ಓಂ ನಮೋ ನಾರಾಯಣಾಯ ಓಂ ಬ್ರಹಹಸ್ತೇನ ಕೌಸ್ತುಭಂ ಶ್ರೀವತ್ಸಂ ಚ 
ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ ಮರುದ್ದೇವತಾಹಸ್ತೈ 
ಚೂಡಾರತ್ನಂ ಸಮರ್ಪಯಾಮಿ । ಓಂ ಓಂ ನಮೋ ನಾರಾಯಣಾಯ ಓಂ 
ಶೇಷಹಸ್ತೇನ ಕುಂಡಲೇ ಸಮರ್ಪಯಾಮಿ | ಕಟಿಸೂತ್ರಂ ಚ ಸಮರ್ಪಯಾಮಿ । 


೫ ಹೀಗೆ ತುಲಸಿಯ ಜೊತೆಗೆ ಆಭರಣಗಳನ್ನು ಸಮರ್ಪಿಸಬೇಕು. 


ಯಜ್ಞೋಪವೀತ 
ಬ್ರಹ್ಮದೇವರು ಯಜ್ಞೋಪವೀತ ಸಮರ್ಪಿಸುವರು 


ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ತಹಜಂ ಪುರಸ್ತಾತ್‌ । 
ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಚ್ಯೋಪವೀತಂ ಬಲಮಸ್ತು ತೇಜಃ ॥ 


70 ದೇವರ ಪೂಜೆ 
ಓಂ ಓಂ ನಮೋ ನಾರಾಯಣಾಯ ಓಂ ಚತುರ್ಮುಖಹಸ್ತೇನ ಯಜ್ಞೋ- 
ಪವೀತಂ ಸಮರ್ಪಯಾಮಿ ॥ ಯಜ್ಞೋಪವೀತಮುದ್ರಾಂ ಪ್ರದರ್ಶಯಾಮಿ ॥ 


ಗಂಧ 

ಭೂದೇವಿಯು ಗಂಧ ಹಚ್ಚು; ವಳು 
ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಮ್‌ । 
ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪ ಹ್ಹಯೇ ಶ್ರಿಯಮ್‌ ॥ 
ಶ್ರೀಖಂಡಂ ಚಂದನಂ ದಿವ್ಯಂ ನಾನಾಗಂಧಮನೋಹರಮ್‌ । 
ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಅಗರುಸ್ತುಲಸೀಕಾಷ್ಠಂ ಕದಂಬಂ ದೇವದಾರುಕಮ್‌ । 
ಬಿಲ್ದಾಗಸ್ತೀ ಚಂದನಂ ಚ ಕುಂಕುಮಂ ಚೇತಿ ಚಾಷ್ಟಮಮ್‌ ॥ 


ಓಂ ಓಂ ನಮೋ ನಾರಾಯಣಾಯ ಓಂ ಭೂದೇವೀಹಸ್ನೇನ ಗಂಧಂ ಸಮ- 
ರ್ಪಯಾಮಿ । ಗಂಧಮುದ್ರಾಂ ಪ್ರದರ್ಶಯಾಮಿ ॥ 


ಶ್ರೀದೇವಿ ತಿಲಕ ಹಚ್ಚುವಳು 
ಕಸ್ತೂರಿಪಂಕಜಂ ಫಾಲೇ ತಿಲಕಂ ತು ಮಯಾ ಕೃತಮ್‌ । 
ಸಂಗೃಹಾಣ ಸುರಶ್ರೇಷ್ಠ ಶ್ರೀಶ ಭಕ್ತಾರ್ತಿನಾಶನ ॥ 
© ಹೆ 


ಓಂ ಓಂ ನಮೋ ನಾರಾಯಣಾಯ ಓಂ ಶ್ರೀದೇವೀಹಸ್ತೇನ ತಿಲಕಂ ಸಮ- 
ರ್ಪಯಾಮಿ । 
ಮಹಾಲಕ್ಷ್ಮೀ ಮಂತ್ರಾಕ್ಷತೆ ಏರಿಸುವಳು 


ಓಂ ಓಂ ನಮೋ ನಾರಾಯಣಾಯ ಓಂ ಮಹಾಲಕ್ಷಿ €ಹಸ್ತೇನ ಅಕ್ಷತಾನ್‌ 
ಸಮರ್ಪಯಾಮಿ | 


ದೇವರ ಪೂಜೆ ತ 


ಆಸನಸಮರ್ಪಣೆ 


ಓಂ ನಮೋ ನಾರಾಯಣಾಯ ಓಂ ಮಹಾಲಕ್ಷ್ಮೀಹಸ್ತೇನ ಆಸನಂ ಸಮರ್ಪ- 
ಯಾಮಿ ।॥ 


% ಹೀಗೆ ಆಸನದಲ್ಲಿ ಕುಳಿತ ಭಗವಂತನ ಸನ್ನಿಧಾನ ಮತ್ತಷ್ಟು ಹೆಚ್ಚಲು ಪ್ರತಿಮೆಯನ್ನು 
ಮುಟ್ಟಿ ನಾರಾಯಣಾಷ್ಟಾಕ್ಟರವನ್ನು ಜಪಿಸಬೇಕು. ಅನಂತರ ಅರ್ಚನೆಯನ್ನು ಪ್ರಾರಂಭಿಸ- 
ಬೇಕು. 


ಆಯುಧಪೂಜೆ 
ಓಂ ಚಕ್ರಾಭಿಮಾನಿನ್ಯೈ ದುಂ ದುರ್ಗಾಯೈ ನಮಃ । 
ಓಂ ಶಂಖಾಭಿಮಾನಿನ್ಯ ಶ್ರೀಂ ಶ್ರಿಯೈ ನಮಃ । 
ಓಂ ಗದಾಭಿಮಾನಿನೇ ವಾಂ ವಾಯವೇ ನಮಃ | 
ಓಂ ಪದ್ಮಾಭಿಮಾನಿನ್ಕೆ ಭೂಂ ಭೂಮ್ಯೈ ನಮಃ । 
ಓಂ ಚರ್ಮಾಭಿಮಾನಿನ್ಯೈ ದುಂ ದುರ್ಗಾಯೈ ನಮಃ । 
ಓಂ ಖಡ್ಡಾಭಿಮಾನಿನ್ಯೆ ಲ ಎಂ ವಿದ್ಯಾಯ್ಕೆ ನಮಃ । 
ಓಂ ಶಾರ್ಜಾಭಿಮಾನಿನ್ಯೆ ಲ ಸಂ ಸರಸ್ವತ್ಯೈ ನಮಃ । 
ಓಂ ಬಾಣಾಭಿಮಾನಿನೇ ಪಂಚಪ್ರಾಣಾತಕಮುಖ್ಯಪ್ರಾಣಾಯ ನಮಃ । 
ಓಂ ಕಂ ಕೌಸ್ತು ಭಸ್ವರೂಪಸ್ಥವಿರಿಂಚಾಯ ನಮಃ । 
ಓಂ ವನಮಾಲಾಭಿಮಾನಿನ್ಯ ಶ್ರೀಂ ಶ್ರಿಯ್ಛೆ ನಮಃ । 
ಓಂ ಶ್ರೀವತಾಭಿಮಾನಿನ್ಯೈ ಲಂ ಲಕ್ಷ್ಮೈ ನಮಃ । 
ಓಂ ಮುಸಲಾಭಿಮಾನಿನೇ ಶೇಂ ಶೇಷಾಯ ನಮಃ । 


ಆಯುಧಪೂಜಾಂ ಸಮರ್ಪಯಾಮಿ ॥ 


ಬ್ರಹ್ಮಸೂತ್ರಗಳನ್ನು ಹೇಳುತ್ತಾ ತುಲಸೀದಳಗಳಿಂದ ಅರ್ಚನೆ ಮಾಡಿರಿ 
ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ ॥ ಓಂ ಜನ್ಮಾದ್ಯಸ್ಯ ಯತಃ ಓಂ ॥ಓಂ ಶಾಸ್ತ್ರ- 
ಯೋನಿತ್ವಾತ್‌ ಓಂ ॥॥ಓಂ ತತ್ತು ಸಮನ್ವಯಾತ್‌ ಓಂ॥ ಓಂ ಈಕ್ಟತೇರ್ನಾಶಬ್ಬಂ ಓಂ 


72 ದೇವರ ಪೂಜೆ 


ಓಂ ಗೌಣಶ್ಚೇನ್ನಾತ್ಮಶಬ್ದಾತ್‌ ಓಂ ॥ ಓಂ ತನ್ನಿಷ್ಠಸ್ಯ ಮೋಕ್ಟೋಪದೇಶಾತ್‌ ಓಂ ॥ 
ಓಂ ಹೇಯತ್ವಾವಚನಾಚ್ಚ ಓಂ॥ ಓಂ ಸ್ವಾಪ್ಯಯಾತ್‌ ಓಂ 11ಓಂ ಗತಿಸಾಮಾನ್ಯಾತ್‌ 
ಓಂ ॥ಓಂ ಶ್ರುತತ್ವಾಚ್ಚ ಓಂ ॥॥ಓಂ ಆನಂದಮಯೋಭ್ಯಾಸಾತ್‌ ಓಂ ॥ ಓಂ 
ವಿಕಾರಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್‌ ಓಂ ॥ಓಂ ತದ್ಯೇತುವ್ಯಪದೇಶಾಚ್ಚ ಓಂ॥ 
ಓಂ ಮಾಂತ್ರವರ್ಣಿಕಮೇವ ಚ ಗೀಯತೇ ಓಂ ॥ಓಂ ನೇತರೋತನುಪಪತ್ತೇಃ ॥ಓಂ 
ಭೇದವ್ಯಪದೇಶಾಚ್ಚ ಓಂ ॥ಓಂ ಕಾಮಾಚ್ಚೆ ನಾನುಮಾನಾಪೇಕ್ಷಾ ಓಂ ॥ಓಂ ಅಸ್ಥಿನ್ನಸ್ಕ 
ಚ ತದ್ಯೋಗಂಶಾಸ್ತಿ ಓಂ Wo ಅಂತಸ್ತದ್ಧರ್ಮೋಪದೇಶಾತ್‌ ಓಂ ॥ಓಂ ಭೇದ- 
ವ್ಯಪದೇಶಾಚ್ಚಾನ್ಯಃ ಓಂ ॥॥ಓಂ ಆಕಾಶಸ್ತಲ್ಲಿಂಗಾತ್‌ ಓಂ ॥॥ಓಂ ಅತ ಏವ ಪ್ರಾಣಃ ಓಂ ॥ 
ಓಂ ಜ್ಯೋತಿಶ್ಚರಣಾಭಿಧಾನಾತ್‌ ಓಂ॥ ಓಂ ಛಂದೋತಭಿಧಾನಾನ್ನೇತಿ ಚೇನ್ನ ತಥಾ 
ಚೇತೋರರ್ಪಣನಿಗದಾತ್‌ ತಥಾ ಹಿ ದರ್ಶನಮ್‌ ಓಂ ॥ಓಂ ಭೂತಾದಿಪಾದವ್ಯಪ 
ದೇಶೋಪಪತ್ತೇಶ್ಲೆವಮ್‌ ಓಂ ॥ ಓಂ ಉಪದೇಶಭೇದಾನ್ನೇತಿ ಚೇನ್ನೋಭಯಸ್ಸಿನ್ನಪ್ಯ- 
ವಿರೋಧಾತ್‌ ಓಂ ॥ ಓಂ ಪ್ರಾಣಸ್ತಥಾನುಗಮಾತ್‌ ಓಂ ॥ ಓಂ ನ ವಕ್ತುರಾತ್ಮೋಪ- 
ದೇಶಾದಿತಿ ಚೇದಧ್ಯಾತ್ಸಸಂಬಂಧಭೂಮಾಹ್ಯಸ್ಥಿನ್‌ ಓಂ ॥ ಓಂ ಶಾಸ್ತ್ರ ದೃಷ್ಟ್ಯಾ ತೂಪ- 
ದೇಶೋ ವಾಮದೇವವತ್‌ ಓಂ ॥ ಓಂ ಜೀವಮುಖ್ಯಪ್ರಾಣಲಿಂಗಾನ್ನೇತಿ ಚೇನ್ನೋ- 
ಪಾಸಾ ತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್‌ ಓಂ ॥" 


ಅಥ ಪತ್ರಪೂಜಾ 
ಕೃಷ್ಣಾಯ ನಮಃ | ಪಲಾಶಪತ್ರಂ ಸಮರ್ಪಯಾಮಿ। 
ವಿಷ್ಣವೇ ನಮಃ । ಔದುಂಬರಪತ್ರಂ ಸಮರ್ಪಯಾಮಿ। 
ಹರಯೇ ನಮಃ। ಅಶ್ವತ್ಥಪತ್ರಂ ಸಮರ್ಪಯಾಮಿ | 
ಶಂಭವೇ ನಮಃ। ಭೃಂಗರಾಜಪತ್ರಂ ಸಮರ್ಪಯಾಮಿ। 
ಬ್ರಹ್ಮಣೇ ನಮಃ। ಜಟಾಧಾರಪತ್ರಂ ಸಮರ್ಪಯಾಮಿ। 
ಭಾಸ್ಕರಾಯ ನಮಃ । ಅಶೋಕಪತ್ರಂ ಸಮರ್ಪಯಾಮಿ। 
ಶೇಷಾಯ ನಮಃ। ಕಪಿತ್ಠಪತ್ರಂ ಸಮರ್ಪಯಾಮಿ । 


೧. ಇಲ್ಲಿ ಒಂದು ಪಾದ ಮಾತ್ರ ನೀಡಲಾಗಿದೆ. ಇದರಂತೆ ಉಳಿದ ೧೫ ಪಾದಗಳನ್ನು ದಿನ- 
ಕ್ಟೊಂದು ಪಾದದಂತೆ ಪಠಿಸುತ್ತಾ ಅರ್ಚಿಸಬೇಕು. 


ದೇವರ ಪೂಜೆ 
ಸರ್ವವ್ಯಾಪಿನೇ ನಮಃ। 
ಈಶ್ವರಾಯ ನಮಃ। 
ವಿಶ್ವರೂಪಿಣೇ ನಮಃ। 
ಮಹಾಕಾಯಾಯ ನಮಃ। 
ಸ್ಪಷ್ಟಿಕರ್ತೇ ನಮಃ। 
ಸಿತಿಕರ್ತೇ ನಮಃ । 

ಇ 

ಅಂತಕಾಯ ನಮಃ। 


ಅನಂತಾಯ ನಮಃ। 
ವಿಷ್ಣವೇ ನಮಃ । 
ಅವ್ಯಕ್ತಾಯ ನಮಃ । 
ಸಹಸ್ರಜಿತೇ ನಮಃ । 
ಅನಂತರೂಪಿಣೀ ನಮಃ। 
ಇಷ್ಟಾಯ ನಮಃ | 
ವಿಶಿಷ್ಟಾಯ ನಮಃ । 
ಶಿಷ್ಟಾಯ ನಮಃ । 
ಶಿಖಂಡಿನೇ ನಮಃ । 
ನಹುಷಾಯ ನಮಃ। 
ವಿಶ್ವಬಾಹವೇ ನಮಃ । 
ಮಹೀಧಾರಾಯ ನಮಃ। 
ಅಚ್ಯುತಾಯ ನಮಃ । 
ಅಂತಕಾಯ ನಮಃ। 


ವಟಪತ್ರಂ ಸಮರ್ಪಯಾಮಿ। 
ಆಮ್ರಪತ್ರಂ ಸಮರ್ಪಯಾಮಿ। 
ಕದಲೀಪತ್ರಂ ಸಮರ್ಪಯಾಮಿ । 
ಅಪಾಮಾರ್ಗಪತ್ರಂ ಸಮರ್ಪಯಾಮಿ। 
ಕರವೀರಪತ್ರಂ ಸಮರ್ಪಯಾಮಿ। 
ಪುನ್ನಾಗಪತ್ರಂ ಸಮರ್ಪಯಾಮಿ । 
ನಾಗವಲ್ಲೀಪತ್ರಂ ಸಮರ್ಪಯಾಮಿ । 
ಅಥ ಪುಷ್ಪಪೂಜಾ 
ಪದ್ಧಪುಷ್ಪಂ ಸಮರ್ಪಯಾಮಿ । 
ಜಾತೀಪುಷ್ಪಂ ಸಮರ್ಪಯಾಮಿ । 
ಕಲ್ಲಾರಪುಷಂ ಸಮರ್ಪಯಾಮಿ। 
ಕೇತಕೀ ಪುಷ್ಪಂ ಸಮರ್ಪಯಾಮಿ । 
ಬಕುಲಪುಷ್ಪಂ ಸಮರ್ಪಯಾಮಿ । 
ಶತಪತ್ರಪುಷ್ಪಂ ಸಮರ್ಪಯಾಮಿ । 
ಪುನ್ನಾಗಪುಷ್ಠಂ ಸಮರ್ಪಯಾಮಿ । 
ಕರವೀರಪುಷ್ಪಂ ಸಮರ್ಪಯಾಮಿ । 
ಧತ್ತೂರಪುಷ್ಠಂ ಸಮರ್ಪಯಾಮಿ । 
ಕುಂದಪುಷಂ ಸಮರ್ಪಯಾಮಿ। 


ಇ 


ಮಲ್ಲಿಕಾಪುಷಂ ಸಮರ್ಪಯಾಮಿ । 


ಆ 


ಮಾಲತೀಪುಷಂ ಸಮರ್ಪಯಾಮಿ । 
ಕರ್ಣಿಕಾರಪುಷಂ ಸಮರ್ಪಯಾಮಿ। 


[5 


ಕದಲೀಪುಷಂ ಸಮರ್ಷಯಾಮಿ। 


[58 


73 


74 


೧೦. 


೧೧. 


ದೇವರ ಪೂಜೆ 


ಭಗವಂತನಿಗೆ ಅಷ್ಟೋತ್ತರಶತ ಉಪಚಾರಗಳು 
ಓಂ ನಾರಾಯಣಾಯ ನಮಃ ಆವಾಹನಂ ಸಮರ್ಪಯಾಮಿ 
(ಓ ನಾರಾಯಣ ಆಗಮಿಸು) 
ಓಂ ನರಾಯ ನಮಃ ನಮಸ್ಕಾರಂ ಸಮರ್ಪಯಾಮಿ 
(ನಿನಗೆ ಭಕ್ತಿಯ ನಮನ) 
ಓಂ ಶೌರಯೇ ನಮಃ ಪ್ರತ್ಯುತ್ನಾನಂ ಸಮರ್ಪಯಾಮಿ 
(ಎದುರುಗೊಳ್ಳುವೆ) 
ಓಂ ಚಕ್ರಪಾಣಯೇ ನಮಃ ಪುಷ್ಪಾಂಜಲಿಂ ಸಮರ್ಪಯಾಮಿ 
(ಬೊಗಸೆಯಲ್ಲಿ ಪುಷ್ಪ ನೀಡುವೆ) 
ಓಂ ಜನಾರ್ದನಾಯ ನಮಃ ಸ್ವಾಗತೋಕ್ತಿಂ ಸಮರ್ಪಯಾಮಿ 
(ಸ್ವಾಗತ ಎನ್ನುವೆ). 
ಓಂ ವಾಸುದೇವಾಯ ನಮಃ ಆಸನಂ ಸಮರ್ಪಯಾಮಿ 
(ಆಸನ ನೀಡುವೆ.) 
ಓಂ ಜಗದ್ಯೋನಯೇ ನಮಃ ಪಾದಪೀಠಿಕಾಂ ಸಮರ್ಪಯಾಮಿ 
(ಪಾದಪೀಠ ಸ್ವೀಕರಿಸು.) 
ಓಂ ವಾಮನಾಯ ನಮಃ ಅರ್ಫ್ಯಂ ಸಮರ್ಪಯಾಮಿ 
(ಕೈ ತೊಳೆಯುವೆ.) 
ಓಂ ಜ್ಞಾನಪಂಜರಾಯ ನಮಃ ಪಾದ್ಯಪ್ರತಿಗ್ರಾಹಂ ಸಮರ್ಪಯಾಮಿ 
(ಇದೋ ಹರಿವಾಣ.) 
ಓಂ ಶ್ರೀವಲ್ಲಭಾಯ ನಮಃ ಪಾದ್ಯಂ ಸಮರ್ಪಯಾಮಿ 
(ಕಾಲು ತೊಳೆಯುವೆ.) 


ಓಂ ಜಗನ್ನಾಥಾಯ ನಮಃ ಪ್ಲೋತಾಭಿಮರ್ಶನಂ ಸಮರ್ಪಯಾಮಿ 
(ಹತ್ತಿಯ ಬಟ್ಟೆಯಲ್ಲಿಕಾಲು ಒರೆಸುವೆ.) 


ದೇವರ ಪೂಜೆ ಇ 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


೨೧. 


ಓಂ ಚತುರ್ಮೂರ್ತಯೇ ನಮಃ ಚರಣಯೋಃ ಚಂದನಕ್ಟೋದವಾರಿಣಾ 
ಆಲೇಪನಂ ಸಮರ್ಪಯಾಮಿ 

(ಕಾಲುಗಳಿಗೆ ಗಂಧದ ನೀರು ಹಚ್ಚುವೆ.) 

ಓಂ ಚತುರ್ಭುಜಾಯ ನಮಃ ಆಚಮನೀಯಾನಾಮಪಾಂ ಪಾ 
ದರ್ಶನಂ ಸಮರ್ಪಯಾಮಿ 

(ಇದೋ ಆಚಮನೀಯ ಪಾತ್ರೆ.) 

ಓಂ ದೇವಕೇಶಾಯ ನಮಃ ಉಪಸರ್ಶನಂ ಸಮರ್ಪಯಾಮಿ 
(ಕಾಲೊತುವೆ.) 

ಓಂ ಹೃಷೀಕೇಶಾಯ ನಮಃ ಚಂದನಾದ್ಯಂಬುಚರ್ಚಯಾ ಆಲೇಪಂ 
ಸಮರ್ಪಯಾಮಿ 

(ದೇಹಕ್ಕೂ ಗಂಧ ಪೂಸುವೆ.) | 

ಓಂ ಶಂಕರಾಯ ನಮಃ ಪುಷ್ಪಮಾಲಾಂ ಸಮರ್ಪಯಾಮಿ 
(ಹೂಮಾಲೆ ಹಾಕಿದೆ.) 

ಓಂ ಗರುಡಧ್ವಜಾಯ ನಮಃ ಧೂಪದಾನಂ ಸಮರ್ಪಯಾಮಿ 
(ಇದು ನಿನಗೆ ಧೂಪಾರತಿ.) 

ಓಂ ನಾರಸಿಂಹಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ 
(ಜೇನಿನ ಮೊಸರು ಪಾನ ಮಾಡು.) 

ಓಂ ಮಹಾದೇವಾಯ ನಮಃ ಘನಸಾರಂ ಸಮರ್ಪಯಾಮಿ 
(ಇದೋ ನಿನಗೆ ಪಚ್ಚಕರ್ಪೂರ.) 

ಓಂ ಸ್ವಯಂಭುವೇ ನಮಃ ನಾಗವಲ್ಲೀಂ ಸಮರ್ಪಯಾಮಿ 

(ಅಡಿಕೆ ಸ್ವೀಕರಿಸು.) 


ಪೂಜಾಸನೋಪವಿಷ್ಟಾಯ ಭಗವತೇ ವಿಂಶತಿಮುಪಚಾರಾನ್‌ ಸಮರ್ಪಯಾಮಿ 


ಓಂ ಭುವನೇಶ್ವರಾಯ ನಮಃ ಪಾದುಕೇ ಸಮರ್ಪಯಾಮಿ ' 
(ಪಾದುಕೆ ಧರಿಸು.) 


76 


೨೨. 


೨೩. 


೨೪. 


೨೫. 


೨೬. 


i 


೨೮. 


೨೯. 


೩೦. 


೩೧. 


೩೨. 


೩೩. 


ದೇವರ ಪೂಜೆ 
ಓಂ ಶ್ರೀಧರಾಯ ನಮಃ ಸ್ನಾನಪೀಠಂ ಸಮರ್ಪಯಾಮಿ 
(ಸ್ನಾನಕ್ಕೆ ಇಲ್ಲಿ ಕುಳಿತುಕೋ.) '` 
ಓಂ ದೇವಕೀಪುತ್ರಾಯ ನಮಃ ಸ್ನಾನಶಾಟಕಂ ಸಮರ್ಪಯಾಮಿ 
(ಇದು ನಿನ್ನ ಸ್ನಾನದ ವಸ್ತ್ರ.) 
ಓಂ ಪುರ್ಥಸಾರಥಯೇ ನಮಃ ದಂತಕಾಷ್ಠಂ ಸಮರ್ಪಯಾಮಿ 
(ತೆಗೆದುಕೋ ಹಲ್ಲುಕಡ್ಡಿ.) 
ಓಂ ಅಚ್ಯುತಾಯ ನಮಃ ಆದರ್ಶಂ ಸಮರ್ಪಯಾಮಿ 
(ಕನ್ನಡಿ ನೋಡು.) 


ಓಂ ಶಾರ್ಜಪಾಣಯೇ ನಮಃ ಜಿಹಾ _ನಿರ್ಲೇಖಪಟ್ಟಿಕಾಂ ಸಮರ್ಪಯಾಮಿ 
(ನಾಲಿಗೆ ತಿಕ್ಕುವ ಪಟ್ಟಿ ತೆಗೆದುಕೋ.) 


ಓಂ ಪರಸ್ಮೈ ಜ್ಯೋತಿಷೇ ನಮಃ ತಾಂಬೂಲವೀಟಿಕಾಂ ಸಮರ್ಪಯಾಮಿ 
(ತಾಂಬೂಲ ಸ್ವೀಕರಿಸು) 

ಓಂ ಆತ್ಮಜ್ಯೋತಿಷೇ ನಮಃ ಅಪರಾರ್ಧಪ್ರಸಾರಿತಂ ವಸ್ತ್ರಂ ಸಮರ್ಪ- 
ಯಾಮಿ (ಮಂಡಿಯ ಮೇಲೆ ಬಟ್ಟೆ ಮಾಡಿಕೋ.) 

ಓಂ ಅಚಂಚಲಾಯ ನಮಃ ಅಭ್ಯಂಗಂ ಸಮರ್ಪಯಾಮಿ 

(ಬಾ ಅಭ್ಯಂಗ ಸ್ನಾನ ಮಾಡಿಸುವೆ.) 

ಓಂ ಶ್ರೀವತ್ಸಾಂಕಾಯ ನಮಃ ಮೌಲಿಮಾಲಾಂ ಸಮರ್ಪಯಾಮಿ 
(ಹೂವಿನ ಮಾಲೆ ಧರಿಸು.) 


ಓಂ ಅಖಿಲಧಾರಾಯ ನಮಃ ತಾಲವೃಂತಂ ಸಮರ್ಪಯಾಮಿ 
(ಬೀಸಣಿಗೆ ಬೀಸುವೆ.) 


ಓಂ ಸರ್ವಲೋಕಪತಯೇ ನಮಃ ಚಂದನೈಃ ತನ್ಹಾಶ್ಚರ್ಚನಂ ಸಮರ್ಪ- 
ಯಾಮಿ (ದೇಹಕ್ಕೆ ಗಂಧ ಹಚ್ಚುವೆ.) 


ಓಂ ಪ್ರಭವೇ ನಮಃ ಗಂಧಾಮಲಕವಾರಿ ಸಮರ್ಪಯಾಮಿ 
(ಗಂಧ ಹಾಗೂ ನೆಲ್ಲಿಕಾಯಿಯ ನೀರು ಸ್ವೀಕರಿಸು.) 


ದೇವರ ಪೂಜೆ 


೩೪. 


೩೫. 


೩೬. 


೩೭. 


೩೮. 


೩೯. 


೪೦. 


೪೧. 


೪೨. 


೪೩, 


ಲಲ, 


೪೫. 


ಓಂ ತ್ರಿವಿಕ್ರಮಾಯ ನಮಃ ಕಂಕತಂ ಸಮರ್ಪಯಾಮಿ 
(ಬಾಚಣಿಕೆ ತೆಗೆದುಕೋ.) 

ಓಂ ತ್ರಿಕಾಲಜ್ಞಾಯ ನಮಃ ರಜನೀಸ್ನಾನಂ ಸಮರ್ಪಯಾಮಿ 
(ಸುಗಂಧ ಲೇಪನ ಹಚ್ಚಿಕೋ.) 

ಓಂ ತ್ರಿಧಾಮ್ಲೇ ನಮಃ ವಸ್ತ್ರಂ ಸಮರ್ಪಯಾಮಿ 

(ಇದೋ ವಸ್ತ್ರ.) 

ಓಂ ಕರುಣಾಕರಾಯ ನಮಃ ಗಂಧಾನುಲೇಪನಂ ಸಮರ್ಪಯಾಮಿ 
(ಇದೋ ಗಂಧ.) 

ಓಂ ಸರ್ವಜ್ಞಾಯ ನಮಃ ಉತ್ತರೀಯಂ ಸಮರ್ಪಯಾಮಿ 
(ಇದೋ ಉತ್ತರೀಯ.) 

ಓಂ ಸರ್ವಗಾಯ ನಮಃ ಪವಿತ್ರಂ ಸಮರ್ಪಯಾಮಿ 

(ಪವಿತ್ರ ಧರಿಸು.) 

ಓಂ ಸರ್ವಾಯ ನಮಃ ನೃತ್ಯಂ ಸಮರ್ಪಯಾಮಿ 

(ನನ್ನ ನರ್ತನ ನೋಡು.) 

ಓಂ ಸರ್ವೇಶಾಯ ನಮಃ ಗೇಯಂ ಸಮರ್ಪಯಾಮಿ 
(ಹಾಡು ಕೇಳು.) 

ಓಂ ಸರ್ವಸಾಕ್ಲಿಕಾಯ ನಮಃ ಪಾದ್ಯಂ ಸಮರ್ಪಯಾಮಿ 
(ಪಾದಪೂಜೆ ಸ್ವೀಕರಿಸು.) 

ಓಂ ಹಯಗ್ರೀವಾಯ ನಮಃ ದಶಶಶಚ್ಛಿದ್ರೈಃ ಅಂಭಸಾಂ ಧಾರಾಭಿಃ ಸ್ನಾನಂ 
ಸಮರ್ಪಯಾಮಿ (ನಿನಗಿದೋ ಚಿನ್ನದ ಜರಡಿಯಲ್ಲಿ ಅಭಿಷೇಕ.) 
ಓಂ ಹರಯೇ ನಮಃ ನೀರಾಜನಂ ಸಮರ್ಪಯಾಮಿ 
(ಮಂಗಳಾರತಿ ಮಾಡುವೆ.) 

ಓಂ ಶಾರ್ಜ್‌ಣೇ ನಮಃ ಶಿರಃಪ್ಲೋತಂ ಸಮರ್ಪಯಾಮಿ 
(ತಲೆ ವರೆಸಿಕೊಳ್ಳುವ ಬಟ್ಟೆ ತೆಗೆದುಕೋ.) 


78 


೪೬. 


೪: 


೪೮. 


೪೯. 


೫೦. 


೫೧. 


೫೨. 


೫೩. 


೫೪. 


ದೇವರ ಪೂಜೆ 
ಓಂ ಹರಿಕೇಶಾಯ ನಮಃ ಪ್ಲೋತವಾಸಸಾ ಉಷ್ಣೀಷಂ ಸಮರ್ಪಯಾಮಿ 
(ಹತ್ತಿಯ ಮುಂಡಾಸು ಸ್ವೀಕರಿಸು.)' 
ಓಂ ಹಲಾಯುಧಾಯ ನಮಃ ಅಂಗಾಭಿಮರ್ಶನಂ ಸಮರ್ಪಯಾಮಿ 
(ಅಂಗಗಳನ್ನು ಒತ್ತುವೆ.) 
ಓಂ ಸಹಸ್ರಬಾಹವೇ ನಮಃ ವಸ್ತಂ ಸಮರ್ಪಯಾಮಿ 
(ವಸ್ತ್ರ ಉಡಿಸುವೆ.) 
ಓಂ ಅವ್ಯಕ್ತಾಯ ನಮಃ ಉಪವೀತಂ ಸಮರ್ಪಯಾಮಿ 
(ಯಜ್ಞೋಪವೀತ ಸ್ವೀಕರಿಸು.) 
ಓಂ ಸಹಸ್ರಾಕ್ಷಾಯ ನಮಃ ಉತ್ತರೀಯಂ ಸಮರ್ಪಯಾಮಿ 
(ಉತ್ತರೀಯ ಹೊದ್ದಿಸುವೆ.) 
ಸ್ನಾನಾಸನೋಪವಿಷ್ಟಾಯ ಭಗವತೇ ತ್ರಿಂಶದುಪಚಾರಾನ್‌ ಸಮರ್ಪಯಾಮಿ 
ಓಂ ಅಕ್ಷರಾಯ ನಮಃ ಉಪಾನಹೌ ಸಮರ್ಪಯಾಮಿ 
(ಪಾದುಕೆಗಳನ್ನು ಧರಿಸು.) 
ಓಂ ಅವ್ಯಯಾಯ ನಮಃ ಶಿರಸ್ತಾಣಂ ಸಮರ್ಪಯಾಮಿ 
(ಕಿರೀಟ ಧರಿಸು.) 
ಓಂ ಗಜೇಂದ್ರಘ್ನಾಯ ನಮಃ ಪೀತಕೌಶೇಯಧಾರಣಂ ಸಮರ್ಪಯಾಮಿ 
(ಪೀತಾಂಬರ ಧರಿಸು.) 


ಓಂ ಗಜಾರ್ತಿಘ್ನಾಯ ನಮಃ ಕರ್ಪೂರರಜಸಾ ಆಪಾದಮಸ್ತಕಲೇಪಂ ಸಮ- 


ರ್ಪಯಾಮಿ (ಕರ್ಪೂರವನ್ನು ಪೂರ್ಣ ಲೇಪಿಸುವೆ.) 
೫೫. ಓಂ ಕೇಶವಾಯ ನಮಃ ಕಸ್ತೂರಿಕಾಮೃಗಮದಚಂದನೈರನುಲೇಪನಂ ಸಮ- 


ರ್ಪಯಾಮಿ (ನಿನಗಿದು ಕಸ್ತೂರಿಮೃಗದ ಚಂದನದ ಅನುಲೇಪನ.) 


೫೬. ಓಂ ಕೇಶಿಮರ್ದನಾಯ ನಮಃ ವ್ಯಜನಂ ಸಮರ್ಪಯಾಮಿ 


(ವ್ಯಜನ ಸಮರ್ಪಿಸುವೆ.) 


ದೇವರ ಪೂಜೆ 


೫೭. 


೫೮. 


೫೯. 


೬೦. 


೬೧. 


ಆಶಿ; 


೬೩. 


೬೪. 


೬೫. 


೬೬. 


೬, 


೬೮. 


79 
ಓಂ ಕೈಟಭಾರಯೇ ನಮಃ ಚಾಮರವ್ಯೂಹಂ ಸಮರ್ಪಯಾಮಿ 

(ಅನೇಕ ಚಾಮರಗಳ ಸೇವೆ ಸ್ವೀಕರಿಸು.) 

ಓಂ ಅವಿದ್ಯಾರಯೇ ನಮಃ ಕುಂಕುಮೇನಾನುಲೇಪನಂ ಸಮರ್ಪಯಾಮಿ 
(ಕೇಸರಿಯನ್ನು ಎಲ್ಲೆಡೆ ಹಚ್ಚುವೆ.) 

ಓಂ ಕಾಮದಾಯ ನಮಃ ಗಂಧಂ ಸಮರ್ಪಯಾಮಿ 

(ಗಂಧ ಹಚ್ಚುವೆ.) 

ಓಂ ಕಮಲೇಕ್ಷಣಾಯ ನಮಃ ಕೃತ್ರಿಮಭೂಷಾಂ ಸಮರ್ಪಯಾಮಿ 
(ಕೃತ್ರಿಮವಾದ ಆಭರಣಗಳನ್ನು ಸಮರ್ಪಿಸುವೆ.) 

ಓಂ ಕಂಸಶತ್ರವೇ ನಮಃ ಬ್ರಹ್ಮಸೂತ್ರಪ್ರಕಲನಂ ಸಮರ್ಪಯಾಮಿ 
(ಬ್ರಹಸೂತ್ರ ಧರಿಸು.) 

ಓಂ ಅಘಾರಾತಯೇ ನಮಃ ಉತ್ತರೀಯಂ ಸಮರ್ಪಯಾಮಿ 

(ಉತ್ತರೀಯ ಹೊದ್ದಿಸುವೆ.) 

ಓಂ ಕಾಕುತ್ಸ್ಯಾಯ ನಮಃ ಮೌಲಿಮಾಲಾಂ ಸಮರ್ಪಯಾಮಿ 
(ಮುಡಿಯುವ ಮಾಲೆ ಸ್ವೀಕರಿಸು.) 

ಓಂ ಖಗವಾಹನಾಯ ನಮಃ ಬಾಹುಮಾಲಾವಿಲಂಬನಂ ಸಮರ್ಪಯಾಮಿ 
(ಬಾಹುಗಳಲ್ಲಿ ನೇತಾಡುವ ಮಾಲೆಯನ್ನು ನೀಡುವೆ.) 

ಓಂ ನೀಲಾಂಬುದದ್ಯುತಯೇ ನಮಃ ಮೃತ್ನ್ನಯಾ ತಿಲಕಂ ಸಮರ್ಪಯಾಮಿ 
(ಸುಗಂಧದ ಮಣ್ಣನ್ನು ತಿಲಕವಾಗಿ ಸ್ವೀಕರಿಸು.) 

ಓಂ ನಿತ್ಯಾಯ ನಮಃ ಶಲಾಕಯಾ ಅಂಜನಂ ಸಮರ್ಪಯಾಮಿ 
(ಕಡ್ಡಿಯಿಂದ ಅಂಜನ ಹಚ್ಚುವೆ.) 

ಓಂ ನಿತ್ಯತ್ಛಪ್ತಾಯ ನಮಃ ಪುಷ್ಪವಿಕಿರಣಂ ಸಮರ್ಪಯಾಮಿ 

(ಹೂಗಳಿಂದ ಸಿಂಪಡಿಸುವೆ.) 

ನಿರಾಶ್ರಯಾಯ ನಮಃ ಮಹಾದರ್ಶಪ್ರದರ್ಶನಂ ಸಮರ್ಪಯಾಮಿ 
(ದೊಡ್ಡ ಕನ್ನಡಿಯಲ್ಲಿ ನೋಡು.) 


80 


೬೯. 


೬೦. 


೬೧. 


ಓರ 


೭೩. 


೬೪. 


೬೫. 


೬೬. 


೭೭. 


೭೮. 


೭೯. 


೮೦. 


ದೇವರ ಪೂಜೆ 
ಓಂ ನಿತ್ಯಾನಂದಾಯ ನಮಃ ತಾಂಬೂಲಿಕಾಂ ಸಮರ್ಪಯಾಮಿ 
(ತಾಂಬೂಲ ಸ್ವೀಕರಿಸು.) 
ಓಂ ಸುರಾಧ್ಯಕ್ಷಾಯ ನಮಃ ಧೂಪಂ ಸಮರ್ಪಯಾಮಿ 
(ಇದೋ ನಿನಗೆ ಧೂಪ.) 
ಓಂ ನಿರ್ವಿಕಲಾಯ ನಮಃ ದೀಪಂ ಸಮರ್ಪಯಾಮಿ 
(ಇದೋ ನಿನಗೆ ದೀಪ) 
ಓಂ ನಿರಂಜನಾಯ ನಮಃ ಶಾಲಿತಂಡುಲಪತ್ರಿಕಾಂ ಸಮರ್ಪಯಾಮಿ 
(ಇದೋ ಅನ್ನ ನೈವೇದ್ಯ.) 
ಓಂ ಬ್ರಹಸುವೇ ನಮಃ ಸ್ವಾಧ್ಯಾಯಾಧ್ಯಯನಂ ಸಮರ್ಪಯಾಮಿ 
(ನಿನ್ನ ಊಟದ ಕಾಲದಲ್ಲಿ ನನ್ನ ಅಧ್ಯಯನ ಒಪ್ಪಿಸುವೆ.) 
ಓಂ ಪೃಥಿವೀನಾಥಾಯ ನಮಃ ಗಾನಂ ಸಮರ್ಪಯಾಮಿ 
(ಹಾಡುವೆ.) 
ಓಂ ಪೀತವಾಸಸೇ ನಮಃ ನಾಟ್ಯಂ ಸಮರ್ಪಯಾಮಿ 
(ಕುಣಿಯುವೆ.) 


ಓಂ ಗುಹಾಶ್ರಯಾಯ ನಮಃ ವೇಣುನಿನಾದನಂ ಸಮರ್ಪಯಾಮಿ 
(ಕೊಳಲು ನುಡಿಸುವೆ.) 


ಓಂ ವೇದಗರ್ಭಾಯ ನಮಃ ವೀಣಾದಿವಾದನಂ ಸಮರ್ಪಯಾಮಿ 
(ವೀಣೆ ನುಡಿಸುವೆ.) 


ಓಂ ವಿಭವೇ ನಮಃ ಮಂಗಲಾನಾಂ ಪಾಠಂ ಸಮರ್ಪಯಾಮಿ 

(ಮಂಗಳ ಘೋಷ ಮಾಡುವೆ.) 

ಓಂ ವಿಷ್ಣವೇ ನಮಃ ನೀರಾಜನಂ ಸಮರ್ಪಯಾಮಿ 

(ನೀರಾಜನಗೈಯುವೆ.) 

ಓಂ ಶ್ರೀಮತೇ ನಮಃ ಪಂಚಾನಾಂ ಪಿಂಡಾನಾಂ ದಿಶಿ ಕ್ಷೇಪಣಂ ಸಮರ್ಪ- 
ಯಾಮಿ (ಐದು ದಿಕ್ಕುಗಳಲ್ಲಿ ಪಿಂಡ ಹಾಕಿ ದೃಷ್ಟಿ ತೆಗೆಯುವೆ.) 


ದೇವರ ಪೂಜೆ 
ಅಲಂಕಾರಾಸನೋಪವಿಷ್ಟಾಯ ಭಗವತೇ ತ್ರಿಂಶದುಪಚಾರಾನ್‌ ಸಮರ್ಪಯಾಮಿ 

೮೧. ಓಂ ತೈಲೋಕ್ಯಭೂಷಣಾಯ ನಮಃ ಉಪಾನಹೌ ಸಮರ್ಪಯಾಮಿ 
(ಪಾದುಕೆ ನೀಡುವೆ.) 

೮೨. ಓಂ ಯಜ್ಞಮೂರ್ತಯೇ ನಮಃ ಚಾಮರಾಣಿ ಸಮರ್ಪಯಾಮಿ 
(ಚಾಮರ ಬೀಸುವೆ.) 

೮೩. ಓಂ ಅಮೇಯಾತ್ಮನೇ ನಮಃ ಮುಕ್ತಾತಪನಿವಾರಣಂ ಸಮರ್ಪಯಾಮಿ 
(ಮುತ್ತುಗಳ ಛತ್ರಿ ಹಿಡಿಯುವೆ.) 

೮೪. ಓಂ ವರದಾಯ ನಮಃ ಮಯೂರಪುಚ್ಛವ್ಯಜನಂ ಸಮರ್ಪಯಾಮಿ 
(ನವಿಲುಗರಿಯ ಬೀಸಣಿಗೆ ಬೀಸುವೆ.) 

೮೫. ಓಂ ವಾಸವಾನುಜಾಯ ನಮಃ ತಾಲವೃಂತಂ ಸಮರ್ಪಯಾಮಿ 
(ತಾಳೆಗರಿಯ ಬೀಸಣಿಗೆ ನೀಡುವೆ.) 

೮೬. ಓಂ ಜಿತೇಂದ್ರಿಯಾಯ ನಮಃ ರಥಂ ಸಮರ್ಪಯಾಮಿ 
(ರಥೋತ್ತವ ಮಾಡುತ್ತೇನೆ.) 

೮೭. ಓಂ ಜಿತಕ್ರೋಧಾಯ ನಮಃ ಗಜಂ ಸಮರ್ಪಯಾಮಿ 
(ಗಜೋತ್ತವ ಮಾಡುವೆ.) 

೮೮. ಓಂ ಸಮದೃಷ್ಟಯೇ ನಮಃ ಅಶ್ವಂ ಸಮರ್ಪಯಾಮಿ 
(ಅಶ್ವೋತ್ಸವ ಮಾಡುತ್ತೇನೆ.) 

೮೯. ಓಂ ಸನಾತನಾಯ ನಮಃ ಶಿಬಿಕಾಯಾನಂ ಸಮರ್ಪಯಾಮಿ 
(ಪಲ್ಲಕ್ಕಿ ಉತ್ಸವ ಮಾಡುತ್ತೇನೆ.) 

೯೦. ಓಂ ಭಕ್ತವಶ್ಯಾಯ ನಮಃ ವೈನತೇಯಧ್ವಜೋನ್ನತಿಂ ಸಮರ್ಪಯಾಮಿ 
(ಗರುಡಧ್ವಜ ಸಮರ್ಪಿಸುವೆ.) 

೯೧. ಓಂ ಜಗತ್ಪೂಜ್ಯಾಯ ನಮಃ ಕ್ರೀಡಾಯಷ್ಟಿಂ ಸಮರ್ಪಯಾಮಿ 
(ಕೈಯ್ಯಲ್ಲಿ ಆಟದ ಕೋಲು ನೀಡುವೆ.) 


81 


82 


೯೨. 


೯೩. 


೯೪. 


೯೫. 


೯೭, 


೯೮. 


೯೯. 


ದೇವರ ಪೂಜೆ 
ಓಂ ಪರಮಾತ್ಮನೇ ನಮಃ ತಾಂಬೂಲಂ ಸಮರ್ಪಯಾಮಿ 
(ತಿನ್ನಲು ತಾಂಬೂಲ ನೀಡುವೆ.) 
ಓಂ ಅಸುರಾಂತಕಾಯ ನಮಃ ಕ್ರೀಡಾಂ ಸಮರ್ಪಯಾಮಿ 
(ದೇವರ ಜೊತೆ ಆಟವಾಡುವೆ.) 
ಓಂ ಸರ್ವಭೂತಾನಾಮಂತಕಾಯ ನಮಃ ಫಲಂ ಸಮರ್ಪಯಾಮಿ 
(ತಿನ್ನಲು ಹಣ್ಣು ನೀಡುವೆ.) 
ಓಂ ಅನಂತಾಯ ನಮಃ ಸಮೃದ್ಧಿಂ ಸಮರ್ಪಯಾಮಿ 
(ನನ್ನೆಲ್ಲ ಐಶ್ವರ್ಯ ನಿನಗೆ.) 


ಯಾತ್ರಾಸನೋಪವಿಷ್ಟಾಯ ಭಗವತೇ ಪಂಚದಶೋಪಚಾರಾನ್‌ ಸಮರ್ಪಯಾಮಿ 
೯೬, 


ಓಂ ಅನಂತವಿಗ್ರಹಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ 


(ನಿನಗಿದು ಮಧುಪರ್ಕ.) 


ಓಂ ಮಾಯಾಧರಾಯ ನಮಃ ತಾಂಬೂಲವೀಟಿಕಾಂ ಸಮರ್ಪಯಾಮಿ 
(ತಾಂಬೂಲ ನೀಡುವೆ.) 


ಓಂ ನಿರಾಧಾರಾಯ ನಮಃ ಮುಖಶಾಟಿಕಾಂ ಸಮರ್ಪಯಾಮಿ 


. (ಮುಖವಸ್ಸ ನೀಡುವೆ. ) 
ಈ 


ಓಂ ಸರ್ವಾಧಾರಾಯ ನಮಃ ಅರ್ಹಣಾಂಭಃ ಸಮರ್ಪಯಾಮಿ 
(ಕುಡಿಯಲು ಶ್ರೇಷ್ಠ ನೀರು ನೀಡುವೆ.) 


೧೦೦. ಓಂ ಧರಾಧರಾಯ ನಮಃ ಪಾಯಸಾನ್ನಂ ಸಮರ್ಪಯಾಮಿ 


 (ಪಾಯಸನ್ನ ನೀಡುವೆ.) 


೧೦೧. ಓಂ ನಿಷ್ಠಲಂಕಾಯ ನಮಃ ಮುದ್ಧಾನ್ಷಂ ಸಮರ್ಪಯಾಮಿ 


(ಹುಗ್ಗಿ ಸ್ವೀಕರಿಸು.) 


೧೦೨. ಓಂ ನಿರಾಭಾಸಾಯ ನಮಃ ಗುಡೋದನಂ ಸಮರ್ಪಯಾಮಿ 


(ಗುಡಾನ್ನ ಸ್ವೀಕರಿಸು.) 


ದೇವರ ಪೂಜೆ 83 
೧೦೩. ಓಂ ನಿಷ್ಠಪಂಚಯ ನಮಃ ದಧ್ಯೋದನಂ ಸಮರ್ಪಯಾಮಿ 
(ದಧ್ಯನ್ನ ಸ್ವೀಕರಿಸು.) 
೧೦೪. ಓಂ ನಿರಾಮಯಾಯ ನಮಃ ಪಾನಕಂ ಸಮರ್ಪಯಾಮಿ 
(ಪಾನಕ ಸ್ವೀಕರಿಸು.) 
೧೦೫. ಓಂ ಭಕ್ತಪ್ರಿಯಾಯ ನಮಃ ಪಾನೀಯಂ ಸಮರ್ಪಯಾಮಿ 
(ನೀರು ಸ್ವೀಕರಿಸು.) 
೧೦೬. ಓಂ ಮಹಾಧರಾಯ ನಮಃ ಹಸ್ತಶಾಟಿಕಾಂ ಸಮರ್ಪಯಾಮಿ 
(ಕರವಸ್ತ್ರ ತೆಗೆದುಕೋ.) 
೧೦೭. ಓಂ ಪುಣ್ಯಕೀರ್ತಯೇ ನಮಃ ಕರಯೋಃ ಶುದ್ಧಿಂ ಸಮರ್ಪಯಾಮಿ 
(ಕೈ ಶುದ್ಧಿ ಮಾಡಿಕೋ.) | 
೧೦೮. ಓಂ ಪುರಾತನಾಯ ನಮಃ ಏಲಾಚಂದನಕ್ಟೋದವಾರಿ ಸಮರ್ಪಯಾಮಿ 
(ಏಲಕ್ಕಿ ಗಂಧದ ನೀರು ಸ್ವೀಕರಿಸು.) 
ಇತಿ ಶ್ರೀವರಾಹಪುರಾಣೇ ಧರಣೀಯಜ್ಞವರಾಹಸಂವಾದೇ ನಾರಾಯಣಸ್ಯ 
ಅಷ್ಟೋತ್ತರಶತೋಪಚಾರಾಃ। 
ಆವರಣಪೂಜೆ 
ಭಗವತಃ ಆವರಣಪೂಜಾಂ ಕರಿಷ್ಯೇ - 


ಓಂ ಮಧ್ಯೇ ಪರಮಪುರುಷಾಯ ನಮಃ। ದೇವಸ್ಯ ವಾಮಭಾಗೇ ಸ್ಥಿತಾಯ್ಕೆ ಸುವರ್ಣ- 
ವರ್ಣಾಯ್ಕೆ ಸರ್ವಾಭರಣಭೂಷಿತಾಯೈ ಪದ್ಧಹಸ್ತಾಯೈ ವಿಶಾಲಾಕ್ಸೈ ತನ್ಮುಖನ್ಯಸ್ತಲೋಚ- 
ನಾಯ್ಕೆ ಲಂ ಲಕ್ಷ ನಮಃ | 

ದೇವಸ್ಯ ದಕ್ಬಿಃ ಣಪಾರ್ಶ್ವೇ ಸ್ಥಿತಾಯೈ ದೂರ್ವಾದಲಶ್ಯಾಮಲಾಯ್ಯೆ ವಿಚಿತ್ರಾಭರಣಭೂಷಿತಾಯ್ಯೆ 
ನೀಲೋತ್ಪಲಹಸ್ತಾಯೈ ವಿಶಾಲಾಕ್ಟ್ಟೈ ತನ್ನುಖನ್ಯಸ್ತಲೋಚನಾಯ್ಕೆ ಧರಾಯೈ ನಮಃ 

(ಆತ್ಮನಃ ಪುರತಃ ಪೀಠಾದ್ದಹಿಃ) | 

ಪೂರ್ವೇ ಉದ್ಯದಾದಿತ್ಯವರ್ಣಾಯ ಚಕ್ರಶಂಖವರಾಭಯಹಸ್ತಾಯ ಓಂ ಕೃಂ ಕೃದ್ಧೋಲ್ಯಾಯ 
ನಮಃ । 


84 ದೇವರ ಪೂಜೆ 


ಯಾಮ್ಯಾಂ - ಉದ್ಯದಾದಿತ್ಯವರ್ಣಾಯ ಚಕ್ರಶಂಖವರಾಭಯಹಸ್ತಾಯ ಓಂ ಮಂ 
ಮಹೋಲ್ಯಾಯ ನಮಃ। 


ಪ್ರತೀಚ್ಯಾಮ್‌ -ಉದ್ಯದಾದಿತ್ಯವರ್ಣಾಯ ಚಕ್ರಶಂಖವರಾಭಯಹಸ್ತಾಯ ಓಂವೀಂ 
ವೀರೋಲ್ಯಾಯ ನಮಃ । 


ಉದೀಚ್ಛ್ಯಾಂ - ಉದ್ಯದಾದಿತ್ಯವರ್ಣಾಯ ಚಕ್ರಶಂಖವರಾಭಯಹಸ್ತಾಯ ಓಂದ್ಯೂಂ 
ದ್ಯೂಲ್ಮಾಯ ನಮಃ । 


ಆಗ್ನೇಯನೈರ್ಜುತ್ಯವಾಯವೈೈಶಾನದಿಕ್ಟು ಪ್ರತ್ಯೇಕಂ ಪ್ರತ್ಯೇಕಂ ಕೃಷ್ಣವರ್ಣಾಯ ಚಕ್ರ- 
ಶಂಖವರಾಭಯಹಸ್ತಾಯ ಓಂ ಸಹಸ್ರೋಲ್ಯಾಯ ನಮಃ ॥ 
ದ್ವಿತೀಯಾವರಣಪೂಜಾಂ ಕರಿಷ್ಯೇ 


ಪ್ರಾಚ್ಯಾಂ- ಓಂ ವಂ ವಾಸುದೇವಾಯ ಶುಕ್ಲ್ಸವರ್ಣಾಯ ಕಿರೀಟಾದಿವಿಭೂಷಿತಾಯ ಶಾರ್ಜ್ಜ- 
ಬಾಣಶಂಕಚಕ್ರಧರಾಯ ನಮಃ । 


ಆಗೇಯ್ತಾಂ - ಓಂ ಶ್ರೀ ಮಾಯಾಯೆ ನಮಃ ॥ 
a ಕೆ ಪ್‌ ಲ 


ಯಾಮ್ಕಾಂ- ಓಂಸಂ ಸಂಕರ್ಷಣಾಯ ರಕ್ತವರ್ಣಾಯ ಕಿರೀಟಾದಿವಿಭೂಷಿತಾಯ ಶಂಖ- 
ಚಕ್ರಗದಾಪದ್ಧಧರಾಯ ನಮಃ । 


ನೈರ್ಯತ್ಕಾಂ- ಓಂ ಶ್ರೀ ಜಯಾಯೈ ನಮಃ । 


ಪ್ರತೀಚ್ಯಾಂ - ಓಂ ಪ್ರಂ ಪ್ರದ್ಯುಮ್ನಾಯ ಸುವರ್ಣವರ್ಣಾಯ ಕಿರೀಟಾದಿವಿಭೂಷಿತಾಯ 
ಶಂಖಚಕ್ರಾಸಿಚರ್ಮಧರಾಯ ನಮಃ।ಟ॥ 


ವಾಯವ್ಯೇ- ಓಂ ಶ್ರೀ ಕೃತ್ಯೈ ನಮಃ | 


ಉದೀಚ್ಯಾಂ- ಓಂ ಕೃಷ್ಣವರ್ಣಾಯ ಕಿರೀಟಾದಿವಿಭೂಷಿತಾಯ ಶಂಖಚಕ್ರಾಸಿಚರ್ಮಧರಾಯ 
ಅನಿರುದ್ಧಾಯ ನಮಃ । 


ಐಶಾನ್ಯೇ- ಓಂ ಶಾಂತ್ಯೈ ನಮಃ । 
ತೃತೀಯಾವರಣಪೂಜಾಂ ಕರಿಷ್ಯೇ 


ಪ್ರಾಚ್ಯಾಂ - ಓಂ ಶಂಖಚಕ್ರಗದಾಪದ್ಧಧರಾಯ ಶ್ರೀದೇವೀಸಹಿತಾಯ ಕೇಶವಾಯ ನಮಃ । 
ಓಂ ಪದ್ಮಗದಾಚಕ್ರಶಂಖಧರಾಯ ಲಕ್ಷ್ಮೀಸಮೇತಾಯ ನಾರಾಯಣಾಯ ನಮಃ। 


ದೇವರ ಪೂಜೆ 85 
ಆಗ್ನೇಯ್ಯಾಂ- ಓಂ ಚಕ್ರಶಂಖಪದ್ಧಗದಾಧರಾಯ ಕಮಲಾಸಹಿತಾಯ ಮಾಧವಾಯ ನಮಃ । 


ಯಾಮ್ಯಾಂ- ಓಂ ಗದಾಪದ್ಮಶಂಖಚಕ್ರಧರಾಯ ಪದ್ಮಾಸಹಿತಾಯ ಶ್ರೀ ಗೋವಿಂದಾಯ 
ನಮಃ । ಓಂ ಪದ್ಮಶಂಖಚಕ್ರಗದಾಧರಾಯ ಪದ್ಮಿನೀಸಹಿತಾಯ ಶ್ರೀ ವಿಷ್ಣವೇ ನಮಃ । 


ನೈರ್ಬುತ್ಕಾಂ - ಓಂ ಶಂಖಪದ್ಧಗದಾಚಕ್ರಧರಾಯ ಕಮಲಾಲಯಾಸಹಿತಾಯ ಶ್ರೀ ಮಧು- 
ಸೂದನಾಯ ನಮಃ। 


ಪ್ರತೀಚ್ಯಾಂ - ಗದಾಚಕ್ರಶಂಖಪದ್ಮಧರಾಯ ರಮಾಸಹಿತಾಯ ಶ್ರೀ ತ್ರಿವಿಕ್ರಮಾಯ ನಮಃ । 
ಓಂ ಚಕ್ರಗದಾಪದ್ಧಶಂಖಧರಾಯ ವೃಷಾಕಪೀಸಹಿತಾಯ ಶ್ರೀ ವಾಮನಾಯ ನಮಃ । 


ವಾಯವ್ಯಾಂ - ಓಂ ಚಕ್ರಗದಾಶಂಖಪದ್ಧಧರಾಯ ಧನ್ಯಾಸಮೇತಾಯ ಶ್ರೀ ಶ್ರೀಧರಾಯ 
ನಮಃ । 

ಉದೀಚ್ಯಾಂ - ಓಂ ಚಕ್ರಪದ್ಮಶಂಖಗದಾಧರಾಯ ವೃದ್ಧಿಸಹಿತಾಯ ಶ್ರೀ ಹೃಷೀಕೇಶಾಯ ನಮಃ 
ಓಂ ಪದ್ಮಚಕ್ರಗದಾಶಂಖಧರಾಯ ಯಜ್ಞಾಸಮೇತಾಯ ಶ್ರೀ ಪದ್ಮನಾಭಾಯ ನಮಃ । 


ಐಶಾನ್ಯಾಂ - ಓಂ ಶಂಖಗದಾಚಕ್ರಪದ್ಧಧರಾಯ ಇಂದಿರಾಸಹಿತಾಯ ಶ್ರೀ ದಾಮೋದರಾಯ 
ನಮಃ । 


ಚತುರ್ಥಾವರಣಪೂಜಾಂ ಕರಿಷ್ಯೇ 


ಪ್ರಾಚ್ಯಾಂ- ಓಂ ಶಂಖಪದ್ಮಚಕ್ರಗದಾಧರಾಯ ಹಿರಣ್ಯಾಸಹಿತಾಯ ಶ್ರೀ ಸಂಕರ್ಷಣಾಯ 
ನಮಃ । ಓಂ ಶಂಖಚಕ್ರಪದ್ಮಗದಾಧರಾಯ ಹರಿಣೀಸಹಿತಾಯ ಶ್ರೀ ವಾಸುದೇವಾಯ ನಮಃ । 
ಆಗ್ಲೇಯ್ಯಾಂ - ಓಂ ಶಂಖಗದಾಪದ್ಧಚಕ್ರಧರಾಯ ಶ್ರೀಸತ್ಯಾಸಹಿತಾಯ ಶ್ರೀ ಪ್ರದ್ಯುಮ್ನಾಯ 
ನಮಃ। 

ಯಾಮ್ಯಾಂ- ಓಂ ಗದಾಶಂಖಪದ್ಮಚಕ್ರಧರಾಯ ನಿತ್ಯಾಸಹಿತಾಯ ಶ್ರೀ ಅನಿರುದ್ಧಾಯ ನಮಃ 
ಓಂ ಪದ್ಮಶಂಖಗದಾಚಕ್ರಧರಾಯ ಆನಂದಾಸಹಿತಾಯ ಶ್ರೀ ಪುರುಷೋತ್ತಮಾಯ ನಮಃ । 
ನೈರ್ಜುತ್ಕಾಂ- ಓಂ ಗದಾಶಂಖಚಕ್ರಪದ್ಮ್ಧಧರಾಯ ತ್ರಯೀಸಹಿತಾಯ ಶ್ರೀ ಅಧೋಕ್ಷಜಾಯ 
ನಮಃ । 

ಪ್ರತೀಚ್ಯಾಂ - ಓಂ ಪದ್ಧಗದಾಶಂಖಚಕ್ರಧರಾಯ ಸುಖಾಸಹಿತಾಯ ಶ್ರೀ ನಾರಸಿಂಹಾಯ 
ನಮಃ। ಓಂ ಪದ್ಮಚಕ್ರಶಂಖಗದಾಧರಾಯ ಸುಗಂಧಾಸಹಿತಾಯ ಶ್ರೀ ಅಚ್ಯುತಾಯ ನಮಃ । 


86 ದೇವರ ಪೂಜೆ 


ವಾಯವ್ಯಾಂ- ಶ್ರೀ ಚಕ್ರಶಂಖಗದಾಪದ್ಧಧರಾಯ ಸುಂದರೀಸಹಿತಾಯ ಶ್ರೀ ಜನಾರ್ದನಾಯ 
ನಮಃ । 


ಉದೀಚ್ಯಾಂ- ಗದಾಚಕ್ರಪದ್ಮಶಂಖಧರಾಯ ಶ್ರೀವಿದ್ಯಾಸಹಿತಾಯ ಶ್ರೀ ಉಪೇಂದ್ರಾಯ 
ನಮಃ । ಓಂ ಚಕ್ರಪದ್ಮಗದಾಶಂಖಧರಾಯ ಸುಶೀಲಾಸಹಿತಾಯ ಶ್ರೀಹರಯೇ ನಮಃ । 


ಐಶಾನ್ಯಾಂ- ಓಂ ಗದಾಪದ್ಧಚಕ್ರಶಂಖಧರಾಯ ಸುಲಕ್ಬ್ಷಣಾಸಹಿತಾಯ ಶ್ರೀಕೃಷ್ಣಾಯ ನಮಃ 
ಪಂಚಮಾವರಣಪೂಜಾಂ ಕರಿಷ್ಯೇ 


ಪ್ರಾಚ್ಯಾಂ- ಕಟ್ಯಾದೌ ಮತ್ತ್ಯರೂಪಾಯ ಕಿರೀಟಾದಿವಿಭೂಷಿತಾಯ ಚಕ್ರಶಂಖವರಾಭಯ- 
ಹಸ್ತಾಯ ವೇದಾಸಹಿತಾಯ ಶ್ರೀಮತ್ತ್ಯಾಯ ನಮಃ । ಓಂ ಕಟ್ಯಾದ್‌ ಕೂರ್ಮರೂಪಾಯ 


ತಪನೀಯವರ್ಣಾಯ ಕಿರೀಟಾದಿವಿಭೂಷಿತಾಯ ಚಕ್ರಶಂಖವರಾಭಯಹಸ್ತಾಯ ವೇದವತೀ 
-ಸಹಿತಾಯ ಶ್ರೀ ಕೂರ್ಮಾಯ ನಮಃ। 


ಆಗ್ಗೆ 4ಯ್ಯಾಂ - ಓಂ ಕಂಠಾದುಪರಿ ವರಾಹಮುಖಾಯ ಸ್ಪಟಿಕವರ್ಣಾಯ ಕಿರೀಟಾದಿ- 
ವಿಭೂಷಿತಾಯ ಚಕ್ರಶಂಖವರಾಭಯಹಸ್ತಾಯ ಧಾತ್ರೀಸಹಿತಾಯ ಶ್ರೀ ವರಾಹಾಯ ನಮಃ । 


ಯಾಮ್ಯಾಂ - ಓಂ ಕಂಠಾದಧೋ ನರರೂಪಿಣೇ ಸಿಂಹಮುಖಾಯ ದಂಷ್ಟಯುಕ್ತಾಯ 
ವಿವೃತಾಸ್ಯಾಯ ಭ್ರುಕುಟೀಕುಟಲನೇತ್ರಾಯ ಮುಕುಟಾದಿವಿಭೂಷಿತಾಯ ಯಜ್ಞವರ್ಣಾಯ 
ಕಿರೀಟಾದಿವಿಭೂಷಿತಾಯ ಚಕ್ರಶಂಖವರಾಭಯಹಸ್ತಾಯ ಲಕ್ಷ್ಮೀಸಹಿತಾಯ ಶ್ರೀ ನಾರ- 
ಸಿಂಹಾಯ ನಮಃ । ಓಂ ಕೌಪೀನಮೇಖಲಾತ ಜಿನಶಿಖಾಯಜ್ಞೋಪವೀತದಂಡಧರಾಯ 
ಶ್ಯಾಮಲವರ್ಣಾಯ ಈಷತ್ಕುಂಚಿತಸವ್ಯಾಂಫ್ರಿಭುಜಾಯ ವಸುಂಧರಾಯಾಚನದಕ್ಕಿಣ- 
ಹಸ್ತಾಯ ಸುಗಂಧಾಸಹಿತಾಯ ಶ್ರೀವಾಮನಾಯ ನಮಃ । 


ನೈರ್ಯತ್ಕಾಂ- ಓಂ ಜಟಾಮುಕುಟಧರಾಯ ಶಾಂತಾಯ ದಕ್ಷಿ! ಣೇತರಹಸ್ತಯೋಃ ಪರಶು- 
ಚಾಪಶರಧರಾಯ ಸುವರ್ಣವರ್ಣಾಯ ಉಪವೀತೋತ್ತರೀಯಧರಾಯ ಭಾರ್ಗವೀ- 
ಸಹಿತಾಯ ಶ್ರೀಭಾರ್ಗವಾಯ ನಮಃ । 


ಪ್ರತೀಚ್ಯಾಂ - ಕಿರೀಟಾದಿವಿಭೂಷಿತಾಯ ತ್ರಿಭಂಗೀಶ್ಯಾಮವರ್ಣಧರಾಯ ಸೀತಾಸಹಿತಾಯ 
ಶ್ರೀರಾಮಾಯ ನಮಃ । ಓಂ ಮೇಘಶ್ಯಾಮಸದೃಶಕಲ್ಯಾಣಲಕ್ಷಣಾವಯವಯುಕ್ತಕಿರೀಟಾದಿವಿ 
ಭೂಷಿತಾಯ ಈಶತ್ಕುಂಚಿತವಾಮಾಂಫ್ರಿಸುಸ್ಥಿತಾಪರಪಾದಾಯ ತ್ರಿಭಂಗೀಯುಕ್ತಾಯ 
ಚಕ್ರಶಂಖವರಾಭಯಹಸ್ತಾಯ ರುಗ್ಗಿಣೀಸತ್ಯಭಾಮಾಭ್ಯಾಂ ಸಹಿತಾಯ ಸಿಂಹವಿಷ್ಟರೋಪರಿ- 
ಸ್ಥಿತಾಯ ಶ್ರೀಕೃಷ್ಣಾಯ ನಮಃ । 


ವಾಯವ್ಯಾಂ — ಕಿರೀಟಕಟಕಾದ್ಯಲಂಕೃತಾಯ ಉದ್ಯದಾದಿತ್ಯವರ್ಣಾಯ ಪಾರ್ಶ್ವಯೋ- 


ದೇವರ ಪೂಜೆ 87 
ಶೃಕ್ರಶಂಖಯುಕ್ತಾ! ಯ ಉತ್ತಾ ನಾವಲಂಬಿತಕರಯುಗ್ಮಾಯ ದಿಗಂಬರಾಯ ಸ್ವದೇವ್ಯಾ 
ಸಹಿತಾಯ ಶ್ರೀಬುದ್ಧಾಯ ನಮಃ । 


ಉದೀಚ್ಯಾಂ - ಓಂ ಜಟಾಮಕುಟಶ್ಠಶ್ರುವಿವೃತಾಕ್ಷಾಯ ಚರ್ಮವಸನಾಯ ಯಜ್ಞೋಪವೀತ- 
ಧರಾಯ ಖಡ್ಗಖೇಟಧರಾಯ ಪ್ರಭಾಸಹಿತಾಯ ಅಶ್ವಾರೂಢಾಯ ಶ್ರೀಕಲ್ಕಿನೇ ನಮಃ। ಓಂ 
ಶ್ರೀಲಕ್ಸ್ಮೀಸಹಿತಾಯ ಶ್ರೀಅನಂತಾತ್ಮನೇ ನಮಃ । 


ಐಶಾನ್ಯೇ- ಓಂ ಪೂರ್ವಾದಿಚತುರ್ಮುಖೇಷು ವಾಸುದೇವಾದ್ಯಧಿಷ್ಠಾನಾಯ ಸಹಸ್ರಾ- 
ದಿತ್ಯವರ್ಣಾಯ ಕಿರೀಟಾದಿವಿಭೂಷಿತಾಯ ಅನಂದದಾಯಿನೇ ಅನಂತಾಯುಧಧರಾಯ 
ಭಕ್ತ್ಯಾ ಬ್ರಹ್ಮರುದ್ರಾಭ್ಯಾಂ ಸೇವ್ಯಮಾನಾಯ ವಿಶ್ವರೂಪಿಣ್ಯಾ ಸಹಿತಾಯ ಪಾದಯುಗ್ಧಸ್ಥಿತಾಯ 
ಶ್ರೀವಿಶ್ಚರೂಪಾಯ ನಮಃ । 

ಷಷ್ಠಾವರಣಪೂಜಾಂ ಕರಿಷ್ಯೇ 
ಪ್ರಾಚ್ಯಾಂ- ಓಂ ಕಿರೀಟಾದಿವಿಭೂಷಿತಸೌಮ್ಯವಕ್ವ್ರಾಯ ಸಹಸ್ರಫಣಯುಕ್ತಾಯ ಶುಭ್ರ- 
ವರ್ಣಾಯ ಮುಸಲಾಭಯಹಸ್ತಸ್ಥಿತಾಯ ಶ್ರೀಮದನಂತಾಯ ನಮಃ | 
ಆಗ್ನೇಯ್ಯಾಂ- ಓಂ ವಾಂವಾರುಣ್ಯೈ ನಮಃ । 
ಯಾಮ್ಯಾಂ - ಓಂ ಕಿರೀಟಾದಿವಿಭೂಷಿತಾಯ ಚತುರ್ಮುಖಾಯ ಸುವರ್ಣವರ್ಣಾಯ 
ದಂಡಾಭಯಾಕ್ಷಮಾಲಾಜ್ಞಾನಮುದ್ರಾಸಹಿತಾಯ ಶ್ರೀಬ್ರಹ್ಮಣೇ ನಮಃ । 
ನೈರ್ಬ್ಯುತ್ಕಾಂ - ಓಂ ಗಾಂ ಗಾಯತ್ರ್ಯೈ ನಮಃ । 
ಪ್ರತೀಚ್ಯಾಂ- ಓಂ ಕಿರೀಟಾದಿವಿಭೂಷಿತಾಯ ಉದ್ಯದಾದಿತ್ಯವರ್ಣಾಯ ಗದಾಭಯ- 
ಮುಕುಲಿತಾಂಜಲಿಹಸ್ತಾಯ ವಾಯವೇ ನಮಃ । 


ವಾಯವ್ಯಾಂ- ಓಂಭಾಂ ಭಾರತ್ಯೈ ನಮಃ । 


ಉದೀಚ್ಯಾಂ- ಜಟಾಮಕುಟಧರಾಯ ಶುಭ್ರವರ್ಣಾಯ ಶೂಲಾಭಯಹಸ್ತಸ್ಥಿತಾಯ ಓಂ 
ಈಶಾನಾಯ ನಮಃ। 


ಐಶಾನ್ಯಾಂ- ಓಂಗಿಂ ಗಿರಿಜಾಯೈ ನಮಃ 


ದೇವಸ್ಯಾಗ್ರೇ- ಓಂ ಕಿರೀಟಾದಿವಿಭೂಷಿತಾಯ ಸುವರ್ಣಪಕ್ಷಾಯ ಮುಕುಲಿತಾಂಜಲಿ- 
ಹಸ್ತಾಯ ಗಂ ಶ್ರೀಗರುಡಾಯ ನಮಃ। 


ಗರುಡಪಾರ್ಶೇ - ಓಂಸೌಂ ಸೌಪರ್ಣೈ ನಮಃ। 


88 ದೇವರ ಪೂಜೆ 
ಸಪ್ತಮಾವರಣಪೂಜಾಂ ಕರಿಷ್ಯೇ 


ಪ್ರಾಚ್ಯಾಂ- - ಓಂ ಲಂ ಇಂದ್ರಾಯ, ಸುರಾಧಿಪತಯೇ ಪೀತವರ್ಣಾಯ, ವಜ್ರಾಭಯ- 
ಹಸ್ತಾಯ ಕಿರೀಟಾದಿವಿಭೂಷಿತಾಯ ಶಚೀಸಹಿತಾಯ, ಐರಾವತವಾಹನಾಯ, ಸಪುತ್ರಾಯ 
ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣುಪಾರ್ಷದಾಯ ನಮಃ ।ಟ 


ಆಗ್ನೇಯ್ಯಾಂ- - ಓಂ ರಂ ಅಗ್ನಯೇ - ತೇಜೋರಧಿಪತಯೇ ರಕ್ತವರ್ಣಾಯ ಶಕ್ತಿ- 
ತೋಮರಹಸ್ತಾಯ ಮೇಷವಾಹನಾಯ ಸ್ವಾಹಾಸಹಿತಾಯ ಸಪುತ್ರಾಯ ಸಪರಿಗ್ರಹಾಯ 
ಸಪರಿವಾರಾಯ ತ್ರಿನೇತ್ರಾಯ ಶ್ರೀವಿಷ್ಣುಪಾರ್ಷದಾಯ ನಮಃ । 


ಯಾಮ್ಯಾಂ - ಓಂ ಯಂ ಯಮಾಯ, ಪ್ರೇತಾಧಿಪತಯೇ ಕಾಲಮೇಘಚಯಕಾಲವಿಗ್ರಹಾಯ 
- ದಂಡಹಸ್ತಾಯ ಮಹಿಷವಾಹನಾಯ ಶ್ಯಾಮಲಾಸಹಿತಾಯ ಭೂಷಣೋಜ್ವಲಾಯ 


ತ್ರಿಲೋಚನಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣುಪಾರ್ಷದಾಯ 
ನಮಃ । 


ನೈರ್ಯತ್ಕಾಂ- ಕ್ಲಂ ನಿರ್ಯತಯೇ ರಕೊ ೀಧಿಪತಯೇ ಧೂಮ್ರವರ್ಣಾಯ, ಅತಿ- 
ಭೀಷಣಾಕೃತಯೇ, ಹಸ್ತಿಸಂಸ್ಥಿತಾಯ ಖಡ್ಡಾಯುಧಾಯ ನರವಾಹನಾಯ ಕಾಲಿಕಾಸಹಿತಾಯ 
ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣುಪಾರ್ಷದಾಯ ನಮಃ । 


ಪ್ರತೀಚ್ಯಾಂ - ಓಂ ವಂ ವರುಣಾಯ - ಜಲಾಧಿಪತಯೇ ಇಂದುಕುಂದಧವಲವರ್ಣಾಯ 
ಪಾಶಹಸ್ತಾಯ ಮಹಾಮಣಿಪ್ರೋಜ್ಯ ಶಲಾಭರಣಮಾಲಾವಿಭೂಷಿತಾಯ ಭಾಗೀರಥೀ 
ಸಹಿತಾಯ ಮಕರವಾಹನಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ 
ವಿಷ್ಣುಪಾರ್ಷದಾಯ ನಮಃ । 


ವಾಯವ್ಯಾಂ- - ಓಂ ಯಂ ವಾಯವೇ - ಪ್ರಾಣಾಧಿಪತಯೇ ಜ್ಞಾನಾಧಿಪತಯೇ 
ಧೂಮ್ರವರ್ಣಾಯ ಗದಾಂಕುಶಾಯುಧಾಯ ತ್ರಿಲೋಚನಾಯ ಹರಿಣವಾಹನಾಯ 
ಮೋಹಿನೀಸಹಿತಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣು- 
ಪಾರ್ಷದಾಯ ನಮಃ 


ಉದೀಚ್ಯಾಂ- - ಓಂ ಸೋ ಸೋಮಾಯ ತಾರಕಾಧಿಪತಯೇ ರಜತಾದ್ರಿರುಚಿರವರ್ಣಾಯ 
ತಂಗವಲ್ಲಿತತುರಂಗಮವಾಹನಾಯ - ವರಗದಾಯುಧಾಯ ರೋಹಿಣೀಸಹಿತಾಯ ಅಮಲ- 
ವಿಲೋಚನದ್ವಯಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ 
ವಿಷ್ಣುಪಾರ್ಷದಾಯ ನಮಃ 


ದೇವರ ಪೂಜೆ ಷಿ 


ಐಶಾನ್ಯೇ- ಓಂ ಹಂ ರುದ್ರಾಯ ಭೂತಾಧಿಪತಯೇ ರಾಜತಾದ್ರಿನಿಭಾಯ ಶ್ಲೇತವರ್ಣಾಯ 
ಚಂದ್ರಶೇಖರಾಯ ತ್ರಿಶೂಲಧರಾಯ ವೃಷಭವಾಹನಾಯ ಪಾರ್ವತೀಸಹಿತಾಯ ತ್ರಿಲೋ- 
ಚನಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣುಪಾರ್ಷದಾಯ ನಮಃ । 


ನಿರ್ಯತಿವರುಣಯೋರ್ಮಧ್ಯೇ ಅಧೋದಿಶಿ - ಓಂ ಅಂ ಅನಂತಾಯ ಅನಂತಾಖ್ಯ- 

ಶೇಷಾಯ ನಾಗಾಧಿಪತಯೇ ಕ್ಲೀರಸಾಗರನಿಭಾಯ ಶುಭ್ರವರ್ಣಾಯ ಫಣಾಮಣಿಜ್ಯೋತಿ- 
ರ್ವಿಭೂಷಿತಾಯ ನಾಗವಾಹನಾಯ ರಥಾಂಗಾಯುಧಾಯ ವಾರುಣೀಸಹಿತಾಯ ಸಹಸ್ರ- 
ಫಣಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾರಾಯ ಶ್ರೀ ವಿಷ್ಣುಪಾರ್ಷದಾಯ ನಮಃ । 


ಈಶಾನೇಂದ್ರಯೋರ್ಮಧ್ಯೇ ಊರ್ಧ್ವದಿಶಿ - ಓಂ ಹ್ರೀಂ ಬ್ರಹ್ಮಣೇ ಸತ್ಯಲೋಕಾಧಿಪತಯೇ 
ಹೇಮವರ್ಣಾಯ ಹಂಸವಾಹನಾಯ ಅಕ್ಬಮಾಲಾಹಸ್ತಾಯ ಅರವಿಂದಧಾರಿಣೇ ಸೃಷ್ಟಿ- 
ಹೇತವೇ ಚತುರ್ಮುಖಾಯ ಗಾಯತ್ರೀಸಹಿತಾಯ ಸಪುತ್ರಾಯ ಸಪರಿಗ್ರಹಾಯ ಸಪರಿವಾ- 
ರಾಯ ಶ್ರೀ ವಿಷ್ಣುಪಾರ್ಷದಾಯ ನಮಃ! 
ಇಂದ್ರಾದಿವಿಷ್ಣುಪಾರ್ಷದೇಭ್ಯೋ ಸರ್ವೇಭ್ಯೋ ವಿಷ್ಠ ಸ ಭಿಮುಖೇಭ್ಯಃ ಕೃತಾಂಜಲಿಪುಟೇಭ್ಯೋ 
ನಮೋ ನಮಃ । ಅರ್ಫ್ಯಮ್‌ । ಪಾದ್ಯಮ್‌ | ಆಚಮನಮ್‌ । ಪುಧುಪರ್ಕಮ್‌ ಪುನರಾ- 
ಚಮನಮ್‌ | ಅಭಿಷೇಕಮ್‌ । ವಸ್ತ್ರಮ್‌ । ಗಂಧಮ್‌ | ಪುಷ್ಪಮ್‌ । ಆಭರಣಾನಿ |! ಧೂಪಮ್‌ 
ದೀಪಂ ಸಮರ್ಪಯಾಮಿ । 

ಅನೇನ ಆವರಣದೇವತಾಪೂಜನೇನ ಸಶ್ರೀಕಃ ಸಪರಿವಾರಃ ಶ್ರೀಲಕ್ಷ್ಮೀನಾರಾ- 
ಯಣಃ ಪ್ರಸನ್ನೋ ವರದೋ ಭವತು । ಶ್ರೀಕೃಷ್ಣಾರ್ಪಣಮಸ್ತು ॥ ಇತಿ ಆವರಣ- 
ಪೂಜಾ ॥ 

ಮುಖ್ಯಪ್ರಾಣದೇವರ ಪೂಜೆ? 

ಓಂ ಹನುಮತೇ ನಮಃ ಅರ್ಫ್ಯಂ ಸಮರ್ಪಯಾಮಿ 
ಓಂ ಭೀಮಾಯ ನಮಃ ಪಾದ್ಯಂ ಸಮರ್ಪಯಾಮಿ 
ಓಂ ಮಧ್ವಾಯ ನಮಃ ಆಚಮನಂ ಸಮರ್ಪಯಾಮಿ 
ಓಂ ಅಂಜನಾಸೂನವೇ ನಮಃ ಮಧುಪರ್ಕಂ ಸಮರ್ಪಯಾಮಿ 


೧... ಪದ್ಯಮಾಲೆಯಲ್ಲಿ ಮುಖ್ಯಪ್ರಾಣದೇವರ ಪೂಜೆಯನ್ನು ದೇವರ ಪೂಜೆಯ ಬಳಿಕ ಹೇಳಿ- 
ದಾರೆ. ಆದರೆ ಅನುಕೂಲಕ್ಕಾಗಿ ಇಲ್ಲಿ ನೈವೇದ್ಯಕ್ಕಿಂತ ಮೊದಲೇ ನೀಡಲಾಗಿದೆ. ಪದ್ಯಮಾಲೆಯ 
ಪ್ರಕಾರವೇ ದೇವರ ಪೂಜೆ ಮಾಡಬೇಕೆನ್ನುವವರು ದೇವರ ಪೂಜೆ ಮುಗಿಸಿ ಮಾಡಬಹುದು. 


90 ದೇವರ ಪೂಜೆ 


ಓಂ ಕುಂತೀಪುತ್ರಾಯ ನಮಃ ಪುನರಾಚಮನಂ ಸಮರ್ಪಯಾಮಿ 
ಓಂ ಮಧ್ಯಗೇಹಸುತಾಯ ನಮಃ ಸ್ನಾನಂ ಸಮರ್ಪಯಾಮಿ - 


ಬಳಿತ್ಕಾಸೂಕ್ತಸ್ಯ ಭೃಗುರೃಷಿಃ | ಜಗತೀ ಛಂದಃ । ಅಗ್ನಿನಾಮಾ ಮುಖ್ಯಪ್ರಾಣೋ 
ದೇವತಾ ॥ 
ಬಳಿತ್ಕಾ ತದ್ದಪುಷೇ ಧಾಯಿ ದರ್ಶತಂ ದೇವಸ್ಯ ಭರ್ಗಃ ಸಹಸೋ ಯತೋ ಜನಿ | 
ಯದೀಮುಪ ಹ್ಹರತೇ ಸಾಧತೇ ಮತಿರ್ಯತಸ್ಯ ಧೇನಾ ಅನಯಂತ ಸಸ್ರುತಃ ॥ ೧ 


ಪೃಕ್ಷೋ ವಪುಃ ಪಿತುಮಾನ್ನಿತ್ಯ ಆ ಶಯೇ ದ್ವಿತೀಯಮಾ ಸಪ್ತಶಿವಾಸು ಮಾತೃಷು | 
ತೃತೀಯಮಸ್ಕ ವೃಷಭಸ್ಯ ದೋಹಸೇ ದಶಪ್ರಮತಿಂ ಜನಯಂತ ಯೋಷಣಃ ॥ ೨ 


ನಿರ್ಯದೀಂ ಬುಧ್ಧಾನ್ಮ ಹಿಷಸ್ಯ ವರ್ಪಸ ಈಶಾನಾಸಃ ಶವಸಾ ಕ್ರಂತ ಸೂರಯಃ | 
ಯದೀಮನು ಪ್ರದಿವೋ ಮಧ್ವಆಧವೇ ಗುಹಾ ಸಂತಂ ಮಾತರಿಶ್ವಾಮಥಾಯತಿ 


ಪ್ರ ಯತ್ತಿತುಃ ಪರಮಾನ್ನೀಯತೇ ಪರ್ಯಾ ಪೃಕ್ಷುಭೋ ವೀರುಧೋ ದಂಸು 
ರೋಹತಿ । ಉಭಾ ಯದಸ್ಯ ಜನುಷಂ ಯದಿನ್ವತ ಆದಿದ್ಯವಿಷ್ಕೋ ಅಭವದ್‌ 


ಫೃಣಾ ಶುಚಿಃ ॥೪॥ 
ಆದಿನ್ಮಾತ್ಮರಾವಿಶದ್ಯಾಸ್ಥಾ ಎಶುಚಿರಹಿಂಸ್ಕಮಾನ ಉರ್ವಿಯಾ ವಿ ವಾವೃಧೇ | 
ಅನು ಯತ್ಪೂರ್ವಾ ಅರುಹತ್ತನಾಜುವೋ ನಿ ನವ್ಯಸೀಷ್ಟವರಾಸು ಧಾವತೇ ॥೫ 


(ವಾಯುಸ್ತುತಿ ಹೇಳಿ ದೇವರ ತೀರ್ಥದಿಂದ ಅಭಿಷೇಕ ಮಾಡಬೇಕು. ಅನಂತರ ವಾಯು- 
ದೇವರ ತೀರ್ಥ ಎತ್ತಿಟ್ಟುಕೊಳ್ಳಬೇಕು.) 


ಓಂ ಶ್ರೀರಾಮಪಾದಪದ್ಮಾರಾಧಕಾಯ ನಮಃ ವಸ್ತಯುಗೃಂ ಸಮರ್ಪಯಾಮಿ 
ಓಂ ಶ್ರೀಕೃಷ್ಣಪಾದಪದ್ಮಾರಾಧಕಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ 


ದೇವರ ಪೂಜೆ 91 

ಓಂ ಶ್ರೀವೇದವ್ಯಾಸಪಾದಪದ್ಮಾರಾಧಕಾಯ ನಮಃ ಗಂಧಂ ಸಮರ್ಪಯಾಮಿ 
ಸತ್ಯಲೋಕಾಧಿಪತಯೇ ನಮಃ ಅಕ್ಷತಾನ್‌ ಸಮರ್ಪಯಾಮಿ 

ಓಂ ದಕ್ಷಿಣಾಕ್ಷಿಣಿ ಗೋವತ್ತರೂಪಾಯ ನಮಃ ತುಳಸೀಪತ್ರಂ ಸಮರ್ಪಯಾಮಿ 

ಓಂ ಭಾವಿಬ್ರಹ್ಮಣೇ ನಮಃ ಆಭರಣಾನಿ ಸಮರ್ಪಯಾಮಿ 

ಓಂ ಮೂಲೇಶರೂಪಿ ಪರಮಾತ್ಮನಃ ಪಾದಾಂಗುಷ್ಠಸ್ಥಿತಾಯ ನಮಃ ನಾನಾವಿಧ 

ಪರಿಮಳಪುಷ್ಪಾಣಿ ಸಮರ್ಪಯಾಮಿ. 


(ಧೂಪದೀಪಾದಿ ಮುಂದಿನ ಉಪಚಾರಗಳನ್ನು ಭಗವಂತನಿಗೆ ಅರ್ಪಿಸಿದ ಮೇಲೆ ಮುಖ್ಯ- 
ಪ್ರಾಣದೇವರಿಗೆ ಸಮರ್ಪಿಸಬೇಕು.) (ಗರುಡದೇವರಿಗೂ ಹೀಗೆಯೇ ಸ್ನಾನಾಲಂಕಾರಗಳನ್ನು 
ಸಮರ್ಪಿಸಿರಿ. ಉಳಿದ ದೇವತೆಗಳಿಗೆ ವೈಶ್ವದೇವ ಆದಮೇಲೆ). 


ಆಕ 
ದಶಗಂಧಗಳ ಜೊತೆ ತುಪ್ಪ ಬೆರೆಸಿ ಧೂಪ ತೋರಿಸಿರಿ 


ವನಸ್ಪತ್ತು ಫದೃವೋ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮಃ। 
ಆಘ್ರೇಯಃ ಸರ್ವದೇವಾನಾಂ ಧೂಪೋರ5 ಯಂ ಪ್ರತಿಗೃಹ್ಯತಾಮ್‌ ॥ 


ಓಂ ಧೂರಸಿ ಧೂರ್ವ ಧೂರ್ವಂತಂ ಧೂರ್ವ ತಂ ಯೋತಸ್ಕಾನ್‌ ಧೂರ್ವತಿ ತಂ 
ಧೂರ್ವ ಯಂ ವ ಯಂ ಧೂರ್ವಾಮಸ್ತ್ರ್ರ ದೇವಾನಾಮಸಿ ॥ ಧೂಪಮುದ್ರಾಂ 
ಪ್ರದರ್ಶಯಾಮಿ ॥ 


ದೀಪಾರತಿ 
ಮೂರು ಬತ್ತಿಯಿಂದ ಆರತಿ ಮಾಡಿರಿ 


ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಯ ತಿಮಿರಾಪಹ ॥ 

ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ಸಲು ಪರಮಾತ್ಮನೇ । 

ತ್ರಾಹಿ ಮಾಂ ನಿರಯಾದ್‌ ಘೋರಾದ್‌ ದೀಪಜ್ಯೋತಿರ್ನಮೋತಸ್ತು ತೇ I 


92 ದೇವರ ಪೂಜೆ 
ಉದ್ದೀಪ್ಯಸ್ವ ಜಾತವೇದೋ ಪಥ್ಲೆಂ ನಿರೃತಿಂ ಮಮ । ಪಶೂಇಶ್ವಮಹ್ಯಮಾವಹ 
ಜೀವನಂ ಚ ದಿಶೋ ದಿಶ ॥ ದೀಪಮುದ್ರಾಂ ಪ್ರದರ್ಶಯಾಮಿ ॥ 


ಮಹಾನೈವೇದ್ಯ 


೫ ದೇವರ ಬಲಭಾಗದಲ್ಲಿ ಗೋಮಯದಿಂದ ಎರಡು ಮಂಡಲ ಮಾಡಬೇಕು. ಮಧ್ಯದಲ್ಲಿ 
"ಓಂ ಶ್ರೀಂ ಓಂ' ಎಂದು ಬರೆಯಬೇಕು. ಮಾಡಿದ ಎಲ್ಲಾ ಅಡುಗೆಗಳನ್ನೂ ಒಂದು 
ಮಂಡಲದಲ್ಲಿಡಬೇಕು. 


ದೇವರ(ಮಂಡಲದ) ಈಶಾನ್ಯದಲ್ಲಿ ಪಾಯಸ ತೊವ್ವೆ. ಮಧ್ಯದಲ್ಲಿ ಅನ್ನ; ಆಗ್ನೇಯದಲ್ಲಿ 
ಭಕ್ಷ್ಯಗಳು, ಉತ್ತರದಲ್ಲಿ ಚಿತ್ರಾನ್ನ (ಬಿಸಿಬೇಳೆ, ಹುಗ್ಗಿ) ವಾಯವ್ಯದಲ್ಲಿ(ಉಪಭೋಜನಗಳು) 
ಪಶ್ಚಿಮದಲ್ಲಿ ಪಲ್ಯಗಳು, ನೈರ್ಬುತ್ಯದಲ್ಲಿ- ಗೊಜ್ಜು ಚಟ್ನಿ ನೀರು ಇತ್ಯಾದಿ. 


ಮತ್ತೊಂದು ಮಂಡಲದಲ್ಲಿ ಫಲ, ತಾಂಬೂಲ, ದಕ್ಷಿಣೆ, ಹಾಲು, ಮೊಸರು ಇತ್ಯಾದಿಗಳನ್ನು 
ಇಡಬೇಕು. ಎಷ್ಟು ಅಡುಗೆ ಮಾಡಿರುತ್ತೇವೋ ಅಷ್ಟನ್ನೂ ಪೂರ್ಣವಾಗಿ ನೈವೇದ್ಯಕ್ಕೆ 
ಇಡುವುದೇ ಉತ್ತಮಪಕ್ಚ. ಅನಂತರ ಓಂ ಎನ್ನುತ್ತಾ ಅಭಿಘಾರ ಮಾಡಬೇಕು. ತುಳಸೀ- 
ದಳಗಳನ್ನು ನೈವೇದ್ಯ ಪದಾರ್ಥಗಳ ಮೇಲೆ ಹಾಕಬೇಕು. "ಓಂ ಅಮೃತಂ ದುಹ ಓಂ' "ಓಂ 
ವಂ ಅಮೃತದ್ರವಿಣ್ಯೈ ಸುರಭ್ಯೈ ನಮಃ' ಎಂಬ ಕಾಮಧೇನುಮಂತ್ರವನ್ನು ಹೇಳಿ ನೈವೇದ್ಯ- 
ಪದಾರ್ಥಗಳೆಲ್ಲವೂ ಅಮೃತಮಯವಾಗಿವೆ ಎಂದು ಭಾವಿಸಿ ಓಂ ಸಹಸ್ರಾರ ಹುಂ ಫಟ್‌' 
ಎಂಬುದಾಗಿ ಸುದರ್ಶನ ಮುದ್ರೆ ತೋರಿಸಬೇಕು. 


ನೈವೇದ್ಯಾರ್ಥೇ ಮೇರುಮುದ್ರಾಂ ಪ್ರದರ್ಶಯಾಮಿ 
ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪ್ರದರ್ಶಯಾಮಿ 
ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ 
ಸಂರಕ್ಷಣಾರ್ಥಂ ಚಕ್ರಮುದ್ರಾಂ ಪ್ರದರ್ಶಯಾಮಿ 
ನಿರ್ವಿಷೀಕರಣಾರ್ಥಂ ತಾರ್ಕ್ವಮುದ್ರಾಂ ಪ್ರದರ್ಶಯಾಮಿ 


ಅಭಿವೃದ್ಧ್ಯರ್ಥಂ ಗಿರಿಮುದ್ರಾಂ ಪ್ರದರ್ಶಯಾಮಿ 
ಶೈಧಿಲ್ಯಾರ್ಥಂ ಶಶಮುದ್ರಾಂ ಪ್ರದರ್ಶಯಾಮಿ 


ದೇವರ ಪೂಜೆ 93 
ಓಂ ತತ್ನವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ 1 ಧಿಯೋ ಯೋ ನಃ 
ಪ್ರಚೋದಯಾತ್‌ । 
ಎಂಬ ಬ್ರಹ್ಮಗಾಯತ್ರೀಮಂತ್ರದಿಂದ ನೈವೇದ್ಯಪ್ರೋಕ್ಷಣಾರ್ಥಕಲಶದ ನೀರಿನಿಂದ ಪ್ರೋಕ್ಷಣೆ 
ಮಾಡಬೇಕು. 
ಸತ್ಯಂತರ್ತೇನ ಪರಿಷಿಂಚಾಮಿ ॥ (ಎಂದು ಪರಿಷೇಚಿಸಿ) 
ಓಂ ಅಂತಶ್ಚರತಿ ಭೂತೇಷು ಗುಹಾಯಾಂ ಸರ್ವತೋಮುಖಃ। 
ತ್ವಂ ಯಜ್ಞಸ್ಪ್ವಂ ವಷಟ್ಕಾರಸ್ತ್ಪಂ ವಿಷ್ಣುಃ ಪುರುಷಃ ಪರಃ । 


ಆಪೋಶನಸಮರ್ಪಣೆ 


ಮಹಾಲಕ್ಷ್ಮೀ (ಸಮೇತಸ್ಯ ವಿಷ್ಣೋ ತೇ ದಕ್ಷಿಣೇ ಕರೇ | 
ಆಪೋಶನಂ ದೀಯಮಾನಂ ಪಿಬ ದೇವ ರಮಾಪತೇ ॥ 


ಸುಧಾರಸಂ ಸುವಿಪುಲಮಾಪೋಶನಮಿದಂ ತವ। 
ಗೃಹಾಣ ತಂ ಸುರಶ್ರೇಷ್ಠ ಯಥೇಷ್ಠಮುಪಭುಜ್ಯತಾಮ್‌ I 
ಓಂ ಅಮೃತೋಪಸ್ತರಣಮಸಿ I 


ಎಂದು ಆಪೋಶನ ನೀಡಬೇಕು. ಲಕ್ಷಿ ದೇವಿಯು ಸುಧಾರಸವನ್ನು ಆಪೋಶನವನ್ನಾಗಿ 
ನೀಡಿರುತ್ತಾಳೆ. ಉದ್ದರಣೆಯಿಂದ ಶಂಖಕ್ಕೆ ತಾಗಿಸಿ ಅರ್ಫ್ಯಪಾತ್ರೆಗೆ ಹಾಕಬೇಕು. 


ಓಂ ಪ್ರಾಣಾಯ ಸಾಹಾ ಪ್ರಾಣಾತ್ಮನೇ ಶಾಂತಿಪತ್ಯನಿರುದ್ದಾಯೇದಂ ನಮಮ । 

ಓಮ್‌ ಅಪಾನಾಯ ಸ್ವಾಹಾ ಅಪಾನಾತ್ಮನೇ ಕೃತಿಪತಿಪ್ರದ್ಯುಮ್ನಾಯ ಇದಂ ನ 
ಮಮ। ಓಂ ವ್ಯಾನಾಯ ಸ್ಥಾಹಾ ವ್ಯಾನಾತ್ಮನೇ ಜಯಾಪತಿ ಸಂಕರ್ಷಣಾಯ ಇದಂ 
ನ ಮಮ । ಓಮ್‌ ಉದಾನಾಯ ಸ್ವಾಹಾ ಉದಾನಾತ್ಮನೇ ಮಾಯಾಪತಿವಾಸು- 
ದೇವಾಯ ಇದಂ ನ ಮಮ । ಓಂ ಸಮಾನಾಯ ಸ್ವಾಹಾ ಸಮಾನಾತ್ಮನೇ 


ಶ್ರೀಪತಿನಾರಾಯಣಾಯ ಇದಂ ನ ಮಮ ॥ 


94 ದೇವರ ಪೂಜೆ 


x ನೈವೇದ್ಯಕಾಲದಲ್ಲಿ ಮುಖದ ಮೇಲೆ ವಸ್ತ್ರ ಹಾಕಿಕೊಳ್ಳಬೇಕು. ಸರ್ವಥಾ 
ದೇವರನ್ನು ಹಾಗೂ ನೈವೇದ್ಯ ಪದಾರ್ಥವಸ್ನು ನೋಡಬಾರದು. ಆ ಸಂದರ್ಭದಲ್ಲಿನಾರಾ- 
ಯಣಾಷ್ಟಾಕ್ರರಮಂತ್ರವನ್ನು ಜಪಿಸಬೇಕು. ಅನುಕೂಲವಾದರೆ ಉಪದೇಶವಿರುವ ಎಲ್ಲಾ 
ಮಂತ್ರಗಳನ್ನೂ ಹೇಳಬಹುದು. ಮತ್ತು ಪದ್ಯಮಾಲೆಯಲ್ಲಿ ಉಲ್ಲೇಖಿಸಿದ ಮುಂದಿನ 
ಮೂರು ವೇದಮಂತ್ರಗಳನ್ನು ಹೇಳಬೇಕು. 


ನೈವೇದ್ಯಕಾಲದಲ್ಲಿಎಲ್ಲಾಪದಾರ್ಥಗಳ ಸಮರ್ಪಣೆಯ ಜೊತೆಗೆ ನಾವು ಆಯಾ ದಿವಸದಲ್ಲಿ 
ಮಾಡಿದ ಸತ್ಕರ್ಮಗಳನ್ನು ಸಮರ್ಪಿಸಬೇಕು. 


ಮಹಾಲಕ್ಷ್ಮೀಯು ಬಡಿಸುತ್ತಿದ್ದಾಳೆ. ಭಗವಂತ ಕೇಶವಾದಿ 24 ಬ್ರಾಹಣರೂಪದಿಂದ ಊಟ 
ಮಾಡುತ್ತಿದ್ದಾನೆ. ಮುಖ್ಯಪ್ರಾಣದೇವರು ಅನೇಕ ತತ್ವಗಳ ಬಗ್ಗೆ ವಿಚಾರ ಮಾಡುತ್ತಿದ್ದಾರೆ. 
ಸರಸ್ವತಿಭಾರತ್ಯಾದಿಗಳು ಲಕ್ಷ್ಮಿಗೆ ಉಪಕರಿಸುತ್ತಿ ದ್ದಾರೆ. ಮತ್ತೊ ೦ದು ರೂಪದಿಂದ ಮುಖ್ಯ- 
ಪ್ರಾಣದೇವರೇ ಚಾಮರ ಹಾಕುತ್ತಿದ್ದಾರೆ. 


ಓಂ ಯಾ ವಾಂ ಕಶಾ ಮಧುಮತೃಶಿನಾ ಸೂನೃತಾವತೀ | 
ತಯಾ ಯಜ್ಞಂ ಮಿಮಿಕ್ಷತಮ್‌ । 
ನಗ್‌ py 

I 1 | 1 
ಓಂ ಯೇ ದೇವಾಸೋ ದಿವ್ಯೇಕಾದಶ ಸ್ಥಪೃಥಿವ್ಯಾಮಧ್ಯೇಕಾದಶ ಸ್ಥ! 
ಅಪುಕ್ಷಿತೋ ಮಹಿನೈಕಾದಶ ಸ್ಮತೇ ದೇವಾಸೋ ಯಜ್ಞಮಿಮಂ ಜುಷಧ್ವಮ್‌ ॥ 
ಓಂ ಭೋಜಂ ತ್ವಾಮಿಂದ್ರ ವಯಂ ಹುವೇಮ ದದಿಷ್ಟ ಮಿಂದ್ರಾಪಾಸಿ 
ವಾಜಾನ್‌ । ಅವಿಡ್ಗೀಂದ್ರ ಚಿತ್ರಯಾ ನ ಊತೀ ಕೃಧಿ ವೃಷನ್ನಿಂದ್ರ ವಸ್ಯಸೋ ನಃ॥ 
ಓಂ ಭೋಜಾಜಿಗ್ಯುಃ ಸುರಭಿಂ ಯೋನಿಮಗ್ರೇ ಭೋಜಾ ಜಿಗ್ಯುರ್ವದ್ಧಂ ೧ ಯಾ 
ಸುವಾಸಾಃ | ಭೋಜಾ ಜಿಗ್ಯುರಂತಃಪೇಯಂ ಸುರಾಯಾ ಭೋಜಾ ಜಿಗ್ಯುರ್ಯೇ 
ಅಹೂತಾಃ ಪ್ರಯಂತಿ ॥ ಭೋಜಾಯಾಶ್ಚಂ ಸಂ ಮೃಜಂತ್ಯಾಶುಂ ಭೋಜಾ ಯಾಸ್ತೇ 
ಕನ್ಯಾಃ, ಶುಂಭಮಾನಾ । ಭೋಜಸ್ಯೇದಂ ಪುಷ್ಕರಿಣೀವ ವೇಶ್ಮ ಪರಿಷ್ಯತಂ 
ದೇವಮಾನೇವ ಚಿತ್ರಮ್‌ ॥ ಭೋಜಮಶ್ವಾ ಸುಷ್ಕುವಾಹೋ ವಹಂತಿ 


ದೇವರ ಪೂಜೆ 95 
ಸುವೃದ್ರಥೋ ವರ್ತತೇ ದಕ್ಷಿಣಾಯಾಃ | ಭೋಜಂ ದೇವಾಸೋಠವತಾ ಭರೇಷು 
ಭೋಜಃ ಶತ್ರೂನ್‌ ಸಮನೀಕೇಷು ಜೇತಾ ॥ ಸ್ತವಿಷ್ಕಾಮಿ ತ್ವಾಮಹಂ | 
ವಿಶ್ವಸ್ಯಾಮೃತಭೋಜನ । ಅಗ್ನೇ ತ್ರಾತಾರಮಮೃತಂ ಮಿಯೇಧ್ಯ ಯಜಿಷ್ಠಂ 
ಹವ್ಯವಾಹನ ॥ 
ಸೌವರ್ಣೈಃ ಸ್ಥಾಲಿವ್ವರ್ಯೇರ್ಮಣಿಗಣಖಚಿತೈರ್ಗೋಫುತಾಕ್ತಾ ನ್‌ ಸುಪಕ್ಷಾನ್‌ 
ಭಕ್ಷ್ಯಾನ್‌ ಭೋಜ್ಯಾಂಶ್ಚಲೇಹ್ಯಾನಪಿ ಸಕಲಮಹಚ್ಛೋಷ್ಯಮನ್ನಂ ನಿಧಾಯ। 
ನಾನಾಶಾಕೈರುಪೇತಂ ಸಮಧುದಧಿಫೃತಂ ಕ್ಷೀರಪಾನೀಯಯುಕ್ತಂ 
ತಾಂಬೂಲಂ ಚಾಪಿ ವಿಷ್ಣೋಃ ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ ॥ 
ಅದ್ಯ ತಿಷ್ಠತಿ ಯತ್ವಿಂಚಿತ್ವಲ್ಲಿತಂ ಚಾಪರೇ ಗಹೇ। 
© ಕ ಕಲ ಲ 
ಪಕ್ಚಮನ್ನಂ ಸುಪಾನೀಯಂ ಸರ್ವೋಪಸ್ಕರಸಂಯುತಮ್‌ ॥ 


ಯಥಾಕಾಲಂ ಮನುಷ್ಯಾದ್ಯೈರ್ಭೋಕ್ಸ್ಯಮಾಣಂ ಶರೀರಿಭಿಃ। 
ತತ್ಸರ್ವಂ ವಿಷ್ಣುಪೂಜಾರಸ್ತು ಪ್ರೀಯತಾಂ ಮೇ ಜನಾರ್ದನಃ ॥ 


ಅನ್ನಾನಿ ಪಾಯಸಮುಖಾನಿ ವಿಶುದ್ಧಿಮಂತಿ 
ಸ್ನಿಗ್ನಾನಿ ಸತ್ಯದಲಿಮೋದಕಸಂಭೃತಾನಿ I 
ಸರ್ಪಿರ್ಗುಡೈರ್ಮಧುಭಿರಾರ್ದತಮಾನಿ ಭೂಯಃ 
ಸ್ವಾಮಿನ್‌ ಸಮರ್ಪಿತಮಿದಂ ಹಿ ನಮೋ ನಮಸ್ತೇ ॥ 


ನೈವೇದ್ಯಂ ಪಾಯಸಂ ಭಕ್ಸ 19 ನಾನಾಶಾಕೈಃ ಸಮನ್ನಿತಮ್‌ | 
ಹವಿಷ್ಯಂ ಫೃತಪಕ್ಟಂ ಚ ಫಲಾನಿ ವಿವಿಧಾನಿ ಚ॥ 


ಶ್ರೀನಿವಾಸ ನಮಸ್ತುಭ್ಯಂ ಮಹಾನೈವೇದ್ಯಮುತ್ತಮಮ್‌ । 
ನಿತ್ಯತ್ಛಪ್ತ ಗೃಹಾಣೇದಂ ಕೃಪಯಾ ಭಕ್ತವತಲ ॥ 


ಭಗವನ್‌ ಶ್ರೀಪತೇ ನ್ಯಸ್ತಂ ನೈವೇದ್ಯಂ ತತ್ಪುರೋ ಮಯಾ । 
ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತ್ವಂ ವಿಲೋಕಯ ॥ 


96 ದೇವರ ಪೂಜೆ 
ಕೃತ್ವಾ ಪವಿತ್ರಂ ಪೂರ್ಣಂ ಚ ಸಾಧು ಸ್ವಾದುರಸೈರ್ಯುತಮ್‌ । 
ನೃಸಿಂಹಾತ್ಮಕರೂಪೇಣ ದಿವ್ಯಘ್ರಾಣೇಂದ್ರಿಯೇಣ ತು। 
ತದ್ದಸ್ತುನಿಷ್ಠಗಂಧಂ ಚ ದಿವ್ಯಮಾಜಿಫ್ರ ಚಿನ್ನಯ । 
ಭೃಗುರಾಮಸ್ಪರೂಪೇಣ ದಿವ್ಯವಾಗಿಂದ್ರಿಯೇಣ ತು॥ 
ಸಾಂತ್ವಯ ಶ್ಲಕ್ಷ್ಯಯಾ ವಾಚಾ ಭಕ್ತಂ ಮಾಮನುಕಂಪಯ | 
ಮಹಾಕೂರ್ಮಸ್ಟರೂಪೇಣ ದಿವ್ಯಜಿಹ್ವೇಂದ್ರಿಯೇಣ ತು॥ 
ಆಸ್ಚಾದಯ ಸ್ವಾದುರಸಂ ಭುಂಕ್ಸ 18 ದೇವ ರಮಾಪತೇ। 
ಅಗಣಯ್ಯಾಪರಾಧಾನ್‌ ಮೇ ಪ್ರಸಾದಂ ಕುರು ಕೇಶವ ॥ 


ರಸೋ ವೈಸಃ। ರಸಗ್‌ ಹೇವಾಯಂ ಲಬಾ ನ5ನಂದೀ ಭವತಿ । 
"e ೧ ಕೆ ಛ J 
ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್‌ ಪೂರ್ಣಮುದಚ್ಯತೇ I 
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ ॥ 
ಮುಖವಸ್ತ ತೆಗೆದು ತೃಪ್ತನಾದ ಭಗವಂತನನ್ನು ಚಿಂತಿಸಿ ಉತ್ತರಾಪೋಶನ ನೀಡಬೇಕು. 


ಮಹಾಲಕ್ಷ್ಮಾ ತ ದೀಯಮಾನಂ ಕರೇ ತೇ ದಕ್ಷಿಣೇನ ನಘ। 
ಉತ್ತರಾಪೋಶನಂ ದಿವ್ಯಂ ಪಿಬ ದೇವ ರಮಾಪತೇ॥ 


ಓಂ ಅಮೃತಾಪಿಧಾನಮಸಿ | ಉತ್ತರಾಪೋಶನಂ ಸಮರ್ಪಯಾಮಿ ॥ 


೫ ಉತ್ತರಾಪೋಶನವನ್ನು ಕೊಟ್ಟು, ನಾರಾಯಣಾಷ್ಟಾಕ್ಟರಮಂತ್ರದಿಂದ ಮೂರು ಬಾರಿ 
ಪುಷ್ಪಾಂಜಲಿಯನ್ನು ಕೊಟ್ಟು, 


ಹಸ್ತ, ಹಾಗೂ ಮುಖಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಬೇರೊಂದು ಪಾತ್ರೆಯನ್ನು 

ಇಟ್ಟು; ಅದರಲ್ಲಿ ಉದ್ದರಣೆಯಿಂದ ನೀರು ಹಾಕಬೇಕು. 

ಓಂ ಓಂ ನಮೋ ನಾರಾಯಣಾಯ ಓಂ ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ 

ಓಂ ಓಂ ನಮೋ ನಾರಾಯಣಾಯ ಓಂ ದಂತಶೋಧನಂ ಸಮರ್ಪಯಾಮಿ 

ಓಂ ಓಂ ನಮೋ ನಾರಾಯಣಾಯ ಓಂ ದ್ವಾದಶ ಗಂಡೂಷಾನ್‌ 
ಸಮರ್ಪಯಾಮಿ 


ದೇವರ ಪೂಜೆ 97 


ಓಂ ಓಂ ನಮೋ ನಾರಾಯಣಾಯ ಓಂ ಪಾದಪ್ರಕ್ಷಾಲನಂ ಸಮರ್ಪಯಾಮಿ 
ಓಂ ಓಂ ನಮೋ ನಾರಾಯಣಾಯ ಓಂ ಮುಖವಸ್ತಂ ಸಮರ್ಪಯಾಮಿ 


ಓಂ ಓಂ ನಮೋ ನಾರಾಯಣಾಯ ಓಂ ಆಚಮನಂ ಸಮರ್ಪಯಾಮಿ 
ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ - 


ಚಂದನಂ ಕರ್ಪೂರೋನ್ಸಿಶ್ರಂ ಕಸ್ತೂರ್ಯಾದಿಸಮನಿತಮ್‌ | 
ಕರೋದ್ದರ್ಶನಕಂ ದೇವ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ತಾಂಬೂಲಸಮರ್ಪಣೆ 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ಓಂ ನಮೋ ನಾರಾಯಣಾಯ ಕ್ರಮುಕತಾಂಬೂಲಂ ಸಮರ್ಪಯಾಮಿ । 


ಓಂ ನಾಕಸ್ಯ ಪೃಷ್ಠೇ ಅಧಿ ತಿಪ್ನತಿ ಶ್ರಿತೋ ಯಃ ಪೃಣಾತಿ ಸಹ ದೇವೇಷು ಗಚ್ಛತಿ [ 


© 
| 


ತಸ್ಮಾ ಆಪೋ ಫೃತಮರ್ಷಂತಿ ಸಿಂಧವಸ್ತಸ್ಮಾ ಇಯಂ ದಕ್ಷಣಾ ಪಿನ್ನತೇ ಸದಾ॥ 


ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಮತಃ ಶಾಂತಿಂ ಪ್ರಯಚ್ಛ ಮೇ॥ 


ಓಂ ಓಂ ನಮೋ ನಾರಾಯಣಾಯ ಓಂ ಸುವರ್ಣದಕ್ಷಿಣಾಂ ಪ್ರತಿಪಾದಯಾಮಿ 


ಅನಂತರ ಪ್ರಾರ್ಥಿಸಬೇಕು - 


ದೇವದೇವ ನಮಸ್ತುಭ್ಯಂ ಪ್ರಸಾದಂ ಕುರು ಕೇಶವ। 
ಅವಲೋಕನದಾನೇನ ಭೂಯೋ ಮಾಂ ಪಾಲಯಾಚ್ಯುತ॥ 


೫ ಶ್ರೀಹರಿಗೆ ನೈವೇದ್ಯಮಾಡಿದ ಮೇಲೆ ರಮಾದೇವಿಗೆ ನೈವೇದ್ಯವನ್ನು ಅರ್ಪಿಸಬೇಕು. 
ಲಕ್ಷ್ಮೀದೇವಿಯು ಒಂದು ರೂಪದಿಂದ ಭಗವಂತನ ಜೊತೆ ಭೋಜನ ಮಾಡಿರುತ್ತಾಳೆ. 
ಮತ್ತೊಂದು ಅವಳ ಪರಿವೇಷಕರೂಪಕ್ಕೆ ಈಗ ಶ್ರೀಹರಿಯ ಪ್ರಸಾದವನ್ನು ಸಮರ್ಪಿಸಬೇಕು. 


98 ದೇವರ ಪೂಜೆ 


ಅನಂತರ ಅನುಯಾಗವನ್ನು ಮಾಡಬೇಕೆಂದು ತಂತ್ರಸಾರಸಂಗ್ರಹದಲ್ಲಿ ಆಚಾರ್ಯರು 
ತಿಳಿಸಿದ್ದಾರೆ. ಇಂದು ಈ ಸಂಪ್ರದಾಯ ಬಿಟ್ಟೇ ಹೋಗಿದೆ. ಮಾನಸಿಕವಾಗಿಯಾದರೂ 
ಹೃದಯದಲ್ಲಿರುವ ಹರಣೀಪತಿಪರಶುರಾಮದೇವರಿಗೆ ಅನುಯಾಗವನ್ನು ಸಮರ್ಪಿಸ- 
ಬೇಕು. ನೈವೇದ್ಯಶೇಷವನ್ನು ತೆಗೆದು ವಿಶ್ವಕ್ಷೇನನಿಗೆ "ವಿಶ್ವಕ್ಷೇನಾಯ ಸ್ವಾಹಾ' ಎಂದು ಸಮ- 
ರ್ಪಿಸಬೇಕು. ಅಥವಾ ಮುಂದೆ ಗಣಪತಿಯ ಜೊತೆಗೆ ಸಮರ್ಪಿಸಬಹುದು. 


ಮುಖ್ಯಪ್ರಾಣನೈವೇದ್ಯ 


೫ ಮುಖ್ಯಪ್ರಾಣದೇವರಿಗೆ ಮೂರು ಬಾರಿ ದೇವರ ತೀರ್ಥವನ್ನು ನೀಡಿ, ನೈವೇದ್ಯ 
ಪದಾರ್ಥಗಳ ಮೇಲೆ ತೀರ್ಥ ಹಾಗೂ ನಿರ್ಮಾಲ್ಯಗಳನ್ನು ಹಾಕಿ ಕೆಳಗಿನ ಮಂತ್ರಗಳನ್ನು 


ಹೇಳಬೇಕು. 
ಓಂ ಸತ್ಯಂ ತ್ವರ್ತ್ಶೇನ ಪರಿಷಿಂಚಾಮಿ |! ಅಮೃತೋಪಸ್ತರಣಮಸಿ । ಓಂ ಪ್ರಾಣಾಯ 


ಸ್ವಾಹಾ ಓಂ ಅಪಾನಾಯ ಸ್ವಾಹಾ ಓಂ ವ್ಯಾನಾಯ ಸ್ವಾಹಾ ಓಂ ಉದಾನಾಯ 
ಸ್ವಾಹಾ ಓಂ ಸಮಾನಾಯ ಸ್ವಾಹಾ । 


ಶ್ರೀ ಭಾರತೀರಮಣಮುಖ್ಯಪ್ರಾಣಾಯ ನಮಃ ಮಹಾವಿಷ್ಣುಪ್ರಸಾದಂ ಸಮರ್ಪ- 
ಯಾಮಿ । ಶ್ರೀಹನುಮತೇ ನಮಃ ಶ್ರೀರಾಮಚಂದ್ರಪ್ರಸಾದಂ ಸಮರ್ಪಯಾಮಿ । 
ಶ್ರೀಭೀಮಸೇನಾಯ ನಮಃ ಶ್ರೀಕೃಷ್ಣಪ್ರಸಾದಂ ಸಮರ್ಪಯಾಮಿ । ಜಗದ್ಗುರು 
ಶ್ರೀಮನಥ್ವಾಚಾರ್ಯೇಭ್ಯೋ ನಮಃ ಶ್ರೀವೇದವ್ಯಾಸಪ್ರಸಾದಂ ಸಮರ್ಪಯಾಮಿ । 


ಓಂ ಪ್ರಾಣಾಯ ನಮಃ ಓಂ, ಓಂ ಅಪಾನಾಯ ನಮಃ ಓಂ, ಓಂ ವ್ಯಾನಾಯ 
ನಮಃ ಓಂ, ಓಂ ಉದಾನಾಯ ನಮಃ ಓಂ, ಓಂ ಸಮಾನಾಯ ನಮಃ ಓಂ - ಈ 
ಮಂತ್ರವನ್ನು ಕನಿಷ್ಠ ಐದುಬಾರಿಯಾದರೂ ಜಪಿಸಬೇಕು. 


ಮುಖವಸ್ತ ತೆಗೆದು ಅರ್ಫ್ಯಪಾತ್ರೆಗೆ ನೀರು ಬಿಡಬೇಕು. 


ಅಮೃತಾಪಿಧಾನಮಸಿ ಸ್ವಾಹಾ, ಹಸ್ತಪ್ರಕ್ಷಾಲನಂ, ದಂತಶೋಧನಮ್‌ । ದ್ವಾದಶ 
ಗಂಡೂಷಾನ್‌ । ಪಾದಪ್ರಕ್ಷಾಲನಮ್‌ | ಮುಖವಸ್ತಮ್‌ । ಆಚಮನಂ 
ಸಮರ್ಪಯಾಮಿ ॥ ಪೂಗೀಫಲತಾಂಬೂಲಂ ಸಮರ್ಪಯಾಮಿ । ಸುವರ್ಣ- 
ಪುಷ್ಪದಕ್ಚಿಣಾಂ ಸಮರ್ಪಯಾಮಿ | 


ದೇವರ ಪೂಜೆ 99 


ಶ್ರೀಭಾರತ್ಕೈ ನಮಃ ಮುಖ್ಯಪ್ರಾಣಪ್ರಸಾದಂ ಸಮರ್ಪಯಾಮಿ ಎಂದು ಭಾರತೀದೇವಿ- 
ಯರಿಗೆ ದೇವತೀರ್ಥ ಹಾಗೂ ಪ್ರಾಣತೀರ್ಥವನ್ನು ನೀಡಿ ಎಲ್ಲ ನೈವೇದ್ಯಪದಾರ್ಥಗಳಿಗೆ 
ಪ್ರಾಣದೇವರ ತೀರ್ಥಹಾಕಿ ಭಾರತೀದೇವಿಗೆ ನೈವೇದ್ಯ ಮಾಡಬೇಕು. 


ಉದ್ಯದ್ದಿವಾಕರಸಮೂಹನಿಭಾಂ ಸ್ವಭರ್ತು- 
ರಂಕಸ್ಬಿತಾಮಭಯಸದ್ದರಬಾಹುಯುಗ್ಮಾಮ್‌ | 

ಮುದ್ರಾಂ ಚ ತತ್ತ್ವದೃಶಯೇ ವರಪುಸ್ತಕಂ ಚ 
ದೋರ್ಯಗ್ಗಕೇನ ದಧತೀಂ ಸ್ಥರತಾತ್ಮವಿದ್ಯಾಮ್‌ ॥ 


“ಓಂ ಭಾಂ ಭಾರತ್ಯೈ ನಮಃ ಓಂ' - 
೫ ಗರುಡದೇವರಿಗೆ ಪ್ರತ್ಯೇಕ ಪಾತ್ರೆಯಲ್ಲಿ ನೈವೇದ್ಯಶೇಷ ತೆಗೆದು ಸಮರ್ಪಿಸಬೇಕು. 


ಘಂಟಾನಾದ ಮಾಡಬೇಕು. ನೈವೇದ್ಯವನ್ನು ತೆಗೆದು ಗೋಮಯ ಹಚ್ಚಬೇಕು. ಅನಂತರ 
ಮಹಾಮಂಗಳಾರತಿ ಮಾಡಬೇಕು. 


ಮಹಾಮಂಗಳಾರತಿ 


* ಮೊದಲು ಧೂಪಾರತಿ ಮಾಡಿ, ಅನಂತರ ಅನೇಕ ಬಗೆಯ ಮಂಗಳಾರತಿಗಳನ್ನು 
ಮಾಡಬೇಕು. ಪ್ರತಿಯೊಂದು ಆರತಿ ಮುಗಿದ ಮೇಲೆ ಕೈತೊಳೆದು ಹೂವು ತುಳಸಿ 
ಏರಿಸಬೇಕು. ಆರತಿಗೂ ಅಲಂಕರಿಸಬೇಕು. ಭಗವಂತನ ಕುರಿತಾದ ವಿವಿಧ ವೇದಮಂತ್ರ- 
ಗಳನ್ನು ಅರ್ಥಾನುಸಂಧಾನಮೂಲಕ ಪಠಿಸುವುದು ಅಪಾರಪುಣ್ಯದಾಯಕವಾಗಿದೆ. 
ಆದ್ದರಿಂದ ಕೆಳಗೆ ನೀಡಿದ ವೇದಮಂತ್ರವನ್ನು ಕಂಠಪಾಠ ಮಾಡಲೇ ಬೇಕು. ಕನಿಷ್ಠ ಐದು 
ನಿಮಿಷ ಆರತಿ ಮಾಡಿರಿ. ಮಹಾಮಂಗಳಾರತಿಮುದ್ರಾಂ ಸಮರ್ಪಯಾಮಿ. 

ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ। 


೨ 
ಅರ್ಚಂತು ಪುತ್ರಕಾ ಉತ ಪುರಂ ನ ಧೃಷ್ಟರ್ಚತ॥ 
ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಥ್ಯೋ ದಧಾತಿ। 
ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ HO 


100 ದೇವರ ಪೂಜೆ 
ಶ್ರಿಯ ಏವೈನಂ ತಚ್ಛ್ರಿಯಮಾದಧಾತಿ ಸಂತತಮೃಚಾ ವಷಟ್‌ಕೃತ್ಯಂ ಸಂತತ್ಯೈ 


ಸಂಧೀಯತೇ । ಪ್ರಜಯಾ ಪಶುಭಿರ್ಯ ಏವಂ ವೇದ ॥೨॥ 
ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ 
ಆಶಿನೇಭ್ಯಃ । ಯಜಾಮ ದೇವಾನ್‌ ಯದಿ ಶಕ್ನವಾಮ ಮಾ ಜ್ಯಾಯಸಃ ಶಂಸಮಾ 
ವೃಕ ದೇವಾ: ॥೩। 

ಇಪ 
ಮಮತ್ತು ನಃ ಪರಿಜ್ಮಾವಸರ್ಹಾ ಮಮತ್ತು ವಾತೋ ಅಪಾಂ ವೃಷಣ್ಚಾನ್‌ I 
ಶಿಶೀತಮಿಂದ್ರಾಪರ್ವತಾ ಯುವಂ ನಸ್ತನ್ನೋ ವಿಶ್ವೇ ವರಿವಸ್ಯಂತು ದೇವಾಃ ॥೪॥ 
ಕಥಾ ತೇ ಅಗ್ನೇ ಶುಚಯಂತ ಆಯೋರ್ದದಾಶುರ್ವಾಜೇಭಿರಾಶುಷಾಣಾಃ I 
ಉಭೇ ಯತ್ತ್ನೋಕೇ ತನಯೇ ದಧಾನಾ ಯತಸ್ಯ ಸಾಮನ್‌ ರಣಯಂತ ದೇವಾಃ ॥ 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ । 
ತೇ ಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ॥ 
ಪರಾ ಶುಭ್ರಾ ಅಯಾಸೋ ಯವ್ಯಾ ಸಾಧಾರಣ್ಯೇವ ಮರುತೋ ಮಿಮಿಕ್ಸು! | 
ನ ರೋದಸೀ ಅಪ ನುದಂತ ಘೋರಾ ಜುಷಂತ ವೃಧಂ ಸಖ್ಯಾಯ ದೇವಾಃ ॥೭॥ 
ತ್ವೇ ರಾಯ ಇಂದ್ರ ತೋಶತಮಾಃ ಪ್ರಣೇತಾರ: ಕಸ್ಯ ಚಿದೃತಾಯೋಃ। ತೇಷು 
ಣೋ ಮರುತೋ ಮೃಳಯಂತು ಯೇ ಸ್ಮಾ ಪುರಾ ಗಾತೂಯಂತೀವ ದೇವಾಃ ॥೮ 
ಉಭಾ ಶಂಸಾ ನರ್ಯಾ ಮಾಮವಿಷ್ಟಾಮುಭೇ ಮಾಮೂತೀ ಅವಸಾ ಸಚೇತಾಂ। 
ಭೂರಿ ಚಿದರ್ಯ: ಸುದಾಸ್ತರಾ ಯೇಷಾ ಮದಂತ ಇಷಯೇಮ ದೇವಾಃ ॥೯॥ 


ದೇವರ ಪೂಜೆ 101 
ಉತ ನ ಈಂ ಮರುತೋ ವೃದ್ಧಶೇನಾಃ ಸ್ನದ್ರೋದಸೀ ಸಮನಸಃ ಸದಂತು 
ಪೃಷದಿಶ್ವಾಸೋತವನಯೋ ನ ರಥಾ ರಿಶಾದಸೋ ಮಿತ್ರಯುಜೋ ನ ದೇವಾಃ 
ತವ ಸ್ಯಾಮ ಪುರುವೀರಸ್ಯ ಶರ್ಮನ್ನುರುಶಂಸಸ್ಕೆ ವರುಣಃ ಪ್ರಣೇತಃ | 
ಯೂಯಂ ನಃ ಪುತ್ರಾ ಅದಿತೇರದಬ್ಬಾ ಅಭಿ ಕೃಮಧ್ವಂ ಯುಜ್ಯಾಯ ದೇವಾಃ ೧೧ 
ದಿವಶ್ಚಿದಾ ತೇ ರುಚಯಂತ ರೋಕಾ ಉಷಹೋ ವಿಭಾತೀರನು ಭಾಸಿ ಪೂರ್ವೀಃ । 
ಅಪೋ ಯದಗ್ನ ಉಶಧನ್ನನೇಷು ಹೋತುರ್ಮಂದ್ರಸ್ಯ ಪನಯಂತ ದೇವಾಃ ॥1೧೨ 
ಶಂಸಾ ಮಹಾಮಿಂದ್ರಂ ಯಸ್ಸಿನ್ನಿಶ್ವಾ ಆ ಕೃಷ್ಣಯಃ ಸೋಮಪಾಃ ಕಾಮಮವ್ಯನ್‌ । 
ಯಂ ಸುಕ್ರತುಂ ಧಿಷಣೇ ವಿಭ್ವತಷ್ಟಂ ಘನಂ ವೃತ್ರಾಣಾಂ ಜನಯಂತ ದೇವಾಃ ॥೧೩ 
ತ್ರಿರುತ್ತಮಾ ದೂಣಶಾ ರೋಚನಾನಿ ತ್ರಯೋ ರಾಜಂತ್ಯಸುರಸ್ಯ ವೀರಾಃ | 
ಯತಾವಾನ ಇಷಿರಾ ದೂಳಭಾಸಸ್ತಿರಾ ದಿವೋ ವದಥೇ ಸಂತು ದೇವಾಃ ॥೧೪॥ 
ನಾಪಾಭೂತ ನ ಪೋಠತೀತೃಷಾಮಾನಿಃ ಶಸ್ತಾ ಖಭವೋ ಯಜ್ಞೇ ಅಸ್ಮಿನ್‌ । 
ಸಮಿಂದ್ರೇಣ ಮದಥ ಸಂ ಮರುದ್ಧಿಃ ಸಂ ರಾಜಭೀ ರತ್ನಧೇಯಾಯ ದೇವಾಃ ॥೧೫ 
ಅಪ್ರತೀತೋ ಜಯತಿ ಸಂ ಧನಾನಿ ಪ್ರತಿಜನ್ಯಾನ್ಯುತ ಯಾ ಸಜನ್ಯಾ | 
ಅವಸ್ಯವೇ ಯೋ ವರಿವಃ ಕೃಣೋತಿ ಬ್ರಹ್ಮಣೇ ರಾಜಾ ತಮವಂತಿ ದೇವಾಃ ॥೧೬॥ 
ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರಮೃತ ಆ ಜಾತಮಗ್ಗಿಮ್‌ | 
ಕವಿಂ ಸಮ್ರಾಜಮತಿಥಿಂ ಜನಾನಾಮಾಸನ್ನಾ ಪಾತ್ರಂ ಜನಯಂತ ದೇವಾಃ ॥೧೭॥ 
ಕೋ ವಸ್ತಾತಾ ವಸವಃ ಕೋ ವರೂತಾ 


॥1 
ದ್ಯಾವಾಭೂಮೀ ಅದಿತೇ ತ್ರಾಸೀಥಾಂ ನಃ! 


102 ದೇವರ ಪೂಜೆ 
ಸಹೀಯಸೋ ವರುಣ ಮಿತ್ರ ಮರ್ತಾತ್‌ 


ಕೋ ಪೋತ ಧ್ವರೇ ವರಿವೋ ಧಾತಿ ದೇವಾಃ ॥ 
ತ್ವ ಮಪೋ ಯದವೇ ತುರ್ವಶಾಯಾರಮಯಃ ಸುದುಘಾಃ ಪಾರ ಇಂದ್ರ॥ 
ಉಗ್ರಮಯಾತಮವಹೋ ಹ ಕುತ್ತಂ ಸಂ ಹ ಯದ್ವಾಮುತನಾರಂತ ದೇವಾಃ ॥ 
ನಾಭಿಂ ಯಜ್ಞಾನಾಂ ಸದನಂ ರಯೀಣಾಂ ಮಹಾಮಾಹಾವಮಭಿ ಸಂ ನವಂತ 
ವೈಶ್ವಾನರಂ ರಥ್ಯಮಧ್ವರಾಣಾಂ ಯಜ್ಞಸ್ಕ ಕೇತುಂ ಜನಯಂತ ದೇವಾಃ 11೨೦॥॥ 
ತೇನೋರಾಯೋ ದ್ಯುಮತೋ ವಾಜವತೋ ದಾತಾರೋ ಭೂತ ನೃವತಃ 
ಪುರುಕ್ಟೋಃ । ದಶಸ್ಯಂತೋ ದಿವ್ಯಾಃ ಪಾರ್ಥಿವಾಸೋ ಗೋಜಾತಾ ಅಪ್ಯಾ 
ಮೃಳತಾ ಚ ದೇವಾಃ: ॥೨೧॥ ಯೇ ಕೇ ಚ ಜ್ಮಾಮಹಿನೋ ಅಹಿಮಾಯಾ ದಿವೋ 
ಜಜ್ಞಿರೇ ಅಪಾಂ ಸದಸ್ನೇ । ತೇ ಅಸ್ಕಭ್ಯಮಿಷಯೇ ವಿಶ್ವಮಾಯುಃ ಕಪ ಉಸ್ರಾ 
ವರಿವಸ್ಯಂತು ದೇವಾಃ ॥೨೨॥ ಅಸ್ಕೇ ರುದ್ರಾ ಮೇಹನಾ ಪರ್ವತಾಸೋ ವೃತ್ರ- 
ಹತ್ಯೇ ಭರಹೂತೌ ಸಜೋಷಾಃ । ಯಃ ಶಂಸತೇ ಸ್ತುವತೇಧಾಯಿವಜ್ರ 
ಇಂದ್ರಜ್ಯೇಷ್ಮಾ ಅಸ್ಕಾಳ ಅವಂತು ದೇವಾಃ ॥ ಪರಿ ಪ್ರ ಧನ್ವೇಂದ್ರಾಯ ಸೋಮ 
ಸ್ವಾದುರ್ಮಿತ್ರಾಯ ಪೂಷ್ಟೇ ಭಗಾಯ। ಇಂದ್ರಸ್ತೇ ಸೋಮ ಸುತಸ್ಯ ಪೇಯಾಃ 
ಕ್ರತ್ವೇ ದಕ್ಡಾಯ ವಿಶ್ವೇ ಚ ದೇವಾಃ ॥೨೪॥ ಪ್ರಯಾಜಾನ್ನೇ ಅನುಯಾಜಾಶ್ವ 
ಕೇವಲಾನೂರ್ಜಸ್ಟಂತಂ ಹವಿಷೋ ದತ್ತ ಭಾಗಮ್‌ । ಘೃತಂ ಚಾಪಾಂ ಪುರುಷಂ 
ಚೌಷಧೀನಾಮಗ್ನೇಶ್ವ ದೀರ್ಫಮಾಯುರಸ್ತು ದೇವಾಃ ॥೨೬॥ ಐಭಿರ್ಧದೇ 


ವೃಷ್ಟ್ಯಾ ಪೌಂಸ್ಯಾನಿ ಯೇಭಿರೌಕ್ಟದ್ಧ ತ್ರಹತ್ಯಾಯ ವಜ್ರೀ। ಯೇ ಕರ್ಮಣಃ 


ಇ ಛಲ? 


ಕ್ರಿಯಮಾಣಸ್ಯ ಮಹ್ನ ಯತೇಕರ್ಮಮುದಜಾಯಂತ ದೇವಾಃ ॥1೨೬॥ ಅನ್ಫಕ್ಚರಾ 


ದೇವರ ಪೂಜೆ ios 
ಖುಜವಃ ಸಂತು ಪಂಥಾ ಯೇಭಿಃ ಸಖಾಯೋ ಯಂತಿ ನೋ ವರೇಯಮ್‌ । 
ಸಮರ್ಯಮಾ ಸಂ ಭಗೋ ನೋ ನಿನೀಯಾತ್ಪಂ ಜಾಸ್ಪತ್ಯಂ ಸುಯಮಮಸ್ತು 
ದೇವಾಃ ॥೨೭1॥ ಗೃಭ್ನಾಮಿ ತೇ ಸೌಭಗತ್ಯಾ ಯ ಹಸ್ತಂ ಮಯಾ ಪತ್ಕಾ ಜರ- 
ದಪ್ಪಿರ್ಯಥಾಸ: I ಭಗೋ ಅರ್ಯಮಾ ಸವಿತಾ ಪುರಂಧಿರ್ಮಹ್ಯಂ ತ್ವಾ 
ದುರ್ಗಾರ್ಹಪತ್ಯಾಯ ದೇವಾಃ ॥೨೮॥ ಸಮಸ್ಥಿಂಜಾಯಮಾನ ಆಸತ ಗ್ನಾ 
ಉತೇಮವರ್ಧನ್ವದ್ಯ೦: ಸ್ವಗೂರ್ತಾಃ। ಮಹೇ ಯತ್ನ್ವಾ ಪುರೂರವೋ ರಣಾಯಾ 
ವರ್ಧಯನ್‌ ದಸ್ಕುಹತ್ಯಾಯ ದೇವಾಃ ॥೨೯॥ ಬ್ರಹ್ಮಚಾರೀ ಚರತಿ ವೇವಿಷದ್ವಿಷಃ 
ಸ ದೇವಾನಾಂ ಭವತ್ಯೇಕಮಂಗಮ್‌ । ತೇನ ಜಾಯಾಮನ್ಸವಿಂದದ್‌ ಬೃಹಸ್ಪತಿಃ 
ಸೋಮೇನ ನೀತಾಂ ಜುಹ್ಹಂಗಿ ನ ದೇವಾಃ ॥1೩೦॥ ಸದ್ಯೋ ಜಾತೋ ವ್ಯಮಿಮೀತ 
ಯಜ್ಞಮಗ್ನಿರ್ದೇವಾನಾಮಭವತ್ಪುರೋಗಾಃ ಅಸ್ಯ ಹೋತುಃ ಪ್ರದಿಶ್ಯ ತಸ್ಯ ವಾಚಿ 
ಸ್ವಾಹಾಕೃತಂ ಹವಿರದಂತು ದೇವಾಃ ॥೩೧॥ ಇದಂ ತೇ ಪಾತ್ರಂ ಸನವಿತ್ತಮಿಂದ್ರ 
ಪಿಬಾ ಸೋಮಮೇನಾ ಶತಕ್ರತೋ । ಪೂರ್ಣ ಆಹಾವೋ ಮದಿರಸ್ಯ ಮಧ್ವೋ 
ಹ ವಿಶ್ವಣದಭಿಹರ್ಯಂತಿ ದೇವಾಃ 11೩೨11 ಹರಿಃ ಓಂ ॥ 


ಜಯತ್ಯಜೋತಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲೀ। 
ಸ್ವಭಕ್ತಹಾರ್ದೋಚ್ಚತಮೋನಿಹಂತಾ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ I 

ಈ ಚ 
ಜಯತ್ಯಜೋಕಕ್ಷೀಣಸುಖಾತ್ಮಬಿಂಬಃಸ್ಟೆ ಶರ್ಯಕಾಂತಿಪ್ರತತಃ ಸದೋದಿತಃ । 
ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ ॥ 
ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮದೈಭವಃ [ 
ಸದಾಸದಾತ್ಮಜ್ಞನದೀಭಿರಾಷ್ಯ: ಕೃಷ್ಣಾವತಾರೋ ಹರಿರೇಕಸಾಗರಃ ॥ 


ಓಂ ಓಂ ನಮೋ ನಾರಾಯಣಾಯ ಓಂ ಮಹಾಮಂಗಳಾರತಿ ನೀರಾಜನಂ 
ಸಮರ್ಪಯಾಮಿ ॥ 


104 ದೇವರ ಪೂಜೆ 
ಮಂತ್ರಪುಷ್ಪ 
ಬೊಗಸೆಯಲ್ಲಿ ಹೂವು ತುಳಸಿ ಹಿಡಿದು ಕೆಳಗಿನ ಮಂತ್ರಗಳನ್ನು ಹೇಳಿ ಪುಷವೃಷ್ಠಿಗರೆಯ- 
ಬೇಕು. 
ಓಂ॥ ಧ್ರುವಾದ್ಯೌರ್ಧ್ರುವಾ ಪೃಥಿವೀ ಧ್ರುವಾಸಃ ಪರ್ವತಾ ಇಮೇ। ಧ್ರುವಂ 
ವಿಶ್ವಮಿದಂ ಜಗದ್‌ ಧ್ರುವೋ ರಾಜಾ ವಿಶಾಮಯಮ್‌ ॥೧॥ ಧ್ರುವಂತೇ ರಾಜಾ 
ವರುಣೋ ಧ್ರುವನ್‌ ದೇವೋ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಮಾಗಿಶ್ಚ ರಾಷ್ಟ್ರಂ 
ಧಾರಯತಾನ್‌ ಧ್ರುವಮ್‌ ॥೨॥ ಓಂ ಸಾಮ್ರಾಜ್ಯಂ ಭೋಜ್ಯಂ ಸ್ವಾರಾಜ್ಯಂ 
ವೈರಾಜ್ಯಂ ಪಾರಮೇಷ್ಮ್ಯಂ ರಾಜ್ಯಂ ಮಹಾರಾಜ್ಯಮಾಧಿಪತ್ಯಮಯಂ ಸಮಂತ 
ಪರ್ಯಾಯೀ ಸ್ಯಾತ್‌ । ಸಾರ್ವಭೌಮಃ ಸಾರ್ವಯುಷ ಆಂತಾದಾ ಪರಾ- 
ರ್ಧಾತ್‌ | ಪೃಥಿವ್ಯೈ ಸಮುದ್ರಪರ್ಯಂತಾಯಾ ಏಕರಾಳಿತಿ ॥೩॥ ತದಪ್ಯೇಷ 
ಶ್ಲೋಕೋಭಿಗೀತೋ ಮರುತಃ ಪರಿವೇಷ್ಟಾರೋ | ಮರುತ್ತಸ್ಯಾ ವಸನ್‌ ಗೃಹೇ। 
ಆವಿಕ್ಷಿತಸ್ಯ ಕಾಮಪ್ರೇರ್ವಿಶ್ನೇ ದೇವಾಃ ಸಭಾಸದ ಇತಿ ॥೪॥ ಯೋ ನಃ ಪಿತಾ 
ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ ವಿಶ್ವಾ! ಯೋ 
ದೇವಾನಾನ್ನಾಮಧಾ ಏಕ ಏವತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾ (ಸ್ವಸ್ತಿ) 11೫1 
ವಿಶ್ವತಶ್ಶಕ್ಟುರುತ ಎಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಟಾತ್‌ । ಸಂ 
ಬಾಹುಭ್ಯಾಂ ಧಮತಿ ಸಂಪತತ್ರೈರ್ದ್ಯಾವಾ ಭೂಮೀ ಜನಯನ್‌ ದೇವ ಏಕಃ 1೬॥! 
ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ 
ಕುರ್ಮಹೇ । ಸಮೇ ಕಾಮಾನ್‌ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ 
ವೈಶ್ರವಣೋ ದದಾತು। ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ 


1೭1 ಸಕ್ತು ಮಿವ ತಿತ ಉನಾ ಪುನಂತೋ ಯತ್ರ ಧೀರಾ ಮನಸಾ ವಾಚಮಕ್ರತ। 


ದೇವರ ಪೂಜೆ 105 
ಅತ್ರಾ ಸಖಾಯಃ ಸಖ್ಯಾನಿ ಜಾನತೇ ಭದೈಷಾಂ ಲಕ್ಷ್ಮೀರ್ನಿಹಿತಾಧಿ ವಾಚಿ ॥೮॥ 
ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌ । ನ ಯತೇ 
ತ್ವತ್‌ ಕ್ರಿಯತೇ ಕಿಂಚ ನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ 1೯1 ಸ ನಃ 
ಪಿತೇವ ಸೂನವೇ5 ಗ್ನೇ ಸೂಪಾಯನೋ ಭವ | ಸಚಸಾ ನಃ ಸ್ಪನ್ತಯೇ 11೧01 
ಪರ್ಯಾಪ್ತ್ಯಾಅನಂತರಾಯಾಯ ಸರ್ವಸ್ತೋಮೋತತಿರಾತ್ರ ಉತ್ತಮ 
ಮಹರ್ಭವತಿ | ಸರ್ವಸ್ಯಾಪ್ತ್ರೈ ಸರ್ವಸ್ಯ ಜಿತ್ಯೈ ಸರ್ವಮೇವ ತೇನಾಪ್ಲೋತಿ 
ಸರ್ವಂ ಜಯತಿ ॥೧೧॥ ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಥಭ್ಯಂ ದತ್ತಾಂ 
ವರುಣಶ್ಚಮನ್ಯುಃ। ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ 
ಅಪ ನಿ ಲಯಂತಾಮ್‌ ॥೧೨॥ 


ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯ್ಕೇನ ಮಾರ್ಗೇಣ ಮಹೀಂ ಮಹೀಶಾಃ। 
ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ॥ 


ಯೋ ವೈ ತಾಂ ಬ್ರಹ್ಮಣೋ ವೇದ ಅಮೃತೇನಾವೃತಾಂ ಪುರೀಮ್‌ । 
ತಸ್ಮೈ ಬ್ರಹ್ಮಚ ಬ್ರಹ್ಮಾಚ ಆಯುಃ ಕೀರ್ತಿಂ ಪ್ರಜಾ ದದುಃ॥ 


ತಾಸಾಮಾವಿರಭೂತ್‌ ಶೌರಿಃ ಸ್ಮಯಮಾನಮುಖಾಂಬುಜಃ I 
ಪೀತಾಂಬರಧರಃ ಸ್ರಗ್ವೀ ಸಾಕ್ಷಾನ್ಮನ್ನಥಮನ್ಮಥಃ ॥ 
ಆರಾಧಯಾಮಿ ಮಣಿಸನ್ನಿಭಮಾತ್ಮಬಿಂಬೇ 
ಮಾಯಾಪುರೇ ಹೃದಯಪಂಕಜಸನ್ನಿವಿಷ್ಠಮ್‌ । 
ಶ್ರದ್ಧಾನದೀ ವಿಮಲಚಿತ್ತಜಲಾಭಿಷೇಕಂ 
ಭಾವಾಷ್ಟಪುಷ್ಪವಿಧಿನಾ ಹರಿಮರ್ಚಯಾಮಿ ॥ 


ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯನಿಗ್ರಹಃ । 
ಸರ್ವಭೂತದಯಾಪುಷ್ಪಂ ಸತ್ಯಪುಷ್ಪಂ ವಿಶೇಷತಃ | 


ಜ್ಞಾನಪುಷ್ಪಂ ತಪಃ ಪುಷ್ಪಂ ಕ್ರಿಯಾಪುಷ್ಟಂ ತಥೈವ ಚ। 
ಧ್ಯಾನಂ ಚೈವಾಷ್ಟಮಂ ಪುಷ್ಪಮೇಭಿಸ್ತುಷ್ಯತಿ ಕೇಶವ: ॥ 


ಓಂ ನಮೋ ನಾರಾಯಣಾಯ ಓಂ ॥ ಛತ್ರಂ, ಚಾಮರಂ, ದರ್ಪಣಂ, 
ವ್ಯಜನಂ, ವಾಹನಾನಿ, ಆಭರಣಾನಿ, ಧ್ವಜಪತಾಕಾದೀನ್‌, ಗೀತವಾದ್ಯನೃತ್ಯಕಾನಿ, 
ತ್ರಿವಾರಂ ಪುಷುಂಜಲಿಂ ಚ ಸಮರ್ಪಯಾಮಿ । ಆಂದೋಲಿಕಾಮ್‌, ಪಾದುಕಾಮ್‌, 
ಶಯ್ಯಾಮ್‌, ಶಿಬಿಕಾಮ್‌, ಗಜಮ್‌, ರಥಮ್‌, ಅಶ್ವಮ್‌, ಪದಾತೀನ್‌ ಸಮ- 


ರ್ಪಯಾಮಿ । ಸಮಸ್ತರಾಜೋಪಚಾರಪೂಜಾಃ ಸಮರ್ಪಯಾಮಿ । 


ಶಂಖಭ್ರಮಣ 
ಶಂಖೋದಕ 


ದುಷ್ಟಯಕ್ಷರಕ್ಷಃಹಿಶಾಚದುರ್ದರ್ಶನನಿವೃತ್ನರ್ಥಂ ಶರೀರೇಂದ್ರಿಯಸರ್ಶದೋಷ- 
ನಿವೃತ್ತರ್ಥಂ ಬಿಂಬಚ್ಛಾಯಾದೋಷಪರಿಹಾರಾರ್ಥಂ ಶಂಖಭ್ರಮಣಂ ಕರಿಷ್ಯೇ । 


ಓಂ ಇಮಾ ಆಪಃ ಶಿವತಮಾ ಇಮಾಃ ಸರ್ವಸ್ಯ ಭೇಷಜೀಃ । 
ಇಮಾ ರಾಷ್ಟ್ರಸ್ಯ ವರ್ಧನೀರಿಮಾ ರಾಷ್ಟ್ರಭೃತೋತಮೃತಾಃ Il 


% ಶಂಖದಲ್ಲಿ ಶುದ್ಧವಾದ ನೀರನ್ನು ತುಂಬಿಸಬೇಕು. ಶಂಖಾಗ್ರದಲ್ಲಿ ಶಂಖಮುದ್ರೆಯನ್ನೂ , 
ಮಧ್ಯದಲ್ಲಿ ಧೇನುಮುದ್ರೆಯನ್ನೂ , ಹಿಂಭಾಗದಲ್ಲಿ ಚಿಕ್ರಮುದ್ರೆಯನ್ನೂ ತೋರಿಸಿ, 
ಶಂಖವನ್ನು ಮುಟ್ಟಿಕೊಂಡು 8ಬಾರಿ ಅಷ್ಟಾಕ್ಟರಮಂತ್ರವನ್ನು ಜಪಿಸಬೇಕು. ಶಂಖವನ್ನು 
ಕೈಯ್ಯಲ್ಲಿ ಹಿಡಿದು ಪ್ರದಕ್ಷಿಣಾಕಾರವಾಗಿ ಮೂರು ಬಾರಿ ದೇವರಿಗೆ ನೀವಳಿಸಬೇಕು. 
ಮೊದಲಬಾರಿ ಪಾದದಿಂದ ಹಿಡಿದು ಮುಖದವರೆಗೆ, ಎರಡನೆಯ ಬಾರಿ ನಾಭಿಯಿಂದ 
ಹಿಡಿದು ಕಿರೀಟದವರೆಗೆ, ಮೂರನೆಯ ಬಾರಿ ಹೃದಯದಿಂದ ಹಿಡಿದು ಕಿರೀಟದವರೆಗೆ 
ನೀವಳಿಸಬೇಕು. ಆ ನೀರನ್ನು ಪಾತ್ರೆಯೊಂದರಲ್ಲಿ ಇಟ್ಟುಕೊಳ್ಳಬೇಕು. ಇದೇ ಶಂಖತೀರ್ಥ. 
ಅನಂತರ ಶಂಖವನ್ನು ಕೆಳಮುಖವಾಗಿ ಕೂರ್ಮಪೀಠದಲ್ಲಿಡಬೇಕು. ಶಂಖದ ಮೇಲೆ 
ಹರಿನಿರ್ಮಾಲ್ಯವನ್ನಿಟ್ಟು ಹರಿಪಾದೋದಕ ನೀಡಿ ನಮಿಸಬೇಕು. 


ದೇವರ ಪೂಜೆ 107 
ಮಂತ್ರಾಕ್ಷತೆ 
ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ। 
ಅರ್ಚಂತು ಪುತ್ರಕಾ ಉತ ಪುರಂನ ಧೃಷ್ಟರ್ಚತ॥ 


% ಮೂರು ಬಾರಿ ಮಂತ್ರಾಕ್ಸತೆ ಏರಿಸಬೇಕು. ಪ್ರತಿಮೆಗಳಿಗೆ ಮಾತ್ರ ಮಂತ್ರಾಕ್ಷತೆ 
ಏರಿಸಬೇಕು. ಶಾಲಗ್ರಾಮಗಳಿಗೆ ಏರಿಸಬಾರದು. 


ಪ್ರಾರ್ಥನೆ 


ಜಿತಂ ತೇ ಪುಂಡರೀಕಾಕ್ಷ ಪೂರ್ಣಷಾಡ್ಲ್ಗುಣ್ಯವಿಗ್ರಹ । 
ಪರಾನಂದ ಪರಬ್ರಹ್ಮನ್‌ ನಮಸ್ತೇ ಚತುರಾತ್ಮನೇ ॥ 


ನಮಸ್ತೇ ಪೀತವಸನ ನಮಃ ಕಟಕಹಾರಿಣೇ । 
ನಮೋ ನೀಲಾಲಕಾಬದ್ಧವೇಣೀಸುಂದರಪುಂಗವ || 


ಯಾಚೇತಹಂ ಕರುಣಾಸಿಂಧೋ ಯಾವಜ್ಜೀವಮಿದಂ ತ್ಹಯಾ। 
ಅದೈನ್ಯಂ ದೇಹದಾರ್ಡ್ಶಂ ಮೇ ತ್ತತ್ಲಾದಾಂಬುಜಸದ್ರತಿಮ್‌ ॥ 
ಕಮಾಪನಮಂತ್ರಗಳು 
ಪ 


ಯಾಚೇತ ಹಂ ಕರುಣಾಸಿಂಧೋ ಯಾವಜ್ಜೀವಮಿದಂ ತಯಾ । 
ಅದೈನ್ಯಂ ದೇಹದಾರ್ಡ್ಥ್ಯಂ ಮೇ ತ್ಹಶ್ಪಾದಾಂಬುಜಸದ್ರತಿಮ್‌ ॥ 


ನ ಜಾನೇ ಕರ್ಮ ಯತ್ವಿಂಚಿನ್ನಾಪಿ ಲೌಕಿಕವೈದಿಕೇ । 
ನ ನಿಷೇಧವಿಧೀ ವಿಷ್ಣೋ ತವ ದಾಸೋಶಸ್ಥಿ ಕೇವಲಮ್‌ ॥ 


ಅಪರಾಧಸಹಸ್ರಾಣಿ ಕ್ರಿಯಂತೇ5 ಹರ್ನಿಶಂ ಮಯಾ । 
ತಾನಿ ಸರ್ವಾಣಿ ಮೇ ದೇವ ಕ್ಹಮಸ್ವ ಪುರುಷೋತ್ತಮ ॥ 


ಆಪಾದಮೌಲಿಪರ್ಯಂತಂ ಪಶ್ಯತಃ ಪುರುಷೋತ್ತಮಮ್‌ । | 
ಪಾತಕಾನಿ ವಿನಶ್ಯಂತಿ ಕಿಂ ಪುನಶ್ಲೋಪಪಾತಕ್ಯೆಃ | 


ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೇ ॥ 
ನಾಹಂ ಕರ್ತಾ ಹರಿ: ಕರ್ತಾ ತ್ವತ್ಪೂಜಾ ಕರ್ಮ ಚಾಖಲಮ್‌ । 
ತಥಾಂಪಿ ಮತ್ಯೃತಾ ಪೂಜಾ ತ್ರತ್ನಸಾದೇನ ನಾನ್ಯಥಾ ॥ 
ತದ್ಭಕ್ತಿಸ್ತತ್ಠಲಂ ಮಹ್ಯಂ ತ್ವತ್ಪಾದ: ಪುನಃ ಪುನಃ । 
ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ಟಪ್ತಿಕರ: ಸದಾ ॥ 
ಸ್ವವಂದನಂ ಯಥಾ ಪಿತ್ರಾ ಕಾರಿತಂ ಶಿಶುಕರ್ತೃಕಮ್‌ । 

ಏವಂ ಪೂಜಾ ವಿಷ್ಣಧೀನಾ ಭವೇಜ್ಜೀವಕೃತೇತ್ಯಪಿ ॥ 
ಮಾದೃಶೋ ನ ಪರಃ ಪಾಪೀ ತ್ಹಾದೃಠಶೋ ನ ದಯಾಪರಃ। 
ದಾಸೋ5ಯಮಿತಿ ಮಾಂ ಮತ್ತಾ ಕ್ಷಮಸ್ವ ಪುರುಷೋತ್ತಮ ॥ 


ಪಾಪೋ5ಹಂ ಪಾಪಕರ್ಮಾs ಹಂ ಪಾಪಾತ್ಮಾ ಪಾಪಸಂಭವಃ। 
ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತವತಲ ॥॥ 


ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ | 
ತಸ್ಥಾತ್ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ॥ 


ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷಪವಿವರ್ಜಿತಃ!। 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಪ್ರದಕ್ಷಿಣನಮಸ್ಕಾರ 


ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕ ತಾನಿ ಚ। 
ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ॥ 


ತೀರ್ಥಕೋಟಿಸಹಸ್ರಾಣಿ ವತಕೋಟಿಶತಾನಿ ಚ। 
ನಾರಾಯಣಪ್ರಣಾಮಸ್ಯ ಕಲಾಂ ನಾರ್ಹಂತಿ ಹೋಡಶೀಮ್‌ ॥ 


ಉರಸಾ ಶಿರಸಾ ದೃಷ್ಟ್ವಾ ಮನಸಾ ವಚಸಾ ತಥಾ। 


೪ ಬರೆ 


ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋತಪ್ಠಾಂಗ ಈರಿತಃ ॥ 


ದೇವರ ಪೂಜೆ a 


ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿಶಿರೋರುಬಾಹವೇ | 
ಸಹಸ್ರ ನಾಮ್ನೇ ಪುರುಷಾಯ ಶಾಸತೇ ಸಹಸ್ರಕೋಟ್ಯಾಯುಧಧಾರಿಣೇ ನಮಃ ॥ 


ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ। 
ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋನಮಃ ॥ 


ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ। 
ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 


ನಮೋ ನಮೋ ನಮೋ ನಮೋ ನತೋಶಸ್ಥಿತೇ ಸದಾ ಪದಮ್‌ । 
ಸಮಸ್ತನದ್ಗುಣೋಚ್ಚಿತಂ ನಮಾಮಿ ತೇ ಪದಂ ಪುನಃ ॥ 


ಸತಂತ್ರಾಯಾಖಲೇಶಾಯ ನಿರ್ದೋಷಗುಣರೂಪಿಣೇ। 
ಶ್ರೇಯಸೇ ಮೇ ಸುಪೂರ್ಣಾಯ ನಮೋ ನಾರಾಯಣಾಯತೇ॥ 


ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ । 
ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ತಮಸ್ತತನವೇ ನಮೋ ನಮಃ ॥ 


ನಮೋ ನಮಸ್ತೇ5ಖಿಲಕಾರಣಾಯ 
ನಾರಾಯಣಾಯಾರ್ತಿವಿನಾಶನಾಯ। 

ಸರ್ವಾಗಮಾಮ್ನಾಯ ಮಹಾರ್ಣವಾಯ 
ನಮೋತಪವರ್ಗಾಯ ಪರಾಯಣಾಯ॥ 


ಮಾತರ್ನಮಾಮಿ ಕಮಲೇ ಕಮಲಾಸನಾದ್ಯೈ- 

ರ್ದೇವೈಃ ಪದಾಂಬುಜಯುಗಂ ತವ ಸೇಂದ್ರರುದೈಃ । 
ಆರಾಧಿತಂ ವಿವಿಧಭೂರುಹದಿವ್ಯಪುಷ್ಟೈ- 

ರ್ಮಾಂ ರಕ್ಷ ರಕ ವಿತರಸ್ವ ಮಮೇಪಿತಾರ್ಥಾನ್‌ ॥ 


ಮಂತ್ರತಸ್ತಂತ್ರಶ್ಚಿದ್ರಂ ದೇಶಕಾಲಾರ್ಹವಸ್ತುತಃ। 
ಸರ್ವಂ ಕರೋತಿ ನಿಶ್ಚಿದ್ರಮನುಸಂಕೀರ್ತನಂ ತವ॥ 


108 


ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೇ ॥ 


ನಾಹಂ ಕರ್ತಾ ಹರಿಃ ಕರ್ತಾ ತ್ವತ್ಬೂಜಾ ಕರ್ಮ ಚಾಖಿಲಮ್‌ । 
ತಥಾಂಪಿ ಮತ್ಯತಾ ಪೂಜಾ ತತ್ತ ತ ಸಾದೇನ ನಾನ್ಯಥಾ ॥ 
ತದ್ಧ್ತಿಸ್ತತ್ಸಲಂ ಮಹ್ಯಂ ತ್ವತಸಾದಃ ಪುನಃ ಪುನಃ । 
ಕರ್ಮನ್ಯಾಸೋ ಹರಾವೇವಂ ವಿಷೋಸ ಪಿಕರ: ಸದಾ ॥ 


ಣ ೪.೨ 
ಸ್ವವಂದನಂ ಯಥಾ ಪಿತ್ರಾ ಕಾರಿತಂ ಶಿಶುಕರ್ತೃಕಮ್‌ । 
ಏವಂ ಪೂಜಾ ವಿಷ್ಣಧೀನಾ ಭವೇಜ್ಜೀವಕೃತೇತ್ಯಪಿ ॥ 


ಮಾದೃಶೋ ನ ಪರಃ ಪಾಪೀ ತ್ವಾದೃಶೋ ನ ದಯಾಪರಃ। 
ದಾಸೋ5ಯಮಿತಿ ಮಾಂ ಮತ್ವಾ ಕ್ಷಮಸ್ವ ಪುರುಷೋತ್ತಮ ॥ 


ಪಾಪೋ5ಹಂ ಪಾಪಕರ್ಮಾಂಹಂ ಪಾಪಾತ್ಮಾ ಪಾಪಸಂಭವಃ | 
ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತವತ್ತಲ ॥ 


ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ 
ತಸ್ಮಾತ್ಕಾರುಣ್ಯಭಾವೇನ ರಕ್ಟ ರಕ್ಷ ಜನಾರ್ದನ ॥ 


ಯಃ ಸರ್ವಗುಣಸಂಪೂರ್ಣಃ ಸರ್ವದೋಹಷವಿವರ್ಜಿತಃ। 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಪ್ರದಕ್ಷಿಣನಮಸ್ಕಾರ 

ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ। 

ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ॥ 


ತೀರ್ಥಕೋಟಿಸಹಸ್ರಾಣಿ ವ್ರತಕೋಟಿಶತಾನಿ ಚ। 
ನಾರಾಯಣಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ ॥ 


ಉರಸಾ ಶಿರಸಾ ದೃಷ್ಟ್ವಾ ಮನಸಾ ವಚಸಾ ತಥಾ। 


ಲ “ಬರೆ 


ದೇವರ ಪೂಜೆ 


ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋರಷ್ಟಾಂಗ ಈರಿತಃ ॥ 


ದೇವರ ಪೂಜೆ 109 


ನಮೋಸ್ತ್ಯನಂತಾಯ ಸಹಸ್ರಮೂರ್ತಯೇ ಸಹಸ್ರ ಪಾದಾಕ್ಷಿಶಿರೋರುಬಾಹವೇ। 
ಸಹಸ್ರ ನಾಮ್ನೇ ಪುರುಷಾಯ ಶಾಸತೇ ಸಹಸ್ರಕೋಟ್ಯಾಯುಧಧಾರಿಣೇ ನಮಃ ॥ 


ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ। 
ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋನಮಃ ॥ 


ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ । 
ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 


ನಮೋ ನಮೋ ನಮೋ ನಮೋ ನತೋಶಸ್ಥಿತೇ ಸದಾ ಪದಮ್‌ । 
ಸಮಸ್ತನದ್ದುಣೋಚ್ಛಿತಂ ನಮಾಮಿ ತೇ ಪದಂ ಪುನಃ ॥ 


ಸತಂತ್ರಾಯಾಖಿಲೇಶಾಯ ನಿರ್ದೋಷಗುಣರೂಪಿಣೇ। 
ಶ್ರೇಯಸೇ ಮೇ ಸುಪೂರ್ಣಾಯ ನಮೋ ನಾರಾಯಣಾಯತೇ॥ 


ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ। 
ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ರಮಸ್ತತನವೇ ನಮೋ ನಮಃ ॥ 


ನಮೋ ನಮಸ್ತೇ ಖಲಕಾರಣಾಯ 
ನಾರಾಯಣಾಯಾರ್ತಿವಿನಾಶನಾಯ। 

ಸರ್ವಾಗಮಾಮ್ನಾಯ ಮಹಾರ್ಣವಾಯ 
ನಮೋತಪವರ್ಗಾಯ ಪರಾಯಣಾಯ॥ 


ಮಾತರ್ನಮಾಮಿ ಕಮಲೇ ಕಮಲಾಸನಾದ್ಯೈ- 

ರ್ದೇವೈಃ ಪದಾಂಬುಜಯುಗಂ ತವ ಸೇಂದ್ರರುದೈಃ | 
ಆರಾಧಿತಂ ವಿವಿಧಭೂರುಹದಿವ್ಯಪುಷ್ಟೈ- 

ರ್ಮಾಂ ರಕ್ಷ ರಕ್ಟ ವಿತರಸ್ವ ಮಮೇಪಿತಾರ್ಥಾನ್‌ Il 


ಮಂತ್ರತಸ್ಪಂತ್ರಶ್ಲಿದ್ರಂ ದೇಶಕಾಲಾರ್ಹವಸ್ತುತಃ। 
ಸರ್ವಂ ಕರೋತಿ ನಿಶ್ಚಿದ್ರಮನುಸಂಕೀರ್ತನಂ ತವ ॥ 


110 ದೇವರ ಪೂಜೆ 
ಮಾದೃಶೋ ನ ಪರಃ ಪಾಪೀ ತ್ವಾದೃಠಶೋ ನ ದಯಾಪರಃ। 
ದಾಸೋ5 ಯಮಿತಿ ಮಾಂ ಮತ್ವಾ ಕ್ಹಮಸ್ವಪುರುಷೋತ್ತಮ ॥ 
ರಕ್ಕತೀತ್ಯೇವ ವಿಶ್ವಾಸ; ತದೀಯೋತಹಮಿತಿ ಸ್ಮೃತಿಃ । 
ಶರಣಾಗತಿರೇಷಾ ಸ್ಯಾತ್‌ ವಿಷ್ಠಾ ಮೋಕ್ಷಫಲಪ್ರದಾ ॥ 
ಸ್ಥಿತಿಃ ಸೇವಾ ಗತಿರ್ಯಾತ್ರಾ ಮತಿಶ್ಚಿಂತಾ ಸ್ತುತಿರ್ವಚಃ । 
ಅಹೋ ಸರ್ವಾತ್ಮಕೇ ವಿಷ್ಮೌ ಸುಧಿಯಾಂ ಸರ್ವದಾರ್ಚನಮ್‌ ॥ 
ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್‌ । 
ಯತ್‌ ತಪಸ್ಯಸಿ ಕೌಂತೇಯ ತತ್ಕುರುಷ್ಟಮದರ್ಪಣಮ್‌ ॥ 
ಪಶ್ಯನ್‌ ಶೃಣ್ಣನ್‌ ಸ್ಪೃಶನ್‌ ಜಿಫ್ರನ್‌ ಅಶ್ನನ್‌ ಗಚ್ಛನ್‌ ಸ್ವಪನ್‌ ಶ್ವಸನ್‌ 
ಪ್ರಲಪನ್‌ ವಿಸೃಜನ್‌ ಗೃಹ್ಣನ್‌ ಉನ್ಫಿಷನ್ನಿಮಿಷನ್ನಪಿ । 
ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್‌ ॥ 


ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತೃಕ್ಷ್ವಾಕರೋತಿ ಯಃ । 
ಲಿಪ್ಯತೇ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ ॥ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧಾ ನಾ ವಾs ನುಸೃತಸ್ಪಭಾವಃ । 
ಕರೋಮಿ ಯದ್ಯತ್‌ಸಕಲಂ ಪರಸ್ಕೈ ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಮಹಾಕಾರುಣೆಕೋ ವಿಷ್ಣುಃ ಯಸ್ಮಾದ್‌ ಭೂತಭವಿಷ್ಯಗಾನ್‌ । 
ಕರ್ಮಸಂಘಾನ್‌ ದೇವಸಂಘಾನ್‌ ದಾರಾಪತ್ಯಧನಾದಿಕಾನ್‌ । 
ಸಕೃತ್‌ ಸಮರ್ಪಣಾದೇವ ಹ್ಯನಂತಫಲದೋ ಭವೇತ್‌ ॥ 


ಪ್ರಾವಾಹನೆ 
೫: ಅಷ್ಟಾಕ್ಷರ, ತತ್ವನ್ಯಾಸ ಮಾತೃಕಾನ್ಯಾಸ ಪೂರ್ವಕವಾಗಿ ಪ್ರತ್ಯಾವಾಹನೆ ಮಾಡಿಕೊಳ್ಳಬೇಕು. 
ಆಗ ಪ್ರತಿಮೆಯಲ್ಲಿರುವ ಸನ್ನಿಧಾನ ಆತ್ಮನಲ್ಲಿ ಬರುತ್ತದೆ. 
ಓಂ ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ । 
ಘೋಷಾ ಇದಸ್ಯ ಶೃಣ್ಣಿರೇ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ ॥ 


ದೇವರ ಪೂಜೆ 111 
ಅವಗುಂಠಿತೋ ಭವ । ಸಮ್ಮುಖೋ ಭವ। ಸನ್ನಿರುದ್ಧೋ ಭವ। ಸಂಸ್ಥಾಪಿತೋ 


ಭವ | ಆವಾಹಿತೋ ಭವ । ಎಂಬುದಾಗಿ ವ್ಯತ್ಯಮದಿಂದ ಆವಾಹನಾದಿ ಮುದ್ರೆ- 
ಗಳನ್ನು ತೋರಿಸಬೇಕು. 


4: ಹೃದಯದಲ್ಲಿ ಪ್ರತ್ಯಾವಾಹನೆ ಮಾಡಬೇಕು. 

ಏಹ್ಯೇಹಿ ಪ್ರತಿಮಾಸ್ಥಿತ ಪುರುಷೋತ್ತಮ ಪ್ರಸೀದ ಭಗವನ್‌ ಆಗಚ್ಛಾಗಚ್ಛ 
ಭಗವಂತಂ ಸಶ್ರೀಕಂ ಸಪರಿವಾರಂ ಶ್ರೀಲಕ್ಷ್ಮೀನಾರಾಯಣಂ ಮಮ ಹೃತ್ಯಮಲೇ 
ಪ್ರುವಾಹಯಾಮಿ । 


೪ ತುಲಸೀದಲವನ್ನು ಕಿವಿಯಲ್ಲಿ ಧರಿಸಿ, ಹೃದಯ ಮುಟ್ಟಿ ಕೆಳಗಿನ ಮಂತ್ರವನ್ನು ಹೇಳಿರಿ. 


ಯಾಚೇತಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ | 
ಹೃದಿ ಮೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ಪತೇ ॥ 


ಚಂದ್ರಸ್ಥವಾಮನ ಹರೇ ಸರ್ವಲೋಕಸುಖಪ್ರದ | 
ಮುಕುಲೀಕುರು ಹೃತ್ಯಂಜಂ ಪೂರ್ವವತ್‌ ಸ್ಥಾಪಯಸ್ವ ತತ್‌ ॥ 


ಆಸನಾದ್ಯನುಯಾಗಾಂತಂ ಸರ್ವಮನ್ಯನ್ನಯಾ ಕೃತಮ್‌ । 

ತತ್ತರ್ವಂ ಗೃಹ್ಯತಾಂ ದೇವ ಪ್ರಸೀದ ಪುರುಷೋತ್ತಮ ॥ 

ಮಂತ್ರಹೀನಂ ಕ್ರಿಯಾಹೀನಂ ಭೋಗಹೀನಮಭಕ್ತಿಕಮ್‌ । 

ತತ್ಸರ್ವಂ ಕ್ಚಮ್ಯತಾಂ ದೇವ ದೀನಂ ಮಾಮಾತ್ಮಸಾತ್ಕುರು I 

ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಯತಾಮ್‌ | 

ಇಷ್ಟಕಾಮ್ಯಾರ್ಥಸಿದ್ಧ ರ್ಥೇಂ ಪುನರಾಗಮನಾಯ ಚ॥ 

ಆವಾಹಿತದೇವತಾಭ್ಯೋ ನಮಃ । ಯಥಾಸ್ಥಾನಮುದ್ಧಾ ಸಯಾಮಿ । ಪೀಠಾವ- 

ರಣದೇವತಾಭ್ಯೋ ನಮಃ । ಯಥಾಸ್ಥಾನಮುದ್ಧಾ ಸಯಾಮಿ | 


ದೇವರನ್ನು ಹೃದಯದಲ್ಲಿ ಪ್ರಾವಾಹನೆ ಮಾಡಿಕೊಂಡ ಮೇಲೆ ಮುಖ್ಯಪ್ರಾಣದೇವರನ್ನು, 
ಗರುಡದೇವರನ್ನು ಹೃದಯದಲ್ಲಿ ಪ್ರಾವಾಹನೆ ಮಾಡಿಕೊಳ್ಳಬೇಕು. ಘಂಟಾನಾದ ಮಾಡ- 
ಬೇಕು. ಘಂಟೆಯಲ್ಲಿರುವ ದೇವತೆಗಳಿಗೆ ತೀರ್ಥ ನೀಡಿ ಹರಿನಿರ್ಮಾಲ್ಯ ಏರಿಸಿರಿ. 


112 ದೇವರ ಪೂಜೆ 
ಕೃಷ್ಣಾರ್ಪಣ 
ಣಿ 
ಅನಯಾ ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನಾರಾಯಣಸ್ಯ ತಂತ್ರ- 


ಸಾರೋಕ್ತಪ್ರಕಾರೇಣ ಯಥಾಶಕ್ತಿ ಧ್ಯಾನಾವಾಹನಾದಿಷೋಡಶೋಪಚಾರ- 
ಪೂಜಯಾ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ । 


ಮಧ್ಯೇ ಮಂತ್ರ-ತಂತ್ರ-ಸ್ವರ-ವರ್ಣಲೋಪದೋಷಪಪ್ರಾಯಶ್ಚಿತ್ತಾರ್ಥಂ ನಾಮ- 
ತ್ರಯಮಂತ್ರಜಪಂ ಕರಿಷ್ಯೇ - ಓಂ ಅಚ್ಯುತಾಯ ನಮಃ । ಓಂ ಅನಂತಾಯ ನಮಃ 
ಓಂ ಗೋವಿಂದಾಯ ನಮಃ । 


ಯಸ್ಯ ಸ್ಮೃತ್ಯಾ ಚ ನಾಮೋಕ್ತ್ಯಾ ತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ। 
ಯತೃತಂ ತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ ॥ 

ದೇಶಕಾಲಾಧಿಪತೇ ದೇಹೇಂದ್ರಿಯಾಧಿಪತೇ ಮದಂತರ್ಯಾಮಿನ್‌ ತ್ವದಾ- 
ಜ್ಞಯಾ ತ್ವತ್ವಸಾದಾತ್‌ ತ್ವತ್ವೇರಣಯಾ ತ್ವತ್ವೀತ್ಯರ್ಥಂ ತ್ವಾಮುದ್ದಿಶ್ಶ ತ್ವಾಂ ಅನು- 
ಸ್ಮರನ್ನೇವ ತ್ವದಾಜ್ಞ್ಯಯಾ ನಿಯತೇನ ಮನ್ನಿಯಾಮಕೇನ ಸತ್ತಾಪ್ರದವಾಯು- 
ನಾಮಕ, ಚೇಷ್ಟಾಪ್ರದಪ್ರಾಣನಾಮಕ, ಧಾರಣಾಪ್ರದಧರ್ಮನಾಮಕ, ಮುಕ್ತಿಪ್ರದ- 
ಭಕ್ತಿನಾಮಕರೂಪವಿಶೇಷೈಃ ಮದ್‌ಹೃದಿಸ್ಥಿತೇನ, 

ಪರಮದಯಾಲುನಾ, ಕೃಮಾಸಮುದ್ರೇಣ, ಭಕ್ಷವತ್ತಲೇನ, ಭಕ್ತಾಪರಾಧ- 
ಸಹಿಷ್ಣುನಾ, ಸರ್ವಸ್ವಾಮಿನಾ, ಸರ್ವಪ್ರೇರಕೇಣ ಸರ್ವತಾತ್ತ್ವಿಕದೇವತಾಪ್ರೇರಕೇಣ 
ಸರ್ವತಾತ್ವಿಕಾಸುರಭಂಜಕೇನ ತಥಾ ತತ್ವೇರಣಾಪ್ರಯುಕ್ತಾಶೇಷದುರ್ಮತ- 
ಭಂಜಕೇನ ಅತ ಏವ ಪ್ರಭಂಜನಶಬ್ದವಾಚ್ಯೇನ ಪ್ರತಿದಿನಂ ಪ್ರತಿಕ್ಷಣಂ ಬುದ್ಧಿ 
ಶೋಧಕೇನ, 


ಸರ್ವಕರ್ಮಕರ್ತ್ರಾ ಸರ್ವಕರ್ಮಕಾರಯಿತ್ರಾ ಸರ್ವಕರ್ಮಸ್ವಾಮಿನಾ ಸರ್ವ- 
ಕರ್ಮಸಮರ್ಪಕೇಣ ಸರ್ವಕರ್ಮಫಲಭೋಕ್ತಾ ಸರ್ವಕರ್ಮಫಲಭೋಜಯಿತ್ರಾ 


ದೇವರ ಪೂಜೆ 113 


ಸರ್ವಕರ್ಮಪ್ರೇರಕೇಣ ಸರ್ವಕರ್ಮೋದ್ಧೋಧಕೇನ ಸರ್ವಕರ್ಮಶುದ್ಧಿಪ್ರದೇನ 
ಸರ್ವಕರ್ಮಸಿದಿಪ್ರದೇನ ಸರ್ವಕರ್ಮನಿಷ್ಠೇನ ಸರ್ವಕರ್ಮಸಾಕ್ಷಿಣಾ ಸರ್ವಕರ್ಮ- 
ನಿಷ್ಠಭಗವದ್ರೂಪೋಪಾಸಕೇನ ಅಶೇಷಜೀವನಿಃಸಂಖ್ಯಾ$ ನಾದಿಕಾಲೀನಧರ್ಮಾ- 
ಧರ್ಮದಷ್ಟ; ಸ್ವೇಚ್ಛಯಾ ಉದ್ದೋಧಕೇನ ತತ್ಪಾಚಕಕಪಿಲೋಪಾಸಕೇನ 
ರಮಾವ್ಯತಿರಿಕ್ತ-ಪೂರ್ವಪ್ರಸಿದ್ಧವ್ಯತಿರಿಕ್ಷ: ಅನಂತವೇದಪ್ರತಿಪಾದ್ಯಮುಖ್ಯತಮೇನ 
ಅನಂತಗುಣಪರಿಪೂರ್ಣೇನ ಸರ್ವದೋಷದೂರೇಣ ತೃಚ್ಛಿತ್ತಾಭಿಜ್ಞೇನ ತ್ವಚ್ಚಿತ್ತಾ- 
ನುಸಾರಿಚಿತ್ತೇನ ಶ್ರೀಭಾರತೀರಮಣೇನ ರುದ್ರಾದ್ಯಶೇಷದೇವತೋಪಾಸಿತಚರಣೇನ 
ಮಮ ಸರ್ವಾಸು ಅವಸ್ಥಾನು ಚಿತ್ರಧಾ ವಿಚಿತ್ರಧಾ ತ್ವದುಪಾಸಕೇನ ಶ್ರೀಮುಖ್ಯ- 
ಪ್ರಾಣೇನ ಪ್ರೇರಿತೇನ ಮಯಾ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕೃತಯಾ 
ಅನಯಾ ಪೂಜಯಾ ಅಸ್ಯದ್ಯುರ್ವಂತರ್ಗತ-ತತ್ತ್ವದೇವತಾಂತರ್ಗತ- ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತ ಬಿಂಬರೂಪಾ5ಭಿನ್ನಃ ಕುಲದೇವತಾ ಭಿನ್ನಃ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು ॥ 


1 ಶ್ರೀಕೃಷ್ಣಾರ್ಪಣಮಸ್ತು॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮದ್ವೇಶಾರ್ಪಣಮಸ್ತು ॥ 


ಇಲ್ಲಿಗೆ ಮಧ್ಯಾಹ್ನಕಾಲೀನದೇವರಪೂಜೆಯು ಸಮಾಪ್ತವಾಯಿತು. 
“ವ ಜು ಬು ಬು ಚ 


134 ದೇವರ ಪೂಜೆ 


ದೇವತೆಗಳ ಪೂಜೆ ಗುರುಗಳ ಪೂಜೆ 


ತ್ಯೇ ದೇವರ ಪೂಜೆ ಮುಗಿದ ಮೇಲೆ ಔಪಾಸನವನ್ನು ಮೊದಲು ಮಾಡಿ ಮುಗಿಸಿ, 
ವೈಶ್ವದೇವ, ಬಲಿಹರಣಗಳನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಔಪಾಸನ ಹಾಗೂ 
ವೈಶ್ವದೇವಗಳನ್ನು ಒಟ್ಟೊಟ್ಟಿಗೆ ಮಾಡಬಾರದು. ಎರಡರ ಅಗ್ನಿಗಳೇ ಬೇರೆ. ಬಲಿಹರಣ- 
ವಾದ ಮೇಲೆ ತುಳಸ್ಯಾದಿಗಳಿಂದ ಸಮಸ್ತರಿಗೂ ಪೂಜೆಯನ್ನು ಮಾಡಬೇಕು. ಮುಖ್ಯವಾಗಿ 
ಇವರಿಗೆ ನಿತ್ಯ ತೀರ್ಥನೀಡಿ ನೈವೇದ್ಯ ನೀಡಬೇಕು. 


(1) ತುಳಸೀ (2) ಗಣಪತಿ (3) ಭಾಗೀರಥಿ (4) ಸಕಲದೇವತೆಗಳು (5) 
ಸನಕಾದಿಮುನಿಗಳು (6) ಶ್ರೀಮದಾಚಾರ್ಯರ ಸಾಕ್ಷಾತ್‌ ಶಿಷ್ಯರು (7) ಟೀಕಾಕೃತ್ಪಾದರು 
(8) ಶ್ರೀಪಾದರಾಜರು (9) ಶ್ರೀವ್ಯಾಸತೀರ್ಥರು (10) ಶ್ರೀವಾದಿರಾಜತೀರ್ಥರು (11) 
ಶ್ರೀರಾಘವೇಂದ್ರತೀರ್ಥರು (12) ಪರಮಗುರುಗಳು (ವೃಂದಾವನಸ್ಥರಾಗಿದ್ದರೆ ಮಾತ್ರ). 

ಒಂದು ತಟ್ಟೆಯಲ್ಲಿ ನಿವೇದಿತಾನ್ನವನ್ನು 12 ಭಾಗ ಮಾಡಿ ಪ್ರತಿಯೊಬ್ಬರಿಗೆ ದೇವರ 


ಹಾಗೂ ವಾಯುದೇವರ ತೀರ್ಥವನ್ನು ನೀಡಿ ನೈವೇದ್ಯ ಮಾಡಬೇಕು. ಇದರ ಜೊತೆಗೆ 
ಅಭೀಷ್ಟರನ್ನೂ (ತಾರತಮ್ಯಪ್ರಕಾರವಾಗಿ) ಸೇರಿಸಬಹುದು. 


ತುಳಸೀಪೂಜೆ 


೫ ಪ್ರಸೀದ ತುಳಸೀದೇವಿ ಪ್ರಸೀದ ಹರಿವಲ್ಲಭೇ । 
ಕ್ಷೀರೋದಮಥನೋದ್ಧೂತೇ ತುಲಸಿ ತ್ವಾಂ ನಮಾಮ್ಯಹಮ್‌ ॥ 


ತುಲಸ್ಕೈ ನಮಃ । ನೈವೇದ್ಯಂ ಸಮರ್ಪಯಾಮಿ । 


ಗಣಪತಿಪೂಜೆ 


% ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 
ಲಂಬೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ॥ 
ಬಿಭ್ರದ್‌ ಧ್ಯೇಯೋ ವಿಘಫ್ಲಹರಃ ಕಾಮದಸ್ತ್ವರಯಾ ಹ್ಯಯಮ್‌ । 


ಮಹಾಗಣಪತಯೇ ನಮಃ । ನೈವೇದ್ಯಂ ಸಮರ್ಪಯಾಮಿ। 


ದೇವರ ಪೂಜೆ 115 


ಭಾಗೀರಥಿ ಪೂಜೆ 


% ಹೇ ಗಂಗೇ ತವ ಕೋಮಲಾಂಫ್ರಿನಳಿನಂ ರಂಭೋರುನೀವೀಲಸತ್‌ 
ಕಾಂಚೀದಾಮತನೂದರಂ ಘನಕುಚಂ ವ್ಯಾಕೀರ್ಣಹಾರಂ ವಪುಃ । 
ಸನ್ಮುದ್ರಾಂಗದಕಂಕಣಾಂಗದಕರಂ ಸ್ಕೇರಸ್ಮರತ್ಕುಂಡಲಂ 
ಸಾರಂಗಾಕ್ಜಿಜಲಾನ್ಯಬಿಂದುರುಚಯೇ ಜಾನಂತಿ ತೇ5ನ್ಯೇ ಜಲಾತ್‌ ॥ 


ಭಾಗೀರಥ್ಯೆ ನಮಃ ನೈವೇದ್ಯಂ ಸಮರ್ಪಯಾಮಿ । 


ಗುರುಪೂಜೆ 
ಸರ್ವೇಭ್ಯೋ ದೇವೇಭ್ಯೋ ನಮಃ । ಸರ್ವೇಭ್ಯ ಯಷಿಭ್ಯ್ಕೋ ನಮಃ ॥ ಮಹಾ- 
ನೈವೇದ್ಯಂ ಸಮರ್ಪಯಾಮಿ | 
ವಂಶಸ್ಕಾದೀನ್‌ ಸನಕಾದೀನುಪಾಸೇ ದೂರ್ವಾಸಸಂ ಪರತೀರ್ಥಾಖ್ಯಭಿಕ್ಟುಮ್‌ | 
ಸತ್ಯಪ್ರಜ್ಞಂ ಪ್ರಾಜ್ಞತೀರ್ಥಂ ಮುನೀಂದ್ರಂ ಪಶ್ಚಾಚ್ಛಿಷ್ಯಾವಚ್ಛುತಪ್ರೇಕ್ಷಮಧ್ಧೌ॥। 
ಸನಕಾದಿಮುನಿಭ್ಯೋ ನಮಃ ನೈವೇದ್ಯಂ ಸಮರ್ಪಯಾಮಿ । 


ಶ್ರೀಮದಾಚಾರ್ಯರ ಸಾಕ್ಷಾತ್‌ ಶಿಷ್ಯರ ಪೂಜೆ 


ವಂದೇ ಹೃಷೀಕೇಶಮಥೋ ನೃಸಿಂಹಂ ಜನಾರ್ದನಂ ಚಿಂತಯಧೀರುಪೇಂದ್ರಮ್‌ । 
ಶ್ರೀವಾಮನಂ ಸಂಸ್ಕರ ವಿಷ್ಣುಮೇಮಿ ಶ್ರೀರಾಮಂ ಚೇಹಮಧೋಕ್ಷಜಂ ಚ॥ 


ಶ್ರೀಪದ್ಮನಾಭತೀರ್ಥಾದಿ ಗುರುಭ್ಯೋ ನಮಃ ॥ 
ಶ್ರೀಜಯತೀರ್ಥರ ಪೂಜೆ 


ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿದ್ವಂಸನವಿಚಕ್ಟಣಃ I 
ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋ ಹೃದಂಬರೇ॥ 


ಶ್ರೀಮಟ್ಟೀಕಾಕೃತ್ಟಾದಗುರುಭ್ಯೋ ನಮಃ । 


116 


ಶ್ರೀಪಾದರಾಜರ ಪೂಜೆ 
ಕಾಲೇ ಫಲತಿ ಕಲ್ಪದ್ರುಃ ಚಿಂತಾಮಣಿರಪಿ ಯಾಚನೇ ದಾತಾ। 
ವರ್ಷತಿ ಸಕಲಮಭೀಷ್ಟಂ ದರ್ಶನಮಾತ್ರಾತ್‌ ಶ್ರೀಪಾದರಾಣ್ಮುನಿಃ ॥ 
ಶ್ರೀಪಾದರಾಜಗುರುಭ್ಯೋ ನಮಃ । 


ಶ್ರೀವ್ಯಾಸತೀರ್ಥರ ಪೂಜೆ 
ಅರ್ಥಿಕಲ್ಪಿತಕಲ್ಟೋ5 ಯಂ ಪ್ರತ್ಯರ್ಥಿಗಜಕೇಸರಿ । 
ವ್ಯಾಸತೀರ್ಥಗುರುರ್ಭೂಯಾತ್‌ ಅಸ್ಮದಿಷ್ಠಾರ್ಥಸಿದ್ದಯೇ || 


ಶ್ರೀವ್ಯಾಸರಾಜಗುರುಭ್ಯೋ ನಮಃ । 


ಶ್ರೀವಾದಿರಾಜತೀರ್ಥರ ಪೂಜೆ 
ತಪೋವಿದ್ಯಾವಿರಕ್ಷಾಃ ದಿ ಸದ್ಗುಣೌಘಾಕರಾನಹಮ್‌ I 
ವಾದಿರಾಜಗುರೂನ್‌ ವಂದೇ ಹಯಗ್ರೀವದಯಾಶ್ರಯಾನ್‌ ॥ 


ಶ್ರೀವಾದಿರಾಜತೀರ್ಥಗುರುಭ್ಯೋ ನಮಃ । 


ರಾಯರ ಪೂಜೆ 
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ। 
ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ॥ 


ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ। 
ಶ್ರೀರಾಘವೇಂದ್ರಗುರವೇ ನಮೋಠತ್ಯಂತದಯಾಲವೇ॥ 


ಶ್ರೀರಾಘವೇಂದ್ರತೀರ್ಥಗುರುಭ್ಯೋ ನಮಃ । 


ಪರಮಗುರುಗಳ ಪೂಜೆ 


ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ | 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ 93 ಚ ಮನೋರಥಾಃ ॥ 


ದೇವರ ಪೂಜೆ 117 


x ಪರಮಗುರುಗಳು ಹಾಗೂ ಗುರುಗಳು ವೃಂದಾವನಸ್ಥರಾಗಿದ್ದರೆ ಮಾತ್ರ 
ತೀರ್ಥಾದಿಗಳನ್ನು ಕೊಟ್ಟು ಪೂಜಿಸಬೇಕು. 


ಗೋ ಪೂಜೆ 
ಸುರಭೀ ವೈಷ್ಣವೀ ಮಾತಾ ನಿತ್ಯಂ ವಿಷ್ಣುಪದೇ ಸ್ಥಿತಾ । 
ಗೋಗ್ರಾಸಂ ತು ಮಯಾ ದತ್ತಂ ಸುರಭಿಃ ಪ್ರತಿಗೃಹ್ಯತಾಂ ॥ 
ಗವಾಂತರ್ಯಾಮಿ ಶ್ರೀಗೋಪಾಲಕೃಷ್ಣಃ ಪ್ರೀಯತಾಮ್‌ । 


% ಅನಂತರ ಗೋಗ್ರಾಸವನ್ನು ನಿತ್ಯ ಕೊಡಲೇ ಬೇಕು. ಗೋಗ್ರಾಸವಾದ ಮೇಲೆ 
ಪ್ರಾಣಿಗಳಿಗೆ ಭೂತಬಲಿ ಕೊಡಬೇಕು. ಅನಂತರ ಕೈಕಾಲು ತೊಳೆದುಕೊಂಡು ಆಚಮನ 
ಮಾಡಿ, ಅತಿಥಿ ಅಭ್ಯಾಗತರಿಗೆ, ಹಿರಿಯರಿಗೆ ತೀರ್ಥವನ್ನು ನೀಡಿ ಕೊನೆಯಲ್ಲಿ ತಾನು 
ತೀರ್ಥವನ್ನು ತೆಗೆದುಕೊಳ್ಳಬೇಕು. 


ತೀರ್ಥವನ್ನುತೆಗೆದುಕೊಳ್ಳುವಾಗ ಹೇಳುವ ಮಂತ್ರ - 


ಕೇಶವಾಯ ನಮಸ್ತುಭ್ಯಂ ಪ್ರಸಾದಾಯ ನಮೋ ನಮಃ । 
ಬ್ರಹ್ಮರುದ್ರಾದಯೋ ದೇವಾಸ್ತ್ರಶ್‌ಪ್ರಸಾದಾದ್‌ ವಿಭೂತಯಃ। 
ದೇವ ದೇಹಿ ಮಮಾನುಜ್ಞಾಂ ಯುಷ್ಛತ್ತೀರ್ಥನಿಷೇವಣೇ ॥ 


ತತೋ ಬಹಿರಾಗತ್ಯ ಸ್ವೋತ್ತಮೇಭ್ಯಃ ತೀರ್ಥಪ್ರಸಾದಂ ದತ್ವಾ ಸ್ವಯಂ 
ಗೃಹ್ಟೀಯಾತ್‌ | 
ಅಕಾಲಮೃತ್ಯುಶಮನಂ ಸರ್ವವ್ಯಾಧಿವಿನಾಶನಮ್‌ । 
ಸರ್ವದುರಿತೋಪಶಮನಂ ವಿಷ್ಣುಪಾದೋದಕಂ ಶುಭಮ್‌ । 
ತದ್ವಿಷ್ಟೋಃ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ | 
ದಿವೀವ ಚಕ್ಷುರಾತತಮ್‌ ॥ 


118 ದೇವರ ಪೂಜೆ 
ತದಸ್ಯ ಪ್ರಿಯಮಭಿ ಪಾಥೋ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ | 
ಉರುಕ್ರಮಸ್ಯ ಸ ಹಿ ಬಂಧುರಿತ್ಥಾವಿಷ್ಣೋ: ಪದೇ ಪರಮೇ ಮಧ್ವ ಉತ್ಪ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯ್ಯಾತ್ಮನಾ ವಾಠನುಸೃತಸ್ವಭಾವ: | 
ಕರೋಮಿ ಯದ್ಯತ್‌ಸಕಲಂ ಪರಸ್ಥೈ ನಾರಾಯಣಾಯೇತಿ ಸಮರ್ಪಯಾಮಿ ॥ 


॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಇಲ್ಲಿಗೆ ದೇವರ ಪೂಜೆ ಮುಗಿಯಿತು. 


x ಜು ಜು ಬು ಬು ಜವ ಜು 


ದೇವರ ಪೂಜೆ 119 


ಶ್ರೀಗುರುಭ್ಯೋ ನಮಃ 


ರಾತ್ರಿಯ ಕಾಲದ ಪೂಜೆ 


ಆಚಮನ ಮಾಡಿ ಸಂಕಲ್ಪಾದಿಗಳನ್ನು ಆಚರಿಸಿ, ಘಂಟಾನಾದವನ್ನು ಮಾಡಿ, 
ಹೃತ್ಯಮಲದಲ್ಲಿರುವ ಬಿಂಬರೂಪಿಯಾದ ಭಗವಂತನನ್ನು ತೊಟ್ಟಿಲಿನ ಕೃಷ್ಣನಲ್ಲಿಸಂಕ್ಷೇ ೇೀಪವಾಗಿ 
ಆವಾಹನೆ ಮಾಡಿ, ರಾತ್ರಿಪೂಜೆಯನ್ನು ಪ್ರಾರಂಭ ಮಾಡಬೇಕು. 


ಮೊದಲು ಜಿತಂತೇಸ್ತೋತ್ರ ಅಥವಾ ಶ್ರೀಸೂಕ್ತವನ್ನು ಪಠಿಸುತ್ತಾ ಚಾಮರಸೇವೆ- 
ಯನ್ನು ಕನಿಷ್ಠ 5ನಿಮಿಷಗಳು ಮಾಡಬೇಕು. ಅನಂತರ ಅರ್ಯ , ಪಾದ್ಯ, ಆಚಮನ, 
ಮಧುಪರ್ಕ, ಪುನರಾಚಮನ ಈ ಐದು ಉಪಚಾರಗಳನ್ನು ಸಮರ್ಪಿಸಬೇಕು. ತುಲಸೀ- 
ದಳವನ್ನು ಹೂಗಳನ್ನು ಸಮರ್ಪಿಸಬೇಕು. ಧೂಪಾರತಿ ದೀಪಾರತಿಗಳನ್ನು ಮಾಡಬೇಕು. 
ನೈವೇದ್ಯ ಮಾಡಬೇಕು. ಅನಂತರ ಮಹಾಮಂಗಳಾರತಿಯನ್ನು ಮಾಡಿ ಮಂತ್ರಪುಷ್ಪವನ್ನು 
ಸಮರ್ಪಿಸಿ ರಾತ್ರಿಪೂಜೆಯನ್ನು ಸಮಾಪ್ತಿಗೊಳಿಸಬೇಕು. ಒಂದು ವೇಳೆ ದೇವರಪ್ರತಿಮೆ- 
ಯನ್ನು ಸಾಲಗ್ರಾಮಗಳನ್ನು ಸಂಪುಟದಲ್ಲಿ ಮುಚ್ಚಿಡದಿದ್ದರೆ ರಾತ್ರಿಕಾಲದಲ್ಲಿ ನೇರವಾಗಿ 
ಪ್ರತಿಮೆಗಳನ್ನು ಸಾಲಗ್ರಾಮಗಳನ್ನು ಮುಟ್ಟಿ ಪೂಜಿಸಬಾರದು. ಪೆಟ್ಟಿಗೆಯಲ್ಲಿ ಕಟ್ಟಿಟ್ಟಿದ್ದರೆ 
ಪೆಟ್ಟಿಗೆಪೂಜೆಯನ್ನು ಮಾಡಬಹುದು. ಅಥವಾ ತೊಟ್ಟಿಲಲ್ಲಿ ಒಂದು ಕೃಷ್ಣನ ಪ್ರತಿಮೆ ಹಾಗೂ 
ಸುದರ್ಶನ ಚಕ್ರವನ್ನು ಇಟ್ಟುಕೊಂಡು ಪೂಜಿಸಬೇಕು. ಮಂಗಳಾರತಿಯಾದ ಮೇಲೆ ಜೋ, 
ಜೋ ಪದ್ಯವನ್ನು ಲಾಲಿಪದ್ಯವನ್ನು ಹೇಳುತ್ತ ತೊಟ್ಟಿಲ ಪೂಜೆ ಮಾಡಬೇಕು. ಅನಂತರ 
ತೊಟ್ಟಿಲಿನಲ್ಲಿರುವ ಶ್ರೀಕೃಷ್ಣನಿಗೆ ಕಷಾಯವನ್ನು ಸಮರ್ಪಿಸಿ ಆರತಿ ಮಾಡಬೇಕು. ಕೊನೆಯಲ್ಲಿ 
ಮಂತ್ರಪುಷ್ಪವನ್ನು ಸಮರ್ಪಿಸಿ ಕೃಷ್ಣನನ್ನು ಮಲಗಿಸಿ ಬಿಂಬನನ್ನು ಹೃದಯದಲ್ಲಿ ಪ್ರತ್ಯಾವಾಹನೆ 
ಮಾಡಿಕೊಳ್ಳಬೇಕು. ಆಚಮನ ಮಾಡಿ ಶ್ರೀಕೃಷ್ಣಾರ್ಪಣ ಎನ್ನಬೇಕು. 
ರಾತ್ರಿಪೂಜೆಯ ಕಾಲದಲ್ಲಿ ಶ್ರೀಸೂಕ್ತವನ್ನು ಅವಶ್ಯವಾಗಿ ಪಠಿಸಬೇಕು. ಇಲ್ಲಿ ಹಿಂದೆ 
ನೀಡಿದ ದೇವರಪೂಜಾ ಪದ್ಧತಿಯ ಇತರ ಮಂತ್ರಗಳನ್ನು ಅಳವಡಿಸಿಕೊಳ್ಳಬೇಕು. 
ಇಲ್ಲಿಗೆ ರಾತ್ರಿಪೂಜೆಯ ವಿಧಿವಿಧಾನವು ಮುಗಿಯಿತು. 
ಶ್ರೀಕೃಷ್ಣಾರ್ಪಣಮಸ್ತು 
* ಬು ಬು ಬು ಬು 


120 


ಸ್ತೋತ್ರಗಳು 


ಶತಾಪರಾಧಸ್ತೋತ್ರಮ್‌ 
ನಾರದ ಉವಾಚ - 
ನಾಪರಾಧಾಂಶ್ಚರೇತ್‌ ಕ್ವಾಪಿ ವಿಷ್ಣೋರ್ದೇವಸ್ಯ ಚಕ್ರಿಣಃ । 
ಇತಿ ತ್ವಯೋದಿತಂ ಪೂರ್ವಂ ತಾನಾಚಕ್ಹ್ವ ಮಮಾನಘ ॥ ೧॥ 
ಜ್ಞಾತ್ವೈವ ವಿನಿವರ್ತಂತೇ ಪಂಡಿತಾಃ ಪಾಪಪದ್ಧತೇಃ । 
ತಸ್ಮಾತ್‌ ತತ್ಕರ್ತಕಾನಾಹುರ್ಮಾಧವೋ ಯೈರ್ನ ತುಷ್ಯತಿ ॥ ೨ ॥ 
ಬ್ರಹ್ಮೋವಾಚ - 
ಅಪರಾಧಸಹಸ್ರಾಣಿ ಕ್ರಿಯಂತೇ5ಹರ್ನಿಶಂ ಜನೈಃ । 
ವಕ್ತುಂ ತಾನ್‌ ಕಃ ಕ್ಷಮೋ ಲೋಕೇ ತಸ್ಮಾನ್ಮುಖ್ಯಶತಂ ಬ್ರುವೇ ॥ ೧॥ 
ಯಾನ್‌ ಜ್ಞಾತ್ವಾ ವಿನಿವರ್ತಂತೇ ಪಂಡಿತಾ ಪಾಪಪದ್ಧತೇಃ । 
ನಿವೃತ್ತಾ ಮಾನವಾ ಯಾಂತಿ ತದ್ವಿಷ್ಟೋಃ ಪರಮಂ ಪದಮ್‌ ॥ ೨॥ 


ಅಸ್ನಾತ್ವಾ ದೇವಪೂಜಾಯಾಃ ಕರಣಂ ಶಂಕಯಾ ವಿನಾ । 
ದೇವಾಲಯೇ ಪ್ರವೇಶಶ್ಚ ದೀಪಹೀನಾಲಯೇತಪಿ ವಾ ॥ ೩॥ 


ಅಪ್ರಕ್ಷಾಲಿತಪಾದಾಭ್ಯಾಂ ಪ್ರವೇಶೋಇಭಿಮುಖಾ ಗತಿಃ । 
ಗೋಮಯಾನನುಲಿಪ್ರೇ ಚ ದೇಶೇ ದೇವಸ್ಯ ಪೂಜನಮ್‌ ॥ ೪ ॥ 


ಅಧೂಪದೇವತಾಪೂಜಾ ಗಂಧವರ್ಜಿತಪೂಜನಮ್‌ । 

ಅಪ್ರಕ್ಷಾಲ್ಯ ಚ ಪುಷ್ಪಾಣಿ ಪ್ರಕ್ಷಾಲ್ಯ ತುಲಸೀಂ ವಿಭೋ ॥ ೫ ॥ 
ಅಘಂಟಾದೇವತಾರ್ಚಾ ಚ ಮುಖಫೂತ್ಕ ತೆವಹಿನಾ । 
ಧೂಪಾರ್ತಿಕಾರ್ಪಣಂ ವಿಷ್ಣೋಃ ಸ್ತೋತ್ರಪಾಠಂ ವಿನಾ ತಥಾ ॥ ೬ ॥ 
ನಿರ್ಮಾಲ್ಯೋದ್ಧಾ ಚೆ ವಸ್ತ್ರಾ ಶೋಧಿತಾಗ್ಯೋ ೇದಕಾಹೃತಿಃ । 

ಅಗ್ಯ್ಯೋ €ದಕೇ ನಖಸರ್ಶೋ ಜಾನುಜಂಘಾವಲಂಬನಮ್‌ ॥ ೭ ॥ 


ದೇವರ ಪೂಜೆ 


ದೇವರ ಪೂಜೆ 


ದೇವೋಪಕರಣಸರ್ಶಃ ಪದಾ ನಾರೀನರೆ [ಸ್ತಥಾ । 
ಅಧೌತವಸ್ತ್ರೈರಸ್ನಾತೈನೆ ೯ವೇದ್ಯಸ್ಯಾಭಿಪಾಚನಮ್‌ ॥ ೮ ॥ 


ಕುದಿ 
ಅನಾಚಾ ್ಸಿದ್ಯೋದಕುಂಭಸ್ಯ ಮುಖಮಗ್ಯ್ಯೋ ದಕಾಷೃತಿಃ । 
ಅಭಕ್ಷ್ಯಭಕ್ಷಣಂ ವಿಷ್ಣೋರಭಕ್ಷ್ಯಸ್ಯ ನಿವೇದನಮ್‌ ॥ ೯ ॥ 
ಕಕ್ಷಶ್ರಶ್ರುನಖಸ ಸೃ ಷ್ಠಹಸ್ತಾದ್ದೇವಾಂಗಸಂಗತಿಃ | 
ಅನ್ಯಾವಶಿಷ್ಟವಸ್ತಸ್ಯ ದೇವತಾಯಾಃ ಸಮರ್ಪಣಮ್‌ ॥ ೧೦ ॥ 


ಹೀನವಸ್ತಾರ್ಪಣಂ ವಿಷ್ಣೋರ್ನೀಲವಸ್ತಸಮರ್ಪಣಮ್‌ I 
ಅಧೌತವಸ್ತಪೂಜಾ ಚ ನಿಷಿದ್ದಾನ್ನನಿವೇದನಮ್‌ ॥ ೧೧ ॥ 


ಅಷ್ಲಾಕ್ಷರೋಪದೇಶಾಚ್ಚ ಖತೇ ದೇವಾರ್ಚನಂ ತಥಾ । 
ಶೂದ್ರಾಹೃತಾನಾಂ ಕ್ರೀತಾನಾಂ ಪುಷ್ಪಾಣಾಂ ಚ ಸಮರ್ಪಣಮ್‌ ॥ ೧೨ ॥ 
ಅನ್ಯಾವಶಿಷ್ಟಪರ್ಯುಷ್ಟಮ್ನಾನಪುಷ್ಪಸಮರ್ಪಣಮ್‌ । 
ಛಿನ್ನಭಿನ್ನಾತಿರಿಕ್ತಾನಾಂ ಪುಷ್ಪಾಣಾಂ ಚ ಸಮರ್ಪಣಮ್‌ ॥ ೧೩ ॥ 


ಸ್ವಾಂಗಭೂಗಲಿತಾನಾಂ ಚ ನಿಕೃಂತಾನಾಂ ಸಮರ್ಪಣಮ್‌ । 
ವಸ್ತಾರ್ಕೈರಂಡಪತ್ರೇಷು ಚಾಹೃತಾನಾಂ ಸಮರ್ಪಣಮ್‌ ॥ ೧೪ ॥ 


ನಿರ್ಗಂಧಕುಸುಮಾರ್ಚಾ ಚ ತುಲಸೀರಹಿತಾರ್ಚನಮ್‌ । 

ಲೋಕವಾರ್ತಾಂ ವದನ್‌ ವಿಷ್ಣೋರ್ನಿರ್ಮಾಲ್ಯಸ್ಯ ವಿಸರ್ಜನಮ್‌ ॥ ೧೫ ॥ 
ಅಪ್ರಕ್ಷಾಲಿತಪುಷ್ಪೈಶ್ಚ ಪ್ರಕ್ಷಾಲ್ಯ ತುಲಸೀಂ ತಥಾ । 

ಅರ್ಪಣಂ ವರ್ಜನಂ ಷಣ್ಣಾಂ ಮುದ್ರಾಣಾಂ ಮುನಿಸತ್ತಮ ॥ ೧೬॥ 


ಏರಂಡತೈಲದೀಪಶ್ಚ ಪಂಚಸಂಸ್ಕಾರವರ್ಜನಮ್‌ I 
ಭೂತ್ವಾ ಶೂನ್ಯಲಲಾಟಶ್ಚ ದೇವತಾಯಾಃ ಪ್ರಪೂಜನಮ್‌ ॥ ೧೭ ॥ 


ಸಾಮ್ಯೇನ ಶಂಕರಾದ್ಕೈಶ್ಚಪೂಜಾ ವಾ ಸಮಕಾಲತಃ । 
ತುಲಸೀಪದಾಕ್ರಮಾಲಾನಾಂ ತಥಾ ಕಂಠೇ ತ್ವಧಾರಣಮ್‌ ॥ ೧೮ ॥ 


ಉತ್ತರೀಯಪರಿತ್ಯಾಗಃ ಪವಿತ್ರಗ್ರಂಥಿವರ್ಜನಮ್‌ । 
ಅಕಚ್ಛಃ ಪುಚ್ಛಕಚ್ಛೋ ವಾ ದೇವತಾಯಾಃ ಪ್ರಪೂಜನಮ್‌ ॥ ೧೯॥ 


121 


122 


ಪಾಖಂಡೀನಾಂ ಚ ಸಂಸರ್ಗೋ ದುಃಶಾಸ್ತ್ರಾಭ್ಯಸನಂ ತಥಾ । 
ನರಸ್ತುತೀನಾಂ ಶ್ರವಣಂ ನರಸ್ತುತ್ಯಾ ಚ ಜೀವನಮ್‌ ॥ ೨೦ ॥ 


ಪೂಜ್ಯಸ್ತು ತಿಪರಿತ್ಯಾಗಃ ಸಚ್ಚಾ ಸ್ತ ಭ್ಯಾಸವರ್ಜನಮ್‌ । 
ಶ್ರವಣಂ ವಿಷ್ಣುನಿಂದಾಯಾ ಗುರುನಿಂದಾಶ್ರುತಿಸ್ತಥಾ ॥ ೨೧ ॥ 


ಸತ್ತುರುಷನಿಂದಾಶ್ರವಣಂ ಸಚ್ಛಾಸ್ತ್ರಾಸ್ಯಾಪಿ ನಾರದ । 
ದೇವಸ್ಯ ಪೂಜಾಸಮಯೇ ಬಾಲಾನಾಂ ಲಾಲನಂ ತಥಾ ॥ ೨೨ ॥ 


ವ್ಯಾಸಂಗೋ ದೇವತಾರ್ಚಾಯಾಂ ಕೇಶಾದೀನಾಂ ವಿಸರ್ಜನಮ್‌ । 
ಆಜ್ಯಾಭಿಘಾರಹೀನಸ್ಯ ನೈವೇದ್ಯಸ್ಯ ಸಮರ್ಪಣಮ್‌ ॥ ೨೩ ॥ 


ಆಲಸ್ಯಾದ್‌ ದೇವಪೂಜಾ ಚ ತೂಷ್ಟೀಂ ರುಟಿತಿ ಚ ಪ್ರಭೋಃ । 
ಮಲಂ ಬಧ್ವಾ ದೇವಪೂಜಾ ಹ್ಯಜೀರ್ಣಾನ್ನೇನ ಚಾರ್ಚನಮ್‌॥ ೨೪ ॥ 


ದೇವಸ್ಯ ಪೂಜಾಸಮಯೇ ವಿದಿತ್ತಾ ೫55 ಗಮನಂ ಸತಾಮ್‌ । 
ಅನಭ್ಯುತ್ಕಾನಮರ್ಯಾಣಾಂ ಪರಿತ್ಯಾಗಶ್ಚ ಕರ್ಮಣಾಮ್‌ ॥ ೨೫ ॥ 


ಶಯಿತ್ವಾ ಶ್ರವಣಂ ವಿಷ್ಣೋಃ ಕಥಾಯಾಃ ಪುರುಷರ್ಷಭ । 
ಪುರಾಣಶ್ರವಣೇ ಚೈವ ತಾಂಬೂಲಾದೇಶ್ವ ಚರ್ವಣಮ್‌ ॥ ೨೬ ॥ 


ಗುರೋಃ ಸಮಾಸನಾರೋಹಾತ್‌ ಪುರಾಣಶ್ರವಣಂ ತಥಾ | 
ಅಶ್ರದ್ಧಯಾ ಪುರಾಣಸ್ಯ ಶ್ರವಣಂ ಕಥನಂ ತಥಾ ॥ ೨೭ ॥ 


ದಿನಾಪನಯನಂ ಲೋಕವಾರ್ತಯಾ ಗೃಹಚಿಂತಯಾ । 
ನಮಸ್ಕಾರಾತ್‌ ಪರಂ ವಿಷ್ಣೋದೇರ್ಹಧೂಲಿನಿಮಾರ್ಜನಮ್‌॥ ೨೮ ॥ 


ಧೃತ್ವಾನ ನರ್ದ್ರವಸ್ತ್ರಂ ದೇವಸ್ಯ ಪೂಜಾಯಾಃ ಕರಣಂ ತಥಾ । 
ಏಕಾದಶೀಪರಿತ್ಯಾಗಃ ಪರ್ವಮೈಥುನಮೇವ ಚ ॥ ೨೯ ॥ 


ಪುಂಸೂಕ್ತಮಪರಿತ್ವಾ ಚ ದೇವಪೂಜಾಕೃತಿಸ್ತಥಾ । 


ಆದಾವಂತೇ ಚ ಮಧ್ಯೇ ಚ ಎಷ್ಟೋರ್ನಾಮ್ನಾಂ ವಿವರ್ಜನಮ್‌ ॥ ೩೦ ॥ 


ಅಹುತ್ವಾ ಚಾಪ್ಯದತ್ವಾ ವಾ ಭೋಜನಂ ಯಷಿಸತ್ತಮ । 
ಪುಣ್ಯಕಾಲೇ ಪರ್ವಕಾಲೇ ದೇವಪೂಜಾವಿಸರ್ಜನಮ್‌ ॥ ೩೧ ॥ 


ದೇವರ ಪೂಜೆ 


ದೇವರ ಪೂಜೆ 

ಭೋಗೋಣಜನಿವೇದಿತಾನ್ನಸ್ಯ ಹ್ಯನ್ಯದೇವಾರ್ಪಿತಸ್ಯ ಚ। 
ಎಷ್ಟೋಶ್ಚ ಸ್ಥಾನರಹಿತಗ್ರಾಮೇ ವಾಸಶ್ಚ ಪಂಡಿತ ॥ ೩೨ ॥ 
ಸತ್ಸಂಗತಿವಿಹೀನತ್ವಂ ವಿಷ್ಣನ್ಯನ್ನಾಮಧಾರಣಮ್‌ । 

ನಿತ್ಯಂ ಸಕಾಮಪೂಜಾ ಚ ದೇವೋಪಕರಣೈಸ್ತಥಾ ॥ ೩೩ ॥ 


ಸಂಸಾರಯಾತ್ರಾಕರಣಂ ತಥಾ ವೈ ದೇವಮಂದಿರೇ । 
ಶಯನಂ ಮಿಥುನೀಭಾವಃ ಶಂಖವರ್ಜಿತಪೂಜನಮ್‌ ॥ ೩೪ ॥ 


ದೇವಸ್ಯಾಭಿಮುಖಂ ಪಾದಪ್ರಸಾರೋ ಮುನಿಸತ್ತಮ । 
ಅವೃಂದಾವನಗೇಹೇ ಚ ವಾಸೋ ವ್ರತವ್ಯತಿಕ್ರಮಃ ॥ ೩೫ ॥ 


ತುಲಾಮಕರಮೇಷೇಷು ಪ್ರಾತಃಸ್ನಾನವಿವರ್ಜನಮ್‌ | 

ಪೂಜಾಂತೇ ದೇವದೇವಸ್ಯ ಮುಖವಸ್ತಾಸಮರ್ಪಣಮ್‌ 1 AE I 
ಅಪಾಠೋ ಬ್ರಹಪಾರಸ್ಯ ಸ್ತೋತ್ರಸ್ಯ ಮುನಿಪುಂಗವ । 
ಅಪರಾಧಶತಂ ಚೈತನಹಾನರ್ಥಸ್ಯ ಕಾರಣಮ್‌ ॥ ೩೭ ॥ 

ಜ್ಞಾತ್ವಾ ಪುಂಸಾ ಪರಿತ್ಯಾಜ್ಯಂ ವಿಷ್ಣೋಃ ಪ್ರೀತಿಮಭೀಪತಾ । 
ಅನ್ಯಥಾ ನರಕಂ ಯಾತಿ ವಿಷ್ಣೋರ್ಮಾರ್ಗಂ ನ ಪಶ್ಯತಿ ॥ ೩೮ ॥ 
ಶತಾಪರಾಧಮಧ್ಯಾಯಂ ಯೋ ವಾ ಪಠತಿ ನಿತ್ಯಶಃ । 
ತಸ್ಯಾಪರಾಧಶತಕಂ ಸಹತೇ ವಿಷ್ಣುರವ್ಯಯಃ ॥ ೩೯ ॥ 


ವಿಷ್ಣೋರ್ನಾಮಸಹಸ್ರಂ ತು ಯೋ ವಾ ಪಠತಿ ನಿತ್ಯಶಃ । 
ತಸ್ಯಾಪರಾಧಸಾಹಸ್ರಂ ಸಹತೇ ಚ ದಯಾನಿಧಿಃ ॥ ೪೦ ॥ 


॥ ಇತಿ ಶ್ರೀಗರುಡಪುರಾಣೇ ಬ್ರಹ್ಮನಾರದಸಂವಾದೇ ಶತಾಪರಾಧಸ್ತೋತ್ರಮ್‌ ॥ 


ಸೇ ಶೇ ಶೇ ಶಂ ೫ 


123 


124 


ದೇವರ ಪೂಜೆ 


ಶ್ರೀಜಯತೀರ್ಥಶ್ರೀಚರಣಪ್ರಣೀತಾ 
ಪದ್ಯಮಾಲಾ 
ಪ್ರಣಮ್ಯ ಶ್ರೀಪತಿಂ ಸರ್ವಾನ್‌ ಗುರೂಂಶ್ಚಾಥ ಪ್ರವಚ್ಚ್ಯಹಮ್‌ । 
ಯಥಾಮತಿ ಹರೇಃ ಪೂಜಾವಿಧಿಂ ವೈಷ್ಣವಸಂಮತಮ್‌ 11೧ 


ಆದೌ ದೇವಗೃಹೇ ನಸ್ಯ ಕಲಶಾನ್‌ ಸಪ್ತ ಪಂಚವಾ। 
ಆಹರೇತ್‌ ತುಲಸೀಂ ದೂರ್ವಾಂ ಪುಷ್ಪಾಣ್ಯದ್ಯತನಾನಿ ಚ॥೨ 


ಯಥಾಕಾಲೋಪವನ್ನಾನಿ ಸ್ವಾರಾಮವನಜಾನ್ಯಪಿ | 
ಅಕ್ರೀತಾನ್ಯಪ್ರದತ್ತಾನಿ ಚೌರ್ಯಾಲ್ಲಬ್ಧಾನಿ ಯಾನಿ ಚ ॥೩ 


ಶೂದ್ರಾಹೃತಾನಿ ವಾ ಭೂಮೌ ಪತಿತಾನಿ ತಥೈವ ಚ। 
ಏರಂಡಾರ್ಕಜಪತ್ರೇಷು ಚಾಹೃತಾನಿ ಕರೇ ತಥಾ ॥೪ 


ಪಟಾಹೃತಾನಿ ಯಾನಿ ಸ್ಕುರ್ವರ್ಜಯೇತ್‌ ತಾನಿ ಯತ್ನತಃ। 
ಅರ್ಫ್ಥ್ಯಪಾದ್ಯಾದಿಸಂಭಾರಾನ್‌ ಯಥಾಶಕ್ತಿ ವಿಧಾಯ ಚ ॥೫ 
ಪ್ರಕ್ಷಾಲ್ಯ ಪಾಣೀ ಪಾದೌ ಚಾಪ್ಯಾಚಮ್ಯ ಹರಿವೇಶ್ನನ: । 
ಉಪದ್ಹಾರಂ ಸಮಾಗಮ್ಯ ಭಕ್ತ್ಯಾ ಕುರ್ಯಾಚ್ಛಿಯ್ಸೆ ನಮಃ ॥೬ 
ಪೂರ್ವೇ ನಮೋ ಜಯಾಯಾಥ ವಿಜಯಾಯಾಥ ದಕ್ಷಿಣೇ! 
ಶ್ರಿಯೈೆ ಬಲಾಯ ಪ್ರಬಲಾಯಾಥ ಪ್ರತ್ಯಕ್‌ ಶ್ರಿಯೈೆ ನಮಃ ॥೭ 
ನಂದಾಯಾಥ ಸುನಂದಾಯ ಶ್ರಿಯ್ಯೈೆ ಚ ಕುಮುದಾಯ ಚ। 
ಕುಮುದಾಕ್ಲಾಯೋತ್ತರೇ ಚ ದ್ವಾರಪಾಲಾಂಶ್ಚ ಪೂಜಯೇತ್‌ ॥೮ 


ತದನುಜ್ಞಾಮವಾಪ್ಯಾಥ ವಾಯವಾ ಯಾಹಿ ದರ್ಶತೇ।॥ 
ಅನೇನ ವಾಯುಮಂತ್ರೇಣ ಸಮುದ್ಭಾಟ್ಯ ಕವಾಟಕಮ್‌ ॥೯ 


ಕೃತ್ವಾ ತಾಲತ್ರಯಂ ದ್ವಾರೇ ದೇಹಲಿಮಸ್ಪೃಶನ್‌ ವಿಶೇತ್‌ । 


ದಕ್ಷಿಣಾಂಘ್ರಿಂ ಪುರಸ್ಕೃತ್ಯ ಹ್ಯಗ್ನಿನಾಗ್ನಿಃ ಸಮಿಧ್ಯತೇ ॥೧೦ 


ದೇವರ ಪೂಜೆ 125 


ಅನೇನ ವಹ್ನಿಮಂತ್ರೇಣ ದೀಪಾನುದ್ದೀಪಯೇತ್ಪತಃ । 

ಈಕ್ಟಯಾ ಪುಷ್ಪಕ್ಷೇಪೇಣ ಪಾರ್ಷಿಫಾತತ್ರಯೇಣ ಚ। 
ದಿವ್ಯಂತರಿಕ್ಚಭೂಮಿಷ್ಕಾನ್‌ ವಿಘ್ನಾನುಚ್ಚಾಟಯೇತ್‌ ಸುಧೀಃ॥೧೧ 
ಅಪಸರ್ಪಂತು ಯೇ ಭೂತಾ ಇತಿ ಮಂತ್ರಂ ಪಠನ್ನಪಿ। 
ಭೂತಾನುಚ್ಛಾಟ್ಯ ನಾರಾಚಮುದ್ರಯಾ ಬಂಧಯೇದ್‌ ದಿಶಃ॥೧೨ 


ಅಪೈವೇತ್ಯಾದಿ ಯೇಭ್ಯಶ್ಚಏವಾಷಿತ್ರ ಯಚೌ ಪಠೇತ್‌ । 
ನಿವಾರ್ಯ ಮಾನುಷಂ ಗಂಧಮೇಭಿರ್ಮಂತ್ರೈಸ್ತು ಪೂಜಕ: ॥೧೩ 


ಕಲ್ಪಯಿತ್ವಾ ಜವನಿಕಾಂ ದೇವಮಾತ್ಮಾನಮಂತರಾ । 
ಆರುಹ್ಯ ವೇದಿಕಾಂ ಪಶ್ಚಾತ್‌ ಬ್ರಹ್ಮಹಾರಸ್ತವಂ ಪಠೇತ್‌ ॥೧೪ 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ(ರು) ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥೧೫ 


ಅಜ್ಜ್ವಾನಾತ್‌ ಜ್ಞಾನತೋ ವಾಪಿ ಕಾಂಸ್ಕಘಂಟಾಂನ ವಾದಯೇತ್‌ ॥೧೬॥ 


ರಾಕ್ಷಸಾನಾಂ ಪಿಶಾಚಾನಾಂ ತದ್ದೇಶೇ ವಸತಿರ್ಭವೇತ್‌ । 
ತಸ್ಮಾತ್‌ ಸರ್ವಪ್ರಯತ್ನೇನ ಘಂಟಾಮಾವಾದಯೇತ್‌ ತತಃ॥೧೭ 


ತತೋ ಜವನಿಕಾಂ ತೃಕ್ವ್ವಾನಿರ್ಮಾಲ್ಯಂ ವಿಸ್ಫಜೇತ್‌ ತತಃ। 
ಸ್ನಾನಪಾತ್ರಂ ತಥಾ ಪೀಠಂ ಯಥಾಸ್ಥಾನಂ ನಿಧಾಯ ಚ। 
ಸೌವರ್ಣಂ ಮಂಟಪಂ ಧ್ಯಾಯೇದ್ದೇಮರತ್ನೋಪಮಂಡಿತಮ್‌ 1೧೮ 


ಅಧ್ಯಾಸಿತಾಸನೇ ಸ್ವಸ್ಫೋ5ಪಕ್ರಾಮಂತ್ಚಿತಿ ಪೂರ್ವಕಾನ್‌ । 
ಮಂತ್ರಾನುದೀರ್ಯ ಭೂತಾನಿ ಮುದ್ರಯಾ ಛೋಟಿಕಾಖ್ಯಯಾ ॥೧೯ 


ಉತ್ಪಾದ್ಯಾಸನಮಂತ್ರೇಣ ಪೃಥಿವೀಂ ಪ್ರಾರ್ಥಯೇತ್‌ ತತಃ । 
ಆಸನೇ ಮಂಡಲೇ ಚೇಂದೋಃ ಕೂರ್ಮಸ್ಮಂದೇಠ ಹಮಾಸ್ಕಿತ: 11೨೦ 


ಕಲ್ಪಯಿತ್ವೇತ್ಳಮಾಸೀನೋ ವ್ಯಾಹರೇತ್‌ ಭೂರ್ಭುವಸ್ಥರೋಮ್‌ । 


126 


ದೇವರ ಪೂಜೆ 
ಇತ್ಯಾಸನಮುಪಸ್ಪೃಶ್ಯ ಮಂಡೂಕಾಯ ನಮಸ್ತತಃ। 


ಬಲಕೆ 


ಕೂರ್ಮಾಯಾಥ ವರಾಹಾಯ ಶೇಷಾಯಾಥ ನಮಸ್ತತಃ ॥೨೧ 


ನಮಃ ಕಾಲಾಗ್ನಿರುದ್ರಾಯ ವಜ್ರಾಯ ಚ ನಮೋ ನಮಃ। 
ಸಾನುಸ್ವಾದಂ ಚಾದಿವರ್ಣಂ ಪ್ರಣವಾದಿಮುದೀರ್ಯ ಚ। 
ನಮೋತಂತಮಿತಿ ಚೈತೇಷು ಷಟ್ಕಂ ಚೈವ ಜಪೇದ್‌ ಬುಧಃ ॥೨೨ 


ಉಕ್ತೇಷು ವಕ್ಚ್ಯಮಾಣೇಷು ಸ್ಥಾನೇಷ್ಟನ್ಯೇಷು ಸರ್ವಶಃ। 
ಪೂಜಾವಿಧೌ ಚ ದೇವಾನಾಂ ಪೀಠಾವರಣಯೋರ್ವದೇತ್‌ ॥೨೩ 


ತತ್ತನ್ನಾಮ ಚತುರ್ಥ್ಯಂತಂ ಪ್ರಣವಾದಿ ನಮೋತಂತಕಮ್‌ । 
ತತೋಶಸ್ಟ್ರಾಯ ಘಡಿತ್ಯುಕ್ತ್ವಾ ದಿಶೋ ಬದ್ದೇಷುಮುದ್ರಯಾ ॥೨೪ 


ಪ್ರಾಕಾರಾವಸ್ಥಿತಂ ವಜ್ನಿಂ ಧ್ಯಾತ್ವಾ ಮುದ್ರಾಂ ಸುದರ್ಶನೀಮ್‌ । 
ದರ್ಶಯೇದಥ ಚೇಂದ್ರಾದಿದಿಕ್ಷು ಬಧ್ನಾಮಿ ಚಾಷ್ಠಸು ॥೨೫ 


ನಮಶ್ಚಕ್ರಾಯ ಸ್ವಾಹೇತಿ ಮಂತ್ರಮೇನಮುದೀರಯೇತ್‌ । 
ತತಸ್ತಿಥ್ಯಾದಿ ಸಂಕೀರ್ತ್ಯ ಸ್ಥಿತಂ ದೇಶಂಚ ಸಂಸ್ಕರನ್‌ 11೨೬ 


ಅನಂತಕಲ್ಯಾಣಗುಣೈಕಸಿಂಧು- 
ಶ್ರೀವಿಷ್ಣುನಾ ಪ್ರೇರಿತಮಾನಸೋ5 ಹಮ್‌ । 
ತಸ್ಕೈವ ವೀರ್ಯೇಣ ಬಲೇನ ತೇಜಸಾ 
ಸಂಜೀವಿತಸ್ವಾಂತವಪ್ಪಶ್ಚಿದಿಂದ್ರಿಯಃ ॥೨೭ 


ಪ್ರೀತ್ಯರ್ಥಮಸ್ಕೆ ಪವ ಕರೋಮಿ ಪೂಜಾ- 
ವಿಧಿಂ ಪ್ರದಿಷ್ಠಂ ಖಲು ತಂತ್ರಸಾರೇ | 
ಬ್ರಹ್ಮಾಂಡಸಾಹಸ್ರಪತೇರ್ದಯಾಲೋ- 
ರ್ಭಕ್ತ್ಯಾಯಥಾಶಕ್ತಿ ಯಥೈವ ಸಂಪತ್‌ ॥೨೮ 


ವಾಯ್ದಗ್ನಿವರುಣಾನಾಂ ಚ ಬೀಜಾನಿ ಯರವಾಃ ಕ್ರಮಾತ್‌ । 
ಪ್ರತ್ಯೇಕಂ ಸಂಪುಟೀಕೃತ್ಯ ಪ್ರಣವೇನ ಚ ಬಿಂದುನಾ ॥೨೯ 


ದೇವರ ಪೂಜೆ 127 


ಏಭಿಃ ಕಾರ್ಯಂ ಕ್ರಮಾತ್‌ ಷೋಡಾ ಕರಸಂಧಿಷು ಶೋಧನಮ್‌ । 
ತತಃ ಸರ್ವಾನ್‌ ಗುರೂನ್ಷತ್ವಾಹೃತ್ತದ್ಧಾಧಿಷ್ಠಿತಂ ಪ್ರಭುಮ್‌ ॥೩೦ 


ಲಲ ಈ 


ಸುಷುಮ್ನಾಮಾರ್ಗತೋ ನೀತ್ವಾ ವಿನಿದಧ್ಯಾತ್ಮಮೂರ್ಧನಿ। 
ತತಶ್ಚ ಬ್ರಹ್ಮಹತ್ಯೇತಿ ಧ್ಯಾಯೇತ್‌ ಸ್ವಂ ಪಾಪಪೂರುಷಮ್‌ ॥೩೧ 


ಆನೀಯ ನಾಭಿದೇಶೇ ತಂ ವಾಯುಬೀಜೇನ ಶೋಷಯೇತ್‌ । 
ಹೃದ್ಯಗ್ನಿಬೀಜತೋ ದಗ್ಗಾ ಚ ಭಸ್ಮ ವಾಮ-ನಸಾ ತ್ಯಜೇತ್‌ ॥೩೨ 


ವಾರುಣೇನಾಥ ಬೀಜೇನ ಶಿರಸ್ಥಾಮೃತಧಾರಯಾ 
ಪ್ಲಾವಯೇತರ್ವಗಾತ್ರಾಣಿ ಕೃತ್ವಾನ 5ತ್ಮಾನಂ ತತೋ ಹೃದಿ ॥೩೩ 
ಲ p ಲ ಲ ಲ 


ಪ್ರಾಣಾಯಾಮಂ ತತಃ ಕೃತ್ವಾ ತತ್ತ್ವನ್ಯಾಸಾನ್‌ ತತಃ ಪರಮ್‌ । 
ಮಾತೃಕಾನ್ಯಾಸಕಾನ್‌ ಕೃತ್ವಾ ಪ್ರಾಣಾನಾಯಮ್ಯ ಮೂಲತಃ ॥೩೪ 


ಅಷ್ಟಾಕ್ಷರನ್ಯಾಸಪೂರ್ವಂ ಧ್ಯಾತ್ವೋದ್ಯಧ್ಧಾಸ್ವದಿತ್ಯಥ 
ಪೂಜಾಂಗಮಿತಿ ಮೂಲಂ ಚ ಜಪೇದಷ್ಟೋತ್ತರಂ ಶತಮ್‌ ॥೩೫ 
ಪುನಶ್ಚಾಕ್ಷರವಿನ್ಯಾಸಂ ಕೃತ್ವಾಧ್ಯಾಯೇದ್ಧರಿಂ ಪುನಃ। 

ತತಃ ಕೃತಾಂಜಲಿರ್ಭೂತ್ವಾ ನಿಷುಸೀದೇತ್ಕೃಚಂ ಪಠೇತ್‌ ॥೩೬ 


ಆರಾಧ್ಯಸೇ ಪ್ರಾಣಭೃತಾಂ ಪ್ರಣೇತ್ರಾ 
ಪ್ರಾಣಾಧಿನಾಥೇನ ಸಮೀರಣೇನ | 
ನಾರಾಯಣ ಜ್ಞಾನಸುಖೈಕಪೂರ್ಣ 
ಸ್ವಾಮಿನ್‌ ಮಮ ಶ್ರೀರಮಣ ಪ್ರಸೀದ ॥೩೭ 


ಬಿಂಬೋಪಸಿ ಪ್ರತಿಬಿಂಬೋಶಸ್ಥಿತವ ಯದ್ಯಪಿ ಚಾಂತರಮ್‌ | 
ಸ್ವಾಮಿನ್‌ ನಿರ್ದೋಷ ಮದ್ದೋಷಂ ವಿರೇಚಯ ನಮೋಸ್ತುತೇ ॥೩೮ 


ಭಗವನ್‌ ಯನ್ನಯಾ ಕರ್ಮ ಶುಭಂ ಕಾರಯಸಿ ಪ್ರಭೋ। 
ತತ್ಸರ್ವಂ ವಿಷ್ಣುಪೂಜಾತಸ್ತು ತವ ದೇವ ಪ್ರಸಾದತಃ ॥೩೯ 


128 


ದೇವರ ಪೂಜೆ 


ಸಂಪ್ರಾರ್ಥೈವಂ ಸ್ವಬಿಂಬಸ್ಥಂ ಮುದ್ರಯಾ ಪ್ರಾರ್ಥನಾಖ್ಯಯಾ। 
ಕಲಶಂ ಪೂಜಯೇತ್‌ ಪಶ್ಚಾದಾಪ್ವಯೇದ್‌ ದೇವತಾಶತಮ್‌ ॥೪೦ 
ಮಾತೃಕಾ ಏಕಪಂಚಾಶತ್‌ ಚತುರ್ವಿಂಶತಿಮೂರ್ತಯಃ | 
ಕೇಶವಾದ್ಯಾಸ್ತಥಾ ವಿಶ್ವೈಜಸಪ್ರಾಜ್ಞತುರ್ಯಕಾಃ ॥೪೧ 
ಆತ್ಮಾಂತರಾತ್ಮಪರಮಜ್ಜ್ಞಾನಾತ್ಕಾವಾಸುದೇವಕಃ । 
ಸಂಕರ್ಷಣಶ್ಚ ಪ್ರದ್ಯುಮ್ನೋರನಿರುದ್ಧೋ ಮತ್ತ ಕಚ್ಛ್‌ 9೨ 
ಕೋಲೋ ನೃಸಿಂಹಃ ಸವಟುರ್ಜಾಮದಗ್ವರಘೂದ್ದಹೌ I 
ವಾಸಿಷ್ಠಯಾದವ್‌ೌ ಕೃಷ್ಣಾವಾತ್ರೇಯೋ ಬುದಕಲ್ಲಿನೌ ॥೪೩ 

ಅ ೪ಣ ಎ ಕ 
ಶಿಂಶುಮಾರಶ್ನೇತಿ ಶತಂ ಮೂಲಮೂರ್ತ್ಯಾ ಸಮನ್ನಿತಮ್‌ । 
ಆಹೂಯ ಪೂಜಯೇದೇತಾಃ ಸ್ನಾನೀಯಕಲಶೇ ಬುಧಃ ॥೪೪ 


ನೈವೇದ್ಯಪ್ರೋಕ್ಷಣಾರ್ಥಂ ಚ ಪಂಚಪಾತ್ರಪ್ರಪೂರಣೇ । 
ಪಾನೀಯಾರ್ಥಂ ಪೃಥಕ್‌ ಚೈಕಂ ಕಲಶತ್ರಿತಯಂ ಭವೇತ್‌ ॥೪೫ 


(ಪಾಣಿಪ್ರಕ್ಷಾಲನಾರ್ಥಂ ತು ಗಂಧಾದ್ಯರ್ಥಮಿತಿ ದ್ವಯಮ್‌ ।) 
ಪಂಚೈತೇ ಕಲಶಾಃ ಪ್ರೋಕ್ತಾ ಗಂಧಾರ್ಥಂ ದ್‌ ಪುನಃ ಪೃಥಕ್‌ । 
ಸಂಭವೇ ಸಪ್ತಕಲಶಾಃ ಪಂಚ ವಾಂಥ ತ್ರಯೋ ದ್ವಯಮ್‌ (1೪೬ 
ಅಸಂಭವೇ ಚ ಸರ್ವೇಷಾಂ ಭಿನ್ನಪಾತ್ರಾಣಿ ಕಾರಯೇತ್‌ । 
ಏಕಸ್ಮಾದ್ವಾನ ಪಿ ಪಶ್ಚಾತ್ತಂ ಕಲಶಂ ಪೂಜಯೇದ್‌ ಬುಧಃ ॥೪೭ 
ಇಮಂ ಮೇ ಚಾಥ ಗಂಗೇ ಚೇತ್ಯಾದಿ ಮಂತ್ರಾನುದೀರಯೇತ್‌ ॥ 
ಸರ್ವಕ್ಷೇತ್ರೇತಿ ಮಂತ್ರೇಣ ಕಲಶಂ ಪ್ರಾರ್ಥಯೇತ್‌ ತತಃ ॥೪೮ 
ಶಂಖಚಕ್ರಗದಾಪದ್ಧಧೇನುತಾರ್ಕ್ಸ್ಟಾದಿಮುದ್ರಿಕಾಃ। 

ಪ್ರದರ್ಶ ಮೂಲಮಂತ್ರಂ ಚ ದ್ವಿಷಡ್ಜಾರಂ ಜಪೇತ್ತತಃ ॥೪೯ 


ಕಲಶೋದಕಪೂರ್ಣಂ ತು ತತಃ ಶಂಖಂ ಪ್ರಪೂಜಯೇತ್‌ | 
ತ್ವಂ ಪುರೇತ್ಯಾದಿಕಾನ್‌ ಮಂತ್ರಾನ್‌ ಪಠಿತ್ವಾ ಪ್ರಾರ್ಥಯೇತ್ತತಃ ॥೫೦ 


ದೇವರ ಪೂಜೆ 129 


ಜಪೇತ್ರಿಃ ಶಂಖಗಾಯತ್ರೀಂ ಪುನಃ ಶಂಖಾದಿಮುದ್ರಿಕಾಃ । 
ದರ್ಶಯಿತ್ವಾನಷ್ಟವಾರಂ ಚ ಮೂಲಮಂತ್ರಂ ಜಪೇತ್ತತಃ ॥೫೧ 


ಪಾತ್ರಾಣ್ಯಾಸಾದಯೇತ್ಪೂರ್ವಂ ಪಂಚ ಪೂಜಾವಿಧೌ ಸದಾ । 
ಅರ್ಫ್ಯಂ ವಾಯುಪದೇ ಪ್ರೋಕ್ತಂ ನೈರ್ಬುತ್ಕಾಂ ಪಾದ್ಯಮೇವ ಚ ॥೫೨ 


ಈಶೇ ತ್ವಾತಮನೀಯಂ ಚ ಸ್ನಾನೀಯಂ ಚಾಗ್ನಿಕೋಣಕೇ I 
ಮಧ್ಯೇ ದ್ವೇ ಸರ್ವಪಾತ್ರಾಣಾಂ ಶುದ್ಧಶೋಯೇನ ಪೂರಯೇತ್‌ ॥೫೩ 


ಏಕಂ ಸ್ಯಾನ್ನಧುಪರ್ಕೇತ ನೃತ್ತುನರಾಚಮನೇ ತಥಾ । 

ನಿಕ್ಷಿಪೇದ್‌ ಗಂಧತುಲಸೀಪುಷ್ಟಾದೀನಿ ಯಥಾವಿಧಿ ॥ 

(ಅರ್ಫೇ ತು ದಾನಮುದ್ರಾ ಸ್ಯಾತ್‌ ಪಾದ್ಯೇ ಚಾಂಜಲಿಮುದಿಕಾ। 
ಗೋಕರ್ಣಾಕೃತಿರಾಚಾಮೇ ಮಧುಪರ್ಕೇ ತು ಸೂಕರೀ। 

ಮಧ್ಯೇ ತು ಪುನರಾಚಾಮೇ ಹಂಸಮುದ್ರಾ ಪ್ರಕೀರ್ತಿತಾ ॥) 11೫೪ 


ತುಲಸೀದಲಯುಕ್ತೇನ ಶಂಖತೋಯೇನ ಪೂಜಕಃ। 
ಪೂಜಾದ್ರವ್ಯಾಣಿ ಸರ್ವಾಣಿ ಪ್ರೋಕ್ಷ್ಯ ಪೀಠಂ ಪ್ರಪೂಜಯೇತ್‌ ॥೫೫ 
ಪೂಜ್ಯಶ್ಚ ಭಗವಾನ್ನಿತ್ಯಮಿತ್ಯಧ್ಯಾಯೇ ಯಥಾಕ್ರಮಃ। 
ಶ್ರೀಮದ್ದಗುರುಣಾ ಪ್ರೋಕ್ತಃ ಪೀಠಾವರಣಪೂಜನೇ ॥೫೬ 
ಸೂತ್ರತ್ವಾತ್‌ ತಸ್ಯ ಬೋಧಾರ್ಥಂ ಕ್ಚಚಿದ್‌ ವಕ್ಷ್ಯಾಮಿ ವಿಸ್ತರಮ್‌ | 
ಪೀಠಪೂಜಾಂ ವಿಧಾಯಾಥ ತತ್ರಾವಾಹ್ಯೇತಿ ಸೂತ್ರತಃ ॥೫೭ 
ಹರಿಮಾವಾಹಯೇದ್‌ ಭಕ್ತ್ಯಾ ತದ್ದಿದಿಃ ಪ್ರೋಚ್ಛತೇತಧುನಾ । 
ಅಧೋಮುಖಂ ಹೃತ್ಯಮಲಂ ವಾಯುಬೀಜೇನ ಚೋನ್ನುಖಮ್‌ ॥೫೮ 
ಕುರ್ಯಾತ್ತತೋತಸ್ಯ ಮುಕುಲಂ ಜ್ಞಾನಾರ್ಕೇಣ ವಿಕಾಸಯೇತ್‌ । 
ತತ್ಕರ್ಣಿಕಾಸ್ಥಿತಂ ದೇವಂ ನಾರಾಯಣಮಜಂ ವಿಭುಮ್‌ ॥೫೯ 
ಉದ್ಯದ್ದಾಸ್ಪದಿತಿ ಧ್ಯಾತ್ವಾ ಸಪುಷ್ಪತುಲಸೀಕರಃ । 

ಕೃತಾಂಜಲಿಪುಟೋ ಭೂತ್ವಾ5 5ತ್ಮೇತ್ಯೇಕಾಮೃಚಂ ಪಠೇತ್‌ ॥೬೦ 


130 


ದೇವರ ಪೂಜೆ 
ಮೂಲಮಂತ್ರಂ ತತೋ ಜಪ್ಹ್ವಾ ಯದ್ಯಾತ್ಸಾರ್ಥಂ ಪ್ರಪೂಜಯೇತ್‌ ॥೬೧ 
ಏಹ್ಯೇಹಿ ಮಮ ಹೃತ್ಪದ್ಧಸ್ಥಿತಶ್ರೀಪುರುಷೋತ್ತಮ 
ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೇ॥೬೨ 
ದ್ವಿರುಚ್ಚಾರ್ಯೈವಮಾವಾಹ್ಯ ತಮಾವಾಹನಮುದ್ರಯಾ । 
ತತಸ್ತು ಪ್ರಾರ್ಥನಾಮುದ್ರಾಂ ವಿಧಾಯ ಪ್ರಾರ್ಥಯೇದ್ಧರಿಮ್‌ ॥೬೩ 
ಯಾಗಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ | 
ಭಕ್ತಸ್ಯ ಮಮ ಪೂಜಾಂ ತೂ ಗೃಹೀತ್ವಾ ಪಾಹಿ ಮಾಂ ವಿಭೋ ॥೬೪ 


ಸಂಪ್ರಾರ್ಥ್ಯೈವಂ ಸ್ವಬಿಂಬಾಖ್ಯಂ ಮುದ್ರಾ ಆವಾಹನಾದಿಕಾಃ। 
ಷಣ್ಮೂಲಮಂತ್ರಪೂರ್ವಂ ತು ತಂ ತಮರ್ಥಮುದೀರಯೇತ್‌ ॥೬೫ 


ಆವಾಹನಂ ಸ್ಥಾಪನಂ ಚ ಸಾನ್ನಿಧ್ಯಂ ಸನ್ನಿರೋಧನಮ್‌ । 
ಸಂಮುಖೀಕರಣಂ ಚೈವ ಹ್ಯವಗುಂಠನಮೇವ ಚ ॥೬೬ 

ಪ್ರದರ್ಶೈತಾಶ್ಚ ಷಣ್ಣುದ್ರಾ: ಸ್ನಾನಾರ್ಥಂ ಪ್ರಾರ್ಥಯೇತ್ತತಃ । 
ಪರಾರ್ಥಂ ಯದಿ ಪೂಜಾ ಸ್ಯಾತ್ಸೂರ್ಯಾಗ್ನ್ಯಂತರ್ಗತಂ ಹರಿಮ್‌ ॥೬೭ 


ಆವಾಹ್ಯ ಪೂರ್ವವತ್ಕಾರ್ಯಂ ಸರ್ವಮಾವಾಹನಾದಿಕಮ್‌ | 
ಏಹಿ ಶ್ರೀ ಭಗವನ್‌ ವಿಷ್ಣೋ ಸ್ನಾನಾರ್ಥಂ ಮಜ್ಜನಾಲಯಮ್‌ ॥೬೮ 


ಸಂಪ್ರಾರ್ಥ್ಯವಮಿದಂ ವಿಷ್ಣುರಿತಿ ಯಚಾ ಪಾದುಕಾರ್ಪಣಮ್‌ । 
ಸ್ನಾನಾಲಯಂ ಸಮಾಯಾಂತಂ ಧ್ಯಾತ್ವಾ ನಾರಾಯಣಂ ಪ್ರಭುಮ್‌ ॥೬೯ 


ಸ್ಥಾಪಯೇತ್‌ ಸ್ನಾನಪೀಠೇ ತಂ ಭದ್ರಂ ಕರ್ಣೇಭಿರಿತ್ರ್ಯುಚಾ । 
ಪುನಸ್ಪತ್ರಾಪಿ ಷಣ್ಣುದ್ರಾಃ ಕುರ್ಯಾದಾವಾಹನಾದಿಕಾಃ ॥೭೦ 


ತತೋತರ್ಫ್ಯಂ ಮೂಲಮಂತ್ರೇಣ ಪಾದ್ಯಮಾಚಮನೀಯಕಮ್‌ । 
ಮಧುಪರ್ಕಂ ತತೋ ದದ್ಯಾತ್‌ ಪುನರಾಚಮನಂ ತತಃ॥೭೧ 
ಆಪ್ಯಾಯಸ್ವ ದಧಿಕ್ರಾವ್ಣೋ ಫೃತಂ ಮಿಮಿಕ್ಷೇ ಇತ್ಯಚಃ। 
ಮಧುವಾತಾ ತಥಾ ಸ್ವಾದುರಿತಿ ಮಂತ್ರಾನ್‌ ಸಮೂಲಕಾನ್‌ ॥೭೨ 


ದೇವರ ಪೂಜೆ 


ಕ್ರಮೇಣೈತಾನ್‌ ಪಠನ್‌ ಪಂಚಾಮೃತೇನ ಸ್ನಾಪಯೇದ್ಧರಿಮ್‌ [ 
ಪಯೋ ದಧಿ ಫೃತಂ ಕ್ಷೌದ್ರಂ ಶರ್ಕರಾ ಪಂಚಮಾಮೃತಮ್‌ ॥೭೩ 


ತತಃ ಶುದ್ಧೋದಕಸ್ನಾನಂ ಕಾರಯೇತ್‌ ಪರಮಾತ್ಮನಃ । 
ಪೌರುಷಂ ವೈಷ್ಣವಂ ಘಾರ್ಮಂ ಪವಸ್ಥೇತಿ ತ್ರಿವರ್ಗಕಮ್‌ ॥೭೪ 


ಯ ಇಂದೋರೇಕವರ್ಗಶ್ಚ ಸಮುದ್ರಾದೂರ್ಮಿರೇವ ಚ। 
ಜಿತಂತ ಇತಿ ಸ್ತೋತ್ರಂ ಚ ಪಠನ್‌ ಸಂಸ್ನಾಪಯೇದ್ಗರಿಮ್‌ ॥೭೫ 


ತತೋತಂಗಮಾರ್ಜನಂ ವಸ್ತ್ರ ೦ ಪೀತಂ ಚ ಪರಿಧಾನಕಮ್‌ । 
ತತಃ ಸರ್ವಾಂಗಭೂಷಾಶ್ಚ ನೂಪುರಾದ್ಯಾಃ ಕಿರೀಟಕಮ್‌ ॥೭೬ 


ಧ್ಯಾತೈವ ಭೂಷಣಂ ಕಿಂಚಿನ್ನವಮಪ್ಯರ್ಪಯೇತ್‌ ಸುಧೀಃ । 
ಯಜ್ನೊ ್ಲೀಪವೀತಂ ದತ್ತ್ವಾ ತಮಾಸನೇ ಚೋಪವೇಶಯೇತ್‌ ॥೭೭ 


ಅಭಿಷೇಕಾತ್‌ ಪುರಾ ವಾಪಿ ಪಶ್ನಾದ್ವಾ ಪರಮಾತ್ಮನಿ । 
ತತ್ತ್ವನ್ಯಾಸಾದಿ ಧ್ಯಾನಾಂತಂ ಕೃತ್ವಾಪೂಜಾಂ ಸಮಾರಭೇತ್‌ ॥೭೮ 


ಆಸನಸ್ಗಂ ಹರಿಂಸ ಹಾ ಮೂಲದ್ದಾದಶಕಂ ಜಪೇತ್‌ । 


ಐಲ ಆಟದ 


ಅರ್ಪಯೇದ್ದಂಧಪುಷ್ಟಾಣಿ ಮೂಲೇನ ತುಲಸೀಂ ತಥಾ ॥೭೯ 


ತತಶ್ಚಕ್ರಾಯುಧಾದೀನಿ ಪೂಜಯೇತ್ಯಮಶೋ ದಶ। 
ದುರ್ಗಾ ಚಕ್ರಾಧಿದೇವೀ ಸ್ಯಾತ್‌ ಶ್ರೀಶ್ಚ ಶಂಖಾಧಿದೇವತಾ ॥೮೦ 


ವಾಯುರ್ಗದಾಧಿದೇವಃ ಸ್ಯಾದ್ಭೂಮಿಃ ಪದ್ಮಾಭಿಮಾನಿನೀ | 
ದುರ್ಗೈವ ಖಡ್ಗದೇವೀ ಸ್ಯಾಚ್ಚಾರ್ಜ್ಗಂ ಚೈವ ಸರಸ್ವತೀ ॥೮೧ 
ಪಂಚ ಪ್ರಾಣಾಃ ಪಂಚ ಬಾಣಾ ವಿರಿಂಚಃ ಕೌಸ್ತುಭಾತ್ಮಕಃ | 
ಶ್ರೀರೇವ ವನಮಾಲಾಯಾಂ ಲಕ್ಷ್ಮೀಃ ಶ್ರೀವತ್ತನಂಸ್ಥಿತಾ ॥೮೨ 


ಅಥಾವರಣಪೂಜಾಯಾಂ ಲಕ್ಷ್ಮೀಂ ವಾಮೇ ಹರೇರ್ಯಜೇತ್‌ | 
ಧರಾಂ ತು ದಕ್ಷಿಣೇ ಪಾರ್ಶ್ವೇ ತತಃ ಪೂರ್ವಾದಿದಿಕ್ಷು ಚ ॥೮೩ 


131 


132 


ದೇವರ ಪೂಜೆ 


ಕ್ರುದ್ಧೋಲ್ಕಾಯ ಮಹೋಲ್ಕಾಯ ವೀರೋಲ್ಯಾಯ ನಮಸ್ತತಃ। 
ದ್ಯೂಲ್ಯಾಯ ಚ ನಮಸ್ಕುರ್ಯಾದುದೀಚ್ಯಾಂ ದಿಶಿ ಚ ಕ್ರಮಾತ್‌ ॥೮೪ 


ಸಹಸ್ರೋಲ್ಯಾಯೇತಿ ಚತುರ್ನಮ ಅಗ್ಭ್ಯಾದಿಕೋಣತಃ । 
ಪುನಃ ಪೂರ್ವಾದಿಕಾಷ್ಟಾಸು ವಾಸುದೇವಾದಿಕಾನ್‌ ಯಜೇತ್‌ ॥೮೫ 


ಮಾಯಾಂ ಜಯಾಂ ಕೃತಿಂ ಶಾಂತಿಂ ಯಜೇತ್ಕೋಣೇಷು ಚ ಕ್ರಮಾತ್‌ । 
ಕೇಶವಾದ್ಯಾಸ್ತತೋ ಮೂರ್ತಿೀರ್ದ್ವಾದಶ ಕ್ರಮತೋ ಯಜೇತ್‌ ॥೮೬ 


ದಿಶಿ ದ್ವೇ ದ್ವೇ ಕೋಣ ಏಕ ಈಶೇ ದಾಮೋದರೋ ಭವೇತ್‌ ಚ 
ಸಂಕರ್ಷಣಾದಿಕೃಷ್ಣಾಂತಾ ಮೂರ್ತಯೋ ದ್ವಾದಶ ಕ್ರಮಾತ್‌ ॥೮೭ 


ಮತ್ತ್ಯಾದಿಮೂರ್ತ ಯೋತನಂತೋ ದ್ವಾದಶಾಂತಂ ಕ್ರಮಾದ್‌ ಯಜೇತ್‌। 
ಐಶಾನ್ಯಾಂ ವಿಶ್ವದೂಪಃ ಸ್ಯಾತ್ಯಮೇಣಾನೇನ ಪೂಜಯೇತ್‌ ॥೮೮ 


ಸರ್ವದಿಕ್ಷು ಪುನಶ್ಚಾಪಿ ಹ್ಯನಂತಾದೀನ್‌ ಸಭಾರ್ಯಕಾನ್‌ । 
ಇಂದ್ರಾದೀಂಶ್ಚ ಸಪತ್ನೀಕಾನ್‌ ಪರಿಗ್ರಹಯುತಾನಪಿ ॥೮೯ 
ಪೂಜಯೇತೃಮಶೋ ಧೀಮಾನ್‌ ಸ್ಟಾಸು ದಿಕ್ಷು ಸ್ಥಿತಾನ್‌ ಬಹಿಃ | 
ಪಶ್ಚಾತ್ಪುರಸ್ತಾಚ್ಛೇಷಂ ಚ ವಿಧಿಂ ಚೈವ ಸಭಾರ್ಯಕಮ್‌ 1೯0 
ಪೂಜಯಿತ್ವಾ ತತಃ ಪೂಜ್ಯಾ ದ್ವಾದಶದ್ದಾರಪಾಲಕಾಃ । 
ಪ್ರಥಮೋ ವಜ್ರನಾಭಶ್ಚ ಹರೀಶಶ್ಚ ತತಃ ಪರಮ್‌ ॥£೧ 
ತೃತೀಯೋ ಗಾಂಗತನಯಸ್ತತಃ ಶಂಖನಿಧೀಶ್ವರಃ । 

ಜಯಶ್ಚ ವಿಜಯಃ ಪಶ್ಚಾತ್‌ ಧಾತಾ ಸಪ್ತಮಕೋ ಮತಃ ॥೯೨ 
ವಿಧಾತಾ ಚ ತತೋ ಭದ್ರಃ ಸುಭದ್ರೋತ5ಥಾಮೃತೇಶ್ವರಃ | 
ವಿರೂಪಾಕ್ಷೋರಠ ೦ತಿಮಶ್ನೆ ವ ನಮಶ್ಶಬ್ಬೇನ ಪೂಜಯೇತ್‌ ॥£೯೩ 
ವನಸ್ಪತ್ಯುದ್ಧವೇತ್ಯಾದಿ ಮಂತೈರ್ಮೂಲಪುರಸದ್ಯೆ: | 

ಧೂಪಂ ದತ್ವಾ ತತೋ ದೀಪಂ ದದ್ಯಾನ್ನೂಲಮುದೀರಯನ್‌ ॥॥£೯೪ 


ದೇವರ ಪೂಜೆ 


ಸಾಜ್ಯಂ ತ್ರಿವರ್ತಿಮಂತ್ರೇಣ ತತೋ ನೈವೇದ್ಯಮರ್ಪಯೇತ್‌ | 
ದೇವಸ್ಯಾಗ್ರೇ ಭುವಂ ಶೋಧ್ಯ ಶ್ರೀಬೀಜಂ ತತ್ರ ಸಂಲಿಖೇತ್‌ 1೯೫ 


ನೈವೇದ್ಯಮುಪರಿ ಸ್ನಾಪ್ಯ ಶುದ್ಧ;ೋಯೇನ ಪ್ರೋಕ್ಷಯೇತ್‌ । 
ಅಶೆ ಇ 5) 
ಸೌವರ್ಣೈರಿತಿ ಮಂತ್ರೇಣ ಮೂಲಮಂತ್ರೇಣ ಮಂತ್ರಯೇತ್‌ ೯೬ 


ಅಮೃತಸ್ರಾವಿಣೀಂ ಧೇನುಂ ನೈವೇದ್ಯೋಪರಿ ಚಿಂತಯೇತ್‌ । 

ಧೇನುಮುದ್ರಾಂ ಪ್ರದರ್ಶ್ಯೋಚ್ಚಾಂ ಸುರಭ್ಯೈ ನಮ ಇತ್ಯಪಿ 1೯೭ 
ಹುಂಫಡಂತಂ ಸಹ ಸ್ವಾಹೇತ್ಯುಕ್ತ್ವಾಮುದ್ರಾಂ ಸುದರ್ಶನೀಮ್‌ । 
ಗಾರುಡೀಂ ಚಾಥ ಸಂದರ್ಶ್ಯ ಗೃಹೀತ್ವಾಂಥ ಕರೇ ಜಲಮ್‌ ॥೯೮ 


ಪರಿಷಿಂಚಾಮಿ ಸತ್ಯಂ ತರ್ತೇನೇತಿ ಚ ಕ್ರಮಾದ್ದದೇತ್‌ । 
ಪರಿತಃ ಸಿಂಚಯೇತ್ತೋಯಂ ತತ ಆಪೋಶನಂ ಕ್ಷಿಪೇತ್‌ 1೯೯ 


ಸುಧಾರಸಂ ಸುವಿಪುಲಮಾಪೋಶನಮಿದಂ ತವ। 
ಗೃಹಾಣ ಕಲಶಾನೀತಂ ಯಥೇಷ್ಟಮುಪಭುಜ್ಯತಾಮ್‌ ॥೧೦೦ 


ಇತಿ ಮಂತ್ರಮುದೀರ್ಯಾಥ ದೇವದಕ್ಷಿಣಹಸ್ತಕೇ । 

ಲಕ್ಷ್ಮ್ಯಾ ಪ್ರದೀಯಮಾನಂ ಚ ಸುಧಾರಸಮಯಂ ಶುಭಮ್‌ ॥೧೦೧ 
ಆಪೋಶನಮಿದಂ ಧ್ಯಾತ್ವಾನಮೃತೋಪಸ್ತರಣಮಸಿ | 

ಇತುಕ್ತ್ಯಾಐ 5 ಪೋಶನೋಚ್ಚಿಷ್ಟಂ ಜಲೇ ಪಾತ್ರಾಂತರೇ ಕ್ಷಿಪೇತ್‌ ॥೧೦೨ 
ತತಃ ಪ್ರಾಣಾತ್ಮನೇ ಪೂರ್ವಮುಕ್ತ್ವಾ ನಾರಾಯಣಾಯ ಚ। 
ಸ್ವಾಹಾಂತಮಿತಿ ಪಂಚೈತಾ ಆಹುತೀಃ ಕ್ರಮಶೋ ವದನ್‌ ॥೧೦೩ 
ಶಂಖತೋಯಂ ಕ್ಷಿಪೇತ್‌ ಪಾತ್ರೇ ಪ್ರತ್ಯಾಹುತ್ಯೇಕಪಾತ್ರಕಮ್‌ । 
ಮಧುವಾತಾ ತಥಾ ಸ್ವಾದು ಭೋಜಂ ತ್ಹೇತಿ ಪಠೇದೃಚಃ ॥೧೦೪ 
ಪಾನೀಯಮರ್ಪಯೇತ್ಪಶ್ಚಾತ್‌ ತತೋ ಜವನಿಕಾಂ ಕ್ಷಿಪೇತ್‌ । : 
ಭುಂಜಾನಂ ಚಿಂತಯೇನ್ಮೂಲಂ ಜಪೇದಷ್ಟೋತ್ತರಂ ಶತಮ್‌ 1೧೦೫ 


133 


134 


ದೇವರ ಪೂಜೆ 
ಉತ್ತರಾಪೋಶನಂ ಪಶ್ಚಾದಮೃತಾಪಿಧಾನಮಸಿ । 
ಇತ್ಯುಕ್ತಾ ಶನ ರ ಪೋಶನೋಚ್ಛಿಷ್ಟಷಲಂ ಪಾತ್ರಾಂತರೇ ಕ್ಷಿಪೇತ್‌ ॥೧೦೬ 


ವಾಮೇ ಗಂಡೂಷಪಾತ್ರಂ ಸ್ಯಾತ್ತತ್ರ ಗಂಡೂಷಮರ್ಪಯೇತ್‌ । 
ಹಸ್ತಪ್ರಕ್ಷಾಲನಂ ತತ್ರ ಪಶ್ಚಾದಾಚಮನಂ ಕ್ಷಿಪೇತ್‌ ॥೧೦೭ 


ಮೂಲೇನ ಪುಷ್ಪತ್ರಿತಯಮರ್ಪಯಿತ್ವಾ ತತೋ ವದೇತ್‌ ॥ 
ಪೂಗೀಫಲಂ ಸಖದಿರಚೂರ್ಣಕರ್ಪೂರಸಂಯುತಮ್‌ ॥೧೦೮ 


ನಾಗವಲ್ಲೀದಲೈರ್ಯುಕ್ತಂ ತಾಂಬೂಲಂ ಗೃಹ್ಯತಾಂ ವಿಭೋ।| 
ಇತಿ ತಾಂಬೂಲಕಂ ದದ್ಯಾತ್‌ ನಾಕಸ್ಯೇತಿ ಚ ದಕ್ಷಿಣಾಮ್‌ ॥೧೦೯ 


ಜಯತ್ಯಾದಿಪಠನ್ನಂತ್ರಾನ್‌ ಪುನರ್ಧೂಪಂ ಸಮರ್ಪಯೇತ್‌ । 
ಅರ್ಚತೇತ್ಯಾದಿಕಾನ್‌ ಮಂತ್ರಾನ್‌ ಪಠನ್ನೀರಾಜಯೇದ್ಧರಿಮ್‌ ॥೧೧೦ 
ಪುಷ್ಪಾಣ್ಯಷ್ಟೌ ಸಮರ್ಪ್ಯಾಥ ಮೂಲಮಂತ್ರೇಣ ವೈಷ್ಣವಃ I 
ವೇದಮಂತ್ರೆಶ್ಚ ಪೌರಾಣೈರರ್ಪಯೇತ್ಕುಸುಮಾಂಜಲಿಮ್‌ ॥೧೧೧ 


ಚಾಮರಂ ದರ್ಪಣಂ ಛತ್ರಂ ವಾಹನಾದಿ ನಿವೇದಯೇತ್‌ । 
ಮಹಾರಾಜೋಪಚಾರಾಂಶ್ಚ ಗೀತವಾದಿತ್ರನೃತ್ಯಕಾನ್‌ ॥೧೧೨ 


ಸರ್ವಾನ್‌ ನಿವೇದಯೇದ್‌ ಭಕ್ತ್ಯಾಮೂಲಮಂತ್ರೇಣ ಸಾಧಕಃ। 
ತತಃ ಶುದ್ಧೇನ ತೋಯೇನ ಶಂಖಮಾಪೂರ್ಯ ಮುದ್ರಿಕಾಃ॥೧೧೩ 
ಧೇನ್ಹಾದೀಃ ಸಂಪ್ರದರ್ಶಾಥ ತೋಯಂ ಶಂಖಗತಂ ಸ್ಪೃಶೇತ್‌ । 
ಅಷ್ಟವಾರಂ ಜಪೇನ್ಮೂಲಂ ಭ್ರಾಮಯೋತ್ರಿಃ ಪ್ರದಕ್ಷಿಣಮ್‌ ॥೧೧೪ 


ಶಂಖೋದಕಂ ತು ತತ್ಪಾತ್ರೇ ಸ್ಥಾಪಯಿತ್ವಾ ಪೃಥಕ್‌ ಸುಧೀಃ। 
ಪ್ರದಕ್ಷಿಣನಮಸ್ಕಾರಾನ್‌ ಸೂಕ್ತಪಾಠಂ ತತಶ್ಚರೇತ್‌ ॥೧೧೫ 


ಆರುಹ್ಯ ವೇದಿಕಾಂ ಪಶ್ಚಾತ್‌ ಪೂಜಾಸಾದುಣ್ಯಕಾರಕಮ್‌ I 
ಮೂಲಮಂತ್ರಂ ಹರಿಂ ಧ್ಯಾಯನ್‌ ಜಪೇದಷ್ಟೋತ್ತರಂ ಶತಮ್‌ ॥೧೧೬ 


ದೇವರ ಪೂಜೆ 


ರಮಾಬ್ರಹ್ಮಾದಿದೇವಾನಾಂ ದತ್ವಾ ತೀರ್ಥಾದಿಕಂ ಬಲಿಮ್‌ । 
ತತ್ತ್ವನ್ಯಾಸಾನ್‌ ಮಾತೃಕಾಶ್ಚ ಪುನರ್ಮೂರ್ತೌ ಸಮಾಚರೇತ್‌ ॥೧೧೭ 


ಪುನರ್ಧ್ಯಾತ್ವಾ ಹರಿಂ ದೇವಮಾತ್ಮಾ ದೇವೇತ್ರ್ಯುಚಂ ಪಠೇತ್‌ । 
ತತ ಆವಾಹನೀಂ ಮುದ್ರಾಂ ವೃತ್ಯಮೇಣ ವಿಧಾಯ ಚ 1೧೧೮ 


ಏಹ್ಯೇಹೀತಿ ಪುನಃ ಪೊ ದ್ರೀಚ್ಯ ಪುನರಾವಾಹಯೇದ್ದ ದಿ! 
ತಥೈವ ಪರಪೂಜಾಯಾಂ ರವ್ಯಾದೌ ತಂ ನು 11೧೧೯ 


ಯಾಚೇsಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ | 
ಹೃದಿ ಮೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ತತೇ । 
ಇತಿ ಪ್ರಾರ್ಥ್ಯಹರಿಂ ಪಶ್ಚಾದ್ವಿದಧ್ಯಾತ್ತತ್ವಮಾತೃಕಾಃ 11೧೨೦ 


ಧ್ಯಾತ್ವಾಸಮರ್ಪಯೇದ್ವಿಷ್ಟುಂ ಯಸ್ಯ ಸ್ಪೃತ್ಯೇತಿ ಮುಂತ್ರತಿಃ 11೧೨೧ 


ತೀರ್ಥಪ್ರಸಾದಗಂಧಾದೀನ್‌ ದತ್ವಾ ವಿಷ್ಣುಪರಾಯ ಚ। 
ತತಃ ಸ್ವಯಂ ತು ಗೃಹ್ಚೀಯಾದ್‌ ಭಕ್ತ್ಯಾನತ್ವಾ ಹರಿಂ ಸ್ಥರನ್‌ 11೧೨೨ 


ಪದ್ಯಪಾಠೇ ಮನುಷ್ಯಾಣಾಂ ಶ್ರಮೋ ನಾತಿಭವೇದಿತಿ। 
ತಂತ್ರಸಾರೋಕ್ಷಪೂಜಾಯಾಂ ಪದ್ಯಮಾಲೇಯಮೀರಿತಾ । 
ಅನೇನ ಭಗವಾನ್‌ ವಿಷ್ಣುಃ ಪ್ರೀತೋ ಭವತು ಸರ್ವದಾ ॥೧೨೩ 


ಪ್ರಮಾದತೋ ನಿರೋಧಾದ್ವಾ ಹರೇಃ ಪೂಜಾ ಭವೇನ್ನ ಚೇತ್‌ ॥ 
ಪಠನಾತ್‌ ಪದ್ಯಮಾಲಾಯಾಃ ನರಃ ಪೂಜಾಫಲಂ ಲಭೇತ್‌ ॥೧೨೪ 
ಇತಿ ಶ್ರೀ ಜಯತೀರ್ಥಾರ್ಯಭಿಕ್ಷುಣಾ ರಚಿತಾ ಸತೀ। 
ತಂತ್ರಸಾರೋಕ್ಷಪೂಜಾನುಸಾರೀಣೀ ಪದ್ಯಮಾಲಿಕಾ ॥೧೨೫ 


॥ ಇತಿ ಶ್ರೀಮಜ್ಜಯತೀರ್ಥಭಿಕ್ಟುವಿರಚಿತಪದ್ಯಮಾಲಾ ಸಮಾಪ್ತಾ!| 
2 ಜು ಬಟು ಬಟು ಚು 


136 ದೇವರ ಪೂಜೆ 
ಶ್ರೀಮನ್ನಾರಾಯಣಪಂಡಿತಾಚಾರ್ಯವಿರಚಿತ- 
ಯೋಗದೀಪಿಕಾಯಾಂ ತೃತೀಯಪಟಲಃ 

ಅಥಾಚಾಂತಃ ಪುರೋ ವಿಷ್ಣೋರುಪವಿಷ್ಟು ಸ ಮಾಂತ್ರಿಕ: | 
ಅಬ್ಧಾಂಧಕುಸುಮೈರನ್ಯೈ: ಕುರ್ಯಾದಾತ್ಕಾರ್ಚನಂ ಹೃದಿ ॥೧॥ 


ಬ್ರಹ್ನರಂಥ್ರೇ ಸುಷುಮ್ನಾಯಾಂ ಸುಷುಮ್ಹಾಕಿರಣದ್ಕುತಿ । 
ಅರ್ಚಯೇತ್‌ ಪೀಠದೇವಾದೀನ್‌ ಮಧ್ಯೇ ಮೂಲಂ ಸಮರ್ಚಯೇತ್‌ ॥೨॥ 


ದಕ್ಷಿ ಣೇ ಗುರವಃ ಪಾರ್ಶ್ವೇ ಸಂಪೂಜ್ಯಾಃ ಸರ್ವದೇವತಾಃ। 
ಸವ್ಯೇ ತು ಸರ್ವಗುರವೋ ದಕ್ಷಿಣೇ ಹರಿಮೇಧಸಃ ॥೩॥ 


ಮಧ್ಯೇ ಪೂಜ್ಯಾಃ ಸರ್ವಪೀಠದೇವತಾ ಏವಮೇವ ತು। 
ಅನಂತೋ ಯೋಗಪೀಠಾತ್ಮಾ ಮಂತ್ರಾಸ್ತೇ ಚಾರ್ಧಶಃ ಸ್ವಯಮ್‌ ॥೪॥ 


ಹೃತ್ತದ್ಧವಿಷ್ಠಧಾಸೀನಮುದ್ಯದರ್ಕೋಜ್ಞ್ಯಲಪ್ರಭಮ್‌ । 

ಸಂಭಾವ್ಯ ಚಾರ್ಫ್ಥ್ಯಪಾದಾದ್ಯೈರಂಚೇದಬ್ಬಂಧಪಷ್ಟಕ್ಟೆ: ॥೫॥1 

ಶ್ರಿಯಂ ವಿಭುಂ ವಾಸುದೇವಾನಂತೇಂದ್ರಾದ್ಯಾವೃತೀರಪಿ । 
ಧೂಪದೀಪಾವಥಾನಮುರ್ದ್ವ ತ್ರಿಶಃ ಪುಷ್ಪೆ ಶ್ವ ಪೂಜಯೇತ್‌ ॥೬॥ 
ಗಲಿತೈರಮೃತಸ್ಯಂದೈಶ್ಚಿನ್ನಭಶ್ಚಂದ್ರಮಂಡಲಾತ್‌ । 
ಸಶ್ರೀಕಪರಿವಾರಾಯ ನೈವೇದ್ಯಂ ವಿಷ್ಣವೇನರ್ಪಯೇತ್‌ ॥೭॥ 
ಸಂಪ್ರೀತಿಪೂಜಾಂ ತ್ರಿ: ಪುಷ್ಪೆಸ್ತಥಾ ಧೂಪಾದಿಮುದ್ರಯಾ। 
ಪುನಶ್ಚ ಪುಷ್ಪಾಂಜಲಿಭಿಸ್ತಿಃ ಬಿ ಕೃತ್ವಾಪ್ರಸಾದಯೇತ್‌ Sl 
ಪುಷ್ಪಾಂಜಲಿಂ ತ್ರಿಶಃ ಕೃತ್ವಾ ಮನಸಾ ತು ಪ್ರಸಾದಯೇತ್‌ । 
ಬಹಿರಶ್ನೇತ್ತಥಾ ವಿಷ್ಣುಂ ಪುರಸ್ತಾತ್‌ ಪೀಠದೇವತಾಃ ॥೯॥ 


ರ್ವವದ್‌ ದೇವಗುರ್ವಾದೀಂಶ್ನತುರ್ಭಿರ್ಮನುಭಿರ್ಯಜೇತ್‌ | 
ಅಗಾ ್ಯ್ಯದಿಕೋಣಗಾನಾಂ ಚೇತ್‌ ಪೀಠಪಾದಪದಾಸ್ಥಿತಾನ್‌ [eel 


ದೇವರ ಪೂಜೆ 


ವಿಪಶ್ಚಿದ್‌ಗರುಡಂ ವ್ಯಾಸಂ ದುರ್ಗಾ ಚೈವ ಸರಸ್ಪತೀಮ್‌ | 
ಧರ್ಮಂ ಜ್ಞಾನಂ ಚ ವೈರಾಗ್ಯಮೈಶ್ಚರ್ಯಂ ಚ ತತಃ ಪರಮ್‌ ॥೧೧॥ 


ತನ್ನೂರ್ಧಗಾನಧರ್ಮಾದೀನ್‌ ಪೂರ್ವಾದೌ ಫಲಕಾಶ್ರಯಾತ್‌ । 
ಮಧ್ಯೇ5ಥ ಆದಿಪರಮಪುರುಷಾಧಾರಶಕ್ತಿ ಚ॥೧೨॥ 


ಕೂರ್ಮಾನಂತೌ ಚ ಪೃಥಿವೀಂ ಕ್ಲೀರಾರ್ಣವಮಥೋಪರಿ। 
ಶ್ವೇತದ್ವೀಪಂ ತಥಾ ರತ್ನಮಂಡಪಂ ಪದ್ಧಮೇವ ಚ ॥೧೩॥ 


ಅಮುಂ ಮಂತ್ರಾರ್ಕಸೋಮಂ ಚ ವಹಿಮಂಡಲಮೇವ ಚ। 
ಸಂ ಸತಂ ರಂ ರಜಶೆ ವ ತಂ ತಮಶ ತತಃ ಪರಮ್‌ ॥೧೪॥ 

ಚಪ್ರ ಚ 
ಆತ್ಗಾಂತರಾತ್ಮಪರಮಾತ್ಸಜ್ಞಾನಾತ್ಗಾನ ಏವ ಚ 
ವಿಮಲಾದೀನಷ್ಠದಿಕ್ನು ಮಧ್ಯೇ ಶಕ್ತೀರ್ನವಾರ್ಚಯೇತ್‌ ॥/೧೫॥ 
ವಿಮಲೋತೃರ್ಷಣೀೇ ಜ್ಞಾನಾ ಕ್ರಿಯಾ ಯೋಗಾ ತಥ್ಛೆವ ಚ। 
ಪ್ರಹ್ಹೀ ಸತ್ಯಾ ತಥೇಶಾನಾರ5ನುಗ್ರಹಾ ನವ ಶಕ್ತಯಃ ॥೧೬॥ 
ತಾರಾದ್ಯಾ ಇವು ಉದ್ದೇಶ್ಯಾ ನತ್ಯಂತಾ ಮನವಃ ಸ್ವಯಮ್‌ | 
ಮಧ್ಯೇ ರ್ಚಯೇತ್‌ ಸರ್ವಪೀಠದೇವತಾಭ್ಯೋ ನಮಃ ತ್ವಿತಿ ೧೭೬ 


ತಥಾ ಪುನಃ ಅನಂತಾಯ ಯೋಗಪೀಠಾತ್ಮನೇ ನಮಃ। 
ಇತಿ ಪೀಠಂ ಸಮಭೃರ್ಚ್ಯ ಸ್ಟಾಸೀನಂ ತತ್ರ ಕೇಶವಮ್‌ ॥೧೮॥ 


ವಿಕಾಸಯಿಷ್ಯನ್‌ ಕುರ್ವೀತ ಮೂಲೇನ ಕುಸುಮಾಂಜಲಿಮ್‌ | 
ಮೂಲೇನ ವ್ಯಾಪಕಾನ್‌ ಕುರ್ಯಾತ್‌ ತಾಲಾದ್ಯಂ ಚ ಯಥೋದಿತಮ್‌ ॥೧೯॥ 


ಪುಷ್ಟೇಣಾs ರಾಧ್ಯ ಮೂಲೇನ ದತಾ ನ ರ್ಫ್ಯಂ ಶಂಖವಾರಿಣಾ । 
ಬ್ರೂಯಾದರ್ಫ್ಯಮಿದಂ ನ್ಯಾಯ್ಕಂ ಪಾದ್ಯಾದ್ಯೇಷ್ಟೇವಮೇವ ಹಿ ॥೨೦॥ 


ಪಾದ್ಯಮಾಚಮನಂ ಚ ಮಧುಪರ್ಕಂ ತತಃ ಪರಮ್‌ । 
ಪುನರಾಚಮನಂ ಚೇತಿ ಸ್ನಾನಾತ್‌ ಪ್ರಾಚ್ಯಾನಿ ಪಂಚ ಚ ॥೨೧॥ 


137 


138 ದೇವರ ಪೂಜೆ 
ತದ್ವತ್‌ ಸ್ನಾನಂ ಚ ಸಂಕಲ್ಪ್ಯ ವಸ್ತ್ರಂ ಭೂಷಣಮೇವ ಚ। 

ಯಜ್ಞೋಪವೀತಂ ಪುನರಾಚಮನಂ ಚಾಸನಂ ತಥಾ ॥೨೨॥ 

ಪುಷ್ಪಾಗೇಣ ಜಲಂ ದದ್ಯಾದಪಿ ಗಂಧಂ ತ್ರಿಶಸ್ತಿಶಃ । 

ಕೂರ್ಚಾಗ್ರೇಣಾಪಿ ವಾ ತತ್ತತ್ಕರ್ಮಸು ಶ್ರೀಪತಿಂ ಸ್ಮರನ್‌ ॥೨೩। 


ಉದ್ಯನ್‌ನಭೋರತ್ನಸಪತ್ನರೋಚಿಃ ಪದ್ಮಾಮಹೀಬಾಹುಲತೋಪಗೂಢಃ I 
ವಿಭೂತಿಮದ್ಧೂಷಣಭೂಷಣೀಯೋ ನಾರಾಯಣೋತ ಯಂ ಕಮನೀಯರೂಪಃ॥ 


ವಿದೋಷಸಂಪೂರ್ಣಸುಖಾವಬೋಧಃ ಸ್ವಾಮೀ ಗದಾಪದ್ಧದರಾರಿಧಾರೀ। 
ಭಕ್ತ್ಯಾ ವಿರಿಂಚಾದಿಭಿರಂಚನೀಯೋ ಶ್ರೀಮದ್ದನಾಥೋ ದೃಶಮಂಚತಾನ್ನಃ 11೨೫1 


ಇತಿ ನಾರಾಯಣಂ ಧ್ಯಾಯನ್ನಂಭಶ್ಚಂದನಪಂಕಿಲಾನ್‌ । 
ಅಷ್ಟಾದಶಾವರಾನ್‌ ಕುರ್ಯಾನ್ನೂಲೇನ ಕುಸುಮಾಂಜಲೀನ್‌ ॥1೨೬॥ 


ಅಥ ಶ್ರಿಯಂ ಭುವಂ ಪ್ರಾಂಚೇತ್‌ ಸವ್ಯದಕ್ಷಿಣಯೋರ್ಹರೇಃ I 
ದಿಕ್ಸಂಗಾನಿ ಚ ಕೋಣೇಷು ಪಂಚಮಂ ತದ್ಧಹಿಃ ಪುನಃ ॥೨೭॥ 


ವಾಸುದೇವಾದಿಕಾನ್‌ ದಿಕ್ಬುಕೇಶವಾದೀಂಶ್ಚ ರಾಶಿಷು । 
ಮೇಷಾದಿಷ್ಟಥ ಮತ್ಸಾ ದೀನ್‌ ಬಹಿರಾವರಣಂ ತತಃ ॥೨೮॥ 


ಅನಂತಸ್ತತ್ರ ತೂಪಾಂತ್ಯೋ ವಿಶ್ವರೂಪೋಶಠಂತ್ಯ ಉಚ್ಛತೇ। 
ತದ್ಧಹಿಃ ಪೃಷ್ಠತೋ5ನಂತಂ ಬ್ರಹ್ಮಣಂ ಸವ್ಯತೋ ಯಜೇತ್‌ ॥೨೯॥ 


ಪುರೋ ವಾಯುಂ ಚ ಗರುಡಂ ರುದ್ರಂ ದಕ್ಷಿಣತೋ ಯಜೇತ್‌ । 
ತದ್ದಾಮತೋ ವಾರುಣೀಂ ಚ ಗಾಯತ್ರೀಂ ಭಾರತೀಂ ತಥಾ ॥೩೦॥ 


ಸುಪರ್ಣೀಮಪ್ರ್ಯಮಾಮಂಚೇತತಸ್ವತ್ರ ಹರಿಂ ಸ್ಥರೇತ್‌ । 
ತದ್ಧಹಿರ್ದಶದಿಕ್ಟರ್ಚ್ಯಾ ಇಂದ್ರಾಗ್ನೀ ಯಮನೈರ್ಯತೀ ॥೩೧॥ 


ವರುಣೋ ವಾಯುಸೋಮೇಶಾನಾನಂತಬ್ರಹ್ಮನಾಮಕಾಃ। 
ತಾರಾದ್ಯಾಃ ಸ್ಹಯಮುದ್ದೇಶ್ಯಾಃ ಮಂತ್ರಾಸ್ತದುಪರೀರಯೇತ್‌ 1೩೨ 


ದೇವರ ಪೂಜೆ 


ಸುರತೇಜಃ ಪ್ರೇತರಕ್ಟೋ ಜಲಪ್ರಾಣಪದಾನಿ ತು। 
ನಕ್ಪತ್ರವಿದ್ಯಾನಾಗಾಖ್ಯಲೋಕೇಶತ್ಯೇಕೈಕಮೇವ ತು ॥೩೩॥ 


ಉಕ್ತಾನಧಿಪತಿಮುದ್ದೇಶ್ಯಂ ತತ್ರೋಕ್ತಂ ವಿಷ್ಣುಪಾರ್ಷದಮ್‌ । 
ನಮೋಂತಾ ಇತಿ ತನ್ನಂತ್ರಾ ಅತ ಊರ್ಧ್ವಮಯಂ ವಿಧಿಃ ॥೩೪॥ 


ಮಹಾಲಕ್ಷ್ಮೀಂ ಹರಿಂ ಚೋರ್ಧ್ವಮಿತಿ ಪುಷ್ಪೈಃ ಸಮರ್ಚಯೇತ್‌ | 
ಘಂಟಾಮುದೊ ಷ್ಠ ಧೂಪಂ ಚ ದೀಪಂ ಚಾಪಿ ಪ್ರದೀಪಯೇತ್‌ ॥೩೫॥ 


ಪುನಃ ಪುಷ್ಪೆ ಸ್ತಿರಭ್ಯರ್ಚೇತ್ನುಷ್ನೆ ುಷ್ಟೈಃ 1 ಸ್ವಾನ್ಯೋಜಯೇದ್ದುರ್‌ । 
ಪುರಃ ಸಂಡಿಲಮಾಲಿಪ್ನ ಪ್ರಾಪಣಂ ತತ್ರ ವಾಸಯೇತ್‌ ॥೩೬॥ 
ಇ ಜು ೨ 


ಸಂಪೂರ್ಣಂ ಸವಿಭಾಗಂ ಚ ಫೃತೇನೈತದ್ವಿಮಿಶ್ರಯೇತ್‌ । 
ವಿಭಜೇತ್‌ ಸಂಸ್ಕೃತೇ ಪಾತ್ರೇ ಹೋಮಾರ್ಥಂ ಸಂವಿಭಾಗತಃ ॥1೩೭॥ 


ಪುನರಾಜ್ಕೈರುಪಸ್ತೀರ್ಯ ಪ್ರೋಕ್ಲೇತ್‌ ತೀರ್ಥೇನ ಮೂಲತಃ। 
ಗಿರಿಮುದ್ರಾಂ ಪದ್ಮಮುದ್ರಾಂ ದರ್ಶಯೇದಪಿ ಸೌರಭೀಮ್‌ ॥೩೮॥ 


ಭೂಮಯ್ಯಾಃ ಸುರಭೇರೂಧೋಗಲಿತಾಂ ಸಂಸ್ಕರೇತ್ತುಧಾಮ್‌ । 
ಮೂಲಮಂತ್ರಂ ಹವಿಃ ಸ ಜಪೇದಷ್ಟಾವರಂ ಸುಧೀಃ ॥೩೯॥ 


ನಿಕ್ಸ್‌ ಟಿಪ 

ಪರ್ಯುಕ್ಷೇತತ್ಯಮಂತ್ರೇಣ ಮೂಲಮಂತ್ರಂ ಚ ಸಂಜಪೇತ್‌ । 
ಯತ್ರ ಮಂತ್ರೋ ನ ನಿರ್ದಿಷ್ಟಸ್ಪತ್ರ ಮೂಲಂ ಪ್ರಕಲ್ಪಿತಮ್‌ ॥೪೦॥ 
ಅಮಂತ್ರಕಾ ಕ್ರಿಯಾ ಕಾಫಿ ನೈವಾರ್ಚ್ಯ್ಯಾದಿಷು ವಿದ್ಯತೇ । 
ಅಮೃತೋಪಸ್ತರಂ ದದ್ಯಾನ್ನೂಲೇನಾ$ ರಾಧಯೇತ್ಪಕ್ಟತ್‌ ॥೪೧॥ 
ಜುಷಧ್ವಮ್‌ ಉಕ್ವ್ವಾ ಪ್ರಾಣಾಯ ಸ್ವಾಹಾ ಇತ್ಯಾದಿ ಶನೈಃ ಸ್ಮರೇತ್‌ । 
ಅಂಗುಷಾದ್ದಂಗುಲೀಮರ್ಶಂ ಕೃತ್ತಾಪ್ರಾಣಾದಿದ್ದೆವತಮ್‌ ॥೪೨॥ 

ಅಳಿ ಲ" ವ ಲ 
ಅಭ್ಯವಹ್ರಿಯತೇ ಸರ್ವಮೀಶೇನೇದಂ ಸುಧಾತ್ಮಕಮ್‌ । 
ದೈವತೈಃ ಪ್ರೇರಿತಂ ಚಂದ್ರಬಿಂಬಪಾತ್ರೋಷಪಾದಿತಮ್‌ ॥೪೩॥ 


139 


140 ದೇವರ ಪೂಜೆ 
ಉಪಯಾತುರ್ಮದ್ಯಪಾನಂ ಕುಸುಂಭದಲಭಕ್ಷಣಮ್‌ I 
ಪರಪ್ರಾವರಗ್ರಾಹಸ್ತ್ವಂಜನಾದೇರಕಲ್ಪನಮ್‌ ॥೬೬॥ 


ಪುಷ್ಪಾದಾನೇ ಧೂಪದಾನಂ ಹರಿಧರ್ತುರುಪಾನಹ್‌ೌ। 
ಅಭೇರೀಹಂತುರಭ್ಯಾಪ್ತಿರಜೀರ್ಣಾನ್ನಸ್ಯ ಪೂಜನಮ್‌ ॥೬೭॥ 


ದ್ವಾತ್ರಿಂಶದಪರಾಧಾಸ್ತು ಕಥಿತಾ ಗುರುದೋಷದಾಃ। 
ವಸುಂಧರಾಯ್ಕೆ ಕೋಲೇನ ವಿಷ್ಣುನಾ ಪ್ರಭವಿಷ್ಣುನಾ ॥॥೬೮॥ 


ಭಾವೈರೇವಾರ್ಚಂತ್ಯೇಕೇ ಜ್ಞಾನವಿಜ್ಞಾನಕೌಶಲಾಃ 
ಬುದ್ಧ್ಯಾ$ವಿಹಿಂಸನ್‌ ಪುಷ್ಪೈರ್ವಾ ಪ್ರಣವೇನ ಸಮರ್ಪಯೇತ್‌ ॥೬೯॥ 


ವಾಸುದೇವಾತ್ಮಕಂ ಬ್ರಹ್ಮ ಮೂಲಮಂತ್ರೇಣ ವಾ ಯತಿಃ। 
ಇತಿ ವ್ಯಾಸಸ್ಥೃತಾವುಕ್ಷೇರಪಿ ಭಾರತವರ್ಣನಾತ್‌ ॥೭೦॥ 


ಆರಾಧಯಾಮಿ ಮಣಿಸನ್ನಿಭಮಾತ್ಮಬಿಂಬೇ 
ಮಾಯಾಪುರೇ ಹೃದಯಪಂಕಜಸನ್ನಿವಿಷ್ಟಮ್‌ । 
ಶ್ರದ್ಧಾನದೀವಿಮಲಚಿತ್ತಜಲಾಭಿಷೇಕಂ 
ಭಾವಾಷ್ಟಪುಷ್ಟವಿಧಿನಾ ಹರಿಮರ್ಚಯಾಮಿ ॥೭೧॥ 


ಇತಿ ವಾಕ್ಯೋದಿತಂ ಪುಷ್ಪಂ ವಿವಿಚ್ಯೋಕ್ತಂ ವಚೋಶಠಂತರೇ। 
ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಮಿಂದ್ರಿಯನಿಗ್ರಹಃ ॥೭೨॥ 
ಸರ್ವಭೂತದಯಾಪುಷ್ಟಂ ಕ್ಹಮಾಪುಷ್ಪಂ ವಿಶಿಷ್ಠತೇ। 
ಜ್ಞಾನಪುಷ್ಪಂ ತಪಃಪುಷ್ಪಂ ಧ್ಯಾನಪುಷ್ಪಂ ಚ ಸಪ್ತಮಮ್‌ ॥೭೩॥ 
ಸತ್ಯಂ ಚೈವಾಷ್ಟಮಂ ಪುಷ್ಪಮೇಭಿಸ್ತುಷ್ಠತಿ ಕೇಶವಃ । 

ಇತಿ ಭಾವಾಷ್ಟಪಷ್ಟಾಣಿ ವಿವಿಕ್ತಾನಿ ವಚೋಂತರೇ ॥೭೪॥ 


ಅವಿದ್ದಾಂಸೋತ ಪ್ಯಶಕ್ತಾಶ್ಶೇಜ್ಜಲೈ: ಕುರ್ಯುಃ ಪರಾರ್ಚನಮ್‌ । 
ಏವಮಭ್ಯರ್ಚ್ಯ ಗೋವಿಂದಮಶ್ಲೀತಾತಿಥಿಭಿಃ ಸಹ ॥೭೫॥॥ 


ದೇವರ ಪೂಜೆ 


ನೈವಾಶ್ನೀತ ನ ದದ್ಯಾದ್ವಾ ಕೆಂಚಿದಪ್ಯನಿವೇದಿತಮ್‌ I 
ಪುನಶ್ವ ಶಾಸ್ತಮಭ್ಯಸ್ಯೇನ್ನ ಕದಾಚಿತ್‌ ಪರಿತ್ಯಜೇತ್‌ ॥೭೬॥ 


ಆರಭೇತೋತ್ತರಂ ಸಾಂಧ್ಯಮರ್ಥಮಸ್ತಮಿತೇ ರವೌ। 
ಮುಹೂರ್ತಂ ದ್ವಿಮುಹೂರ್ತಂ ವಾ ಧ್ಯಾಯನ್‌ ಬ್ರಹ್ಮ ಜಪೇನ್ಮನೂನ್‌ ॥೭೭॥ 


ಅಶ್ಲೀತ ವಾ ಹರೇಃ ಪ್ರೀತ್ಯೈ ಶುದ್ಧಮನ್ನಂ ನಿವೇದಿತಮ್‌ । 
ಯತೌ ಭಾರ್ಯಾಮುಪೇಯಾಚ್ಚ ನಿಷಿದ್ದೇ ನೈವ ವಾಸರೇ ॥೭೮॥ 


ಪಿತ್ರೋಃ ಕ್ಷಯದಿನೇ ವಿಷ್ಣೋರ್ವಾಸರೇ ತು ವಿಶೇಷತಃ । 
ತತೂರ್ಮೋತ್ತರಯೋರ್ವಾಪಿ ಸಂಗಚ್ಛನ್‌ ಪಿತೃಹಾ ಭವೇತ್‌ ॥೭೯॥ 


ಪಂಚದಶ್ಯೋಶ್ಚತುರ್ದಶ್ಯೋಃ ಶ್ರವಣೇ ಸಂಕ್ರಮೇ ತಥಾ । 
ಜನ್ಮನೃಪಿ ವ್ಯತೀಪಾತೇ ನ ಕುರ್ಯಾತ್‌ ಸ್ತ್ರ €ರತಿಂ ಬುಧಃ ॥೮೦॥ 


ಮುನಿಃ ಸಾಂಶುಕ ಈಶಾಶಾಭಿಮುಖ:ಃ ಸ್ತ್ರೀರತಿಂ ಕ್ರಿಯಾತ್‌ | 
ವಾಮದೇವ್ಯೋ ನಾಮ ಯಜ್ಞೊ ಸೀ ವ್ಯವಾಯೋ ಹರಿಪೂಜನಮ್‌ ॥೮೧॥ 


ಅಥಾ5 ಚಮ್ಯ ಮನುಸ್ನಾಯೀ ನಾಡೀಸ್ಟೇ ಪರಮಾತ್ಮನಿ I 


ವಿಶ್ವಾದೇರೇಕತಾಂ ಧ್ಯಾಯನ್‌ ಸಂಪತ್ತ್ಯ ಇತಿ ಚಿಂತಯೇತ್‌ ॥೮೨॥ 
ಯತಾ ಶಣ್ಯಾದ್ಯಪಾನ್ಯಾಚ್ಚ ತಾಭ್ಯಾಂ ಪರಮಪೂರುಷಮ್‌ । 
ಉಪಾಸೇಚ್ಛೇಷ್ಠಯೋಗೇನ ಸಮೇ ಸಂಪ್ರೀಯತಾಮಿತಿ ॥1೮೩॥ 


ಶೌಚಮಾಸಾ ಚ ಧರ್ಮಾಂಗೇ ಪ್ರಾಣಾಯಾಮೋತಪರಿಗ್ರಹ: । 
ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಾ ತಪಸ್ತಥಾ ॥೮೪॥ 


ತುಷ್ಪಿರ್ಯಜ್ಞಾದಯೋ ಧರ್ಮಾಃ ಸಾಧ್ಯಾಯೋತಭ್ಯರ್ಚನಂ ಹರೇಃ। 
ಧಾರಣಾ ಶ್ರವಣಂ ಚಾಥ ಮನನಂ ಧ್ಯಾನಮೇವ ಚ ॥೮೫॥ 


ಸಮಾಧಿರ್ನಿಗಮಾಂತಾನಾಂ ವ್ಯಾಖ್ಯಾನಂ ಭಕ್ತಿರೇವ ಚ। 
ಉತ್ತರೋತ್ತರಮೇತಾನಿ ಕರ್ತವ್ಯಾನಿ ವಿಶೇಷತಃ ॥೮೬॥ 


142 ದೇವರ ಪೂಜೆ 


ಸೌಲಭ್ಯೇ ಶ್ರವಣಾದೀನಾಮನ್ಯತ್‌ ಸಂಕೋಚಮರ್ಹತಿ। 
ತತೋಶಪ್ಯಲ್ಪತ್ತಮಿಚ್ಛೇಚ್ಛೇತ್‌ ಪಾರಿವ್ರಾಜ್ಯಂ ಚರೇತ್‌ ಪುಮಾನ್‌ ॥೮೭॥ 


ಶ್ರವಣಾದೇರ್ನ ಸಂಕೋಚಃ ಕದಾಚಿತ್‌ ಕ್ವಾಪಿ ವಿದ್ಯತೇ। 
ವಿಶೇಷತೋತನುಸಂದಧ್ಯಾನ್ನಾರಾಯಣದಿನವ್ರತಮ್‌ ॥೮೮॥ 


॥ ಇತಿ ಶ್ರೀನಾರಾಯಣಪಂಡಿತಾಚಾರ್ಯವಿರಚಿತಯೋಗದೀಪಿಕಾಯಾಂ 
ತೃತೀಯಃ ಪಟಲಃ ಸಮಾಪ್ತ: ॥ 


ಇಲ್ಲಿಗೆ ದೇವಪೂಜಾವಿಧಾನವು ಸಮಾಪ್ತವಾಯಿತು. 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಆಸ್ಮದ್ಗುರ್ವಂತರ್ಗತ ಶ್ರೀಹನುಮದ್ಧ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ 
ಶ್ರೀಲಕ್ಷ್ಮೀಹಯಗ್ರೀವನಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಲಿ. 
ಶ್ರೀಕೃಷ್ಣಾರ್ಪಣಮಸ್ತು. 


ಓವ ಬು ಬು ಜು ಜು ಬುದ 


143 


ಹದಿನಾರು ಮುದ್ರೆಗಳಿಂದ 
ಷೋಡಶೋಪಚಾರಪೂಜೆ 


144 ದೇವರ ಪೂಜೆ 


5. ಪುನರಾಚಮನ 6. ಸ್ನಾನ 


ವಸ್ತ್ರಮುದ್ರೆ ಆಸನ ಮುದ್ರೆ 


ಮುದ್ರೆಗಳ ವಿವರ ae 


9. ಯಜ್ಞೋಪವೀತ 10. ಗಂಧ 


12. ಧೂಪ 


146 ದೇವರ ಪೂಜೆ 


14. ನೈವೇದ್ಯ 


ದೀಪ ಮುದ್ರೆ 


15. ಮಂಗಳಾರತಿ 


ಮಂಗಳಾರತಿಮುದ್ರೆ 


ಮುದ್ರೆಗಳ ವಿವರ 


ಆವಾಹನಾದಿ ಷಣ್ಮುದ್ರೆ ಗಳು 


148 ದೇವರ ಪೂಜೆ 


ತಾರ್ಕ್ಸಾದಿ ಪಂಚಮುದ್ರೆಗಳು 
ಎಲೆ 
ಪ್ರಾಣಾಪಾನಾದಿ ಪಂಚಮುದ್ರೆ ಗಳು 


ಠ್‌ 
| ಶ್ರೀಕೃಷ್ಣಾರ್ಪಣಮಸ್ತು! 


AM $y 5 ಟೆ ಲಸ 


೫ ಗಿರಿನಗರ, ಬೆಂಗಳೂರು - 560 085 


ಗ. qld _]| 


ಚ 
B 
a 
D 
6) 
ತೆ 
ಇತ್ತ್‌ 
Us 
3 
33 
5” 
Us 
ಆತೆ 
ವ 
3 


ಮ 


24 


ಕಮಾದರನದರ್ಶಿನಿ$ 


ಎದಿ 


0 


ಮಿ 


ke 


ಥಿ 
C 
p 


ಪಲಿಪೂರ್ಣಫಲ 


ಸಂಧ್ಯಾವಂದನೆ 


ಅಗ್ನಿಕಾರ್ಯ, ಔಪಾಸನೆ, ವೈಶ್ವದೇವ, ಬಲಿಹರಣ, 
ಬ್ರಹ್ಮಯಜ್ಞ, ಯಜ್ಞೋಪವೀತ ಧಾರಣೆ 


ವಿದ್ದಾನ್‌ ಬೆಮೃತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ.), 
ಬೆಂಗಳೂರು. 


11 


""ಸಂಧ್ಯಾವಂದನೆ'' ಶಾರ್ವರಿ ॥। ಶ್ರಾವಣ ॥ ಶುದ್ಧಹುಣ್ಣಿಮೆ (ದಿನಾಂಕ 03.08.2020) ಶುಭ 

ಪರ್ವ ಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರು ಮಠಾಧೀಶರಾದ ಶ್ರೀಶ್ರೀ ವಿದ್ಯಾಧೀಶತೀರ್ಥ 

ಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀ ಲಕ್ಷ್ಮೀ- 
ಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2929 


© : No portion of this book or other books of the set of 30 can be 
published through Whatsapp or Facebook or by way of Scanning. 
Anybody indulging in such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ದಾಚಾರ್ಯಸಿದ್ದಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, 
ಬೆಂಗಳೂರು-85. 


ದೂರವಾಣಿ : 9141495120 


ಸಂಪಾದನೆ ವಿದ್ವಾನ್‌ ಬೆಮತಿ ವೇಂಕಟೇಶಾಚಾರ್ಯ 
ಆ” 

ಪ್ರತಿಗಳು : 1000 

ಪುಟಗಳು : V+102=106 


ಅಕ್ಷರಜೋಡಣೆ : ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 
ಮೈಸೂರು. ದ್ರಿ :7899779255 


ಮುಖಪುಟ : ಶ್ರೀವಿಶ್ವಾತ್ಮಾ, ಕಾರ್ತಿಕ ಜೋಷಿ 
ಮುದ್ರಕರು : ಮುಕ್ತಿಪಥ ಮುದ್ರಣಾಲಯ 
(ಪಿ. ಮಂಜುನಾಥ) 


ಬೆಂಗಳೂರು. 


111 


ಕಠಿಣ ಪರಿಶ್ರಮದಲ್ಲಿ ಜೀವನ ಸಾಗಿಸಿ ನಮ್ಮನ್ನೆಲ್ಲ ಸಂಸ್ಕಾರವಂತರನ್ನಾಗಿ ಮಾಡಿ ಉತ್ತಮ 
ವಿದ್ಯೆ ನೀಡಿ ಜೀವನದ ದಾರಿದೀಪರಾದ ದಿ।। ಜಿ. ರಾಮಚಂದ್ರರಾವ್‌ ಇವರ ಆಶೀರ್ವಾದ 
ನಮ್ಮ ಮೇಲೆ ನಿರಂತರ ಇರಬೇಕೆಂಬ ಉದ್ದೇಶದಿಂದ ಈ ಜ್ಞಾನಸೇವೆಯನ್ನು ಆಚರಿಸಲಾಗಿದೆ. 
ಇದರಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ಇವರಿಗೆ ತಲುಪಲಿ ಎಂದು ಪ್ರಾರ್ಥಿಸುತ್ತೇವೆ. 
ಶ್ರೀಮತಿ ಗೀತಾ ರಾಮಚಂದ್ರರಾವ್‌, 

ಶ್ರೀ ಜಿ.ಆರ್‌. ಆನಂದ ಮತ್ತು ಶ್ರೀ ಜಿ.ಆರ್‌. ಗುರುರಾಜ 


ಹಾಗೂ ಕುಟುಂಬದವರು 
ವಿಷಯಾನುಕ್ರಮಣಿಕೆ 
1. ಗೋಪೀಚಂದನ ಧಾರಣೆ 1 
2. ಮುದ್ರಾಧಾರಣೆ 2 
3. ಸಂಧ್ಯಾವಂದನೆಯ ನಿಯಮಗಳು 5 
4. ಪ್ರಾತಃಕಾಲದ ಸಂಧ್ಯಾವಂದನೆ 7 
5. ಮಧ್ಯಾಹ್ನಕಾಲದ ಸಂಧ್ಯಾವಂದನೆ 40 
6. ಸಾಯಂಕಾಲದಸಂಧ್ಯಾವಂದನೆ ತ 53 
7. ಬ್ರಹ್ಮಚಾರಿಗಳ ಅಗ್ಗಿಕಾರ್ಯ 54 
8. ಪ್ರತಿಯೊಬ್ಬರೂ ಔಪಾಸನೆ ಮಾಡಲೇಬೇಕು 58 
9. ಅಥ ಔಷಪಾಸನವಿಧಾನಮ್‌ 62 
10. ವೈಶ್ವದೇವಪದ್ದತಿ 71 
11. ಬಲಿಹರಣ 7 
12. ಬ್ರಹ್ಮಯಜ್ಞ ಮಾಡುವವರು ತಿಳಿಯಲೇಬೇಕಾದ ವಿಚಾರ 80 
13. ಅಥ ಬ್ರಹ್ಮಯಜ್ಞ 84 
14. ಯಜ್ಞೋಪವೀತ ಧಾರಣೆ 95 


15. ಯಜ್ಞೋಪವೀತ ಧಾರಣಾ ವಿಧಿ 98 


Iv 


ಮುನುಡಿ 


EE 


ನೂರಾರು ಸಂಧ್ಯಾವಂದನೆ ಪುಸ್ತಕಗಳಿವೆ ಇದು ಏಕೆ? ಈ ಪ್ರಶ್ನೆಸಹಜ. ಆದರೂ 
ಇದರಲ್ಲಿ ಒಂದು ವೈಶಿಷ್ಟ್ಯವಿದೆ. ಸಂಧ್ಯಾವಂದನೆಯ ಮಂತ್ರಗಳನ್ನು ಪಠಿಸುತ್ತಲೇ 
ಅರ್ಥಾನುಸಂಧಾನಕ್ಕೆ ಈ ಪುಸ್ತಕ ಅತ್ಯಂತ ಉಪಯುಕ್ತವಾಗಿದೆ. ಪ್ರತಿಯೊಂದು 
ಮಂತ್ರಗಳ ಪದಶಃ ಅರ್ಥವನ್ನು ಇದರಲ್ಲಿ ಕಾಣಬಹುದು. ಸೂರ್ಯಾರ್ಫ್ಯವನ್ನು 
ಕೊಡುವ ಕ್ರಮ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಸಂಧ್ಯಾವಂದನೆಯಲ್ಲಿ ತತ್ತ ನ್ಯಾಸ, 
ಮಾತೃಕಾನ್ಯಾಸ, ಲೋಕನ್ಯಾಸ, ಸೃಷ್ಟಿ-ಸ್ಥಿತಿ- ಲಯನ್ಯಾಸಗಳನ್ನು ಮಾಡಲೇಬೇಕು. 
ಇಂದು ಕೆಲವರಷ್ಟೇ ಇದನ್ನು ಅನುಷ್ಠಾನ ಮಾಡುತ್ತಿದ್ದಾರೆ. ಈ ನ್ಯಾಸಗಳನ್ನು ಮಾಡಲು 
ಹೆಚ್ಚುಸಮಯ ಬೇಡ. ಐದು ನಿಮಿಷದ ಒಳಗೆ ಮುಗಿಯುತ್ತದೆ. ಆದರೆ ದೊರೆಯುವ 
ಲಾಭ ಅನಂತವಾಗಿರುತ್ತದೆ.ಈ ಎಲ್ಲ ನ್ಯಾಸಗಳ ಸಹಿತವಾಗಿ ಸಂಧ್ಯಾವಂದನೆಯನ್ನು 
ಮಾಡಬೇಕೆಂದರೆ ಎಲ್ಲರಿಗೂ ಈ ಪುಸ್ತಕವೇ ಬೇಕು. ಔಪಾಸನೆಯ ವಿಧಾನ ಈ 
ಪುಸ್ತಕದಲ್ಲಿವಿಶಿಷ್ಟಪೂರ್ಣವಾಗಿದೆ. ಪ್ರತಿಯೊಂದು ಭಾಗದಲ್ಲಿಇರುವ ವೈಶಿಷ್ಟ್ಯವನ್ನು 
ತಿಳಿದುಕೊಳ್ಳಲು ಆಯಾ ಪ್ರಕರಣದ ಭಾಗಗಳನ್ನು ನೀವು ಓದಬೇಕು. ಉದಾ: 
ಸಂಧ್ಯಾವಂದನೆ ಮಾಡುವ ಮೊದಲು ಮೊದಲೆರಡು ಪುಟಗಳನ್ನು ಓದಬೇಕು. 
ಇದರಂತೆ ಮಾಧ್ಯಾಹಿಕ, ಬ್ರಹ್ಮಯಜ್ಞ, ಔಪಾಸನೆ ಇವುಗಳನ್ನು ಮಾಡುವ ಮೊದಲು 
ಮೊದಲು ನೀಡಿರುವ ನಿಯಮಗಳನ್ನು, ವಿಚಾರಗಳನ್ನು ತಿಳಿದು ಅನುಷ್ಠಾನ 
ಮಾಡಬೇಕು. ಆಗ ಈ ಪುಸ್ತಕದ ವೈಶಿಷ್ಟ್ಯ ಅರ್ಥವಾಗುತ್ತದೆ. 


ಈ ವಿಶಿಷಪೂರ್ಣವಾದ ಸಂಧ್ಯಾವಂದನೆಯ ಪುಸ್ತಕದ ಸೇವೆಯನ್ನು ಮಾಡಿದ 
ಶ್ರೀಯುತ ಜಿ.ಆರ್‌. ಗುರುರಾಜ ಮತ್ತು ಶ್ರೀಯುತ ಜಿ.ಆರ್‌. ಆನಂದ ಇವರ 
ಉಪಕಾರವನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಗುರುರಾಯರ ಪರಮಭಕ್ತರಾದ 
ಇವರಿಗೂ, ಇವರ ಕುಟುಂಬದವರಿಗೂ ಭಗವಂತನು ಆಯುಷ್ಯ-ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳನ್ನು ಅನುಗ್ರಹಿಸಲಿ ಹಾಗೂ ಇವರ ತಂದೆಯವರಾದ ದಿ॥। 
.ಜಿ. ರಾಮಚಂದ್ರರಾವ್‌ ಇವರಿಗೆ ಈ ಜ್ಞಾನಕಾರ್ಯದ ಪುಣ್ಯದ ಫಲವು ದೊರಕಲಿ 
ಎಂದು ಶ್ರೀಹರಿ-ವಾಯು-ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 
ಬೆಂಗಳೂರು 


ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯ ಆಧಾರದಲ್ಲಿ 


ಗೋಪಿಚಂದನಧಾರಣಾವಿಧಾನ 
(ಇದು ಖುಗ್ವೇದಿಗಳಿಗೆ ಮಾತ್ರ) 


ಈ ಮಂತ್ರದಿಂದ ಗೋಪೀಚಂದನವನ್ನು ನಮಿಸಿ ಕೈಯಲ್ಲಿ ತೇಯಬೇಕು. 
ಗೋಪೀಚಂದನಪಾಪಘ್ನ ವಿಷ್ಣುದೇಹಸಮುದ್ಧವ | 
ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ನುಕ್ತಿದೋ ಭವ ॥ 


ಈ ಮಂತ್ರವನ್ನು ಹೇಳುತ್ತಾ ಭಗವಂತನ ಸನ್ನಿಧಾನವು ಗೋಪಿಯಲ್ಲಿ ಬರುವಂತೆ 
ಪ್ರಾರ್ಥಿಸಿ ತೇಯ್ದುನಡುಬೆರಳಿನಿಂದ ಗೋಷಿಯನ್ನು ಹಚ್ಚಿಕೊಳ್ಳಬೇಕು. 


ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚಂ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ। 
ಯೋ ಅಸ್ಕಭಾಯದುತ್ತರಂ ಸದಸ್ಯಂ ವಿಚಕ್ರಮಾಣಸ್ಟೇಧೋರುಗಾಯ: ॥ 


ಶುಕ್ಷಪಕ್ಷದಲ್ಲಿ ಈ ಮಂತ್ರಗಳನ್ನು ಹೇಳುತ್ತಾ ಧಾರಣೆ ಮಾಡಬೇಕು 

ಕೇಶವಾಯ ನಮಃ (ಮೂಗಿನಿಂದ ತಲೆಯ ತನಕ ಊರ್ಧ್ವಮುಖವಾಗಿ 
ಹಣೆಯಲ್ಲಿ೪ ಅಂಗುಲದ ಊರ್ಧ್ವ ಪುಂಡ್ರವನ್ನು ಧರಿಸಬೇಕು) 

ನಾರಾಯಣಾಯ ನಮಃ (ಹೊಟ್ಟೆಯ ಮಧ್ಯದಲ್ಲಿನಾಭಿಯಿಂದ ೧೦ ಅಂಗುಲ) 

ಮಾಧವಾಯ ನಮಃ (ಎದೆಯಲ್ಲಿ ೮ ಅಂಗುಲ) 

ಗೋವಿಂದಾಯ ನಮಃ (ಎದೆಯ ಮೇಲೆ ಕಂಠ ೪ ಅಂಗುಲ) 

ವಿಷ್ಣವೇ ನಮಃ (ಹೊಟ್ಟೆಯ ಬಲಪಾರ್ಶ್ವ ೮ ಅಂಗುಲ) 

ಮಧುಸೂದನಾಯ ನಮಃ (ಬಲಭುಜದಲ್ಲಿ ೮ ಅಂಗುಲ) 

ತ್ರಿವಿಕ್ರಮಾಯ ನಮಃ (ಕಂಠದ ಬಲಪಾರ್ಶ್ವ ೪ ಅಂಗುಲ) 

ವಾಮನಾಯ ನಮಃ (ಹೊಟ್ಟೆಯ ಎಡಪಾರ್ಶ ೧೦ ಅಂಗುಲ) 

ಶ್ರೀಧರಾಯ ನಮಃ (ಎಡಭುಜ ೮ ಅಂಗುಲ) 

ಹೃಷೀಕೇಶಾಯ ನಮಃ (ಕಂಠದ ಎಡಪಾರ್ಶ್ವ ೪ ಅಂಗುಲ) 

ಪದ್ಗ್ಧನಾಭಾಯ ನಮಃ (ಬೆನ್ನಿನ ಕೆಳಭಾಗ ೪ ಅಂಗುಲ) 


ದಾಮೋದರಾಯ ನಮಃ (ಕಂಠದ ಹಿಂಬದಿ ೪ ಅಂಗುಲ) 
ವಾಸುದೇವಾಯ ನಮಃ (ಶಿರಸ್ಸು) 
ಶ್ರೀವತ್ಲಾಯ ನಮಃ (ಬಲದ ಸ್ತನದ ಮೇಲೆ ಧರಿಸಲು ಬ್ರಹ್ಮಾಂಡ ಪುರಾಣ 
ಹೇಳಿದೆ) 
ಕೃಷ್ಣಪಕ್ಚದಲ್ಲಿಈ ಮಂತ್ರಗಳನ್ನು ಹೇಳುತ್ತಾ ಧಾರಣೆ ಮಾಡಬೇಕು 


ಸಂಕರ್ಷಣಾಯ ನಮಃ (ಮೂಗಿನಿಂದ ತಲೆಯ ತನಕ ಊರ್ಧ್ವಮುಖವಾಗಿ 
ಹಣೆಯಲ್ಲಿ ನಾಲ್ಕು ಅಂಗುಲ ಊರ್ಧ್ವಪುಂಡ್ರವನ್ನು ಧರಿಸಬೇಕು) 

ವಾಸುದೇವಾಯ ನಮಃ (ಹೊಟ್ಟೆಯ ಮಧ್ಯದಲ್ಲಿನಾಭಿಯಿಂದ ೧೦ ಅಂಗುಲ) 

ಪ್ರದ್ಯುಮ್ನಾಯ ನಮಃ (ಎದೆಯಲ್ಲಿ ೮ ಅಂಗುಲ) 

ಅನಿರುದ್ದಾಯ ನಮಃ (ಎದೆಯ ಮೇಲೆ ಕಂಠ ೪ ಅಂಗುಲ) 

ಪುರುಷೋತ್ತಮಾಯ ನಮಃ (ಹೊಟ್ಟೆಯ ಬಲಪಾರ್ಶ ೮ ಅಂಗುಲ) 

ಅಧೋಕ್ಷಜಾಯ ನಮಃ (ಬಲಭುಜದಲ್ಲಿ ೮ ಅಂಗುಲ) 

ನೃಸಿಂಹಾಯ ನಮಃ (ಕಂಠದ ಬಲಪಾರ್ಶ ೪ ಅಂಗುಲ) 

ಅಚ್ಯುತಾಯ ನಮಃ (ಹೊಟ್ಟೆಯ ಎಡಪಾರ್ಶ ೧೦ ಅಂಗುಲ) 

ಜನಾರ್ದನಾಯ ನಮಃ (ಎಡಭುಜ ೮ ಅಂಗುಲ) 

ಉಪೇಂದ್ರಾಯ ನಮಃ (ಕಂಠದ ಎಡಪಾರ್ಶ ೪ ಅಂಗುಲ) 

ಹರಯೇ ನಮಃ (ಬೆನ್ನಿನ ಕೆಳಭಾಗದಲ್ಲಿ ೪ ಅಂಗುಲ) 

ಶ್ರೀಕೃಷ್ಣಾಯ ನಮಃ (ಕಂಠದ ಹಿಂಬದಿ ೪ ಅಂಗುಲ) 

ವಾಸುದೇವಾಯ ನಮಃ (ಶಿರಸ್ಸು 

ಶ್ರೀವತ್ಲಾಯ ನಮಃ (ಬಲದ ಸ್ತನದ ಮೇಲೆ ೬ ಅಂಗುಲ) 


ಮುದ್ರಾಧಾರಣ ಮಂತ್ರ 
ಚಕ್ರ ಮುದ್ರೆ- 
ಸುದರ್ಶನ ಮಹಾಜ್ವಾಲ ಕೋಟಿ-ಸೂರ್ಯ-ಸಮಪ್ರಭ । 
ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ॥ 
ಚಕ್ರಮುದ್ರೆಯನ್ನು ಬಲಗಣ್ಣಿನ ಬದಿಯಲ್ಲಿ ೧; ಉದರಕ್ಕೆ ೫; ಹೃದಯಕ್ಕೆ ೩; 
ಕಂಠಕ್ಕೆ ೧; ಉದರದ ಬಲಭಾಗಕ್ಕೆ ೨; ಎದೆಯ ಬಲಭಾಗಕ್ಕೆ೩; ಬಲಭುಜದ ನಾಮದ 


3 


ಮೇಲೆ ೨; ಬಲ ಕಿವಿಯ ಕೆಳಗೆ ೧; ಎಡಭುಜದ ನಾಮದ ಕೆಳಗೆ ೧; ಹಚ್ಚಿಕೊಳ್ಳ 
ಬೇಕು. 
ಶಂಖಮುದ್ರೆ- 

ಪಾಂಚಜನ್ಯ ನಿಜ-ಧ್ವಾನ-ಧ್ವಸ್ತಪಾತಕ-ಸಂಚಯ । 

ತ್ರಾಹಿ ಮಾಂ ಪಾಪಿನಂ ಘೋರ-ಸಂಸಾರಾರ್ಣವ-ಪಾತಿನಮ್‌ ॥ 

ಶಂಖಮುದ್ರೆಯನ್ನು ಎಡಗಣ್ಣಿನ ಬದಿಯಲ್ಲಿ ೧; ಹೊಟ್ಟೆಯ ಎಡಗಡೆಗೆ ೨; 
ಎದೆಯ ಎಡಗಡೆಗೆ ೨; ಎಡಭುಜದ ನಾಮದಲ್ಲಿ ೨; ಎಡಕಿವಿಯ ಕೆಳಗೆ ೨; 
ಎದೆಯಲ್ಲಿ೧, ಮುಂದೆ ಬಲಭುಜದ ಕೆಳಗೆ ೧; ಹಚ್ಚಿಕೊಳ್ಳಬೇಕು. 
ಗದಾಮುದ್ರೆ- 

ಬ್ರಹ್ಮಾಂಡಭುವನಾರಂಭ ಮೂಲಸ್ತಂಭೋ ಗದಾಧರಃ । 

ಕೌಮೋದಕೀ ಕರೇ ಯಸ್ಯ ತಂ ನಮಾಮಿ ಗದಾಧರಮ್‌ ॥ 

೩. ಗದಾಮುದ್ರೆಯನ್ನುಹಣೆಗೆ ೧; ಹೊಟ್ಟೆಯ ಎಡಭಾಗಕ್ಕೂ ಎದೆಯ ಎಡಭಾ 
ಗಕ್ಕೂ೧-೧; ಎಡ ಭುಜದ ನಾಮದ ಕೆಳಗೆ ೨; ಹಚ್ಚಿಕೊಳ್ಳಬೇಕು. 
ಪದ್ಗಮುದ್ರೆ- 

ಸಂಸಾರ-ಭಯ-ಭೀತಾನಾಂ ಯೋಗಿನಾಮಭಯಪ್ರದಃ । 

ಪದ್ಮಹಸ್ತೇನ ಯೋ ದೇವೋ ಯೋಗೀಶಂ ತಂ ನಮಾಮ್ಯಹಂ । 

ಪದ್ಗಹಸ್ತಸ್ನಿತೋ ವಿಷ್ಣೋ ಪಾಹಿ ಮಾಂ ಸರ್ವತೋ ಭಯಾತ್‌ ॥ 

೪, ಪದ್ಧಮುದ್ರೆಯನ್ನು ಎದೆಗೆ ೧; ಹೊಟ್ಟೆಯ ಬಲಭಾಗಕ್ಕೂಎದೆಯ ಬಲಭಾಗಕ್ಕೂ 
೧-೧; ಬಲಭುಜದ ನಾಮದ ಕೆಳಗೆ ೨; ಹಚ್ಚಿಕೊಳ್ಳಬೇಕು. 
ನಾರಾಯಣಮುದ್ರೆ- 

ನಾರಾಯಣ ನಮಸ್ತೇಸ್ತು ನಾಮಮುದ್ರಾಂಕಿತಂ ನರಮ್‌ । 

ದೃಷ್ಟೈವ ಲಭತೇ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ ॥ 

೫. ನಾರಾಯಣಮುದ್ರೆಯನ್ನು ಸರ್ವತ್ರ ೧; ಎದೆಗೆ ೨; ಹಚ್ಚಿಕೊಳ್ಳಬೇಕು. 


ತುಳಸೀಮಾಲಾಧಾರಣ ಮಂತ್ರ 
ತುಲಸೀಕಾಷ್ಠಸಂಭೂತೇ ಮಾಲೇ ಕೃಷ್ಣಜನಪ್ರಿಯೇ । 
ಕಂಠೇ ತ್ಹಾಂ ಧಾರಯಿಷ್ಯಾಮಿ ಕುರು ಮಾಂ ವಿಷ್ಣುವಲ್ಲಭಮ್‌ ॥ 


ಕಮಲಾಕ್ಟಮಾಲಾಧಾರಣ ಮಂತ್ರ 

ಅಕ್ಷಮಾಲೇ ನಮಸ್ತುಭ್ಯಂ ಪದ್ಧಾಸನಧೃತೇ ಸದಾ । 
ಪದ್ಯಾವತಿಪ್ರಸಾದಂ ತು ಕುರು ಧಾರಣತೋ ಮಯಿ ॥ 
ಯೇ ಕಂಠಲಗ್ನತುಲಸೀನಲಿನಾಕ್ಷಮಾಲಾ 

ಯೇ ಬಾಹುಮೂಲಪರಿಚಿಹಿತಶಂಖಚಕ್ರಾ: । 
ಯೇ ವಾ ಲಲಾಟಫಲಕೇ ಲಸದೂರ್ಧ್ವ್ಗಪುಂಡ್ರಾ- 

ಸ್ತೇ ವೈಷ್ಣವಾ ಭುವನಮಾಶು ಪವಿತ್ರಯಂತಿ ॥ 
ಹರಿನಿರ್ಮಾಲ್ಯವನ್ನು ಧರಿಸಬೇಕು ಹಾಗೂ ಪವಿತ್ರವನ್ನು ಧರಿಸಬೇಕು. 
ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೇ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿ ತಃ | 
ಅತತ್ತತನೂರ್ನ ತದಾಮೋ ಅಶ್ನುತೇ ಶೃತಾಸ ಇದ್ದಹಂತತ್ತಸ್ತಮಾಶತ I 


4 9 9 ೪೪ 


ಸಂಧ್ಯಾವಂದನೆಯನ್ನುಮಾಡುವವರು 
ಈ ನಿಯಮಗಳನ್ನು ಪರಿಪಾಲಿಸಬೇಕು 
ಅರ್ಥವನ್ನು ತಿಳಿದು ಸಂಧ್ಯಾವಂದನೆ ಮಾಡಬೇಕು. ಇಲ್ಲದಿದ್ದರೆ ಮಾಡುವ 
ಸಂಧ್ಯಾವಂದನೆ ನಿಷ್ಠಲವಾಗುತ್ತದೆ. 
ನಿತ್ಯವೂ ೧೦೮ ಗಾಯತ್ರಿ ಮಂತ್ರವನ್ನು ಜಪಿಸಲೇಬೇಕು. 


ಬೆಳಿಗ್ಗೆಸೂರ್ಯೋದಯದ ಮೊದಲು ಸಂಧ್ಯಾವಂದನೆಗೆ ಕುಳಿತುಕೊಳ್ಳಬೇಕು. 
ಸಾಯಂಕಾಲ ಸೂರ್ಯಾಸ್ತದ ಮೊದಲು ಸಂಧ್ಯಾವಂದನೆಗೆ ಕುಳಿತುಕೊಳ್ಳಬೇಕು. 
ಗ್ರಹಣ ಮುಗಿದ ಮೇಲೆ ಗ್ರಹಣದ ಆಚರಣೆಯನ್ನು ಮಾಡುವುದು ಹೇಗೆ 
ವ್ಯರ್ಥವೋ, ಅದರಂತೆ ಸಂಧ್ಯಾಕಾಲ ಮೀರಿದ ಮೇಲೆ ಸಂಧ್ಯಾವಂದನೆ 
ಮಾಡುವುದು ವ್ಯರ್ಥ. 

ಬ್ರಹ್ಮಚಾರಿಗಳು ಕೌಪೀನವನ್ನು ಧಾರಣೆ ಮಾಡಿ, ಅದರ ಮೇಲೆ ಅಡ್ಡವಸ್ಟವನ್ನು 
ಸುತ್ತಿ ಸಂಧ್ಯಾವಂದನೆ ಮಾಡಬೇಕು. ಗೃಹಸ್ಥರು ಪಂಚಕಚ್ಚೆಯನ್ನು ಹಾಕಿ 
ಬ್ರಹ್ನವಸ್ಥವನ್ನು ಹೊದ್ದುಕೊಂಡು ಸಂಧ್ಯಾವಂದನೆ ಮಾಡಬೇಕು. ಯಾವುದೇ 
ಕಾರಣಕ್ಕೂ ಹೊಲಿದ ಬಟ್ಟೆಯನ್ನು ಧರಿಸಬಾರದು. 

ಶಿಖೆಯನ್ನು ಕಟ್ಟಿರಲೇಬೇಕು ಹಾಗೂ ತುಳಸಿ ಮಾಲೆಯನ್ನು ಧಾರಣೆ 
ಮಾಡಿರಬೇಕು. "ಬದ್ದ್ಯಾ ಶಿಖಾಂ ಕುಶಿಕರಃ ದ್ವಿಜೋ ಜಲಮುಪಸ್ಪೃಶೇತ್‌' 


ಪವಿತ್ರಂ ಧಾರಯೇತ್‌ ತತ್ತತ್ಯರ್ಮಫಲಾಪ್ತಯೇ । 

ಸಗ್ರಂಥಿಕುಶಹಸ್ತೆಸ್ತು ಕರ್ಮಾಂಗಾಚಮನಂ ಚರೇತ್‌ ॥ 
ಎಂಬ ಪ್ರಮಾಣದಂತೆ ದರ್ಭೆಯ ಪವಿತ್ರವನ್ನು ಅಥವಾ ಬಂಗಾರ, ಬೆಳ್ಳಿ, 
ತಾಮ್ರ ಇವುಗಳಿಂದ ನಿರ್ಮಿಸಿದ ಪವಿತ್ರದ ಉಂಗುರವನ್ನು ಧಾರಣೆ ಮಾಡಿಯೇ 
ಸಂಧ್ಯಾವಂದನೆ ಮಾಡಬೇಕು. 
ನಾಮಧಾರಣೆಯನ್ನು ಮಾಡದೆ ಸಂಧ್ಯಾವಂದನೆಯನ್ನು ಮಾಡಬಾರದು. 
ಬೆಳಿಗ್ಗೆ ಪೂರ್ವಕ್ಕೆ ಅಭಿಮುಖವಾಗಿ, ಸಾಯಂಕಾಲಕ್ಕೆ ಉತ್ತರಾಭಿಮುಖವಾಗಿ 
ಸಂಧ್ಯಾವಂದನೆ ಮಾಡಬೇಕು. ` 


ತುಳಸೀಮಾಲಾಧಾರಣ ಮಂತ್ರ 
ತುಲಸೀಕಾಷ್ಠಸಂಭೂತೇ ಮಾಲೇ ಕೃಷ್ಣಜನಪ್ರಿಯೇ । 
ಕಂಠೇ ತ್ವಾಂ ಧಾರಯಿಷ್ಯಾಮಿ ಕುರು ಮಾಂ ವಿಷ್ಣುವಲ್ಲಭಮ್‌ ॥ 
ಕಮಲಾಕ್ಟಮಾಲಾಧಾರಣ ಮಂತ್ರ 
ಅಕ್ಷಮಾಲೇ ನಮಸ್ತುಭ್ಯಂ ಪದ್ಧಾಸನಧೃತೇ ಸದಾ । 
ಪದ್ಗಾವತಿಪ್ರಸಾದಂ ತು ಕುರು ಧಾರಣತೋ ಮಯಿ ॥ 
ಯೇ ಕಂಠಲಗ್ಗತುಲಸೀನಲಿನಾಕ್ಚಮಾಲಾ 
ಯೇ ಬಾಹುಮೂಲಪರಿಚಿಹಿತಶಂಖಚಕ್ರಾಃ । 
ಯೇ ವಾ ಲಲಾಟಫಲಕೇ ಲಸದೂರ್ಥ್ವಪುಂಡ್ರಾ- 
ಸ್ತೇ ವೈಷ್ಣವಾ ಭುವನಮಾಶು ಪವಿತ್ರಯಂತಿ ॥ 
ಹರಿನಿರ್ಮಾಲ್ಯವನ್ನು ಧರಿಸಬೇಕು ಹಾಗೂ ಪವಿತ್ರವನ್ನು ಧರಿಸಬೇಕು. 


ಪವಿತ್ರಂ ತೇ ವಿತತಂ ಬ್ರಹ್ಮಣಸ್ಪತೇ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ । 
ಅತತ್ತತನೂರ್ನ ತದಾಮೋ ಅಶ್ನುತೇ ಶೃತಾಸ ಇದ್ದಹಂತತಸ್ತಮಾಶತ I 


4 9 $೪ ೪೪ 


ಸಂಧ್ಯಾವಂದನೆಯನ್ನುಮಾಡುವವರು 

ಈ ನಿಯಮಗಳನ್ನು ಪರಿಪಾಲಿಸಬೇಕು 
ಅರ್ಥವನ್ನು ತಿಳಿದು ಸಂಧ್ಯಾವಂದನೆ ಮಾಡಬೇಕು. ಇಲ್ಲದಿದ್ದರೆ ಮಾಡುವ 
ಸಂಧ್ಯಾವಂದನೆ ನಿಷ್ಠಲವಾಗುತ್ತದೆ. 
ನಿತ್ಯವೂ ೧೦೮ ಗಾಯತ್ರಿ ಮಂತ್ರವನ್ನು ಜಪಿಸಲೇಬೇಕು. 


ಬೆಳಿಗ್ಗೆಸೂರ್ಯೋದಯದ ಮೊದಲು ಸಂಧ್ಯಾವಂದನೆಗೆ ಕುಳಿತುಕೊಳ್ಳಬೇಕು. 
ಸಾಯಂಕಾಲ ಸೂರ್ಯಾಸ್ತದ ಮೊದಲು ಸಂಧ್ಯಾವಂದನೆಗೆ ಕುಳಿತುಕೊಳ್ಳಬೇಕು. 
ಗ್ರಹಣ ಮುಗಿದ ಮೇಲೆ ಗ್ರಹಣದ ಆಚರಣೆಯನ್ನು ಮಾಡುವುದು ಹೇಗೆ 
ವ್ಯರ್ಥವೋ, ಅದರಂತೆ ಸಂಧ್ಯಾಕಾಲ ಮೀರಿದ ಮೇಲೆ ಸಂಧ್ಯಾವಂದನೆ 
ಮಾಡುವುದು ವ್ಯರ್ಥ. 

ಹ್ನಚಾರಿಗಳು ಕೌಪೀನವನ್ನು ಧಾರಣೆ ಮಾಡಿ, ಅದರ ಮೇಲೆ ಅಡ್ಡವಸ್ಟವನ್ನು 
ತ್ತಿ ಸಂಧ್ಯಾವಂದನೆ ಮಾಡಬೇಕು. ಗೃಹಸ್ಥರು 'ಪಂಚಕಚ್ಚೆಯನ್ನು ಹಾಕಿ 
ಹ್ಹವಸ್ಥವನ್ನು ಹೊದ್ದುಕೊಂಡು ಸಂಧ್ಯಾವಂದನೆ ಮಾಡಬೇಕು. ಯಾವುದೇ 


ಅ 


ಕಾರಣಕ್ಕೂ ಹೊಲಿದ ಬಟ್ಟೆಯನ್ನು ಧರಿಸಬಾರದು. 
ಶಿಖೆಯನ್ನು ಕಟ್ಟಿರಲೇಬೇಕು ಹಾಗೂ ತುಳಸಿ ಮಾಲೆಯನ್ನು ಧಾರಣೆ 
ಮಾಡಿರಬೇಕು. "ಬದ್ದ್ವಾಶಿಖಾಂ ಕುಶಿಕರಃ ದ್ವಿಜೋ ಜಲಮುಪಸ್ಟೃಶೇತ್‌' 
ಪವಿತ್ರಂ ಧಾರಯೇತ್‌ ತತ್ತತ್ಯರ್ಮಫಲಾಪ್ರಯೇ । 
ಸಗ್ರಂಥಿಕುಶಹಸ್ತೆಸ್ತು ಕರ್ಮಾಂಗಾಚಮನಂ ಚರೇತ್‌ ॥ 
ಎಂಬ ಪ್ರಮಾಣದಂತೆ ದರ್ಭೆಯ ಪವಿತ್ರವನ್ನು ಅಥವಾ ಬಂಗಾರ, ಬೆಳ್ಳಿ, 
ತಾಮ್ರ ಇವುಗಳಿಂದ ನಿರ್ಮಿಸಿದ ಪವಿತ್ರದ ಉಂಗುರವನ್ನು ಧಾರಣೆ ಮಾಡಿಯೇ 
ಸಂಧ್ಯಾವಂದನೆ ಮಾಡಬೇಕು. 
ನಾಮಧಾರಣೆಯನ್ನು ಮಾಡದೆ ಸಂಧ್ಯಾವಂದನೆಯನ್ನು ಮಾಡಬಾರದು. 
ಬೆಳಿಗ್ಗೆ ಪೂರ್ವಕ್ಕೆ ಅಭಿಮುಖವಾಗಿ, ಸಾಯಂಕಾಲಕ್ಕೆ ಉತ್ತರಾಭಿಮುಖವಾಗಿ 
ಸಂಧ್ಯಾವಂದನೆ ಮಾಡಬೇಕು. ` 


ಆ ಶಿ 


೧೦. 


೧೧ 


೧೨ 


೧೩. 


ಮಾಧ್ಯಾಹಿಕ ಸಂಧ್ಯಾವಂದನೆಯನ್ನೂ ಕೂಡ ಪ್ರತಿಯೊಬ್ಬರೂ ಆಚರಿಸಲೇಬೇಕು. 
ಸಾಧ್ಯವಾಗದಿದ್ದವರು ಸಂಕ್ಷೇಪವಾಗಿ ಅರ್ಫ್ಯಪ್ರದಾನ, ಉಪಸ್ಥಾನದ ಮೂರು 
ಮಂತ್ರಗಳು ಹಾಗೂ ಗಾಯತ್ರಿಮಂತ್ರ ಜಪವನ್ನಾದರೂ ಕೂಡ ಆಚರಿಸಬೇಕು. 
"ಅಂತರ್ಜಾನುಃ ಶುಚೌದೇಶೇ ಉಪವಿಷ್ಟು ಉದಜ್ಮುಖಃ' ಎಂಬ ಮಾತಿನಂತೆ 
ಆಚಮನ ಮಾಡುವಾಗ ಯಾವುದೇ ಕಾರಣಕ್ಕೂ ಬಗ್ಗಬಾರದು, ನೇರವಾಗಿ 
ಕುಳಿತೇ ಎಲ್ಲವನ್ನೂ ಆಚರಿಸಬೇಕು. 


ಭಗವಂತನ ವಿಶ್ವಾದಿ ರೂಪಗಳನ್ನು ಸ್ಥರಿಸುತ್ತಾ ನಿರ್ಮಾಲ್ಯತೀರ್ಥವನ್ನು ಸ್ವೀಕರಿಸಿ 


ಕಿವಿ, ಶಿರಸ್ಸು, ನಾಭಿಗಳಲ್ಲಿ ಭಗವಂತನು ನಿರ್ಮಾಲ್ಯ ತುಳಸಿ ದಳವನ್ನು ಧರಿಸಿ 
ಸಂಧ್ಯಾವಂದನೆ ಪ್ರಾರಂಭ ಮಾಡಬೇಕು. 


. "ಚೈಲಾಜಿನಕುಶೋತ್ತರಮ್‌' ಎಂಬ ಮಾತಿನಂತೆ ದರ್ಭೆಯ ಮೇಲೆ ಕೃಷ್ಣಾಜಿನ 


ಹಾಕಿ ಅದರ ಮೇಲೆ ಬಟ್ಟೆಯನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಕು. 
ಸಾಧ್ಯವಾಗದಿದ್ದರೆ ಮರದ ಮಣೆಗೆ ನಾಲ್ಕು ಕಡೆ ಬೆಳ್ಳಿಯ ಹೂಗಳನ್ನು ಹಾಕಿಸಿ 
ಅದರ ಮೇಲೆ ಕುಳಿತುಕೊಂಡು ಸಂಧ್ಯಾವಂದನೆ ಮಾಡಬೇಕು. 


. ಸಂಧ್ಯಾವಂದನೆಯಲ್ಲಿ ಮೌನವನ್ನು ಮಾಡಬೇಕು ಹಾಗೂ ಸೂರ್ಯ 


ನಾರಾಯಣನ ಧ್ಯಾನದಲ್ಲಿತತ್ಸರನಾಗಿರಬೇಕು. 

ತಂ ಓಂ ಭುವಃ, ಭುವಃ, ಸ್ವ, ವಂ, ಹ್ರೀಂಎಂದು 
ಪ್ರಣವವ್ಯಾಹೃತಿಗಳನ್ನು, ವರುಣ, ಲಜ್ಜಾ 
(| ಚ ಬೀಜಗಳನ್ನು ಬರೆಯಬೇಕು. ಶುಕ್ರಾಚಾರ್ಯ 
ವರಬಲದಂತೆ ವೇತೃಪ ಎಂಬ ಅಸುರನು ನೀರಲ್ಲಿ 
ಸ ಕುಳಿತಿರುತ್ತಾನೆ. ಅವನನ್ನು ಓಡಿಸಲು ಈ 
ಯಂತ್ರವನ್ನು ಬರೆಯಲೇಬೇಕು. ಬೆಳಿಗ್ಗೆ ಸೂರ್ಯಾಭಿಮುಖವಾಗಿ ನಿಂತು 
ತುಳಸಿ ನಿರ್ಮಾಲ್ಯ ಸಹಿತವಾಗಿ ಬೊಗಸೆಯಿಂದ ನೀರನ್ನೆತ್ತಿ ಅರ್ಫ್ಯ ಕೊಡಬೇಕು. 
ಮಧ್ಯಾಹ್ನ ಪೂರ್ವಾಭಿಮುಖವಾಗಿ ನಿಂತು, ಸಾಯಂಕಾಲ 

ಸೂರ್ಯಾಭಿಮುಖವಾಗಿ ಕುಳಿತು ಅರ್ಯ ಕೊಡಬೇಕು. 


4 9 $೪ 9 6 


ಪ್ರಾತಕಾಲದ 


ಹ್ಹಾ 
ಸಂಧ್ಯಾವಂದನೆ 
ಶ್ರೀ ಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ । 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ । ಶ್ರೀ 
ವೇದವ್ಯಾಸಾಯ ನಮಃ । 


ಶುದ್ಧೀಕರಣ 
ಹರಿನಿರ್ಮಾಲ್ಯದಿಂದಲೇ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳಬೇಕು. 
ಮುಂದೆಯೂ ಕೂಡ ಹೀಗೆ. 
ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಪಿ ವಾ | 
ಯಃ ಸ್ಥರೇತ್‌ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಶ್ನುಚಿಃ ॥1 


ಆಚಮನ 
ಆಚಮನವನ್ನು ಎರಡು ಬಾರಿ ಮಾಡಬೇಕು 

ಕೇಶವಾಯ ಸ್ನಾಹಾ | ನಾರಾಯಣಾಯ ಸ್ಹಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ | ವಿಷ್ಣವೇ ನಮಃ । ಮಧುಸೂದನಾಯ ನಮಃ | ತ್ರಿವಿಕ್ತಮಾಯ ' 
ನಮಃ | ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ ನಮಃ । 
ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷಣಾಯ ನಮಃ । 
ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ । ಅನಿರುದ್ದಾಯ ನಮಃ । 
ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರಸಿಂಹಾಯ ನಮಃ | 
ಅಚ್ಛುತಾಯ ನಮಃ | ಜನಾರ್ದನಾಯ ನಮಃ | ಉಪೇಂದ್ರಾಯ ನಮಃ | ಹರಯೇ 
ನಮಃ । ಶ್ರೀ ಕೃಷ್ಣಾಯ ನಮಃ । 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ (ಶಿರಃ) `। ದೈವೀ ಗಾಯತ್ರೀ (ಮುಖ) । 
ಪರಮಾತ್ನಾದೇವತಾ (ಹೃದಯ) । ಸಪ್ತಾನಾಂ ವ್ಯಾಹೃತೀನಾಂ ವಿಶ್ವಾಮಿತ್ರ-ಜಮದಗಿ- 
& ಲ 3 "ಲ ವ್‌ a 
ಭಾರದ್ದಾಜ-ಗೌತಮ-ಅತ್ರಿ-ವಸಿಷ್ಕ-ಕಶ್ಯಪಾ ಯಷಯಃ । ಅಗ್ನಿ-ವಾಯು-ಆದಿತ್ಯ- 
ಬೃಹಸ್ಪತಿ-ವರುಣ-ಇಂದ್ರ-ವಿಶ್ವೇದೇವಾಃ ದೇವತಾಃ | ಗಾಯತ್ರೀ-ಉಪ್ಮಿಕ್‌- 
ಆ) ವ 
ಅನುಷ್ಟುಪ್‌ -ಬೃಹತೀ-ಪಂಕ್ತಿಃ-ತ್ರಿಷ್ಟುಪ್‌-ಜಗತ್‌-ಛಂದಾಂಸಿ | ಗಾಯತ್ರಾ ಟ[ 
ವಿಶ್ವಾಮಿತ್ರ ಖಷಿಃ | ಸವಿತಾ ದೇವತಾ । ಗಾಯತ್ರೀ ಛಂದಃ । ಪ್ರಾಣಾಯಾಮೇ 
ವಿನಿಯೋಗಃ ॥ 


ಓಮ್‌ ಭೂಃ | ಓಂ ಭುವಃ । ಓಂ ಸ್ವಃ । ಓಂ ಮಹಃ | ಓಂ ಜನಃ | ಓಂ ತಪಃ 1 ಓಂ 
ಸತ್ಯಂ | ಓಮ್‌ ತತವಿತುರ್ವರೇಣ್ಯ 0 ಭರ್ಗೋ ದೇವಸ್ಯ ಧೀಮಹಿ | ಧಿಯೋ ಯೋ 
ನಃ ಪ್ರಚೋದಯಾತ್‌ I ಓಮಾಪೋಜ್ಯೊ ತೀರಸೋತಮೃತಂಬ್ರಹ್ಮ ಭೂರ್ಭುವಃ 
ಸುವರೋಮ್‌ || 


ಸಂಕಲ 

ಎ 
ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ವೇ ವೈವಸ್ಪ್ತತಮನ್ನಂತರೇ 
ಅಷ್ಟಾವಿಂಶತಿತೆಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತ- ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ....... 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಬೇತ್ರೇ ಅಸ್ಮಿನ್‌ ವರ್ತಮಾನೇ 
ಚಾಂದ್ರಮಾನೇನ........ ಅಯನೇ...... ಯತು....... ಮಾಸೇ......... ಪಕ್ಷೇ 
ಜ್‌ ಶುಭತಿಥೌ ...... ವಾಸರಯುಕ್ತಾಯಾಂ .... ಶುಭನಕ್ಷತ್ರೇ ..... ಶುಭಯೋಗೇ 
RS ಶುಭಕರಣೇ ಏವಂಗುಣವಿಶೇಷಣ ವಿಶಿಷ್ಟಾಯಾಂ ಅಸ್ಥದಾದಿಗುರೂಣಾಂ 
ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃದ್ಯಮಲ ಮಧ್ಯನಿವಾಸಿ ಶ್ರೀವಾಸುದೇವ- 
ಸಂಕರ್ಷಣ-ಪ್ರದ್ಯುಮ್ನಾನಿರುದ್ಧಾದಿ ಚತುರ್ಮೂತಾದ್ಯನಂತಾಧಾರಾತ್‌ 
ಸವಿತೃನಾಮಕಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಸವಿತೃನಾಮಕಶ್ರೀ- 

ಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಪ್ರಾತಃಸಂಧ್ಯಾವಂದನಂ ಕರಿಷ್ಯೇ ॥ 


3 "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿತಮೇ' ಎಂದು ಶಾರ್ವರಿ ಸಂವತ್ಸರದಲ್ಲಿ ಹೇಳಬೇಕು. 
ಮುಂದಿನ ಸಂವತ್ತರಗಳಲ್ಲಿ ಸಂಖ್ಯೆಯನ್ನು ವ್ಯತ್ಯಾಸ ಮಾಡಿಕೊಳ್ಳಬೇಕು. ಇದು ಕಾಲಕ್ರಮದಲ್ಲಿ 
ಬಿಟ್ಟುಹೋಗಿದೆ. ಇದನ್ನು ಉಲ್ಲೇಖ ಮಾಡದಿದ್ದರೆ ಕಾಲಗಣನೆಯೇ ನಿಖರವಾಗುವುದಿಲ್ಲ. 


ಮಾರ್ಜನೆ 
ಹರಿನಿರ್ಮಾಲ್ಯದಿಂದ ಪ್ರೋಕ್ಷಣೆ ಮಾಡಿಕೊಳ್ಳಿರಿ. 


ಓಂ ಆಪೋ ಹಿ ಹ್ಯೇತಿ ತ್ರ್ಯರ್ಚಸ್ಯ ಸೂಕ್ತಸ್ಯ ಅಂಬರೀಷಃ ಸಿಂಧುದ್ದೀಪ ಯಷಿಃ । 
ಆಪೋ ದೇವತಾ | ಗಾಯತ್ರೀಛಂದಃ । ಮಾರ್ಜನೇ ವಿನಿಯೋಗಃ ॥ 

ಓಂ ಆಪೋ ಹಿ ಷ್ಠಾ ಮಯೋ ಭುವಃ । (ಶಿರಸ್ಸಿಗೆ) ತಾನ ಊರ್ಜೇ ದಧಾತನ। 
(ಪಾದಕ್ಕೆ) ಮಹೇ ರಣಾಯ ಚಕ್ಕಸೇ ॥ ೧ ॥ ಯೋ ವಃ ಶಿವತಮೋ ರಸಃ । (ಹೃದಯಕ್ಕೆ) 
ತಸ್ಯ ಭಾಜಯತೇ ಹ ನಃ । (ಪಾದಕ್ಕೆ) ಉಶತೀರಿವ ಮಾತರಃ (ಶಿರಸ್ಸಿಗೆ) ॥೨॥ 
ತಸ್ಮಾ ಅರಂಗಮಾಮ ವಃ । ಯಸ್ಯ ಕ್ಹಯಾಯ ಜಿನ್ನಥ । ಆಪೋ ಜನಯಥಾ ಚ ನಃ॥ 

೧) ಆಪಃ ಎ ಉದಕಾಭಿಮಾನಿ ದೇವತೆಗಳಿರಾ, ಹಿ ಯಾವ ಕಾರಣದಶೆಯಿಂದ, 
ಮಯೋಜಭುವಃ- ಸುಖಕೊಡುವವರು, ಷ್ಠಾ- ಆಗಿದ್ದೀರೋ, ತಾಃ- ಅಂಥಾ ನೀವು, 
ನಃ: ನಮ್ಮ ಊರ್ಜೇ- ಅನ್ನಾದ್ಯ ಭೀಷ್ಟಗಳನ್ನು, ದಧಾತನ- ಕೊಡಿರಿ. ಮಹೇ- 
ಶ್ರೇಷ್ಠವಾದ, ರಣಾಯ- ರಮಣೀಯವಾದ, ಚಕ್ಷಸೇ- ಮೋಕ್ಷಕ್ಕೆ ಸಾಧನವಾದ ಜ್ಞಾನವನ್ನು ಕ 
ಭಕ್ತಿಯನ್ನೂ, ದಧಾತನ- ಕೊಡಿರಿ. 


೨) ಉದಕಾಭಿಮಾನಿ ದೇವತೆಗಳೆ!, ಶಿವತಮಃ- ಅತ್ಯಂತ ಮಂಗಲಕರವಾದ, ಯಃ 
ಯಾವ, ವಃ ನಿಮ್ಮ ದಸ ಶ್ರೇಷ್ಠವಾದ ಆನಂದವೋ, ಇಹ: ಇಲ್ಲಿ, ತಸ್ಯ ಆ 
ಆನಂದವನ್ನು , ಮಾತರಃ ಇವ ಅತ್ಯಂತ ಪ್ರೇಮಯುಕ್ತವಾದ ತಾಯಿಯರು, ಉಶತೀಃ- 
ತಾವು ಹೆತ್ತ ಶಿಶುವಿನಲ್ಲಿಪ್ರೇಮದಿಂದ ಸ್ವನ್ಯಾದಿಗಳನ್ನುಕೊಟ್ಟು ರಕ್ಷಿಸುವಂತೆ, ನಃ- ನಮ್ಮಗಳಿಗೆ, 
ಭಾಜಯತ- ಹೊಂದುವಂತೆ ಮಾಡಿರಿ. 


೩) ಹೇ ಅಪಃ: ಉದಕಾಂತರ್ಗತನಾದ ನಾರಾಯಣನೇ ನೀವು, ಯಸ್ಯ: ಯಾವ 
ಪಾಪದ, ಕ್ಷಯಾಯ- ನಾಶಕ್ಕೋಸ್ಕರ ಮತ್ತು ಜ್ಞಾನಪ್ರಾಪ್ತಿಗೂ, ವಃ: ನಿಮ್ಮದಯಾರಸದಿಂದ, 
ಜಿನ್ನಥ- ಹೊಂದಿಸುತ್ತೀರೋ, ತಸ್ಕೈ- ಅಂಥ ಪಾಪದ ನಾಶಕ್ಕೋಸ್ಕರ (ತಂರಸಂ)= ಆ 
ಆನಂದ ಲೋಕಗಳಿಗೆ, ಅರಂ- ಶೀಘ್ರವಾಗಿ, ಗಮಾಮ- ಹೋಗುತ್ತೇವೆ. ಆಪಃ: ಆಪ್‌ 
ಶಬ್ದ ವಾಚ್ಯ ಪರಮಾತ್ಮನೇ, ನಃ ನಮ್ಮಳಿಗೆ (ಪಾಪ ನಾಶಕ್ಕಾಗಿ), ಜನಯಥಾಚ- 
ಪ್ರಾದುರ್ಭೂತನಾಗಿರುವಿ. 

(ಪ್ರತಿಯೊಂದು ವೇದಮಂತ್ರಗಳಿಗೂ ಮೂರು ಅರ್ಥಗಳಿವೆ .ಎಂದು 
ಶ್ರೀಮದಾಚಾರ್ಯರು ತಿಳಿಸಿದ್ದಾರೆ. ಆದರೆ ಇಲ್ಲಿ ಒಂದು ಅರ್ಥವನ್ನು ಮಾತ್ರ 
ನೀಡಲಾಗಿದೆ.) 


10 


ಜಲಾಭಿಮಂತ್ರಣೆ 
ಒಂದು ಉದ್ಧರಣೆ ನೀರು ಕೈಯಲ್ಲಿ ಹಿಡಿದು ಪಠಿಸಿರಿ 


ಸೂರ್ಯಶ್ಚೇತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭ ಖಷಿಃ । ಪ್ರಕೃತಿಶ್ಚಂದ: । ಸೂರ್ಯ 
ಮಾಮನ್ಯುಮನ್ಯುಪತಯೋ ರಾತ್ರಿರ್ದೇವತಾ | ಜಲಾಭಿಮಂತ್ರಣೇ ವಿನಿಯೋಗಃ ॥ 


ಓಂ ಸೂರ್ಯಶ್ಚಮಾ ಮನ್ಮುಶ್ಚಮನ್ಯುಪತಯಶ್ಚಮನ್ಯುಕೃತೇಭ್ಯಃ | ಪಾಪೇಭ್ಯೋ 
ರಕ್ಷಂತಾಮ್‌ । ಯದ್ರಾತ್ರಾ, ಪಾಪಮಕಾರ್ಷಮ್‌ । ಮನಸಾ ವಾಚಾ ಹಸ್ತಾಭ್ಯಾಮ್‌ 
1 ಪದ್ಭ್ಯಾಮುದರೇಣ ಶಿಶ್ನಾ । ರಾತ್ರಿಸ್ತದವಲುಂಪತು । ಯತ್ನಿಂಚ ದುರಿತಂ ಮಯಿ | 
ಬು _ "೯ ಸ್‌ ಪ್ರ ಕ ಬದ 
ಇದಮಹಂ ಮಾಮಮೃತಯೋನೌ | ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹಾ ॥ 
(ಜಲವನ್ನು ಪ್ರಾಶನ ಮಾಡಿ, ಆಚಮನ ಮಾಡಬೇಕು). 


ಸೂರ್ಯಃ ಚ ಸೂರ್ಯನಿಯಾಮಕನು (ಜ್ಞಾನಿಗಳಿಂದ ಹೊಂದಲ್ಲಡತಕ್ಕ 
ಪರಮಾತ್ಮನು) ಮನ್ಯುಃ ಚ- ಕ್ರೋಧಾಭಿಮಾನಿ ರುದ್ರ ದೇವರೂ, ಮನ್ಯುಪತಯಃ ಚ- 
ಕ್ರೋಧನಿಯಾಮಕ ದೇವತೆಗಳು, ಮನ್ಯುಕೃತೇಭ್ಯಃ-: ಕೋಪದಿಂದ ಮಾಡಲ್ಪಟ್ಟ, 
ಪಾಪೇಭ್ಯಃ- ಪಾಪಗಳಿಂದ, ಮಾ- ನನ್ನನ್ನು, ರಕ್ಷಂತಾಂ- ಕಾಪಾಡಲಿ, ರಾತ್ರ್ಯಾ- ರಾತ್ರಿ 
ಕಾಲದಲ್ಲಿ, ಮನಸಾ: ಮನಸ್ಸಿನಿಂದಲೂ, ವಾಚಾ- ವಾಕ್ಕಿನಿಂದಲೂ, ಹಸ್ತಾಭ್ಯಾಂ- ಎರಡು 
ಕೈಗಳಿಂದಲೂ, ಪದ್ಭಾ £೦ ಪಾದಗಳಿಂದಲೂ, ಉದರೇಣ- ಕುಕ್ಚಿಯಿಂದಲೂ, ಶಿಶ್ನಾಂ 
ಶಿಶ್ನದಿಂದಲೂ, ಯತ್ನಾಪಂ- ಯಾವ ಪಾಪವನ್ನು, ಅಕಾರ್ಷಂ- ಮಾಡಿದೆನೋ, ತತ್‌ 
ಅದನ್ನು, ರಾತ್ರಿಃ- ರಾತ್ರಾ ಭಿಮಾನಿ ದೇವತೆಯು, ಅವಲಂಪತು- ಪರಿಹಾರ ಮಾಡಲಿ, 
ಮಯಿ- ನನ್ನಲ್ಲಿ, ಯತ್ನಿಂಚ- ಇನ್ನೇನಾದರೂ, ದುರಿತಂ- ಪಾಪವಿರುವುದನ್ನು, ಅಹಂ- 
ನಾನು, ಅಮೃತಯೋನೌ- ಮೋಕ್ಟಕ್ಕೆ ಕಾರಣನಾದಂಥ (ಮೋಕ್ಷದಾಯಕನಾದ) 
ಸೂರ್ಯೇಜ್ಯೋತಿಷಿ- ಪ್ರಕಾಶರೂಪನಾದ ಪರಮಾತ್ಮನಲ್ಲಿ ಜುಹೋಮಿ- ಹೋಮ 
ಮಾಡುತ್ತೇನೆ, ಅದಕ್ಕಾಗಿ, ಇದಂ- ಈ ಜಲವು, ಸ್ವಾಹಾ ಹೋಮ ಮಾಡಿದ್ದು ಆಗಲಿ. 

ಪುನರ್ಮಾರ್ಜನೆ 
ಹರಿನಿರ್ಮಾಲ್ಯದಿಂದ ಪುನಃ ಪ್ರೋಕ್ಷಣೆ ಮಾಡಿಕೊಳ್ಳಿರಿ 

ಆಪೋಹಿಷ್ಕೇತಿ ನವರ್ಚಸ್ಯ ಸೂಕ್ತಸ್ಯ ಅಂಬರೀಷಃ ಸಿಂಧುದ್ದೀಪ ಖುಷಿಃ । 
ಗಾಯತ್ರೀಛಂದಃ । ಪಂಚಮೀ ವರ್ಧಮಾನಾ | ಸಪ್ತಮೀ ಪ್ರತಿಷ್ಠಾ! ಅಂತ್ಯೇ ದ್ವೇ ಅನುಷ್ಟುಭೌ 
| ಆಪೋದೇವತಾ | ಪುನರ್ಮಾರ್ಜನೇ ವಿನಿಯೋಗಃ ॥ 


11 


ಓಂ ಆಪೋ ಹಿಷ್ಣಾ  ಮಯೋಭುವಸ್ತಾ ನ ಊರ್ಜೇ ದಧಾತನ | ಮಹೇ ರಣಾಯ 


ಚಕ್ಷಸೇ ॥ಯೋ ವಃ ಶಿವತಮೋ ರಸಸ್ತಸ್ಯ ಭಾಜಯತೇಹ ನಃ। ಉಶತೀರಿವ ಮಾತರಃ 
|| ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷೆಯಾಯ ಜಿನ್ನ | ಆಪೋ ಜನಯಥಾ ಚ 
ನಃ ॥ 


ಓಂ ಶಂನೋ ದೇವೀರಭೀಷ್ಟಯ ಆಪೋ ಭವಂತು ಪೀತಯೇ । ಶಂ 
ಯೋರಭಿಸ್ರವಂತು ನಃ ॥ 


ದೇವೀಃ: ಕ್ರೀಡಾದಿ ಗುಣವಿಶಿಷ್ಟನಾದ, ಅಪಃ- ಆಪ್‌ ಶಬ್ದವಾಚ್ಯನಾದ ಪರಮಾತ್ಮನೇ, 
ನಃ- ನಮ್ಮಗಳಿಗೆ, ಅಭೀಷ್ಟಯೇ- ಸರ್ವಾಭೀಷ್ಟಪ್ರಾಪ್ಯ ರ್ಥನಾಗಿ ಪೀತೆಯೇವ 
ಪಾನಕಾಗಿಯೂ, ಶಂ= ಶಂಖವು, ಭವಂತು: ಆಗಲಿ, ಶಂ- ಸುಖವನ್ನು, ಯೋಃ- 
ರೋಗನಾಶವನ್ನು, ನಃ- ನಮ್ಮಗಳಿಗೆ, ಸ್ರವಂತಂ- ಕೊಡತಕ್ಕವನು ಆಗಲಿ. 


ಈಶಾನಾ ವಾರ್ಯಾಣಾಂ ಕ್ಹಯಂತೀಶ್ಚರ್ಷಣೀನಾಮ್‌ ಆಪೋ ಯಾಚಾಮಿ 
ಭೇಷಜಮ್‌!॥। 


ಆಪಃ- ಅಪ್‌ ಶಬ್ದವಾಚ್ಯನಾದ ಪರಮಾತ್ಮನೇ, ವಾರ್ಯಾಣಾಂ- ನೀರಿನಲ್ಲಿಹುಟ್ಟುವ 
ಭತ್ತ ಮೊದಲಾದ ಧಾನ್ಯಗಳಿಗೆ, ಈಶಾನಾಂ- ಯಜಮಾನರಾದ, ಚರ್ಷಣೀನಾಂ- ದ್ವೀಪದ 
ಚತುಷ್ಟಾದ ಪ್ರಾಣಿಗಳ, ಕ್ಹಯಂತೀಃ- ಸಂಸಾರ ನಾಶಕವಾದ, ಭೇಷಜಂ- ಔಷಧ ರೂಪವಾದ 
(ಮದ್ದಿನರೂಪವಾದ) ಜ್ಞಾನವನ್ನೂ, ಯಾಚಾಮಿ- ಪ್ರಾರ್ಥಿಸುತ್ತೇನೆ. 


ಅಪ್ಪು ಮೇ ಸೋಮೋ ಅಬ್ರವೀದಂತರ್ವಿಶ್ಚಾನಿ ಭೇಷಜಾ । ಅಗ್ನಿಂ ಚ 
ವಿಶ್ವಶಂಭುವಮ್‌॥। 


ಅಪ್ಪು- ನೀರಿನಲ್ಲಿ ಅಂತಃ- ಆವಿರ್ಭವಿಸಿದ ಪರಮಾತ್ಮನಲ್ಲಿ, ವಿಶ್ಲಾನಿ- ಸಮಸ್ತಗಳಾದ, 
ಭೇಷಜಾ- ಔಷಧಗಳು ಇವೆಯೆಂದು, ಮೇ- ನನಗೋಸ್ಕರ, ಸೋಮಃ- ಸೋಮ 
ಶಬ್ದವಾಚ್ಯನಾದ ಭಗವಂತನು, ಅಬ್ರವೀತ್‌: ಹೇಳಿದನು. ವಿಶ್ವಶಂಭುವಂ- ಪ್ರಪಂಚಕ್ಕೆ 
ಸುಖವನ್ನು ಕೊಡುವ, ಅಗ್ನಿಂ ಚ- ಅಗ್ನಿಯನ್ನು, ಯಾಚಾಮಿ- ಪ್ರಾರ್ಥಿಸುತ್ತೇನೆ. 


ಆಪಃ ಪೃಣೀತ ಭೇಷಜಂ ವರೂಥಂ ತನ್ನೇಷಿಮಮ । ಜ್ಯೋಕ್ಚಸೂರ್ಯಂ ದೃಶೇ॥। 


ಅ 


12 


ಆಪಃ- ಅಪ್‌ ಶಬ್ದವಾಚ್ಯನಾದ ಪರಮಾತ್ಮನೇ, ಮಮ ನನ್ನ ತನ್ಹೇ- ಶರೀರಕ್ಕೋಸ್ಕರ, 
ವರೂಥಂ-: ರೋಗ ನಿವಾರಕವಾದ, ಭೇಷಜಂ- ಔಷಧರೂಪವಾದ ಜ್ಞಾನವನ್ನು , ಪ್ರಣೀತ: 
ದಯಮಾಡಿಕೊಡು, ಅದರಿಂದ ಜ್ಯೋಕ್‌ - ಬಹಳ ಕಾಲ, ಸೂರ್ಯಂ- ಸೂರ್ಯಾಂತರ್ಗತ 
ಪರಮಾತ್ಮನನ್ನು, ದೃಶೇ- ನೋಡುತ್ತೇನೆ. 


ಇದಮಾಪ:ಃ ಪ್ರವಹತ ಯತ್ನಿಂಚ ದುರಿತಂ ಮಯಿ । ಯದ್ವಾಹಮಭಿದುದ್ರೋಹ 
ಯದ್ವಾ ಶೇಪ ಉತಾನೃತಮ್‌॥ 


ಆಪಃ- ಆಪ್‌ ಶಬ್ದವಾಚ್ಯನಾದ ಪರಮಾತ್ಮನೇ, ಮಯಿ- ನನ್ನಲ್ಲಿ ಯತ್‌ ಕಿಂಚ 
ಯಾವುದಾದರೂ, ದುರಿತಂ- ಪಾಪವು ಇದ್ದರೆ ವಾ- ಅಥವಾ, ಅಹಂ: ನಾನು, ಯತ್‌ 
ಯಾವುದು, ಅಭಿದುದ್ರೋಹ= ದ್ರೋಹ ಮಾಡಿದ್ದುಇದೆಯೋ, ವಾ: ಅಥವಾ, ಯತ್‌ 
ಯಾವುದಾದರೂ, ಶೇಪೇ- ಶಾಪವನ್ನು ಕೊಟ್ಟಿದ್ದರೆ, ಉತ- ಮತ್ತು, ಅನೃತಂ: ಸುಳ್ಳು 
ಹೇಳಿದ್ದು ಇದ್ದರೆ, ಇದಂ- ಈ ಎಲ್ಲವನ್ನು ಪ್ರವಹತ- ಪರಿಹರಿಸು. 


ಆಪೋ ಅದ್ಯಾನ್ನಚಾರಿಷಂ ರಸೇನ ಸಮಗಸ್ಥಹಿ । ಪಯಸ್ವಾನಗ್ನ ಆಗಹಿ ತಂ ಮಾ 
ಸಂಸ್ಕಜ ವರ್ಚಸಾ॥ 


ಆಪಃ- ಅಪ್‌ ಶಬ್ದವಾಚ್ಯನಾದ ಪರಮಾತ್ಮನೇ, ಅಹಂ- ನಾನು, ಅದ್ಯ- ಈಗ, 
ಅನ್ವಚಾರಿಷಂ- ನಿನ್ನನ್ನು ಅನುಸರಿಸುತ್ತೇನೆ, ರಸೇನ- ಉದಕ ಸಾರದಿಂದ, ಸಮಗಸ್ಥಹಿ- 
ಕೂಡಿದವನಾಗಿದ್ದೇನೆ. ಪಯಸ್ವಾನ್‌- ಉದಕದಲ್ಲಿ ಇರುವ, ಅಗ್ನೇ: ಓ ಅಗ್ನಿಯೇ! 
ನೀನು, ಆಗಹಿ- ಬಾ, ತಂ- ಅಂಥಾ, ಮಾಎ ನನ್ನನ್ನು ವರ್ಚಸಾ ಕಾಂತಿಯಿಂದ (ಬ್ರಹ್ಮ 
ವರ್ಚಸಿನಿಂದ), ಸಂಸ್ರಜ- ಸೇರಿಸು. 


ಸಸ್ರುಷೀರಿತ್ಯಸ್ಯ ವಾಮದೇವ ಯಷಿಃ । ಅನುಷ್ಟುಪ್‌ ಛಂದಃ 1ಆಪೋ ದೇವತಾ। 
ಮಾರ್ಜನೇ ವಿನಿಯೋಗಃ । 

ಓಂ ಸಸ್ರುಷೀಸ್ತದಪಸೋ ದಿವಾನಕ್ತಂ ಚ ಸಸ್ರುಷೀಃ। ವರೇಣ್ಯಕ್ರತೂರಹಮಾ 

` ದೇವೀರವಸೇ ಹುವೇ ॥ 

ಓ ಪರಮಾತ್ಮನೇ ನನ್ನಿಂದ, ದಿವಾ- ಹಗಲಿನಲ್ಲಿ, ನಕ್ತಂಚ- ರಾತ್ರಿಕಾಲದಲ್ಲಿಯೂ 
ಮಾಡಲ್ಪಟ್ಟ ಪಾಪಗಳನ್ನು, ಸಸೃಷೀಃ- ಪರಿಹಾರ ಮಾಡು, ವರೇಣ್ಯಕ್ರತೌ- ಶ್ರೇಷ್ಠವಾದ 
ಈ ಸಂಧ್ಯಾಯಜ್ಞದಲ್ಲಿ, ಅವಸೇ- ನನ್ನ ರಕ್ಷಣೆಗಾಗಿ, ದೇವೀಃ- ಕ್ರೀಡಾದಿ ರೂಪನಾದ, 
ಆಪಃ- ಆಪ್‌ ಶಬ್ದ ವಾಚ್ಯನಾದ ನಿನ್ನಲ್ಲಿ, ಆಹುವೇ= ಸಮರ್ಪಣೆ ಮಾಡುತ್ತೇನೆ. 


13 


ಅಘಮರ್ಷಣ ಸೂಕ್ತ 
ಒಂದು ಉದ್ದರಣೆ ನೀರು ಕೈಯಲ್ಲಿ ಹಿಡಿದು ಪಠಿಸಿರಿ 


ಖತಂ ಚೇತ್ಯಸ್ಯ ಸೂಕ್ತಸ್ಯ ಅಘಮರ್ಷಣ ಯಷಿಃ | ಅನುಷ್ಟುಪ್‌ ಛಂದಃ । ಭಾವವೃತ್ತೋ 
ದೇವತಾ | ಪಾಪಪುರುಷವಿಸರ್ಜನೇ ವಿನಿಯೋಗಃ ॥ 


ಓಂಯತಂಚ ಸತ್ಯಂ ಚಾಭೀದ್ದಾತ್‌ ತಪಸೋ ಧ್ಯಜಾಯತ | ತತೋ ರಾತ್ರ ಹಜಾಯತ 
ತತಃ ಸಮುದ್ರೋ ಅರ್ಣವಃ 11 ಸಮುದ್ರಾದರ್ಣವಾದಧಿ ಸಂವತ್ನರೋ ಅಜಾಯತ 
I ಅಹೋರಾತ್ರಾಣಿ ವಿದಧದಿಶ್ರಸ್ಕ ಮಿಷತೋ ವಶೀ | ಸೂರ್ಯಾಚಂದ್ರಮಸು ಧಾತಾ 


ಯಥಾ ಪೂರ್ವಮಕಲ್ಪಯತ್‌। ದಿವಂ ಚ ಪೃಥಿವೀಂ ಚಾಂತರಿಕ್ಶಮಥೋ ಸ್ವ 

(ಮೂಗಿನ ಬಲಹೊಳ್ಳೆಯಿಂದ ನೀರನ್ನು ಮೂಸಿ ಎಡಮೂಗಿನ ಹೊಳ್ಳೆಯಿಂದ 
ಉಚ್ಛ್ರಾಸವನ್ನೂ ನೀರಿನಲ್ಲಿ. ಬಿಟ್ಟು ಎಡಭಾಗದಲ್ಲಿ ನೀರನ್ನು ಬಿಡಬೇಕು. ಆನಂತರ 
ಆಚಮನ ಮಾಡಬೇಕು). 


೧) ಅಭೀದ್ದಾತ್‌- ಎಲ್ಲಾ ಕಡೆಯಲ್ಲಿಯೂ ಪ್ರಕಾಶಿಸುವ ಪರಬ್ರಹ್ಮನಿಂದ, ತಪಸಃ-ಎ 
ಆಲೋಚನೆಗಿಂತ, ತತ ತರುವಾಯ, ಯತಂಚ- ಸತ್ಯ ಸಂಕಲ್ಪವು, ಸತ್ಯಂಚವ ಸತ್ಯವಾದ 
ವಾಕ್ಕು, ಅಜಾಯತ: ಹುಟ್ಟಿತು. ತತಃ ಆ ಪರಮಾತ್ಮನಿಂದ, ರಾತ್ರೀ: ರಾತ್ರಿಕಾಲವು, 
ಅರ್ಣವಃ- ನೀರಿನಿಂದ ಕೂಡಿದ, ಸಮುದ್ರಃ- ಸಮುದ್ರವು, ಅಜಾಯತ: ಹುಟ್ಟಿತು, 
ಆರ್ಣವಾತ್‌- ನೀರಿನಿಂದ ಕೂಡಿದ, ಸಮುದ್ರಾತ್‌- ಸಮುದ್ರಕ್ಕಿಂತಲೂ, ಅಧಿ- ಅನಂತರ, 
ಸಂವತ್ತರಃ- ಸಂವತ್ಸರವು ಅಜಾಯತ: ಹುಟ್ಟಿತು, ಸಃ- ಅಂಥಾ ಪರಮಾತ್ಮನು, ಅಹೋ 
ರಾತ್ರಾಣಿ- ಹಗಲು ರಾತ್ರಿಗಳನ್ನು, ವಿದಧತ್‌- ಉಂಟು ಮಾಡಿದವನಾಗಿ, ನಿಮಿಷತಃ- 
ನಿಮೇಷಾದಿಗಳಿಂದ ಕೂಡಿದ, ವಿಶ್ವಸ್ತ: ಸಕಲ ಪ್ರಾಣಿಗಳಿಗೂ, ವಶೀ- ಸ್ವಾಮಿಯಾಗಿ 
(ವರ್ತತೇ: ಇದ್ದಾನೆ). 

ಧಾತಾ: ಸೃಷ್ಟಿಕರ್ತನಾದ ಪರಮಾತ್ಮನು, ಸೂರ್ಯಚಂದ್ರಮಸೌ- ಸೂರ್ಯ 
ಚಂದ್ರರನ್ನು ಯಥಾಪೂರ್ವಂ- ಪೂರ್ವದಂತೆ, ಅಕಲ್ಪಯತ್‌- ಸೃಷ್ಟಿ ಮಾಡಿದನು, 
ಅಥೋ: ಅನಂತರದಲ್ಲಿ, ದಿವಂಚ- ಸ್ವರ್ಗಲೋಕವನ್ನು, ಪೃಥಿವೀಂಚ- ಪೃಥಿವಿಯನ್ನು ಕ್ಯ 


ಅಂತರಿಕ್ಷಂ- ಆಕಾಶವನ್ನು, ಸ್ಟ ಷ್ಟ ಎ ಸ್ವರ್ಗಲೋಕದ ಭೋಗಗಳನ್ನು, ಅಕಲ್ಪಯತ್‌- ಸೃಷ್ಟಿ 
ಮಾಡಿದನು. 


14 


ಅರ್ಫ್ಥ್ಯಪ್ರದಾನ 
ಎದ್ದು ನಿಂತು ೩ ಬಾರಿ ಅರ್ಥ್ಯ ನೀಡಿರಿ. 
ಆಚಮನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ ಅನಂತರ ಈ ಕೆಳಗಿನ 
ಮಂತ್ರವನ್ನು ಉಚ್ಚರಿಸಿರಿ. 
ಅದ್ಯಪೂರ್ವೋಚ್ಚರಿತ ಏವಂಗುಣಗಣವಿಶೇಷಣವಿಶಿಷ್ಟಾಯಾಂ ಅಸ್ಪದ್ಯುರ್ವಂತರ್ಗತ- 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಸವಿತೃನಾಮಕಶ್ರೀಲಕ್ಷ್ಮೀನಾರಾಯಣ ಪ್ರೇರಣಯಾ 
ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಪ್ರಾತರಹಮರ್ಫ್ಥ್ಯಪ್ರದಾನಂ ಕರಿಷ್ಯೇ॥ 


ನೀರಿನಲ್ಲಿಹಿಂದೆ ಸೂಚಿಸಿದ ಯಂತ್ರರಾಜನನ್ನು ಬರೆದು ಹೂ, ತುಳಸಿ, ದರ್ಭೆಗಳನ್ನು 
ಹಾಕಿ ಆ ಉದಕವನ್ನೇ ಅರ್ಫ್ಯಕ್ಕೆ ಉಪಯೋಗಿಸಬೇಕು. ಅರ್ಫ್ಯವನ್ನು 
ಸೂರ್ಯಾಬಭಿಮುಖವಾಗಿ ನಿಂತುಕೊಂಡು, ಸೂರ್ಯನನ್ನು ನೋಡುತ್ತಾ, ಕೈಯನ್ನು 
ಗೋಶೃಂಗ ಮಾತ್ರಕ್ಕೆ ಎತ್ತಿ ಅರ್ಯ ಕೊಡಬೇಕು. ಮಂದೇಹರೆಂಬ ಮಹಾಬಲಿಷ್ಠರೂ, 
ಪರಮದಾರುಣರೂ ಆದ ರಾಕ್ಷಸರು ಪ್ರತಿ ಸಂಧ್ಯಾಕಾಲದಲ್ಲಿಯೂ ಸೂರ್ಯನೊಡನೆ 
ಯುದ್ಧಮಾಡಿ ಸೂರ್ಯನನ್ನು ಭಕ್ಷಿಸುವುದಕ್ಕೆ ಉದ್ಯುಕ್ತರಾಗಿ ಬರುತ್ತಾರೆ. ಇವರುಗಳಿಗೆ 
ಪ್ರತಿದಿನವೂ ಜನನ-ಮರಣವೆಂಬ ಶಾಪವೂ-ವರವೂ ಬ್ರಹ್ಮದೇವರಿಂದ ಕೊಡಲ್ಪಟ್ಟಿದೆ. 
ಆ ರಾಕ್ಷಸರ ವಧಾರ್ಥವಾಗಿ "ಓಂ' ಕಾರ ಗಾಯತ್ರೀಮಂತ್ರವನ್ನು ಅಭಿಮಂತ್ರಿಸಿ 
ವಜ್ರೀಭೂತವಾದ ಅರ್ಥ್ಯೋದಕವನ್ನು ಅವರ ವಾಹನದ ನಾಶಕ್ಕಾಗಿ ೧. ಶಸ್ತ್ರದಾಶಕ್ಕಾಗಿ, 
೧. ವಧಾರ್ಥವಾಗಿ, ೧. ಈ ರೀತಿ ವಾಲಖಿಲ್ಯಾದಿ ಬ್ರಾಹ್ಮಣೋತ್ತಮರ ಮೂರು 
ಅರ್ಫ್ಯಗಳಿಂದ ಅವರು ದಗ್ಗರಾಗಿ ಸೂರ್ಯನು ಈ ಪ್ರಪಂಚಪಾಲನೆ ಮಾಡುತ್ತಾನೆ ಎಂದು 

"ವಿಷ್ಣುಪುರಾಣ' ೮ನೇ ಅಧ್ಯಾಯದಲ್ಲಿ ವಿವರಿಸಲ್ಪಟ್ಟಿದೆ. 

ಮಂದೇಹ ದೈತ್ಯರ ವಾಹನ ನಾಶಕ್ಕಾಗಿ 
ಮೊದಲನೆಯ ಅರ್ಫ್ಥ್ಯ 


ಓಂ ಪ್ರಣವಸ್ಯ ಪರಬ್ರಹ್ಮ ಯಷಿಃ | ಪರಮಾತ್ಮಾ ದೇವತಾ । ದೈವೀಗಾಯತ್ರೀ ಛಂದಃ 
ವ್ಯಾಹೃತೀನಾಂ ಪ್ರಜಾಪತ್ಯಾದಯ ಯುಷಯಃ | ಅಗ್ನಿವಾಯುಸೂರ್ಯಾದಯೋ ದೇವತಾಃ 
ಗಾಯತ್ರು ಷ್ಣಿಗನುಷ್ಟುಬಾದಿ ಛಂದಾಂಸಿ | ಗಾಯತ್ರ್ಯಾಃ ವಿಶ್ವಾಮಿತ್ರ ಯಷಿಃ | ಗಾಯತ್ರೀ 
ಛಂದಃ । ಸವಿತಾ ದೇವತಾ ।ಟ 

ಓಂ ಭೂರ್ಭುವಃ ಸಃ । ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । 


ವ 


ಧಿಯೋ ಯೋ ನಃ ಪ್ರಚೋದಯಾತ್‌ ॥ 


15 


ಹೃದಯ ಮುಟ್ಟಿ ಆತ್ಮಸಂರಕ್ಷಣೆ ಮಾಡಿಕೊಳ್ಳಿ 

ಪ್ರತಿಚಕ್ಚ್ವ ವಿಚಕ್ಸ್ವೇತ್ಯಸ್ಯ ಮಂತ್ರಸ್ಯ ವಸಿಷ್ಠ ಖುಷಿಃ | ಇಂದ್ರಾಸೋಮೌ ದೇವತೇ। 
ಅನುಷ್ಟುಪ್‌ ಛಂದಃ | ಅರ್ಫ್ಯಾಧಿಕಾರಾರ್ಥೇ ಆತ್ಮ ಸಂರಕ್ಷಣಾರ್ಥೇ ಚ ಜಪೇ ವಿನಿಯೋಗಃ। 

ಓಂ ಪ್ರತಿಚಕ್ಟ್ಯ ವಿ ಚಕ್ಷ್ಯೇಂದ್ರಶ್ಚ ಸೋಮ ಜಾಗೃತಂ । ರಕ್ಷೋಭ್ಯೋ ವಧಮಸ್ಯ 
ತಮಶನಿಂ ಯಾತು ಮದ್ಭ್ಯಃ ॥ (ಯ.೭.೧೦೪) 

ಇಂದ್ರಂದ ಸವೆಗ್ಯಶಪರ್ಯಯುಕ್ತನಾದ ("ಇದಿ' ಪರಮೈಶ್ಚರ್ಯೇ) ನಾರಾಯಣನೇ, 
ಸೋಮಜಾಗೃತಂ- ಚಂದ್ರನನ್ನು ಪ್ರಕಾಶಪಡಿಸುವಂಥಾ ಸೂರ್ಯನನ್ನು ರಕ್ಟೋಭ್ಯಃ- 
ರಾಕ್ನಸರುಗಳಿಂದ ಇವನಿಗೆ ಬರುವ, ವಧಂ- ಆಪತ್ತನ್ನು, ಪ್ರತಿಚಕ್ಚ್ವ- ಮುಂದೆಯೇ 
ತಿಳಿದು, ವಿಚಕ್ಸ್ವ- ವಿಶೇಷವಾಗಿ ನೋಡಿ, ಅದ್ಭೃ್ಯಃ- ಗಾಯತ್ರೀ ಮಂತ್ರಜಲದಿಂದ, 
ಅಶನಿಂ ಇವ- ವಜ್ರಾಯುಧದಂತೆ ತೀಕ್ಷ್ಣವಾದ ಆಪತ್ತನ್ನು, ತಂ- ಆಮಂದೇಹನೆಂಬ 
ರಾಕ್ಷಸನನ್ನು, ಯಾಂತು- ಹೊಂದುವಂತೆ ಮಾಡು. 


ಮಂದೇಹ ದೈತ್ಯರ ಶಸ್ತನಾಶಕ್ಕಾಗಿ ಎರಡನೆ ಅರ್ಫ್ಯ 
ಓಂ ಭೂರ್ಭುವಃ ಸ | ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ ॥ 
ಹೃದಯ ಮುಟ್ಟಿ ಆತ್ಮಸಂರಕ್ಟಣೆ ಮಾಡಿಕೊಳ್ಳಿ 
ಬ ಆಅ ಲು ೪ 


ಪ್ರತಿಚಕ್ಷ ವಿಚಕ್ಷ್ವೇತ್ಯಸ್ಯ ಮಂತ್ರಸ್ಯ ವಸಿಷ್ಠ ಖುಷಿಃ | ಇಂದ್ರಾಸೋಮೌ ದೇವತೇ। 
ಉನ ಬನ ರಳ ಡಿ ೨ 
ಅನುಷ್ಟುಪ್‌ ಛಂದಃ | ಅರ್ಫ್ಯಾಧಿಕಾರಾರ್ಥೇ ಆತ್ಮ ಸಂರಕ್ಷಣಾರ್ಥೇ ಚ ಜಹೇ ವಿನಿಯೋಗಃ। 


ಓಂ ಪ್ರತಿಚಕ್ಷ ವಿ ಚಕ್ಷ್ಮೇಂದ್ರಶ್ವ ಸೋಮ ಜಾಗೃತಂ । ರಕ್ಷೋಭ್ಯೋ ವಧಮಸ್ಯ 
ತಮಶನಿಂ ಯಾತು ಮದ್ಭ್ಯಃ ॥ (ಜು.೭.೧೦೪) 


ಮಂದೇಹ ದೈತ್ಯರ ನಾಶಕ್ಕಾಗಿ 
ಮೂರನೆಯ ಅರ್ಯ 


ಓಂ ಭೂರ್ಭುವಃ ಸಃ । ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ | 


ಛೆ 


ಧಿಯೋ ಯೋ ನಃ ಪ್ರಚೋದಯಾತ್‌ ॥ 


16 


ಪ್ರಾಯಶ್ಚಿತ್ತಾರ್ಫೃ 
ಕಾಲವು ಮೀರಿದ್ದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಿರಿ 


ಸಂಧ್ಯಾಕಾಲಾತೀತದೋಷಪ್ರಾಯಶ್ಚಿಶ್ತಾರ್ಥಮ್‌ ಚತುರ್ಥಾರ್ಫ್ಥ್ಯಪ್ರದಾನೇ 
ವಿನಿಯೋಗಃ ॥1 


ಯದದ್ಯ ಕಚ್ಚೇತಿ ಮಂತ್ರಸ್ಯ ಸುವಾಕ್ಚಯಷಿಃ | ಗಾಯತ್ರೀ ಛಂದಃ । ಸೂರ್ಯೋದೇವತಾ 
ಪ್ರಾಯಶ್ಚಿತ್ರಾರ್ಥ್ಯಪ್ರದಾನೇ ವಿನಿಯೋಗಃ ॥ 


ಓಂ ಯದದ್ಯಕಚ್ಚ ವೃತ್ರಹನ್ನುದಗಾ ಅಭಿಸೂರ್ಯ । ಸರ್ವಂ ತದಿಂದ್ರ ತೇ ವಶೇ॥ 


ಗಾಯತ್ರೀ ಆವಾಹನೆ 
ಸಂಧ್ಯಾದೇವಿಯನ್ನು ಹೃದಯದಲ್ಲಿ ಆವಾಹನೆ ಮಾಡಿಕೊಳ್ಳಿ 
ಹೃದಯಸ್ಮಾ ತು ಗಾಯತ್ರೀ ಹೃದ್ದುಹಾನ್ನುಖನಿಸೃತಾ । 
ಹತ್ತಾ ಹ್ಯಾದಿತ್ಯಶತ್ರೂಂಶ್ಚ ವಿಶಸ್ತ ಹೃದಯಂ ಮಮ ॥ 
ವ ಚ ವಲ 
ಉತ್ತಿಷ್ಠ ದೇವಿ ಗಂತವ್ಯಂ ಪುನರಾಗಮನಾಯ ಚ । 
ಉತ್ತಿಷ್ಠ ದೇವಿ ಸ್ಥಾತವ್ಯಂ ಪ್ರವಿಶ್ಯ ಹೃದಯಂ ಮಮ ॥। (ಪ್ರಾರ್ಥಿಸಬೇಕು) 


ಹೃದಯದಲ್ಲಿರುವ ಗಾಯತ್ರಿಯು ಹೃದುಹಾದಿಂದ ಹೊರಗೆ ಹೊರಟು ಸೂರ್ಯ 
ಶತ್ರುರನ್ನು ಕೊಂದು ಪುನಃ ನನ್ನ ಹೃದಯವನ್ನು ಪ್ರವೇಶಿಸಿ ವಾಸಮಾಡಲಿ. 
ಅಸಾವಾದಿತ್ಯೋ ಬ್ರಹ್ಮ । ಓಂಮಾಪೋಜ್ಯೋತೀರಸೋತಮೃತಂಬ್ರಹ್ಮ ಭೂರ್ಭುವಃ 
ಸುವರೋಮ್‌ ॥।। (ನೀರುಸಹಿತವಾಗಿ ಪ್ರದಕ್ಷಿಣೆಮಾಡಿ ಕುಳಿತು ಎರಡು ಬಾರಿ ಆಚಮನ 
ಮಾಡಬೇಕು). 
ತರ್ಪಣ 
ಭಗವಂತನಿಗೆ ತರ್ಪಣ ನೀಡಿರಿ 


(ಶುಕ್ಲಪಕ್ಷದಲ್ಲಿ) ಓಂ ಕೇಶವಂ ತರ್ಪಯಾಮಿ | ನಾರಾಯಣಂ ತರ್ಪಯಾಮಿ । 
ಮಾಧವಂ ತರ್ಪಯಾಮಿ । ಗೋವಿಂದಂ ತರ್ಪಯಾಮಿ । ವಿಷ್ಣುಂ ತರ್ಪಯಾಮಿ । 
` ಮಧುಸೂದನಂ ತರ್ಪಯಾಮಿ । ತ್ರಿವಿಕ್ರಮಂ ತರ್ಪಯಾಮಿ | ವಾಮನಂ ತರ್ಪಯಾಮಿ। 
ಶ್ರೀಧರಂ ತರ್ಪಯಾಮಿ । ಹೃಷೀಕೇಶಂ ತರ್ಪಯಾಮಿ । ಪದ್ಮನಾಭಂ ತರ್ಪಯಾಮಿ। 
ದಾಮೋದರಂ ತರ್ಪಯಾಮಿ । ಕ 
(ಕೃಷ್ಣಪಕ್ಷದಲ್ಲಿ) ಓಂ ಸಂಕರ್ಷಣಂ ತರ್ಪಯಾಮಿ । ವಾಸುದೇವಂ ತರ್ಪಯಾಮಿ। 
ಪ್ರದ್ಯುಮ್ನಂ ತರ್ಪಯಾಮಿ । ಅನಿರುದ್ದಂ ತರ್ಪಯಾಮಿ । ಪುರುಷೋತ್ತಮಂ ತರ್ಪಯಾಮಿ। 
ಅಧೋಕ್ಷಜಂ ತರ್ಪಯಾಮಿ । ನಾರಸಿಂಹಂ ತರ್ಪಯಾಮಿ । ಅಚ್ಯುತಂ ತರ್ಪಯಾಮಿ | 


17 


ಜನಾರ್ದನಂ ತರ್ಪಯಾಮಿ । ಉಪೇಂದ್ರಂ ತರ್ಪಯಾಮಿ | ಹರಿಂ ತರ್ಪಯಾಮಿ । 
ಶ್ರೀಕೃಷ್ಣಂ ತರ್ಪಯಾಮಿ | 


ಭೂತೋಚ್ಚಾಟನೆ 
ಭೂತಗಳನ್ನು ಓಡಿಸಿರಿ 
ಅಪಸರ್ಪಂತ್ಲಿತ್ಯಸ್ಯ ಮಂತ್ರಸ್ಯ ವಾಮದೇವ ಖುಷಿಃ | ಅನುಷ್ಟುಪ್‌ ಛಂದಃ । ಸತ್ಯೋ 
ದೇವತಾ । ಸಮಸ್ತಭೂತೋಚ್ಚಾಟನೇ ವಿನಿಯೋಗಃ ॥॥ 
ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾಃ I 
(ಯೇ ಭೂತಾ ಅಂತರಿಕ್ಸಸ್ಕಾ ಯೇ ಭೂತಾ ದಿವಿ ಸಂಸ್ಥಿತಾಃ ॥) 
ಯೇ ಭೂತಾ ವಿಫಕರ್ತಾರಸ್ತೇ ಗಚ್ಛಂತು ಶಿವಾಜ್ಞಯಾ । 


ಭುವಿ ಭೂಮಿಯಲ್ಲಿ, ಸಂಸ್ಥಿತಾಃಎ ವಾಸಮಾಡುವ, ಯೇಭೂತಾಃ- 
ಭೂತಗಳೆಲ್ಲವೂ, ಅಪಸರ್ಪಂತು- ಹೊರಗೆ ಹೋಗಲಿ, ವಿಘುಕರ್ತಾರಃ- ಸತ್ಕಾರ್ಯಗಳಿಗೆ 
ವಿಘ್ನ ಮಾಡುವಂಥಾ, ತೇ ಭೂತಾಃ- ಆ ಎಲ್ಲ ಭೂತಗಳು, ಶಿವಾಜ್ಞಯಾ- ರುದ್ರದೇವರ 
ಆಜ್ಞಾದಿಂದ, ನಶ್ಯಂತಂ- ನಾಶವಾಗಲಿ. 
ಅಪಕ್ರಾಮಂತು ತೇ ಭೂತಾ: ಕ್ರೂರಾಶ್ಚೆವ ತು ರಾಕ್ಷಸಾಃ । 
ಯೇಚಾತ್ರ ನಿವಸಂತ್ಯೇವ ದೇವತಾ ಭುವಿ ಸಂತತಂ ॥ 
(ಭೂತಪ್ರೇತಪಿಶಾಚಾ ಯೇ ಯೇ ಚಾನ್ಯೇ ಭುವಿ ಭಾರಕಾಃ 1) 
ತೇಷಾಮಪ್ಯವಿರೋಧೇನ ಬ್ರಹ್ಮಕರ್ಮ ಸಮಾರಭೇ ॥ 
ನಿರಸ್ತ: ಪರಾವಸುಃ | ಇದಮಹಮರ್ವಾವಸೋಃ ಸದನೇ ಸೀದಾಮಿ । 


ಕ್ರೂರಾಶ್ಚೆವತು ರಾಕ್ಷಸಾಃ: ಕ್ರೂರರಾದ ರಾಕ್ಷಸರು, ಭೂತಾದ್ಯಾಃ- ಭೂತಗಳೇ 
ಮೊದಲಾದವುಗಳು, ಅಪಕ್ರಾಮಂತು- ಹೊರಟು ಹೋಗಲಿ, ಅತ್ರ: ಈ ಭೂಮಿಯಲ್ಲಿ, 
ಸತತಂ- ಯಾವಾಗಲೂ, ನಿವಸಂತಿ- ವಾಸಮಾಡುವ, ಯಾಃ: ಯಾವ ಯಾವ ದೇವತಾಃ 
ದೇವತೆಗಳೋ, ತೇಷಾಮಪಿ- ಆ ದೇವತೆಗಳಿಗೂ, ಅವಿರೋಧೇನ= ವಿರೋಧವಲ್ಲದಂತೆ, 
ಬ್ರಹ್ಮಕರ್ಮ- ವೇದೋಕ್ತ ಕರ್ಮವನ್ನು, ಸಮಾರಭೇ- ಪ್ರಾರಂಭಿಸುತ್ತೇನೆ. 


ಆಸನಶುದ್ಧಿ 
ಕುಳಿತ ಆಸನ ಮುಟ್ಟಿ ಪ್ರಾರ್ಥಿಸಿರಿ 
ಪಢೀತಿ ಮಂತ್ರಸ ಮೇರುಪೃಷ್ಠ ಖಷಿಃ | ಸುತಲಂ ಛಂದಃ | ಕೂರ್ಮೋ ದೇವತಾ। 
ಲ*ವ ಡಿ) ಲ 
ಆಸನೇ ವಿನಿಯೋಗ: ॥ 


18 


ಪೃಥ್ವಿ ತಯಾ ಧೃತಾ ಲೋಕಾಃ ದೇವಿ ತ್ಪಂ ವಿಷ್ಣುನಾ ಧೃತಾ । 
ತ್ವಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಮ್‌ ॥ 
ಮಾಂ ಚ ಪೂತಂ ಕುರು ಧರೇ ನತೋಶಸ್ಥಿ ತ್ವಾಂ ಸುರೇಶರಿ । 
ಆಸನೇ ಸೋಮಮಂಡಲೇ ಕೂರ್ಮಸ್ಸ್ಥಂಧೇ ಉಪವಿಷ್ಟೋಪಸ್ಥಿ || 
“ಓಂ ಮಂ ಮಂಡೂಕಾಯ ನಮಃ, ಓಂ ಕುಂ ಕೂರ್ಮಾಯ ನಮಃ, ಓಂ ವಂ 
ವರಾಹಾಯ ನಮಃ, ಓಂ ಶೇಷಾಯ ನಮಃ, ಓಂ ಕಂ ಕಾಲಾಗ್ನಿರುದ್ರಾಯ ನಮಃ, ಓಂ 
ವಂ ವಜ್ರಾಸನಾಯ ನಮಃ' (ಎಂದು ಹೇಳುತ್ತಾ ಆಸನಮುಟ್ಟಿ ಜಪಿಸಬೇಕು. ಆಮೇಲೆ 
ದಿಗ್ಗಂಧನವನ್ನುಮಾಡಬೇಕು). ಪೃಥ್ಧಿ ಮುದ್ರೆಯನ್ನು ತೋರಿಸಬೇಕು, ಯಂತ್ರವನ್ನುಬರೆದು 
ಅದರ ಮೇಲೆ ಕುಳಿತುಕೊಳ್ಳಬೇಕು ಎಂದು ಪ್ರಮಾಣವಿದೆ. 
ಪೃಥ್ಲೀ- ಪೃಥಿವಿಯೇ, ಲೋಕಾಃ- ಊರ್ಧ್ವ ಅಧೋಲೋಕಗಳು, ತ್ವಯಾ: ನಿನ್ನಿಂದ, 
ಧೃತಾಃ- ಧರಿಸಲ್ಪಟ್ಟಿವೆ. ದೇವಿ- ಪೃಥಿವೀನಾಮಕ ದೇವಿಯೇ, ತ್ವಂ- ಬನು ವಿಷ್ಣುನಾ- 
ವ್ಯಾಪ್ತನಾದ ಪರಮಾತ್ಮನಿಂದ, ಧೃತಾಂ ಧರಿಸಲ್ಪಟ್ಟಿದ್ದೀ. ದೇವಿಎ ಹೇಪ ೈಧಿವೀ ದೇವತೆಯೇ, 
ಮಾಂ ನ ನಃ ನ್ನು, ಇ ಧರಿಸು, ಆಸನಂ- ನಾನು ಕುಳಿತಿರುವ, ಆಸನವನ್ನೂ 
ವಿತ್ರಂಕುರುನ. ಪವಿತ್ರವನ್ನಾಗಿ ಮಾಡು, ಸುರೇಶ್ವರಿ- ದೇವತಾ ಶ್ರೇಷ್ಠಳೆ, ತ್ವಾಂ- ನಿನ್ನನ್ನು. 
ಚತ ನಮಸ್ಕಾರ ಮಾಡುತ್ತೇನೆ. 


ದಿಗ್ಗಂಧನಮಂತ್ರ 

"ಓಂ ಅಸ್ಟ್ರಾಯ ಫಟ್‌ ಓಂ' ಎಂಬ ಸುದರ್ಶನ ಮಂತ್ರವನ್ನು ಹೇಳುತ್ತಾ ಹತ್ತು 
ದಿಕ್ಕುಗಳಲ್ಲಿ ತೋರ್ಬೆರಳು, ನಡುಬೆರಳು ಇವುಗಳನ್ನು ತೋರಿಸಬೇಕು. ಈ ಎರಡು 
ಬೆರಳುಗಳು ಒಟ್ಟುಗೂಡಿದರೆ ನಾರಾಚಮುದ್ರೆಯೆನಿಸುತ್ತದೆ. ಹೀಗೆ 
ನಾರಾಚಮುದ್ರೆಯನ್ನು ಹತ್ತು ದಿಕ್ಕುಗಳಿಗೂ ತೋರಿಸುತ್ತಾ ಅಗ್ನಿಯ ಕೋಟೆಯು ತನ್ನ 
ಸುತ್ತಲೂ ಏರ್ಪಟ್ಟಂತೆಯೂ, ಅದನ್ನು ದಾಟಿ ಯಾವ ದೈತ್ಯರೂ ಒಳಗೆ ಬಾರದಂತೆ 
ಮಾಡಿದಂತೆಯೂ ಭಾವಿಸಬೇಕು. ಮೇಲ್ಕಂಡ ಸುದರ್ಶಮಂತ್ರವನ್ನು ಜಪಿಸುತ್ತಾ ರಂ, 
ರಂ ಎಂದು ಸುದರ್ಶನ ಬೀಜಾಕ್ಷರವನ್ನು ಜಪಿಸುತ್ತಾ- 


"ದಿಕ್ಷು ವಿದಿಕ್ಷು ಬಧ್ನಾಮಿ ನಮಶ್ಚಕ್ರಾಯ ಸ್ಟಾಹಾ' 
ಎಂದು ಹೇಳುತ್ತಾ ದಿಗ್ಬಂಧನವನ್ನು ಮಾಡಬೇಕು. 
ಗುರುನಮಸ್ಕಾರ 


ಶ್ರೀ ಗುರುಭ್ಯೋ ನಮಃ । ಪರಮಗುರುಭ್ಯೋ ನಮಃ । ಶ್ರೀಮದಾನಂದತೀರ್ಥ- 
ಭಗವತ್ಪಾದಾಚಾರ್ಯೇಭ್ಯೋ ನಮಃ | ಶ್ರೀವೇದವ್ಯಾಸಾಯ ನಮಃ । ಓಂ ಭಾರತ್ಯೈ ನಮಃ। 


19 


ಓಂ ಸರಸ್ವತ್ಯೈ ನಮಃ | ಓಂ ವಾಯವೇ ನಮಃ । ಓಂ ಬ್ರಹ್ಮಣೇ ನಮಃ । ಓಂ ಲಕ್ಷ್ಮೈ ನಮಃ 
| ಓಂ ನಾರಾಯಣಾಯ ನಮಃ । ಓಂ ಹರಯೇ ನಮಃ | ಓಂ ವಾಸುದೇವಾಯ ನಮಃ ॥ 


ಕರಶುದ್ದಿ 
ಓಂಯಂ।ಓಂರಂಟ1ಓಂವಂ। (ಎರಡು ಕೈಗಳ ಮಣಿಕಟ್ಟು, ಮೊಳಕ್ಕೆಯ ಕೆಳಭಾಗ, 
ಮೊಳಕೈ, ಮುಂಗೈ, ಮುಂಗೈಯ ಪಾರ್ಶ್ವಗಳನ್ನುಕ್ರಮವಾಗಿ ನಾಲ್ಕುಬಾರಿ ಮುಟ್ಟಬೇಕು). 
ಓಂ ಅಸ್ಟ್ರಾಯ ಫಟ್‌ ॥ ಇತಿ ದಿಗ್ಬಂಧಃ ॥। (೩ ಬಾರಿ ಚಪ್ಪಾಳೆ ಹೊಡೆಯಬೇಕು) 


ಪಾಪಪುರುಷ ವಿಸರ್ಜನೆ 

ಎಡಬಗಲಿನ ಕೆಳಭಾಗ ಮುಟ್ಟಿರಿ 
ಬ್ರಹ್ಮಹತ್ಕಾ-ಶಿರಸ್ಕಂ ಚ ಸ್ವರ್ಣಸ್ತೇಯ-ಭುಜ-ದ್ವಯಮ್‌ । 
ಸುರಾಪಾನ-ಹೃದಾ ಯುಕ್ತಂ ಗುರುತಲ್ಪ-ಕಟಿದ್ದಯಮ್‌ ॥ 
ತತ್ತಂಯೋಗ-ಪದದ್ದಂದ್ದಮಂಗ-ಪ್ರತ್ಯಂಗ-ಪಾತಕಮ್‌ । 
ಉಪಪಾತಕ-ರೋಮಾಣಂ ರಕ್ತ-ಶೃಶ್ರು-ವಿಲೋಚನಮ್‌ ॥ 
ಅಧೋಮುಖಂ ಕೃಷ್ಣವರ್ಣಮಂಗುಷ್ಠ-ಪರಿಮಾಣಕಮ್‌ । 
ಖಡ್ಗಚರ್ಮಧರಂ ಪಾಪಂ ವಾಮಕುಕ್ಸ್‌ ವಿಚಿಂತಯೇತ್‌ ॥॥ 


ಓಂ ಯಂ (ನಾಭಿಯನ್ನು ಸರ್ಶಿಸಿ) ಷಟ್ಕೋಣಮಂಡಲಮಧ್ಯಸ್ಥೋ ನೀಲವರ್ಣೋ 
ವಾಯ್ದಂತರ್ಗತಃ ಶ್ರೀ ಪ್ರದ್ಯುಮ್ನೋ ಭಗವಾನ್‌ ಮಚ್ಚರೀರಸ್ಥಂ ಪಾಪಪುರುಷಂ ವಾಯುನಾ 
ಶೋಷಯತು ॥ ಓಂ ಯಂ ಓಂ (೬ ಸಲ ಹೇಳಬೇಕು). 

ಓಂ ರಂ (ಹೃದಯವನ್ನು ಸ್ಪರ್ಶಿಸಿ) ತ್ರಿಕೋಣಮಂಡಲಮಧ್ಯಸ್ನೋ ರಕ್ತವರ್ಣೋ 
ವಹ್ನ ಃಂತರ್ಗತಃ ಶ್ರೀ ಅನಿರುದ್ಧೋ ಭಗವಾನ್‌ ಮಚ್ಚರೀರಸ್ನಂ ಪಾಪಪುರುಷಂ ವಹಿನಾ 
ನಿರ್ದಹತು ॥ ಓಂ ರಂ ಓಂ (೧೨ ಸಲ ಹೇಳಬೇಕು). 

ನಾಸಾಗ್ರಸ್ಥ[ ಸಂಕರ್ಷಣೋ ಭಗವಾನ್‌ ಮಚ್ಚರೀರಸ್ನಿತದಗ್ಗಹಾಪಪುರುಷಸ್ಯ ಭಸ್ಮ 
ನಿ:ಸಸಾರಯತು (ಎಡಮೂಗಿನಿಂದ ಶ್ವಾಸಬಿಟ್ಟು 

ಓಂವಂ (ಶಿರಸ್ಸನ್ನು ಸ್ಪರ್ಶಿಸಿ) ವರ್ತುಲಮಂಡಲಮಧ್ಯಸ್ಥಃ ಶ್ವೇತವರ್ಣೋ 
ವರುಣಾಂತರ್ಗತ: ಶ್ರೀವಾಸುದೇವೋ ಭಗವಾನ್‌ ಮಚ್ಚರೀರಂ ಆಪಾದಮಸ್ತಕಂ 
ಅಮೃತವೃಷ್ಟ್ಯಾ ಆಪ್ಲಾವಯತು ॥। ಓಂ ವಂ ಓಂ (೨೪ ಸಲ ಹೇಳಬೇಕು). 


ಅನಂತರ ಓಂ ಎನ್ನುತ್ತಾ ಹೃದಯದಲ್ಲಿಯೋಗಮುದ್ರೆಯಿಂದ ತಂದು ನಿಲ್ಲಿಸಿರಿ. 


20 


ತತ್ತ ನ್ಯಾಸ 

ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ ಪ್ರಾಣಾಯಾಮ 
ಮಾಡಿರಿ) । ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ ಖಷಿಃ (ಶಿರಸಿ) 
ದೈವೀಗಾಯತ್ರೀ ಛಂದ: (ಮುಖೇ) | ಶಕ್ತ್ಯಾದಿತತ್ತ್ವರೂಪೀ ಪುರುಷಾದಿತತ್ವಾಂತರ್ಯಾಮೀ 
ಶ್ರೀನಾರಾಯಣೋ ದೇವತಾ (ಹೃದಯೇ) ತತ್ತ್ವನ್ಯಾಸೇ ವಿನಿಯೋಗಃ | 

ಓಂಭೂ: ಅಗಾ ್ಯ್ಯತ್ಸನೇ ಅನಿರುದ್ದಾಯ ಹೃದಯಾಯ ನಮಃ । ಓಂ ಭುವಃ ವಾಯ್ದಾತ್ಸನೇ 
ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವ ಸೂರ್ಯಾತ್ಮನೇ ಸಂಕರ್ಷಣಾಯ ಶಿಖಾಯೈ 
ವೌಷಟ್‌ । ಓಂ ಭೂರ್ಭುವಸ್ವ ಪ್ರಜಾಪತ್ಯಾತ್ಮನೇ ವಾಸುದೇವಾಯ ಕವಚಾಯ ಹುಮ್‌। 
ಓಂ ಸತ್ಯಂ ನಾರಾಯಣಾಯ ಅಸ್ತಾಯ ಫಟ್‌ ॥ 

ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 


ಶಕ್ಕ್ಯಾದಿತತ್ತರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 

ಓಂ ಪರಾಯ ಶಕ್ಕಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸ್ಫೂರ್ತ್ಯಾತ್ಮನೇ ಶ್ರೀಲಕ್ಷ್ಮೀ- 
ನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಪ್ರವೃತ್ಯಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ । ಓಂ ಪರಾಯ ಕಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ವಿದ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ನಿಯತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮಾಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ 1! ಓಂ ಪರಾಯ ಕಾಲಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಪುರುಷಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ॥। (ಈ ಹನ್ನೆರಡನ್ನು ಮಾಲಾಕಾರವಾಗಿ 
ಹೃದಯಮುಟ್ಟಿ ಜಪಿಸಬೇಕು). 

ತತ್ತದವಯವೇಷು ದೇವತಾನ್ಯಾಸ 

ಓಂ ಪರಾಯ ಅವ್ಯಕ್ತಾತ್ಮನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗ್ಗೆ) ಓಂ ಪರಾಯ 

ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥। (ಎಡಗೈ) ಓಂ ಪರಾಯ ಅಹಂಕಾರಾತ್ಮನೇ 


21 


ಗರುಡಶೇಷರುದ್ರೇಭ್ಯೋ ನಮಃ ॥। (ಬಲತೊಡೆ) ಓಂ ಪರಾಯ ಮನ ಆತ್ಮನೇ 
ಸ್ಥಂದೇಂದ್ರಾಭ್ಯಾಂ ನಮಃ ॥। (ಎಡತೊಡೆ) 


(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ ಓಂ ಪರಾಯ 
ಶ್ರೋತ್ರಾತ್ಮನೇ ದಿಗ್ಗೇವತಾಭ್ಯೋ ನಮಃ ॥। ಓಂ ಪರಾಯ ಚಕ್ಕುರಾತ್ಸ್ನನೇ ಸೂರ್ಯಾಯ 
ನಮಃ ॥। ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥। ಓಂ ಪರಾಯ ಫ್ರಾಣಾತ್ಮನೇ 
ಅಶ್ವಿಭ್ಯಾಂ ನಮಃ ॥॥ 


(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ 11 ಓಂ ಪರಾಯ 
ಪಾಣ್ಯಾತ್ಸನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ ಜಯಂತಾಯ ನಮಃ ॥ ಓಂ 
ಪರಾಯ ಪಾಯ್ಜಾತ್ಮನೇ ಮಿತ್ರಾಯ ನಮಃ ॥। ಓಂ ಪರಾಯ ಉಪಸ್ಥಾತ್ಮನೇ ಮನವೇ ನಮಃ॥ 


(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ಬಾತ್ಸನೇ ಬೃಹಸ್ಥತಿಪ್ರಾಣಾಭ್ಯಾಂ ನಮಃ॥ 
ಓಂ ಪರಾಯ ಸ್ಪರ್ಶಾತ್ಮನೇ ಆಪಾನಾಯ ನಮಃ ॥। ಓಂ ಪರಾಯ ರೂಪಾತ್ಮನೇ ವ್ಯಾನಾಯ 
ನಮಃ ॥॥ ಓಂ ಪರಾಯ ರಸಾತ್ಮನೇ ಉದಾನಾಯ ನಮಃ।। ಓಂ ಪರಾಯ ಗಂಧಾತ್ಮನೇ 
ಸಮಾನಾಯ ನಮಃ ॥1 


(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣಪತಯೇ 
ನಮಃ।। ಓಂ ಪರಾಯ ವಾಯ್ದಾತ್ಮನೇ ವಾಯವೇ ನಮಃ ॥। ಓಂ ಪರಾಯ ತೇಜ ಆತ್ಮನೇ 
ವಹ್ನಯೇ ನಮಃ ॥। ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ ಓಂ ಪರಾಯ 
ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ದಾಂತರ್ಗತಃ 
ಶ್ರೀಗೋಪಾಲಕೃಷ್ಣಾತ್ಮಕ: ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 

ಮಾತೃಕಾನ್ಯಾಸ 

ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ಟ। (ಎಂಬ ಮಂತ್ರದಿಂದ 

ಪ್ರಾಣಾಯಾಮ) 
ಖಷ್ಯಾದಿನ್ಯಾಸ 

ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಯಷಿಃ (ಶಿರಸಿ) | ದೈವೀ 
ಗಾಯತ್ರೀ ಛಂದಃ (ಮುಖೇ) । ಆಜಾದಿರೂಪೀ ಶ್ರೀಲಕ್ಷ್ಮಿನಾರಾಯಣೋ ದೇವತಾ 
(ಹೃದಯೇ) ನ್ಯಾಸೇ ವಿನಿಯೋಗಃ 


ಪಂಚಾಂಗನ್ಯಾಸ 
ಓಂ ಭೂಃ ಅಗಾ ್ಯ್ಯತ್ಸನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ ವಾಯ್ದಾತ್ಮನೇ 
ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ತ ಸೂರ್ಯಾತ್ಮನೇ ಸಂಕರ್ಷಣಾಯ ಶಿಖಾಯೈ 
ವೌಷಟ್‌ ಓಂ ಭೂರ್ಭುವದಃ ಪ್ರಜಾಪತ್ಯಾತ್ಸನೇ ವಾಸುದೇವಾಯ ಕವಚಾಯ ಹುಮ್‌ । 
ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ ಫಟ್‌ । 
ಧ್ಯಾನ 
ತಾದೃಗ್ರೂಪಾಶ್ಚ ಪಂಚಾಶಜ್ಞಾನಮುದ್ರಾಭಯೋದ್ಯತಾಃ । 
ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 


ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಕಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ದ ರಂ ಮಾತೃಕಾನ್ಯಾಸಂ 
ಕರಿಷ್ಯೇ ॥। 


(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ ನಮಃ ॥। ಓಂ 
ಇಂ ಇಂದ್ರಾಯ ನಮಃ ॥। ಓಂ ಈಂ ಈಶಾಯ ನಮಃ ॥। ಓಂ ಉಂ ಉಗ್ರಾಯ ನಮಃ ॥॥ 
ಓಂ ಊಂ ಊರ್ಜಾಯ ನಮಃ ॥ ಓಂ ಖಂ ಖುತಂಭರಾಯ ನಮಃ ॥ ಓಂ ಖೂಂ 
ಖೂಘಾಯ ನಮಃ || ಓಂ ಲೃಂ ಲೃಶಾಯ ನಮಃ ॥। ಓಂ ಲ್ವಂ ಲೃಜಯೇ ನಮಃ ॥ ಓಂ 
ಏಂ ಏಕಾತ್ಮನೇ ನಮಃ ॥1 ಓಂ ಐಂ ಐರಾಯ ನಮಃ ॥। ಓಂ ಓಂ ಓಜೋಬೃತೇ ನಮಃ ॥। ಓಂ 
ಔಂ ಔರಸಾಯ 


ನಮಃ || ಓಂ ಅಂ ಅಂತಾಯ ನಮಃ ॥॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


(ಬಲಗ್ಗೆ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ ಓಂ ಗಂ 
ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ ಜಸಾರಾಯ ನಮಃ।। 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥। ಓಂ ಛಂ ಛಂದೋಗಮ್ಯಾಯ ನಮಃ ॥1 
`ಓಂ ಜಂ ಜನಾರ್ದನಾಯ ನಮಃ ॥॥ ಓಂ ರುಂ ರಭಾಟಿತಾರಯೇ ನಮಃ ॥ ಓಂ ಆಂ 
ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ ಓಂ ಡಂ 
ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ ನಮಃ ॥1 


23 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥॥ ಓಂ ದಂ 
ದಂಡಿನೇ ನಮಃ ॥। ಓಂ ಧಂ ಧನ್ನಿನೇ ನಮಃ ॥ ಓಂ ನಂ ನಮ್ಯಾಯ ನಮಃ ॥ 


(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥। ಓಂ ಫಂ ಫಲಿನೇ ನಮಃ ॥ 
ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥॥ ಓಂ ಮಂ ಮನವೇ ನಮಃ ॥ 


(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು, ಅಸ್ಥಿ) ಓಂ ಯಂ ಯಜ್ಞಾಯ 
ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ ನಮಃ ॥ ಓಂ ವಂ 
ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ | ಓಂ ಷಂ ಷಡ್ಗುಣಾಯ ನಮಃ ॥ ಓಂ 
ಸಂ ಸಾರಾತ್ಮನೇ ನಮಃ ॥॥ ಓಂ ಹಂ ಹಂಸಾಯ ನಮಃ ॥ (ಪ್ರಾಣ) ಓಂ ಳಂ ಳಾಳುಕಾಯ 
ನಮಃ ॥ (ಜೀವ) ಓಂ ಕ್ಷಂ ಲಕ್ಷ್ಮೀನೃಸಿಂಹಾಯ ನಮಃ ॥ 


ಬ್ರಿ ಲ 
ಅನೇನ ಮಾತೃಕಾನ್ಯಾಸೇನ ಶ್ರೀಮನ್ಮಧ್ಹಾಂತರ್ಗತ-ಶ್ರೀಗೋಪಾಲಕೃಷ್ಣಾತಕಃ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮ ಯಷಿಃ | ಪರಮಾತ್ಮಾ ದೇವತಾ । ದೈವೀಗಾಯತ್ರೀ ಛಂದಃ 
ವ್ಯಾಹೃತೀನಾಂ ಪ್ರಜಾಪತ್ಯಾದಯ ಖುಷಯಃ | ಅಗ್ನಿವಾಯುಸೂರ್ಯಾದಯೋದೇವತಾಃ। 
ಗಾಯತ್ರು ಷ್ಠಿಗನುಷ್ಟುಬಾದಿ ಛಂದಾಂಸಿ । ಗಾಯತ್ರ್ಯಾ|ಃ ವಿಶ್ವಾಮಿತ್ರ ಖುಷಿಃ | ಗಾಯತ್ರೀ 
ಛಂದ: । ಸವಿತಾ ದೇವತಾ । 
ಓಮ್‌ ಭೂಃ 1 ಓಂ ಭುವಃ | ಓಂ ಸ್ವಃ । ಓಂ ಮಹಃ | ಓಂ ಜನಃ | ಓಂ ತಪಃ । ಓಂ 
ಸತ್ಯಂ | ಓಮ್‌ ತತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । ಧಿಯೋ ಯೋ 
ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತೀರಸೋತಮೃತಂಬ್ರಹ್ಮ ಭೂರ್ಭುವಃ 
ಸುವರೋಮ್‌ ॥ 
... ಲೋಕನ್ಯಾಸ 
ನೀವಿದನ್ನುಮಾಡಲೇಬೇಕು 
ಓಂ ಭೂಃ ಓಂ ಎರಡು ಕೈಗಳಿಂದ ಎರಡು ಕಾಲು ಮುಟ್ಟಿದಿ 
ಓಂ ಭುವಃ ಓಂ ಎರಡು ಕೈಗಳಿಂದ ಎರಡು ಮೊಣಕಾಲು ಮುಟ್ಟಿರಿ 
ಓಂ ಸ್ವ ಓಂ ಎರಡು ಕೈಗಳಿಂದ ಎರಡು ತೊಡೆ ಮುಟ್ಟಿ 
ಓಂ ಮಹಃ ಓಂ ಎರಡು ಕೈಗಳಿಂದ ಹೊಟ್ಟೆಯ ಎಡ-ಬಲ ಭಾಗ ಮುಟ್ಟಿರಿ 


24 


ಓಂ ಜನಃ ಓಂ ಎರಡು ಕೈಗಳಿಂದ ಎರಡು ಭುಜ ಮುಟ್ಟಿದ 
ಓಂ ತಪಃ ಓಂ ಎರಡು ಕೈಗಳಿಂದ ಮುಖದ ಎಡ-ಬಲ ಭಾಗ ಮುಟ್ಟಿರಿ 
ಓಂ ಸತ್ಯಂ ಓಂ ಎರಡು ಕೈಗಳಿಂದ ನೆತ್ತಿ ಮುಟ್ಟಿರಿ 


ಕರನ್ಯಾಸ 
ಓಂ ತತ್ತವಿತು: ಅಂಗುಷ್ಠಾಭ್ಯಾಂ ನಮಃ | ಓಂ ವರೇಣ್ಯಂ ತರ್ಜನೀಭ್ಯಾಂ ನಮಃ | ಓಂ 
ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ । ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ । 
ಓಂ ಧಿಯೋ ಯೋ ನಃ ಕನಿಷ್ಠಿಕಾಭ್ಯಾಂ ನಮಃ | ಓಂ ಪ್ರಚೋದಯಾತ್‌ 
ಕರತಲಕರಪ್ಪಷ್ಠಾಭ್ಯಾಂ ನಮಃ ॥ 


ಷಡಂಗನ್ಯಾಸ 
ಓಂ ತತ್ತವಿತುಃ ಹೃದಯಾಯ ನಮಃ | ಓಂ ವರೇಣ್ಯಂ ಶಿರಸೇ ಸ್ವಾಹಾ । ಓಂ ಭರ್ಗೋ 
ದೇವಸ್ಯ ಶಿಖಾಯೈ ವಷಟ್‌ । ಓಂ ಧೀಮಹಿ ಕವಚಾಯ ಹುಮ್‌ । ಓಂ ಧಿಯೋ ಯೋ 
ನಃ ನೇತ್ರಾಭ್ಯಾಂ ವಷಟ್‌ । ಓಂ ಪ್ರಚೋದಯಾತ್‌ ಅಸ್ಟ್ರಾಯ ಫಟ್‌ | ಓಂ ಭೂರ್ಭುವಃ 
ಸ್ವರೋಮ್‌ (ಇತಿ ದಿಗ್ಗಂಧಃ) ॥ 
ಗಾಯತ್ರಾ ವಾಹನೆ 


ಆಯಾತ್ತಿತ್ಯಸ್ಯ ಮಂತ್ರಸ್ಯ ಅಂತರ್ಯಾಮಿ ವಾಮದೇವ ಖುಷಿಃ । ಅನುಷ್ಟುಪ್‌ ಛಂದಃ। 
ಗಾಯತ್ರೀಪ್ರತಿಪಾದ್ಯ ಶ್ರೀನಾರಾಯಣೋ ದೇವತಾ | ಗಾಯತ್ರಾ ವಾಹನೇ ವಿನಿಯೋಗಃ॥ 

ಓಂ ಆಯಾತು ವರದಾ ದೇವೀ ಅಕ್ಷರಂ ಬ್ರಹ್ಮ ಸಮ್ಮಿತಮ್‌ ಗಾಯತ್ರೀಂ ಛಂದಸಾಂ 
ಮಾತೇದಂ ಬ್ರತ್ಮ ನಸ್ಯ ಮೇ ॥ ಜಾವ ತ ತರಹಾ ಮುದಿತ 
ಯದ್ರಾತ್ರಿಯಾತ್ಕುರುತೇ ಪಾಪಂ ತದ್ರಾತ್ರಿಯಾತೃತಿಮುಚ್ಯತೇ ॥॥ ಸರ್ವವರ್ಣೇ 
ಮಹಾದೇವಿ ಸಂಧ್ಯಾವಿದ್ಯೇ ಸರಸ್ವತೀ ॥ 

ವರದಾಂ ಅಭೀಷ್ಟಗಳನ್ನು ಕೊಡುವಂಥಾ, ದೇವಿ- ದೇವತಾ, ಅಕ್ಕರಂ- 
ನಾಶರಹಿತವಾಗಿ, ಸಮ್ಮಿತಂ- ನಿಶ್ಚಯಿಸಲ್ಪಟ್ಟ, ಬ್ರಹ್ಮಣ ಪರಬ್ರಹ್ಮನನ್ನು ಬೋಧಿಸುವುದಕ್ಕಾಗಿ, 
ಆಯಾತಂ: ಬರಲಿ, ಛಂದಸಾಂ- ವೇದಗಳಿಗೆ, ಮಾತಾ- ತಾಯಿಯಾದ, ಗಾಯತ್ರೀ 
ಗಾಯತ್ರೀದೇವಿಯೆ, ಇದಂ ಬ್ರಹ್ಮ- ಈ ಪರಬ್ರಹ್ಮನನ್ನು, ಮೇ ನನಗೆ, ಜುಷಸ್ವಂ 
ಉಪದೇಶ ಮಾಡು, ಆಹ್ನಾತ್‌- ಹಗಲಿನಲ್ಲಿ, ಯತ್‌- ಯಾವ, ಪಾಪಂ- ಪಾಪವು, 
ಕುರುತೇ: ಮಾಡುತ್ತಾನೋ, ತತ್‌- ಆ ಪಾಪವು ಅಹರ್ನಿಯಾಮಕ ಪರಮಾತ್ಮನಿಂದಲೇ, 
ಪ್ರತಿಮುಚ್ಕತೇ- ಹೋಗಲಾಡಿಸಲ್ಪಡುತ್ತದೆ, ರಾತ್ರಾ ತ್‌ - ರಾತ್ರಿಯಲ್ಲಿ, ಯತ್‌- ಯಾವ 
ಪಾಪವೋ, ತತ್‌- ಅದಂ, ರಾತ್ರಿ ನಿಯಾಮಕ ಪರಮಾತ್ಮನಿಂದಲೇ, ಸರ್ವವರ್ಣೇ- 


25 


ಸಮಸ್ತ ವರ್ಣಗಳುಳ್ಳ ಸಂಧ್ಯಾವಿದ್ಯೇ- ಸಂಧ್ಯಾ ದೇವತೆಯಾದ ಸರಸ್ವತೀ, ಮಹಾದೇವಿ: 
ಸರಸ್ವತಿ ಎಂದು ಹೆಸರುಳ್ಳ ಗಾಯತ್ರಿನಾಮಕ ಪರಮಾತ್ಮನೇ. 


ಓಂ ಓಜೋತಸಿ ಸಹೋತಸಿ ಬಲಮಸಿ ಭ್ರಾಚೋಪಸಿ ದೇವಾನಾಂ ಧಾಮ ನಾಮಾಸಿ 
ವಿಶ್ವಮಸಿ ವಿಶ್ವಾ ಯುಃ ಸರ್ವಮಸಿ  ಸರ್ವಾಯುರಭಿಭೂರೋಂ' ಗಾಯತ್ರೀ ( 


ಮಾವಾಹಯಾಮಿ ಸಾವಿತ್ರಿ ಮಾವಾಹಯಾಮಿ ಸರಸ್ಪತೀಮಾವಾಹಯಾಮಿ 
ಛಂದರ್‌ಷೀನಾವಾಹಯಾಮಿ ಶ್ರಿ ಯಮಾವಾಹಯಾಮಿ ಗಾಯತ್ರಿಯಾ 
ಗಾಯತ್ರೀಚ್ಛಂದೋ ವಿಶ್ವಾಮಿತ್ರ ಖುಷಿಸವಿತಾ ದೇವತಾರಗ್ಗಿರ್ಮುಖಂ ಬ್ರಹ್ಮಾ ಶಿರೋ 
ಎಷ್ಟುರ್‌ಹೃದಯಗ್‌ಂ ರುದ್ರಶ್ಶಿಖಾ ಪೃಥಿವೀ ಯೋನಿಃ ಪ್ರಾಣಾಪಾನವ್ಯಾನೋದಾನ- 
ಸಮಾನಾಸಪ್ರಾಣಾಶ್ಲೇತವರ್ಣಾಸಾಂಖ್ಯಾಯನಸಗೋತ್ರಾಗಾಯತ್ರೀಚತುರ್ವಿಗ್‌ಂ 
ಶತ್ಯಕ್ಷರಾತ್ರಿಪದಾಷಟ್‌ಕುಕ್ಟಿಪಂಚಶೀರ್‌ಹೋಪನಯನೇವಿನಿಯೋಗಃ ಓಂ ॥ 


ತ್ವಂ- ನೀನು, ಓಜಃ- ಬಲಹೇತುವಾಗಿ, ಅಸಿ- ಇರುತ್ತಿ, ಸಹೋಸಿ- ಸಹನ 
ಶಕ್ತಿವಂತನಾಗಿದ್ದಿ, ಬಲಮಸಿ- ಸಾಮರ್ಥ್ಯ ಉಳ್ಳವನಾಗಿದ್ದಿ, ಭ್ರಾಜೋಸಿ- 
ದೀಪ್ತಿವಂತನಾಗಿದ್ದಿ, ದೇವಾನಾಂ: ದೇವತೆಗಳಿಗೆ, ಧಾಮನಾಮಾಸಿ- ಶರಣ್ಯನು 
ನಾಮರೂಪಗಳುಳ್ಳವನು ಆಗಿದ್ದಿ, ವಿಶ್ವಮಸಿ- ಸಮಸ್ತ ಪ್ರಪಂಚದಲ್ಲಿ ವ್ಯಾಪ್ತನಾಗಿದ್ದಿ, 
ವಿಶ್ವಾಯುಃ- ಸಂಪೂರ್ಣ ಆಯಸ್ಸುರೂಪನಾಗಿದ್ದಿ, ಸರ್ವಮಸಿ- ಸಮಸ್ತವನ್ನೂನಿಯಮನ 
ಮಾಡುವವನಾಗಿದ್ದಿ, ಸರ್ವಾಯುಃ- ಸರ್ವ ಜೀವನ ಹೇತುವಾಗಿ, ಅಸಿಎ ಇದ್ದಿ, 
ಅಭಿಭೂಃ ಶತ್ರುಗಳಿಗೆ ಪರಾಭವವನ್ನು ಉಂಟುಮಾಡುವ, ಓಂ ಅಸಿ- ಓಂಕಾರ ವಾಚ್ಯ 
ಪರಮಾತ್ಮನಾಗಿದ್ದಿ, ಗಾಯತ್ರೀಂ- ಇಂಥಾ ಗಾಯತ್ರೀನಾಮಕ ಪರಮಾತ್ಮನನ್ನು, 
ಆವಾಹಯಾಮಿ ಆವಾಹನ ಮಾಡುತ್ತೇನೆ, ಸರಸ್ವತೀಂ: ಸರಸ್ವತಿಯನ್ನು, ಭಂದರ್ಷೀನ್‌- 
ಛಂದಸ್ಸುಗಳ ಯಷಿಗಳನ್ನು ನಿಯಮನ ಮಾಡತಕ್ಕ ಪರಬ್ರಹ್ಮನನ್ನು ಶ್ರಿ ಶ್ರಿಯಂ- ಲಕ್ಷ್ಮೀ 
ದೇವಿಯನ್ನು, ಬಲಂ ಬಲಾಭಿಮಾನಿಯಾದ, ಶ್ರೀವಾಯು ದೇವರನ್ನು ಆವಾಹನೆ 
ಮಾಡುತ್ತೇನೆ. 

ಗಾಯತ್ರಾ $- ಗಾಯತ್ರೀ ಮಂತ್ರಕ್ಕೆ, ಗಾಯತ್ರೀಚ್ಛಂದಃ- ಗಾಯತ್ರೀ ಎಂಬುದು 
ಛಂದಸ್ಸು. ವಿಶ್ವಾಮಿತ್ರ ಯಷಿಯು ಸವಿತಾ-ದೇವತಾ- ಸವಿತೃನಾಮಕ ಪರಮಾತ್ಮನು 
ದೇವತಾ, ಅಗ್ನೀ: ಅಗ್ನ್ಯಂತರ್ಯಾಮಿ ಪರಮಾತ್ಮನು, ಮುಖಂ- ಮುಖವು, ಬ್ರಹ್ಮ- 
ಚತುರ್ಮುಖಾಂತರ್ಗತ ಪರಮಾತ್ಮನು, ಶಿರಃ: ಶಿರಸ್ಸು, ವಿಷ್ಣು- ಸಮಸ್ತ ಪ್ರಪಂಚದಲ್ಲಿ 


26 


ವ್ಯಾಪ್ತನಾದ ಪುರುಷೋತ್ತಮನು, ಹೃದಯಂ: ಹೃದಯವು, ರುದ್ರಃ ರುದ್ರಾಂತರ್ಗತ 
ಸಂಕರ್ಷಣನು, ಶಿಖಾ ಶಿಖಾಸ್ಥಾನೀಯನು, ಪೃಥಿವೀ- ಪೃಥಿವಿಯು, ಯೋನಿಃ- 
ಎ. ನಿಸ್ಯಾನವು, ಪ್ರಾಣಾಪಾನ ವ್ಯಾನೋದಾನ ಸಮಾನ- ಪ್ರಾಣ ಅಪಾನ ವ್ಯಾನ ಉದಾನ 
ಸಮಾನಗಳೆಂಬ ಪಂಚಪ್ರಾಣಗಳುಳ್ಳವನು, ಸಪ್ರಾಣಾ- ದೇವದತ್ತ । ಕೂರ್ಮ ಕೃಕರ । 
ಧನಂಜಯ । ನಾಗ । ಎಂಬ ಐದು ಉಪಪ್ರಾಣಗಳುಳ್ಳವನು ಶ್ವೇತಾವರ್ಣಾ- ಸ್ವಚ್ಛವಾದ 
ಬಿಳಿವರ್ಣ ಉಳ್ಳವನು, ಸಾಂಖ್ಯಾಯನಸಗೋತ್ರಾ- ಸಾಂಖ್ಯಾಯನಸ ಎಂಬ ಯಷಿಯ 
ಗೋತ್ರದವನು, ಚತುರ್ವಿಂಶತ್ಯಕ್ಷರಾ- ಶ್ರೀ ಕೇಶವಾದಿ ಇಪ್ಪತ್ತು ನಾಲ್ಕು ರೂಪವುಳ್ಳವನು, 
ಪದಾ: ವೈಕುಂಠಾದಿ ಮೂರು ಸ್ವರೂಪಾಂಶಗಳುಳ್ಳವನು, ಷಟುಕ್ಷಿಃ- ಪ್ರಾಚ್ಯಾದಿ ನಾಲ್ಕು 
ದಿಕ್ಕುಗಳು ಊರ್ಧ್ವಾದಿ ಎರಡು ಒಟ್ಟುಆರು ದಿಕ್ಕುಗಳಲ್ಲಿವ್ಯಾಪ್ತನಾದವನು, ಪಂಚಶೀರ್ಷಾ- 
ವ್ಯಾಕರಣ, ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ ಎಂಬ ಐದು ಶಿರಸ್ಸುಗಳುಳ್ಳವನು, 
ಉಪನಯನೇ- ಇಂಥಾ ಗಾಯತ್ರೀ ನಾಮಕ ಪರಮಾತ್ಮನ ಧ್ಯಾನದಲ್ಲಿ ವಿನಿಯೋಗಃ- 
ಕಾಲದ ವಿನಿಯೋಗವು. 
ಗಾಯತ್ರಾ |: ವಿಶ್ವಾಮಿತ್ರ ಖುಷಿಃ | ಗಾಯತ್ರೀ ಛಂದಃ । ಸವಿತಾ ದೇವತಾ 
ಗಾಯತ್ರೀಮಂತ್ರ ಜಪೇ ವಿನಿಯೋಗಃ ॥॥ 


ಧ್ಯಾನ 

ಧ್ಯೇಯಃ ಸದಾ ಸವಿತೃಮಂಡಲಮಧ್ಯವರ್ತಿೀ 
ನಾರಾಯಣಃ ಸರಸಿಜಾಸನಸನ್ನಿದಿಷ್ಟು | 

ಕೇಯೂರವಾನ್‌ ಮಕರಕುಂಡಲವಾನ್‌ ಕಿರೀಟೀ 
ಹಾರೀ ಹಿರಣ್ಣಯವಪುಃ ಧೃತಶಂಖಚಕ್ರಃ ॥ 


ಸದಾ- ಸರ್ವಕಾಲದಲ್ಲಿಯೂ, ಧ್ಯೇಯಃ: ಧ್ಯಾನಕ್ಕೆ, ವಿಷಯನು ಸವಿತೃ ಮಂಡಲ 
ಮಧ್ಯವರ್ತೀ- ಸೂರ್ಯಮಂಡಲಾಂತರ್ಗತನಾದವನು, ಸರಸಿಜಾಸನಸನ್ನಿವಿಷ್ಠ;ವ 
ಪದ್ಮಾಸನದಲ್ಲಿ ಕುಳಿತುಕೊಂಡಿರುವವನು, ಕೇಯೂರವಾನ್‌- ಬಾಹುಗಳಲ್ಲಿ ಕೇಯೂರ 
ಉಳ್ಳವನು ಮಕರ ಕುಂಡಲವಾನ್‌- ಕರ್ಣಭೂಷಣಗಳುಳ್ಳವನು, ಕಿರೀಟೀ ಕಿರೀಟ 
ಧರಿಸಿದವನು, ಹಾರೀ- ಕಂಠದಲ್ಲಿ ಕೌಸ್ತುಭ ವನಮಾಲಾದಿಹಾರಗಳನ್ನು ಧರಿಸಿದವನು, 
ಹಿರಣ್ಣಯವಪುಃ- ಹಿರಣ್ಮಯ ದೇಹ ಉಳ್ಳವನು, ಧೃತ ಶಂಖಚಕ್ರಃ- ಶಂಖಚಕ್ರಗಳನ್ನು 
ಧರಿಸಿದವನು. | 

ಆಗಚ್ಛ ವರದೇ ದೇವೀ ಜಪೇಮೇ ಸನ್ನಿಧೋ ಭವ । 

ಗಾಯಂತಂ ತ್ರಾಯಸೇ ಯಸ್ಥಾತ್‌ ಗಾಯತ್ರೀ ತ್ವಂ ತತಸ್ಥೃತಾ ॥ 


27 


ವರದೇ ದೇವಿ: ಶ್ರೇಷ್ಠಳಾದ ದೇವಿಯೇ, ಆಗಚ್ಚ: ಬಾ, ಮೇ- ನನ್ನ ಜಪೇ 
ಜಪದಲ್ಲಿ ಸನ್ನಿಹಿತಾ ಭವ- ಸನ್ನಿಹಿತಳಾಗು, ಯಸ್ಮಾತ್‌- ಯಾವ ಕಾರಣದಿಂದ, 
ಗಾಯಂತಂ= ಗಾನ ಮಾಡತಕ್ಕವನನ್ನು , ತ್ರಾಯಸೇ- ಕಾಪಾಡುತ್ತೀಯೋ (ತತಃ ಆ 
ಕಾರಣದಿಂದ), ತ್ವಂ- ನೀನು, ಗಾಯತ್ರಿ- ಗಾಯತ್ರಿ ಎಂದು, ಸ್ಟೃತಾ- ಹೇಳಲ್ಪಟ್ಟಿದ್ದೀ. 

ಅಸ್ಥದ್ಭುರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ 
ಶ್ರೀಲಕ್ಷ್ಮೀನಾರಾಯಣ ಪ್ರೇರಣಯಾ ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ 
ಯಥಾಶಕ್ತಿ ಗಾಯತ್ರೀಮಂತ್ರ ಜಪತರ್ಪಣಂ ಕರಿಷ್ಯೇ ॥ 


ಓಂ । ಭೂರ್ಭುವಃ ಸ್ಥ । ತತ್ತವಿತುರ್ವರೇಣಿಯಂ । ಭರ್ಗೋ ದೇವಸ್ಯ ಧೀಮಹಿ! 


೦ 


ಧಿಯೋ ಯೋ ನಃ ಪ್ರಚೋದಯಾತ್‌ ॥ 


ಓಂ: ಓಂಕಾರ ವಾಚ್ಯನು, ಭೂ: ಗುಣಪೂರ್ಣನು, ಭುವಃ: ನಿರವಧಿಕ 
ಐಶ್ಚರ್ಯವಂತನು, ಸ್ವ ಸುಖ ಸ್ವರೂಪನು, ಭರ್ಗಃ- ಭರಣ ಗಮನ ಕರ್ತೃನು ಆಗಿರುವ, 
ಯಃ ಯಾವ ಪರಮಾತ್ಮನು, ನಃಐ ನಮ್ಮಗಳ, ಧಿಯಃ- ಬುದ್ಧಿಯನ್ನು, 
ಪ್ರಚೋದಯಾತ್‌: ಪ್ರೇರಿಸುತ್ತಾನೋ, ತಸ್ಯ- ಅಂತಹ, ಸವಿತುಃ- ಸೃಷ್ಟ್ವಾದಿ 
ಅಷ್ಟಕರ್ತೃ್ಯವಾದ, ದೇವಸ್ಯ: ಕ್ರೀಡಾದಿ ಗುಣ ವಿಶಿಷ್ಠನಾದ ಪರಮಾತ್ಮನ, ವರೇಣ್ಯಂ 
ಎಲ್ಲರಿಂದಲೂ ಭಜನೀಯನಾದಂಥಾ ಸ್ವರೂಪವನ್ನು , ಧೀಮಹಿ: ಧ್ಯಾನ ಮಾಡುತ್ತೇನೆ. 
(ಮಂತ್ರವನ್ನು ಹೀಗೆ ಐದು ಸ್ಥಳಗಳಲ್ಲಿ ನಿಲ್ಲಿಸಿ ಉಚ್ಚರಿಸಬೇಕು). (೧,೦೦೦, ೧೦೦ 
ಅಥವಾ ೧೦ ಸಲ ಯಥಾಶಕ್ತಿ ಜಪಿಸಬೇಕು). 
ನಂತರ ಗಾಯತ್ರೀಮಂತ್ರವನ್ನು ಹೇಳಿ ಹತ್ತು ಜಪಕ್ಕೆ ಒಂದರಂತೆ "ಸವಿತ್ರೇ ನಮಃ । 
ಸವಿತಾರಂ ತರ್ಪಯಾಮಿ' ಎಂದು ತರ್ಪಣ ಕೊಡಬೇಕು. ಇಲ್ಲದಿದ್ದರೆ ಜಪವು 
ಅಪೂರ್ಣವಾಗುತ್ತದೆ. 
ಧ್ಯಾನ 
ಧ್ಯೇಯಃ ಸದಾ ಸವಿತೃಮಂಡಲಮಧ್ಯವರ್ತಿೀ 
ನಾರಾಯಣಃ ಸರಸಿಜಾಸನಸನ್ನಿವಿಷ್ಟು । 
ಕೇಯೂರವಾನ್‌ ಮಕರಕುಂಡಲವಾನ್‌ ಕಿರೀಟೀ 
ಹಾರೀ ಹಿರಣ್ಮಯವಪುಃ ಧೃತಶಂಖಚಕ್ರ: ॥1 
ಗಾಯತ್ರಾ |ಃ ವಿಶ್ವಾಮಿತ್ರ ಖುಷಿಃ । ಗಾಯತ್ರೀ ಛಂದಃ । ಸವಿತಾ ದೇವತಾ 
ಗಾಯತ್ರೀಮಂತ್ರ ಜಪೇ ವಿನಿಯೋಗಃ ॥ 


ಷಡಂಗನ್ಯಾಸ 
ಓಂ ತತ್ತವಿತುಃ ಹೃದಯಾಯ ನಮಃ | ಓಂ ವರೇಣ್ಯಂ ಶಿರಸೇ ಸ್ವಾಹಾ | ಓಂ ಭರ್ಗೋ 
ದೇವಸ್ಯ ಶಿಖಾಯೈ ವಷಟ್‌ । ಓಂ ಧೀಮಹಿ ಕವಚಾಯ ಹುಮ್‌ | ಓಂ ಧಿಯೋ ಯೋ 
ನಃ ನೇತ್ರಾಭ್ಯಾಂ ವಷಟ್‌ । ಓಂ ಪ್ರಚೋದಯಾತ್‌ ಅಸ್ತ್ರಾಯ ಫಟ್‌ | ಓಂ ಭೂರ್ಭುವಃ 
ಸರೋಮ್‌ (ಇತಿ ದಿಗ್ಗಂಧಃ) ॥1 
ಕರನ್ಯಾಸ 
ಓಂ ತತ್ತವಿತುಃ ಅಂಗುಷ್ಠಾಭ್ಯಾಂ ನಮಃ । ಓಂ ವರೇಣ್ಯಂ ತರ್ಜನೀಭ್ಯಾಂ ನಮಃ । ಓಂ 
ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ । ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ । 
ಓಂ ಧಿಯೋ ಯೋ ನ: ಕನಿಷ್ಕಿಕಾಭ್ಯಾಂ ನಮಃ । ಓಂ ಪ್ರಚೋದಯಾತ್‌ 
ಕರತಲಕರಪ್ಪಷ್ಠಾಭ್ಯಾಂ ನಮಃ ॥। 
ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮ ಯಷಿಃ | ಪರಮಾತ್ಮಾ ದೇವತಾ | ದೈವೀಗಾಯತ್ರೀ ಛಂದಃ 
ವ್ಯಾಹೃತೀನಾಂ ಪ್ರಜಾಪತ್ಯಾದಯ ಯುಷಯಃ । ಅಗ್ನಿವಾಯುಸೂರ್ಯಾದಯೋ ದೇವತಾಃ 
ಗಾಯತ್ತು ಷ್ಠಿಗನುಷ್ಟುಬಾದಿ ಛಂದಾಂಸಿ | ಗಾಯತ್ರಾ,ಃ ವಿಶ್ವಾಮಿತ್ರ ಖುಷಿಃ | ಗಾಯತ್ರೀ 
ಛಂದಃ । ಸವಿತಾ ದೇವತಾ । 
ಓಮ್‌ ಭೂಃ । ಓಂ ಭುವಃ । ಓಂ ಸ್ವ । ಓಂ ಮಹಃ । ಓಂ ಜನಃ । ಓಂ ತಪಃ ಓಂ 
ಸತ್ಯಂ । ಓಮ್‌ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ 1 ಧಿಯೋ ಯೋ 
ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತೀರಸೋತಮೃತಂಬ್ರಹ್ಮ ಭೂರ್ಭುವಃ 
ಸುವರೋಮ್‌ ॥ 
ಗಾಯತ್ರೀಮಂತ್ರಜಪತರ್ಪಣಕರಣೇನ ಅಸ್ವದ್ಗುರ್ವಂತರ್ಗತಶ್ರೀ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಸವಿತೃನಾಮಕಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 
ಶ್ರೀಕೃಷ್ಣಾರ್ಪಣಮಸ್ತು ॥ 
ಇಲ್ಲಿಗೆ ಗಾಯತ್ರೀಮಂತ್ರಜಪವು ಮುಗಿಯಿತು 
KN 


29 


ನಾರಾಯಣ ಅಷ್ಟಾಕ್ಟರ ಮಂತ್ರ 
ಓಂ ನಮೋ ನಾರಾಯಣಾಯೇತಿ ಮಂತ್ರೇಣ ಪ್ರಾಣಾಯಾಮಃ ॥। (ಓಂ ನಮೋ 
ನಾರಾಯಣಾಯ ಎಂಬ ಮಂತ್ರದಿಂದ೧೨, ೨೪, ೩೬ ಸಲಕುಂಭಕ ಮಾಡಿ ವಾಯುವನ್ನು 
ಬಿಡಬೇಕು). 


ಅಥ ಅಷ್ಟಾಂಗ ನ್ಯಾಸ 

ಓಂ ಓಂ ವಿಶ್ವಾಯ ನಮಃ- ಶಿರಸಿ ॥। ಓಂ ನಂ ತೈಜಸಾಯ ನಮಃ- ನೇತ್ರಯೋಃ॥ 
ಓಂ ಮೊಂ ಪ್ರಾಜ್ಞಾಯ ನಮಃ- ನಾಸಾಯಾಂ ॥। ಓಂ ನಾಂ ತುರೀಯಾಯ ನಮಃ- 
ವಾಚಿ ॥ ಓಂ ರಾಂ ಆತ್ಮನೇ ನಮಃ- ಹೃದಿ ॥ ಓಂ ಯಂ ಅಂತರಾತ್ಮನೇ ನಮಃ- ನಾಭೌ॥| 
ಓಂ ಣಾಂ ಪರಮಾತ್ಮನೇ ನಮಃ- ಜಾನ್ನೋಃ ॥॥ ಓಂ ಯಂ ಜ್ಞಾನಾತ್ಮನೇ ನಮಃ- 
ಪಾದಯೋಃ॥ 

ನಿತ್ಯವೂ ಸೃಷ್ಟಿನ್ಯಾಸ ಸ್ಥಿತಿನ್ಯಾಸ ಲಯನ್ಯಾಸಗಳನ್ನು ಮಾಡಬೇಕು. ಬ್ರಹ್ಮಚಾರಿಗಳು ೭ 
ಬಾರಿ ಸೃಷ್ಟ್ಯಂತವಾಗಿ ಮಾಡಬೇಕು. ಗೃಹಸ್ಥರು ೧೪ ಬಾರಿ ಸ್ಥಿತಂತವಾಗಿ ಮಾಡಬೇಕು. 
ಇದನ್ನು ಇಲ್ಲಿಯೇ ಕೆಳಗೆ ನೀಡಲಾಗಿದೆ*. " 

ಎರಡು ಕೈಬೆರಳುಗಳಲ್ಲಿ ನ್ಯಾಸ ಮಾಡಬೇಕು:- ಅಂಗನ್ಯಾಸ- ಓಂ ಕೃದ್ಧೋಲ್ಕಾಯ 
ಅಂಗುಷ್ಕಾಭ್ಯಾಂ ನಮಃ ॥ ಓಂ ಮಹೋಲ್ಕಾಯ ತರ್ಜನೀಭ್ಯಾಂ ನಮಃ | ಓಂ 
ವೀರೋಲ್ಕಾಯ ನಮಃ- ಮಧ್ಯಮಾಭ್ಯಾಂ ನಮಃ ॥ ಓಂ ದ್ಯುಲ್ಕಾಯ ಅನಾಮಿಕಾಭ್ಯಾಂ 
ನಮಃ ॥। ಓಂ ಸಹಸ್ರೋಲ್ಕಾಯ ಕನಿಷ್ಠಕಾಭ್ಯಾಂ ನಮಃ ॥ 


ಓಂ ಓಂ ವಿಶ್ನಾಯ ನಮಃ |. ಶಿರಸಿ 0 ಯಂ ಅಂತರಾತ್ಮನೇ ನಮಃ । ಜಾನ್ವೋಃ 
ಚ ಓಂ ಣಾಂ ಪರಮಾತನೇ ನಮಃ । ನಾಭೌ 
ಓಂ ನಂ ತೈಜಸಾಯ ನಮಃ 1 ನೇತ್ರಯೋಃ ಅ 


ಓಂ ಮೋಂ ಪ್ರಾಜ್ಞಾಯ ನಮಃ 1 ನಾಸಯೋಃ ಒಂ'ಯೂ ಜ್ಞಾನಾಕ್ಸನೀ ನಮಃ ತ್ರಯ 


ಓಂ ನಾಂ ತುರ್ಯಾಯ ನಮಃ । ವಾಚಿ ಲಯನ್ಯಾಸ 
ಓಂ ರಾಂ ಆತ್ಮನೇ ನಮಃ । ಹೃದಯೇ ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 
ಓಂ ಯಂ ಅಂತರಾತ್ಮನೇ ನಮಃ । ನಾಭೌ ಓಂ ನಂ ತೈಜಸಾಯ ನಮಃ । ೬ ಜಾನ್ಹೋಃ 


ಓಂ ಮೋಂ ಪ್ರಾಜ್ಞಾಯ ನಮಃ 1 ನಾಭೌ 
ಓಂ ನಾಂ ತುರ್ಯಾಯ ನಮಃ । ಹೃದಯೇ 
ಓಂರಾಂ ಆತ್ಮನೇ ನಮಃ । ವಾಚಿ 


ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ಹೋಃ 
ಓಂ ಯಂ ಜ್ಲಾನಾತ್ಮನೇ ನಮಃ 1 ಪಾದಯೋಃ 


ಸ್ಥಿತಿನ್ಯಾಸ ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 
00 ವಿಶ್ವಾಯ ನವ ಗಹಿ ಓಂ ಹಾಂ ಪರಮಾತ್ಮನೇ ನಮಃ । : ನೇತ್ರಯೋಃ 
ಓಂ ನಂ ತೈಜಸಾಯ ನಮಃ | ನೇಯ ಓಂ ಯಂ ಜ್ಞಾನಾತ್ಮನೇ ನಮಃ 1 ಶಿರಸಿ 
ಓಂ ಮೋಂ ಪ್ರಾಜ್ಞಾಯ ನಮಃ 1  ನಾಸಯೋಃ i ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ 


ಓಂ ನಾಂ ತುರ್ಯಾಯ ನಮಃ । ವಾಚಿ 


30 


ಕೃದ್ಹೋಲ್ಕಾಯ ಹೃದಯಾಯ ನಮಃ ॥1 ಮಹೋಲ್ಲಾಯ ಶಿರಸೇ ಸ್ವಾಹಾ- ಶಿರಸಿ॥। 
ವೀರೋಲ್ಲಾಯ ಶಿಖಾಯೈ ವೌಷಟ್‌- ಶಿಖಾಯಾಂ ॥। ದ್ಯುಲ್ಕಾಯ- ಕವಚಾಯ ಹುಂ॥ 
ಸಹಸ್ರೋಲ್ಕಾಯ ಅಸ್ಟ್ರಾಯ ಫಟ್‌ ಇತಿ ದಿಗ್ಗಂಧಃ ॥ 


ಆಸ್ಕ ಶ್ರೀನಾರಾಯಣಾಷ್ಟಾಕ್ರರಮಂತ್ರಸ್ಯಾಂತರ್ಯಾಮಿ ಖುಷಿ: ಶಿರಸಿ ದೈವೀ ಗಾಯತ್ರೀ 
ಛಂದ: ॥॥ ಪರಮಾತ್ಮಾ ನಾರಾಯಣೋ ದೇವತಾ ॥ 


ಧ್ಯಾನ 
ಉದ್ಯದ್ಧಾಸತಮಾಭಾಸಶ್ಲಿದಾನಂದೈಕದೇಹವಾನ್‌ I 
ಚಕ್ರಶಂಖಗದಾಪದ್ಧಧರೋಧ್ಯೇಯೋ5ಹಮೀಶ್ಟರ: ॥ 
ಲಕ್ಷ್ಮೀಧರಾಭ್ಯಾಮಾಶ್ಚಿಷ್ಠಃ ಸ್ವಮೂರ್ತಿಗಣಮಧ್ಯಗಃ I 
ಬ್ರಹ್ನವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 
ಸೇವ್ಯಮಾನೋಂಧಧಿಕಂ ಭಕ್ಕಾ ನಿತ್ಯನಿಶ್ಲೇಷಶಕ್ತಿಮಾನ್‌ | 
ಮೂರ್ತಯೋತಷ್ಠಾವಭಿಧ್ಯೇಯಾಶ್ನಕ್ರಶಂಖವರಾಭಯ್ಯ: | 


ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ell 
ಬಿಂಬೋಪಸಿ ಪ್ರತಿಬಿಂಬೋಶಸ್ಥಿ ತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್‌ ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತುತೇ ೨ 


ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ 
ನಾರಾಯಣಾಷ್ಪಾಕ್ಷರಮಂತ್ರಜಪತರ್ಪಣಾಖ್ಯಂ ಕರಿಷ್ಯೇ ॥ 


॥ ಓಂ ಓಂ ನಮೋ ನಾರಾಯಣಾಯ ಓಂ ॥। 


"ಓಂ ಓಂ ನಮೋ ನಾರಾಯಣಾಯ ಓಂ' ಇತಿ ಮಂತ್ರೇಣ ಶ್ರೀನಾರಾಯಣಂ 
ತರ್ಪಯಾಮಿ ಇತಿ ತರ್ಪಣಂ ಕುರ್ಯಾತ್‌ ॥ 


ಈ ನಾರಾಯಣಾಷ್ಠಾಕ್ಷರ ಮಹಾಮಂತ್ರಕ್ಕೆ ಅಂತರ್ಯಾಮಿಯು ಯಷಿಯು 


ಗಾಯತ್ರೀ ಛಂದಸ್ಸು, ನಾರಾಯಣನು ದೇವತೆ । ಹೀಗೆ ಧ್ಯಾನಿಸಬೇಕು:- 
"ಉದಿಸುವ ಸೂರ್ಯನಂತೆ ಹೊಳೆವ, ಜ್ಞಾನಾನಂದ ರೂಪ ಶರೀರವುಳ್ಳ ಚಕ್ರ, ಶಂಖ, 
ಗದಾ, ಪದ್ಮಧಾರಿಯಾದ ಮೂಲರೂಪದ ಹರಿಯನ್ನುಧ್ಯಾನಿಸಬೇಕು. ಅವನು ಶ್ರೀದೇವಿ- 
ಭೂದೇವಿಯರಿಂದ ಆಲಿಂಗಿತನಾಗಿದ್ದುತನ್ನಇತರ ಮೂರ್ತಿಗಳ ನಡುವೆ ಬ್ರಹ್ಮ-ವಾಯು- 
ರುದ್ರ-ಶೇಷ-ಗರುಡ-ಇಂದ್ರಾದಿಗಳಿಂದ ಭಕ್ತಿಪೂರ್ವಕವಾಗಿ ಚೆನ್ನಾಗಿ ಸೇವಿಸಲ್ಲಡುವನು. 
ನಿತ್ಯವಾದ ಪೂರ್ಣಶಕ್ತಿಯುಳ್ಳವನು. ಮಂತ್ರದ ಎಂಟು ಅಕ್ಷರಗಳ ಎಂಟು ಮೂರ್ತಿಗಳೂ 


31 


ಚಕ್ರ-ಶಂಖ-ವರ-ಅಭಯ ಮುದ್ರೆಗಳಿಂದ ಯುಕ್ತವಾಗಿದ್ದು ಉಜ್ವಲವಾದ ದೀಪದಂತೆ 
ಬೆಳಗುತ್ತವೆ. ಸರ್ವಾಭರಣಗಳಿಂದ ಅಲಂಕೃತವಾಗಿದೆ. ಕೃದ್ದ್ಹೋಲ್ಕಾದಿ ನಾಲ್ಕು ರೂಪಗಳೂ 
ಬಣ್ಣದಲ್ಲಿಮೂಲರೂಪದಂತೆಯೇ ಇವೆ. ಕೊನೆಯ ಸಹಸ್ರೋಲ್ಕರೂಪವು ಮಾತ್ರ ಕಪ್ಪಾಗಿದೆ'. 


ಧ್ಯಾನ, ಅಂಗನ್ಯಾಸ, ಕರನ್ಯಾಸ, ಪ್ರಾಣಾಯಾಮಗಳನ್ನು ಮಾಡಿರಿ. ಅನಂತರ 


ಕ] 
ಕೃಷ್ಣಾರ್ಪಣ ಎನ್ನಿರಿ. 


ಅನೇನ ನಾರಾಯಣಾಷ್ಟಾಕ್ರರಮಂತ್ರಜಪತರ್ಪಣಕರ್ಮಣಾ ಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಶ್ರೀಮನ್ನಾರಾಯಣಃ ಪ್ರೀಯತಾಂ ॥ 


ಸಂಧ್ಯೋಪಸ್ಥಾನ 
ಎದ್ದು ನಿಂತು ನಮಿಸಿರಿ 

ಜಾತವೇದಸ ಇತ್ಯಸ್ಯ ಮಂತ್ರಸ್ಯ ಕಶ್ಯಪ ಖುಷಿಃ | ತ್ರಿಷ್ಟುಪ್‌ ಛಂದಃ | ದುರ್ಗಾ 
ಜಾತವೇದೋಶಠಗ್ನಿರ್ದೇವತಾ | ಸಂಧ್ಯೋಪಸ್ಥಾನೇ ವಿನಿಯೋಗಃ ॥ 

ಓಂ ಜಾತವೇದಸೇ ಸುನವಾಮ ಸೋಮಮರಾತೀಯತೋ ನಿ ಜಹಾತಿ ವೇದಃ। 
ಸ ನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನೀ॥ 

ಜಾತವೇದಸೇ- ಜ್ಞಾನಕಾರಣನಾದ, ಪರಮಾತ್ಮನಿಗೋಸ್ಕರ ಸೋಮಂ- ಸೋಮ 
ಲತಾವನ್ನು, ಸುನವಾಮ ಹಿಂಡುತ್ತೇವೆ, ವೇದಃ- ಸರ್ವಜ್ಞನಾದ ಅಗ್ನ್ಯಂತರ್ಗತನಾದ 
ಪರಮಾತ್ಮನು, ಅರಾತೀಯತಃ- ನಮ್ಮಲ್ಲಿ ಶತ್ರುತ್ವ ಇಚ್ಛಿಸುವ ಪುರುಷರನ್ನು, ನಿದಹಾತಿ- 
ದಹನ ಮಾಡುತ್ತಾನೆ. ಸಃ೯ ಆ ಪರಮಾತ್ಮನು, ನಃ- ನಮ್ಮ, ವಿಶ್ವಾ ಸಮಸ್ತವಾದ, 
ದುರ್ಗಾಣಿ: ವಿಪತ್ತುಗಳನ್ನು, ದುರಿತಾ- ಪಾಪಗಳನ್ನು, ಸಿಂಧುಂ- ಸಮುದ್ರವನ್ನು, 
ನಾವಾಇವ- ನಾವೇಗಳೋಪಾದಿಯಲ್ಲಿ, ಅತಿಪರ್ಷತ್‌- ದಾಟಿಸಲಿ. 


ತಚ್ಚಂಯೋರಿತ್ಯಸ್ಯ ಮಂತ್ರಸ್ಯ ಶಂಯು ಖಷಿ: ಶಕ್ತರೀ ಛಂದಃ | ವಿಶ್ವೇದೇವಾಃ ದೇವತಾಃ। 
ಉಪಸ್ಥಾನೇ ವಿನಿಯೋಗಃ ॥1 

ಓಂ ತಚ್ಚಂಯೋರಾವೃಣೀಮಹೇ | ಗಾತುಂ ಯಜ್ಞಾಯ | ಗಾತುಂ ಯಜ್ಞ ಪತಯೇ। 
ದೈವೀ ಸ್ವಸ್ತರಸ್ತು ನಃ । ಸ್ವಕ್ತಿರ್ಮಾನುಷೇಭ್ಯಃ । ಊರ್ಧ್ವಂ ಜಿಗಾತು ಭೇಷಜಮ್‌ । ಶಂ 
ನೋ ಅಸ್ತು ದ್ವಿಪದೇ । ಶಂ ಚತುಷ್ಠದೇ ॥ 

ಶಂ. ಪ್ರಾಪ್ತವಾದ ರೋಗಗಳ ನಿವಾರಕವಾದ, ಯೋ: ಇನ್ನು ಮುಂದೆ ಬರುವ 
ರೋಗಗಳ ನಿವಾರಕವಾಗಿ, ಸುಖಪ್ರಾಪ್ತಿಗೋಸ್ಕರ, ತತ್‌- ಅದನ್ನು (ಅರುಣಕೇತು) ಎಂಬ 


30 


ಕೃದ್ಹೋಲ್ಕಾಯ ಹೃದಯಾಯ ನಮಃ ॥ ಮಹೋಲ್ಕಾಯ ಶಿರಸೇ ಸ್ವಾಹಾ- ಶಿರಸಿ॥। 
ವೀರೋಲ್ಕಾಯ ಶಿಖಾಯೈ ವೌಷಟ್‌- ಶಿಖಾಯಾಂ ॥। ದ್ಯುಲ್ಕಾಯ- ಕವಚಾಯ ಹುಂ॥। 
ಸಹಸ್ರೋಲ್ಡಾಯ ಅಸ್ತಾಯ ಫಟ್‌ ಇತಿ ದಿಗ್ಗಂಧಃ | 


ಅಸ್ಯ ಶ್ರೀನಾರಾಯಣಾಷ್ಟಾಕ್ರರಮಂತ್ರಸ್ಯಾಂತರ್ಯಾಮಿ ಖುಷಿ: ಶಿರಸಿ ದೈವೀ ಗಾಯತ್ರೀ 

ಛಂದಃ ॥ ಪರಮಾತ್ಮಾ ನಾರಾಯಣೋ ದೇವತಾ ॥। 
ಧ್ಯಾನ 

ಉದ್ಯದ್ಧಾಸತ್ರಮಾಭಾಸಶ್ಲಿದಾನಂದೈಕದೇಹವಾನ್‌ I 

ಚಕ್ರಶಂಖಗದಾಪದ್ಧಧರೋಧ್ಯೇಯೋತಹಮೀಶ್ನರಃ || 

ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿಗಣಮಧ್ಯಗಃ | 

ಬ್ರಹ್ಮವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 

ಸೇವ್ಯಮಾನೋಧಧಿಕಂ ಭಕ್ಕಾ ನಿತ್ಯನಿಶ್ಶೇಷಶಕ್ತಿಮಾನ್‌ | 

ಮೂರ್ತಯೋಅಷ್ಟಾವಭಿಧ್ಯೇಯಾಶ್ಚಕ್ರಶಂಖವರಾಭಯೈ: । 


ಯುಕ್ತಾ: ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ le 
ಬಿಂಬೋಶಸಿ ಪ್ರತಿಬಿಂಬೋಶಸ್ಥಿ ತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್‌ ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತುತೇ 11೨॥॥ 


ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ 
ನಾರಾಯಣಾಷ್ಟಾಕ್ರರಮಂತ್ರಜಪತರ್ಪಣಾಖ್ಯಂ ಕರಿಷ್ಯೇ ॥ 


11 ಓಂ ಓಂ ನಮೋ ನಾರಾಯಣಾಯ ಓಂ ॥ 


"ಓಂ ಓಂ ನಮೋ ನಾರಾಯಣಾಯ ಓಂ' ಇತಿ ಮಂತ್ರೇಣ ಶ್ರೀನಾರಾಯಣಂ 
ತರ್ಪಯಾಮಿ ಇತಿ ತರ್ಪಣಂ ಕುರ್ಯಾತ್‌ ॥ 


ಈ ನಾರಾಯಣಾಷ್ಟಾಕ್ಟರ ಮಹಾಮಂತ್ರಕ್ಕೆ ಅಂತರ್ಯಾಮಿಯು ಯಷಿಯು 
ಗಾಯತ್ರೀ ಛಂದಸ್ಸು, ನಾರಾಯಣನು ದೇವತೆ । ಹೀಗೆ ಧ್ಯಾನಿಸಬೇಕು:- 


"ಉದಿಸುವ ಸೂರ್ಯನಂತೆ ಹೊಳೆವ, ಜ್ಞಾನಾನಂದ ರೂಪ ಶರೀರವುಳ್ಳ ಚಕ್ರ, ಶಂಖ, 
ಗದಾ, ಪದ್ಧಧಾರಿಯಾದ ಮೂಲರೂಪದ ಹರಿಯನ್ನುದ್ಯಾನಿಸಬೇಕು. ಅವನು ಶ್ರೀದೇವಿ- 
ಭೂದೇವಿಯರಿಂದ ಆಲಿಂಗಿತನಾಗಿದ್ದುತನ್ನಇತರ ಮೂರ್ತಿಗಳ ನಡುವೆ ಬ್ರಹ್ಠ-ವಾಯು- 
ರುದ್ರ-ಶೇಷ-ಗರುಡ-ಇಂದ್ರಾದಿಗಳಿಂದ ಭಕ್ತಿಪೂರ್ವಕವಾಗಿ ಚೆನ್ನಾಗಿ ಸೇವಿಸಲ್ಪಡುವನು. 
ನಿತ್ಯವಾದ ಪೂರ್ಣಶಕ್ತಿಯುಳ್ಳವನು. ಮಂತ್ರದ ಎಂಟು ಅಕ್ಬರಗಳ ಎಂಟು ಮೂರ್ತಿಗಳೂ 


31 


ಚಕ್ರ-ಶಂಖ-ವರ-ಅಭಯ ಮುದ್ರೆಗಳಿಂದ ಯುಕ್ತವಾಗಿದ್ದು ಉಜ್ವಲವಾದ ದೀಪದಂತೆ 
ಬೆಳಗುತ್ತವೆ. ಸರ್ವಾಭರಣಗಳಿಂದ ಅಲಂಕೃತವಾಗಿದೆ. ಕೃದ್ದೋಲ್ಕಾದಿ ನಾಲ್ಕು ರೂಪಗಳೂ 
ಬಣ್ಣದಲ್ಲಿಮೂಲರೂಪದಂತೆಯೇ ಇವೆ. ಕೊನೆಯ ಸಹಸ್ರೋಲ್ಕರೂಪವು ಮಾತ್ರ ಕಪ್ಪಾಗಿದೆ'. 


ಧ್ಯಾನ, ಅಂಗನ್ಯಾಸ, ಕರನ್ಯಾಸ, ಪ್ರಾಣಾಯಾಮಗಳನ್ನು ಮಾಡಿರಿ. ಅನಂತರ 


ಕ 
ಕೃಷ್ಣಾರ್ಪಣ ಎನ್ನಿರಿ. 


ಅನೇನ ನಾರಾಯಣಾಷ್ಟಾಕ್ಟರಮಂತ್ರಜಪತರ್ಪಣಕರ್ಮಣಾ ಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಶ್ರೀಮನ್ನಾರಾಯಣಃ ಪ್ರೀಯತಾಂ ॥ 


ಸಂಧ್ಯೋಪಸ್ಥಾನ 
ಎದ್ದು ನಿಂತು ನಮಿಸಿರಿ 
ಜಾತವೇದಸ ಇತ್ಯಸ್ಯ ಮಂತ್ರಸ್ಯ ಕಶ್ಯಪ ಖುಷಿಃ 1 ತ್ರಿಷ್ಟುಪ್‌ ಛಂದಃ । ದುರ್ಗಾ 
ಜಾತವೇದೋಶಠಗ್ಬಿರ್ದೇವತಾ I ಸಂಧ್ಯೊ ೇಪಸ್ಥಾನೇ ವಿನಿಯೋಗಃ ॥ 
ಓಂ ಜಾತವೇದಸೇ ಸುನವಾಮ ಸೋಮಮರಾತೀಯತೋ ನಿ ದಹಾತಿ ವೇದಃ 


ಸನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯ ಗಃ 


ಜಾತವೇದಸೇ- ಜ್ಞಾನಕಾರಣನಾದ, ಪರಮಾತ್ಮನಿಗೋಸ್ಕರ ಸೋಮಂ- ಸೋಮ 
ಲತಾವನ್ನು , ಸುನವಾಮ: ಹಿಂಡುತ್ತೇವೆ, ವೇದಃ ಸರ್ವಜ್ಞನಾದ ಅಗ್ನ ಃ೦ತರ್ಗತನಾದ 
ಪರಮಾತ್ಮನು, ಅರಾತೀಯತಃ= ನಮ್ಮಲ್ಲಿ ಶತ್ರುತ್ವ ಇಚ್ಛಿಸುವ ಪುರುಷರನ್ನು, ನಿದಹಾತಿ- 
ದಹನ ಮಾಡುತ್ತಾನೆ. ಸಃ- ಆ ಪರಮಾತ್ಮನು, ನಃ: ನಮ್ಮ, ವಿಶ್ವಾ ಸಮಸ್ತವಾದ, 
ದುರ್ಗಾಣಿ- ವಿಪತ್ತುಗಳನ್ನು, ದುರಿತಾ- ಪಾಪಗಳನ್ನು, ಸಿಂಧುಂ- ಸ ಸಮುದ್ರವನ್ನು, 
ನಾವಾಇವ- ನಾವೇಗಳೋಪಾದಿಯಲ್ಲಿ, ಅತಿಪರ್ಷತ್‌- ದಾಟಿಸಲಿ. 


ತಚ್ಚಂಯೋರಿತ್ಯಸ್ಯ ಮಂತ್ರಸ್ಯ ಶಂಯು ಖಷಿಃ । ಶಕ್ಕರೀ ಛಂದಃ | ವಿಶ್ವೇದೇವಾಃ ದೇವತಾಃ 
ಉಪಸ್ಥಾನೇ ವಿನಿಯೋಗಃ ॥ 

ಓಂ ತಚ್ಚಂಯೋರಾವೃಣೀಮಹೇ | ಗಾತುಂ ಯಜ್ಞಾಯ | ಗಾತುಂ ಯಜ್ಞ ಪತಯೇ। 
ದೈವೀ ಸನಸು ನಃ । ಸ್ಪ್ಟಿರ್ಮಾನುಷೇಭ್ಯಃ [ ಧೊರ್ಥ್ಯಂ ಜಿಗಾತು ಭೇಷಜಮ್‌ | ಶಂ 
ನೋ ಅಸ್ತು ದ್ವಿಷಜೀ 1: ಶಂ ಚತುಷ್ಪದೇ ॥ 

ಶಂ- ಪ್ರಾಪ್ತವಾದ ರೋಗಗಳ ನಿವಾರಕವಾದ, ಯೋ ಇನ್ನು ಮುಂದೆ ಬರುವ 
ರೋಗಗಳ ನಿವಾರಕವಾಗಿ, ಸುಖಪ್ರಾಪ್ತಿಗೋಸ್ಕರ, ತತ್‌ ಅದನು ; (ಅರುಣಕೇ ಆತು) ಎಂಬ 


32 


ಕರ್ಮವನ್ನು, ಆವೃಣೀಮಹೇ= ವಿಶೇಷಾಕಾರವಾಗಿ ಪ್ರಾರ್ಥಿಸುತ್ತೇವೆ. ಯಜ್ಞಾಯ- 
ಯಜ್ಞಾದಿಕರ್ಮಗಳ ಅನುಷ್ಯಾನಕ್ಕೋಸ್ಕರ, ಗಾತುಂ- ಗತಿಯನ್ನು (ಪ್ರಾರ್ಥನೆ ಮಾಡುತ್ತೇವೆ) 
ಯಜ್ಞಪತಯೇ- ಯಜ್ಞದ ಯಜಮಾನನಿಗೆ, ಗಾತುಂ- ಫಲ ಪ್ರಾಪ್ತಿಗಾಗಿ ಪ್ರಾರ್ಥನೆ 
ಮಾಡುತ್ತೇವೆ. ದೈವೀಸಸ್ತಿಃ- ದೇವತೆಗಳಿಂದ ಹೊಂದಲ್ಲಟ್ಟ ಕ್ಷೇಮವೇ, ನಃ ನಮ್ಮಗಳಿಗೆ, 
ಅಸ್ತು- ಆಗಲಿ, ಮಾನುಷೇಭ್ಯಃ- ಭಗವದ್ಧಕ್ಷರಾದ ಮನುಷ್ಯರಿಗೆ, ಸಸ್ತಿ- ಕ್ಷೇಮವಾಗಲಿ, 
ಊರ್ಧ್ವಂ: ಅತ್ಯುತ್ತಮವಾದ, ಭೇಷಜಂ- ಸರ್ವಾರಿಷ್ಟನಿವಾರಕವಾದ ಔಷಧವು, ಜಿಗತು- 
ನಮಗೆ ಬರಲಿ. ಊರ್ಧ್ವಂ: ಸರ್ವೋತೃಷ್ಟವಾದ, ಭೇಷಜಂ-ಎ ಸಂಸಾರಕ್ಕೆ ಔಷಧದಂತೆ 
ನಿವಾರಕನಾದ, ಗಾಯತ್ರಿಪ್ರತಿಪಾದ್ಯಬ್ರಹ್ಮನು, ಜಿಗಾತು- ಜಯಿಸಲಿ, ಓಂ- ಸುಖವು, 
ನೋವ ನಮಗೆ, ಶಂ ಅಸ್ತು: ಇರಲಿ, ದ್ವಿಪದೇ- ಮನುಷ್ಯರಿಗೆ, ಶಂ= ಸುಖವು, ಚತುಷ್ಪದೇಎ 
ಪಶುಗಳಿಗೆ (ಇರಲಿ). 
ಮೂರುಬಾರಿ ಪ್ರದಕ್ಷಿಣೆ ಮಾಡಿರಿ 
ಈ ಕೆಳಗಿನ ಮಂತ್ರವನ್ನು ಮೂರು ರೀತಿಯಲ್ಲಿ ವಿಭಾಗಗಳನ್ನು ಮಾಡಿ ಉಚ್ಚರಿಸಬೇಕು 

ನಮೋ ಬ್ರಹ್ಮಣ ಇತ್ಯಸ್ಯ ಪ್ರಜಾಪತಿ ಯಷಿಃ । ವಿಶ್ಲೇದೇವಾ ದೇವತಾಃ | ಜಗತೀ ಛಂದಃ। 
ಪ್ರದಕ್ಷಿಣೇ ವಿನಿಯೋಗಃ ॥1 

ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ ಗ್ಡಯೇ । ನಮಃ ಪೃಥಿವೈ ನಮ 
ಓಷಧೀಭ್ಯ: | ನಮೋ ವಾಚೇ ನಮೋ ವಾಚಸ್ಪತಯೇ | ನಮೋ ವಿಷ್ಣವೇ ಮಹತೇ 
ಕರೋಮಿ ॥ 

ನಮೋ ಬ್ರಹ್ಮಣೇ ನಮೋಶಸ್ತ ಗಯೇ ನಮಃ ಪೃಥಿವ್ಯೈ ನಮ ಓಷಧೀಭ್ಯಃ । 
ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಮಹತೇ ಕರೋಮಿ ॥ಓಂ॥ 

ನಮೋ ಬ್ರಹ್ಮಣೇ ನಮೋ ಅಸ್ತ ಗಯೇ ನಮಃ ಪೃಥಿವೈೆ A ನಮ ಓಷಧೀಭ್ಯೋ 
ನಮೋ ವಾಚೇ ನಮೋ ವಾಚಸ್ಥತಯೇ ನಮೋ ವಿಷ್ಣವೇ ಮಹತೇ ಕರೋಮಿ ॥1ಓಂ॥ 
(ಮೂರು ಸಲ ಪ್ರದಕ್ಷಿಣೆ ಮಾಡಬೇಕು). 

ಬ್ರಹ್ಮಣೇ- ವೇದಾಭಿಮಾನಿ ದೇವತೆಗೆ, ನಮಃ- ನಮಸ್ಕಾರವು, ಅಗ್ನಯೇ- 


ಅಗ್ಗ ;ಭಿಮಾನಿದೇವತೆಗೂ, ನಮೋಸ್ತು ನಮಸ್ಕಾರವಿರಲಿ, ಪೃಥಿವ್ಯೈಃ- ಪೃಥಿವ್ಯಭಿಮಾನಿ 
ದೇವತೆಗೋಸ್ಕರ, ಔಷಧೀಭ್ಯಃ- ಔಷಧ್ಯಭಿಮಾನಿದೇವತೆಗೆ, ವಾಚೇ- ವಾಗಮಾನಿ 


33 


ಸರಸ್ಪತೀದೇವಿಯರಿಗೆ, ವಾಚಸ್ಚತಯೇ- ಚತುರ್ಮುಖ ಬ್ರಹ್ಮನಿಗೆ, ಮಹತೇ ವಿಷ್ಣವೇ- 


ಛೇ ೦0 
ಪರಮಪೂಜ್ಯನೂ, ಸರ್ವತ್ರ ವ್ಯಾಪ್ತನೂ ಆದ ಪರಮಾತ್ಮನಿಗೆ, ಕರೋಮಿ (ನಮಸ್ಕಾರವನ್ನು) 
ಮಾಡುತ್ತೇನೆ. 
ದಿಜ್ಜಮಸ್ಕಾರ 
ಬೆಳಿಗ್ಗೆ ಕೆಳಕಂಡಂತೆ; ಸಾಯಂಕಾಲದಲ್ಲಿ ಪಶ್ಚಿಮದಿಂದ ಆರಂಭಿಸಿ 
ಉತ್ತರ ಪೂರ್ವ, ದಕ್ಷಿಣ, ಊರ್ಧ್ವ, ಅಧರ ದಿಕ್ಕುಗಳಿಗೆ ನಮಿಸಿರಿ 


ಓಂ ನಮಃ ಪ್ರಾಚ್ಛೈ ದಿಶೇ ಯಾಶ್ಚ ದೇವತಾ ಏತಸ್ಕಾಂ ಪ್ರತಿವಸಂತ್ಯೇತಾಭ್ಯಶ್ವ 
ನಮೋ ನಮಃ । (ಪೂರಕ 
ನಮ: ದಕ್ಷಿಣಾಯ್ಕೆ ದಿಶೇ ಯಾಶ್ಚದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭೃಶ್ಚನಮೋ 
ನಮಃ । (ದಕ್ಷಣ 4 | | 

ನಮಃ ಪ್ರತೀಚ್ಛೈ ದಿಶೇ ಯಾಶ್ಚದೇವತಾ ಏತಸ್ಕಾಂ ಪ್ರತಿವಸಂತ್ಯೇತಾಭ್ಯಶ್ವ ನಮೋ 
ನಮಃ | (ಪಳ್ಳಿ 4 | | 

ನಮಃ ಉದೀಚ್ಛೈ ದಿಶೇ ಯಾಶ್ಚದೇವತಾ ಏತಸ್ಕಾಂ ಪ್ರತಿವಸಂತ್ಯೇತಾಭ್ಯಶ್ವ ನಮೋ 
ನಮಃ । (ಉತ್ತರಕ್ಕೆ) . 6 

ನಮಃ ಊರ್ಧ್ವಾಯೈ ದಿಶೇ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ 
ನಮೋ ನಮಃ | (ಮೇಲೆ) A | 
` ನಮೋತಧರಾಯ್ಕೆ ದಿಶೇ ಯಾಶ್ಚೆದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚನಮೋ 
ನಮ: । (ಕೆಳಗೆ) & 

ನಮಃ ಅಂತರಿಕ್ಷಾಯ್ಕೆ ದಿಶೇ ಯಾಶ್ಚ ದೇವತಾ ಏತಸ್ಯಾಂ ಪ್ರತಿವಸಂತ್ಯೇತಾಭ್ಯಶ್ಚ 
ನಮೋ ನಮಃ । (ಆಕಾಶದಲ್ಲಿ 

ನಮೋತವಾಂತರಾಯ್ಕೆ ದಿಶೇ ಯಾಶ್ಚ ದೇವತಾ ಏತಸ್ಕಾಂ ಪ್ರತಿವಸಂತ್ಯೇತಾಭ್ಯಶ್ವ 
ನಮೋ ನಮ: ॥ (ನಾಲ್ಕೂ ದಿಕ್ಕುಗಳ ಕೋನ ದಿಕ್ಕುಗಳಲ್ಲಿ 


ವ 
ನಮಃ ಪ್ರಾಚ್ಕೈ ದಿಶೇ ಎಂಬಲ್ಲಿಂದ ಪ್ರಾರಂಭಿಸಿ ಮುನಿಭೃಶ್ಚ ಎಂಬಲ್ಲಿಯ ತನಕ ಒಂದೇ 
ಸೂಕ್ತವಾಗಿದೆ. (ತೈತ್ತರೀಯ ಆರಣ್ಯ ೨-೨೦) 


34 


ಗಂಗಾ ಯಮುನಯೋರ್ಮಧ್ಯೇ ಯೇ ವಸಂತಿತೇಮೇ ಪ್ರಸನಾತಾಶ್ಲಿರಂ ಜೀವಿತಂ 


ಇ ಅಚ 


ವರ್ಧಯಂತಿ ನಮೋ ಗಂಗಾಯಮುನಯೋರ್ಮುನಿಭ್ಯಶ್ಚ ನಮೋ ನಮೋ 
ಗಂಗಾಯಮುನಯೋರ್ಮುನಿಭ್ಯಶ್ಚ ನಮಃ ॥ 


ನಂತರ ಪ್ರದಕ್ಷಿಣಾಕಾರವಾಗಿ ತಿರುಗುತ್ತಾ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಾ 
ಕೆಳಗಿನ ಮಂತ್ರಗಳನ್ನು ಹೇಳಬೇಕು. 


ಓಂ ಸಂಧ್ಯಾಯೈ ನಮಃ । ಓಂ ಸಾವಿತ್ರ್ಯೈ ನಮಃ । ಓಂ ಗಾಯತ್ತ್ಯೈ ನಮಃ | ಓಂ 
ಸರಸ್ವತ್ಯೈ ನಮಃ | ಓಂ ಸರ್ವೇಭ್ಯೋ ದೇವೇಭ್ಯೋ ನಮಃ | ಓಂ ಖಷಿಭ್ಯೋ ನಮಃ | 
ಓಂ ಗುರುಭ್ಯೋ ನಮಃ । ಓಂ ಮಾತೃಭ್ಯೋ ನಮಃ । ಓಂ ಪಿತೃಭ್ಯೋ ನಮಃ । ಓಂ 
ಆಚಾರ್ಯೇಭ್ಯೋ ನಮಃ । 
ಓಂ ಕಾಮೋರಕಾರ್ಷೀತ್‌ ಮನ್ಯುರಕಾರ್ಷೀನ್ನಮೋ ನಮಃ । 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಓಂ ॥ 


ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, ಊರ್ಧ್ವ, ಅಧರ, ಅವಾಂತರ ಈ ದಿಕ್ಕುಗಳಿಗೂ 
ಇವುಗಳಲ್ಲಿ ಯಾವ ಯಾವ ದೇವತೆಗಳು ವಾಸ ಮಾಡುತ್ತಾರೋ ಆ ದೇವತೆಗಳಿಗೆಲ್ಲಾ 
ನಮಸ್ಕಾರವು. ಇಂದ್ರಾದಿ ಅಷ್ಟ ದಿಕ್ಟಾಲಕರಿಗೂ ನಮಸ್ಕಾರವು. ತಾಯಿ, ತಂದೆ, 
ಆಚಾರ್ಯರಿಗೂ ನಮಸ್ಕಾರವು. 


ಕಾಮಃ ರಾಗವನ್ನು, ಅಕಾರ್ಷೀಕ್‌- ಉಂಟು ಮಾಡುವ, ಮನ್ಯುಃ- ಕ್ರೋಧವನ್ನು, 
ಅಕಾರ್ಷೀತ್‌- ಉಂಟುಮಾಡುವ ದೇವತೆಗಳಿಗೆ, ನಮೋ ನಮಃ- ನಮಸ್ಕಾರಗಳು. 
ಭಗವತೇ- ಷಡ್ಗುಣೈಶ್ಚರ್ಯ ಸಂಪನ್ನನಾದ, ವಾಸುದೇವಾಯ: ವಾಸುದೇವ ನಾಮಕ 
ಪರಮಾತ್ಮನಿಗೂ ನಮಸ್ಕಾರಗಳು. 
ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ । 
ಸಾಯಂ ಪ್ರಾತರ್ನಮಸ್ಯಂತಿ ಸಾ ಮಾ ಸಂಧ್ಯಾತಭಿರಕ್ಕತು ॥ 
ಸಾಮಾ ಸಂಧ್ಯಾ ಅಭಿರಕ್ಷತು ಓಂ ನಮೋ ನಮಃ ॥ 


ಯಾಂ- ಯಾವ ಸಂಧ್ಯಾನಾಮಕ ಪರಮಾತ್ಮನನ್ನು, ಚರಾಣಿ ಸ್ಥಾವರಾಣಿಚ- ಚರಾ 
ಚರರೂಪಗಳಾದ, ಸರ್ವಭೂತಾನಿ: ಸಮಸ್ತ ಪ್ರಾಣಿಗಳು, ಸಾಯಂ ಪ್ರಾತಃ: ಸಾಯಂ 
ಕಾಲದಲ್ಲಿಯೂ, ಪ್ರಾತಣಾಲದಲ್ಲಿಯೂ, ನಮಸ್ಕಂತಿ- ನಮಸ್ಕಾರ ಮಾಡುತ್ತಾರೋ, 
ಸಾಸಂಧ್ಯಾ- ಆ ಸಂಧ್ಯಾದೇವತಾಭಿಮಾನ್ಯಂತರ್ಗತ ಪರಮಾತ್ಮನು, ಮಾಂ- ನನ್ನನ್ನು, 
ಅಭಿರಕ್ಷತು- ಕಾಪಾಡಲಿ. 


35 


ಬ್ರಹ್ಮಣ್ಯೋ ದೇವಕೀಪುತ್ರೋ ಬ್ರಹ್ಮಣ್ಯೋ ಮಧುಸೂದನಃ । 
ಬ್ರಹ್ಮಣ್ಯಃ ಪುಂಡರೀಕಾಕ್ಟೋ ಬ್ರಹ್ಮಣ್ಯೋ ವಿಷ್ಣುರಚ್ಯುತಃ ॥ 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ । 
ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ॥ 


ದೇವಕೀಪುತ್ರಃ- ದೇವಕಿ ಪುತ್ರನಾಗಿ ಅವತಾರ ಮಾಡಿದ ಶ್ರೀಕೃಷ್ಣಪರಮಾತ್ಮನು, 

ಬ್ರಹ್ಮಣ್ಯಃ- ಬ್ರಾಹ್ಮಣರ ಪ್ರಿಯನು, ಮಧುಸೂದನಃ- ಮಧುನಾಮಕ ದೈತ್ಯನನ್ನುಸಂಹಾರ 
ಮಾಡಿದವನು, ಪುಂಡರೀಕಾಕ್ಟಃ- ಕಮಲದಂತೆ ವಿಸ್ತಾರವಾದ ಕಣ್ಣುಗಳುಳ್ಳವನು, ವಿಷ್ಣುಃ 
ವ್ಯಾಪ್ತನಾದವನು, ಅಚ್ಯುತಃ- ನಾಶರಹಿತನು, ಬ್ರಹ್ಮಣ್ಯದೇವಾಯ- ಬ್ರಾಹ್ಮಣ್ಯರಕ್ಕಕ 
ಕ್ರೀಡಾದಿಗುಣವಿಶಿಷ್ಠನಾದ, ಗೋಬ್ರಾಹ್ಮಣ ಹಿತಾಯಚ- ಗೋವುಗಳಿಗೂ, ಬ್ರಾಹ್ಮಣರಿಗೂ 
ಹಿತವನ್ನು ಉಂಟುಮಾಡುವನು, ಜಗದ್ದಿತಾಯ- ಸಮಸ್ತ ಪ್ರಪಂಚಕ್ಕೆ ಹಿತವನ್ನುಂಟು 
ಮಾಡುವನು. ಕೃಷ್ಣಾಯ ಪೂರ್ಣಜ್ಞಾನಾನಂದನಾದ, ಗೋವಿಂದಾಯ 
ವೇದವೇದ್ಯನಾದ ಪರಮಾತ್ಮನಿಗೆ, ನಮೋ ನಮಃ- ನಮಸ್ಕಾರಗಳು. 

ಕ್ಲೀರೇಣ ಸ್ನಾಪಿತೇ ದೇವಿ ಚಂದನೇನ ವಿಲೇಪಿತೇ | 

ಬಿಲ್ಪಪತ್ರಾರ್ಚಿತೇ ದೇವಿ ದುರ್ಗೇನಹಂ ಶರಣಂ ಗತಃ ॥ 

ಶ್ರೀ ದುರ್ಗೇ5ಹಂ ಶರಣಂ ಗತ ಓಂ ನಮೋ ನಮಃ ॥॥ 


ಕ್ವೀರೇಣ- ಹಾಲಿನಿಂದ, ಸ್ನಾಪಿತೇ- ಸ್ನಾನ ಮಾಡಿಸಲ್ಪಟ್ಟ, ದೇವೀ- ದೇವತೆಯಾದ, 
ಚಂದನೇನ- ಶ್ರೀಗಂಧದಿಂದ, ವಿಲೇಪಿತೇ- ಲೇಪನ ಮಾಡಿಸಲ್ಪಟ್ಟ, ಬಿಲ್ಲಪತ್ರಾರ್ಜಿತೇ- 
ಬಿಲ್ಲಾದಿಗಳಿಂದ ಪೂಜಿಸಲ್ಪಟ್ಟ, ದುರ್ಗಾ- ದುರ್ಗಾ ದೇವಿಯೇ, ಆಹಂ: ನಾನು (ನಿನ್ನನ್ನು), 
ಶರಣಂಗತಃ- ಶರಣು ಹೊಂದಿದ್ದೇನೆ. 

ಗಾಯತ್ರೀ ಉದ್ವಾಸನೆ 
ಅರ್ಯ ನೀಡಿದ ಮೇಲೆ ಹೃದಯಕ್ಕೆ ಕರೆದ ಸಂಧ್ಯಾದೇವಿಯನ್ನು ಈಗ ವಾಪಸ್ಸು ಕಳಿಸಿರಿ. 
ಬಲಗೈಯಿಂದ ಹೃದಯವನ್ನು ಮುಟ್ಟಿ ಹೀಗೆ ಹೇಳಿರಿ. 

ಅಸ್ಯ ಶ್ರೀಗಾಯತ್ರು ದ್ವಾಸನಮಂತ್ರಸ್ಯ ವಾಮದೇವ ಖುಷಿಃ | ಅನುಷ್ಟುಪ್‌ ಛಂದಃ। 
ಗಾಯತ್ರೀ ದೇವತಾ । ಗಾಯತ್ರು ದ್ವಾಸನೇ ವಿನಿಯೋಗಃ ॥ 

ಉತ್ತಮೇ ಶಿಖರೇ ಜಾತೇ ಭೂಮ್ಯಾಂ ಪರ್ವತಮೂರ್ಧನಿ । 

ಬ್ರಾಹ್ಮಣೇಭ್ಯೋರಭ್ಯನುಜ್ಞಾತಾ ಗಚ್ಛ ದೇವಿ ಯಥಾ ಸುಖಮ್‌ ॥ 

ಶ್ರೀಗಚ್ಛ ದೇವಿ ಯಥಾಸುಖಮ್‌ । ಓಂ ನಮೋ ನಮಃ । 


ದೇವಿ- ಗಾಯತ್ರೀ ದೇವಿಯೇ (ಗಾಯತ್ರೀನಾಮಕ ಪರಮಾತ್ಮನೇ), ಭೂಮ್ಯಾಃ- 


ಸೊಮಿಯಲ್ಲಿ ಇರತಕ್ಕ, ಪರ್ವತಮೂರ್ಧನಿ- ಪರ್ವತ ಶಿಖರದಲ್ಲಿ, ಜಾತೇಎ ಹುಟ್ಟಿದ, 
ಉತ್ತಮೇ ಶಿಖರೇ- ಶ್ರೇಷ್ಠವಾದ ಶಿಖರದಲ್ಲಿ, ಸ್ನಾತುಂ- ಇರುವುದಕ್ಕೆ) ಬ್ರಾಹ್ಮಣೇಭ್ಯಃ- 


ಬ್ರಾಹ್ಮಣರಿಂದ, ಅಭ್ಯನುಜ್ಞಾತಾ- ಆಜ್ಞಾ ಪಡದು, ಯಥಾಸುಖಂ- ಯಥೇಚ್ಛವಾಗಿ, 

ಗಚ್ಛ: ಹೋಗು, ಯಥಾ: ಸುಖವಾಗಿ ಹೋಗತಕ್ಕ ದೇವತೆಗೆ ನಮಸ್ಕಾರವು. 
ಸ್ತುತೋ ಮಯಾ ವರದಾ ವೇದಮಾತಾ ಪ್ರಚೋದಯಂತೀ ಪವನೇ ದ್ವಿಜಾತಾ । 
ಆಯು: ಪೃಥಿವ್ಯಾಂ ಬ್ರಹ್ಮವರ್ಚಸಂ ಮಹ್ಯಂ ದತ್ವಾಪ್ರಜಾತುಂ ಬ್ರಹ್ಮಲೋಕಮ್‌॥| 


ಸರ್ವವೇದೇಷು ಯತ್ನುಣ್ಯಂ ಸರ್ವತೀರ್ಥೇಷು ಯತ್‌ ಫಲಮ್‌ । 
ತತ್‌ ಫಲಂ ಸಮವಾಪ್ಟೋತಿ ಸ್ತುತ್ವಾ ದೇವಂ ಜನಾರ್ದನಮ್‌ ॥ 


ಸರ್ವ ವೇದೇಷು: ಸರ್ವವೇದಗಳನ್ನು ಪಠನ ಮಾಡುವುದರಲ್ಲಿ ಯತ್ಪುಣ್ಯಂ: 
ಬರತಕ್ಕ ಯಾವ ಪುಣ್ಯವೋ, ಸರ್ವತೀರ್ಥೇಷು ಸಮಸ್ತ ಮಹಾತೀರ್ಥಗಳಲ್ಲಿ ಸ್ನಾನ 
ಮಾಡುವುದರಿಂದ, ಯತ್ನಲಂ- ಬರತಕ್ಕ ಯಾವ ಫಲವೋ, ದೇವಂ: ಕ್ರೀಡಾದಿ ಚ 
ವಿಶಿಷ್ಟನಾದ, ಜನಾರ್ದನಂ ಜನ್ಮಗಳನ್ನು ದುಷ್ಟ ಜನರನ್ನು ಸಂಹರಿಸುವವನಾದ 
ಪರಮಾತ್ಯನನ್ನು , ಸುತ್ತಾ ಸ್ತೋತ್ರಮಾಡಿ, ತತ್‌- ಆ, ಫಲಂ ಫಲವನ್ನು (ಪುರುಷಃ- 
ಮನುಷ್ಯನು), ಆಪ್ನೋತಿ- ಹೊಂದುತ್ತಾನೆ. 
ಆಕಾಶಾತ್‌ ಪತಿತಂ ತೋಯಂ ಯಥಾ ಗಚ್ಛತಿ ಸಾಗರಮ್‌ । 
ಸರ್ವದೇವನಮಸ್ಕಾರಃ ಕೇಶವಂ ಪ್ರತಿಗಚ್ಛಕಿ ॥ 


ಶ್ರೀಕೇಶವಂ ಪ್ರತಿಗಚ್ಛ್ಚೋಂ ನಮೋ ನಮಃ ॥॥ 


ಆಕಾಶಾತ್‌- ಆಕಾಶದಿಂದ, ಪತಿತಂ- ಬಿದ್ದ, ತೋಯಂ: ನೀರು, ಸಾಗರಂ 
ಸಮುದ್ರವನ್ನು, ಯಥಾ= ಯಾವ ರೀತಿಯಾಗಿ, ಗಚ್ಛತಿ- ಹೋಗಿ ಸೇರುತ್ತದೋ, ತಥಾ 
ಹಾಗೆಯೇ, ಸರ್ವದೇವ ನಮಸ್ಕಾರಃ- ಸಮಸ್ತ ದೇವತೆಗಳಿಗೆ ಮಾಡಿದ ನಮಸ್ಕಾರವು, 
ಕೇಶವಂ: ಬ್ರಹ್ಮ-ರುದ್ರಾದಿ ದೇವ ವತೆಗಳನು ಧರಿಸಿರುವ ಪರಮಾತ್ಮನನ್ನು, ಪ್ರತಿ: ಕುರಿತು, 
ಗಚ್ಛತಿ- ಹೋಗಿ ಸೇರುತ್ತದೆ. 

ವಾಸನಾದ್ವಾಸುದೇವೋಶಸಿ ವಾಸಿತಂ ತೇ ಜಗತ್ತಯಮ್‌ | 

ಸರ್ವಭೂತನಿವಾಸೋಶಸಿ ವಾಸುದೇವ ನಮೋಸ್ತುತೇ ॥ 


ವಾಸನಾತ್‌- ಜಗತ್ತು ನಿನ್ನಲ್ಲಿವಾಸಮಾಡಿಕೊಂಡಿರುವುದರಿಂದ, ವಾಸು ದೇವೋಸಿ- 
ವಾಸುದೇವ ಶಬ್ದವಾಚ್ಯನಾಗಿದ್ದಿ, ಜಗತ್‌ತ್ರಯಂ- ಈ ಮೂರು ಲೋಕವು, ತೇ: ನಿನ್ನಿಂದ, 


37 


ವಾಸಿತಂ- ವಾಸ ಸ್ಥಾನವಾಗಿ ಮಾಡಲ್ಪಟ್ಟಿತು. ಸರ್ವಭೂತನಿವಾಸೋಸಸಿ- 
ಸರ್ವಪ್ರಾಣಿಗಳಿಗೂ ಅಂತರ್ಯಾಮಿಯಾಗಿಯೂ, ಆಶ್ರಯನಾಗಿಯೂ ಇದ್ದಿಯೋ ಅಂಥ 
ಕಾರಣದಿಂದ, ಶ್ರೀ ವಾಸುದೇವ: ಶ್ರೀಲಕ್ಷ್ಮೀ ಸಹಿತನಾದ ವಾಸುದೇವ ಮೂರ್ತಿಯೇ, 
ತೇ: ನಿನಗೆ, ನಮಃ- ನಮಸ್ಕಾರವು. 

ನಮೋತಸ್ತನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಟಿಶಿರೋರುಬಾಹವೇ । 
ಸಹಸ್ರನಾಮ್ಲೇ ಪುರುಷಾಯ ಶಾಶ್ಚತೇ ಸಹಸ್ರಕೋಟಿಯುಗಧಾರಿಣೇ ನಮಃ ॥ 


ಅನಂತಾಯ: ದೇಶತಃ ಕಾಲತಃ ಗುಣತಃ ಅಂತ ಇಲ್ಲದವನಾದ, ಸಹಸ್ರ 
ಮೂರ್ತಯೇ- ಅಸಂಖ್ಯಾತವಾದ ರೂಪಗಳುಳ್ಳಂಥಾ, ಸಹಸ್ರಪಾದಾಕ್ಸಿಶಿರೋರು ಬಾಹವೇ- 
ಅಸಂಖ್ಯಾಕವಾದ ಪಾದಗಳು, ನೇತ್ರಗಳು, ಶಿರಸ್ಸು, ತೊಡೆಗಳು, ಬಾಹುಗಳು ಉಳ್ಳಂಥಾ, 
ಸಹಸ್ರನಾಮ್ನೇ- ಅಸಂಖ್ಯಾತವಾದ ಹೆಸರುಗಳುಳ್ಳಂಥಾ, ಪುರುಷಾಯ ಪುರುಷ ಸೂಕ್ತ 
ಪ್ರತಿಪಾದ್ಯ, ಶಾಶ್ಚತೇ- ಅದಿಮಧ್ಯಾಂತರಹಿತನಾದ, ಸಹಸ್ರಕೋಟಿಯುಗಧಾರಿಣೇ= 
ಅಸಂಖ್ಯಾಕ ಯುಗಗಳನ್ನು ಧಾರಣೆ ಮಾಡಿದ, ತೇ: ನಿನಗೆ, ನಮಃ- ನಮಸ್ಕಾರವು. 
ನೋವ ನಮ್ಮಗಳಿಗೆ, ಭದ್ರ ೦5 ಕ್ಷೇಮವನ್ನು (ಮಂಗಳವನ್ನು), ಅಭಿವಾದಯೇಂ 
ಪ್ರಾರ್ಥಿಸುತ್ತೇನೆ. 
ಓಂ ಭದ್ರಂ ನೋ ಅಪಿ ವಾತಯ ಮನಃ । ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಸರ್ವಾರಿಷ್ಟಶಾಂತಿರಸ್ತು | ಸಮಸ್ತಮಂಗಲಾವಾಷ್ತಿರಸ್ತು | ಚತುಃಸಾಗರಪರ್ಯಂತಂ 
ಗೋಬ್ರಾಹ್ಮಣೇಭ್ಯಃ ಶುಭಂ ಭವತು ॥ 
ಶಾಂತಿಃ: ಕ್ಷೇಮವು, ಶಾಂತಿಃ: ಸಂಪತ್ತು, ಶಾಂತಿಃ: ಮನಃಪ್ರಸನ್ನತೆಯು, 
ಸರ್ವಾರಿಷ್ಟಶಾಂತಿಃ- ಸಕಲಾರಿಷ್ಠಗಳ ನಾಶವು, ಅಸ್ತು- ಆಗಲಿ, ಚತುಸ್ಪಾಗರ ಪರ್ಯಂತಂ- 
ನಾಲ್ಕು ಸಮುದ್ರಗಳ ಅವಧಿವರೆಗೆ ಇರುವ, ಗೋಬ್ರಾಹ್ಮಣೇಭ್ಯಃ- ಗೋವುಗಳಿಗೆ, 
ಬ್ರಾಹ್ಮಣರಿಗೆ, ಶುಭಂ- ಕ್ಲೇಮವು, ಭವತು- ಆಗಲಿ. 
ಗೋತ್ರಾಭಿವಾದನ 
ಬಲಗೈಯಿಂದ ಬಲಗಿವಿಯನ್ನು, ಎಡಗೈಯಿಂದ ಎಡಗಿವಿಯನ್ನು ಹಿಡಿದು ಗೋತ್ರ 
ಪ್ರವರಗಳನ್ನು ಉಚ್ಚರಿಸಿ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಬೇಕು. 


ನ ಗೋತ್ರೋದ್ಧವಃ .... ಪ್ರವರಾನ್ನಿತಃ ...... ಆಶ್ಮಲಾಯನಸೂತ್ರಃ 
ಯಕ್‌ಶಾಖಾಧ್ಯಾಯೀ.... ಶರ್ಮಾ ಅಹಂ ಭೋ ಅಭಿವಾದಯೇ ॥1 


38 


ಗೋತ್ರ, ಪ್ರವರ, ಶಾಖಾ, ಶರ್ಮನಾದ, ಅಹಂ- ನಾನು, ಭೋ: ನಿಮ್ಮಗಳಿಗೆ, 
ಅಭಿವಾದಯೇ- ನಮಸ್ಕಾರ ಮಾಡುತ್ತೇನೆ. 


ಕೃರ್ಷ್ಲಾರ್ಪಣ 
ಯಸ್ಯ ಸ್ಥ ತ್ಯಾ ಚ ನಾಮೋಕ್ಕ್ಯಾ ತಪಸ್ಪಂಧ್ಯಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್‌ ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ ॥ 


ತಪಃ- ತಪಸ್ಸು, ಸಂಧ್ಯಾ- ಸಂಧ್ಯಾವಂದನ, ಕ್ರಿಯಾದಿಷು- ಕರ್ಮಗಳಲ್ಲಿ, ಯಸ್ಯ- 
ಯಾವ ಪರಮಾತ್ಮನ, ಸ್ಟೃತ್ಯಾ- ಸ್ಮರಣೆಯಿಂದಲೂ, ನಾಮೋಕ್ಕಾಚೆ- ನಾಮೋಚ್ಚಾರಣ 
ದಿಂದಲೂ, ನ್ಯೂನಂ- ಲೋಪವಾದವುಗಳು, ಸಂಪೂರ್ಣತಾಂ- ಸಂಪೂರ್ಣತ್ವವನ್ನು 
ಯಾತಿ- ಹೊಂದುತ್ತವೋ, ಸದ್ಯಃ ಈಗ, ತಂ- ಆ, ಅಚ್ಯುತಂಎ ನಾಶರಹಿತನಾದ 
ಪರಮಾತ್ಮನನ್ನು, ವಂದೇ- ನಮಸ್ಕರಿಸುತ್ತೇನೆ, ರಮಾಪತೇ- ಲಕ್ಷ್ಮೀಪತಿಯಾದ 
ಪರಮಾತ್ಮನೇ, ಮಂತ್ರಹೀನಂ- ಮಂತ್ರಹೀನವಾಗಿಯೂ, ಕ್ರಿಯಾಹೀನಂ- ಕರ್ಮ 
ಹೀನವಾಗಿಯೂ, ಭಕ್ತಿಹೀನಂ- ಭಕ್ತಿರಹಿತವಾಗಿಯೂ, ಮಯಾ- ನನ್ನಿಂದ, ಯತೃತಂ- 
ಯಾವುದು ಮಾಡಲ್ಪಟ್ಟಿತೋ, ತತ್‌- ಅದು, ಮೇ: ನನಗಾಗಿ, ಪರಿಪೂರ್ಣಂ- ಸಂಪೂರ್ಣ 
ಫಲಪ್ರಾಪ್ತಿಗೆ ಕಾರಣವು, ಅಸ್ತು- ಆಗಲಿ. 

ಅನೇನ ಪ್ರಾತಃ ಸಂಧ್ಯಾವಂದನೇನ ಶ್ರೀಮನ್‌ ಮಧ್ವಾಚಾರ್ಯಾಣಾಂ 
ಹೃತ್ಯಮಲಮಧ್ಯನಿವಾಸೀ ಅನಂತಕಲ್ಯಾಣಗುಣಪರಿಪೂರ್ಣಃ ಕ್ಷೀರಾಬ್ದಿಶಾಯೀ 
ನಿರ್ದೋಷಜ್ಞಾನಾನಂದಾತ್ಮಕಃ ಅಸ್ಥದ್ದುರ್ವಂರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ । ಪ್ರೀತೋ ವರದೋ ಭವತು ॥ 

ವುಧ್ಯೇವಂಂತ್ರಿತಂತ್ರೆಸ್ಟರವರ್ಣಪರ್ವಲೋಪಪ್ರಾಯಶ್ಚಿತ್ತಾರ್ಥಂ 
ನಾಮತ್ರಯಮಂತ್ರಜಪಂ ಕರಿಷ್ಯೇ ॥ 

ಅಚ್ಯುತಾಯ ನಮಃ | ಅನಂತಾಯ ನಮಃ । ಗೋವಿಂದಾಯ ನಮಃ ॥ 

ಓಮಚ್ಯುತಾಯ ನಮೋಠ5ನಂತಾಯ ನಮೋ ಗೋವಿಂದಾಯ ನಮಃ ॥ ಓಂ॥ 

ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ॥ 

ಅನೇನ: ಈ, ಪ್ರಾತಃ ಸಂಧ್ಯಾವಂದನೇನ- ಪ್ರಾತಃ ಸಂಧ್ಯಾಕರ್ಮದಿಂದ, ಭಗವಾನ್‌: 
ಷಡ್ಗುಣೈಶ್ಚರ್ಯಸಂಪನ್ನನಾದ, ಶ್ರೀಮಧ್ವಾಚಾರ್ಯಾಣಾಂ- ಶ್ರೀಮಧ್ವಾಚಾರ್ಯರ, 
ಹೃತ್ಸ್ತಮಲಮಧ್ಯನಿವಾಸೀ- ಹೃದಯಕಮಲ ಮಧ್ಯದಲ್ಲಿ ವಾಸ ಮಾಡಿಕೊಂಡಿರುವ, 


39 


ಅನಂತಕಲ್ಯಾಣಗುಣಪರಿಪೂರ್ಣಃ- ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾದ, 
ಕ್ಷೀರಾಬ್ಧಿಶಾಯೀ- ಕ್ಲೀರಸಾಗರದಲ್ಲಿಶಯನ ಮಾಡಿರುವ, ನಿರ್ದೋಷಜ್ನಾನಾನಂದಾತ್ಮಕಃ- 
ದೋಷಲೇಶವೂ ಇಲ್ಲದ ಜ್ಞಾನಾನಂದಾತ್ಮಕನಾದ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ 
ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ- ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ 
ಲಕ್ಷ್ಮೀನಾರಾಯಣನು, ಪ್ರೀಯತಾಂ: ಪ್ರೀತನಾಗಲಿ, ಪ್ರೀತಃ: ಪ್ರೀತನಾಗಿ, ವರದೋ 
ಭವತು: ವರವನ್ನು ಕೊಡಲಿ. 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧಾ ಖತ್ನನಾ ವಾ ಅನುಸೃತಸ್ವಭಾವಃ | 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಕಾಯೇನ: ದೇಹದಿಂದಲೂ, ವಾಚಾ: ವಾಕ್ಕಿನಿಂದಲೂ, ಮನಸಾ- 
ಮನಸ್ಸಿನಿಂದಲೂ, ಇಂದ್ರಿಯೈಃವಾ- ಇಂದ್ರಿಯಗಳಿಂದಲೂ, ಬುದ್ಧ್ಯ್ಯಾಐ 
ಬುದ್ದಿಯಿಂದಲೂ, ಆತ್ಮನಾವಾ- ಪ್ರಾಣದಿಂದಲೂ, ಸ್ವಭಾವಃ- ಸ್ವಭಾವವನ್ನು, ಅನುಸ್ಫತ್ಯ- 
ಅನುಸರಿಸಿದವನಾಗಿ, ಯದ್ಯತ್‌- ಯಾವುದು ಯಾವುದು, ಕರೋಮಿ: ಮಾಡುತ್ತೇನೋ, 
ಸಮಸ್ತಂ- ಆಸಮಸ್ತವನ್ನೂ, ಪರಸ್ಕೈ- ಉತ್ತಮನಾದಂಥಾ, ನಾರಾಯಣಾಯ 


ನಾರಾಯಣನಿಗೆ, (ಅಹಂ- ನಾನು), ಸಮರ್ಪಯಾಮಿ: ಅರ್ಪಣೆ ಮಾಡುತ್ತೇನೆ. 


ಯದಕ್ಷರಪದಭ್ರಷ್ಟೂು ಮಾತ್ರಾಹೀನಂ ಚ ಯದ್ಧವೇತ್‌ । 
ತತ್ಸರ್ವಂ ಕ್ಷಮೃತಾಂ ದೇವ ನಾರಾಯಣ ನಮೋಸ್ತು ತೇ ॥ 


ಯತ್‌- ಯಾವುದು ಅಕ್ಷರಪದಭ್ರಷ್ಟಂ- ಅಕ್ಷರ, ಪದಗಳ ಹೀನತೆಯು, ಚ: ಮತ್ತು, 
ಯತಶ್‌- ಯಾವುದು, ಮಾತ್ರಾಹೀನಂ- ಮಾತ್ರಾ ಕಾಲಗಳ ಹೀನತೆಯೂ, ಭವೇತ್‌ 
(ನನ್ನಿಂದ) ಉಂಟಾಯಿತೋ, ತತ್ಸರ್ವಂ: ಅವೆಲ್ಲವೂ, ಕ್ಹಮ್ಯತಾಂ- ಕ್ಷಮಿಸಲ್ಲಡಲಿ. ದೇವ- 
ಕ್ರೀಡಾದಿಗುಣ ವಿಶಿಷ್ಠನಾದ, ನಾರಾಯಣ ದೋಷದೂರನಾದ, ಗುಣಪೂರ್ಣನಾದ 
ನಾರಾಯಣನೇ, ತೇ- ನಿನಗೆ, ನಮಃ- ನಮಸ್ಕಾರವು, ಅಸ್ತು: ಇರಲಿ. 

ಅಸ್ಥದುರ್ವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು ॥ 

|| ಶ್ರೀಕೃಷ್ಣಾರ್ಪಣಮಸ್ತು ॥ 


ರ್ನರ್ಸರ್ಪ ರೇ 


ಮಾಧ್ಯಾಹಿಕಸಂಧ್ಯಾವಂದನೆಯ ಬಗ್ಗೆ ತಿಳಿಯಿರಿ 


ಪ್ರತಿಯೊಬ್ಬರೂ ತ್ರಿಕಾಲಸಂಧ್ಯಾವಂದನೆಯನ್ನು ಮಾಡಲೇಬೇಕು. ಅನೇಕರು 
ಮಾಧ್ಯಾಹಿಕ ಸಂಧ್ಯಾವಂದನೆಯನ್ನು ಇಂದು ಆಚರಿಸುತ್ತಿಲ್ಲ. ಅವರು 
ಪ್ರಯತ್ನಪಟ್ಟು ಮಾಧ್ಯಾಹಿಕ ಸಂಧ್ಯಾವಂದನೆ ಮಾಡುವ ಕ್ರಮವನ್ನು 
ಅಳವಡಿಸಿಕೊಳ್ಳಬೇಕು. 


ಮಧ್ಯಾಹ್ನ ಕಾಲದಲ್ಲಿ ಸಂಧ್ಯಾವಂದನೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ, 
ಪ್ರಾತಃಕಾಲದ ಸಂಧ್ಯಾವಂದನೆಯ ಅನಂತರ ಮಾಡಬೇಕು ಅಥವಾ 
ಸಾಯಂಕಾಲದ ಸಂಧ್ಯಾವಂದನೆಯ ಮೊದಲು ಮಾಡಬೇಕು. ಸಾಯಂಕಾಲದಲ್ಲಿ 
ಸಂಧ್ಯಾಕಾಲ ಮೀರುವ ತುರ್ತುಸ್ಥಿತಿ ಬಂದಿದ್ದರೆ, ಸಾಯಂಕಾಲ 
ಸಂಧ್ಯಾವಂದನೆಯನ್ನು ಮುಗಿಸಿಯಾದರೂ ಕೂಡ ಮಾಧ್ಯಾಹ್ನಿಕ 
ಸಂಧ್ಯಾವಂದನೆಯನ್ನು ಮಾಡಲೇಬೇಕು. 

ಮಾಧ್ಯಾಹಿಕ ಸಂಧ್ಯಾವಂದನೆಯನ್ನುಮಾಡಲು ಹದಿನೈದು ನಿಮಿಷ ಬೇಕಾಗುತ್ತದೆ. 
ಇಷ್ಟು ಸಮಯ ಯಾರಿಗೆ ಇರುವುದಿಲ್ಲವೋ, ಅವರು ಐದು ನಿಮಿಷದಲ್ಲಿ 
ಸಂಕ್ಷೇಪವಾಗಿಯಾದರೂ ಮಾಧ್ಯಾಹ್ನಿಕ ಸಂಧ್ಯಾವಂದನೆಯನ್ನು ಮಾಡಬೇಕು. 


ಸೂರ್ಯೋಪಸ್ಥಾನದ ಮಂತ್ರವು ಬಹಳ ದೀರ್ಫ್ಥವಾಗಿ ಇಲ್ಲಿದೆ. ಇದನ್ನು 
ಪ್ರಯತ್ನಪಟ್ಟು ಹೇಳುವುದರಿಂದ ಸೂರ್ಯನಾರಾಯಣನ ಅನುಗ್ರಹವು 


ಉಂಟಾಗುತ್ತದೆ ಹಾಗೂ ಖಗ್ಗೇದದ ಮಂತ್ರವನ್ನು ಅರ್ಥಸಹಿತ ಪಠನ ಮಾಡಿದ 
ಫಲವೂ ಬರುತ್ತದೆ. 


ದೀರ್ಫ್ಥವಾದ ಸೂರ್ಯೋಪಸ್ಥಾನ ಮಂತ್ರವನ್ನು ಪಠಿಸಲು ಸಮಯವಿಲ್ಲದಿದ್ದರೆ 
"ಉದುತ್ಯಂ ಜಾತವೇದಸಂ” ಎಂಬ ಮಂತ್ರವನ್ನು , "ಉದ್ದಯಂ ತಮಸಸ್ಟರಿ' ಎಂಬ 
ಮತ್ತೊಂದು ಮಂತ್ರವನ್ನು, "ಚಿತ್ರಂ ದೇವಾನಾಂ' ಎಂಬ ಮೂರನೆ ಮಂತ್ರವನ್ನು 
ಪಠಿಸಿ, "ಸವಿತಾಪಶ್ಚಾತ್‌' ಎಂಬ ಮಂತ್ರವನ್ನು ಪಠಿಸಿ ಗೋತ್ರಾಭಿವಾದನೆ 
ಮಾಡಿದರೆ ಸಾಕು ಆಗ ಐದು ನಿಮಿಷದ ಒಳಗೆ ಮಾಧ್ಯಾಹ್ನಿಕ 
ಸಂಧ್ಯಾವಂದನೆಯು ಮುಗಿಯುತ್ತದೆ. 


41 


೬. ಮಧ್ಯಾಹ್ನದ ಕಾಲದಲ್ಲಿ ಸಂಧ್ಯಾವಂದನೆ ಮಾಡಲು ಸಾಧ್ಯವಾಗದವರು ಮಾತ್ರ 
ಬೆಳಿಗ್ಗೆ ಅಥವಾ ಸಾಯಂಕಾಲದಲ್ಲಿ ಮಾಧ್ಯಾಹಿಕ ಸಂಧ್ಯಾವಂದನೆಯನ್ನು 
ಮಾಡಬೇಕು. 


೭. ಮೂರು ಸಂಧ್ಯಾಕಾಲಗಳಲ್ಲಿ ಸಂಧ್ಯಾವಂದನೆಯನ್ನು ಮಾಡಲು ಸಾಧ್ಯವೇ 
ಇಲ್ಲದಿದ್ದಾಗ ಯಾಂ ಸದಾ ಸರ್ವಭೂತಾನಿ ಎಂಬ ಶ್ಲೋಕವನ್ನು ಮಾನಸಿಕವಾಗಿ 
ಹೇಳಿಕೊಂಡು ಸೂರ್ಯನಾರಾಯಣನಿಗೆ ನಮಿಸಬೇಕು. ಹೀಗೆ ಮಾಡಲು 
ಕೇವಲ ೧೦ ಸೆಕೆಂಡ್‌ ಸಾಕು. ಇಷ್ಟನ್ನಾದರೂ ಮಾಡಿ ಧರ್ಮವನ್ನು ಪರಿಪಾಲನೆ 
ಮಾಡೋಣ. 


XR 


ಮಾಧ್ಯಾಹಿಕಸಂಧ್ಯಾವಂದನೆ 


(ಮಧ್ಯಾಹ್ನದ ಸಂಧ್ಯಾವಂದನೆಯನ್ನು ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ 
ಒಳಗೆ ಮಾಡಬೇಕು. ಪ್ರಾತಃ ಸಂಧ್ಯಾವಂದನೆಯಂತೆಯೇ ಕ್ರಮ ಮತ್ತು ಮಂತ್ರಗಳು. 
ಇಲ್ಲಿ ಆಯಾ ವಿಭಾಗದ ವಿಶೇಷತೆಗಳನ್ನು ಮಾತ್ರ ಕೊಡಲಾಗಿದೆ). 


1. ಮಾರ್ಜನೆ 

2. ಆಚಮನ ಮಾಡುವುದು 

3. ಪ್ರಾಣಾಯಾಮ 

4. ಸಂಕಲ್ಪ. 

ಶುಭೇ-ಶೋಭನೇ ಮುಹೂರ್ತೇ ..... ಮಾಧ್ಯಾಹಿಕ ಸಂಧ್ಯಾವಂದನಮುಪಾಸಿಷ್ಯೇ॥ 
5. ಮಾರ್ಜನಮ್‌ 


6. ಜಲಾಭಿಮಂತ್ರಣಮ್‌ 


ಆಪಃ ಪುನಂತ್ವಿತ್ಯಸ್ಯ ಮಂತ್ರಸ್ಯ ಪೂತನಾಮಕ ನಾರಾಯಣ ಖಯಷಿಃ । ಅಷ್ಟೀ 
ಛಂದ: | ಆಪೋ ದೇವತಾ | ಅಪಾಂ ಪ್ರಾಶನೇ ವಿನಿಯೋಗಃ ॥ 


ಓಂ ॥ ಆಪಃ ಪುನಂತು ಪೃಥಿವೀಂ ಪೃಥಿವೀ ಪೂತಾ ಪುನಾತು ಮಾಮ್‌। 
ಪುನಂತು ಬ್ರಹ್ಮಣಸ್ಪತಿರ್ರಹ್ಮಪೂತಾ ಪುನಾತು ಮಾಮ್‌ । 
ಯದುಚ್ಛಿಷ್ಟಮಭೋಜ್ಯಂ ಯದ್ದಾ ದುಶ್ಚರಿತಂ ಮಮ । 

ಸರ್ವಂ ಪುನಂತು ಮಾಮಾಪೋತಸತಾಂ ಚ ಪ್ರತಿಗ್ರಹ” ಸ್ವಾಹಾ ॥ 


ಆಪಃ- ಉದಕಾಂತರ್ಗತ ಪರಮಾತ್ಮನು, ಪೃಥಿವೀ- ಭೂದೇವತೆಯನ್ನು, ಪುನಂತು- 
ಪಾವನ ಮಾಡಲಿ, ಪೂತಾ- ಪರಿಶುದ್ಧವಾದ, ಪೃಥಿವೀ ಭೂದೇವತೆಯು, ಮಾಂ- 
ನನ್ನನ್ನು, ಪುನಾತು- ಪಾವನ ಮಾಡಲಿ, ಬ್ರಹ್ಮಣಸ್ಪತಿಃ£ಐ ಜೀವ ಕೋಟಿಗೆ ಪ್ರಭುಗಳಾದ 
ಚತುರ್ಮುಖ ಬ್ರಹ್ಮದೇವರು, ಮಾಂ: ನನ್ನನ್ನು, ಪುನಾತು- ಪಾಲನೆ ಮಾಡಲಿ, ಉಚ್ಚಿಷ್ಟಂ- 
ಉಚ್ಛಿಷ್ಠವಾದ, ಅಭ್ಯೋಜ್ಯಂ- ನಿಷಿದ್ದ ಪದಾರ್ಥದ ಭೋಜನವು, ಯತ್‌: ಯಾವುದು 
ಮಾಡಲ್ಪಟ್ಟಿತೋ, ಮಮ ನನ್ನ ದುಶ್ಚರಿತಂ- ದುಷ್ಟ ನಡತೆ ಯಾವುದೋ, ಸರ್ವಂ: 


ಆ ಸಮಸ್ತವು ಕಳೆದುಹೋಗುವುದಕ್ಕೆ , ಪುನಂತುಎ ಪವಿತ್ರವನ್ನಾಗಿ ಮಾಡಲು, ಆಪಃ: 


43 


ಈ ನೀರು, ಆಸತಾಂ- ದುಷ್ನರುಗಳಿಂದ (ಆಸತ್ವುರುಷರುಗಳಿಂದ) ತೆಗೆದುಕೊಳ್ಳಲ್ಪಟ್ಟ, 
ಪ್ರತಿ ಗ್ರಹಂ ಚ- ದಾನದ ಪಾಪವು ಹೋಗುವುದಕ್ಕೆ, ಸ್ವಾಹಾ: ಹೋಮ ಮಾಡಲ್ಲಟ್ಟಿದ್ದಾಗಲಿ. 


10. ಮತ್ತೆ ಆಚಮನ ಮಾಡಬೇಕು. 
11. ಅರ್ಥ್ಯ ಪ್ರದಾನಮ್‌- ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಮಾಧ್ಯಾಹಿಕ 
ಸಂಧ್ಯಾವಂದನಾಂಗಾರ್ಫ್ಯಪ್ರದಾನಂ ಕರಿಷ್ಯೇ ॥ 

ಹಂಸಃ ಶುಚಿಷದಿತ್ಯಸ್ಯ ಮಂತ್ರಸ್ಯ ಗೌತಮಪುತ್ರೋ ವಾಮದೇವ ಯಪಷಿಃ । ಜಗತೀ 
ಛಂದಃ। ಸು ಈ | ' ಮಾಧ್ಯಾಹಿಕಾಘ್ಯ ೯ಪ್ರದಾನೇ ವಿನಿಯೋಗಃ ॥। 


ಓಂ ಹಂಸಃ ಶುಚಿಷದ್ಯಸುರಂತರಿಕ್ಟಸದ್ದೋತಾ ವೇದಿಷದತಿಥಿ- ರ್ದುರೋಣಸತ್‌ 
ನೃಷದ್ಧರಸದೃತಸದ್ದೊ ಕಮಸದಬ್ದಾ ಗೋಜಾ ಯತಜಾ ಅದ್ರಿಜಾ ಖತಂ ಬ್ರಹತ್‌! 


(ಆತ್ಮರಕ್ಷಣೆಗೆ "ಪ್ರಠಿತಿಚಕ್ಚ' ಮಂತ್ರವನ್ನು ಪ್ರಠಿತಿಯೊಂದು ಅರ್ಫ್ಥ್ಯಗಳ ಮಧ್ಯದಲ್ಲಿ 
ಹೇಳಬೇಕು). | 


ಹಂಸ ದೋಷಹೀನನು, ಸಾರರೂಪನೂ ಆದ, ಶುಚಿಷತ್‌- ವಾಯುದೇವರಲ್ಲಿ 
ವಿದ್ಯಮಾನನಾದವನು, ವಸುಃ ಪೂರ್ಣಸುಖನು, ಅಂತರಿಕ್ಚಸತ್‌- 
ಅಂತರಿಕ್ಷದಲ್ಲಿರುವವನು, ಹೋತಾ ಇಂದ್ರಿಯಗಳಲ್ಲಿದ್ದುಶಬ್ದಾದಿಗಳನ್ನುಇಂದ್ರಿಯಗಳಿಗೆ 
ಕೊಟ್ಟು, ಅವುಗಳ ಸಾರವನ್ನು ಅನುಭವಿಸುವವನು, ವೇದಿಷತ್‌- ಯಜ್ಞವೇದಿಕೆಯಲ್ಲಿ 
ಪೂಜ್ಯನಾಗಿರುವವನು, ಅತಿಥಿಃ-: ಅತಿಶಯವಾದ ಅನ್ನವುಳ್ಳವನು, ದುರೋಣಸತ್‌- 
ಸೋಮರಸಪಾತ್ರೆಯಲ್ಲಿರುವವನು, ನೃಷತ್‌- ಮನುಷ್ಯರಲ್ಲಿ ವೈಶ್ಚಾನರಾಗ್ನಿ 
ರೂಪದಲ್ಲಿರುವವನು, ವರಸತ್‌- ಉತ್ತಮರಾದ ಬ್ರಹ್ಮಾದಿಗಳಲ್ಲಿರುವವನು, ಚುತುಸತ್‌- 
ಯತುಶಬ್ಧ್ದವಾಚ್ಯಗಳಾದ ವೇದಗಳಲ್ಲಿರುವವನು, ವ್ಯೋಮಸತ್‌- ಲಕ್ಷ್ಮೀದೇವಿಯಲ್ಲಿ 
ಇರುವವನು, ಅಬ್ಬಾಃ- ನೀರಿನಲ್ಲಿ ಹುಟ್ಟಿದ ವಸ್ತುಗಳಲ್ಲಿರುವವನು, ಗೋಜಾಃವ 
ಭೂಮಿಯಲ್ಲಿಹುಟ್ಟಿದ ಸಸ್ಯಾದಿಗಳಲ್ಲಿರುವವನು, ಯತಜಾಃ- ಮುಕ್ತಜೀವರಲ್ಲಿರುವವನು, 
ಅದ್ರಿಜಾಃ- ಪರ್ವತಗಳಲ್ಲಿ ಹುಟ್ಟಿದ ಪದಾರ್ಥಗಳಲ್ಲಿರುವವನು, ಖುತಃ- ಮುಖ್ಯವಾಗಿ 
ವೇದಪ್ರತಿಪಾದ್ಯನು, ಬೃಹತ್‌- ಪೂರ್ಣಗುಣವುಳ್ಳವನು. 

ಆಕೃಷ್ಟೇನ ರಜಸೇತ್ಯಸ್ಯ ಮಂತ್ರಸ್ಯ ಹಿರಣ್ಯಸ್ತೂಪ ಖುಷಿಃ | ಸವಿತಾ ದೇವತಾ । ತ್ರಿಷ್ಟುಪ್‌ 
ಛಂದಃ । ಅರ್ಫ್ಥ್ಯಪ್ರದಾನೇ ವಿನಿಯೋಗಃ ॥1 

ಓಂ ಆ ಕೃಷ್ಣೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂ ಚ । 


ಮಾಧ್ಯಾಹಿಕಸಂಧ್ಯಾವಂದನೆ 


(ಮಧ್ಯಾಹ್ನದ ಸಂಧ್ಯಾವಂದನೆಯನ್ನು ಹನ್ನೊಂದು ಗಂಟೆಯಿಂದ ಒಂದು ಗಂಟೆಯ 
ಒಳಗೆ ಮಾಡಬೇಕು. ಪ್ರಾತಃ ಸಂಧ್ಯಾವಂದನೆಯಂತೆಯೇ ಕ್ರಮ ಮತ್ತು ಮಂತ್ರಗಳು. 
ಇಲ್ಲಿ ಆಯಾ ವಿಭಾಗದ ವಿಶೇಷತೆಗಳನ್ನು ಮಾತ್ರ ಕೊಡಲಾಗಿದೆ). 


1. ಮಾರ್ಜನೆ 

2. ಆಚಮನ ಮಾಡುವುದು 

3. ಪ್ರಾಣಾಯಾಮ 

4. ಸಂಕಲ್ಪ. 

ಶುಭೇ-ಶೋಭನೇ ಮುಹೂರ್ತೇ ..... ಮಾಧ್ಯಾಹಿಕ ಸಂಧ್ಯಾವಂದನಮುಪಾಸಿಷ್ಯೇ॥ 
5. ಮಾರ್ಜನಮ್‌ 

6. ಜಲಾಭಿಮಂತ್ರಣಮ್‌ 


ಆಪಃ ಪುನಂತಿತ್ಯಸ್ಯ ಮಂತ್ರಸ್ಯ ಪೂತನಾಮಕ ನಾರಾಯಣ ಯಷಿಃ | ಅಷ್ಟೀ 


ವಶೆ ಟ 


ಛಂದ: । ಆಪೋ ದೇವತಾ | ಅಪಾಂ ಪ್ರಾಶನೇ ವಿನಿಯೋಗಃ ॥ 
ಓಂ ॥ ಆಪಃ ಪುನಂತು ಪೃಥಿವೀಂ ಪೃಥಿವೀ ಪೂತಾ ಪುನಾತು ಮಾಮ್‌। 
ಪುನಂತು ಬ್ರಹ್ಮಣಸ್ಪತಿರ್ಬ್ರಹ್ಮಪೂತಾ ಪುನಾತು ಮಾಮ್‌ । 
ಯದುಚ್ಛಿಷ್ಠಮಭೋಜ್ಯಂ ಯದ್ವಾ ದುಶ್ಚರಿತಂ ಮಮ । 
ಸರ್ವಂ ಪುನಂತು ಮಾಮಾಪೋತಸತಾಂ ಚ ಪ್ರತಿಗ್ರಹ” ಸ್ವಾಹಾ ॥ 


ಆಪಃ- ಉದಕಾಂತರ್ಗತ ಪರಮಾತ್ಮನು, ಪೃಥಿವೀಂ ಭೂದೇವತೆಯನ್ನು, ಪುನಂತು- 
ಪಾವನ ಮಾಡಲಿ, ಪೂತಾ ಪರಿಶುದ್ಧವಾದ, ಪೃಥಿವೀ: ಭೂದೇವತೆಯು, ಮಾಂ- 
ನನ್ನನ್ನು, ಪುನಾತು- ಪಾವನ ಮಾಡಲಿ, ಬ್ರಹ್ಮಣಸ್ಪತಿಃ- ಜೀವ ಕೋಟಿಗೆ ಪ್ರಭುಗಳಾದ 
ಚತುರ್ಮುಖ ಬ್ರಹ್ಮದೇವರು, ಮಾಂ: ನನ್ನನ್ನು, ಪುನಾತು- ಪಾಲನೆ ಮಾಡಲಿ, ಉಚ್ಛಿಷ್ಟಂ- 
ಉಚ್ಚಿಷ್ಟವಾದ, ಅಭ್ಯೋಜ್ಯಂ- ನಿಷಿದ್ಧ ಪದಾರ್ಥದ ಭೋಜನವು, ಯತ್‌ - ಯಾವುದು 
ಮಾಡಲ್ಲಟ್ಟಿತೋ, ಮಮ ನನ್ನ ದುಶ್ಚರಿತಂ- ದುಷ್ಟ ನಡತೆ ಯಾವುದೋ, ಸರ್ವಂ- 
ಆ ಸಮಸ್ತವು ಕಳೆದುಹೋಗುವುದಕ್ಕೆ, ಪುನಂತು- ಪವಿತ್ರವನ್ನಾಗಿ ಮಾಡಲು, ಆಪಃ- 


43 


ಈ ನೀರು, ಆಸತಾಂ- ದುಷ್ಟ್ಪರುಗಳಿಂದ (ಆಸತ್ಸುರುಷರುಗಳಿಂದ) ತೆಗೆದುಕೊಳ್ಳಲ್ಪಟ್ಟ, 
ಪ್ರತಿ ಗ್ರಹಂ ಚ- ದಾನದ ಪಾಪವು ಹೋಗುವುದಕ್ಕೆ, ಸ್ವಾಹಾ ಹೋಮ ಮಾಡಬಲ್ಪಟ್ಟಿದ್ದಾಗಲಿ. 


10. ಮತ್ತೆ ಆಚಮನ ಮಾಡಬೇಕು. 
11. ಅರ್ಫ್ಯ ಪ್ರದಾನಮ್‌- ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಮಾಧ್ಯಾಹಜ್ನಿಕ 
ಸಂಧ್ಯಾವಂದನಾಂಗಾರ್ಫ್ಯಪ್ರದಾನಂ ಕರಿಷ್ಯೇ ॥ 

ಹಂಸಃ ಶುಚಿಷದಿತ್ಯಸ್ಯ ಮಂತ್ರಸ್ಯ ಗೌತಮಪುತ್ರೋ ವಾಮದೇವ ಯಷಿಃ | ಜಗತೀ 
ಛಂದಃ। ಸೂರ್ಯೋದೇವತಾ । ಮಾಧ್ಯಾಹಿಕಾರ್ಯಪ್ರದಾನೇ ವಿನಿಯೋಗಃ ॥। 

ಓಂ ಹಂಸಃ ಶುಚಿಷದ್ಧಸುರಂತರಿಕ್ಟಸದ್ದೋತಾ ವೇದಿಷದತಿಥಿ- ರ್ದುರೋಣಸತ್‌। 
ನೃಷದ್ದರಸದೃತಸದ್ದ್ಯೋಮಸದಬ್ಬಾ ಗೋಜಾ ಯತಜಾ ಅದ್ರಿಜಾ ಯತಂ ಬೃಹತ್‌॥ 


(ಆತ್ಮರಕ್ಷಣೆಗೆ "ಪ್ರಕತಿಚಕ್ಷ್ಮ' ಮಂತ್ರವನ್ನು ಪ್ರಠಿತಿಯೊಂದು ಅರ್ಫ್ಯಗಳ ಮಧ್ಯದಲ್ಲಿ 
ಹೇಳಬೇಕು). 


ಹಂಸ- ದೋಷಹೀನನು, ಸಾರರೂಪನೂ ಆದ, ಶುಚಿಷತ್‌- ವಾಯುದೇವರಲ್ಲಿ 
ವಿದ್ಯಮಾನನಾದವನು, ವಸುಃ ಪೂರ್ಣಸುಖನು, ಅಂತರಿಕ್ಸಸತ್‌- 
ಅಂತರಿಕ್ಷದಲ್ಲಿರುವವನು, ಹೋತಾ: ಇಂದ್ರಿಯಗಳಲ್ಲಿದ್ದುಶಬ್ದಾದಿಗಳನ್ನು ಇಂದ್ರಿಯಗಳಿಗೆ 
ಕೊಟ್ಟು, ಅವುಗಳ ಸಾರವನ್ನು ಅನುಭವಿಸುವವನು, ವೇದಿಷತ್‌ ಯಜ್ಞವೇದಿಕೆಯಲ್ಲಿ 
ಪೂಜ್ಯನಾಗಿರುವವನು, ಅತಿಥಿಃ£ ಅತಿಶಯವಾದ ಅನ್ನವುಳ್ಳವನು, ದುರೋಣಸತ್‌- 
ಸೋಮರಸಪಾತ್ರೆಯಲ್ಲಿರುವವನು, ನೃಷತ್‌- ಮನುಷ್ಯರಲ್ಲಿ ವೈಶ್ಚಾನರಾಗ್ನಿ 
ರೂಪದಲ್ಲಿರುವವನು, ವರಸತ್‌- ಉತ್ತಮರಾದ ಬ್ರಹ್ಮಾದಿಗಳಲ್ಲಿರುವವನು, ಖಯುತುಸತ್‌= 
ಯತುಶಬ್ಧವಾಚ್ಯಗಳಾದ ವೇದಗಳಲ್ಲಿರುವವನು, ವ್ಯೋಮಸತ್‌- ಲಕ್ಷ್ಮೀದೇವಿಯಲ್ಲಿ 
ಇರುವವನು, ಅಬ್ಬಾ: ನೀರಿನಲ್ಲಿ ಹುಟ್ಟಿದ ವಸ್ತುಗಳಲ್ಲಿರುವವನು, ಗೋಜಾಃ- 
ಭೂಮಿಯಲ್ಲಿಹುಟ್ಟಿದ ಸಸ್ಯಾದಿಗಳಲ್ಲಿರುವವನು, ಖುತಜಾಃ- ಮುಕ್ತಜೀವರಲ್ಲಿರುವವನು, 
ಅದ್ರಿಜಾಃ- ಪರ್ವತಗಳಲ್ಲಿ ಹುಟ್ಟಿದ ಪದಾರ್ಥಗಳಲ್ಲಿರುವವನು, ಖುತಃ- ಮುಖ್ಯವಾಗಿ 
ವೇದಪ್ರತಿಪಾದ್ಯನು, ಬೃಹತ್‌- ಪೂರ್ಣಗುಣವುಳ್ಳವನು. 

ಆಕೃಷ್ಣೇನ ರಜಸೇತ್ಯಸ್ಯ ಮಂತ್ರಸ್ಯ ಹಿರಣ್ಯಸ್ತೂಪ ಖುಷಿಃ । ಸವಿತಾ ದೇವತಾ ! ತ್ರಿಷ್ಣುಪ್‌ 
ಛಂದಃ | ಅರ್ಥ್ಯಪ್ರದಾನೇ ವಿನಿಯೋಗಃ ॥1 

ಓಂ ಆ ಕೃಷ್ಣೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂ ಚ । 


44 


ಹಿರಣ್ಯಯೇನ ಸವಿತಾ ರಥೇನಾ ದೇವೋ ಯಾತಿ ಭುವನಾನಿ ಪಶ್ಯನ್‌ ॥ 

ಸವಿತಾ: ಸವಿತೃ ಶಬ್ದವಾಚ್ಯನಾದ ನಾರಾಯಣನನು, ಕೃಷ್ಣೇನ- ಪಾಪದಿಂದ, ರಜಸಾ: 
ಅಂತಹರಣದಿಂದ, ವರ್ತಮಾನಃ ಇರತಕ್ಕ, ಮರ್ತೃಂ- ಮರಣಶೀಲರಾದ ಮನುಷ್ಯರನ್ನು 
ಅಮೃತಂ: ದೇವತೆಗಳನ್ನು, ಆನಿವೇಯನ್‌ - ಅವರವರ ಸ್ಥಾನಗಳಲ್ಲಿನಿಲ್ಲಿಸಿ, ಭುವನಾನಿ- 
ಸರ್ವಲೋಕಗಳನ್ನು, ಪಶ್ಯನ್‌ - ನೋಡುವವನಾಗಿ, ಹಿರಣ್ಣಯೇನ- ಭಂಗಾರದ, ರಥೇನ 
ರಥದಲ್ಲಿ ಆಯಾತಿ- ಬರುತ್ತಾನೆ. 


ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ | ದೈವೀ ಗಾಯತ್ರೀ ಛಂದಃ । ಪರಮಾತ್ಮಾದೇವತಾ। 
ವ್ಯಾಹೃತೀನಾಂ ಪ್ರಜಾಪತಿ ಖುಷಿಃ । ಗಾಯತ್ರು ೃಷ್ಣಿಗನುಷ್ಟುಭಃ ಛಂದಾಂಸಿ | 
ಅಗ್ನಿವಾಯುಸೂರ್ಯಾ ದೇವತಾಃ | ಗಾಯತ್ರ್ಯಾ|ಃ ವಿಶ್ವಾಮಿತ್ರ ಯಷಿಃ | ಗಾಯತ್ರೀ ಛಂದಃ 
ಸವಿತಾ ದೆವತಾ । ನೌ. ೯ಪ್ರದಾನೇ ವಿನಿಯೋಗಃ ॥ 


ಓಂ ಭೂರ್ಭುವಃ ಸ್ವ ಸಃ | ಓಂ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ। 
ಧಿಯೋ ಯೋ ನಃ ಜಾ? || 


ಪ್ರಾಯಶ್ಚಿತ್ರಾರ್ಫ್ಯ 


ಉತಾಯಾತೇತ್ಯಸ್ಯ ಮಂತ್ರಸ್ಯ ಭೌಮೋತತ್ರಿ ಯಷಿಃ । ತ್ರಿಷ್ಟುಪ್‌ ಛಂದಃ । ಅಶ್ವಿನೌ 
ದೇವತೇ ॥ ಮಾಧ್ಯಾಹಿಕ- _ಕಾಲಾತಿಕ್ತ ಮದೋಷಪಾ ್ರಯಶ್ಚಿತ್ರಾರ್ಥಮ್‌ ಅರ್ಫುಪ್ರದಾನ 
ಮಹಂ ಕರಿಷ್ಯೇ ॥ 


ಓಂ ಉತಾ ಯಾತಂ ಸಂಗವೇ ಪ್ರಾತರಹ್ನೋ ಮಧ್ಯಂದಿನ ಉದಿತಾ ಸೂರ್ಯಸ್ಯ! 
ನಕ್ತಮವಸಾ ಶಂತಮೇನ ನೇದಾನೀಂ ಪಿತೀರಶ್ರಿನಾ ತತಾನ ॥ 


EAs ಬ್ರಹ್ಮ ಭೂರ್ಭುವಃ ಸರೋಮ್‌ | ಅಸಾವಾದಿತ್ಯೋ 
ಬ್ರಹ್ಮ! 


ತರ್ಪಣ 


ಓಂ ಧಾತಾರಂ ತರ್ಪಯಾಮಿ | ಓಂ ಅರ್ಯಮಣಂ ತರ್ಪಯಾಮಿ । ಓಂ ಮಿತ್ರಂ 
ತರ್ಪಯಾಮಿ | ಓಂ ವರುಣಂ ತರ್ಪಯಾಮಿ | ಓಂ ಅಂಶುಂ ತರ್ಪಯಾಮಿ | ಓಂ ಭಗಂ 
ತರ್ಪಯಾಮಿ । ಓಮ್‌ ಇಂದ್ರಂ ತರ್ಪಯಾಮಿ । ಓಂ ವಿವಸ್ಥಂತಂ ತರ್ಪಯಾಮಿ। ಓಂ 
ಪೂಷಣಂ ತರ್ಪಯಾಮಿ | ಓಂ ತ್ವಷ್ಟಾರಂ ತರ್ಪಯಾಮಿ | ಓಂ ಪರ್ಜನ್ಯಂ ತರ್ಪಯಾಮಿ 
| ಓಂ ವಿಷ್ಣುಂ ತರ್ಪಯಾಮಿ । (ದ್ವಿರಾಚಮ್ಯ) 


45 


ಸೂರ್ಯೋಪಸ್ಥಾನ 

ಉದುತ್ಯಮಿತಿ ತ್ರಯೋದಶರ್ಚಸ್ಯ ಸೂಕ್ತಸ್ಯ ಕಾಣ; ಪ್ರಸ್ಮಣ್ಣಯಷಿಃ 1 ಸೂರ್ಯೋ 
ದೇವತಾ। ನವಾದ್ಯಾ ಗಾಯತ್ರ ್ಯ: ಅಂತ್ಯಾಶ್ಚತಸ್ರೋರನುಷ್ಟುಭಃ ॥ 

ಓಂ ಉದು ತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ । ದೃಶೇ ವಿಶ್ವಾಯ 
ಸೂರ್ಯಮ್‌ ॥ 

"ಉದುತ್ಯಂ ಜಾತವೇದಸಂ' ಎಂಬ ೧೩ ಖಕ್ಕುಗಳಿಗೆ ಕಣ್ಣಪುತ್ರರಾದ ಪ್ರಸ್ಮಣ್ವನಾಮಕರು 
ಖಯಷಿಯು. ಸೂರ್ಯನು ದೇವತಾ, ಮೊದಲು ೯ ಬುಕ್ಕುಗಳು ಗಾಯತ್ರೀ ಛಂದಸ್ಸು, 
ಉಳಿದ ೪ ಯಕ್ಕುಗಳು ಅನುಷ್ಟುಪ್‌ ಛಂದಸ್ಸುಗಳು, "ಉದ್ಯನ್ನದ್ಯ' ಎಂಬುದರಿಂದ ೩ 
ಯಕ್ಕುಗಳು ರೋಗನಾಶಕವಾದವುಗಳು. ೪ನೇ ಖಕ್ಕು ಶತ್ರುನಾಶಕವಾದದ್ದು. 


"ಚಿತ್ರಂ ದೇವಾನಾಂ' ಎಂಬ ಮೊದಲು ೬ ಖಕ್ಕುಗಳಿಗೆ ಅಗಿರಸ ಪುತ್ರರಾದ 
ಕುತ್ಯನಾಮಕರು ಯಷಿಯು. ಸೂರ್ಯನು ದೇವತಾ, ತ್ರಿಷ್ಟುಪ್‌ ಛಂದಸ್ಸು. ಈ 
ಯಕ್ಕುಗಳಿಂದ ಪರಮಾತ್ಮನನ್ನು ಧ್ಯಾನ ಮಾಡುತ್ತೇನೆ. 

ಕೇತವಃ- ಜ್ಞಾನಿಗಳು, ಉತ್‌- ಉತೃೃಷ್ಟನಾದ, ತ್ಯಂ- ಎಲ್ಲಾ ಕಡೆಗಳಲ್ಲಿಯೂ 
ವ್ಯಾಪ್ತನಾದ, ಜಾತವೇದಸಂ: ಸರ್ವಜ್ಞನಾದ, ದೇವಂ: ಕ್ರೀಡಾದಿ ಗುಣಗಳಿಂದ 
ವಿಶಿಷ್ಟನಾದ, ಸೂರ್ಯಂ- ಸೂರ್ಯ ಶಬ್ದವಾಚ್ಯನಾದ ಪರಮಾತ್ಮನನ್ನು , ವಿಶ್ವಾಯ- 
ಸಕಲ ಪ್ರಪಂಚಕ್ಕೂ , ದೃಶೇ- ಮೋಕ್ಷ ಸಾಧನಜ್ಞಾನಕ್ಕಾಗಿ, ಉದ್ವಹಂತಿ- ಉತ್ಕೃಷ್ಟತ್ತೇನ 
ಉಪದೇಶ ಮಾಡುತ್ತಾರೆ. 

ಅಪ ತ್ಯೇ ತಾಯವೋ ಯಥಾ ನಕ್ಕತ್ರಾ ಯಂತೃಕ್ತುಭಿಃ | ಸೂರಾಯ ವಿಶ್ವಚಕ್ಷನೇ॥ 

ಯಥಾ: ಹೇಗೆ, ನಕ್ಷತ್ರಾಃ- ಪುತ್ರರಹಿತರಾದ ಜನರು, ಅಪತ್ಯೇ- ಪುತ್ರಾರ್ಥವಾಗಿ 
ಯಜ್ಞಗಳಿಂದ ಪರಮಾತ್ಮನನ್ನು ಸೇವಾ ಮಾಡುತ್ತಾರೋ, ತಥಾ: ಹಾಗೆಯೇ, ನಕ್ಚತ್ರಾಃ- 
ರಕ್ಷಕರಹಿತರಾದವರು, ತಾಯವಃ- ಅಜ್ಞಾನಿಗಳು, ಅಕ್ತುಭಿಃ- ಮೋಕ್ಷವನ್ನು ಅಪೇಕ್ಷಿಸುವ 
ಸೂರ್ಯಾಯ ವಿಶ್ವಚಕ್ಕಸೇ- ಜ್ಞಾನಿಶ್ರೇಷ್ಠನಾದ, ಪರಮಾತ್ಮನಿಗೋಸ್ಕರ, ಯಾಂತಿ: 
ಹೋಗುತ್ತಾರೆ. 

(ಅಪತ್ಯೇ- ಪ್ರಸಿದ್ದರಾದ, ತಾಯವಃ- ಚೋರರು, ಯಥಾ: ಹೇಗೇ, ವಿಶ್ವಚಕ್ಕಸೇ- 
ಸರ್ವಜ್ಞನಾದ, ಸೂರ್ಯಾಯ ಸೂರ್ಯನನ್ನು ನೋಡಿ, ಅಪಯಂತಿ- ಓಡಿ 


ಕ 


ಹೋಗುತ್ತಾರೋ, ತಥಾ: ಹಾಗೆಯೇ, ನಕ್ಷತ್ರಾಃ- ನಕ್ಷತ್ರಗಳು, ಅಕ್ತುಭಿಃ- ರಾತ್ರಿಯಿಂದ 
ಕೂಡಿ, ಸೂರ್ಯನನ್ನು ನೋಡಿ, ಅಪಯಂತಿ: ಓಡಿಹೋಗುತ್ತವೆ). 


ಅದ್ಧಶ್ರಮಸ್ಯ ಕೇತವೋ ವಿ ರಶ್ನಯೋ ಜನಾ! ಅನು । ಭ್ರಾಜಂತೋ ಅಗ್ನಯೋ 
ಯಥಾ ॥॥ 


ಭ್ರಾಜಂತಃ- ದೇದೀಪ್ಯಮಾನಗಳಾದ, ಅಗ್ನಯಃ- ಅಗ್ನಿಗಳು, ಯಥಾ- ಹೇಗೋ, 
ತಥಾ: ಹಾಗೆ, ಅಸ್ಯ- ಈ ಸೂರ್ಯನ, ಕೇತವಃ- ಆಗಮನವನ್ನು ಸೂಚಿಸುವ, ರಶ್ನಯಃ 
(೧) ಕಿರಣಗಳು ಅಥವಾ ಈ (೨) ಸೂರ್ಯನಾಮಕ ಪರಮಾತ್ಮನು ತೋರಿಸಿ ಕೊಡುವ 
ಎಷ್ಟುಭಕ್ತರು, ಜನಾನ್‌- (೧) ಜನರನ್ನು (೨) ಸಜ್ಜನರನ್ನು , ಅನು-ಕ್ರಮೇಣ, ಅದೃಶ್ರಂವ 
ಪ್ರಕಾಶಿಸುತ್ತವೆ. 

ತರಣಿರ್ವಿಶ್ವದರ್ಶತೋ ಜ್ಯೋತಿಷ್ಯದಸಿ ಸೂರ್ಯ । ವಿಶ್ವಮಾ ಭಾಸಿ ರೋಚನಮ್‌॥ 
ಪ್ರತ್ಯಜ್‌ ದೇವಾನಾಂ ಎಶ: ಪ್ರತ್ಯಜ್ಞುದೇಷಿ ಮಾನುಷಾನ್‌ । ಪ್ರತ್ಯಜ್‌ ವಿಶ್ವಂ ಸ್ಪರ್ದೃಶೇ॥। 

ವಿಶಃ ದೇವಾನಾಂ- ಮರುನ್ಹಾಮಕ ದೇವತೆಗಳಲ್ಲಿಪ್ರತ್ಯಜ್‌ಉದೇಷಿ- ಪ್ರತಿಯೊಬ್ಬರಿಗೂ 
ಭಗವಂತನ ಜ್ಞಾನೋದಯವಾಗುವಂತೆ ಮಾಡುತ್ತೀ, ತಥಾ- ಹಾಗೆಯೇ, ವಿಶ್ವಂ- 
ವ್ಯಾಪ್ತವಾದ, ಮಾನುಷಾನ್‌- ಮನುಷ್ಯರಿಗೂ, ಪ್ರತ್ಯಜ್‌ಉದೇಶಿಎ 
ಜ್ಞಾನೋದಯವಾಗುವಂತೆ ಮಾಡುತ್ತೀ, ಸ್ವ ಸ್ವರ್ಗಲೋಕದಲ್ಲಿರುವವರಿಗೆ 
ಜ್ಞಾನೋದಯವಾಗುವಂತೆ ಮಾಡುತ್ತೀ. (ಮರುದ್ದೇವತೆಗಳಿಗೂ ಸ್ವರ್ಗವಾಸಿಗಳಿಗೂ 


ಮನುಷ್ಯರಿಗೂ ನೀನು ಅಂತರ್ಯಾಮಿಯಾಗಿ ಇದ್ದು ನಿನ್ನ ಜ್ಞಾನೋದಯವಾಗುವಂತೆ 
ಮಾಡುತ್ತೀ). 

ಯೇನಾ ಪಾವಕ ಚಕ್ಷಸಾ ಭುರಣ್ಯಂತಂ ಜನಾ! ಅನು । ತ್ಪಂ ವರುಣ ಪಶ್ಯಸಿ॥। 

ಪಾವಕ: ಸರ್ವಶೋಧಕನಾದ, ವರುಣ ಉತ್ಕೃಷ್ಟ ಸುಖರೂಪನಾದ ಸೂರ್ಯನೇ, 
ಜನಾನ್‌- ನಿನ್ನ ಭಕ್ತರಾದ ಪ್ರಾಣಿಗಳನ್ನು, ಭುರಣ್ಯಂತಂ- ಧಾರಣಪೋಷಣ ಮಾಡುವ 
ಈ ಲೋಕವನ್ನು, ಯೇನಾಚಕ್ಷಸಾ- ಯಾವ ಪ್ರಕಾಶದಿಂದ (ಪ್ರಸಾದದಿಂದ), ಅನುಪಶ್ಯಸಿ- 
ನೋಡುತ್ತೀಯೋ ಆ ಪ್ರಕಾಶವನ್ನು ಸ್ತೋತ್ರ ಮಾಡುತ್ತೇನೆ. 

(ಸೂರ್ಯ- ಹೇ ಸೂರ್ಯನೇ, ತ್ವಂ- ನೀನು, ದೇವಾನಾಂ- ದೇವತೆಗಳಲ್ಲಿ, 
ಶವಿಃಐ ವೈಶ್ಯರಾದ ಮರುನ್ನಾಮಕ ದೇವತೆಗಳನ್ನು ಕುರಿತು, ಪ್ರತ್ಯಕ್‌ಎ ಅಭಿಮುಖ್ಯವಾಗಿ, 
ಉದೇಷ- ಉದಯಿಸುತ್ತೀ, ತಥಾ- ಅದೇ ಪ್ರಕಾರವಾಗಿ, ಮಾನುಷ್‌ನ್‌ಪ್ರತಿಎ 


47 


ಮನುಷ್ಯರನ್ನೂ ಕುರಿತು, ತಥಾ- ಹಾಗೆಯೇ, ವಿಶ್ವಂ ವಾಪ್ತವಾದ, ಸ್ವಃ- 
ಸ್ವರ್ಗಲೋಕವನ್ನು , ದೃಶೇಎ ನೋಡುವುದಕ್ಕಾಗಿ, ಉದೇಷಿ- ಉದಯಿಸುತ್ತೀ ಮೂರು 
ಲೋಕದಲ್ಲಿನ ಜನರು ಹೇಗೆ ನಿನ್ನನ್ನು ನೋಡುತ್ತಾರೋ ಹಾಗೆ ಉದಯನಾಗುತ್ತಿ). 

ವಿ ದ್ಯಾಮೇಷಿ ರಜಸ್ಪೃಥ್ಣಹಾ ಮಿಮಾನೋ ಅಕ್ತುಭಿಃ | ಪಶ್ಯಂ ಜನ್ಮಾನಿ ಸೂರ್ಯ!॥। 

ಸೂರ್ಯ ಪರಮಾತ್ಮನೇ, ತ್ಹಂ- ನೀನು, ಪೃಥು- ವಿಸ್ತೀರ್ಣವಾದ ರಜಃ- 
ರಜಸಂಬಂಧವಾದ ಭೂಲೋಕವನ್ನು , ಧ್ಯಾಂವ ಅಂತರಿಕ್ಷ ಲೋಕವನ್ನು ಕುರಿತು, ವಹಾಃಐ 
ಹಗಲು, ಅಕ್ತುಭಿಃ- ರಾತ್ರಿಗಳಿಂದ ಸಹಿತವಾಗಿ, ಮಿಮಾನಃ- ಉಂಟು ಮಾಡುವವನಾಗಿ, 
ಜನ್ಮಾನಿ- ಪ್ರಾಣಿಗಳನ್ನು, ಪಶ್ಯಕ್‌- ನೋಡಿ, ವಷಿ- ಹೋಗುತ್ತಲಿದ್ದಿ. 

(ಸೂರ್ಯ: ಹೇ ಪರಮಾತ್ಮನೇ, ರಜಃ: ರಜೋಗುಣಜನ್ಯ ಪಾಪದಿಂದ ಕೂಡಿದ 
ಪೃಥುವಿಸ್ತೀರ್ಣವಾದ ಶರೀರವನ್ನು, ಅಹಂ- ಜ್ಞಾನವನ್ನು, ಅಕ್ತುಭಿಃ- ಅಜ್ಞಾನದಿಂದ 
ಕೂಡಿ, ಮಿಮಾನಃ- ಉಂಟುಮಾಡುತ್ತ, ಜನ್ನಾನಿಪಶ್ಯತ್‌- ರಾಜಸ ಜೀವರಾಶಿಗಳನ್ನು 
ನೋಡುತ್ತಾ, ದ್ಯಾಂ- ಜ್ಞಾನವನ್ನು, ವಷಿ- ಕೊಡುತ್ತೀ, ಇದರಿಂದ ರಜೋ ಗುಣಯುಕ್ತರಾದ 
ಭಕ್ತರಿಗೆ ಜ್ಞಾನವನ್ನು ಕೊಡುವುದರಿಂದ ಪರಮಾತ್ಮನು ಅತ್ಯಂತ ದಯಾವಂತನೆಂದು 
ತೋರಿಸಿದಂತಾಯಿತು). 

ಸಪ್ತ ತ್ವಾ ಹರಿತೋ ರಥೇ ವಹಂತಿ ದೇವ ಸೂರ್ಯ । ಶೋಚಿಷ್ಠೇಶಂ ವಿಚಕ್ಷಣ॥ 

ಸೂರ್ಯ ಜ್ಞಾನಿಗಳಿಂದ ಹೊಂದಲ್ಲಡುವ ದೇವ, ಪ್ರಕಾಶಮಾನನಾದ, ವಿಚಕ್ಷಣ 
ಸಕಲ ಕಾರ್ಯಗಳಲ್ಲಿಕುಶಲನಾದವನೇ, ಶೋಚಿಷ್ಠೇಶಂ- ಕಿರಣಗಳೇ ಕೇಶಗಳಾಗಿ ಉಳ್ಳ 
ರಥೇ- ರಥದಲ್ಲಿಕೂತಿರುವ, ತ್ಹಾಂ- ನಿನ್ನನ್ನುಸಪ್ತಹರಿತಃ- ಏಳು ಕುದುರೆಗಳು, ವಹಂತಿ: 
ಹೊರುತ್ತವೆ. 

(ಸೂರ್ಯ- ಜ್ಞಾನಿಗಳಿಂದ ಹೊಂದಲ್ಪಡುವ, ದೇವ- ಪ್ರಕಾಶಮಾನನಾದ, ವಿಚಕ್ಷಣವ 
ಸಕಲ ಕಾರ್ಯಗಳಲ್ಲಿ ಕುಶಲನೇ, ಶೋಚಿಷ್ಟೇಶಂ- ಜೋತಿಸ್ಲೇ ಕೇಶವಾಗಿ ಉಳ್ಳ, 
ಸಪ್ತಹರಿತಃ- ಸಪ್ತ ಜ್ಞಾನೇಂದ್ರಿಯಗಳಿಂದ (ಮನಸ್ಸು ಷಡಿಂದ್ರಿಯಗಳಿಂದ ಕೂಡಿದ), 
ರಥೇ- ಭಕ್ತ ದೇಹಾಖ್ಯವಾದ ರಥದಲ್ಲಿ, ತ್ವಾ ನಿನ್ನನ್ನು, ವಹತಿ: ಧಾರಣೆ ಮಾಡಿರುತ್ತಾರೆ 
(ಭಕ್ತರು ತಮ್ಮ ಪೂರ್ಣಜ್ಞಾನದಿಂದ ಜ್ಞಾನದಾಯಕನಾದ ನಿನ್ನನ್ನುಸ್ಮರಣ ಮಾಡುತ್ತಾರೆಂದು 
ತಾತ್ಸರ್ಯ). 


ಅಯುಕ್ತ ಸಪ್ತ ಶುಂಧ್ಯುವ: ಸೂರೋ ರಥಸ್ಯ ನಪ್ಪ್ಯಃ । ತಾಭಿರ್ಯಾತಿ ಸ್ವಯುಕ್ತಿಭಿಃ॥ 


48 


ಸೂರಃ- ಸರ್ವಪ್ರೇರಕನಾದ ಸೂರ್ಯನೇ, ಸಪ್ತ ಶುಂಧ್ಯುವಃ- ಏಳು ಹೆಣ್ಣು 
ಕುದುರೆಗಳನ್ನು, ಅಯುಕ್ತಭಿಃ- ನಿನ್ನ ರಥಕ್ಕೆ ಕಟ್ಟಿದ್ದೀ, ಸ್ವಯುಕ್ತಿಭಿಃ- ತನ್ನಿಂದ ಕಟ್ಟಲ್ಪಟ್ಟ, 
ತಾಭಿಃ- ಆ ಕುದುರೆಗಳಿಂದ, ನಷ್ಟಃ: ಬೀಳದೇ, ಯಾತಿ- ಪ್ರಯಾಣ ಮಾಡುತ್ತೀ. 


(ಸೂರಃ ಸರ್ವಪ್ರೇರಕನಾದ ಪರಮಾತ್ಮನು, ಸಪ್ತಶುಂಧ್ಯುವಃ- ಸಪ್ತಜ್ಞಾನೇಂದ್ರಿಯ- 
ಗಳಿಗೆ ಸಮೀಚೀನವಾದ ಜ್ಞಾನ ಜನನ ಸಾಮರ್ಥ್ಯವನ್ನು, ಅಯುಕ್ತ- ಕೊಟ್ಟನು. ತಾಭಿಃ 
ಯುಕ್ತಿಭಿಃ- ತಾನು ಕೊಟ್ಟಿರುವ, ಪತನಕ್ಕೆ ಕಾರಣವಾಗದ ಸಾಧನಗಳಿಂದ, ಸಹ 
ಕೂಡಿಕೊಂಡು, ಯಾತಿ- ಅಂತರ್ಯಾಮಿತ್ವೇನ ಸಂಚಾರ ಮಾಡುತ್ತಾನೆ). 

ಉದ್ದಯಂ ತಮಸಸ್ಥರಿ ಜ್ಯೋತಿಷ್ಠಶ್ಯಂತ ಉತ್ತರಮ್‌ । ದೇವಂ ಡೇವತ್ರಾ 
ಸೂರ್ಯಮಗನ್ಮ ಜ್ಯೋತಿರುತ್ತಮಮ್‌ ॥॥ 

ವಯಂ ನಾವುಗಳು, ತಮಸಃ- ಅಂಧಕಾರಕ್ಕಿಂತಲೂ, ಉಪರಿ- ಮೇಲ್ಭಾಗದಲ್ಲಿರುವ, 
ಜ್ಯೋತಿಃ: ತೇಜೋ ರೂಪವಾದ, ಉತ್ತರಂ: ಶ್ರೇಷ್ಠವಾದ, ದೇವತ್ರಾ- ದೇವತೆಗಳಲ್ಲಿ 
ಶ್ರೇಷ್ಠನಾದ ದೇವಂ- ಪ್ರಕಾಶಶೀಲನಾದ ಸೂರ್ಯಂ: ಸೂರ್ಯನನ್ನು ಪಶ್ಯಂತಃ- 
ನೋಡುವವರಾಗಿ, ಉತ್ತಮಂ- ಉತೃಷ್ಟತಮವಾದ, ಸೂರ್ಯಂ ಜ್ಯೋತಿಃ 
ಜ್ಯೋತಿಪನಾದ ಸೂರ್ಯನನ್ನು , ಅಗನ್ನ ಹೊಂದುವೆವು. 


(ವಯಂ- ನಾವುಗಳು, ತಮಸಃ ಉಪರಿ- ಅಜ್ಞಾನ ನಿವೃತ್ತಿಯ ನಂತರದಲ್ಲಿ, 
ಉತ್ತರಂ- ಶ್ರೇಷ್ಠವಾದ, ಜ್ಯೋತಿಃ: ತೇಜೋ ರೂಪನಾದ ಪರಮಾತ್ಮನನ್ನು, ಪಶ್ಯಂತಃ- 
ನೋಡುವವರಾಗಿ, ದೇವತ್ರಾ ದೇವಂ- ದೇವತೆಗಳಲ್ಲಿ ಶ್ರೇಷ್ಠನಾದ ಪ್ರಕಾಶ ಶೀಲನಾದ, 
ಸೂರ್ಯಂ: ಜ್ಞಾನಿಗಳಿಂದ ಹೊಂದಲು ಯೋಗ್ಯನಾದ ಪರಮಾತ್ಮನನ್ನು, ಅಗನ್ನ- 
ಹೊಂದುವೆವು ಜ್ಞಾನಿಗಳು ಅಪರೋಕ್ಷಾ ನಂತರದಲ್ಲಿ ಮೋಕ್ಷವನ್ನು ಹೊಂದುತ್ತಾರೆ). 


ಉದ್ಯನ್ನದ್ಯ ಮಿತ್ರಮಹ ಆರೋಹನ್ನುತ್ತರಾಂ ದಿವಮ್‌ ।ಹೃದ್ರೋಗಂಮಮಸೂರ್ಯ 
ಹರಿಮಾಣಂ ಚ ನಾಶಯ ॥| 

ಸೂರ್ಯ- ಸರ್ವವನ್ನು ಪ್ರೇರಣೆ ಮಾಡುವ, ಮಿತ್ರಮಹಃ- ಸರ್ವರಿಗೂ 
ಅನುಕೂಲವಾದ ತೇಜಸ್ಸುಳ್ಳವನೇ, ಅದ್ಯ- ಈಗ, ಉದ್ವನ್‌- ಉದಯಿಸುತ್ತಾ, ಉತ್ತರಾಂ- 
ಊರ್ಧ್ವ ಭಾಗದಲ್ಲಿರುವ, ದಿವಂ- ಅಂತರಿಕ್ಷವನ್ನು ಆರೋಹ- ಹತ್ತುತ್ತಾ ಇರುವವನಾಗಿ, 


ಮಮ ನನ್ನ, ಹೃದ್ರೋಗಂ- ಹೃದಯದ ವ್ಯಾಧಿಯನ್ನು ಹರಿಮಾಣಂ ಚ- ಶರೀರದ 
ಕಾಂತಿಹರಣವಾದ ಹಸಿರುಬಣ್ಣವನ್ನು (ಇವೆರಡನ್ನು), ನಾಶಯ- ನಾಶಮಾಡು. 


49 


(ಸೂರ್ಯ- ಸರ್ವಪ್ರೇರಕನಾದ, ಮಿತ್ರಮಹಃ- ಭಕ್ತರಿಗೆ ಅನುಕೂಲವಾದ 
ಪ್ರಕಾಶವುಳ್ಳವನೇ, ಉದ್ಯನ್‌- ಮನಸ್ಸಿಗೆ ಗೋಚರನಾಗಿ, ಉತ್ತರಾಂ ದಿವಂ- ಉತ್ಕೃಷ್ಟವಾದ 
ಜ್ಞಾನವನ್ನು, ಆರೋಹನ್‌- ಹೊಂದಿ (ಜ್ಞಾನಕ್ಕೆ ವಿಷಯನಾಗಿ), ಮಮ- ನನ್ನ, 
ಹೃದ್ರೋಗಂ- ಹೃದಯರೋಗಕ್ಕೆ ಸಮಾನವಾದ ಅಜ್ಞಾನವನ್ನು ಸಹ, ಅದ್ಯ- ಈಗ, 
ನಾಶಯ= ನಾಶಮಾಡು). 

ಶುಕೇಷು ಮೇ ಹರಿಮಾಣಂ ರೋಪಣಾಕಾಸು ದಧಿ । ಅಥೋ ಹಾರಿದ್ರವೇಷು 
ಮೇ ಹರಿಮಾಣಂ ನಿ ದಧೃಸಿ I 

ಮೇ: ನನ್ನ, ಹರಿಮಾಣಂ- ಶರೀರಗತವಾದ ಹಸಿರು ಬಣ್ಣವನ್ನು ಶುಕೇಷು- 
ಗಿಣಿಗಳಲ್ಲಿ, ರೋಪಣಕಾಸು- ಅಧ್ಯಾತ್ಮ ಪಾಪಗಳನ್ನು ಮಿಥ್ಯಾಜ್ಞಾನಿಜನಗಳಲ್ಲಿ ಸ್ಥಾಪಿಸು. 

ಶುಕೇಷು- ಶೋಭನ ಶಿರಸ್ಸುಳ್ಳಂಥಾ, ರೋಪಣಕಾಸು- ಚಾಂಚಲ್ಯಜ್ಞಾನವುಳ್ಳಂಥ 
ಮಿಥ್ಯಾವಾದಿಗಳಲ್ಲಿ ಮತ್ತು ಹಾರಿದ್ರವೇಷು- ಪಾಪಿಷ್ಠರಲ್ಲಿಯೂ ಪಾಪಕ್ಕೆ ಆಶ್ರಯೀ 
ಭೂತವಾದ ನಮ್ಮ ಅಜ್ಞಾನವನ್ನು, ನಿದಧ್ಭಸಿ- ಹೊಂದಿಸುವಂತೆ ಮಾಡುತ್ತಿ. 

ಉದಗಾದಯಮಾದಿತ್ಯೊ ಕ ವಿಶ್ವನ ಸಹಸಾ ಸಹ । ದ್ವಿಹಂತಂ ಮಹ್ಯ ೦ ರಂಧಯನ್‌ 


ಮೋ ಅಹಂ ದ್ವಿಷತೇ ರಥಮ್‌ ॥ (ಯ.೧.೫೦) 


ಅಯಂ- ಈ ಎದುರಿಗೆ ಇರುವ, ಆದಿತ್ಯಃ: ಸೂರ್ಯನು, ವಿಶ್ವೇನ- 
ಸಮಸ್ತವಾದಂಥಾ, ಸಹಸಾಸಹ- ಬಲದಿಂದ, ಮಹ್ಯಂ: ನನ್ನನ್ನು ಕುರಿತು, ದ್ವಿಷಂತಂ- 

ಷ ಮಾಡತಕ್ಕ ಶತ್ರುಗಳನ್ನು, ರಂಧಯನ್‌: ಹಿಂಸೆ ಮಾಡುವವನಾಗಿ, he 
ಉದಯಿಸಿದನು, ಅಹಂ- ನಾನು, ದ್ವಿಷಂತ- ಶತ್ರುಗಳಿಗೆ, ಮೋರಥಂ- ಹಿಂಸೆಯನ್ನು 
ಮಾಡುವುದಿಲ್ಲ. 

ಚಿತ್ರಂ ದೇವಾನಾಮಿತಿ ಷಳರ್ಚಸ್ಯ ಸೂಕ್ತಸ್ಯ ಅಂಗೀರಸಃ ಕುತ್ತ ಯಷಿಃ | ಸೂರ್ಯೋ 
ದೇವತಾ । ತ್ರಿಷ್ಟುಪ್‌ ಛಂದಃ । ಸೂರ್ಯೋಪಸ್ಥಾನೇ ವಿನಿಯೋಗಃ ॥ 


ಓಂ ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಬುರ್ಮಿತ್ರಸ್ಯ ವರುಣಸ್ಯಾ ಗ್ನೇಃ । 
ಆಪ್ರಾದ್ಯಾವಾಪ್ಪ ಪೃಥಿವೀ ಅಂತರಿಕ್ಚಂ ಸೂರ್ಯ ಆತ್ಮಾ ಜಗತಸ್ತಸ್ಸುಪಶ್ಪ 1 


ದೇವಾನಾಂ: ಬ್ರಹ್ಮಾದಿ ದೇವತೆಗಳ, ಅನೀಕಂ- ಸಮೂಹಕ್ಕೆ, ಬಲ ಚೇಷ್ಮಾದಿಗಳನ್ನು 
ಕೊಡುವ, ಚಿತ್ರಂ- ವಿಚಿತ್ರವಾದ ಪರಮಾತ್ಮನ ತೇಜಸ್ಸು (ಸ್ವರೂಪವು), ಮಿತ್ರಸ್ಯ- 


50 


ಸೂರ್ಯನಿಗೆ, ವರುಣಸ್ವ- ವರುಣನಿಗೆ, ಅಗ್ನೇಃ- ಅಗ್ನಿಗೆ, ಇನ್ನೂ ಇತರ, ದೇವಾನಾಂ- 
ದೇವತೆಗಳಿಗೂ, ಸಜ್ಜನರಿಗೂ, ಚಕ್ಬುಎ ಜ್ಞಾನಪ 'ದವಾಗಿ, ಮಾಘ ಉದಯಿಸಿತು. 
ಸೂರ್ಯಃ (ಸೂರ್ಯಾಂತರ್ಗತ ಪರಮಾತ್ಮನು), ಆಪ್ರಾಃ- ತನ್ನ ಸ್ವಕೀಯವಾದ 
ಜ್ಞಾನದಿಂದ, ದ್ಯಾವಾ ಪೃಥಿವೀ ಅಂತರಿಕ್ಚಂ- ಸ್ವರ್ಗಲೋಕ, ಭೂಲೋಕ, ಅಂತರಿಕ್ಷ 
ಲೋಕಗಳನ್ನು (ಪೂರ್ಣ ಮಾಡುವವನಾಗಿ), ಜಗತಃ- ಚೇತನ ಮತ್ತು ತಸ್ಸುಷಃ- ಸ್ಥಾವರ 
ಜಗತ್ತಿಗೆ, ಆತ್ಮಾ- ಅಂತರ್ಯಾಮಿಯಾಗಿ (ಸ್ವಾಮಿಯಾಗಿ), ಉದಗಾತ್‌- 
ದಯ. 


ಸೂರ್ಯೋ ದೇವೀಮುಷಸಂ ರೋಚಮಾನಾಂ ಮರ್ಯೋ ನ ಯೋಪಾಮಭ್ಯೆ ತಿ 
ಪಶ್ಚಾತ್‌ I ಯತ್ರಾ ನರೋ ದೇವಯಂತೋ ಯುಗಾನಿ ವಿತನ್ನತೇ ಪ್ರತಿ ಭದ್ರಾಯ 
ಭದ್ರಮ್‌ ॥ 


ಯಥಾ: ಹೇಗೆ, ಮರ್ತ್ಯಃ ಮನುಷ್ಯನು, ಯೋಷಾಂ- ಸ್ವೀಯು, ಅಭಿ- ಮುಂದೆ, 
ಪಶ್ಚಾತ್‌ - ಹಿಂದೆ, ಏತಿ: ಹೋಗುತ್ತಾನೋ, ರೋಚಮಾನಾಂ- ಪ್ರಕಾಶಿಸುವಂಥಾ, 
ಉಷಸಂ- ತಮೋನಿವಾರಕತ್ನೇನ ಉಷಶ್ಶಬ್ದ ವಾಚ್ಯಳಾದ, ದೇವೀಂ: ಪ್ರಸಿದ್ಧಳಾದ 
ಲಕ್ಷ್ಮಿಯನ್ನು, ಸೂರ್ಯಃ ಜ್ಞಾನಿಪ್ರಾಪ್ಯನಾದ ಪರಮಾತ್ಮನು, ಅಭ್ಯೇತಿ- ಅನುಸರಿಸಿ 
ಹೋಗುತ್ತಾನೆ, ಯತ್ರ- ಯಾವ ಪರಮಾತ್ಮನ ಅವತಾರಗಳನ್ನು, ನರಃ- ಜನರುಗಳು, 
ದೇವಯಂತಃ=- ಪೂಜಿಸಲು ಇಚ್ಛೆಪಡುವವರಾಗಿ, ಯುಗಾನಿ: ಆ ಕಾಲಗಳಲ್ಲಿವಿಹಿತವಾದ 
ಕರ್ಮಗಳನ್ನು, ವಿತನ್ನತೆ- ಮಾಡುತ್ತಾರೆ. ಏವಂ ವಿಧಂ- ಈ ರೀತಿಯಾದ, ಭದ್ರಂ ಪ್ರತಿ- 
ಕಲ್ಯಾಣ ರೂಪನಾದ ಪರಮಾತ್ಮನನ್ನುಕುರಿತು, ಭದ್ರಾಯ- ಶುಭಕ್ಕಾಗಿ, ಸ್ತುಮಃ- ಸ್ತೋತ್ರ 
ಮಾಡುತ್ತೇವೆ. 


ಭದ್ರಾ ಅಶ್ವಾ ಹರಿತಃ ಸೂರ್ಯಸ್ಯ ಚಿತ್ರಾ ಏತಗ್ವಾ ಅನುಮಾದ್ಯಾ ಸಃ | ನಮಸ್ಯಂತೋ 
ದಿವ ಆ ಪೃಷ್ಠಮಸ್ತು; ಪರಿ ದ್ಯಾವಾಪ್ಠ ೃಥಿವೀ ಯಂತಿ ಸದ್ಯಃ || 


ಭದ್ರಾಃ ಮಂಗಳಕರವಾದ, ಇತೋ ವಿಚಿತ್ರಗಳಾದ, ಹರಿತಃ- ಹರಿದ್ವರ್ಣವಾದ, 
ಸೂರ್ಯಸ್ಯ ಏತಗ್ಯಾ- ಪರಮಾತ್ಮನ ಸಹಿತ ಸಂಚಾರ ಮಾಡುವ, ಅನುಮಾದ್ಯಾಸಃ- 
ಕ್ರಮವಾಗಿ ಸೋತ ಮಾಡಿಸಿಕೊಳ್ಳುವ, ಅಶ್ವಾ- ಮುಕ್ತರು, ದಿವಃ- ಅಂತರಿಕ್ಷದ, ಪೃಷ್ಠಂ- 
ಮೇಲಿರುವ ವೈಕುಂಠವನ್ನು ಸ ಅಸ್ಟ್ಯು- ಹಾಂಮುಡರು. ದ್ಯಾವಾ ಪೃಥಿವೀ ಅಂತರಿಕ್ಷ 
ಭೂಮಿಗಳಲ್ಲಿ ಜನೈಃ- ಜನಗಳಿಂದ, ನಮಸ್ಕಂತ್ಯಃ- ನಮಸ್ಕಾರ ಮಾಡಿಸಿಕೊಳ್ಳಲ್ಪಟ್ಟವರಾಗಿ, 
ಪರಿಯಂತಿ- ಸಂಚಾರ ಮಾಡುತ್ತಾರೆ. 


51 


ತತ್‌ ಸೂರ್ಯಸ್ಯ ದೇವತ್ತಂ ತನ್ನಹಿತ್ತಂ ಮಧ್ಯಾ ಕರ್ತೋರ್ವಿತತಂ ಸಂ ಜಭಾರ | 
ಯದೇದಯುಕ್ತ ಹರಿತಃ ಸದಸ್ಯಾದಾದ್ರಾತ್ರೀ ವಾಸಸ್ತನುತೇ ಸಿಮಸ್ಥೆ ಕೈ |! 

ಸೂರ್ಯಸ್ಯ: ಸರ್ವಪ್ರೇರಕನಾದ ಪರಮಾತ್ಮನ, ದೇವತ್ನಂ- ಕ್ರೀಡಾದಿ ಗುಣವಿಶಿಷ್ಠತ್ತವು, 
ತನ್ನಹಿತ್ನಂ- ಸರ್ವೋತ್ತಮತ್ತವು, ಯತ್‌- ಯಾವ ಕರ್ತ್ರೋಃ= ಕರ್ತೃ್ಯಗಳ, ಮಧ್ಯಾ 
ಮಧ್ಯದಲ್ಲಿ, ವಿತತಂ- ವಿಸ್ತೀರ್ಣವಾದ ತನ್ನ ಸಂಬಂಧವಾದ ಜ್ಯೋತಿಸನ್ನು, ಸಂಜಹಾರ- 
ತನ್ನಲ್ಲೇ ಉಪಸಂಹಾರ ಮಾಡುತ್ತಾನೆ (ಪರಮಾತ್ಮನು ತನ್ನ ಇಚ್ಛಾನುಸಾರವಾಗಿ ತನ್ನನ್ನು 
ಪ್ರಕಾಶಗೊಳಿಸುತ್ತಾನೆ), ಯದೇತತ್‌- ಯಾವ ಕಾಲದಲ್ಲಿ, ಹರಿತಃ- ಕಾಮಾದಿಗಳನ್ನು 
ಹರಣ ಮಾಡುವ ಸ್ವಭಾವವುಳ್ಳ ಭಕ್ತರನ್ನು, ಸುಧಸ್ಥಾತ್‌- ಭೂಲೋಕದಲ್ಲಿ (ಆದಾಯ 
ತೆಗೆದುಕೊಂಡು, ಅನ್ಯತ್ರ: ಮತ್ತೊಂದು ಸ್ಥಳದಲ್ಲಿ), ಅಯುಕಃ: ಸೇರಿಸಿದನು, ಆತ್‌ 
ಅನಂತರದಲ್ಲಿ, ರಾತ್ರೀ- ರಾತ್ರಿಯನ್ನು, ವಾಸಃ- ಕತ್ತಲೆಯನ್ನು, ಸಮಸ್ಯೈ- ಸರ್ವ 
ಲೋಕಗಳಲ್ಲಿಯೂ, ತನುತೆ- ವಿಸ್ತಾರ ಮಾಡುತ್ತೀ. 

ತನ್ನಿತ್ರಸ್ಯ ವರುಣಸ್ಯಾಭಿಚಕ್ಷೇ ಸೂರ್ಯೋ ರೂಪಂ ಕೃಣುತೇ ದ್ಯೋರುಪಸ್ಟೇ । 
ಅನಂತಮನ್ಯದ್‌ ರುಶದಸ್ಯ ಪಾಜಃ ಕೃಷ್ಣಮನ್ಯದ್ಧರಿತಃ ಸಂ ಭರಂತಿ ॥ 

ಸೂರ್ಯ ಹೇ ಭಗವಂತನೇ, ಮಿತ್ರಸ್ಯ ವರುಣಸ್ಯ- ಸೂರ್ಯ, ವರುಣ ರಕ್ಷಣ 
ಮಾಡತಕ್ಕಸಮಸ್ತ ದೇವತೆಗಳಿಂದ ಕೂಡಿದ, ತತ್‌- ಸಮಸ್ತ, ದ್ಯೋ- ಪ್ರಪಂಚಕ್ಕೆ, ಅಭಿಚಕ್ಷೆ- 
ಎದುರಿಗೆ ನೋಡುತ್ತೀ, ಉಪಸ್ಟೇ- ಸಮೀಪದಲ್ಲಿ, ರುತ್ತಿ, ಯತ್‌ ರೂಪಂ- ಯಾವ 
ಪ್ರಕಾಶವಾದ ನಿನ್ನ ರೂಪವು, ಕೃಣುತೇ- ಪ್ರಕಟಿಸುತ್ತೀ, ಅನಂತಂ- ದೇಶತಃ ಕಾಲತಃ 
ಅಂತವಿಲ್ಲದ (ಚತುರ್ವಿಧ ನಾಶರಹಿತನಾದ), ಅನಂತಂ- ರಮಾ ಬ್ರಹ್ಮಾದಿಗಳಿಂದ 
ವಿಲಕ್ಷಣನಾದ, ಕೃಷ್ಣಂ- ಜ್ಞಾನಾನಂದ ಸ್ವರೂಪನಾದ ನಿನ್ನನ್ನು, ಹರಿತಃ- ಜ್ಞಾನಿಗಳು 
ಸಂಭರಂತಿ- ಧ್ಯಾನ ಮಾಡುತ್ತಾರೆ. 

ಅದ್ಯಾ ದೇವಾ ಉದಿತಾ ಸೂರ್ಯಸ್ಯ ನಿರಂಹಸಃ ಪಿಪೃತಾ ನಿರವದ್ಯಾತ್‌ ತನ್ನೋ 
ಮಿತ್ರೋ ವರುಣೋ ಮಾಮಹಂತಾಮದಿತಿ: ಸಿಂಧುಃ ಪೃಥಿವೀ ಉತ ದ್ಯೌಃ। 
ನಾಸತ್ಯಾಭ್ಯಾಂ ಬರ್ಹಿರಿವ ಪ್ರವೃಂಜೇ 11 (ಯ.೧.೧೧೫) 

ಅದ್ಯ- ಈಗ, ದೇವಾಃ ಪ್ರಕಾಶಮಾನರಾದ ದೇವತೆಗಳಿರಾ, ಉದಿತಾ- ಸರ್ವತ್ರ 
ವ್ಯಾಪ್ತನಾದ ನಿನ್ನಜ್ಞಾನ ಸಾಮರ್ಥ್ಯದಿಂದ, ಅಂಹಸಃ- ಪಾಪಗಳನ್ನು, ನಿಷ್ಟಿಪೃತಾ- ಎಳೆದು 
ರಕ್ಷಣೆ ಮಾಡುವಂಥಾ, ನಿರವದ್ಯಾತ್‌- ಕಷ್ಟಗಳು ಇಲ್ಲದಂತೆ ಮಾಡುವ, ತತ್‌- ಆ, 


೨2 


ಮಿತ್ರಃ- ಮಿತ್ರನಾಮಕ ಸೂರ್ಯನು, ವರುಣಃ- ಸುಖರೂಪನಾದ ವರುಣನು, ಆದಿತಿಃ- 
ಅದಿತಿಯಲ್ಲಿ ಅವತರಿಸಿದ ಪರಮಾತ್ಮನು, ಸಿಂಧುಃ- ಸಮುದ್ರವು (ಉದಕಾಭಿಮಾನಿ 
ದೇವತೆಯು), ಪೃಥಿವೀ ಭೂಮಿಯು, (ಪೃಥಿವೀನಾಮಕ ದೇವತೆಯು), ಉತ- 
ಮತ್ತು, ದ್ಯೌಃ- ಅಂತರಿಕ್ಷಾಭಿಮಾನಿದೇವತೆಯು ಈ ಸರ್ವಶಬ್ದವಾಚ್ಯನಾದ ಭಗವಂತನು, 
ನಃ: ನಮ್ಮಗಳನ್ನು, ಮಾಂ- ನನ್ನನ್ನೂ, ಅಹಂತಾಂ- ರಕ್ಷಣೆ ಮಾಡಲಿ. 


(ಅಹಂ): ನಾನು, ಸತ್ಕಾಭ್ಯಾಂ- ಸತ್ಯವಂತರಾದ ಜನಗಳ, ಬಹೀ- ಹೊರಗೆ, ಇವ 
ಸ್ಪಷ್ಟವಾಗಿ, ನಪ್ರವೃಂಜೇ- ಹೋಗುವುದಿಲ್ಲ. 


ಸವಿತಾ ಪಶ್ಚಾತಾದಿತ್ಯಸ್ಯ ಲುಶೋ ಧಾನಾಕ ಖುಷಿ: | ತ್ರಿಷ್ಟುಪ್‌ ಛಂದಃ । ವಿಶ್ಲೇದೇವಾಃ 
ದೇವತಾಃ |! ಉಪಸ್ಥಾನೇ ವಿನಿಯೋಗಃ ॥1 
ಓಂ ಸವಿತಾ ಪಶ್ಚಾತ್ತಾತ್‌ ಸವಿತಾ ಪುರಸ್ತಾತ್‌ ಸವಿತೋತ್ತರಾತ್ತಾತ್‌ ಸವಿತಾಧರಾತ್ತಾತ್‌। 


ಸವಿತಾ ನಃ ಸುವತು ಸರ್ವತಾತಿಂ ಸವಿತಾ ನೋ ರಾಸತಾಂ ದೀರ್ಫ್ಥಮಾಯುಃ || 

ನಃ- ನಮ್ಮಗಳಿಗೆ, ಸವಿತಾ- ಸವಿತೃನಾಮಕ ಪರಮಾತ್ಮನು. ಪಶ್ಚಾತ್‌ (ಪಶ್ಚಾತಾತ್‌) 
ಹಿಂದಿನ ಜನ್ಮಗಳಂತೆ, ಪುರಸ್ತಾತ್‌ ಈ ಜನ್ಮದಲ್ಲಿಯೂ, ಉತ್ತರಾತ್ವಾಶ್‌- ಇನ್ನು ಮುಂದಿನ 
ಜನ್ಮಗಳಲ್ಲಿ, ಅಧರಾತ್ತಾತ್‌- ಭೂಲೋಕದಲ್ಲಿಯೂ, ಸರ್ವದಾ- ಸರ್ವಕಾಲಗಳಲ್ಲಿಯೂ, 
ಅತಿ: ವಿಶೇಷವಾಗಿ ಸುವತು- ಸರ್ವಾಭೀಷ್ಟಗಳನ್ನು ಕೊಡಲಿ, ಆಯುಃಎ ಮೋಕ್ಷವನ್ನು 
ರಾಸತಾಂ- ಕೊಡಲಿ. 


ಭವತು: ಗೋತ್ರೋದ್ಧವಃ.... ಪ್ರವರಾನ್ನಿತಃ .....ಆಶ್ಮಲಾಯನಸೂತ್ರಃ 
ಯಕ್‌ಶಾಖಾಧ್ಯಾಯೀ ...... ಶರ್ಮಾ ಅಹಂ ಭೋ ಅಭಿವಾದಯೇ ॥। 


ಭೂತೋಚ್ಚಾಟನೆ, ಆಸನಶುದ್ಧಿ ಸ ಕರಶುದ್ಧಿ ಶಿ ಗುರುನಮಸ್ಕಾರ, ಗಾಯತ್ರಾ ್ಯವಾಹನೆ, 
ಗಾಯತ್ರೀನಾರಾಯಣಾಷ್ಟಾಕ್ರರಮಂತ್ರಜಪಗಳನ್ನು ಪ್ರಾತಃ ಸಂಧ್ಯೆಯಂತೆ ಆಚರಿಸಬೇಕು. 


ಓಂ ಶಾಂತಿಃ ಶಾಂತಿಃ ಶಾಂತಿಃ | ಚತುಃಕಾಗರಪರ್ಯಂತಂ ಗೋಬ್ರಾಹ್ನಣೇಭ್ಯಃ ಶುಭಂ 


ಯಸ್ಯ ಸ್ಥ ತ್ಯಾ 3 NSN ತದಸ್ತು ಮೇ ॥। ಅನೇನ ಮಾಧ್ಯಾಹಿಕಸಂಧ್ಯಾವಂದನೇನ 
ಅಸ್ಮದ್ದುರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ । ಸುಪ್ರೀತೋ ವರದೋ ಭವತು ॥ 
|। ಮಾಧ್ಯಾಹಿಕ ಸಂಧ್ಯಾವಂದನಂ ಸಂಪೂರ್ಣಮ್‌ ॥ 


LS SS 


53 


ಸಾಯಂಕಾಲದ ಸಂಧ್ಯಾವಂದನೆ 


ಪ್ರಾತಃಸಂಧ್ಯಾವಂದನೆಯಂತೆ ಕ್ರಮ ಮತ್ತು ಮಂತ್ರಗಳನ್ನು ಅನುಸರಿಸಿ ಸಾಯಂಕಾಲದ 
ಸಂಧ್ಯಾವಂದನೆಯನ್ನು ಮಾಡಬೇಕು. ವಿಶೇಷತೆಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. 


ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಸಾಯಂ ಸಂಧ್ಯಾಮುಪಾಸಿಷ್ಯೇ ॥ (ಎಂದು ಸಂಕಲ್ಪಿಸಿ) 


(ಆಪೋ ಹಿ ಷ್ಠಾ ಇತ್ಯಾದಿ ಮಂತ್ರಗಳಿಂದ ಪ್ರಾತಃಸಂಧ್ಯೆಯಂತೆ ಮಾರ್ಜನವನ್ನು 
ಮಾಡತಕ್ಕದ್ದು 


ಜಲಾಭಿಮಂತ್ರಣ 
ಅಗ್ನಿಶ್ಚೇತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭ ಖುಷಿಃ | ಪ್ರಕೃತಿಶ್ಚಂದಃ । ಅಗ್ನಿಮನ್ಯು 
ಮನ್ಯುಪತಯೋ ಅಹರ್ದೇವತಾ | ಜಲಾಭಿಮಂತ್ರಣೇ ವಿನಿಯೋಗಃ ॥ 
ಓಂ ಅಗ್ನಿಶ್ಚ ಮಾ ಮನ್ಯುಶ್ಚ ಮನ್ಯುಪತಯಶ್ಚ ಮನ್ಶುಕೃತೇಭ್ಯ: | ಪಾಪೇಭ್ಯೋ 
ರಕ್ಷಂತಾಮ್‌ । ಯದಹ್ನಾ ಪಾಪಮಕಾರ್‌ಷಮ್‌ । ಮನಸಾ ವಾಚಾ ಹಸ್ತಾಭ್ಯಾಮ್‌। 
ಪದ್ಭ್ಯಾಮುದರೇಣ ಶಿಶ್ನಾ । ಅಹಸ್ತದವಲುಂಪತು । ಯತ್ನಿಂಚ ದುರಿತಂ ಮಯಿಃ। 
ಇದಮಹಂ ಮಾಮಮೃತಯೋನೌ | ಸತ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹಾ ॥ 


(ಪುನರ್ಮಾರ್ಜನದಿಂದ ಆರಂಭಿಸಿ ಅರ್ಫ್ಯಜಪಾದಿಗಳನ್ನು ಪ್ರಾತಃಸಂಧ್ಯೆಯಂತೆ ಆಚರಿಸಬೇಕು). 


ಉದ್ವೇದಭೀತಿ ಮಂತ್ರಸ್ಯ ಸುಕಕ್ಷಯಷಿಃ | ಗಾಯತ್ರೀ ಛಂದಃ । ಅಗ್ನಿರ್ದೇವತಾ | ಸಾಯಂ 
ಸಂಧ್ಯಾಕಾಲಾತೀತ ದೋಷಪರಿಹಾರಾರ್ಥ ಪ್ರಾಯಶ್ಲಿತ್ರಾರ್ಫ್ಯಪ್ರದಾನೇ ವಿನಿಯೋಗಃ ॥ 


ಓಂ ಉದ್ದೇದಭಿ ಶ್ರುತಾ ಮಘಂ ವೃಷಭಂ ನರ್ಯಾಪಸಂ । ಅಸ್ತಾರಮೇಷಿ ಸೂರ್ಯ! 
ಸಂಧ್ಯೋಪಸ್ಥಾನ, ದಿಜ್ಜಮಸ್ಕಾರ 


(ಪಶ್ಚಿಮಾಭಿಮುಖವಾಗಿ ಎದ್ದು ನಿಂತು ಪ್ರಾತಃಕಾಲದಲ್ಲಿದ್ದಂತೆಯೇ ಜಾತವೇದಸೇ 
ಇತ್ಯಾದಿ ಮಂತ್ರಗಳಿಂದ ಸಂಧ್ಯೋಪಸ್ಥಾನವನ್ನು ಆಚರಿಸಬೇಕು. "ಓಂ ನಮಃ ಪ್ರತೀಚ್ಯೈ 
ದಿಶೇ' ಇತ್ಯಾದಿ ಮಂತ್ರಗಳಿಂದ ಪಶ್ಚಿಮದಿಕ್ಕಿನಿಂದಾರಂಭಿಸಿ ಕ್ರಮವಾಗಿ ದಿಜ್ಜಮಸ್ಕಾರವನ್ನು 
ಮಾಡತಕ್ಕದ್ದು. ಅನಂತರ "ಓಂ ಸಂಧ್ಯಾಯೈ ನಮಃ' ಇತ್ಯಾದಿಯಾಗಿ ಸಂಧ್ಯಾದಿದೇವತೆಗಳಿಗೆ 
ನಮಸ್ಕರಿಸಿ ಗೋತ್ರಾಭಿವಾದನವನ್ನು ಮಾಡಬೇಕು). ` 

XN 


ಬ್ರಹ್ಮಚಾರಿಗಳ ಅಗಿಕಾರ್ಯ 
ಅ “a 
ಸೂಚನೆ 


ಒಂದು, ಮತ್ತೆ ಅಗ್ನ್ಯಾರೋಹಣ ಮಾಡಿಟ್ಟುಕೊಳ್ಳುವುದಕ್ಕೆ ಒಂದು, ಈ ಪ್ರಕಾರ ಪಾಲಾಶ, 
ತುಲಸೀಕಾಷ್ಠಅಥವಾ ಅಶ್ವತ್ವ- ಇವುಗಳಲ್ಲಿಯಾವುದಾದರೂ ಮೂರು ಸಮಿಧೆಗಳು, ಅಕ್ಸತೆಕಾಳು, 
ನಿರ್ಮಾಲ್ಯ- ಇವುಗಳ ಸಹಿತ ಅಗ್ನಿಸಮೀಪದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 
ಅಗ್ನಿಕಾರ್ಯ ಮಾಡತಕ್ಕದ್ದು ಕ 

ಅಗ್ನಿಕಾರ್ಯವನ್ನುಏಕಾದಶೀ ದಿವಸ ಮಾಡಕೂಡದು. ಬ್ರಹ್ಮಚಾರಿಯು ಅಗ್ನಿಕಾರ್ಯವನ್ನು 
ಉಪನಯನ ದಿವಸದಾರಭ್ಯ ತನ್ನ ಸಮಾವರ್ತನದವರೆಗೂ ಪ್ರತಿನಿತ್ಯ ಮಾಡಿಕೊಂಡಿರಬೇಕು. 


ಸಂಕಲ್ಪ 


(೨ ಸಲ ಆಚಮನ ಮಾಡಿ, ಪ್ರಾಣಾಯಾಮ ಮಾಡಿ, ದೇಶ-ಕಾಲಗಳನ್ನು ಹೇಳಿ) 
ಅಗ್ನ್ಯಂತರ್ಗತ ಶ್ರೀಪರಶುರಾಮಪ್ರೇರಣಯಾ ಶ್ರೀಪರಶುರಾಮಪ್ರೀತ್ಯರ್ಥಂ ಪ್ರಾತರಗ್ನಿ 
(ಸಾಯಮಗ್ಗಿ) ಕಾರ್ಯಾಖ್ಯಂ ಕರ್ಮ ಕರಿಷ್ಯೇ ॥। (ನೀರು ಬಿಡುವುದು). 

ಅಗ್ನಿಪ್ರತ್ಯವರೋಹಣ 
ಹೃದಯದಲ್ಲಿ ಅಥವಾ ಸಮಿತ್ತಿನಲ್ಲಿ ಆರೋಪಣೆಮಾಡಿಕೊಂಡ ಅಗ್ನಿಯನ್ನು 
ಈ ಮಂತ್ರದಿಂದ ಪ್ರತಿಷ್ಠೆ ಮಾಡಬೇಕು 

ಪ್ರತ್ಯವರೋಹೇತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭ ಖಷಿಃ । ಅಪ್ಟೀ ಛಂದಃ । ಅಗ್ನಿರ್ದೇವತಾ। 
ಅಗಿಪ್ರತ್ಯವರೋಹಣೇ ವಿನಿಯೋಗಃ ॥ 

ಷ 

ಓಂ ಪ್ರತ್ಯವರೋಹ ಜಾತವೇದ: ಪುನಸ್ತ ೨ ದೇವೇಭ್ಯೋ ಹವ್ಯಂ ವಹತು 
ಪ್ರಜಾನನ್‌ । ಪ್ರಜಾಂ ಪುಷ್ಟಿಂ ರಯಿಮಸ್ಕಾಸು ಧೇಹ್ಯಥಾ ಭವ ಯಜಮಾನಾಯ ಶಂ 
ಯೋಃ ॥। ಓಂ ಭೂರ್ಭುವಃಸ್ವರೋಮ್‌ ॥। ಸಮಿಧಾರೋಪಿತಂ ಸಮುದ್ಧವನಾಮಾನಂ 


ವ 


ಅಗ್ನಿಂ ಸ್ಥಂಡಿಲಮಧ್ಯೇ ಪ್ರತಿಷ್ಠಾಪಯಾಮಿ ॥ 


ಧ್ಯಾನ 
ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಮ್‌ । 
ಸುವರ್ಣವರ್ಣಮನಲಂ ಸಮಿದ್ದಂ ವಿಶ್ವಶೋಮುಖಮ್‌ ॥ 


55 
ಚತ್ವಾರಿ ಶೃಂಗೇತ್ಯಸ್ಯ ಮಂತ್ರಸ್ಯ ಗೌತಮೋ ವಾಮದೇವ ಖಷಿ: । ತ್ರಿಷ್ಟುಪ್‌ ಛಂದಃ । 
ಅಗ್ನಿರ್ದೇವತಾ I ಅಗ್ನಿಮೂರ್ತಿಧ್ಯಾನೇ ವಿನಿಯೋಗಃ ॥ 

ಓಂ ಚತ್ವಾರಿ ಶೃಂಗಾ ತ್ರಯೋ ಅಸ್ಯ ಪಾದಾ ದ್ವೇ ಶೀರ್ಷೇ ಸಪ್ತ ಹಸ್ತಾಸೋ ಅಸ್ಯ! 
ತ್ರಿಧಾ ಬದ್ದೋ ವೃಷಭೋ ರೋರವೀತಿ ಮಹೋ ದೇವೋ ಮರ್ತ್ಯಾ” ಆವಿವೇಶ॥ 
ಅಗ್ನೇ ಶಾಂಡಿಲ್ಯಗೋತ್ರ ವೈಶ್ನಾನರ ಮೇಷಾರೂಢ ವರಪ್ರದ ಪ್ರಾಜ್ಞುಖೋ ದೇವ ಮಮ 
ಸಮ್ಮುಖೋ ಭವ ॥ (ಅಗ್ನಿಯನ್ನು ಅಭಿಮುಖವನ್ನಾಗಿ ಮಾಡಿಕೊಳಿನಿ). 
ಪರಿಷೇಕ 


ಅದಿತೇರನುಮನ್ಯಸ್ಥ | ಅನುಮತೇಠನುಮನ್ಯಸ್ವ | ಸರಸ್ವತೇ5ನುಮನ್ಯಸ್ವ | ದೇವಸವಿತಃ 
ಪ್ರಸೂವ ॥ (ಈ ಮಂತ್ರ ಗಳಿಂದ ಪರಿಷಿಂಚನ ಮಾಡಿ) 


ಅಗ್ನಿಕಾರ್ಯ ಹಾಗೂ ಔಷಪಾಸನೆಗಳಲ್ಲಿಪರಿಷೇಕ ಮಾಡುವ ವಿಧಾನ 
ಈಶಾನ್ಯ ಪೂರ್ವ ಆಗ್ನೇಯ 
IV ದೇವಸವಿತುಃ 


ವಾಯವ್ಯ ಪಶಿಮ ನೈರುತ್ಯ 


ವಿಶ್ವಾನಿನ ಇತ್ಯಸ್ಯ ಮಧ್ಯ ಮಾ ಖುಷಿಃ ! ತ್ರಿಷ್ಟುಪ್‌ ಛಂದಃ । ಅಗ್ನಿರ್ದೇವತಾ | 
ಅಗ್ನ /ಲಂಕರಣೇ ಚೋ || (ಇತಿ ಮಂತ್ರೇಣ ಅಗ್ನಿಮಲಂಕುರ್ಯಾತ್‌) 


ಓಂ ವಿಶ್ವಾನಿನೋ ರ ದುರ್ಗಹಾ ಜಾತವೇದ: । ಸಿಂಧುಂ ನ ನಾವಾ ದುರಿತಾತಿಪ ರ್ಷಿ! 
ಅಗ್ನೇ ಅತ್ರಿವನ್ನಮಸಾ ಗೃಣಾನಃ | ಅಸ್ಥಾಕಂ ಬೋಧ್ಯ ವಿತಾ ತನೂನಾಮ್‌ | ಯಸ್ತ್ವಾ 


ಬ್ರಹ್ಮಚಾರಿಗಳ ಅಗ್ಗಿಕಾರ್ಯ 


ಸೂಚನೆ 

ಸಂಧ್ಯಾವಂದನಾನಂತರದಲ್ಲಿ ಜಲಪಾತ್ರ, ಆಕಳ ತುಪ್ಪ, ಮೊದಲಿನ ದಿವಸ 
(ಸಾಯಂಕಾಲಕ್ಕಾದರೆ ಬೆಳಿಗ್ಗೆ ಆರೋಪಣ ಮಾಡಿ ಇಟ್ಟುಕೊಂಡ ಸಮಿಧೆ ಸಮಿದಾಧಾನಕ್ಕೆ 
ಒಂದು, ಮತ್ತೆ ಅಗ್ನ್ಯಾರೋಹಣ ಮಾಡಿಟ್ಟುಕೊಳ್ಳುವುದಕ್ಕೆ ಒಂದು, ಈ ಪ್ರಕಾರ ಪಾಲಾಶ, 
ತುಲಸೀಕಾಷ್ಠಅಥವಾ ಅಶ್ವತ್ವ- ಇವುಗಳಲ್ಲಿಯಾವುದಾದರೂ ಮೂರು ಸಮಿಧೆಗಳು, ಅಕ್ಕತೆಕಾಳು, 
ನಿರ್ಮಾಲ್ಯ- ಇವುಗಳ ಸಹಿತ ಅಗ್ವಿಸಮೀಪದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು 

ಅಗ್ನಿಕಾರ್ಯ ಮಾಡತಕ್ಕದ್ದು ಕ 
ಅಗ್ನಿಕಾರ್ಯವನ್ನುಏಕಾದಶೀ ದಿವಸ ಮಾಡಕೂಡದು. ಬ್ರಹ್ಮಚಾರಿಯು ಅಗ್ನಿಕಾರ್ಯವನ್ನು 
ಉಪನಯನ ದಿವಸದಾರಭ್ಯ ತನ್ನ ಸಮಾವರ್ತನದವರೆಗೂ ಪ್ರತಿನಿತ್ಯ ಮಾಡಿಕೊಂಡಿರಬೇಕು. 


ಸಂಕಲ 
ಎ 


(೨ ಸಲ ಆಚಮನ ಮಾಡಿ, ಪ್ರಾಣಾಯಾಮ ಮಾಡಿ, ದೇಶ-ಕಾಲಗಳನ್ನು ಹೇಳಿ) 
ಅಗ್ನ್ಯಂತರ್ಗತ ಶ್ರೀಪರಶುರಾಮಪ್ರೇರಣಯಾ ಶ್ರೀಪರಶುರಾಮಪ್ರೀತ್ಯರ್ಥಂ ಪ್ರಾತರಗ್ನಿ 
(ಸಾಯಮಗ್ಗಿ) ಕಾರ್ಯಾಖ್ಯಂ ಕರ್ಮ ಕರಿಷ್ಯೇ ।। (ನೀರು ಬಿಡುವುದು). 


ಅಗ್ನಿಪ್ರತ್ಯವರೋಹಣ 
ಹೃದಯದಲ್ಲಿ ಅಥವಾ ಸಮಿತ್ತಿನಲ್ಲಿ ಆರೋಪಣೆಮಾಡಿಕೊಂಡ ಅಗ್ನಿಯನ್ನು 
ಈ ಮಂತ್ರದಿಂದ ಪ್ರತಿಷ್ಠೆ ಮಾಡಬೇಕು 


ಪ್ರತ್ಯವರೋಹೇತ್ಯಸ್ಯ ಮಂತ್ರಸ್ಯ ಹಿರಣ್ಯಗರ್ಭ ಯಷಿಃ । ಅಷ್ಟೀ ಛಂದಃ । ಅಗ್ನಿರ್ದೇವತಾ। 
ಅಗ್ನಿಪ್ರತ್ಯವರೋಹಣೇ ವಿನಿಯೋಗಃ ॥ 


ಓಂ ಪ್ರತ್ಯವರೋಹ ಜಾತವೇದ: ಪುನಸ್ಸಂ ದೇವೇಭ್ಯೋ ಹವ್ಯಂ ವಹತು 
ಪ್ರಜಾನನ್‌ । ಪ್ರಜಾಂ ಪುಷ್ಟಿಂ ರಯಿಮಸ್ಕಾನು ಧೇಹ್ಯಥಾ ಭವ ಯಜಮಾನಾಯ ಶಂ 
ಯೋಃ ॥ ಓಂ ಭೂರ್ಭುವಣ್ಠರೋಮ್‌ || ಸಮಿಧಾರೋಪಿತಂ ಸಮುದ್ಧವನಾಮಾನಂ 
ಅಗ್ನಿಂ ಸ್ಫಂಡಿಲಮಧ್ಯೇ ಪ್ರತಿಷ್ಠಾಪಯಾಮಿ ॥॥ 
ಧ್ಯಾನ 
ಓಂ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಮ್‌ । 
ಸುವರ್ಣವರ್ಣಮನಲಂ ಸಮಿದ್ದಂ ವಿಶಶೋಮುಖಮ್‌ ॥ 


55 
ಚತ್ಪಾರಿ ಶೃಂಗೇತ್ಯಸ್ಯ ಮಂತ್ರಸ್ಯ ಗೌತಮೋ ವಾಮದೇವ ಖುಷಿಃ । ತ್ರಿಷ್ಟುಪ್‌ ಛಂದಃ । 
ಅಗ್ನಿರ್ದೇವತಾ I ಅಗ್ನಿಮೂರ್ತಿಧ್ಯಾನೇ ವಿನಿಯೋಗಃ ॥1 

ಓಂ ಚತ್ವಾರಿ ಶೃಂಗಾ ತ್ರಯೋ ಅಸ್ಯ ಪಾದಾ ದ್ವೇ ಶೀರ್ಷೇ ಸಪ್ತ ಹಸ್ತಾಸೋ ಅಸ್ಯ! 
ತ್ರಿಧಾ ಬದ್ದೋ ವೃಷಭೋ ರೋರವೀತಿ ಮಹೋ ದೇವೋ ಮರ್ತ್ಯಾ” ಆವಿವೇಶ॥ 
ಅಗ್ನೇ ಶಾಂಡಿಲ್ಯಗೋತ್ರ ವೈಶ್ವಾನರ ಮೇಷಾರೂಢ ವರಪ್ರದ ಪ್ರಾಜ್ನುಖೋ ದೇವ ಮಮ 
ಸಮ್ಮುಖೋ ಭವ ॥ (ಅಗ್ನಿಯನ್ನು ಅಭಿಮುಖವನ್ನಾಗಿ ಮಾಡಿಕೊಳ್ಳಿರಿ). 
ಪರಿಷೇಕ 


ಅದಿತೇರನುಮನ್ಯಸ್ವ। ಅನುಮತೇಠನುಮನ್ಯಸ್ವ। ಸರಸ್ವತೇರನುಮನ್ಯಸ್ವ! ದೇವಸವಿತಃ 
ಪ್ರಸೂವ ॥ (ಈ ಮಂತ್ರಗಳಿಂದ ಪರಿಷಿಂಚನ ಮಾಡಿ) 


ಅಗ್ಗಿಕಾರ್ಯ ಹಾಗೂ ಔಪಾಸನೆಗಳಲ್ಲಿಪರಿಷೇಕ ಮಾಡುವ ವಿಧಾನ 


ಈಶಾನ್ಯ ಪೂರ್ವ ಆಗ್ನೇ ಯ 
IV ದೇವಸವಿತುಃ 


ವಾಯವ್ಯ ಪಶಿಮ ನೈರುತ್ಯ 


ಬಜ 
ಅಗ .ಲಂಕರಣ 
ಎಲೆ 


ಎಶ್ವಾನಿನ ಇತ್ಯಸ್ಯ ಮಧ್ಯಮಾ ಯಷಿ:ಃ | ತ್ರಿಷ್ಟುಪ್‌ ಛಂದಃ । ಅಗ್ನಿರ್ದೇವತಾ | 
ಅಗ್ನ (ಲಂಕರಣೇ ವಿನಿಯೋಗಃ ॥ (ಇತಿ ಮಂತ್ರೇಣ ಅಗ್ನಿಮಲಂಕುರ್ಯಾತ್‌) 


ಓಂ ವಿಶ್ವಾನಿನೋ ದುರ್ಗಹಾ ಜಾತವೇದ: । ಸಿಂಧುಂ ನ ನಾವಾ ದುರಿತಾತಿಪರ್ಷಿ! 


ಅಗ್ನೇ ಅತ್ರಿವನ್ನಮಸಾ ಗೃಣಾನಃ । ಅಸ್ಥಾಕಂ ಬೋಧ್ಯವಿತಾ ತನೂನಾಮ್‌ । ಯಸ್ತ್ವಾ 


ಷ 


56 


ಹೃದಾ ಕೀರಿಣಾ ಮ I ಅಮತ್ಯ ೯೦ ಮತ್ಯೊ ೯೯ ಜೋಹವೀಮಿ। ಜಾತವೇದೋ 
ಯಶೋ ಅಸ್ಥಾಸು ದೇಹಿ | ಪ್ರಜಾಭಿರಗ್ನೇ ಅಮೃತತ್ವಮಶ್ಶಾ ಮ್‌ ॥।ಯಸ್ಕೈತ್ವಂ ಸುಕೃತೇ 
ಜಾತವೇದ ಉ ಲೋಕಮಗ್ನೇ ಕೃಣವಃ ಸೆ ಸ್ಯೋನಂ । ಅಶ್ವಿನಂ ಸಪುತ್ರಿ ಣಂ ವೀರವಂತಂ 
ಗೋಮಂತಂ ರಯಿಂ ನಶತೇ ಸಸ್ತಿ ॥ 
ಸಮಿದಾಧಾನ 
ು ಎಡಗೈಯಿಂದ ಹೃದಯಮುಟ್ಟಿ ಸಮಿತ್ತನ್ನು ಈ ಮಂತ್ರದಿಂದ ಸಮರ್ಪಿಸಬೇಕು 


ಅಗ್ನಯೇ ಸಮಿಧಮಿತ್ಯಸ್ಯ ಹಿರಣ್ಯಗರ್ಭ ಖುಷಿಃ । ಬೃಹತೀ ಛಂದಃ । ಅಗ್ನಿರ್ದೇವತಾ I 
ಸಮಿದಾಧಾನೇ ವಿನಿಯೋಗಃ ॥॥ 


ಓಂ ಅಗ್ನಯೇ ಸಮಿಧಮಹಾರ್ಷಂ ಬೃಹತೇ ಜಾತವೇದಸೇ । ತಯಾ ತ್ವಮಗ್ನೇ 


Wl 
ವರ್ಧಸ್ವ ಸಮಿಧಾ ಬ್ರಹ್ಮಣಾ ವಯಂ ಸ್ವಾಹಾ ॥॥ ಅಗ್ಗಯ ಇದಂ ನ ಮಮ ॥ 
ಓಂ ತೇಜಸಾಮಾ ಸಮನಜ್ಮಿ 1 ಓಂ ತೇಜಸಾ ಮಾ ಸಮಜ । ಓಂ ತೇಜಸಾ ಮಾ 
ಸಮನಜ್ಮಿ!। 
ಹೀಗೆ ೩ ಬಾರಿ ಎರಡು ಕೈಗಳಿಂದ ಅಗ್ನಿಯನ್ನು ಮುಟ್ಟಿ ಮುಖಕ್ಕೆ ಹಚಿಕೊಳಬೇಕು. 
My yl ಬ ಕಠ ಚ್‌ 
ಅಗು ,ಪಸಾನ 
ಆರೆ ಎ 


ಮಯಿ ಮೇಧಾಮಿತಿ ಷಣ್ಣಾಂ ಹಿರಣ್ಯಗರ್ಭ ಖುಷಿಃ । ಗಾಯತ್ರೀ ಛಂದಃ । ಪೂರ್ವೇಷಾಂ 
ತ್ರಯಾಣಾಮಗ್ನೀಂದ್ರಸೂರ್ಯಾ ದೇವತಾಃ । ಉತ್ತರೇಷಾಂ ತ್ರಯಾಣಾಮಗಿರ್ದೇವತಾ | 
ಅಗ್ನು 6ಪಸ್ಥಾನೇ ವಿನಿಯೋಗಃ ॥ 


ಓಂ ಮಯಿ ಮೇಧಾಂ ಮಯಿ ಪ್ರಜಾಂ ಮಯ್ಯಗಿಸ್ರೇಜೋ ದಧಾತು । ಮಯಿ 
ಮೇಧಾಂ ಮಯಿ ಪ್ರಜಾಂ ಮಯೀಂದ್ರ ಇಂದ್ರಿಯಂ ದಧಾತು | ಮಯಿ ಮೇಧಾಂ 
ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಚೋ ದಧಾತು | ಯತ್ತೇ ಅಗ್ನೇ ತೇಜಸ್ತೇನಾಹಂ 
ತೇಜಸ್ವೀ ಭೂಯಾಸಮ್‌ || ಯತ್ತೇ ಅಗ್ನೇ ವರ್ಚಸ್ಟೇನಾಹಂ ವರ್ಚಸ್ಸೀ ಭೂಯಾಸಮ್‌ 
I ಯತ್ತೇ ಅಗ್ನೇ ಹರಸ್ತೆ ಸೇನಾಹಂ ಹರಸ್ವೀ ಭೂಯಾಸಮ್‌!॥। ಅಗ್ನಯೇ ನಮಃ ॥ 


ಓಂ ಸಪ್ತ || ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಮ್‌ 
| ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ।। ದೇಹಿ ಮೇ ಹವ್ಯವಾಹನ 


೨7 


ಓಂ ನಮ ಇತಿ ।। ಶ್ರೀಯಜ್ಞಪುರುಷಾಯ ನಮಃ ॥। (ಗೋತ್ರ ಪ್ರವರಾದೀನುಚ್ಚಾರ್ಯ 
ಅಭಿವಾದಯೇತ್‌) 


ಉತ್ತರಪರಿಷೇಕ 
ಹಿಂದೆ ಮಾಡಿದ ಪರಿಷೇಕಕ್ಕೆ ವಿಪರೀತ ಕ್ರಮದಲ್ಲಿ ಪರಿಷೇಕ ಮಾಡಬೇಕು 
(ಉಪವಿಶ್ಯ) ಅದಿತೇನ್ನಮಂಸ್ಥಾ | ಅನುಮತೇತನ್ನಮಂಸ್ಥಾಃ | ಸರಸ್ಪತೇರ ನ್ನಮಂಸ್ವಾ। 
ದೇವಸವಿತಃ ಪ್ರಾಸಾವೀಃ ॥ 
ಹುತಭಸ್ಮಧಾರಣೆ 
ಮಾನಸ್ತೋಕ್ತ ಇತ್ಯಸ್ಯ ಮಂತ್ರಸ್ಯ ಕುತ್ತಯಷಿಃ | ಜಗತೀ ಛಂದಃ । ರುದ್ರೋ ದೇವತಾ। 
ವಿಭೂತಿಗ್ರಹಣೇ ಜೋ! | 
ಓಂಮಾ ನಸ್ತೋಕೇ ತನಯೇ ಮಾನ ಆಯಾ ಮಾ ನೋ ಗೋಷು ಮಾ ನೋ 
ಅಶೇಷು ರೀರಿಷಃ । ವೀರಾನ್ಮಾನೋ ರುದ್ರ ಭಾಮಿತೋ ವಧೀರ್ಹವಿಷ್ಯಂತಃ ಸ ಸದಮಿತ್ತ್ವಾ 


ಹವಾಮಹೇ ॥ (ಇತಿ ಮಂತ್ರೇಣ ಭಸ್ಮ ಲಲಾಟೇ ಧಾರಯೇತ್‌) 
ಸಮಿತ್ತಮಾರೋಪಣೆ 


ಒಂದು ಸಮಿಧೆಯನ್ನು ಸ್ವಲ್ಪ ಸುಟ್ಟು ಇಟ್ಟುಕೊಂಡು ಅದರಿಂದ ಸಾಯಂಕಾಲ ಅಥವಾ 
ಮರುದಿವಸ ಮಾಡುವ ಅಗ್ನಿಕಾರ್ಯದಲ್ಲಿ ಅಗ್ನಿಪ್ರತ್ಯವರೋಹಣ ಮಾಡಿಕೊಳ್ಳಬೇಕು. 


ಅಯಂ ತೇ ಯೋನಿರಿತ್ಯಸ್ಯ ಮಂತ್ರಸ್ಯ ಗಾಧಿಪುತ್ರೋ ವಿಶ್ವಾಮಿತ್ರ ಯಷಿಃ । ತ್ರಿಷ್ಟುಪ್‌ 
ಛಂದಃ । ಅಗ್ನಿರ್ದೇವತಾ | ಅಗ್ನಿ ಸಮಿತಮಾರೋಪಣೇ ವಿನಿಯೋಗಃ ॥। 

ಓಂ ಅಯಂ ತೇ ಯೋನಿರ್ಯತ್ತಿಯೋ ಯತೋ ಜಾತೋ ಅರೋಚಥಾಃ। ತಂ 
ಜಾನನ್ನಗ್ನ ಆ ಸೀದಾಥಾ ನೋ ವರ್ಧಯಾ ಗಿರಃ ॥ ಓಂ ಭೂರ್ಭುವಃ ಸ್ಥರೋಮಗ್ಗಿಂ 
ಸಮಿಧಿ ಆರೋಪಯಾಮಿ ॥। 


ಅನೇನ ಪ್ರಾತರ (ಸಾಯಮ)ಗ್ನಿಕಾರ್ಯ ಕರಣೇನ ಭಗವಾನ್‌ ಅಗ್ನ್ಯಂತರ್ಗತ 
ಶ್ರೀಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಪರಶುರಾಮಃ ಪ್ರೀಯತಾಮ್‌ । 
ಶ್ರೀಕೃಷ್ಣಾರ್ಪಣಮಸ್ತು ॥। (೨ ಸಲ ಆಚಮನ, ನಾಮತ್ರಯಮಂತ್ರ ಜಪ ಮಾಡಬೇಕು). 
॥ ಇತಿ ಯಗ್ಗೇದೀಯ ಅಗ್ನಿಕಾರ್ಯಂ ಸಂಪೂರ್ಣಮ್‌ ॥ 
Xk 


58 


ಔಪಾಸನವಿಧಿ 
ಪ್ರತಿಯೊಬ್ಬರೂ ಔಪಾಸನೆ ಮಾಡಲೇಬೇಕು 


ಗೃಹಸ್ಮನಾದವನು ಮಾಡಲೇಬೇಕಾದ ಕರ್ತವ್ಯವೆಂದರೆ ಔಪಾಸನ. ಔಪಾಸನೆ 
ಮಾಡದವನು ಗೃಹಸ್ಥಾಶ್ರಮ ಧರ್ಮವನ್ನು ಪರಿಪಾಲಿಸಲು ಸಾಧ್ಯವೇ ಇಲ್ಲ. 


ಉಪನಯನವಾದಾಗ ಸಮುದ್ಧವ ಎಂಬ ಅಗ್ನಿಯನ್ನು ಸ್ವೀಕರಿಸಿ ಅದರ 
ಉಪಾಸನೆಯ ಮೂಲಕ ಬ್ರಹ್ಮಚರ್ಯಾಶ್ರಮವನ್ನು ಪರಿಪಾಲನೆ ಮಾಡಲಾಗುತ್ತದೆ. 
ಗೃಹಸ್ಥನಾದ ಮೇಲೆ ದ್ವಿಜ ಎಂಬ ಅಗ್ನಿಯನ್ನು ಸ್ವೀಕರಿಸಿ ಅದರ ಪರಿಪಾಲನೆಯಿಂದ 
ಗೃಹಸ್ಥಾಶ್ರಮವನ್ನು ಸಾರ್ಥಕ ಮಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. 


ವಿವಾಹದ ಸಂದರ್ಭದಲ್ಲಿ ಪತ್ನಿಯ ತಾಯಿಯು ತಮ್ಮ ಮನೆಯ ಅಗ್ನಿಯನ್ನು 
ತಂದು ವಿವಾಹ ಹೋಮವನ್ನು ಮಾಡಿಸುತ್ತಾಳೆ. ಆ ಸಂದರ್ಭದಲ್ಲಿ ಅಗ್ನಿ 
ಸ್ವೀಕಾರವನ್ನು ಮಾಡಬೇಕು. ಈ ಅಗ್ನಿಯ ಪರಿಪಾಲನೆಯನ್ನು ಸಾಯುವ ತನಕವೂ 
ಮಾಡುತ್ತಲೇ ಇರಬೇಕು. 


ಯಾವ ಈ ದೇಹವನ್ನು ಭಗವಂತನ ಸೇವೆ ಮಾಡುವ ಮೂಲಕ ಸಾರ್ಥಕ 
ಮಾಡಿಕೊಂಡಿದ್ದೇವೋ, ಈ ದೇಹವನ್ನು ಆಹುತಿ ರೂಪವಾಗಿ ಭಗವಂತನಿಗೆ 
ಸಮರ್ಪಣೆ ಮಾಡಬೇಕು. ದೇಹವನ್ನು ಉಸಿರುನಿಂತ ಮೇಲೆ ಬೆಂಕಿಯಲ್ಲಿ 
ಸುಡುತ್ತಾರೆ. ಆಗ ಯಾವುದೋ ಬೆಂಕಿಯಲ್ಲಿಸುಡುವುದು ತಪ್ಪು, ನಮ್ಮ ಔಪಾಸನ 
ಅಗ್ನಿಯಲ್ಲಿಯೇ ಇದನ್ನು ಸುಡಬೇಕು. ಆಗ ಈ ದೇಹವು ಹುತವಾಗಿ ಭಗವಂತನಿಗೆ 
ಸಮರ್ಪಿತವಾಗುತ್ತದೆ. ಜೀವನ ಪರಿಪೂರ್ಣವಾಗುತ್ತದೆ. 


ವಿವಾಹದ ದಿವಸದಿಂದ ಕೊನೆಯ ತನಕವೂ ದ್ವಿಜ ಎಂಬ ಅಗ್ನಿಯು ನಮ್ಮನ್ನು 
ಕಾಪಾಡುತ್ತದೆ. ಕೊನೆಯಲ್ಲಿ ಈ ದೇಹವನ್ನು ಭಗವಂತನಿಗೆ ಸಮರ್ಪಿಸಿ ನಮ್ಮ 
ಜೀವನವನ್ನೇ ಸಾರ್ಥಕವಾಗಿ ಮಾಡುತ್ತದೆ. ಇಂತಹ ಅಗ್ನಿಯ ಉಪಾಸನೆಯನ್ನು 
ಖಂಡಿತವಾಗಿಯೂ ನಾವು ಮಾಡಲೇಬೇಕು. ಮಾಡದೇ ಇರಲು ಸಾಧ್ಯವೇ ಇಲ್ಲ. 


ಇಂದು ಬಹಳಷ್ಟು ಮಂದಿ ಔಪಾಸನೆಯನ್ನು ಬಿಟ್ಟಿದ್ದಾರೆ, ಮರೆತಿದ್ದಾರೆ. ಕೇವಲ 
ವೈಶ್ವದೇವ ಹೋಮ ಮಾಡಿ ಮುಗಿಸುತ್ತಾರೆ. ಉಳಿದೆಲ್ಲ ಕರ್ತವ್ಯಗಳಲ್ಲಿ 
ತೊಡಗುತ್ತಾರೆ. ಆದರೆ ಕೇವಲ ಹತ್ತು ನಿಮಿಷದ ಔಪಾಸನೆಯನ್ನು ಆಚರಿಸಲು 
ಔದಾಸೀನ್ಯವನ್ನು ಹೊಂದುತ್ತಾರೆ. ' 


ಪ್ರಯತ್ನಪಟ್ಟು ಔಪಾಸನಾಗ್ನಿಯ ಸಂರಕ್ಷಣೆ ಮಾಡಿಕೊಳ್ಳಲೇಬೇಕು. ಏತನ್ನೂಲಕ 


೨೦ 


ಜೀವನವನ್ನು ಪರಿರಕ್ಷಣೆ ಮಾಡಿಕೊಳ್ಳಬೇಕು. ತಿಳಿದವರ ಬಳಿ ಇನ್ನೂ ಹೆಚ್ಚಿನ 
ಮಾಹಿತಿಯನ್ನು ಇದರ ಬಗ್ಗೆ ಪಡೆದುಕೊಳ್ಳಬೇಕು. 


ಒಂದು ವೇಳೆ ತಿಳಿಯದೆ ವಿವಾಹದ ದಿನದಿಂದ ಔಪಾಸನೆಯನ್ನು ಮಾಡದೇ 
ಇದ್ದರೆ ಜ್ಞಾನಿಜನರ ಬಳಿ ತೆರಳಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಪುನಃ ಔಪಾಸನೆಯನ್ನು 
ಪ್ರಾರಂಭ ಮಾಡಬೇಕು. 


ಔಪಾಸನೆಯನ್ನು ವೈಶ್ವದೇವ ಹೋಮದಲ್ಲಿ ಸೇರಿಸಿಕೊಂಡು ಸರ್ವಥಾ 
ಮಾಡಬಾರದು. ಏಕೆಂದರೆ ದ್ವಿಜ ಎಂಬುದು ಔಪಾಸನ ಅಗ್ನಿಯ ಹೆಸರು, ರುಗ್ಬ 
ಎಂಬುದು ವೈಶ್ವದೇವ ಹೋಮದ ಅಗ್ನಿಯ ಹೆಸರು. ಎರಡೂ ಅಗ್ಗಿಗಳು ಬೇರೆ 
ಬೇರೆಯೇ ಆಗಿದ್ದಾರೆ. ಆದ್ದರಿಂದ ವೈಶ್ತದೇವಾಗ್ನಿಯಲ್ಲಿ ಔಪಾಸನೆಯನ್ನುಮಾಡಲು 
ಸರ್ವಥಾ ಬರುವುದಿಲ್ಲ. ಅದರಂತೆ ಔಪಾಸನಾಗ್ನಿಯಲ್ಲಿಯೂ ಕೂಡ 
ವೈಶ್ತದೇವವನ್ನು ಸರ್ವಥಾ ಮಾಡಬಾರದು. 


ಅಡುಗೆ ಮಾಡುವ ಮೊದಲು ಔಪಾಸನೆಯನ್ನು ಮಾಡಿ ಅದೇ ಔಪಾಸನಾಗ್ನಿಯಲ್ಲಿ 
ಅಡುಗೆಯನ್ನುಮಾಡಬೇಕು. ಹೀಗೆ ಮಾಡುವುದರಿಂದ ಅಗ್ನಿಯಲ್ಲಿರುವ ಬ್ರಹ್ಮಹತ್ಯಾ 
ಪಾಪವು ಪರಿಹಾರವಾಗುತ್ತದೆ. ಸ್ವಯಂಪಾಕಿಗಳು ತಮ್ಮ ಔಪಾಸನೆಯಾಗ್ನಿಯಲ್ಲಿಯೇ 
ಅಡುಗೆ ಮಾಡಿ ಭುಂಜಿಸುತ್ತಾರೆ. ಹಾಗಾಗಿ ಅವರು ಬೇರೆ ಕಡೆ ಭೋಜನವನ್ನು 
ಮಾಡುವುದಿಲ್ಲ. ಅಸಂಸ್ಕೃತವಾದ ಅಗ್ನಿಯಲ್ಲಿ ಅಡುಗೆ ಮಾಡಿದ್ದನ್ನು ಸ್ವೀಕರಿಸುವುದಿಲ್ಲ 
ಎಂಬ ದೀಕ್ಬೆಯನ್ನು ಹೊಂದಿರುತ್ತಾರೆ. ಈ ನಿಯಮವನ್ನು ಅನುಸರಿಸಲು 
ಕಷ್ಟ ಪ್ಹವಾದವರು ಹೀಗೆ 'ಮಾಡಬೇಕು- ಪೂಜೆ ಮುಗಿದ ಮೇಲೆ ವೈಶ್ವದೇವ ಮಾಡುವ 
ಮೊದಲು ಔಪಾಸನ ಹೋಮವನ್ನುಮಾಡಬೇಕು. ಔಪಾಸನೆಯು ಮುಗಿದ ಮೇಲೆ 
ವೈಶ್ಚದೇವ ಹೋಮವನ್ನು ಪ್ರಾರಂಭ ಮಾಡಬೇಕು, ಅನಂತರ ಬಲಿಹರಣವನ್ನು 


ಆಚರಿಸಬೇಕು. 


ಯಗ್ದೇದಿಗಳು ಸಮಿತ್ತಿನಲ್ಲಿ ಔಪಾಸನಾಗ್ನಿಯನ್ನು ತೆಗೆದಿಟ್ಟುಕೊಳ್ಳುತ್ತಾರೆ. ಸುಟ್ಟ ಆ 
ಸಮಿತ್ತನ್ನು ಪ್ಲ ಪುನಃ ಅಗ್ನಿಯಲ್ಲಿ ಹಾಕಿ ಔಪಾಸನೆಯನ್ನು ಮಾಡುತ್ತಾರೆ. ಇನ್ನು ಕೆಲವು 
ಯಗ್ಗೇದಿಗಳು ಹೃದಯದಲ್ಲಿಯೇ ಅಗ್ನಿಯನ್ನು ಪ್ರತ್ಯಾವಾಹನೆ ಮಾಡಿಕೊಳ್ಳುತ್ತಾರೆ. 
ಹೃದಯದಿಂದಲೇ ಪುನಃ ಆವಾಹನೆ ಮಾಡಿ ಹೋಮಿಸುತ್ತಾರೆ. ಎರಡು ಪಕ್ಷಗಳೂ 
ಕೂಡ ಶಾಸ್ತ್ರೀಯವೇ ಆಗಿವೆ. 

ಹಗಲಿಗೆ ಸೂರ್ಯನು ದೇವತೆಯಾದರೆ, ರಾತ್ರಿಗೆ ಅಗ್ನಿಯು ದೇವತೆಯಾಗಿದ್ದಾನೆ. 
ಆದ್ದರಿಂದ ರಾತ್ರಿ ಮಾಡಿದ ಪಾಪಕರ್ಮಗಳನ್ನು ನಾವು ಅಗ್ನಿಯಲ್ಲಿ 
ಹೋಮಿಸುತ್ತೇವೆ, ಹಗಲಿನಲ್ಲಿ ಮಾಡಿದ ಪಾಪಕರ್ಮಗಳನ್ನು ಸೂರ್ಯನಲ್ಲಿ 


ಹೋಮಿಸುತ್ತೇವೆ. ಈ ಕಾರಣದಿಂದ ಸಾಯಂಕಾಲದ ಔಪಾಸನಕ್ಕೆ ಹೆಚ್ಚು 
ಮಹತ್ತವನ್ನು ನೀಡಲಾಗಿದೆ. 


ಔಪಾಸನಾಗ್ನಿಯಲ್ಲಿ ಆಹುತಿಯನ್ನು ನೀಡುವ ಮೊದಲು ಅಗ್ಗಿಗೆ 
ಷೋಡಶೋಪಚಾರ ಪೂಜೆಯನ್ನು ಸಮರ್ಪಿಸಬೇಕು. ಆಗ ನೈವೇದ್ಯದ 
ಸಂದರ್ಭದಲ್ಲಿ ಭಗವಂತನ ತೀರ್ಥವನ್ನು, ನಿರ್ಮಾಲ್ಯ ತುಳಸಿ ಪುಷ್ಪಗಳನ್ನು 
ಸಮರ್ಪಿಸಬೇಕು. ಅಗ್ನಿಯ ಒಳಗೆ ಸರಕರ ಅಗ್ನಿಯ ಮುಂದೆ 
ಸಮರ್ಪಿಸಬೇಕು. 


ಔಪಾಸನೆ ಮಾಡಲು ಪತ್ನಿ ಇರಲೇಬೇಕು ಎಂಬ ನಿಯಮವಿದೆ. ಆದ್ದರಿಂದ ಎಷ್ಟೇ 


ಕಷ ವಾದರೂ ಪಕ್ಕದಲ್ಲಿ ಹೆಂಡತಿಯನ್ನು ಕುಳ್ಳಿರಿಸಿಕೊಂಡು ಔಪಾಸನೆಯನ್ನು 
ಮಾಡಬೇಕು. 


ಪಾಸನೆಗೆ ನೀಡುವ ಆಹುತಿಯ ಸಿದ್ಧತೆಯನ್ನು ಪತ್ನಿಯಾದವಳೇ ಮಾಡಬೇಕು. 
ತ ಸಂಗ್ರಹಿಸಿ ತುಪ್ಪದ ಕೈಯಿಂದ ಅಕ್ಕಿಯನ್ನು ಯಜಮಾನನಿಗೆ ನೀಡಬೇಕು. 
ಸಮಾಸು ಅಗ್ಲಿಗೆ ಅದನ್ನು ಆಹುತಿಯನ್ನಾಗಿ ಸ ಸಮರ್ಪಿಸಬೇಕು. 


ಪತ್ನಿಯು ತನ್ನ ಕೈಗೆ ತುಪ್ಪವನ್ನು ಹಾಕಿಕೊಂಡು ಅಕ್ಕಿಯನ್ನು ತೆಗೆದುಕೊಂಡು 
ಯಜಮಾನನ ಕೈಗೆ ಹಾಕಿ ಭಗವಂತನಲ್ಲಿ ಪ್ರಾರ್ಥಿಸಿ ಯಜಮಾನನು 
ಗೋತ್ರಾಭಿವಾದನ ಮಾಡಿ ನಮಿಸುವ ಪರ್ಯಂತ ಜೊತೆಯಲ್ಲಿದ್ದು, ಅನಂತರ 
ಇತರ ಕಾರ್ಯಗಳಿಗೆ ತೆರಳಬೇಕು. 


ಸಾಯಂಕಾಲಕ್ಕೆ ಅಗ್ನಿಯು ದೇವತೆಯಾಗಿರುವುದರಿಂದ ಮೊದಲು ಸಾಯಂಕಾಲದ 
ಹೋಮವನ್ನು ಮಾಡಿ ಅನಂತರ ಬೆಳಿಗ್ಗೆಯ ಹೋಮವನ್ನು ಮಾಡಬೇಕು. 


"ಹ್ಯಃ ಸಾಯಂ ಅದ್ಯ ಪ್ರಾತಃ ಔಪಾಸನಾಖ್ಯಂ ಕರ್ಮ ಕರಿಷ್ಯೇ' ಎಂಬುದಾಗಿಯೇ 
ಸಂಕಲ್ಪವನ್ನು ಮಾಡಬೇಕು. ಅಂದರೆ ನೆನ್ನೆಯ ದಿವಸದ ಸಾಯಂಕಾಲದ 

ಪಾಸನೆಯನ್ನು ಹಾಗೂ ಇಂದಿನ ಬೆಳಿಗ್ಗಿನ ಔಪಾಸನೆಯನ್ನು ಆಚರಿಸುತ್ತೇನೆ 
ಎಂಬುದು ಇದರ ಅಭಿಪ್ರಾಯ. 


ದ್ವಾದಶಿಯ ದಿವಸ ದಶಮ್ಯಾಃ ಸಾಯಂ ಅದ್ಯಪ್ರಾತಃ ಔಪಾಸನಾಖ್ಯಂ ಕರ್ಮಕರಿಷ್ಯೇ 
ಎಂದು ಸಂಕಲ್ಪವನ್ನು ಮಾಡಿ ಔಪಾಸನೆಯನ್ನು ಮಾಡಬೇಕು. 


ಹೋಮದಲ್ಲಿಹಿಂದಿನ ಆಹುತಿಯನ್ನುನೀಡಬಹುದು. ಮುಂದಿನದ್ದನ್ನುನೀಡಲು 
ಅವಕಾಶವಿರುವುದಿಲ್ಲ. ಆದ್ದರಿಂದ ಹ್ಯಃ ಸಾಯಂ ಅದ್ಯಪ್ರಾತಃ ಎಂದೇ ಸಂಕಲ್ಪವನ್ನು 
ಮಾಡಬೇಕು. 


61 


ರ್ನ ವಿವಾಹದ ದಿವಸ ಮಾತ್ರ ಬೆಳಿಗ್ಗೆ ಅಗ್ನಿಯನ್ನು ಸ್ವೀಕರಿಸಿ ಸಾಯಂಕಾಲ 
ಔಪಾಸನೆಯನ್ನು ಮಾಡಬೇಕು. ಮರುದಿವಸ ಕೇವಲ ಅದ್ಯಪ್ರಾತಃ ಎಂದು ಸಂಕಲ್ಪಿಸಿ 
ಪ್ರಾತಃಕಾಲದ ಔಪಾಸನೆಯನ್ನು ಮಾಡಬೇಕು. ಅದರ ಮರುದಿವಸದಿಂದ "ಹ್ಯಃ 
ಸಾಯಂ ಅದ್ಯಪ್ರಾತಃ ಔಪಾಸನಾಖ್ಯಂ ಕರ್ಮ ಕರಿಷ್ಯೇ' ಎಂದೇ ಸಂಕಲ್ಪವನ್ನು 
ಮಾಡಿ ಔಪಾಸನೆಯನ್ನು ಮಾಡಬೇಕು. 


% ನಾರಾಯಣಾಷ್ಟಾಕ್ಷರ, ವಾಸುದೇವ ದ್ಹಾದಶಾಷಾಕ್ಷರ, ಕೃಷ್ಣಷಡಕ್ಟರ, ಪುರುಷಸೂಕ್ತ 
ಇವುಗಳಿಂದ ಆಹುತಿಯನ್ನು ನೀಡಿ ತಿನ ಪತ್ನಿ ನೀಡಿದ ಅಕ್ಕಿಯಿಂದ 
ಆಹುತಿಯನ್ನು ನೀಡಬೇಕು. ಒಂದುವೇಳೆ ಔಪಾಸನ ಹಾಗೂ ವೈಶ್ತದೇವ 
ಹೋಮಗಳನ್ನು ಪರಿಪೂರ್ಣವಾಗಿ ಮಂತ್ರಗಳಿಂದ ಆಚರಿಸಲು ಸಾಧ್ಯವಾಗದಿದ್ದರೆ, 
ಔಪಾಸನೆಯನ್ನು ವಿಸ್ತಾರವಾಗಿ ಮಾಡಲೇಬೇಕು. ವೈಶ್ವದೇವ ಹೋಮವನ್ನು 
ಸಂಕ್ಟೇಪವಾಗಿ ಮಾಡಬಹುದು. 


೫ ಒಂದು ವೇಳೆ ಔಪಾಸನೆಯಲ್ಲಿ ಪತ್ನಿಯು ಭಾಗವಹಿಸಲು ಸಾಧ್ಯವಾಗದಿದ್ದರೆ ತನ್ನ 
ಎಡಗೈಯನ್ನೇ ಪತ್ನಿ ಎಂದು ಭಾವಿಸಿ ಎಡಗೈಯಲ್ಲಿ ಅಕ್ಕಿಯನ್ನು ಹಾಕಿಕೊಂಡು, 
ತುಪ್ಪಹಾಕಿ, ಅದನ್ನು ಬಲಗೈಗೆ ಹಾಕಿಕೊಂಡು ಆಹುತಿ ಪ್ರದಾನವನ್ನುಮಾಡಬೇಕು. 
ಪತ್ನಿ ಇಲ್ಲವೆಂದು ಔಪಾಸನೆಯನ್ನು ಬಿಡಬಾರದು. ಔಪಾಸನೆಗೆ ಅನೇಕ ಅಂಗಗಳಂತೆ 
ಪತ್ನಿಯೂ ಕೂಡ ಒಂದು ಅಂಗ. ಒಂದು ಅಂಗದ ನ್ಯೂನತೆಯಿಂದ ಸಮಸ್ತ 
ಕರ್ಮವನ್ನೇ ಲೋಪ ಮಾಡುವುದು ಸೂಕ್ತವಲ್ಲ. 

XK 


62 


ಅಥ ಔಪಾಸನವಿಧಾನಮ್‌ 
ಆಚಮನಮ್‌ 
ಆಚಮನವನ್ನು ಎರಡು ಬಾರಿ ಮಾಡಬೇಕು 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ಥಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ | ತ್ರಿವಿಕ್ರಮಾಯ 
ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ ನಮಃ । 
ಪದ್ಮನಾಭಾಯ ನಮಃ | ದಾಮೋದರಾಯ ನಮಃ | ಸಂಕರ್ಷಣಾಯ ನಮಃ । 
ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ । ಅನಿರುದ್ಧಾಯ ನಮಃ | 
ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರಸಿಂಹಾಯ ನಮಃ | 
ಅಚ್ಯುತಾಯ ನಮಃ | ಜನಾರ್ದನಾಯ ನಮಃ | ಉಪೇಂದ್ರಾಯ ನಮಃ | ಹರಯೇ 
ನಮಃ । ಶ್ರೀ ಕೃಷ್ಣಾಯ ನಮಃ । 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ ಛಂದಃ 
ಪ್ರಾಣಾಯಾಮೇ ವಿನಿಯೋಗಃ । 


ಓಮ್‌ ಭೂಃ | ಓಂ ಭುವಃ । ಓಂ ಸ್ವಃ ಓಂ ಮಹಃ । ಓಂ ಜನಃ । ಓಂ ತಪಃ । ಓಂ 
ಸತ್ಯಂ | ಓಮ್‌ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ | ಧಿಯೋ ಯೋ 
ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತೀರಸೋತಮೃತಂಬ್ರಹ್ಮ ಭೂರ್ಭುವಃ 
ಸುವರೋಮ್‌ ॥ 11% 

ಸಂಕಲ್ಪ 

ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ವೇ ವೈವಸ್ನತಮನ್ಸಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ ....... ೆ 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ಚಾಂದ್ರಮಾನೇನ ........ ಆಯನೇ ..... ಯತು....... ಮಾಸೇ ......... ಪಕ್ಷೇ 
ಸ ಶುಭತಿಥೌ ...... ವಾಸರಯುಕ್ತಾಯಾಂ .... ಶುಭನಕ್ಕತ್ರೇ ..... ಶುಭಯೋಗೇ 
ಹಿ ಶುಭಕರಣೇ ಏವಂಗುಣವಿಶೇಷಣ ವಿಶಿಷ್ಟಾಯಾಂ ದ್ವಿಜನಾಮಕ ಅಗ್ನ 10ತರ್ಗತ 


63 


ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಯಜ್ಞನಾಮಕ ಹರಿಣೀಪತಿ ಶ್ರೀ ಪರಶುರಾಮ 
ಪ್ರೇರಣಯಾ ಹರಿಣೀಪತಿ ಶ್ರೀ ಪರಶುರಾಮ ಪ್ರೀತ್ಯರ್ಥಂ ಹ್ಯಃ ಸಾಯಂ ಅದ್ಯಪ್ರಾತಃ 
ಔಪಾಸನಾಖ್ಯಂ ಕರ್ಮ ಕರಿಷ್ಯೇ ॥ (ಪತ್ನಿಸಹಿತನಾಗಿ ಹೀಗೆ ಸಂಕಲ್ಪವನ್ನು ಮಾಡಬೇಕು) 
ಅಗ್ನಿ ಪ್ರತಿಷ್ಠಾಪನೆ 

ಹೃದಯದಲ್ಲಿ ಅಥವಾ ಸಮಿತ್ತಿನಲ್ಲಿ ಧರಿಸಿದ ದ್ವಿಜ ಎಂಬ ಅಗ್ನಿಯನ್ನು ಜ್ವಲಿಸುತ್ತಿರುವ 
ಅಗ್ನಿಯ ಜ್ವಾಲೆಯ ಮಧ್ಯದಲ್ಲಿ ಕೆಳಗಿನ ಮಂತ್ರವನ್ನು ಹೇಳುತ್ತಾ ಪ್ರತಿಷ್ಠಾಪನೆ ಮಾಡಬೇಕು 

ಜುಷ್ಟೋದಮೂನಾ ಆತ್ರೇಯೋ ವಸುಶ್ರತೋಗಿಸ್ತಿಷ್ಟುಪ್‌ । ಏಹ್ಯಗ್ನೇ ರಾಹುಗಣೋ 
ಗೌತಮೋಶಕಸ್ಟಿಸ್ಟಿಷ್ಟುಪ್‌ | ಅಗ್ನ್ಯಾವಾಹನೇ ವಿನಿಯೋಗಃ ॥ 

ಓಂ ಜುಷ್ಟೋದಮೂನಾ ಅತಿಥಿರ್ದುರೋಣ ಇಮಂ ನೋ ಯಜ್ಞಮುಪಯಾಹಿ 
ವಿದ್ದಾನ್‌ I ವಿಶ್ವಾ ಅಗ್ನೇ ಅಭಿಯುಜೋ ವಿಹತ್ಯಾ ಶತ್ರೂ ಯತಾಮಾಭರಾ ಭೋಜನಾನಿ॥ 
ಏಹ್ಯ ಗ್ನ ಇಹಹೋತಾ ನಿಷೀದಾದಬ್ದ; ಸುಪುರ ಏತಾ ಭವಾನಃ | ಅವತಾಂ ತ್ವಾ ರೋದಸೀ 
ವಶ್ವಮತ್ಯೇ ಯಜಾಮಹೇ ಸೌಮನಸಾಯ ದೇವಾನ್‌॥। 


ಸಮಸ್ತವ್ಯಾಹೃತೀನಾಂ ಪರಮೇಷ್ಠೀ ಪ್ರಜಾಪತಿಃ ಪ್ರಜಾಪತಿರ್ಬೃಹತೀ ಅಗ್ನಿಪ್ರತಿಷ್ಠಾಪನೇ 
ವಿನಿಯೋಗಃ ॥ 

ಓಂ ಭೂರ್ಭುವಃ ಸ್ಮರೋಮ್‌ I ವಿಷ್ಣುವೀರ್ಯಾತ್ಮಕಂ ದ್ವಿಜನಾಮಾನಂ ಅಗ್ನಿಂ 
ಪ್ರತಿಷ್ಠಾಪಯಾಮಿ ॥ 

ಅಗ್ನಿಮೂರ್ತಿಧ್ಯಾನಮ್‌ 

ಚತ್ಚಾರಿಶೃಂಗೇತಿ ಗೌತಮೋ ವಾಮದೇವೋತತ್ನಿಸ್ಟಿಷ್ಟುಪ್‌ | ಅಗ್ನಿಮೂರ್ತಿಧ್ಯಾನೇ 
ವಿನಿಯೋಗಃ ॥ 

ಓಂ ಚತ್ವಾರಿಶೃಂಗಾ ತ್ರಯೋ ಅಸ್ಯ ಪಾದಾ ದ್ದೇ ಶೀರ್ಷೇ ಸಪ್ತ ಹಸ್ತಾಸೋ ಅಸ್ಯ! 


ತ್ರಿಧಾ ಬದ್ದೋ ವೈಷಭೋ ಕೋರವೀತಿ ಮಹೋ ದೇವೋ ಮತ್ಯಾನ ಆವಿವೇಶ॥। 


ಸಪ್ತಹಸ್ತಶ್ಚತು: ಶೃಂಗ: ಸಪ್ತಜಿಹ್ಹೋ ದಿಶೀರ್ಷಕಃ | 

ತ್ರಿಪಾತ್‌ 'ಪ್ರಸನ್ನದದನ: ಸುಖಾಸೀನಃ ಶುಚಿಸ್ಥಿತಃ ॥ 

ಸ್ವಾಹಾಂ ತು ದಕ್ಷಿಣೇ ಪಾರ್ಶ್ವೇ ದೇವೀಂ ವಾಮೇ ಸ್ವಧಾಂ ತಥಾ । 
ಬಿಭ್ರದ್ದಕಿಣಹಸೈಸ್ತು ಶಕ್ತಿಮನ್ನಂ ಸ್ರುಚಂ ಸ್ರುವಮ್‌ ॥ 

ತೋಮರಂ ವ್ಯಜನಂ ವಾಮೇ ಫೃತಪಾತ್ರಂ ಚ ಧಾರಯನ್‌ । : 
ಮೇಷಾರೂಢೋ ಜಟಾಬದ್ದೋ ಗೌರವರ್ಣೋ ಮಹೌಜಸಃ: ॥ 


ಧೂಮ್ರಧ್ವಜೋ ಲೋಹಿತಾಕ್ಷು ಸಪ್ತಾರ್ಚಿಃ ಸರ್ವಕಾಮದ: । 
ಆತ್ಮಾಭಿಮುಖಮಾಸೀನ ಏವಂ ರೂಪೋ ಹುತಾಶನಃ ॥ 


ಅಗ್ಗಿಸಮ್ಮುಖೀಕರಣಮ್‌ 


ಏಷ ಹಿ ದೇವ ಇತ್ಯಸ್ಯ ಹಿರಣ ಗರ್ಭೋಗಿಸ್ತಿಷುಪ್‌ | ಅಗ್ನಿಸಮ್ಮುಖೀಕರಣೇ 
ವಿನಿಯೋಗಃ ॥ 


ಓಂ ಏಷ ಹಿ ದೇವಃ ಪ್ರದಿಶೋ ನು ಸರ್ವಾಃ ಪೂರ್ವೋ ಹಿ ಜಾತಸ್ಸ ಉ ಗರ್ಭೇ 
ಅಂತಃ | ಸವಿಜಾಯಮಾನಃ ಸಜನಿಷ್ಯಮಾಣಃ ಪ್ರತ್ಯಜ್ಞುಖಾಸ್ತಿಷ್ಠಿ ವಿಶ್ಷಶೋ ಮುಖಃ॥ 

ಅಗ್ನೇ ವೈಶ್ವಾನರ ಶಾಂಡಿಲ್ಯ ಗೋತ್ರ ಮೇಷಾರೂಢ ಮೇಷಧ್ದಜ ವರಪ್ರದ ಪ್ರಾಜ್ಕುಖೋ 
ದೇವ ಮಮ ಸಮ್ಮುಖೋ ವರದೋ ಭವ ॥। 


ಪರಿಷೇಕಮ್‌ 
ಅದಿತೇ5 ನುಮನ್ಯಸ್ವ | ಅನುಮತೇ5 ನುಮನ್ಯಸ್ಪ।ಸ | ಸರಸ್ಪತೇತ ನುಮನ್ಯಸ್ಪ ಶ್ನೆ ದೇವಸವಿತಃ 
ಪ್ರಸುವ॥। (ಪರಿಷೇಕದ ಕ್ರಮವನ್ನುಹಿಂದೆ ಅಗಿಕಾರ್ಯದ: ಸಂದರ್ಭದಲ್ಲಿ ತಿಳಿಸಲಾಗಿದೆ). 


ಅಗ್ನಿ ಅಲಂಕರಣ 
ಅಗ್ನಿಗೆ ಅಲಂಕಾರ ಮಾಡಿರಿ 
ಎಶ್ಡಾನಿನ ಇತಿ ತಿಸ್ಮೃಣಾಮಾತ್ರೇಯೋ ವಸುಸ್ರುತ್ರೋಶಗ್ಗಿಸ್ಟಿಷ್ಟುಪ್‌ । ದ್ವಯೋಃ 
ಅಲಂಕರಣೇ, ತೃತೀಯಸ್ಯ ಅಗ್ನ್ಯರ್ಚನೇ ವಿನಿಯೋಗಃ ॥1 
ಓಂ ವಿಶ್ವಾನಿನೋ ದ ದುರ್ಗಹಾ ಜಾತವೇದಃ | ಸಿಂಧುಂ ನ ನಾವಾ ದುರಿತಾತಿಪರ್ಷಿ। 
ಅಗ್ನೇ ಅತ್ರಿವನ್ನಮಸಾ ಗೃಣಾನ: | ಅಸ್ಥಾಕಂ ಬೋಧ್ಯವ ವಿತಾ ತನೂನಾಮ್‌ | ಯಸ್ತ್ವಾ 
ಹೃದಾ ಕೀರಿಣಾ ಮನ್ಯ ಮಾನಃ I ಅಮತ್ಯ ೯೦ ಮತ್ಯೊ ೯೯ ಜೋಹವೀಮಿ। ಜಾತವೇದೋ 
ಯಶೋ ಅಸ್ಕಾಸು ಧೇಹಿ । ಪ್ರಜಾಭಿರಗ್ನೇ ಅಮೃತತ್ವಮಶ್ಯಾ ಮ್‌ ॥ ಯಸ್ಮೈ ತಂ ಸುಕೃತೇ 
ಜಾತವೇದ ಉ ಲೋಕಮಗ್ನೇ ಕೃಣವಃ ಸೆ ಸ್ಕೋನಂ । ಅಶ್ವಿನಂ ಸಪುತ್ರಿ ಣಂ ವೀರವಂತಂ 
ಗೋಮಂತಂ ರಯಿಂ ನಶತೇ ಸ ಸಸ್ತಿ ॥1 


ಅಗ್ನಿಗೆ ಹದಿನಾರು ಪೂಜೆ 
ಸಹಸ್ರಾರ್ಚಿಷೇ ಹೃದಯಾಯ ನಮಃ | ರೀಂ ಸ್ವಸ್ತಿಪೂರ್ಣಾತ್ಮನೇ ಶಿರಸೇ 


65 


ಸ್ವಾಹಾ। ರೂಂ ಉತ್ತಿಷ್ಠಪುರುಷಾತ್ಮನೇ ಶಿಖಾಯೈ ವೌಷಟ್‌ । ರೈಂ ಧೂಮಾವ್ಯಾಪಿನೇ 
ಕವಚಾಯ ಹುಮ್‌ |।ರೌಂ ಸಪ್ತಜಿಹ್ವಾತ್ಮನೇ ನೇತ್ರತ್ರಯಾಯ ವೌಷಟ್‌ । ರಃ 
ಧನುರ್ಧರಾಯ ಅಸ್ತ್ರಾಯ ಫಟ್‌ ॥ 


ತ್ರಿನಯನಮರುಣಾಪ್ತಾಬದ್ಧ ................... ಕೃಶಾನುಮ್‌ ॥॥ 


ಮುಖ್ಯಪ್ರಾಣಧ್ಯಾನ 
ಉದ್ಯದ್ರವಿಪ್ರಕರ ಸನ್ನಿಭಮಚ್ಕುತಾಂಕೇ 
ಸ್ವಾಸೀನಮಸ್ಯ ನುತಿನಿತ್ಯವಚಃಪ್ರವೃತ್ತಿಮ್‌ । 
ಧ್ಯಾಯೇದ್ಧದಾಭಯಕರಂ ಸುಕೃತಾಂಜಲಿಂ ತಂ 
ಪ್ರಾಣಂ ಯಥೇಷ್ಠತನುಮುನ್ನತಕರ್ಮಶಕ್ತಿಮ್‌ ॥ 


ಪರಶುರಾಮಧ್ಯಾನ 
ಅಂಗಾರವರ್ಣಮಭಿತೋಂಡಬಹಿಃಪ್ರಭಾಭಿ 
ರ್ವ್ಯಾಪಂ ಪರಶ್ರಧಧನುರ್ಧರಮೇಕವೀರಮ್‌ I 
ಧ್ಯಾಯೇದಜೇಶಪುರುಹೂತಮುಖ್ಯೆ: ಸ್ತುವದ್ಧಿ 
ರಾವೀತಮಾತ್ಮ ಪದವೀಂ ಪ್ರತಿಪಾದಯಂತಮ್‌ ॥ 
 ವೈಶ್ನಾನರಾಯ ವಿದ್ಧಹೇ ಜ್ವಾಲಾಲೀಲಾಯ ಧೀಮಹಿ । 
ತನ್ನೋ ವಜ್ಜಿ ಪ್ರಚೋದಯಾತ್‌ ॥ 
ಅಗ್ನ್ಯಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಹರಿಣೀಪತಿ 
ಪರಶುರಾಮಂ ಆವಾಹಯಾಮಿ | "ಓಂ ರಮ್‌ ಅಗ್ನಯೇ ನಮಃ | ಓಂ ರಾಂ 
ರಾಮಾಯ ನಮಃ | ಓಂ ಭಾಂ ಭಾರ್ಗವಾಯ ನಮಃ ॥ 


ಆಸನಂ ಸಮರ್ಪಯಾಮಿ । ಸ್ವಾಗತಂ | ಅರ್ಫ್ಯಂ । ಸ್ನಾನಂ | ಆಚಮನಂ । 
ಮಧುಪರ್ಕಂ । ಪುನರಾಚಮನಂ। ಪಾದ್ಯಂ । ವಸ್ತು 1 ವಿಭೂಷಣಂ । ಉಪವೀತಂ । 
ಗಂಧಂ । ಪುಷ್ಪಂ । ಧೂಪಂ। ದೀಪಂ । ನೈವೇದ್ಯ (ಆಜ್ಯಂ) ಸಮರ್ಪಯಾಮಿ । 
ಧ್ಯಾನಾವಾಹನಾದಿ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 

ಭಗವಂತನಿಗೆ ಸಮರ್ಪಿಸಿದ ತುಳಸೀದಳ, ಪುಷ್ಪ ಗಂಧ, ಅಕ್ಷತೆ ಇವುಗಳನ್ನು 
ದ್ವಿಜನಾಮಕನಾದ ಅಗ್ಲಿಗೆ ಸಮರ್ಪಿಸಬೇಕು ಹಾಗೂ ತೀರ್ಥವನ್ನು ನೀಡಬೇಕು. 


ಆಹುತಿ ಪ್ರದಾನ 

ಓಂಭೂಃ ಸ್ವಾಹಾ ಅಗ್ನಾ 3ನೇ ಅನಿರುದ್ದಾಯ ಇದಂ ನ ಮಮ । 

ಓಂ ಭುವಃ ಸ್ವಾಹಾ ವಾಯಾತ್ಸನೇ ಪ್ರದ್ಯು ಮ್ನಾಯ ಇದಂ ನ ಮಮ । 

ಓಂಸ್ಟು ಸ್ವಾಹಾ ) ಸೂರ್ಯಾತ್ಮನೇ ಸಂಕರ್ಷಣಾತ್ಮನೇ ಇದಂ ನ ಮಮ | 

ಓಂ ಭೂರ್ಭುವಸ ಕ ಸ್ವಾಹಾ 'ಪ್ರಜಾಪತ್ಯಾತ್ಸ ತನೇ ಇದು ನಮಮ!। 

(ವ್ಯಾಹೃತಿಯ ಹೋಮದಿಂದ ಅಗ್ನಿಗೆ ಸಂಸಾರವಾಯಿತೆಂದು ತಿಳಿಯಬೇಕು. ಮುಂದೆ 
ನಲವತ್ತೆಂಟು ಆಹುತಿಗಳನು ನೀಡಬೇಕು). 

ಓಂ ಓಂ ನಮೋ ನಾರಾಯಣಾಯ ಸ್ವಾಹಾ | ನಾರಾಯಣಾಯ ಇದಂ ನ ಮಮ 
(ಎಂಟು ಆಹುತಿ) 

ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಸ್ವಾಹಾ 1 ಕೃಷ್ಣಾಯ ಇದಂ ನ ಮಮ ॥ (ಆರು ಆಹುತಿ) 

ಓಂಓಂ ನಮೋ ಭಗವತೇ ಮಾಹಾ ಓಂ ಸ್ವಾಹಾ | ವಾಸುದೇವಾಯ ಇದಂ 
ನ ಮಮ ॥। (ಹನ್ನೆರಡು ಆಹುತಿ) 


ಸಹಸ್ರಶೀರ್ಷೇತಿ ಷೋಡಶರ್ಚಸ್ಯ ಸೂಕ್ತಸ್ಯ ನಾರಾಯಣೋ ಯಷಿಃ | ಅನುಷ್ಟುಪ್‌ 
ಛಂದಃ । ಅತ್ಯಾತ್ರಿಷ್ಟುಪ್‌ ಛಂದಃ | ಪರಮಪುರುಷೋ ದೇವತಾ । ಪುರುಷಸೂಕ್ತೇನ 
ಆಹುತಿ ಪ್ರದಾನೇ ವಿನಿಯೋಗಃ ॥॥ 


ಒಂ ॥ ಸಹಸ್ರಶೀರ್ಷಾ ಪುರುಷಃ ಸಹಸಾಕ್ಸಸ್ತಹಸ್ತಪಾತ್‌ | ಸ ಭೂಮಿಂ ವಿಶ್ವತೋ 
ವೃತ್ವಾಂತ್ಯತಿಷ್ಠದ್ವಶಾಂಗುಲಮ್‌ || ಸ್ವಾಹಾ ॥। ಪುರುಷಾಯ ಇದಂ ನ ಮಮ ॥ 
ಪುರುಷ ಏವೇದಂ ಸರ್ವಂ ಯದ್ಧೂತಂ ಯಚ್ಚಭವ್ಯಮ್‌ । ಉತಾಮೃತತ್ವಸ್ಕ್ಯೇಶಾನೋ 
ಯದನ್ನೇನಾತಿರೋಹತಿ । ಸ್ವಾಹಾ ॥ ಪುರುಷಾಯ ಇದಂ ನ ಮಮ ॥ 
ಏತಾವಾನಸ್ಯ ಮಹಿಮಾ5ತೋ ಜ್ಯಾಯಾಂಶ್ಚ ಪೂರುಷಃ | ಪಾದೋತಸ್ಯ ವಿಶ್ವಾ 
ಭೂತಾನಿ ತ್ರಿಪಾಜಿಸ್ಯಾಮೃತೆಂ ದಿವ 11 ಸ್ವಾಹಾ ॥ ಪುರುಷಾಯ ಇದಂ ನ ಮಮ ॥ 
ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋತಸ್ಕೇಹಾಭವತ್‌ ಪುನಃ । ತತೋ 
ವಿಷ್ಠಜ್‌ ವ್ರ ೈಕ್ರಾಮತ್ತಾಶನಾನಶನೇ ಅಭಿ || ಸ್ವಾಹಾ (1 ಪುರುಷಾಯ ಇದಂನ ಮಮ! 
ತಸ್ಥಾದ್ದಿರಾಳಜಾಯತ ವಿರಾಜೋ ಅಧಿ ಪೂರುಷಃ | ಸ ಜಾತೋ ಅತ್ಯ ರಿಚ್ಛತ 
ಪಶ್ಚಾದ್ಭೂಮಿಮಥೋ ಪುರಃ || ಸ್ಟಾಹಾ | ಪುರುಷಾಯ ಇದಂ ನ ಮಮ ॥ 


67 


ಯತ್‌ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ | ವಸಂತೋ ಅಸ್ಯಾಸೀದಾಜ್ಯಂ 
ಗ್ರೀಷ್ಠ ಇದ್ದಶ್ರರದ್ದವಿ: || ಸ್ವಧಾ || ಪುರುಷಾಯ ಇದಂ ನ ಮಮ 1 

ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಸನ್‌ ಪುರುಷಂ ಜಾತಮಗ್ರತಃ | ತೇನ ದೇವಾ ಅಯಜಂತ 
ಸಾಧ್ಯಾ ಖುಷಯಶ್ಚ ಯೇ ॥ ಸ್ವಾಹಾ || ಪುರುಷಾಯ ಇದಂ ನ ಮಮ ॥ 

ತಸ್ಮಾದ್‌ ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃಷದಾಜ್ಯಮ್‌ । ಪಶೂನ್‌ ತಾಂಶ್ಯಕ್ರೀ 
ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಶ್ಚ ಯೇ ॥ ಸಾಹಾ I ಪುರುಷಾಯ ಇದಂ ನ 
ಮಮ॥| ೨ 

ತಸ್ಮಾದ್‌ ಯಜ್ಞಾತ್‌ ಸರ್ವಹುತ ಯಚಸ್ಸಾಮಾನಿ ಜಜ್ಞಿರೇ । ಛಂಧಾಂಸಿ ಜಜ್ಞಿರೇ 
ತಸ್ಥಾದ್ಯ ಜುಸ್ತಸ್ಥಾದಜಾಯತ || ಸ್ಪಾಹಾ | ಪುರುಷಾಯ ಇದಂ ನ ಮಮ ॥ 

ತಸ್ಥಾದಶ್ವಾ ಅಜಾಯಂತ ಯೇ ಕೇ ಚೋಭಯಾದತಃ | ಗಾವೋ ಹ ಜಜ್ಞಿರೇ 
ತಸ್ವಾತ್ರಸ್ಯಜ್ಜಾತಾ ಅಜಾವಯಃ 1 ಸ್ಟಾಹಾ ॥। ಪುರುಷಾಯ ಇದಂ ನ ಮಮ ॥ 

ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಹಯನ್‌ । ಮುಖಂ ಕಿಮಸ್ಯ ಕೌ ಬಾಹೂ 
ಕಾ ಊರೂ ಹ ಉಚ್ಛೇತೇ ॥ ಸ್ಥಾಹಾ | ಪುರುಷಾಯ ಇದಂ ನ ಮಮ ॥। 

ಬ್ರಾಹ್ಮಣೋ5ಸ್ಯ ಮುಖಮಾಸೀತ್‌ ಬಾಹೂ ರಾಜನ್ಯ: ಕೃತಃ । ಊರೂ ತದಸ್ಯ 
ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ ॥॥ ಸ್ವಾಹಾ ॥ ಪುರುಷಾಯ ಇದಂ ನ 
ಮಮಃ॥। 

ಚಂದ್ರಮಾ ಮನಸೋ ಜಾತಶ್ಯಕ್ಷೋಃ ಸೂರ್ಯೋ ಅಜಾಯತ | ಮುಖಾದಿಂದ್ರಶ್ವಾಗಿಶ್ಚ 
ಪ್ರಾಣಾದ್ದಾಯುರೆಜಾಯತ 11 ಸ್ವಾಹಾ 11 ಪುರುಷಾಯ ಇದಂ ನ ಮಮ ॥ 
ಕೆ ಆಸೀದಂತರಿಕ್ಷಂ ಶೀರ್ಷೋದ್ಯೌಸ್ಪಮವರ್ತತ । ಪದ್ಬ್ಯಾಂ ಭೂಮಿರ್ದಿಶಃ 
ಶ್ರೋತ್ರಾತ್ತಥಾ € ಲೋಕಾ” ಅಕಲ್ಪಯನ್‌ 1 ಸ್ವಾಹಾ ॥| ಪುರುಷಾಯ ಇದಂ ನ ಮಮ॥। 

ಸ್ಥಾ 5ಸನ್‌ ಪರಿಧಯಃ ತ್ರಿಸಪ್ರ ಸಮಿಧಃ ಕೃತಾಃ। ದೇವಾ ಯದ್‌ ಯಜ್ಞಂ 


ವ 


ತ್ರನ್ನಾನಾ ಅಬದ್ಧನ್‌ ಪುರುಷಂ ಪಶುಮ್‌ ॥। ಸಾಹಾ ॥। ಪುರುಷಾಯ ಇದಂ ನ ಮಮ॥ . 


ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ | ತೇ 
ಹ ನಾಕಂ ಮಹಿಮಾನಸ್ಪಚಂತ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಃ ॥ ಸ್ವಾಹಾ ॥। 
ಪುರುಷಾಯ ಇದಂ ನ ಮಮ ॥ 


ಪತ್ನಿಯ ಕೈಯಿಂದ ಅಕ್ಕಿಯನ್ನು ಹಾಕಿಸಿಕೊಂಡು ಕೆಳಗಿನ ನಾಲ್ಕು ಆಹುತಿಗಳನ್ನು 
ನೀಡಬೇಕು. ಸಪ್ತಜಿಹೆಗಳಿಂದ ಜಲಿಸುವ ಅಗ್ನಿಯ ಮಧ್ಯದಲ್ಲಿ ಹಾಕಬೇಕು. 


ನಿನ್ನೆಯ ಸಾಯಂಕಾಲದ ಆಹುತಿ 
ಓಂ ಭೂಃ ಸ್ವಾಹಾ ಅಗ್ನಾ ತನೇ ಅನಿರುದ್ದಾಯ ಇದಂ ನ ಮಮ ॥ 
ಓಂ ಭುವಃ ಸ್ವಾಹಾ ವಾಯ್ವಾತ್ಮನೇ ಪ್ರದ್ಯು ಮ್ನಾಯ ಇದಂ ನ ಮಮ 
ಓಂ ಸ್ಯ ಸ್ವಾಹಾ ) ಸೂರ್ಯಾತ್ಮನೇ ಸಂಕರ್ಷಣಾತ್ಮನೇ ಇದಂ ನ ಮಮ | 
ಓಂ ಭೂರ್ಭುವ ಸೇ ಸ್ವಾಹಾ 'ಪ್ರಜಾಪತಾ ಿತ್ಸನೇ ಇಡ ನಮಮ । 


ಓಂ ಅಗ್ನಯೇ ಸ್ವಾಹಾ ಅಗ್ನಾ ನೇ ಅನಿರುದ್ಧಾಯ ಇದಂ ನ ಮಮ । 
ಓಂ ಪ್ರಜಾಪತಯೇ ಸಾಹಾ | ಪ್ರಜಾಪತಾ ೃತನೇ ವಾಸುದೇವಾಯ ಇದಂ ನ ಮಮ॥। 


ಓಂಭೂಃ ಸ್ವಾಹಾ ಅಗ್ನಾ ಆತನೇ ಅನಿರುದ್ಧಾಯ ಇದಂ ನ ಮಮ । 
ಓಂಭುವ : ಸ್ವಾಹಾ ವಾಯ್ವಾತ್ಮನೇ ಪ್ರದ್ಯು ಮ್ನಾಯ ಇದಂ ನ ಮಮ । 
ಓಂ ಸ್ವ ಸ್ವಾಹಾ ) ಸೂರ್ಯಾತ್ಮನೇ ಸಂಕರ್ಷಣಾತ್ಮನೇ ಇದಂ ನ ಮಮ । 
ಓಂ ಭೂರ್ಭುವ ಸ ಸ್ವ ; ಸ್ವಾಹಾ "ಪ್ರಜಾಪತಾ ತ್ಸನೇ ಇದಂ ನ ಮಮ। 


ಬೆಳಗಿನ ಆಹುತಿ 
ಓಂ ಸೂರ್ಯಾಯ ಸ್ವಾಹಾ ಸೂರ್ಯಾತ್ಮನೇ ಸಂಕರ್ಷಣಾಯ ಇದಂ ನ ಮಮ ।ಟ 
ಓಂ ಪ್ರಜಾಪತಯೇ ಸ್ವಾಹಾ I ಪ್ರಜಾಪತಾ ತ್ಸನೇ ವಾಸುದೇವಾಯ ಇದಂ ನ ಮಮ 


ಓಂಭೂಃ ಸ್ಥಾಹಾ ಅಗ್ನ್ನಾ ನೇ ಅನಿರುದ್ಧಾಯ ಇದಂ ನ ಮಮ ॥ 
ಓಂ ಭುವಃ ಸ್ವಾಹಾ ವಾಯಾತ್ಮನೇ ಪ್ರದ್ಯು ಮ್ಮಾಯ ಇದಂ ನ ಮಮ । 
ಓಂ ಸ್ವ ಸ್ವಾಹಾ ) ಸೂರ್ಯಾತ್ಮನೆ ( ಸಂಕರ್ಷಣಾತ್ಮನೇ ಇದಂ ನ ಮಮ । 
ಓಂ ಭೂರ್ಭುವ ಸ; ಜು ಸ್ವಾಹಾ "ಪ್ರಜಾಪತ್ಕಾ ತ್ಮನೇ ಇದಂ ನಮಮ। 


ಅಗ್ನಿ ಉಪಸ್ಥಾನಮ್‌ 
ಪತಿ-ಪತ್ನಿಯರು ಎದ್ದುನಿಂತು ಕೈಮುಗಿದು ಪ್ರಾರ್ಥಿಸಬೇಕು 


ಓಂ ಚಮ ಇತ್ಯಸ್ಯ ಸಾರಸ್ಪತೋತಸ್ಟಿಸ್ತಿಷ್ಟುಪ್‌ । ಅಗ್ನಿ ಪ್ರಾರ್ಥನೇ ವಿನಿಯೋಗಃ॥ 


69 


ಓಂ ಚಮೇ ಸ್ಥರಶ್ಚ ಮೇ ಯಜ್ಞೋಪಚತೇ ನಮಶ್ಚ । ಯತ್ತೇ ನ್ಯೂನಂ ತಸ್ಸೈ ತ 
ಉಪಯತ್ತೇತತಿರಿಕ್ತಂ ತಸ್ಥೈ ತೇ ನಮಃ । ಅಗ್ನಯೇ ನಮಃ ॥। ಓಂ ಸ್ವಸ್ತಿ ॥ 


ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಮ್‌ । 
ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ ॥। ಶ್ರಿಯಂ ದೇಹಿ 
ಮೇ ಹವ್ಯವಾಹನ ಓಂ ನಮೋ ನಮಃ 


ಟಿ ಗೋತ್ರೋದ್ಧವಃ .... ಪ್ರವರಾನ್ಹಿತಃ ...... ಆಶ್ಚಲಾಯನಸೂತ್ರಃ 
ಯಕ್‌ಶಾಖಾಧ್ಯಾಯೀ.... ಶರ್ಮಾ ಅಹಂ ಭೋ ಅಭಿವಾದಯೇ ॥ 
ಉತ್ತರಪರಿಷೇಕ 
ಕುಳಿತು ಪರಿಷೇಕ ಮಾಡಬೇಕು 


ಅದಿತೇ5 ನ್ಹಮಂಸ್ಥಾಃ I ಅನುಮತೇಶನ್ಹಮಂಸ್ಥಾಃ | ಸರಸ್ವತೇ5 ನ್ಹಮಂಸ್ಥಾಃ | ದೇವಸವಿತಃ 
ಪ್ರಾಸಾವೀಃ ॥ (ಹಿಂದೆ ತೋರಿಸಿದ ಚಿತ್ರದ ವಿಪರೀತ ಕ್ರಮದಲ್ಲಿ ಪರಿಷೇಕ ಮಾಡಬೇಕು). 


ಹುತಭಸ್ಫಧಾರಣೆ 

ಮಾನಸ್ಟೋಕ್ತ ಇತ್ಯಸ್ಯ ಮಂತ್ರಸ್ಯ ಕುತ್ನಯಷಿಃ | ಜಗತೀ ಛಂದಃ । ರುದ್ರೋ ದೇವತಾ। 
ವಿಭೂತಿಗ್ರಹಣೇ ವಿನಿಯೋಗಃ ॥ 

ಓಂಮಾ ನಸ್ತೋಕೇ ತನಯೇ ಮಾನ ಆಯಾ ಮಾ ನೋ ಗೋಷು ಮಾ ನೋ 
ಅಶೇಷು ರೀರಿಷಃ । ವೀರಾನ್ಮಾನೋ ರುದ್ರ ಭಾಮಿತೋ ವಧೀರ್ಹವಿಷ್ಠಂತಃ ಸ ಸದಮಿತ್ತ್ವಾ 
ಹವಾಮಹೇ ॥। (ಇತಿ ಮಂತ್ರೇಣ ಭಸ್ಮ ಲಲಾಟೇ ಧಾರಯೇತ್‌) 

ಸಮಿತ್ತಮಾರೋಪಣೆ 

ಒಂದು ಸಮಿಧೆಯನ್ನು ಸ್ವಲ್ಪ ಸುಟ್ಟು ಇಟ್ಟುಕೊಂಡು ಅದರಿಂದ ಸಾಯಂಕಾಲ ಅಥವಾ 


ಮರುದಿವಸ ಮಾಡುವ ಔಪಾಸ ಸನದಲ್ಲಿ, 'ಅಗಿಪ್ರತ್ಕವರೋಹಣ ಮಾಡಿಕೊಳ್ಳಬೇಕು 
ಅಥವಾ ಪೃ ದಯದಲ್ಲಿ ಕಜ ಮಾಡಿಟ್ಟುಕೊಳ್ಳಿರಿ. 


ಅಯಂ ತೇ ಯೋನಿರಿತ್ಯಸ್ಯ ಮಂತ್ರಸ್ಥ [ ಗಾಧಿಪುತ್ರೋ ವಿಶ್ವಾಮಿತ್ರ ಯಷಿ: । ತ್ರಿಷ್ಣುಹ್‌ 
ಛಂದಃ । ಅಗ್ಡಿರ್ದೇವತಾ | ಅಗ್ನಿಸ ಸಮಿತ್ತಮಾರೋಪಣೇ ವಿನಿಯೋಗಃ || 


ಓಂ ಅಯಂ ತೇ ಯೋನಿರ್ಯತ್ಲಿಯೋ ಯತೋ ಜಾತೋ ಅರೋಚಥಾಃ। ತಂ 
ಜಾನನ್ನಗ್ನ ಆ ಸೀದಾಥಾ ನೋ ವರ್ಧಯಾ ಗಿರಃ ॥ ಓಂ ಭೂರ್ಭವಃ ಸ್ವರೋಮಗ್ಗಿಂ 
ಸಮಿಧಿ ಆರೋಪಯಾಮಿ ॥॥ 


70 


ಸಮಾಪನಮ್‌ 
ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾ ತಪೋಯಜ್ಞಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹುತಾಶನ । 
ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಅನೇನ ಹ್ಯಃ ಸಾಯಂ ಅದ್ಯ ಪ್ರಾತಃ ಔಪಾಸನಕರಣೇನ ಅಸ್ನದ್ದುರ್ವಂತರ್ಗತ 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಹರಿಣೀಪತಿಃ ಶ್ರೀಪರಶುರಾಮಃ ಪ್ರೀಯತಾಂ 
ಪ್ರೀತೋ ಭವತು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ॥। 
॥ ಇಲ್ಲಿಗೆ ಔಪಾಸನಾವಿಧಿಯು ಮುಗಿಯಿತು ॥ 
XK 


71 


ವೈಶದೇವ ಪದ್ಧತಿ 

ನ ಎ 

ಅಕೃತ್ವಾ ವೈಶದೇವಂ ತು ಯೋತನ್ನಂ ಭುಂಕ್ತೇ ದ್ವಿಜಾಧಮಃ । 

ಸ ಭುಂಕ್ತೇ ಹಿ ಕ್ರಿಮೀನ್‌ ಸರ್ವಾನ್‌ ಕಾಕಯೋನಿಷು ಜಾಯತೇ ॥ 


ವೈಶ್ವದೇವವನ್ನು ಮಾಡದೇ ಅನ್ನವನ್ನು ಭೋಜನ ಮಾಡುವ ಬ್ರಾಹ್ಮಣನು ಕ್ರಿಮಿಗಳನ್ನು 
ತಿಂದಂತೆ. ಅವನು ಕಾಗೆಯಾಗಿ ಹುಟ್ಟುತ್ತಾನೆ. 
“ಹುತಶೇಷಂ ಭುಂಜಾನೋ ಬ್ರಾಹ್ಮಣೋ ನಾವಸೀದತಿ ॥' (ಪರಾಶರಸ್ಕೃತಿ) 
ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಛತೇ ಸರ್ವಕಿಲ್ಫಿಪೈಃ: । 
ಭುಂಜತೇ ತೇ ತಘಂ ಪಾಪಾ: ಯೇ ಪಚಂತ್ಯಾತ್ಮಕಾರಣಾತ್‌ 11 (ಗೀತಾ) 


ವೈಶ್ತದೇವದ ಹೋಮಶೇಷವನ್ನು ಭುಂಜಿಸುವ ಬ್ರಾಹ್ಮಣನು ಎಂದೂ ನಾಶ 
ಹೊಂದುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬ ಬ್ರಾಹ್ಮಣನೂ ವೈಶ್ತದೇವ ಮಾಡುವುದು 
ಅವಶ್ಯ ಕರ್ತವ್ಯವಾಗಿದೆ. 


(ಪ್ರತಿಪಾಕಾನಂತರವೂ ವಿಷ್ಣರ್ಪಿತವಾದ ನೈವೇದ್ಯದಿಂದ ಪ್ರಾತಃಕಾಲ ಮತ್ತು 
ಸಾಯಂಕಾಲ ಎರಡು ವೇಳೆಯಲ್ಲಿಯೂ ಪ್ರತ್ಯೇಕ ಪ್ರತ್ಯೇಕ ವೈಶ್ವದೇವ ಹೋಮವನ್ನು 
ಮಾಡುವುದು ಉತ್ತಮಪಕ್ಕವು. ಅಥವಾ "ಪ್ರಾತಃ ಸಾಯಂ ವೈಶ್ಚದೇವಹೋಮಾಖ್ಯಂ 
ಕರ್ಮ ಕರಿಷ್ಯೇ ॥॥' ಎಂದು ಸಂಕಲ್ಪಮಾಡಿ ಪ್ರಾತಃಕಾಲದಲ್ಲಿಯೇ ಎರಡು ಹೊತ್ತಿನ 
ಆಹುತಿಗಳನ್ನು ಕೊಡಬೇಕು. ದೇವಪೂಜಾನಂತರ ಜಲಪಾತ್ರ, ವಿಷ್ಣರ್ಸಿತವಾದ 
ನೈವೇದ್ಯದಿಂದ ಪೂರ್ವಾಭಿಮುಖವಾಗಿ ಕುಳಿತು ವೈಶ್ತದೇವವನ್ನು ಮಾಡಬೇಕು)*. 
ತ. ಆಚಮನ ಮಾಡಿರಿ 
೫% ಪ್ರಾಣಾಯಾಮ ಮಾಡಿರಿ 
೫% ಸಂಕಲ್ಪಮಾಡಿರಿ 

* ((೧) ಪಂಚಸೂನಾ-ಖಂಡನ (ತುಂಡುಮಾಡುವುದು) ಪೇಷಣ (ಅರೆಯು(ರುಬ್ಬು) ವುದು) 
ಚುಲ್ಲೀ (ಒಲೆಯಲ್ಲಿ, ಸುಡುವುದು) ಭರ್ಜನ (ಹುರಿಯುವುದು) ಉದಕುಂಭ (ನೀರಿನಲ್ಲಿಇಲ್ಲವೆ 
ಆವಿಯಲ್ಲಿ ಬೇಯಿಸುವುದು) ಧಾನ್ಯ ಶಾಕಾದಿ ಆಹಾರ ಪದಾರ್ಥಗಳಿಗೆ ಉಪಯೋಗಿಸುವ 
ವಸ್ತುಗಳಿಗೆ ಮಾಡುವ ಈ ಐದು ಸಂಸ್ಕಾರಗಳು ಪಂಚಸೂನಾ. ಇದು ದೋಷವಾದ್ದರಿಂದ ಇದು 
ವೈಶ್ವದೇವದಿಂದ ಪರಿಹಾರವಾಗುತ್ತದೆ. ವೈಶ್ತದೇವವನ್ನು ಏಕಾದಶೀ, ಜನ್ಮಾಷ್ಟಮಿಯಂದು 
ಮಾಡಕೂಡದು). 


12 


ಶ್ರೀಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀವಿಷ್ಣುಪ್ರೇರಣಯಾ 
ಶ್ರೀವಿಷ್ಣುಪ್ರೀತ್ಯರ್ಥಂ ಅಗ್ನ್ಯಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಶ್ರೀಪರಶುರಾಮಪ್ರೇರಣಯಾ ಶ್ರೀಪರಶುರಾಮಪ್ರೀತ್ಯರ್ಥಂ ಪಂಚಸೂನಾ ದೋಷ 
ಪರಿಹಾರಾರ್ಥಂ ಪ್ರಾತಃಸಾಯಂ ವೈಶ್ವದೇವ ಹೋಮಾಖ್ಯಂ ಕರ್ಮ ಕರಿಷ್ಯೇ॥ 


ಅಗ್ನಿ-ಆವಾಹನೆ 
ಜುಷ್ಬೋದಮೂನಾ ಆತ್ರೇಯೋ ವಸುಶ್ರುತೋಪಗಿಸ್ಟಿಷ್ಟುಪ್‌ । ಏಷ್ಯಗ್ನೇ ರಾಹುಗಣೋ 
ಗೌತಮೋಪಗಿಸ್ಟಿಷ್ಟುಪ್‌ | ಅಗ್ನಾ “ವಾಹನೇ ವಿನಿಯೋಗಃ ॥ 


ಓಂ ಜುಷ್ಬೋದಮೂನಾ ಅತಿಥಿರ್ದುರೋಣ ಇಮಂ ನೋ ಯಜ್ಞಮುಪಯಾಹಿ 
ದಾನ್‌ | ವಿಶ್ವಾ ಅಗ್ನೇ ಅಭಿಯುಡೋ ವಿಹತ್ಯಾ ಶತೂ ್ರಾಯತಾಮಾಭರಾ ಭೋಜನಾನಿ॥ 
ಏಷ್ಯ ಗ್ಗ ಇಹಹೋತಾ ನಿಷೀದಾದಬ್ದ ಸುಪುರಫ ಏತಾ ಭವಾನಃ | ಅವತಾಂ ತ್ವಾ ರೋದಸೀ 
ವಿಶ್ವಮಿನ್ಹೇ ಯಜಾಮಹೇ ಸುಮನಸಾಯ ದೇವಾನ್‌॥ 


ಅಗಿಪ್ರತಿಷ್ಠಾಪನೆ 
ಸಮಸ್ತವ್ಯಾಹೃತೀನಾಂ ಪರಮೇಷ್ಠೀ ಪ್ರಜಾಪತಿಃ ಪ್ರಜಾಪತಿರ್ಬ್ಯಹತೀ ಅಗ್ನಿಪ್ರತಿಷ್ಠಾಪನೇ 
ವಿನಿಯೋಗಃ ॥ | 
ಓಂ ಭೂರ್ಭುವಃ ಸ್ವರೋಮ್‌ । ವಿಷ್ಣುವೀರ್ಯಾತ್ಮಕಂ ರುಕ್ಕಕನಾಮಾನಂ ಅಗ್ನಿಂ 
ಪ್ರತಿಷ್ಠಾಪಯಾಮಿ ॥ 


ಅಗ್ನಿಮೂರ್ತಿಧ್ಯಾನ 
ಚತ್ಚಾರಿಶೃಂಗೇತಿ ಗೌತಮೋ ವಾಮದೇವೋಶಕಸ್ನಿಸ್ಟಿಷ್ಟುಪ್‌ | ಅಗ್ನಿಮೂರ್ತಿಧ್ಯಾನೇ 
ವಿನಿಯೋಗಃ ॥1 
ಓಂ ಚತ್ವಾರಿಶೃಂಗಾ ತ್ರಯೋ ಅಸ್ಯ ಪಾದಾ ದ್ವೇ ಶೀರ್ಷೇ ಸಪ್ತ ಹಸ್ತಾಸೋ ಅಸ್ಯ। 
ತ್ರಿಧಾ ಬದ್ದೋ 6 ವೃಷಭೋ ಕೋರವೀತಿ ಮಹೋ ದೇವೋ ಮತ್ಯಾನ ಆವಿವೇಶ॥ 


ಸ ಸಷ ಶೃಂಗಃ ಸಪ್ತಜಿಹ್ಹೋ ದ್ವಿಶೀರ್ಷಕಃ । 

ತ್ರಿಪಾತ್‌ ಪ್ರಸನ್ನವದನಃ ಸುಖಾಸೀನಃ ಶುಚಿಸ್ಥಿತಃ ॥ 

| ತು ದಕ್ಷಿಣೇ ಪಾರ್ಶ್ವೇ ದೇವೀಂ ವಾಮೇ ಸಧಾಂ ತಥಾ । 
ಬಿಭ್ರದ್ಧಕ್ಷಿಣಹಸ್ಥೆಸ್ತು ಶಕ್ತಿಮನ್ನಂ ಸ್ರುಚಂ ಸ್ರುವಮ್‌ ॥ 

ತೋಮರಂ ವ್ಯಜನಂ ವಾಮೇ ಫೃತಪಾತ್ರಂ ಚ ಧಾರಯನ್‌ । 
ಮೇಷಾರೂಪೋ ಜಟಾಬದ್ದೋ ಗೌರವರ್ಣೋ ಮಹೌಜಸಃ ॥॥ 
ಧೂಮ್ರಧ್ದಜೋ ಲೋಶಿತಾಕ್ಟಃ ಸಪ್ತಾರ್ಚಿಃ ಸರ್ವಕಾಮದಃ । 
ಆತ್ಮಾಭಿಮುಖಮಾಸೀನ ಏವಂ ರೂಪೋ ಹುತಾಶನಃ ॥ 


73 


ಮುಖ್ಯಪ್ರಾಣಧ್ಯಾನ 
ಉದ್ಯದ್ರವಿಪ್ರಕರ ಸನ್ನಿಭಮಚ್ಛುತಾಂಕೇ 
ಸ್ಪಾಪೀನಮಸ್ಯ ನುತಿನಿತ್ಯವಚಃಪ್ರವೃತ್ತಿಮ್‌ । 
ಧ್ಯಾಯೇದ್ದದಾಭಯಕರಂ ಸುಕೃತಾಂಜಲಿಂ ತಂ 
ಪ್ರಾಣಂ ಯಥೇಷ್ಟತನುಮುನ್ನತಕರ್ಮಶಕ್ತಿಮ್‌ || 


ಪರಶುರಾಮಧ್ಯಾನ 
ಅಂಗಾರವರ್ಣಮಭಿತೋಂಡಬಹಿಃಪ್ರಭಾಭಿ 
ರ್ವ್ಯಾಪ್ತಂ ಪರಶ್ಚಧಧನುರ್ಧರಮೇಕವೀರಮ್‌ । 
ಧ್ಯಾಯೇದಜೇಶಪುರುಹೂತಮುಖ್ಯೆ: ಸ್ತುವದ್ಧಿ 
ರಾವೀತಮಾತ್ಮ ಪದವೀಂ ಪ್ರತಿಪಾದಯಂತಮ್‌ ॥। 
ಅಗ್ನಿಸಮ್ಮುಖೀಕರಣ 


ಏಷ ಹಿ ದೇವ ಇತ್ಯಸ್ಯ ಹಿರಣ್ಯಗರ್ಭೋಪಗ್ಗಿಸ್ತಿಷ್ಟುಪ್‌ | ಅಗ್ನಿಸಮ್ಮುಖೀಕರಣೇ 
ವಿನಿಯೋಗಃ ॥ 

ಓಂ ಏಷ ಹಿ ದೇವಃ ಪ್ರದಿಶೋ ನು ಸರ್ವಾಃ ಪೂರ್ವೋ ಹಿ ಜಾತಸ್ಸ ಉ ಗರ್ಭೇ 
ಅಂತಃ | ಸವಿಜಾಯಮಾನಃ ಸಜನಿಷ್ಯಮಾಣ: ಪ್ರತ್ಯಜ್ಯುಖಾಸ್ತಿಷ್ಠತಿ ವಿಶ್ವತೋ ಮುಖಃ॥ 

ಅಗ್ನೇ ವೈಶ್ವಾನರ ಶಾಂಡಿಲ್ಯ ಗೋತ್ರ ಮೇಷಾರೂಢ ಮೇಷದ್ದಜ ವರಪ್ರದ ಪ್ರಾಜ್ಯುಖೋ 
ದೇವ ಮಮ ಸಮ್ಮುಖೋ ವರದೋ ಭವ ॥ 

ಪರಿಷೇಕ 

ಅದಿತೇರನುಮನ್ಯಸ್ವ! ಅನುಮತೇತನುಮನ್ಯಸ್ಪ। ಸರಸ್ಪತೇಶನುಮನ್ಯಸ್ವ। ದೇವ ಸವಿತಃ 

ಪ್ರಸುವ ॥ 
ಅಗ್ನಿ ಅಲಂಕರಣ 

ಎಶ್ವಾನಿನ ಇತಿ ತಿಸ್ಮೃಣಾಮಾತ್ರೇಯೋ ವಸುಸ್ರುತ್ರೋತಗ್ನಿಸ್ತಿಷ್ಟುಪ್‌ । ದ್ವಯೋಃ 
ಅಲಂಕರಣೇ, ತೃತೀಯಸ್ಯ ಅಗ್ನ್ಯರ್ಚನೇ ವಿನಿಯೋಗಃ ॥ 

ಓಂ ವಿಶ್ವಾನಿನೋ ದುರ್ಗಹಾ ಜಾತವೇದ: । ಸಿಂಧುಂ ನ ನಾವಾ ದುರಿತಾತಿಪರ್ಷಿ। 
ಅಗ್ನೇ ಅತ್ರಿವನ್ನಮಸಾ ಗೃಣಾನಃ । ಅಸ್ಥಾಕಂ ಬೋಧ್ಯವಿತಾ ತನೂನಾಮ್‌ | ಯಸ್ವ್ವಾ, 


74 


ಹೃದಾ ಕೀರಿಣಾ ಮನ್ಯ ಮಾನಃ | ಅಮತ್ಯ ೯೦ ಮತ್ಯೊ ೯೯ ಜೋಹವೀಮಿ। ಜಾತವೇದೋ 
ಯಶೋ ಅಸ್ಥಾಸು ಧೇಹಿ । ಪ್ರಜಾಭಿರಗ್ನೇ ಅಮೃತತ್ವಮಶ್ಶಾ ಮ್‌ ॥ ಯಸ್ಮೈ ತ್ತಂ ಸುಕೃತೇ 
ಜಾತವೇದ ಉ ಲೋಕಮಗ್ನೇ ಕೃಣವಃ ಸ್ಫೋನಂ | ಅಶ್ವಿನಂ ಸಪುತ್ರಿಣಂ ವೀರವಂತಂ 
ಗೋಮಂತಂ ರಯಿಂ ನಶತೇ ಸ ಸಸ್ತಿ ॥ 1 8 


ಆಹುತಿಪ್ರದಾನ 
ಅಗ್ನಿಗೆ ಸಂಸ್ಕಾರಾರ್ಥವಾಗಿ ವ್ಯಾಹೃತಿಹೋಮ, ಪುರುಷಸೂಕ್ತಹೋಮ ಮಾಡಬೇಕು. 
ನಂತರ. ಆಹುತಿ. ಮನಸಾ ಪ್ರಜಾಪತಿಂ ಧ್ಯಾಯನ್‌ ""ಪ್ರಜಾಪತಯೇ ಸ್ವಾಹಾ'' 
ಪ್ರಜಾಪತಯ ಇದಂ ನ ಮಮ 11 ಇತಿ ಜುಹುಯಾತ್‌ ॥ 


ಓಂ ಓಂ ನಮೋ ನಾರಾಯಣಾಯ ಸ್ವಾಹಾ । ನಾರಾಯಣಾಯ ಇದಂ ನ ಮಮ 
| (ಎಂಟು ಆಹುತಿ) 


ಓಂ ಕ್ಲೀಂ ಕೃಷ್ಣಾಯ ನಮಃ ಸ್ವಾಹಾ । ಕೃಷ್ಣಾ ಯ ಇದಂ ನ ಮಮ ॥। (ಆರು 
ಆಹುತಿ) 


ಓಂ ನಮೋ ಭಗವತೇ ವಾಸುದೇವಾಯ ಸ್ವಾಹಾ । ವಾಸುದೇವಾಯ ಇದಂ ನ 
ಮಮ।। (ಹನ್ನೆರಡು ಆಹುತಿ) 

ಓಂ ಸೂರ್ಯಾಯ ಸ್ವಾಹಾ । ಸೂರ್ಯಾತ್ಮನೇ ಸಂಕರ್ಷಣಾಯ ಇದಂ ನ ಮಮ॥ 

ಓಂ ಪ್ರಜಾಪತಯೇ ಸ್ಟಾಹಾ । ಪ್ರಜಾಪತ್ಯಾತ್ಮನೇ ವಾಸುದೇವಾಯ ಇದಂ ನ ಮಮ॥ 

ಓಂ ಅಗ್ನಯೇ ಸ್ವಾಹಾ । ಅಗ್ನ್ಯಾತ್ಮನೇ ಅನಿರುದ್ಧಾಯ ಇದಂ ನ ಮಮ ॥ 


ಓಂ ಪ್ರಜಾಪತಯೇ ಸ್ವಾಹಾ | ಪ್ರಜಾಪತಯ ಹಂ ನ ಮಮ ॥ 


ಓಂ ಸೋಮಾಯ ವನಸ್ಪತಯೇ ಸ್ವಾಹಾ । ಸೋಮಾಯ ವನಸತಯ ಇದಂ ನ 
ಮಮ॥। 


ಓಂ ಅಗ್ನೀಷೋಮಾಭ್ಯಾಂ ಸ್ವಾಹಾ | ಅಗ್ನೀಷೋಮಾಭ್ಯಾಮ್‌ ಇದಂ ನ ಮಮ ॥ 
ಓಂ ಇಂದ್ರಾಗ್ನಿಭ್ಯಾಂ ಸ್ವಾಹಾ । ಇಂದ್ರಾಗ್ನಿಭ್ಯಾಮ್‌ ಇದಂ ನ ಮಮ ॥ 

ಓಂ ದ್ಯಾವಾಪೃಥಿವೀಭ್ಯಾಂ ಸ್ವಾಹಾ । ದ್ಯಾವಾಪೃಥಿವೀಭ್ಯಾಮ್‌ ಇದಂ ನ ಮಮ ॥ 
ಓಂ ಧನ್ನಂತರಯೇ ಸ್ವಾಹಾ । ಧನ್ವಂತರಯ ಇದಂ ನ ಮಮ ॥ 

ಓಂ ಇಂದ್ರಾಯ ಸ್ವಾಹಾ | ಇಂದ್ರಾಯ ಇದಂ ನ ಮಮ ॥ 

ಓಂ ವಿಶ್ವೇಭ್ಯೋ ದೇವೇಭ್ಯಃ ಸ್ವಾಹಾ । ವಿಶ್ವೇಭ್ಯೋ ದೇವೇಭ್ಯಃ ಇದಂ ನ ಮಮ 


75 


ಓಂ ಬ್ರಹ್ಮಣೇ ಸ್ವಾಹಾ । ಬ್ರಹ್ಮಣ ಇದಂ ನ ಮಮ ॥ 

ವೈಶ್ವದೇವ ಸಾಂಗತಾಸಿದ್ಧ ರಂ ( ಷಾಡ್ಗುಣ್ಯಾರ್ಥಂ) ವ್ಯಾಹೃತಿಹೋಮಂ ಕರಿಷ್ಯೇ॥। 
(ತುಪ್ಪದಿಂದ ನಾಲ್ಕು ಆಹುತಿ) 

ಓಂ ಭೂಃ ಸ್ವಾಹಾ । ಅಗ್ಗಯೇ ಶ್ರೀಅನಿರುದ್ಧಾಯ ಇದಂ ನ ಮಮ ॥ 

ಓಂ ಭುವಃ ಸ್ವಾಹಾ | ವಾಯವೇ ಶ್ರೀ ಪ್ರದ್ಯುಮ್ನಾಯ ಇದಂ ನ ಮಮ ॥ 

ಓಂ ಸ್ವಃ ಸ್ವಾಹಾ । ಸೂರ್ಯಾಯ ಶ್ರೀ ಸಂಕರ್ಷಣಾಯ ಇದಂ ನ ಮಮ ॥ 

ಓಂ ಭೂರ್ಭುವಃಸ್ಥ ಸ್ವಾಹಾ | ಪ್ರಜಾಪತಯೇ ಶ್ರೀ ವಾಸುದೇವಾಯ ಇದಂ ನ 

ಮಮ। 


ಈಗ ಪರಿಷೇಕವನ್ನು ಮಾಡಿ, ಭಸ್ಮಧಾರಣೆಯನ್ನು ಮಾಡಿ ಉಪಸ್ಥಾನ ಮಾಡಬೇಕು. 
ಅಗ್ನಿ ಉಪಸ್ಥಾನ 
ಓಂ ಚಮ ಇತ್ಯಸ್ಯ ಸಾರಸ್ವತೋಸಗಿಸ್ತಿಷ್ಟುಪ್‌ । ಅಗ್ನಿ ಪ್ರಾರ್ಥನೇ ವಿನಿಯೋಗಃ॥ 
ಓಂ ಚಮೇ ಸರಶ್ನ ಮೇ ಯಜ್ಞೋಪಚತೇ ನಮಶ್ಚ । ಯತ್ತೇ ನ್ಯೂನಂ ತಸ್ಮೈ ತ 
ವಚ _ ಇಗ Wi ಬ 1 ಆಲ 
ಉಪಯತ್ತೇತತಿರಿಕ್ತಂ ತೆ ಕೈ ತೇ ನಮಃ । ಅಗ್ನಯೇ ನಮಃ ॥ ಓಂ ಸ್ಪಸ್ತಿ ॥ 


ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಮ್‌ । 
ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯವಾಹನ Il 


aE a ಗೋತ್ರೋದ್ಧವಃ .... ಪ್ರವರಾನ್ನಿತಃ ...... ಆಶ್ತಲಾಯನಸೂತ್ರ: 
ಖಕ್‌ಶಾಖಾಧ್ಯಾಯೀ.... ಶರ್ಮಾ ಅಹಂ ಭೋ ಅಭಿವಾದಯೇ ॥ 
ಉತ್ತರಪರಿಷೇಕ 


(ಉಪವಿಶ್ಯ) ಅದಿತೇ5ನ್ವಮಂಸ್ಥಾಃ | ಅನುಮತೇತನ್ನಮಂಸ್ಥಾಃ | ಸರಸ್ಪತೇರನ್ವಮಂಸ್ಥಾ!। 
ದೇವಸವಿತಃ ಪ್ರಾಸಾವೀಃ ॥ 
ರುಗ್ಗನಾಮಕನಾದ ಅಗ್ನಿಯನ್ನು ಹೃದಯದಲ್ಲಿ ಪ್ರತ್ಯಾವಾಹನೆ ಮಾಡಿರಿ. 


ಗಚ್ಛ ಗಚ್ಛ ಸುರಶ್ರೇಷ್ಠ ಸ್ವಸ್ಥಾನಂ ಯಜ್ಞಪೂರುಷ । 
ಯತ್ರ ಬ್ರಹ್ಮದಯೋ ದೇವಾಸ್ತತ್ರ ಗಚ್ಛ ಹುತಾಶನ ॥ 


76 


ಸಮಾಪನಮ್‌ 
ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ 'ತಪೋಯಜ್ಞಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹುತಾಶನ । 


ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಅನೇನ ಪ್ರಾತಃಸಾಯಂ ವೈಶ್ತ್ಷದೇವಹೋಮೇನ ಅಸ್ಥದ್ಯುರ್ವಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಹರಿಣೀಪತಿಃ ಶ್ರೀಪರಶುರಾಮಃ ಪ್ರೀಯತಾಂ ಪ್ರೀತೋ ಭವತು 
ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ॥ 
॥ ಇತಿ ಯಗ್ಗೇದೀಯ ವೈಶ್ವದೇವಃ ಸಂಪೂರ್ಣಮ್‌ ॥ 
LR Ss 


77 


ಬಲಿಹರಣ 


ಆಚಮ್ಯ , ಪ್ರಾಣಾನಾಯಾಮ್ಯ... ಪೂರ್ವೋಕ್ಷ ಏವಂಗುಣ ವಿಶೇಷಣ ವಿಶಿಷ್ಟಾಯಾಂ 


ಸತ್ರ 
ಶುಭತಿಥೌ ಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಂ ಬಲಿಹರಣಂ ಕರಿಷ್ಯೇ ॥। 


ಒಲೆಯ ದಕ್ಷಿಣಭಾಗದ ಭೂಮಿಯನ್ನು ತೊಳೆದು ವರ್ತುಲಾಕಾರದ ಮಂಡಲವನ್ನು 
ಮಾಡಿ ಪೂರ್ವದಿಂದ ಪ್ರಾರಂಭಿಸಿ ಚಕ್ರಾಕಾರವಾಗಿ ಬಲಿಹರಣವನ್ನು ಮಾಡಬೇಕು. 

ಓಂ ಸೂರ್ಯಾಯ ಸ್ವಾಹಾ | ಪ್ರಜಾಪತಯೇ ಸ್ಹಾಹಾ । ಅಗ್ಗಯೇ ಸ್ಥಾಹಾ । 
ಪ್ರಜಾಪತಯೇ ಸ್ವಾಹಾ । ಸೋಮಾಯ ವನಸ್ಪತಯೇ ಸ್ವಾಹಾ । ಅಗ್ನಿಷೋಮಾಭ್ಯಾಂ 
ಸ್ವಾಹಾ | ಇಂದ್ರಾಗ್ದಿಭ್ಯಾಂ ಸ್ವಾಹಾ । ದ್ಯಾವಾಪೃಥಿವೀಭ್ಯಾಂ ಸ್ವಾಹಾ । ಧನ್ನಂತರಯೇ 
ಸ್ಥಾಹಾ | ಇಂದ್ರಾಯ ಸ್ವಾಹಾ । ವಿಶ್ವೇಭ್ಯೋ ದೇವೇಭ್ಯಃ ಸ್ನಾಹಾ । ಬ್ರಹ್ಮಣೇ ಸ್ವಾಹಾ 
| ಅದ್ಭ್ಯಃ ಸ್ವಾಹಾ । ಓಷಧಿವನಸ್ಪತಿಭ್ಯಃ ಸ್ವಾಹಾ । ಗೃಹಾಯ ಸ್ವಾಹಾ । ಗೃಹದೇವತಾಭ್ಯಃ 


ಸ್ವಾಹಾ । ವಾಸ್ತುದೇವತಾಭ್ಯಃ ಸ್ವಾಹಾ ॥ 


ಇಂದ್ರಾಯ ಸ್ವಾಹಾ ॥ 
ಇಂದ್ರಪುರುಷೇಭ್ಯಃ ಸ್ಥಾಹಾ ॥ 
ಯಮಾಯ ಸ್ವಾಹಾ ॥ 
ಯಮಪುರುಷೇಭ್ಯ: ಸ್ವಾಹಾ ॥ 
ವರುಣಾಯ ಸ್ವಾಹಾ ॥ 
ವರುಣಪುರುಷೇಭ್ಯಃ ಸ್ಲಾಹಾ ॥ 
ಸೋಮಾಯ ಸ್ವಾಹಾ ॥ 
ಸೋಮಪುರುಷೇಭ್ಯ: ಸ್ವಾಹಾ ॥ 
ಬ್ರಹ್ಮಣೇ ಸ್ವಾಹಾ ॥ 
ಬ್ರಹ್ಮಪುರುಷೇಭ್ಯ: ಸ್ನಾಹಾ ॥ 
ವಿಶ್ವೇಭ್ಯೋ ದೇವೇಭ್ಯಃ ಸ್ವಾಹಾ ॥ 
ಸರ್ವೇಭ್ಯೋ ಭೂತೇಭ್ಯಃ ಸ್ವಾಹಾ ॥ 


ದಿವಾಚಾರಿಭ್ಯಃ ಸ್ವಾಹಾ ॥ 


ಚಕ್ರದ ಹೊರಗೆ ಪೂರ್ವಕ್ಕೆ 
(ಅದರ ಮೇಲ್ಭಾಗ) 
ಚಕ್ರದ ಹೊರಗೆ ದಕ್ಷಿಣಕ್ಕೆ 
(ಅದರ ಮೇಲ್ಭಾಗ) 
ಚಕ್ರದ ಹೊರಗೆ ಪಶ್ಚಿಮಕ್ಕೆ 
(ಅದರ ಮೇಲ್ಭಾಗ) 
ಚಕ್ರದ ಹೊರಗೆ ಉತ್ತರಕ್ಕೆ 
(ಅದರ ಮೇಲ್ಭಾಗ) 
ಚಕ್ರದ ಮಧ್ಯದಲ್ಲಿ 
(ಅದರ ಮೇಲ್ಭಾಗ) 
ಚಕ್ರಮಧ್ಯದ ಬಲಭಾಗ 
(ಅದರ ಮೇಲ್ಭಾಗ) 
ಚಕ್ರಮಧ್ಯದ ಎಡಭಾಗ 


78 


ನಕ್ತಂಚರೇಭ್ಯ: ಸ್ವಾಹಾ ॥ (ಅದರ ಮೇಲ್ಭಾಗ) 
ರಕ್ಷೋಭ್ಯ: ಸ್ವಾಹಾ ॥ | ಚಕ್ರದ ಹೊರಗೆ ಈಶಾನ್ಯ ಭಾಗ 
(ಅಪಸವ್ಯದಿಂದ) ಸ್ವಧಾ ಪಿತೃಭ್ಯಃ ಸ್ವಾಹಾ ॥ ಚಕ್ರದ ಹೊರಗೆ ಆಗ್ನೇಯ ಭಾಗ 

(ಕೈ ತೊಳೆದುಕೊಂಡು) ಸವ್ಯದಿಂದ 
ಶ್ಯಾಮಾಯ ಸ್ವಾಹಾ ॥ ಚಕ್ರದ ಹೊರಗೆ ನೈಯತ್ಯ ಭಾಗ 
ಶಬಲಾಯ ಸ್ವಾಹಾ ॥ ಚಕ್ರದ ಹೊರಗೆ ವಾಯವ್ಯ ಭಾಗ 
ಸನಕಾದಿಮನುಷ್ಯೇಭ್ಯೋ ಹಂತ ॥ (ಅದರ ಮೇಲ್ಭಾಗ) 


ಉಳಿದ ಸ್ವಲ್ಪ ಅನ್ನವನ್ನು ತೆಗೆದುಕೊಂಡು ಹೊರಗೆ ಹೋಗಿ- 
ಓಂ ಯೇ ಭೂತಾ: ಪ್ರಚರೆಂತಿ ದಿವಾನಕ್ಷಂ ಬಲಿಮಿಚ್ಛಂತೋ ವಿತುದಸ್ಯಪ್ರೇಷ್ಯಾಃ 
ತೇಭ್ಯೋ ಬಲಿಂ ಪುಷ್ಟಿಕಾಮೋ ಹರಾಮಿ ಮಯಿ ಪುಷ್ಟಿಂ ಪುಷ್ಟಿಪತಿರ್ದದಾತು ಸ್ವಾಹಾ॥। 
ಐಂದ್ರವಾರುಣವಾಯವ್ಯಾ ಯಾಮ್ಯಾ ವೈ ನೈಖುತ್ಯಾಶ್ಚಯೇ । 
ತೇ ಕಾಕಾಃ ಪ್ರತಿಗೃಹ್ಲಂತು ಭೂಮ್ಯಾಂ ಪಿಂಡಂ ಮಯೋಜ್ಜಿತಮ್‌ ॥ 
ಶ್ವತಾಂಡಾಲಭೂತಪತಿತವಾಯಸೇಭ್ಯಃ ಅನ್ನಂ ಭೂಮೌ ವಿಕಿರೇತ್‌ ॥। 


ಸ್ವಲ್ಪ ವೇಳೆ ಅತಿಥಿಗಳ ಸಲುವಾಗಿ ಪ್ರತೀಕ್ಷೆ ಮಾಡಿ (ಕಾಯ್ದು) ಕೈಕಾಲುಗಳನ್ನು 
ತೊಳೆದುಕೊಂಡು ಒಳಗೆ ಹೋಗಬೇಕು ಹಾಗೂ ಆಚಮನ ಮಾಡಬೇಕು. 


ಓಂ ಶಾಂತಾ ಪೃಥಿವೀ ಶಿವಮಂತರಿಕ್ಸಂ ದ್ಯರ್ನೋ ದೇವೀ ಅಭಯಂ ನೋ ಅಸ್ತು 
। ಶಿವಾ ದಿಶಃ ಪ್ರದಿಶ ಉದ್ದಿಶೋ ನ ಆಪೋ ವಿಶ್ವತಃ ಪರಿಪಾಂತು ಸರ್ವತಃ॥ ಓಂ 
ಶಾಂತಿಃ ಶಾಂತಿಃ ಶಾಂತಿಃ ॥॥ ಎಂದು ಹೇಳಬೇಕು. 


ಯಸ್ಯ ಸ್ಚೃತ್ಯಾ...... ಬಲಿಕ್ರಿಯಾದಿಷು ॥। ನ್ಯೂನಂ ಸಂಪೂರ್ಣತಾಂ ಯಾತು.... 
| ಮಂತ್ರಹೀನಂ.......... ರಮಾಪತೇ || ಯತ್ಛತಂ ತು ಮಯಾ ದೇವ ಪರಿಪೂರ್ಣಂ 
ತದಸ್ತುಮೇ । 


ಅನೇನ ಬಲಿಹರಣಕರ್ಮಣಾ ಭಗವಾನ್‌ ಮುಖ್ಯಪ್ರಾಣಾಂತರ್ಗತ ಶ್ರೀವಿಷ್ಣುಃ 
ಪ್ರೀಯತಾಂ ಪ್ರೀತೋ ಭವತು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ॥। 
LE 


79 


ಬಲಿಹರಣಚಕ್ರಮ್‌ 
ಪೂರ್ವ 


ಇಂದ್ರಪುರುಷೇಭ್ರಃ ಸಾಹಾ ೧೯ 
ದು ಕಶ" 
ಇಂದ್ರಾಯ ಸ್ವಾಹಾ 


NANCE 
ಜಸ್ಸಿ 
» ಸಿ 
೫ ಸ್ರ 
[2 
ಬ್ರಹ್ಮಪುರುಷೇಭ್ಯಃ ೨೭ ಇ 
ಸ 4 
[4 
PD ಬ್ರಾ ಗ ಕ 
ಗ್ರ ನಕ್ರಂಚಾರಿಭ್ಯಃ ೨೧ ಸರ್ವೇಭ್ಯೋ ಭೂತೇಭ್ಯಃ ೨೯ 2 ನ್ದ a 
KR; Bs 
3 ಈ ದಿವಾಚಾರಿಭ್ಯಃ ವಿಶ್ಲೇಭ್ಯೋ ದೇವೇಭ್ಯಃ ೨೮ ಸ > ಲೆ 
px ೩೦ 5] 
ಣೆ ಣೇ ೨೬ 
ಬ್ರಹ್ಮ ಟ್ಟ 


ಆಯೇಜ ೦೫೦೧೫ 
೬6 ತೇ [ಜಯಾ 
ಜಿ 


ಬ್ರಹ್ಮಯಜ 
8 ಇ 

ನಾಲ್ಕು ವೇದಗಳನ್ನು , ಆರು ವೇದಾಂಗಗಳನ್ನು , ಇತಿಹಾಸ ಪುರಾಣಗಳನ್ನು 
ಪಾರಾಯಣ ಮಾಡಿ ಜ್ಞಾನಪರಂಪರೆಯನ್ನು ನೀಡಿದ ಮಹನೀಯರನ್ನು 
ತೃಪ್ತಿಪಡಿಸುವ ಕಾರ್ಯವೇ ಬ್ರಹ್ಮಯಜ್ಞ.. ಕೃತಜ್ಞತಾಪೂರ್ವಕವಾಗಿ 
ಆಹುತಿರೂಪದಲ್ಲಿ ನೀಡುವುದೆ ಬ್ರಹ್ಮಯಜ್ಞ ತರ್ಪಣ. 
"ಯತ್‌ ಸ್ವಾಧ್ಯಾಯಮಧೀಯೀತ । ಏಕೈಕಾಮಪ್ಯೃಚಂ ಯಜುಸಾಮ ಚ ತದ್‌ 
ಬ್ರಹ್ಮಯಜ್ಞಂ ಸಂತಿಷ್ಠತೇ ॥॥' ಎಂಬ ಮಾತಿನಂತೆ ನಿತ್ಯವೂ ಅಧ್ಯಯನ- 
ಶೀಲನಾಗಿರಬೇಕು. ಕನಿಷ್ಠಪಕ್ತ ಒಂದೊಂದು ಖಕ್ಕುಗಳನ್ನಾದರೂ ಪಠಿಸಬೇಕು. 
ಇದನ್ನೇ ಬ್ರಹ್ಮಯಜ್ಞ ಎನ್ನುತ್ತಾರೆ. | 
ಪ್ರಾತಃಕಾಲದಲ್ಲಿ ಸಂಧ್ಯಾವಂದನೆಯಾದ ಬಳಿಕ ಬ್ರಹ್ಮಯಜ್ಞವನ್ನು ಮಾಡಬೇಕು. 
ಮಧ್ಯಾಹ್ನಕಾಲದಲ್ಲಿ ದೇವರ ಪೂಜೆಯನ್ನು ಮಾಡುವುದಾದರೆ 
ಪ್ರಾತಃಕಾಲದಲ್ಲಿಯೇ ಬ್ರಹ್ಮಯಜ್ಞವನ್ನು ಮಾಡಬಹುದು. 
ಸಂಧ್ಯಾವಂದನೆಯಾದ ಬಳಿಕ ದೇವರಪೂಜೆಯನ್ನು ಮಾಡುವ ಕ್ರಮವಿದ್ದರೆ, 


ದೇವರಪೂಜೆಯನ್ನು ಮುಗಿಸಿ ವೈಶ್ಚದೇವವಾದ ಮೇಲೆ ಬ್ರಹ್ಮಯಜ್ಞವನ್ನು 
ಮಾಡಬೇಕು. 


ತರ್ಪಣ ನೀಡುವ ನೀರು ಸುಗಂಧ ಭರಿತವಾಗಿರಬೇಕು. ಆದ್ದರಿಂದ 
ಹರಿನಿರ್ಮಾಲ್ಯದಲ್ಲಿಪುಷ್ಟ, ತುಳಸಿ, ದರ್ಭೆಗಳನ್ನು ಹಾಕಿಕೊಂಡು ತರ್ಪಣವನ್ನು 
ನೀಡಬೇಕು. 


ಭಗವಂತನಿಗೆ ಅಭಿಷೇಕ ಮಾಡಿದ ನಿರ್ಮಾಲ್ಯತೀರ್ಥದಿಂದಲೇ 
ಆಹಾರರೂಪವಾಗಿ ತರ್ಪಣವನ್ನು ನೀಡಬೇಕು. 

ಜನ್ನಾಷ್ಟಮೀ ಹಾಗೂ ಏಕಾದಶೀ ಮತ್ತು ಶ್ರವಣ ದ್ವಾದಶಿಗಳಲ್ಲಿ ಬ್ರಹ್ಮಯಜ್ಞವನ್ನು 
ಮಾಡಬಾರದು. ಅಶೌಚವಿದ್ದಾಗ, ದೀಕ್ಬಿತನಾದಾಗ, ನಾಂದಿ ಇಟ್ಟಾಗ 
ಬ್ರಹ್ಮಯಜ್ಞವನ್ನು ಮಾಡಬಾರದು. 


ಬ್ರಹ್ಮಯಜ್ಞದಲ್ಲಿ ಪಠಿಸುವ ಮಂತ್ರಗಳನ್ನು ಗುರುಗಳಿಂದ ಉಪದೇಶ 
ಪಡೆದಿರಲೇಬೇಕು. 


೧೦. 


81 


ಒಂದು ವೇಳೆ ಬ್ರಹ್ಮಯಜ್ಞ ಮಾಡದಿದ್ದರೆ ವಿದ್ಯೆಯು ಯಾತಯಾಮವಾಗುತ್ತದೆ. 
ಬ್ರಾಹ್ಮಣ್ಯ- ಬ್ರಹ್ಮವರ್ಚಸ್ಸುಗಳು ನಷ್ಟವಾಗುತ್ತದೆ. ತಪಸ್ಸು ಹಾನಿಯಾಗುತ್ತದೆ. 
ದೇವಯಣ-ಯಷಿಯಣ-ಆಚಾರ್ಯಖಯಣವು ಪರಿಹಾರವಾಗದೆ 
ಪಾಪಭಾಜನನಾಗುತ್ತಾನೆ. 

ಯಷಿತರ್ಪಣದಲ್ಲಿ ಉಲ್ಲೇಖಗೊಂಡ ಪ್ರತಿಯೊಬ್ಬ ಯಷಿಗಳೂ ಯಗ್ಗೇದ 
ಮಂಡಲದ ದೃಷ್ಟಾರರಾಗಿದ್ದಾರೆ ಹಾಗೂ ಎಲ್ಲಖಗ್ಟೇದಿಗಳಿಗೆ ಗುರುಗಳಾಗಿದ್ದಾರೆ. 
ನಾವು ನಿತ್ಯವೂ ಉಪಕಾರ ಪಡೆದುಕೊಳ್ಳುವ ಎಲ್ಲದೇವತೆಗಳಿಗೂ ತರ್ಪಣವನ್ನು 
ನೀಡಬೇಕು. ಜ್ಞಾನಪರಂಪರೆಯನ್ನುನೀಡಿದ ಎಲ್ಲಾಆಚಾರ್ಯ ಪುರುಷರಿಗೂ 
ತರ್ಪಣವನ್ನು ನೀಡಬೇಕು. ನಮ್ಮ ಪಾಪ-ಪುಣ್ಯಗಳಿಗೆ ಸಾಕ್ಷಿಯಾಗಿ ನಿಂತ 
ಯಮದೇವರಿಗೂ ಕೂಡ ತರ್ಪಣವನ್ನು ನೀಡಬೇಕು. 


ಏಕಾದಶಿಯ ದಿವಸ ತರ್ಪಣವನ್ನು ನೀಡದೆ ಕೇವಲ ಬ್ರಹ್ಮಯಜ್ಞದ ಮೊದಲ 
ಮಂತ್ರಗಳನ್ನು ಉಚ್ಚರಿಸಬಹುದಲ್ಲವೇ ಎಂದು ಪ್ರಶ್ನಿಸಬಾರದು. ಏಕೆಂದರೆ 
ಬ್ರಹ್ಮಯಜ್ಞದ ಸಂಕಲ್ಪವನ್ನು ಮಾಡಿ ಪಾರಾಯಣ ಮಾಡಲು ಪ್ರಾರಂಭಿಸಿದಾಗ 
ಆಯಾ ಶಾಸ್ತ್ರದ ಅಭಿಮಾನಿದೇವತೆಗಳಿಗೂ, ಆಹಾರ ನೀಡಿದಂತಾಗುತ್ತದೆ. 
ಆದ್ದರಿಂದ ಏಕಾದಶಿಯಂದು ಬ್ರಹ್ಮಯಜ್ಞದ ಕ್ರಮದಲ್ಲಿ ಮಂತ್ರವನ್ನು 
ಪಠಿಸಬಾರದೆಂದು ಜ್ಞಾನಿಗಳು ಹೇಳುತ್ತಾರೆ. ಬ್ರಹ್ಮಯಜ್ಞದ ಸಂಕಲ್ಪವನ್ನುಮಾಡದೆ 
ಹಾಗೆಯೇ ಪಾರಾಯಣ ಮಾಡಲು ಆತಂಕವಿಲ್ಲ. 


La A SS 


82 


ಬ್ರಹ್ಮಯಜ್ಞದ ಬಗ್ಗೆತಿಳಿಯಲೇಬೇಕಾದ ಅಪೂರ್ವ ವಿಚಾರ 


ಸಂಪ್ರದಾಯದಲ್ಲಿ ಬ್ರಹ್ಮಯಜ್ಞದ ಮಂತ್ರಗಳು ಇವೆಯೋ, ಅವುಗಳಿಗಿಂತ 
ವಿಭಿನ್ನವಾದ ಮಂತ್ರಗಳ ಪದ್ಧತಿಗಳನ್ನು ನೀವು ಇಲ್ಲಿ ಕಾಣಬಹುದು. ಇಲ್ಲಿಯ ತನಕ 
ಸಂಪ್ರದಾಯವಿಲ್ಲವನ್ನು ಸೇರಿಸಿದ್ದು ತಪ್ಪಲ್ಲವೇ? ಇದರಿಂದ ಸಂಪ್ರದಾಯವನ್ನು 
ಬಿಟ್ಟಂತಾಗುತ್ತದಲ್ಲವೇ? ಹಿಂದಿನವರು ಮಾಡದಿದ್ದನ್ನು ಹೊಸದಾಗಿ ಏಕೆ 
ಪ್ರಾರಂಭಿಸಬೇಕು? ಇತ್ಯಾದಿಯಾಗಿ ಪ್ರಶ್ನೆಗಳು ಇಲ್ಲಿ ಉದ್ಭವವಾಗುತ್ತದೆ. ಇದಕ್ಕೆ 
ಕಾರಣ ಹೀಗಿದೆ- 


ಬ್ರಹ್ಮಯಜ್ಞದಲ್ಲಿ ನಾವು ಎಲ್ಲವನ್ನೂ ಪಾರಾಯಣ ಮಾಡುವ ಕ್ರಮವನ್ನು 
ಇಟ್ಟುಕೊಳ್ಳಬೇಕು. ನಿತ್ಯವೂ ಯಗ್ಗೇದದ ಒಂದೇ ಮಂತ್ರವನ್ನು ಪಠಿಸುವುದಕ್ಕಿಂತ, 
ಒಂದೊಂದು ಹೊಸ ಮಂತ್ರಗಳನ್ನು ಪಠನೆ ಮಾಡುವ ಕ್ರಮವನ್ನು ರೂಢಿಸಿಕೊಳ್ಳುವುದೇ 
ಶ್ರೇಷ್ಠ. ಹೀಗೆ ಮಾಡುವುದರಿಂದ ಚತುರ್ವೇದಗಳ, ಷಡಂಗಿಗಳ, 
ಇತಿಹಾಸ-ಪುರಾಣಗಳ ಸಂಪೂರ್ಣ ಪಾರಾಯಣವನ್ನು ಜೀವನದಲ್ಲಿ 
ನಡೆಸಿದಂತಾಗುತ್ತದೆ. ಹೀಗೆ ಮಾಡಲು ಯಾರಿಗೂ ಸಮಯವಿಲ್ಲವಾದ್ದರಿಂದ ನಿತ್ಯವೂ 
ಹೇಳಿದ್ದನ್ನೇ ಹೇಳುತ್ತಿದ್ದಾರೆ. ಅದುವೇ ಸಂಪ್ರದಾಯವಾಗಿದೆ ಮತ್ತು ಸಂಪ್ರದಾಯದಲ್ಲಿ 
ಬಂದಿರುವ ಷಡಂಗಗಳ ವಾಕ್ಯವು ಎಲ್ಲಿ ಇವೆ ಎಂದು ಯಾರಿಂದಲೂ ಗುರುತಿಸಲು 
ಸಾಧ್ಯವಾಗುತ್ತಿಲ್ಲ. ಶಿಕ್ಷಾ ಗ್ರಂಥವನ್ನು ಉವಟನು ಬರೆದಿದ್ದಾನೆ. ಉವಟನ ಶಿಕ್ಲಾವನ್ನೇ 
ಇಲ್ಲಿಹೇಳುತ್ತಿದ್ದೇವೋ ಅಥವಾ ಬೇರೆ ಶಿಕ್ಚಾವನ್ನು ಹೇಳಿತ್ತಿದ್ದೇವೋ ತಿಳಿದಿಲ್ಲ. ಇದರಂತೆ 
ಪಾಣಿನೀ ವ್ಯಾಕರಣವನ್ನು ಬ್ರಹ್ಮಯಜ್ಞದಲ್ಲಿ ಉಪಯೋಗಿಸುತ್ತಾರೆ. ಪಾಣಿನೀ 
ವ್ಯಾಕರಣವನ್ನು ಶ್ರೀಮದಾಚಾರ್ಯರು ಎಲ್ಲಿಯೂ ಉಲ್ಲೇಖ ಮಾಡುವುದಿಲ್ಲ. 
ಛಂದಸ್ಸು ಪಿಂಗಳನಾಗನಿಂದ ರಚಿತವಾಗಿದೆ. ನಿರುಕ್ತವು ಯಾಸ್ಸನಿಂದ ರಚಿಸಲ್ಪಟ್ಟಿದೆ. 
ವೇದಾಂಗವಾದ ಔತಿಷ ಗ್ರಂಥವನ್ನು ಲಗದನು ಬರೆದಿದ್ದಾನೆ. 
ದಂಡನಾಥನಾರಾಯಣನು ನಿಘಂಟನ್ನು ಬರೆದಿದ್ದಾನೆ. ಈ ಯಾವ ವ್ಯಕ್ತಿಗಳನ್ನೂಕೂಡ 
ಶ್ರೀಮದಾಚಾರ್ಯರು ಉಲ್ಲೇಖ ಮಾಡುವುದಿಲ್ಲ. ಆದ್ದರಿಂದ ಇಲ್ಲಿ 
ಶ್ರೀಮದಾಚಾರ್ಯರು ಉಲ್ಲೇಖ ಮಾಡಿದ ಷಡಂಗ ವಾಕ್ಯಗಳನ್ನು ಸಂಗ್ರಹ ಮಾಡಿ 
ನೀಡಲಾಗಿದೆ ಮತ್ತು ಶ್ರೀಮದಾಚಾರ್ಯರಿಂದ ದೊರಕದ ಕೆಲವು ವಾಕ್ಯಗಳನ್ನೂ ಕೂಡ 
ನೀಡಲಾಗಿದೆ. ಶ್ರೀಮದಾಚಾರ್ಯರು ಎಲ್ಲಿ ಉಲ್ಲೇಖಿಸಿದ್ದಾರೆ ಎಂಬುದನ್ನೂ ಕೂಡ 
ನೀವು ಕಾಣಬಹುದು. ಶ್ರೀಮದಾಚಾರ್ಯರಿಂದ ಉಲ್ಲೇಖಿಸಲ್ಪಟ್ಟ ಯಾವುದೇ 


83 


ವಿವಾದವಿಲ್ಲದ ಷಡಂಗಗಳನ್ನೇ ಪಠಿಸಲು ನಮ್ಮಿಂದ ಸಾಧ್ಯವಾಗುತ್ತಿರುವಾಗ 
ಉಲ್ಲೇಖವೇ ಇಲ್ಲದ ಷಡಂಗಗಳನ್ನು ಪಠಿಸುವುದು ಹೆಚ್ಚು ಸೂಕ್ತವಲ್ಲ ಎಂದು 
ಅಭಿಪ್ರಾಯ. ಈ ನಿಟ್ಟಿನಲ್ಲಿಮಹಾಪ್ರಯತ್ನವನ್ನು ಪಟ್ಟುಎಲ್ಲವನ್ನೂಸಂಗ್ರಹಿಸಿ ವಿದ್ವಾನ್‌ 
ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರ ಬಳಿ ಅನುಮೋದನೆಯನ್ನು ಪಡೆದು 
ಉಪಕರಿಸಿದ ವಿದ್ವಾನ್‌ ಪಾಂಡುರಂಗ ಪಾಂಡುರಂಗಿ ಆಚಾರ್ಯರಿಗೆ ಅನಂತ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸಾಧಕರು ಇದರ ಸದುಪಯೋಗವನ್ನು 
ಪಡೆದುಕೊಳ್ಳಬೇಕು ಹಾಗೂ ಇಲ್ಲಿ ನೀಡಿದ ಶ್ರೀಮದಾಚಾರ್ಯರಿಂದ 
ಉಲ್ಲೇಖಗೊಂಡ ಹದಿನೆಂಟು ಪುರಾಣದ ಶ್ಲೋಕಗಳ ಪಾರಾಯಣವನ್ನೂ ಕೂಡ 
ಮಾಡಿ ಧನ್ಯರಾಗಬೇಕು. 


LR SS Ss 


ಅಥ ಬ್ರಹ್ಮಯಜ್ಞ 
ಕ ೪ ಇಗ 
ಆಚಮನ, ಪ್ರಾಣಾಯಾಮ, ದೇಶಕಾಲಾದಿಗಳನ್ನು ಉಚ್ಚರಿಸಿ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವೇದವ್ಯಾಸಪ್ರೇರಣಯಾ ಶ್ರೀವೇದವ್ಯಾಸ 


ಪ್ರೀತ್ಯರ್ಥಂ ಬ್ರಹ್ಮಯಜ್ಞೇನ ಯಕ್ಚ್ಯೇ, ದೇವ-ಯಷಿ-ಆಚಾರ್ಯ ಪಿತೃತರ್ಪಣಾಖ್ಯಂ 
ಕರ್ಮ ಕರಿಷ್ಯೇ ॥1 


ಓಂ ವಿದ್ಯುದಸಿ ವಿದ್ಯಮೇ ಪಾಪ್ಗಾನಮಮೃತಾತ್ತತ್ಯಮುಖ್ಯೆಮಿ ॥ 
ಈ ಮಂತ್ರದಿಂದ ಜಲವನ್ನು ಸ್ಪರ್ಶಿಸಿ ಎಡಗಾಲಿನ ಮೇಲೆ ಬಲಗಾಲನ್ನು ಇರಿಸಿ 
ದರ್ಭೆಯನ್ನು ಅಂಜಲಿಯಲ್ಲಿ ಮುಚ್ಚಿ ಹಿಡಿದು ಪೂರ್ವಭಾವಿಯಾಗಿ ಓಂಕಾರವನ್ನು, 


ವ್ಯಾಹೃತಿಯನ್ನು ಗಾಯತ್ರೀಮಂತ್ರವನ್ನು ಪಾದವಾಗಿಯೂ, ಅರ್ಧವಾಗಿಯೂ, ಪೂರ್ಣ 
ಯಕ್ಕಾಗಿಯೂ ಪಠಿಸಬೇಕು. 


ಓಂ ಭೂಃ । ತತ್ತವಿತುರ್ವರೇಣ್ಯಮ್‌ । ಭುವಃ ಭರ್ಗೋ ದೇವಸ್ಯ 
ಧೀಮಹಿ । ಸ್ವ ಧಿಯೋ ಯೋ ನಃ ಪ್ರಚೋದಯಾತ್‌ ॥ (ಪಾದಃ) 


ಓಂ ಭೂರ್ಭುವಃ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । ಸ್ವ 
ಧಿಯೋ ಯೋ ನಃ ಪ್ರಚೋದಯಾತ್‌ ॥ (ಅರ್ಧಃ) 

ಓಂ ಭೂರ್ಭುವಸ್ಥ; ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ। 
ಧಿಯೋ ಯೋ ನಃ ಪ್ರಚೋದಯಾತ್‌ ॥ (ಬುಕ) 

ಯಗ್ವೇದ- ಓಂ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವಮೃತ್ನಿಜಮ್‌ । 
ಹೋತೊರಂ ರತ್ತಧಾತಮಮ್‌ ॥। ಅಗ್ನಿ: ಪೂರ್ಪೇಭರ್ಸುಷಿಭಿರೀಡ್ಕೋ ನೂತನೈರುತ 
| ಸದೇವಾಂ ಏಹ ವೆಕ್ತಿ ॥ ಅಗನ ರಯಿಮಶ್ಚದತ್ಪೋಷಿಮೇವ ದಿವೇದಿವೇ । ಯಶಸೆಂ 
ವೀರವತ್ತಮಮ್‌ ॥ ಅಗ್ನೇ ಯಂ ಯಜ್ಞಮದಧ್ಜರಂ ವಿಶ್ವತಃ ಪರಿಭೂರಸಿ। ಸ ಇದ್ದೇವೇಷು 
ಗಚ್ಛತಿ ॥ ಅಗ್ನಿರ್ಹೋತಾ ಕವಿಕ್ರತು: ಸತೃಶ್ಚಿತ್ರತ್ರವಸ್ತಮ: | ದೇವೋ ದೇವೇಭಿರಾಗಮತ್‌ 
|| ಯದಂಗ ದಾಶುಷೇ ತ್ವಮಗ್ನೇ ಭದ್ರಂ ಕುಷ್ಯಸಿ | ತವೇತ್ರತತ್ಯಮಂಗಿರಃ॥। ಉಪ ತ್ಪಾಗ್ನೇ 


ಹ] 


ದಿವೇದಿವೇ ದೋಷಾವಸರ್ಧಿ- ಯಾವಯಮ್‌ । ನಮೋ ಭರಂತ ಏಮನಸಿ ॥ 


85 


ರಾಜಂತಮದ್ದರಾಣಾಂ ಗೋಪಾಮೃತಳ್ಯ ದೀದಿವಿಮ್‌ । ವರ್ಧಮಾನಂ ಸ್ಟೇ ದಮೇ ॥ 
ಸ ನಃ ಪಿತೇವ ಸೂನವೇಠಗ್ನೇ ಸೂಪಾಯನೋ ಭವ । ಸಚಿಸ್ಟಾನಃ ಸ್ಪಸ್ತಯೇ ॥ 
ಐತರೇಯಬ್ರಾಹ್ಮಣ- ಅಗ್ಗಿರ್ವೇ ದೇವಾನಾಮವಮೋ ವಿಷ್ಣುಃ ಪರಮಃ । 


ಆರಣ್ಯಕ- ಅಥ ಮಹಾವ್ರತಮ್‌ । ಏಷ ಪಂಥಾ । ಏತತ್‌ಕರ್ಮ । ಅಥಾತಃ ಸಂಹಿತಾಯಾ 
ಉಪನಿಷತ್‌ । ವಿದಾ ಮಘವನ್ನಿದಾ | ಮಹಾವ್ರತಸ್ಯ ಪಂಚವಿಂಶತಿ ಸಾಮಧೇನ್ಯಃ । 


ಆಶಲಾಯನಸೂತ್ರಮ್‌- ಅಥ್ಫೆತಸ್ಕ ಸಮಾಮಾಯಸ್ಸ 
ವ ಬ್‌ a py 
ಯಜುರ್ವೇದ- ಓಂ ಇಷೇ ತ್ಟೋರ್ಜೇತ್ಹಾ ವಾಯವಃ ಸ್ಫೋಪಾಯವಃ ಸ್ಹ ದೇವೊ 


ವಃ ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣ ಆ ಪ್ಯಾಯ _ಮಫ್ಲಿಯಾ 


ದೇವಭಾಗಮೂರ್ಜಸ್ರೀಃ ಪಯಸ್ಯತೀಃ ಪ್ರಜಾವತೀರನಮೀವಾ ಆಯಕ್ಷ್ಮಾ ಮಾ ವಃಸ್ಟೇನ 
ಈಶತ ಮಾರಘಶ“ಸೋ ರುದ್ರಸ್ಯ ಹೇತಿಃ ಪರಿವೋ ವೃಣಕ್ತು ಧ್ರುವಾ ಅಸ್ಮಿನ್‌ ಗೋ ಪತೌ 


ಗಾ 


ಸ್ಯಾತ ಬಹ್ಟೀರ್ಯಜಮಾನಸ್ಯ ಪಶೂನ್‌ ಪಾಹಿ ॥ ' 

ಸಾಮವೇದ- ಓಮ್‌ ಅಗ್ನ ಆ ಯಾಹಿ ವೀತಯೇ ಗ್ಮಣಾನೋ ಹವ್ಯ ದಾತಯೇ। 
ನಿ ಹೋತಾ ಸತ್ತಿ ಬರ್ಹಿಷಿ i 

ಅಥರ್ವ ವೇದ- ಓಮ್‌ ಶಂ ನೋ ದೇವಿರಭಿಷ್ಠಯ ಆಪೋ ಭವಂತು ಪೀತಯೇ। 
ಶಂ ಯೋರಭಿ ಸ್ರವಂತು ನಃ ॥ 


ಸಂಹಿತಾ ಪಾಠ ವಿಷ್ಠವೇ ನಮಃ ॥ 
ಪದಪಾಠ ವಿಷ್‌ ಣವೇ ನಮಃ ॥ 
ಕ್ರಮಪಾಠ ಎಷ್ಟವೇ ಣವೇ ನಮಃ ॥ 


ಶಿಕ್ಹಾ*- ಶೀಕ್ಷಾಂ ವ್ಯಾಖ್ಯಾಸ್ಯಾಮಃ | ವರ್ಣಸ್ಥರಃ । ಮಾತ್ರಾ ಬಲಮ್‌ | ಸಾಮ ಸಂತಾನಃ। 
ಇತ್ಯುಕ್ತಶೀಕ್ಷಾಧ್ಯಾಯಃ (ತೈತ್ತೀಯೋಪನಿಷತ್‌) (ಅಥ ಶಿಕ್ಷಾಂ ಪ್ರವಕ್ಷ್ಯಾಮಿ......) 
ಹ ಇಲ್ಲಿಯ ತನಕ ಸಂಪ್ರ ಪ್ರದಾಯದಲ್ಲಿ ಬಂದಿರುವುದನ್ನು ಬೋಲ್ಡ್‌ ಅಕ್ಷರಗಳಲ್ಲಿ ನೀಡಲಾಗಿದೆ. 


ಶ್ರೀಮದಾಚಾರ್ಯರಿಂದ ಉಲ್ಲೇಖಿತವಾದ ಪ್ರಮಾಣ ಶ್ಲೋಕಗಳನ್ನು ಮೊದಲು ನೀಡಿ 
ಸಂಪ್ರದಾಯದಲ್ಲಿ ಬಂದಿರುವ ವಾಕ್ಯಗಳನ್ನು ಬೋಲ್ಡ್‌ ಮಾಡಿ ನೀಡಲಾಗಿದೆ. 


ದ್ವಿತೀಯಾರ್ಥೇ ತೃತೀಯಾರ್ಥೇ ಚತುರ್ಥಾರ್ಥೇ ಚ ಸಪ್ತಮೀ । 
ಪಂಚಮ್ಯರ್ಥೇ ಚ ಸಂಪ್ರೋಕ್ತಾ ವಿಷಯೇತಿ ಚ ತಾಂ ವಿದುಃ ॥ 
(ವೃದ್ಧಿರಾದೈಚ್‌ ........ |) 


ಮಹಾನ್ನಹೀಯಸಾಮಾದಿ ಬ್ರೂಯಾದತ್ಯುತ್ತಮೋತ್ತಮಂ | 
ಯತ್ರಾಧಿಕಂ ವದೇತ್‌ ಕಿಂಚಿಜ್ಜೇಯೋ5ರ್ಥಸ್ತತ್ರ ಚಾಧಿಕಃ ॥ 


ಛಂದಸ್ತು ನವಪಾದಂ ಯಜ್ಞಗದಿತ್ಯುಚ್ಕತೇ ಬುಧ್ಧೆಃ । 
ಛಂದಸ್ತು ನವ ಪಾಠಂ ಭಾ.ತ. ೧೧-೨೧-೪೧ 
(ಮಯರಸತಜಭನಲಗಸಮ್ಮಿತಂ........ |) 


ನಮೋ ನಮೋ ಜ್ಯೋತಿರ್ಲೋಕಾಯ ಕಾಲಾಯಾಸಾ- 
ಯಾನಿಮಿಷಾಂ ಪತಯೇ ಮಹಾಪುರುಷಾಯ ಧೀಮಹಿ ॥ 
(ಭಾ.೫.೨೨.೩೧) (ಪಂಚ ಸಂವತರಮಯಂ........ |) 


ಮಾಲಿನೀ ಶಾಲಿನೀ ಕಾಲ್ಯಾ ಚಾರ್ಯಾ, ಭಾರ್ಯೇತಿ ಚೋಚ್ಯತೇ॥ 
(ಭಾ.ತಾ.ನಿ. ೩.೨೫.೧) (ಗೌ: ಗ್ಮಾಜ್ಮಾಕ್ಟ್ಟಾ..... |) 


ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ 
ಓಂ ಅಥಾತೋ ದೈವೀಮೀಮಾಂಸಾ ಓಂ 
ಓಂ ಅಥಾತೋ ಧರ್ಮಜಿಜ್ಞಾಸಾ ಓಂ 


ಪ್ರಾಜಾಪತ್ಯಬ್ರಹ್ಮಚರ್ಯಮೇಕಭಾರ್ಯಾತುಗಾಮಿತಾ ॥ 
(ಭಾ.ತಾ. ೩.೧೩.೪೨) (ಯೋಗೀಶ್ಚರಂ ಯಾಜ್ಞವಲ್ಮ್ಯಂ..... |) 


ನಾರಾಯಣಂ ಸುರಗುರುಂ ಜಗದೇಕನಾಥಂ 

ಭಕ್ತಪ್ರಿಯಂ ಸಕಲಲೋಕನಮಸ್ಥತಂ ಚ । 
ತೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ 

ವಂದೇ ಭವಫ್ಹಮಮರಾಸುರಸಿದ್ಧವಂದ್ಯಮ್‌ ॥ 

ನಾರಾಯಣಂ ನಮಸ್ಫತ್ಯ ನರಂ ಚೈವ ನರೋತ್ತಮಮ್‌ । 
ದೇವೀಂ ಸರಸ್ಪತೀಂ ವ್ಯಾಸಂ ತತೋ ಜಯಮುದೀರಯೇತ್‌ ॥ 


87 


ಭಾಗವತ ಜನ್ಮಾದ್ಯಸ್ಯ ಯತೋತನ್ನಯಾದಿತರತಶ್ಸಾರ್ಥೇಷಭಿಜ್ಞ:ಃ ಸ್ವರಾಟ್‌ 
ತೇನೇ ಬ್ರಹ್ಮಹೃದಾ ಯ ಆದಿಕವಯೇ ಮುಹ್ಯಂತಿ ಯಂಸೂರಯಃ। 
ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರತ್ರಿಸರ್ಗೋ ಮೃಷಾ 
ಮ್ನಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ॥ 


ಅಣುಭಾಷ್ಯ ನಾರಾಯಣಂ ಗುಣೈೆಸರ್ವೈರುದೀರ್ಣಂ ದೋಷವರ್ಜಿತಮ್‌ । 
ಜ್ಞೇಯಂ ಗಮ್ಯಂ ಗುರೂಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೇ ॥ 
ನಮೋ ನಮೋಠ5ಶೇಷದೋಷದೂರಪೂರ್ಣಗುಣಾತ್ಮನೇ I 
ವಿರಿಂಚಿಶರ್ವಪೂರ್ವೇಡ್ಯವಂದ್ಯಾಯ ಶ್ರೀವರಾಯತೇ॥ 


ಓಂ ತಚ್ಚಂಯೋರಾವೃಣೀಮಹೇ I ಗಾತುಂ ಯಜ್ಞಾಯ I ಗಾತುಂ ಯಜ್ಞ ಪತಯೇ 
I ದೈವೀ ಸಸ್ತಿರಸ್ತ ನಃ । ಸಸ್ತಿರ್ಮಾನುಷೇಭ್ಯಃ | ಊರ್ಧ್ವಂ ಜಿಗಾತು ಭೇಷಜಮ್‌ | 
ಶಂನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ || 


ಓಂ ನಮೋ ಬ್ರಹ್ಮಣೇ ನಮೋ ಆಸ್ತ ಗಯೇ ನಮಃ ಪೃಥಿವೈೆ ಬೆ ನಮ ಓಷಧೀಭ್ಯಃ 
| ನಮೋ ವಾಚೇ ನಮೋ ವಾಚಸ್ತತಯೇ ನಮೋ ವಿಷ್ಣವೇ ಮಹತೇ ಕರೋಮಿ ॥ 
ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 


ಈ ಮಂತ್ರವನ್ನು ಮೂರಾವರ್ತಿ ಪಠಿಸಬೇಕು. 
ಸಮಯ ಮಾಡಿಕೊಂಡು ಕೆಳಗಿನ ಎಲ್ಲಾ ಸ್ತೋತ್ರಗಳನ್ನು ಪಠಿಸಬೇಕು 
ಮತ್ಸ್ಯಪುರಾಣ ಹರಿಸ್ತಾಪಸನಾಮಾಸೌ ಜಾತಸ್ತಪಸಿ ಮೈ ಮನುಃ ಮನಃ । 
ಗಜೇಂದ್ರಂ ಮೋಚಯಾಮಾಸ ಸಸರ್ಜ ಚ ಜಗದ್ವಿಭುಃ ॥ 
(ಭಾ.ತಾ.ನಿ. ೨.೭.೧೬) 


ಮಾರ್ಕಂಡೇಯ ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಃ । 
ಪುರಾಣ ಆಯುಧಾನಾಂ ಯಥಾ ವಜ್ರಮೋಷಧೀನಾಂ ಯಥಾ ಯವಾಃ । 
ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಮ್‌ ॥॥ 
(ತಾ.ನಿ.೨.೫೨) 


ಭವಿಷ್ಯತ್‌ ಪುರಾಣ ಅಶರೀರಸ್ಯ ಜೀವಸ್ಯ ಶರೀರೋತ್ತತ್ತಿಕಾರಣಮ್‌ । 
ಈಶ್ತರೇಚ್ಛಾ ಪ್ರಾಥಮಿಕಾ ತಾಂ ವಿನಾ ನಹಿ ಕಿಂಚನ । 


88 


ಬ್ರಾಹ್ಮ ಪುರಾಣ 


ಬ್ರಹ್ಮಾಂಡ ಪುರಾಣ 


ಬ್ರಹ್ಮವೈವರ್ತ 
ಪುರಾಣ 


ವಾರಾಹ ಪುರಾಣ 


ವಾಮನ ಪುರಾಣ 


ವಿಷ್ಣುಪುರಾಣ 
ವಾಯು ಪುರಾಣ 


ಅಗ್ನಿ ಪುರಾಣ 


ದ್ವಿತೀಯಾ ಪ್ರಕೃತಿಃ ಪ್ರೋಕ್ತಾ ತದ್ರೂಪಾ ಹಿ ಗುಣಾಸ್ಪಯಃ ॥1 
(ಭಾ.ತಾ.ನಿ.೨-೯-೩) 

ಕುಮಾರೋ ನಾಮ ಭಗವಾನ್‌ ಸ್ವಯಂ ಸ್ವಸ್ಥಾದಜಾಯತ | 

ದಿದೇಶ ಬ್ರಹ್ಮಣೇ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭುಃ । 

ಯಸ್ಮಾತ್‌ ಸನತ್ಯುಮಾರಶ್ಚಬ್ರಹ್ಮಚರ್ಯಮಪಾಲಯತ್‌ | 

ಯಃ ಸ್ನಾಹೋಃ ಸ್ಥಾಣುತಾಂ ಪ್ರಾದಾತ್‌ ಭಗವಾನವ್ಯಯೋ ಹರಿಃ॥ 

(ಭಾ.ತಾ.ನಿ.೧.೩.೬) 

ಮೋಹನಾರ್ಥಂ ದಾನವಾನಾಂ ಬಾಲರೂಪೀ ಪರಃಸ್ಥಿತಃ I 

ಪುತ್ರಂ ತಂ ಕಲ್ಹಯಾಮಾಸ ಮೂಢಬುದ್ಧಿರ್ಜಿನಃ ಸ್ವಯಮ್‌ । 

ತತಃ ಸಮ್ಮೋಹಯಾಮಾಸ ಜಿನಾದ್ಯಾನಸುರಾಂಶಕಾನ್‌ । 

ಭಗವಾನ್‌ ವಾಗ್ಧಿರುಗ್ರಾಭಿರಹಿಂಸಾ ವಾಚಿಭಿರ್ಹರಿ: ॥ 
(ಭಾ.ತಾ.ನಿ.೧.೩.೨೪) 

ನಾಹಂನ ಚ ಶಿವೋನೇ ಚ ತಚ್ಚಕ್ಟೇಕಾಂಶಭಾಗಿನಃ | 

ಬಾಲಃಕ್ರೀಡನಕೈರ್ಯದ್ದತ್‌ ಕ್ರೀಡತೇಶಸ್ಕಾಭಿರಚ್ಯುತಃ ॥1 


ವಿರುದ್ಧಶಾಕಯೋ ಯಸ್ಯ ನಿತ್ಯಾ ಯುಗಪದೇವ ಚ । 
ತಸ್ಯೈ ನಮೋ ಭಗವತೇ ವಿಷ್ಣವೇ ಸರ್ವಜಿಷ್ಠವೇ ॥ 
(ಭಾ.ತಾ.ನಿ.೪.೧೭.೩೪) 
ಯತ್‌ಸ್ಥಾನತ್ವಾದಿದಂ ಚಕ್ಷುರಸಂಗಂ ಸರ್ವವಸ್ತುಭಿಃ।.. 
ಸ ವಾಮನಃ ಪರೋತಸ್ಕಾಕಂ ಗತಿರಿತ್ಯೇವ ಚಿಂತಯೇತ್‌ ॥॥ 
(ಬ್ರ.ಸೂ.ಭಾ.೧.೭.೧೪) 
ಪ್ರಕೃತಿ ಪುರುಷಶ್ಚೆವ ನಿತ್ಯೌಕಾಲಶ್ಚಸತ್ತಮ ॥ 
(ಗೀ.ಭಾ.೨.೧೬) 


ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ | 
ಯಸ್ಯ ಆಸ್ಕಕಮಲಗಲಿತಂ ವಾಜ್ಯಯಮಮೃತಂ ಜಗತ್ತಿಬತಿ॥॥ 


ಶ್ರೀರೇವ ಲೋಕರೂಪೇಣ ವಿಷ್ಣೋಸ್ಟಿಷ್ಠತಿ ಸರ್ವದಾ । 
ಅತೋ ಹಿ ವೈಷ್ಣವಾ ಲೋಕಾ ನಿತ್ಯಾಸ್ತೇ ಚೇತನಾ ಅಪಿ ॥ 
(ಗೀ.ತಾ.೧೮.೬೨) 


ನಾರರ ಪುರಾಣ 


ಪದ್ಮಪುರಾಣ 


ಲಿಂಗ ಪುರಾಣ 


ಗರುಡ ಪುರಾಣ 


ಕೂರ್ಮ ಪುರಾಣ 


ಸ್ಕಾಂದ ಪುರಾಣ 


89 


ಸತ್ಯಂ ಸತ್ಯಂ ಪುನಃಸತ್ಯಂ ಶಪಥೈಶ್ಚ್ವಾಪಿ ಕೋಟಭಿಃ । 
ವಿಷ್ಣುಮಾಹಾತ್ಮ್ಯಲೋಕಸ್ಯ ವಿಭಕ್ತಸ್ಯ ಚಕೋಟಧಾ । 
ಪುನಶ್ಚಾನಂತಧಾ ತಸ್ಯ ಪುನಶ್ಚಾಪಿ ಹ್ಯನಂತಧಾ । 
ನೈಕಾಂಶಸಮಮಾಹಾತ್ಮ್ಯಾಃ ಶ್ರೀಶೇಷ ಬ್ರಹ್ಮಶಂಕರಾಃ ॥1 


ಕಪಿಲೋ ವಾಸುದೇವಾಖ್ಯಸ್ತಂತ್ರಂ ಸಾಂಖ್ಯಂ ಜಗಾದ ಹ । 
ಬ್ರಹ್ಮಾದಿಭ್ಯಶ್ಚದೇವೇಭ್ಯೋ ಬೃಗ್ಯಾದಿಭ್ಯಸ್ತಥೈವ ಚ। . 
ತಥೈವಾಸುರಯೇ ಸರ್ವಂ ವೇದಾರ್ಥೈರುಪಬ್ಬಂಹಿತಮ್‌ । 
ಸರ್ವವೇದವಿರುದ್ಧಂ ಚ ಕಪಿಲೋತನ್ಯೋ ಜಗಾದ ಹ । 
ಸಾಂಖ್ಯಮಾಸುರಯೇತನ್ಯಸ್ಥೈ ಕುತರ್ಕಪರಿಬ್ಬಂಹಿತಮ್‌ ॥ 


ಅಜಾಮೇಕಾಂ ಲೋಹಿತಶುಕ್ಗಕೃಷ್ಣಾಂ ವಿಶ್ವಪ್ರಜಾಂ 
ಸೃಜಮಾನಾಂ ಸರೂಪಾಮ್‌ । 

ಅಜೋಹಂ ಮಾಂ ವಿದ್ಧಿ ತಂ ವಿಶ್ವರೂಪಂ ಗಾಯತ್ರೀಂ 
ಗಾಂ ವಿಶರೂಪಾಂ ಹಿ ಬುಧ್ಯಾ ॥ * 


ಸ್ವಿರೂಪಕ್ಷೆವ ಪುಂರೂಪೋ ಯಸ್ಮಾನ್ನಾರಾಯಣ: ಸ್ಥಿತಃ | 
ಪುಮಾನ್‌ ಸ್ವ್ರೀಚೇತಿ ವಾಚ್ಯೋ5ತೋ ವೈಲಕ್ಷಣ್ಯಾನ್ನಚೋ5 ಚೃತೇ॥ 
ವಿಷ್ಣೋರ್ನಪುಂಸಕಾಕಾರೋ ನೈವಾಸ್ತಿ ಕ್ಷಚನ ಪ್ರಭೋಃ । 

ತಥಾ: ಪ್ಯರಾಗಾಕೃಷ್ಣಶ್ವಾತ್‌ ತಚ್ಛಚ್ಛೆ ರೈರಪಿ ಕಥ್ಯತೇ ॥1 


(ಐತರೇಯ ಭಾಷ್ಯ) 


ಅಧಿಕಸ್ಯ ಸಮಸ್ಯಾಪಿ ಸ್ತತಂತ್ರಸ್ಯ ಚ ವರ್ಜನಾತ್‌ । 
ಏಕ ಏವಾ$ ದ್ವಿತೀಯೋತಸೌ ನ ಶಾಸ್ಯಜನವರ್ಜನಾತ್‌ || 
(ಭಾ.ತಾ.ನಿ.೧೦.೧೬.೩೧) 


ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೇ । 
ಅಷ್ಟಾದಿಂಶೇ ಯುಗೇ ಕೃಷ್ಣಃ ಸತ್ಯವತ್ಯಾಮಜಾಯತ । 
ವ್ಯಾಸಾಚಾರ್ಯಸ್ತು ಪೂರ್ವೇಷು ಚರಮೇ ಸ್ವಯಮೇವ ತು। 
ವಿವ್ಯಾಸ ವೇದಾಂಶ್ಚ್ಟಕ್ರೇ ಚ ಭಾರತಂ ವೇದಸಂಮಿತಮ್‌ ॥ 
(ಭಾ.ತಾ.ನಿ.೨.೭.೩೬) 


ಕಾಪಿಲೇಯ 


ಪಂಚರಾತ್ರ 


ನರಸಿಂಹಪುರಾಣ 


ಸರ್ವತ್ರ ಸರ್ವಕೃಚ್ಚಾಪಿ ಹಯಗ್ರೀವಾದಿರೂಪಕಃ । 

ಜಾನಾದಿರಕಕೋ ವಿಷುರ್ಜಾಮದಗಾ ದಿರೂಪವಾನ್‌ । 

ಜವ ಎ ಣ ರೆ 

ಜಾನಾದ್ಯುತ್ಪಾದಕೇ ನಿತ್ಯಂ ಕೃಷ್ಣಾದಿದೋಷನಾಶಕ: ॥ 

ಇದಾ pt) ಲ ಣ 

ತ್ಯಕ್ತ್ವಾ ದೇಹಾದ್ಯಾತ್ಮಭಾವಂ ಜೀವರೂಪೇ ಹೃದಿ ಸ್ಥಿತೇ । 

ದೃಷ್ಟಾತ್ಯಭಾವಂ ತಂ ಚಾಪಿ ಹರಿಪಾದಾಬ್ದಸಂಸ್ಥಿತಮ್‌ I 

ಯದಾ ಪಶ್ಯತ್ಯಾಪರೋಕ್ಚ್ಯಾತ್‌ ತದಾ ಮುಕ್ತಿಂ ವ್ರಜತ್ಯಸೌ ॥ 
(ಭಾ.ತಾ.ನಿ.೩.೧೦.೩೩) 


ಸದಾ ಸರ್ವಗುಣಾಢ್ಯತ್ವಾತ್‌ ಸತ್ವೋ ವಿಷ್ಣುರುದೀರ್ಯತೇ ॥ 
(ಭಾ.ತಾ.ನಿ.೩.೨೬.೩೩) 

ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀಬ್ರಹ್ಮ ಸಗುಣಾ ಸ್ಮೃತಾಃ ॥ 
(ಭಾ.ತಾ.ನಿ.೩.೧೭.೧೬) 

ಸಾಕ್ಟಾತ್‌ ಶ್ರೀಸ್ತು ಹರೇರೂಪಮಿಂದಿರಾ ತು ತದಾಶ್ರಯಾತ್‌ ॥ 
(ಭಾ.ತಾ.ನಿ.೩.೩೯.೨೯) 

ಶ್ರೀದೇವೀ ವೇಣುಮಾವಿಶ್ಯ ರೇಮೇ ಕೃಷ್ಣಮುಖಾಂಬುಜೇ । 

ಪಪೌ ಚ ತದ್ಧತಂ ಗೀತಂ ಸುರಾ ಇತರಭಾಂಡಗಾಃ ॥ 
(ಭಾ.ತಾ.ನಿ.೧೦.೧೯.೭) 

ಸ್ಲಿತಪ್ರಜಾಸ್ಕಾಪಿ ಕಾರ್ಯೋ ದೇಹಾದಿರ್ದ್ವಶ್ಯತೇ ಯದಾ । 

€. ಳೆ ಲ ಶೆ 

ಸ್ವಧರ್ಮೋ ಮಮ ತುಷ್ಟ್ಯರ್ಥಂ ಸಾಹಿ ಸರ್ವೈರಪೇಕ್ಷಿತಾ || 

(ಗೀ.ಭಾ.೩.೧೭) 

ಧ್ಯೇಯಃ ಸದಾ ಸವಿತೃಮಂಡಲಮಧ್ಯವರ್ತಿೀ 

ನಾರಾಯಣಃ ಸರಸಿಜಾಸನಸನ್ನಿವಿಷ್ಟು | 

ಕೇಯೂರವಾನ್‌ ಮಕರಕುಂಡಲವಾನ್‌ ಕಿರೀಟೀ 

ಹಾರೀ ಹಿರಣ್ಮಯವಪುಃ ಧೃತಶಂಖಚಕ್ರಃ ॥1 


€ ಪಾಪಾನಮತಾತತ್ತಮುಪಾಗಾಮ್‌ ॥ 
ಲ್ಲ ಬ್‌ ಖಿ 


(ಎಂದು ನೀರನ್ನು ಪ್ರೋಕ್ಟಿಸಿಕೊಳ್ಳಬೇಕು) 


9] 


ದೇವತರ್ಪಣಮ್‌ (ಸವ್ಯದಿಂದ) 

ಓಂ ಅಗ್ನಿಸ್ಪಪ್ಯತು । ವಿಷ್ಣುಸ್ಸಪ್ಯತು | ಪ್ರಜಾಪತಿಸೃಪ್ಯತು । ಬ್ರಹ್ಮಾ ತೃಪ್ಯತು । 
ವೇದಾಸ್ತಪ್ಯಂತು । ದೇವಾಸ್ಪಪ್ಯಂತು | ಯಷಯಸ್ಪಪ್ಯಂತು | ಸರ್ವಾಣಿ ಛಂದಾಂಸಿ 
ತೃಪ್ಯಂತು। ಓಂಕಾರಸೃಪ್ಯತು | ವಷಟ್ಕಾರಸೃಪ್ಯತು | ವ್ಯಾಹೃತಯಸ್ಪಪ್ಯಂತು । ಸಾವಿತ್ರೀ 
ತೃಪ್ಯತು । ಯಜ್ಞಾಸೃಪ್ಯಂತು | ದ್ಯಾವಾಪೃಥಿವ್ಯೌ ತೃಪ್ಯೇತಾಮ್‌ । ಅಂತರಿಕ್ಟಾಣಿ ತೃಪ್ಯಂತು 
| ಅಹೋರಾತ್ರಾಣಿ ತೃಪ್ಯಂತು | ಸಾಂಖ್ಯಾಸ್ತಪ್ಯಂತು | ಸಿದ್ಧಾಸ್ಫಪ್ಯಂತು | ಸಮುದ್ರಾಸ್ಕಪ್ಯಂತು 
| ನದ್ಯಸ್ಸಪ್ಯಂತು । ಗಿರಯಸ್ಸಪ್ಯಂತು । ಕ್ಷೇತ್ರೌಷಧಿವನಸ್ಪತಿಗಂಧರ್ವಾಪ್ಗರಸೃಪ್ಯಂತು । 
ನಾಗಾಸ್ಪಪ್ಯಂತು | ವಯಾಂಸಿ ತೃಪ್ಯಂತು | ಗಾವಸ್ಪಷ್ಯಂತು । ಸಾಧ್ಯಾಸೃಪ್ಯಂತು । 
ವಿಪ್ರಾಸ್ಪಪ್ಯಂತು। ಯಕ್ಚಾಸ್ಪಪ್ಯಂತು ರಕ್ಷಾಂಸಿ ತೃಪ್ಯಂತು । ಭೂತಾನಿ ತೃಪ್ಯಂತು । 
ಏವಮಂತಾನಿ ತೃಷ್ಯಂತು ॥ 

(ಹೀಗೆ ದೇವತರ್ಪಣವನ್ನು ಸವ್ಯದಿಂದ ಬಲಗೈಯ ಬೆರಳ ತುದಿಗಳಿಂದ 


ಒಂದುಬಾರಿ ಕೊಡಬೇಕು). 
ಯಷಿತರ್ಪಣಮ್‌ 
(ಮಾಲಾಕಾರದಿಂದ ತೃಪ್ಯಂತು ತೃಪ್ಯಂತು ಎಂದು'ಎರಡು ಬಾರಿ ತರ್ಪಣ) 


ಓಂ ಶತರ್ಚಿನಸ್ಪಪ್ಯಂತು । ಮಾಧ್ಯಮಾಸ್ಪಪ್ಯಂತು । ಗೃತ್ತಮದಸ್ಪಪಷ್ಯತು । 
ವಿಶಾಮಿತ್ರಸ್ಪಪ್ಯತು । ವಾಮದೇವಸ್ಪಪ್ಯತು । ಅತ್ರಿಸ್ಪಪ್ಯತು । ಭರದ್ವಾಜಸೃಪ್ಯತು | 


ವ ಮಿ 
ವಸಿಷ್ಠಸ್ತಪೃತು | ಪ್ರಗಾಥಾಸ್ಪಪ್ಯಂತು । ಪಾವಮಾನ್ಯಸ್ಸಪ್ಯಂತು । ಕ್ಪುದ್ರಸೂಕ್ತಾಸ್ಪಪ್ಯಂತು ॥| 


ಮಹಾಸೂಕ್ತಾಸ್ಫಪ್ಯಂತು | ಸನಕಸೃಪ್ಯತು । ಸನಂದನಸ್ಪಪ್ಯತು | ಸನತ್ಸುಜಾತಸೃಪ್ಯತು । 
ಸನಾತನಸ್ಪಪ್ಯತು । ಸನತ್ಯುಮಾರಸ್ಪಪ್ಯತು | ಕಪಿಲಸ್ಪಪ್ಯತು | ಓಳ್ವರಿಸೃಪ್ಯತು । ಆಸುರೀ 
ತೃಪ್ಯತು। ಪಂಚಶಿಖಾಸ್ತಪ್ಯಂತು ॥ 
ಹೀಗೆ ಯಷಿತರ್ಪಣವನ್ನು ಯಜ್ಞೋಪವೀತವನ್ನು ಮಾಲಾಕಾರವಾಗಿ ಹಾಕಿಕೊಂಡು 
ಬಲಗೈಯ ಕಿರುಬೆರಳ ತಳದಿಂದ ಎರಡುಬಾರಿ ತರ್ಪಣ ಕೊಡಬೇಕು. 
ಆಚಾರ್ಯ ತರ್ಪಣಮ್‌ 
(ತೃಪ್ಯಂತು, ತರ್ಪಯಾಮಿ ಎಂಬುದನ್ನು ಮೂರು ಬಾರಿ ಹೇಳಬೇಕು. ಅಧಿಕಾರಿಗಳು 
ಅಪಸವ್ಯದಿಂದ ಅನಧಿಕಾರಿಗಳು ಸವ್ಯದಿಂದ ತರ್ಪಣ ನೀಡಬೇಕು) 
ಓಂ ಸುಮಂತು-ಜೈಮಿನಿ-ವೈಶಂಪಾಯನ-ಪೈಲ-ಸೂತ್ರ-ಭಾಷ್ಯ-ಭಾರತ- 
ಮಹಾಭಾರತ-ಧರ್ಮಾಚಾರ್ಯಾಸೃಪ್ಯಂತು । ಜಾನಂತಿ-ಬಾಹವಿ-ಗಾರ್ಗ್ಯ-ಗೌತಮ- 
ಶಾಕಲ್ಯ-ಬಾಭ್ರವ್ಯ-ಮಾಂಡವ್ಯ-ಮಾಂಡೂಕೇಯಾ ಸೃಪ್ಯಂತು । ಗಾರ್ಗೀವಾಚಕ್ಷವೀ 
ತೃಪ್ಯತು | ವಡವಾ ಪ್ರಾತಿಥೇಯೀ ತೃಷ್ಯತು । ಸುಲಭಾ ಮೈತ್ರೇಯೀ ತೃಪ್ಯತು | ಕಹೋಳಂ 
ತರ್ಪಯಾಮಿ । ಕೌಷೀತಕಂ ತರ್ಪಯಾಮಿ | ಮಹಾಕೌಷೀತಕಂ ತರ್ಪಯಾಮಿ । 


92 


ಭರದಾಜಂ ತರ್ಪಯಾಮಿ । ಪೈಂಗ್ಯಂ ತರ್ಪಯಾಮಿ । ಮಹಾಪೈಂಗ್ಯಂ ತರ್ಪಯಾಮಿ 
| ಸುಯಜ್ಞಂ ತರ್ಪಯಾಮಿ । ಸಾಂಖ್ಯಾಯನಂ ತರ್ಪಯಾಮಿ । ಐತರೇಯಂ 
ತರ್ಪಯಾಮಿ । ಮಹೈತರೇಯಂ ತರ್ಪಯಾಮಿ । ಶಾಕಲಂ ತರ್ಪಯಾಮಿ । ಬಾಷ್ಕಲಂ 
ತರ್ಪಯಾಮಿ । ಸುಜಾತವಕ್ಟಂ ತರ್ಪಯಾಮಿ | ಔದವಾಹಿಂ ತರ್ಪಯಾಮಿ । 
ಮಹೌದವಾಹಿಂ ತರ್ಪಯಾಮಿ | ಸೌಜಾಮಿಂ ತರ್ಪಯಾಮಿ । ಶೌನಕಂ ತರ್ಪಯಾಮಿ। 
ಆಶ್ಚಲಾಯನಂ ತರ್ಪಯಾಮಿ | ಯೇ ಚಾನ್ಯೇ ಆಚಾರ್ಯಾಃ ತೇ ಸರ್ವೇ ತೃಪ್ಯಂತು 
ತೃಪ್ಯಂತು ತೃಪ್ಯಂತು।॥ 
ಪಿತೃತರ್ಪಣಕ್ರಮಃ (ಅಪಸವ್ಯದಿಂದ) 
(ಅಧಿಕಾರಿಗಳಿಗೆ ಮಾತ್ರವಿದು) 
ಅಸ್ಮತ್‌ ಪಿತರಂ ......... ಶರ್ಮಾಣಂ ......... ಗೋತ್ರಂ......... ವಸಂತರ್ಗತ 


ವ 

ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ಲಂ ಸ್ವಧಾ ನಮಸ್ತರ್ಪಯಾಮಿ - ೩ ॥ 
ಅಸ್ನತ್‌ ಪಿತಾಮಹಂ ......... ಶರ್ಮಾಣಂ ......... ಗೋತ್ರಂ 
ರುದ್ರಾಂತರ್ಗತ ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಂ ಸ್ವಧಾ ನಮಸ್ತರ್ಪಯಾಮಿ - 


all 


ಅಸ್ಥತ್‌ ಪ್ರಪಿತಾಮಹಂ .... ಶರ್ಮಾಣಂ....... ಗೋತ್ರಂ....... ಆದಿತ್ಯಾಂತರ್ಗತ 
ಮುಖ್ಯಪ್ರಾಣಾಂತರ್ಗತ ವಾಸುದೇವಂ ಸ್ವಧಾ ನಮಸ್ತರ್ಪಯಾಮಿ -೩। 

ಅಸ್ಕತ್‌ ಮಾತರಂ ......... ಹಾ ಗೋತ್ರಂ ......... ವಸ್ಪಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ತರ್ಪಯಾಮಿ - ೩ ॥ 

ಅಸ್ಪತ್‌ ಪಿತಾಮಹೀಂ ......... [07 Jo NE ಗೋತ್ರಂ......... ರುದ್ರಾಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಂ ಸಧಾ ನಮಸ್ತರ್ಪಯಾಮಿ - ೩ ॥ 

ಅಸ್ಥತ್‌ ಪ್ರಪಿತಾಮಹೀಂ ....... ಪಾರಾ ಗೋತ್ರಂ......... ಆದಿತ್ಯಾಂತರ್ಗತ 
ಮುಖ್ಯಪ್ರಾಣಾಂತರ್ಗತ ವಾಸುದೇವಂ ಸಧಾ ನಮಸ್ತರ್ಪಯಾಮಿ -೩॥॥ 

ವ pr 

ಅಸ್ಕತ್‌ ಸಾಪತ್ನಜನನೀಂ ಸಾಟಿ ದಾಢ ಜಾ ಗೋತ್ರಂ......... ವಸ್ತಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ - ೩ ॥ 

ಅಸತ್‌ ಮಾತಾಮಹಂ ......... ಶರ್ಮಾಣಂ ......... ಗೋತ್ರಂ ......... 


ವಸ್ಮಂತರ್ಗತೆ ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ - ೩ ॥ 


ವ 


ಅಸ್ಮತ್‌ ಮಾತುಃ ಪಿತಾಮಹಂ ..... ಶರ್ಮಾಣಂ.... ಗೋತ್ರಂ..... ರುದ್ರಾಂತರ್ಗತ 


93 


ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಂ ಸಧಾ ನಮಸ್ತರ್ಪಯಾಮಿ - ೩॥ 
ಅಸ್ಥತ್‌ ಮಾತುಃ ಪ್ರಪಿತಾಮಹಂ ... ಶರ್ಮಾಣಂ... ಗೋತ್ರಂ.... ಆದಿತ್ಯಾಂತರ್ಗತ 
ಮುಖ್ಯಪ್ರಾಣಾಂತರ್ಗತ ವಾಸುದೇವಂ ಸಧಾ ನಮಸ್ತರ್ಪಯಾಮಿ -೩॥ 


ಅಸ್ಮತ್‌ ಮಾತಾಮಹೀಂ.......... ‘ono 1111. ಗೋಶ್ರರ ಸಸ: ವಸ್ತಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ - ೧ ॥ 

ಅಸ್ಥತ್‌ ಮಾತುಃ ಪಿತಾಮಹೀಂ ....... ಧಾಂ ಗೋತ್ರಂ..... ರುದ್ರಾಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಂ ಸ್ವಧಾ ನಮಸ್ತರ್ಪಯಾಮಿ - ೧॥ 

ಅಸ್ಥತ್‌ ಮಾತುಃ ಪ್ರಪಿತಾಮಹೀಂ..ದಾಂ........ ಶರ್ಮಾಣಂ.. ಗೋತ್ರಂ ... 
ಆದಿತ್ಯಾಂತರ್ಗತ ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ -೩।॥॥ 

ಅಸತ್‌ ಪತೀಂ......... ಹೌ ಸಾಯ ಗೋತ್ರರ ಹಾ ವಸಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ - ೨ ॥1 

ಅಸ್ಮತ್‌ ಸುತಂ......... (ಸಪತ್ನೀಕಂ) ಶರ್ಮಾಣಂ.......... ಗೋತ್ರಂ......... 
ವಸ್ಪಂತರ್ಗತ ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ತ್ಪರ್ಪಯಾಮಿ - ೧ ॥ 

ಅಸ್ನತ್‌ ಭ್ರಾತರಂ ......... ಶರ್ಮಾಣಂ ......... ಗೋತ್ರಂ......... ವಸ್ಟಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ - ೧ ॥ 

ಅಸ್ಮತ್‌ ಪಿತೃವ್ಯಂ.......... ಶರ್ಮಾಣಂ.......... ಗೋತ್ರಂ......... ವಸ್ತಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸರ್ಪಯಾಮಿ - ೧ ॥1 

ಅಸ್ಕತ್‌ ಮಾತುಲಂ 44 ಆಆಾಾ ಶರ್ಮಾಣಂ ......... ಗೋತ್ರರ 2 
ವಸಂತರ್ಗತ ಮುಖ್ಲಪಾಣಾಂತರ್ಗತ ಪದ್ಗುಮಂ ಸಧಾ ನಮಸ್ಪರ್ಪಯಾಮಿ - ೧ ॥ 

ದ (Ne ರ 01 ಡಿ 

ಅಸ್ಥತ್‌ ದುಹಿತರಂ ...... (ಸಭರ್ತೃಕಾಂ ಸಸುತಾಂ) ಶರ್ಮಾಣಂ ..... ಗೋತ್ರಂ 
... ವಸಂತರ್ಗತ ಮುಖ್ಲಪಾಣಾಂತರ್ಗತ ಪ್ರದ್ದ್ಧುಮಂ ಸಧಾ ನಮಸರ್ಪಯಾಮಿ -೧॥॥ 

ವ ಕ್ರತು EE ೨ 

ಅಸತ್‌ ಭಗಿನೀಂ ......... ದಾಗ ಸಿ ಗೋತ್ರಂ ......... ವಸ್ಟಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ - ೧ ॥ 

ಅಸತ್‌ ಪಿತ್ತಸಸಾರಂ ......... ಇಂ ಗೋತ್ರ ವಸಂತರ್ಗತ 

೬ ಲವ ವ 


ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ - ೧ ॥1 


94 


ಅಸ್ನತ್‌ ಮಾತೃಸಸಾರಂ ಹ ಭು ಗೋತ್ರಂ......... ವಸಂತರ್ಗತ 
ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ತರ್ಪಯಾಮಿ - ೧ ॥| 
ಅಸತ್‌ ಶಶುರಂ (ಸಪತ್ತೀಕಂ) | ಶರ್ಮಾಣಂ ......... ಗೋತ್ರಾಂ......... 
[2 ವ £8 


ವ ಕೆ 


ಅಸ್ನತ್‌ ಗುರುಂ ಶರ್ಮಾಣಂ ......... ಗೋತ್ರಂ......... ವಸಂತರ್ಗತ 


ವ 


ವಸಂತರ್ಗತ ಮುಖ್ಲಪಾಣಾಂತರ್ಗತ ಪ್ರದ್ಯುಮ್ನಂ ಸಧಾ ನಮಸ್ಪರ್ಪಯಾಮಿ - ೧ ॥ 


ಅಸ್ಥತ್‌ ಅಖಿಳ ಸಬಾ ಶರ್ಮಾಣಂ ......... ಗೋತ)ಂ 
ವಸ್ತಂತರ್ಗತ ಮುಖ್ಯಪ್ರಾಣಾಂತರ್ಗತ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ - ೨ ॥ 


ವ ಶೆ 
ಆಬ್ರಹ್ನಸ್ತಂಭಪರ್ಯಂತಂ ದೇವರ್ಷಿಪಿತೃಮಾನವಾಃ । 
ತೃಪ್ಯಂತು ಪಿತರಃ ಸರ್ವೇ ಮಾತೃಮಾತಾಮಹಾದಯಃ ॥॥ 
ಅತೀತಕುಲಕೋಟೀನಾಂ ಸಪ್ತದ್ದೀಪನಿವಾಸಿನಾಮ್‌ । 
ಆಬ್ರಹ್ಮಭುವನಾಲ್ಲೋಕಾದಿದಮಸ್ತು (ತಿಲೋದಕಮ್‌) ಕುಶೋದಕಮ್‌ ॥ 
ಯೇ ಕೇ ಚಾಸ್ಫತ್ಕುಲೇ ಜಾತಾ ಅಪುತ್ರಾ ಗೋತ್ರಿಣೋ ಮೃತಾಃ । 
ತೇ ಗೃಹ್ಮಂತು ಮಯಾ ದತ್ತಂ ಸೂತ್ರ ನಿಷ್ಟೀಡನೋದಕಮ್‌ ॥ 


ಯಮತರ್ಪಣಮ್‌ 
(ಪ್ರಾಚೀನಾವೀತಿ ದೇವತೀರ್ಥೇನ ಪೂರ್ವಾಭಿಮುಖಃ ಸನ್‌) 


ಓಂ ಯಮಂ ತರ್ಪಯಾಮಿ । ಧರ್ಮರಾಜಂ ತರ್ಪಯಾಮಿ । ಮೃತ್ಯುಂ । ಅಂತಕಂ। 
ವೈವಸ್ಪ್ತತಂ । ಕಾಲಂ | ಸರ್ವಭೂತಕ್ಷಯಂ । ಔದುಂಬರಂ | ದದ್ದಂ | ನೀಲಂ । 
ಪರಮೇಷ್ಠಿನಂ। ವೃಕೋದರಂ । ಚಿತ್ರಂ । ಚಿತ್ರಗುಪ್ತಂ ತರ್ಪಯಾಮಿ ॥। 
ಯಮೋ ನಿಹಂತಾ ಪಿತೃಧರ್ಮರಾಜೋ ವೈವಸ್ಥತೋ ದಂಡಧರಶ್ಚಕಾಲ: । 
ಪ್ರೇತಾಧಿಪೋ ದತ್ತಕೃತಾನುಸಾರೀ ಕೃತಾಂತ ಏತದ್ಧಶಭಿರ್ಜಪಂತಿ ॥ 


ಯಸ್ಯ ಸ್ಕೃತ್ಯಾ ಚ......... ಪರಿಪೂರ್ಣಂ ತದಸ್ತು ಮೇ ॥ 
ಅನೇನ ಬ್ರಹ್ಮ ಯಜ್ಞೇನ ದೇವರ್ಷ್ಯಾಚಾರ್ಯಪಿತೃಯಮತರ್ಪಣೇನ ಭಗವಾನ್‌ 
ಶ್ರೀಮಜ್ಜನಾರ್ದನವಾಸುದೇವಃ ಪ್ರೀಯತಾಂ ಪ್ರೀತೋ ಭವತು ॥ 
| ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ॥ 
XK 


95 


ಯಜ್ಞೋಪವೀತ ಧಾರಣೆ 

ಕಾರ್ಪಾಸಮಪವೀತಂ ಸ್ಯಾತ್‌ ವಿಪ್ರಸ್ಕೋರ್ಧ್ವ ವೃಕಂ ತ್ರಿವೃತ್‌ । 

ತ್ರಿರಾವೇಷ್ಟ್ಯ ದೃಢಂ ಬದ್ಧ್ವಾ ಹರಿಬ್ರಹ್ಮೇಶ್ಠರಾನ್ನಮೇತ್‌ ॥ 

ಪೂರ್ವಾಭಿಮುಖವಾಗಿ ದೇವರ ನಾಮಸಂಕೀರ್ತನೆ ಮಾಡುತ್ತಾ ದರ್ಭಾಸನದಲ್ಲಿ 
ಕುಳಿತುಕೊಂಡು ಶುದ್ಧವಾದ ಹತ್ತಿಯಿಂದ ನೂಲನ್ನು ಎಳೆದು, ಪ್ರಣವಸಹಿತವಾಗಿ 
ಪುರುಷಸೂಕ್ತವನ್ನು ಹೇಳುತ್ತ ತನ್ನ ನಾಲ್ಕು ಮುಂಬೆರಳುಗಳಿಗೆ ೯೬ ಸಲ ಸುತ್ತಿದಾಗ 
ಷಣ್ಣವತ್ಯಂಗುಲವಾಗುವುದು (೯೬ ಅಂಗುಲ). ಆ ನೂಲನ್ನು ಮೂರಾಗಿ ಜೋಡಿಸಿ 
ಅದನ್ನು ಮತ್ತೆ ಪುನಃ ಯಗ್ಗೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳ 
ಸೂಕ್ತಗಳನ್ನುಜಪಿಸುತ್ತ ಮೂರಾಗಿ ಜೋಡಿಸಿ ರಾಟೆಯಿಂದ ಚೆನ್ನಾಗಿ ತಿರುಗಿಸಬೇಕು. 
ಆಗ ಆ ನೂಲಿನಲ್ಲಿ ಒಟ್ಟಿಗೆ ಒಂಬತ್ತು ನೂಲು ಸೇರುವುದು. ಈ ನೂಲನ್ನು ಮತ್ತೆ 
ಪುನಃ ವಿಷ್ಣು, ಬ್ರಹ್ಮ, ರುದ್ರ ಸೂಕ್ತಾದಿಗಳನ್ನು ಜಪಿಸುತ್ತಾ ಮೂರು ಎಳೆಗಳಾಗಿ ತಂದು 
ಎರಡು ಕುಚ್ಚಿಯನ್ನು ಜೋಡಿಸಿ ಪವಿತ್ರಗ್ರಂಥಿ (ಗಂಟು) ಹಾಕಿ ಅನಂತರ ಬ್ರಹ್ಮಗಂಟನ್ನು 
ಹಾಕಬೇಕು. ಯಜ್ಞೋಪವೀತಧಾರಣ ಮಾಡುವ ಮೊದಲು ಆಪೋಜಹಿಷ್ಠಾದಿ 
ಮಂತ್ರಗಳಿಂದ ಪ್ರೋಕ್ಲಿಸಿ, ಶುದ್ಧಗೊಳಿಸಿ, ದೇವರಿಗೆ ಸಮರ್ಪಿಸಿ, 
ಗಾಯತ್ರೀಮಂತ್ರವನ್ನು ಅಭಿಮಂತ್ರಿಸಿ ಸಂಸ್ಕಾರ (ಭಿನ್ನತಂತುವಾಗಿದ್ದಾಗಲೂ 
ಸೂತಕಾದಿಗಳಲ್ಲಿಯೂ ಅನ್ಯರಿಂದ ಮಾಡಿಸಿ) ಮಾಡಿಕೊಂಡು ಧಾರಣ ಮಾಡತಕ್ಕದ್ದು. 

ಓಂಕಾರೋಪಗ್ಗಿಶ್ಚ ನಾಗಶ್ಚ ಸೋಮಃ ಪಿತೃಪ್ರಜಾಪತೀ । 

ವಾಯುಸೂರ್ಯೌ ವಿಶ್ಲೇದೇವಾ ಇತ್ಯೇತಾಸ್ತಂತುದೇವತಾಃ ॥ 

ಎಂಬ ಒಂಬತ್ತು ತಂತುದೇವತೆಗಳ ಅಧಿಷ್ಠಾನಕ್ಕಾಗಿ ಉಪವೀತದ ಒಂದೊಂದು 
ಎಳೆಯಲ್ಲಿ ಒಂಬತ್ತು ಒಂಬತ್ತು ತಂತುಗಳು; ನಮ್ಮ ದೇಹವು ಸದಾ ಪವಿತ್ರವಾಗಿ 
ಪರಮಾತ್ಮನ ಅಧಿಷ್ಠಾನವುಳದ್ದಾಗಿರಬೇಕು. 

ಹಾಗಾದರೆ ಈ ಉಪವೀತವು ಹೇಗಿರತಕ್ಕದ್ದು, ಎಷ್ಟೆಷ್ಟನ್ನು ಧರಿಸತಕ್ಕದ್ದು, ಅದನ್ನು 
ಸದಾ ಪವಿತ್ರವಾಗಿ ಹೇಗೆ ಇಟ್ಟುಕೊಳ್ಳತಕ್ಕದ್ದು ಎಂದರೆ- 

ತ್ರಿವೃತಂ ಚೋಪವೀತಂ ಚ ತತ್ರೆಕೋ ಗ್ರಂಥಿರಿಷ್ಯತೇ । 


೨" 


ನಾಭೇರೂರ್ಧಮನಾಯುಷ್ಯಮಧೋ ನಾಭೇಶಸ್ತಪಃ್ಚಯಃ ॥ 


96 


ಉಪವೀತವು ಮೂರು ಎಳೆಗಳಿಂದಲೂ ಒಂದು ಗ್ರಂಥಿಯಿಂದಲೂ ಕೂಡಿದ್ದಾಗಿ 
ಕಾರಣ ಮಾಡಿದ ಕಾಲದಲ್ಲಿ ನಾಭಿಗೆ ಸರಿಯಾಗಿ ಇರಬೇಕು. ನಾಭಿಯ ಮೇಲಿದ್ದರೆ 
ಆಯುಸ್ಸು ಕ್ಷೀಣ; ನಾಭಿಯ ಕೆಳಗಿದ್ದರೆ ತಪಸ್ಸಿಗೆ ಹ್ರಾಸ. 

ಯಜ್ಞೋಪವೀತೇ ದ್ವೇ ಧಾರ್ಯೇ ಶ್ರೌತೇ ಸ್ಮಾರ್ತೇ ಚ ಕರ್ಮಣಿ । 

ವಸ್ತಾಭಾವೇ ತೃತೀಯಂ ತು ಗೃಹಸ್ಥೋ ಧಾರಯೇದ್ದಿಜಃ Il 

ಚತುರ್ಥಮುತ್ತರೀಯಾರ್ಥಮಾಯುಷ್ಠಾಮೋ ಬಹೂನ್ಯಪಿ । 

ಗೃಹಸ್ಥಸ್ಯ ತ್ವಿದಂ ಪ್ರೋಕ್ತಮೇಕಂ ವೈ ಬ್ರಹ್ಮಚಾರಿಣಃ ॥ 

ಗೃಹಸ್ಮಾಶ್ರಮಿಯು ಶ್ರೌತಸ್ಮಾರ್ತಕರ್ಮದಲ್ಲಿ ಎರಡು ಉಪವೀತಗಳನ್ನು 
ಧರಿಸತಕ್ಕದ್ದು; ಉಡುವ ವಸ್ಥವಿಲ್ಲದ ದೋಷಪರಿಹಾರಕ್ಕೆ ಮೂರನೆಯದು; 
ಉತ್ತರೀಯದ ಬದಲು ನಾಲ್ಕನೆಯದು. ಆಯುಸ್ಸನ್ನು ಬಯಸುವವರು ಇನ್ನೂ ಹೆಚ್ಚು 
ಉಪವೀತಗಳನ್ನು ಧರಿಸಬಹುದು. ಬ್ರಹ್ಮಚಾರಿಯು ಯಾವಾಗಲೂ ಒಂದನ್ನೇ 
ಧರಿಸಿಕೊಳ್ಳೆತಕ್ಕದ್ದು. ಅಧಿಕಾರಿಗಳು ಮಾತ್ರ ಮೂರು ಅಥವಾ ನಾಲ್ಕು 
ಯಜ್ಞೋಪವೀತವನ್ನು ಧರಿಸಿಕೊಳ್ಳಬೇಕು. ಅನಧಿಕಾರಿಗಳು ಎರಡು 
ಯಜ್ಞೋಪವೀತವನ್ನು ಮಾತ್ರ ಧರಿಸಬೇಕು. 

ಬ್ರಹ್ಮಸೂತ್ರಂ ವಿನಾ ಭುಂಕ್ತೇ ವಿಣ್ಧೂತ್ರೇ ಕುರುತೇಂಥ ವಾ | 

ಗಾಯತ್ರ ಷ್ಠಸಹಸ್ರೇಣ ಪ್ರಾಣಾಯಾಮೇನ ಶುದ್ಧಿ ॥ 

ಯಜ್ಞೋಪವೀತವಿಲ್ಲದೆ ಊಟ ಮಾಡಿದರೆ ಅಥವಾ ಮಲಮೂತ್ರ ವಿಸರ್ಜನೆ 
ಮಾಡಿದರೂ ಆ ದೋಷಪರಿಹಾರಕ್ಕಾಗಿ ಪ್ರಾಣಾಯಾಮ ಪೂರ್ವಕ ಎಂಟು ಸಹಸ್ರ 
ಗಾಯತ್ರೀಜಪ ಮಾಡಬೇಕು. 


ಸ್ವದಕ್ಬಿಣಶ್ರುತೌ ನ್ಯಸ್ಯ ಬ್ರಹ್ಮಸೂತ್ರಂ ಸಮಾಹಿತಃ । 
ಉದಜ್ಮುಖೋ ದಿವಾನಕ್ತಂ ದಕ್ಷಿಣಾಮುಖ ಸಂಸ್ಥಿತಃ ॥1 
ಉಪವೀತವನ್ನು ತನ್ನ ಬಲಕಿವಿಗೆ ಸಿಕ್ಕಿಸಿ ಮೌನಿಯಾಗಿ ಹಗಲಲ್ಲಿ 
ಉತ್ತರಮುಖವಾಗಿಯೂ, ರಾತ್ರಿಯಲ್ಲಿ ದಕ್ಷಿಣಮುಖವಾಗಿಯೂ ಮಲಮೂತ್ರ 
ವಿಸರ್ಜನೆ ಮಾಡಬೇಕು. 


ಆದಿತ್ಯಾ ವಸವೋ ರುದ್ರಾ ವಾಯುರಗ್ನಿಶ್ಚ ಧರ್ಮರಾಟ್‌ । 
ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ । 


97 


ವಿಪ್ರಸ್ಯ ದಕ್ಷಿಣೇ ಕರ್ಣೇ ನಿವಸಂತಿ ಹಿ ಸರ್ವದಾ ॥ . 


"ಬ್ರಾಹ್ಮಣನ ಬಲಕಿವಿಯಲ್ಲಿ ನಿತ್ಯದಲ್ಲಿಯೂ ಆದಿತ್ಯರು, ವಸುಗಳು, ರುದ್ರರು, 
ವಾಯು, ಅಗ್ನಿ, ಧರ್ಮರಾಜ, ಪುಷ್ಪರಾದಿ ತೀರ್ಥಗಳೂ ಗಂಗೆ ಮೊದಲಾದ ನದಿಗಳೂ 
ವಾಸಮಾಡುತ್ತವೆ' ಎಂಬ ವಚನದಂತೆ ಬಲಕಿವಿಯು ಪವಿತ್ರವಾದುದರಿಂದ 
ಮೂತ್ರಪುರೀಷೋತ್ತರ್ಜನಾದಿಕಾಲಗಳಲ್ಲಿ ದೇಹವು ಅಶುಚಿಯಾಗುವುದರಿಂದ 
ಅಂತಹ ಸಂದರ್ಭಗಳಲ್ಲಿ ಉಪವೀತವನ್ನುಮಾಲಾಕಾರವಾಗಿ ಹಿಂದಿನಿಂದ ಬಲಕಿವಿಗೆ 
ಸಿಕ್ಕಿಸಿಕೊಂಡು ಪವಿತ್ರವಾಗಿ ಇರಿಸಿಕೊಳ್ಳತಕ್ಕದ್ದು. 

ಈ ರೀತಿಯಾಗಿ ಅಭಿಮಂತ್ರಿಸಿದ ಯಜ್ಞೋಪವೀತವನ್ನು ಧರಿಸುವುದರಿಂದ ಆ 
ಯಜ್ಞೋಪವೀತದಲ್ಲಿ ಸನ್ನಿಹಿತರಾಗಿರುವ ದೇವತೆಗಳು ನಮ್ಮೊಡನೆ ಇದ್ದು ರಕ್ಷಿಸಲಿ 
ಎಂದು ಪ್ರಾರ್ಥಿಸಬೇಕು. ಅಷ್ಟೇ ಅಲ್ಲದೆ ಇದರ ಧಾರಣೆಯಿಂದ ನಮ್ಮಲ್ಲಿರುವ ಅಶುಚಿ 
ದೂರವಾಗಿ ಶ್ರೌತಸ್ಥಾರ್ತಕರ್ಮಾನುಷ್ಠಾನಗಳನ್ನು ಮಾಡಲು ಅರ್ಹತೆ ಹಾಗೂ 
ವೀರ್ಯವತ್ತವನ್ನು ತಂದುಕೊಡುವುದು. ತ್ರಿಕಾಲಸಂಧ್ಯಾವಂದನ, ಗಾಯತ್ರಿ 
ಅನುಷ್ಠಾನದಿಂದ ದೇವತಾ ಸಾನ್ನಿಧ್ಯ ತುಂಬುವುದು. ದರ್ಭೆ ಇಲ್ಲದ ಸಂದರ್ಭದಲ್ಲಿ 
ಯಜ್ಞೋಪವೀತದ ಪವಿತ್ರಗ್ರಂಥಿಯನ್ನು ಹಿಡಿದುಕೊಂಡು ಬ್ರಹ್ಮಯಜ್ಞ, ದೇವಯಷಿ, 
ಆಚಾರ್ಯ, ತರ್ಪಣಾದಿಗಳನ್ನು ಕೊಡುವುದರಿಂದ ದೇವತೆಗಳು ತೃಷ್ಟರಾಗುತ್ತಾರೆ. 
ಶೂದ್ರಕೃತ ಯಜ್ಞೋಪವೀತ, ಅಂಗಡಿಯಿಂದ ತಂದ ಯಜ್ಞೋಪವೀತವು ಅಪವಿತ್ರ. 
ಅದರಲ್ಲಿ ದೇವತಾ ಸಾನ್ನಿಧ್ಯವಿರುವುದಿಲ್ಲ. ದೇವತಾಪ್ರತಿಷ್ಠೆ ಮಾಡಿದರೂ 
ಅಪ್ರಯೋಜಕವಾಗುವುದು. ಅಂತಹ ಯಜ್ಞೋಪವೀತಧಾರಣೆ ಅದು ಕೇವಲ 
ತಂತುಮಾತ್ರ ಧಾರಣೆಯಾಗುವುದು.ಆದುದರಿಂದ ಸರ್ವರೂ ಇದರ ಮಹತ್ತ ವನ್ನು 
ಜ್ಞಾಪಕದಲ್ಲಿಟ್ಟುಕೊಂಡು ಅದರ ಉದ್ದೇಶವನ್ನು ಸಂಪೂರ್ಣವಾಗಿ ನೆರವೇರಿಸತಕ್ಕದ್ದು. 

ಯಜ್ಞೋಪವೀತವನ್ನುಕುತ್ತಿಗೆಯಿಂದ ತೆಗೆದು ತೊಳೆಯಬಾರದು. ಅದರಲ್ಲಿಗುಗ್ಗಿ 
ಕಡ್ಡಿ, ಬೀಗದಕ್ಕೆ ಮುಂತಾದವುಗಳನ್ನು ಹಾಕಿಕೊಳ್ಳಬಾರದು. ಈಗಿನ ಕಾಲದಲ್ಲಿ 
ಸ್ಪರ್ಶಾಸ್ಪರ್ಶದೋಷ, ಭಕ್ತ್ಯಾಭಕ್ಷಣದೋಷ, ರಜಸ್ವಲಾನಿಯಮೋಲ್ಲಂಘನ ಹಾಗೂ 
ಬೇಕರಿ-ಹೋಟೆಲು ಇತ್ಯಾದಿಗಳಲ್ಲಿ ಆಹಾರ ಸ್ವೀಕರಿಸುವುದರಿಂದ 
ಕರ್ಮಭ್ರಷ್ಟನಾಗುವನು. ಆದುದರಿಂದ ಯಾವುದೇ ದೇವತಾ ಸತ್ಕರ್ಮಾಚರಣೆಯ 
ಸಂದರ್ಭದಲ್ಲಿ ಮೊದಲು ಪಂಚಗವ್ಯಪ್ರಾಶನ, ಯಜ್ಞೋಪವೀತಧಾರಣ 
ಮಾಡಿಕೊಂಡು ಕರ್ಮಾರಂಭ ಮಾಡಬೇಕು. 


98 


ಜಾತಾಶೌಚೇ ಮೃತಾಶೌಚೇ ಗತೇಮಾಸೇ ತೃತೀಯಕೇ I 
ಉಪಾಕರ್ಮಣಿ ಚೋತರ್ಗೇ ಜೀರ್ಣತಂತುಂ ವಿಸರ್ಜಯೇತ್‌ ॥। 


ಜಾತಾಶೌಚ-ಮೃತಾಶೌಚಶುದ್ಧಿಯ ದಿನಗಳಲ್ಲಿಯೂ, ಒಂದು ಸಲ ಹಾಕಿಕೊಂಡ 
ಯಜ್ಞೋಪವೀತಕ್ಕೆ ಮೂರು ಅಥವಾ ನಾಲ್ಕು ತಿಂಗಳನಂತರವೂ, ಉತ್ಸರ್ಜನ 
ಉಪಾಕರ್ಮದ ದಿವಸವೂ ಹೊಸ ಉಪವೀತಧಾರಣೆ ಮಾಡಬೇಕು. (ಈ ಎಲ್ಲ 
ವಿಷಯವನ್ನು ಯಜ್ಞಮಹೋದಧಿ ಪುಸ್ತಕದಿಂದ ಸಂಗ್ರಹಿಸಲಾಗಿದೆ). 


XK 
ಯಜ್ಞೋಪವೀತ ಧಾರಣಾ ವಿಧಿ 


(ದಿರಾಚಮ್ಯ, ಪ್ರಾಣಾನಾಯಮ್ಯ , ದೇಶಕಾಲಾದೀನುಚ್ಛಾರ್ಯ) ಶ್ರೌತಸ್ಥಾರ್ತ 
ಕರ್ಮಾನುಷ್ಠಾನಯೋಗ್ಯತಾ ಸಿದ್ಧರ್ಥಂ (ಜಾತಾಶೌಚ-ಮೃತಾಶೌಚಾದಿ- 
ಶುದ್ಧ್ಯರ್ಥಂ) ಯಜ್ಞೋಪವೀತಧಾರಣಮಹಂ ಕರಿಷ್ಯೇ ॥। (ಇತಿ ಸಂಕಲ್ಪ್ಯ 
ದೇವಾರ್ಷಿತಮ್‌ ಉಪವೀತಂ ಗೃಹೀತ್ವಾ ದಶವಾರಂ ಗಾಯತ್ರೀಂ ಜಪೇತ್‌) 
ತದಂಗತಯಾ ಉಪವೀತಸಂಸ್ಥಾರಂ ಕರಿಷ್ಯೇ ॥ (ಸಪುರತಃ ಚತುರಸ್ರಮಂಡಲಂ 
ತ್ವಾ!) 

ಓಂ ಸ್ಯೋನಾ ಪೃಥಿವೀ ಭವಾನ್ಯಕ್ಷರಾ ನಿವೇಶನೀ । ಯಚ್ಛಾ ನಃ ಶರ್ಮ ಸಪ್ರಥಾಃ॥। 
(ಇತಿ ಮಂತ್ರೇಣ ಧಾರಣೀಯಮ್‌ ಉಪವೀತಂ ಭೂಮೌ ಮಂಡಲೋಪರಿ ನಿಕ್ಚಿಪ್ಯ) 


ಬ್ರಹ್ಮಜ್ಞಾನಂ ಗೌತಮೋ ವಾಸುದೇವಸ್ವಿಷ್ಟುಪ್‌ । ಸೂತ್ರಕರಣೇ ವಿನಿಯೋಗಃ ॥ 

ಓಂ ಬ್ರಹ್ಮ ಜಜ್ಞಾನಂ ಪ್ರಥಮಂ ಪುರಸ್ತ್ವಾದಿ ಸೀಮತಃ ಸುರುಚೋ ವೇನ ಆವಃ। 
ಸಬುದ್ಧಾ ಹ ಉಪಮಾ ಅಸ್ಯ ಎಷ್ಯಾ? ಸತಶ್ಚ ಯೋನಿಮಸತಶ್ಚ ವಿವಃ ॥ ಕ 

ಇದಂ ವಿಷ್ಣುಃ ಕಾಣ್ವೋ ಮೇಧಾತಿಥಿಃ ವಿಷ್ಣುರ್ಗಾಯತ್ರೀ । ಸೂತ್ರಿತ್ರಿಗುಣೀಕರಣೇ 
ವಿನಿಯೋಗಃ ॥ 

ಓಮ್‌ ಇದಂ ವಿಷ್ಣುರ್ವಿ ಚಕ್ರಮೇ ತ್ರೇಧಾ ನಿ ದಧೇ ಪದಮ್‌ । ಸಮೂಹೃಮಸ್ಯ 


ಪಾಂಸುರೇ ॥ 


99 


ತ್ರ್ಯಂಬಕಂ ಮೈತ್ರಾವರುಣಿರ್ವಸಿಷ್ಟೋ ರುದ್ರೋನುಷ್ಟುಪ್‌ । ಗ್ರಂಥಿಬಂಧನೇ 
ವಿನಿಯೋಗಃ ॥ 

ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಠಿವರ್ಧನಮ್‌ । ಉರ್ವಾರುಕಮಿವ 
ಬಂಧನಾನ್ಭೃತೋರ್ಮುಕ್ಣೀಯ ಮಾಮೃತಾತ್‌ ॥ 

W ಬ್‌ ಅ 
ಅಭಿಮಂತ್ರಣ 

ಆಪೊಹಿಷ್ಠೇತಿ ತೃಚಸ್ಯಾಂಬರೀಷಃ ಸಿಂಧುದ್ದೀಪ ಆಪೋ ಗಾಯತ್ರೀ । ಅಭಿಮಂತ್ರಣೇ 
ವಿನಿಯೋಗಃ ॥ 

ಓಮ್‌ ಆಪೋ ಹಿಷ್ಠಾ.................. ಜನಯಥಾ ಚನಃ॥ 


ಓಂ ಹಿರಣ್ಯ ವರ್ಣಾಃ ಶುಚಯಃ ಪಾವಕಾ ಯಾಸು ಜಾತಃ ಕಶ್ಯಪೋ ಯಾಸ್ಟಿಂದ್ರಃ [ 
ಅಗ್ನಿಂಯಾ ಗರ್ಭಂ ದಧಿರೇ ವಿರೂಪಾಸ್ತಾ ನಆಪ ಶಸ ಸ್ಯೋನಾ ಭವಂತು ॥ ಪವಮಾನಃ 
ಸುವರ್ಚನಃ I ಪವಿತ್ರ ಣ ವಿಚರ್ಷಣಿಃ | ಯಃ ಪೋತಾ ಸ್ಪ ಪುನಾತು ಮಾ। | ಪುನಂತು 
ಮಾ ದೇವಜನಾಃ I ಪುನಂತು ಮನವೋ ಧಿಯಾ ॥ ಪುನಂತು ವಿಶ್ವ ಆಯವ: । 
ಜಾತವೇದಃ ಪವಿತ್ರವತ್‌ || 


ಅಸುನೀತೇ ಇತಿ ಮಂತ್ರಸ್ಯ ಬಂಧಾದ್ದಯ ಯಷಯಃ । ತ್ರಿಷ್ಟುಪ್‌ ಛಂದಃ । 
ಅಸುನೀತಿರ್ದೇವತಾ । ಪ್ರಾಣಪ್ರತಿಷ್ಠಾಪನೇ ವಿನಿಯೋಗಃ || 


ಓಮ್‌ ಅಸುನೀತೇ ಪುನರಸ್ಥಾಸು ಚಕ್ಷು ಪುನಃ ಪ್ರಾಣಮಿಹ ನೋ ಧೇಹಿ ಭೋಗಮ್‌॥ 
ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರಂತಮನುಮತೇ ಮೃಳಯಾ ನಃ ಸ್ವಶ್ತಿಃ ॥ ಓಮ್‌॥ 
ಓಂ ಪುನರ್ನೋ ಅಸೆಂ ಪೃಥಿವೀ ಜದಾತು ಪುನರ್ದ್ಯೌರ್ದೇವೀ ಪುನರಂತರಿಕ್ಷಮ್‌। 
ಪುನೆರ್ನಃ ಸೋಮುಸ್ತನ್ನೆ ದದಾತು ಪುನಃ ಪೂಷಾ ಪಥ್ಯಾಸಂ ಯಾ ಸ್ವಸ್ತಿ ॥ ಓಮ್‌ ॥ 
(ಉಪವೀತವನ್ನು ಮುಟ್ಟಿಕೊಂಡು 10 ಸಲ ಗಾಯತ್ರಿಯಿಂದ ಅಭಿಮಂತ್ರಿಸಿ) 
ಆವಾಹನ 
ಬ್ರಹ್ಮಣೇ ನಮಃ - ಸೂತ್ರೋತ್ಟಾದಕಂ ಬ್ರಹ್ಮಾಣಮಾವಾಹಯಾಮಿ । 
ವಿಷ್ಣವೇ ನಮಃ - ತ್ರಿಗುಣೀಕರ್ತಾರಂ ವಿಷ್ಣುಮಾವಾಹಯಾಮಿ । 
ರುದ್ರಾಯ ನಮಃ-ತದ್ಗಂಥಿದಾತಾರಂ ರುದ್ರಮಾವಾಹಯಾಮಿ । 


100 


ಓಂಕಾರಾಯ ನಮಃ-ಪ್ರಥಮತಂತೌ ಓಂಕಾರವಾಚ್ಯಮನಿರುದ್ದಮಾವಾಹಯಾಮಿ । 

ಅಗ್ನಯೇ ನಮಃ - ದ್ವಿತೀಯತಂತೌ ಅಗ್ನಿಮಾವಾಹಯಾಮಿ । 

ನಾಗಾಯ ನಮಃ - ತೃತೀಯತಂತೌ ನಾಗಮಾವಾಹಯಾಮಿ । 

ಸೋಮಾಯ ನಮಃ - ಚತುರ್ಥತಂತೌ ಸೋಮಮಾವಾಹಯಾಮಿ । 

ಪಿತೃ್ತಭ್ಯೋ ನಮಃ - ಪಂಚಮತಂತೌ ಪಿತ್ಠನ್‌ ಆವಾಹಯಾಮಿ । 

ಪ್ರಜಾಪತಯೇ ನಮಃ - ಷಷ್ಠತಂತೌ ಪ್ರಜಾಪತಿಮಾವಾಹಯಾಮಿ । 

ವಾಯವೇ ನಮಃ - ಸಪ್ತಮತಂತೌ ವಾಯುಮಾವಾಹಯಾಮಿ । 

ಸೂರ್ಯಾಯ ನಮಃ - ಅಷ್ಟಮತಂತೌ ಸೂರ್ಯಾಮಾವಾಹಯಾಮಿ । 

ವಿಶ್ವೇಭ್ಯೋ ದೇವೇಭ್ಯೋ ನಮಃ-ನವಮತಂತೌ ವಿಶ್ವಾನ್‌ ದೇವಾನ್‌ ಆವಾಹಯಾಮಿ। 
(ಎಂದು ನವತಂತುದೇವತೆಗಳನ್ನು ಆವಾಹಿಸಿ, ಅರ್ಫ್ಯಾದಿಪುಷ್ಪಪಮರ್ಪಣಾಂತಪೂಜೆ 


ಮಾಡಿ 108 ಸಲಗಾಯತ್ರಿಯನ್ನುಜಪಿಸಿ, ಧೂಪದೀಪನೈವೇದ್ಯಾದಿ ಸರ್ವೋಪಚಾರಗಳನ್ನು 
ಅರ್ಪಿಸಬೇಕು). 


ಯಜ್ಞೋಪವೀತ ಸಹಜ ಬ್ರಹ್ಮಣೋ ವಿದುಷಾಂ ಪ್ರಿಯ । 
ಶ್ರೌತಸ್ಥಾರ್ತಾದಿಕಾನಾಂ ಚ ಕರ್ಮಣಾಮಧಿಕಾರದ ॥ 

ಮಮ ಬ್ರಾಹ್ಮಣ್ಯಸಿದ್ಧರ್ಥಂ ವಹಾಮಿ ತ್ವಾಮತಂದ್ರಿತಃ । 
ಪಾವಿತ್ರ್ಯಂ ಬಲಮಾಯುಷ್ಯಂ ಶ್ರಿಯಾಂ ಕಾಂತಿಮರೋಗತಾಮ್‌ । 
ಹರಿತದ್ಧಕ್ತಸೇವಾಂ ಚ ಸದಾ ಕುರು ಜಗತ್ತಿಯ ॥ 


ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇಶಶ್ಚಿನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಮ್‌॥ 

ಓಮ್‌ i (ಇತಿ ಮಂತ್ರೇಣ ಉದ್ದ ತ್ಯ) | 
ಸೂರ್ಯದರ್ಶನ 
ಯಜ್ಞೋಪವೀತವನ್ನುಸೂರ್ಯನಿಗೆ ತೋರಿಸಬೇಕು 

ಓಮ್‌ ಉದ್ಯನ್ನದ್ಯ ಮಿತ್ರಮಹ ಆರೋಹನ್ನುತ್ತರಾಂ ದಿವಮ್‌ ॥ ಹೃದ್ರೋಗಂ 
ಮದು ಸೂರ್ಯ ಹರಿಮಾಹಿಂ ಚ ನಾಶಯ ॥ 

ಓಮ್‌ ಉದ್ದಯಂ ತಮಸಸ್ಪ೦ ಜ್ಯೋತಿಷ್ಯಕ್ಯಂತ ಉತ್ತರಮ್‌ । ದೇವಂ ದೇವತ್ರಾ 
ಸೂರ್ಯಮಗೆನ್ನ ಜ್ಯೋತಿರುತ್ತಮಮ್‌ i ಓಂ ॥ 


101 


ಯಜ್ಞೋಪವೀತಧಾರಣೆ 
ಮಮು ಶ್ರೌತಸ್ಮಾರ್ತನಿತ್ಯಕರ್ಮಾನುಷ್ಕಾನಯೋಗ್ಯತಾಸಿದ್ಧ 2ರ್ಥಂ 
ಯಜ್ಞೋಪವೀತಧಾರಣಮಹಂ ಕರಿಷ್ಯೇ ॥ 
ಯಜ್ಞೋಪವೀತಮಿತಿ ಮಂತ್ರಸ್ಯ ಪರಬ್ರಹ್ಮಯಷಿಃ | ತ್ರಿಷ್ಟುಪ್‌ ಛಂದಃ । ಪರಮಾತ್ಮಾ 
ದೇವತಾ । ಯಜ್ಞೋಪವೀತಧಾರಣೇ ವಿನಿಯೋಗಃ ॥॥ 


ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್‌ ಸಹಜಂ ಪುರಸ್ತಾತ್‌। 
ಆಯುಷ್ಯಮಗ್ರ ಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ॥ 

ವಾಮನಮೂರ್ತಿಯನ್ನುಸ್ಥರಿಸುತ್ತಾ ಮೊದಲು ಬಲದ ಕೈ ಮೇಲೆತ್ತಿ ಅನಂತರ ಕಂಠದಲ್ಲಿ 
ಧರಿಸಬೇಕು. ಆಚಮನ ಮಾಡಿ ಗೃಹಸ್ಥರು ಎರಡನೆಯ ಉಪವೀತವನ್ನು ಮಂತ್ರಪೂರ್ವಕ 
ಧರಿಸಿ. | 

ಗಾಯತ್ರೀ ವೇದಮಾತಾಶಸಿ ಸೂತ್ರರೂಪೇಣ ತಿಷ್ಠಸಿ । 

ಪೂರ್ವಸೂತ್ರಗತಂ ತೇಜೋ ನೂತನೇ ಸ್ಥಾಪಯಾಮ್ಯಹಮ್‌ ॥ 


ಎಂದು ಪ್ರಾರ್ಥಿಸಿ, ಎರಡೂ ಉಪವೀತವನ್ನು ಹಿಡಿದುಕೊಂಡು, ಹತ್ತು 
ಗಾಯತ್ರಿಯನ್ನು ಜಪಿಸುವುದು. 

ಉಪವೀತಂ ಭಿನ್ನತಂತುಂ ಜೀರ್ಣಂ ಕಶ್ಶಲದೂಷಿತಮ್‌ [ 

ವಿಸೃಜಾಮಿ ಜಲೇ ಬ್ರಹ್ಮವರ್ಚೋ ದೀರ್ಫಾಯುರಸ್ತು ಮೇ ॥ 


ಎಂದು ಜೀರ್ಣಯಜ್ಞೋಪವೀತವನ್ನುಜಲದಲ್ಲಿವಿಸರ್ಜಿಸಿ, ಆಚಮನ ಮಾಡಬೇಕು. 


ಸಮಾಪನಮ್‌ 
ಯಸ್ಯ ಸ್ಕೃತ್ಯಾ ಚ ನಾಮೋಕ್ಕಾ ತಪೋಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 


ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಅನೇನ ಯಜ್ಞೋಪವೀತಧಾರಣೇನ ಅಸ್ಥದ್ಭುರ್ವಂತರ್ಗತ ಭಾರತೀರಮಣಮುಖ್ಯ 
ಪ್ರಾಣಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ ಶ್ರೀಕೃಷ್ಣಾರ್ಪಣಮಸ್ತು ॥ 


La A SS ರ್ಗ 


102 


ಯಃ ಸರ್ವಗುಣಸಂಪೂರ್ಣ: ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಅಸ್ಪದ್ಯುರ್ವಂತರ್ಗತ ಶ್ರೀಹನುಮದ್ದೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 
|| ಶ್ರೀಕೃಷ್ಣಾರ್ಪಣಮಸ್ತು ॥ 


Xk 


ಕ 
¥ 
, 
AP 
1 ತ 
ಗ್ಗೆ 
1 ~~ 

¥ 

ತ್ಮಾ 
ಗ್‌ 
ಯಾತ 
Fk ಜ್ಯ 
¥ 

ಹೆ 

1 
ಪರಾ - 


ಸ | 
ಸಗ ತ ಕ 
| 


1" 


ಚೆ. 1 


> ”: ಕ, 


meee 


ಚ್ಹಾಚಾರ್ಯನಿದ್ಧಾಂತ ಪ್ರರ 


ಗಿಲಿನಗರ, ಬೆಂಗಳೂರು - 560 085 1 


3 
ತ 
ತ್ರ 
ಗ 


ರು ಶ್ರೀಮ 


ಂಕ್ರಮಾರ್ದದರ್ಶಿನಿ 


ಕಾರಿ ಶಾ 


P) 


*ಪರಿಪೂರ್ಣಫಲ 


ny 
ಣಿ 
(ಲ 
3 
೫ 
9. 
"ಇ 


ಹಾ) 


ದ್ವಾನ್‌ ಬೆಮೃಃ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋ ಕ್ಷಮಾರ್ಗದರ್ಶಿನೀ 


ಜ್ಯೇಷ್ಠಮಾಸ 
ಆಷಾಢಮಾಸ 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ: 


ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ), 
ಬೆಂಗಳೂರು 


i 
''ಜ್ಯೇಷ್ಠಮಾಸ-ಆಷಾಢಮಾಸ'' ಶಾರ್ವರಿ ॥ ಶ್ರಾವಣ ॥ ಶುದ್ಧ ಹುಣ್ಣಿಮೆ, (ದಿನಾಂಕ : 3-8- 
2020) ಹೆಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶ- 


ರಾದ ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


6:10 portion of this book or other books of the set of 30 can be published 
through Whatsapp or Facebook or by way of scanning. Anybody indulging in 
such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ದಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದಾ ನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 
ಪುಟಗಳು : 1 * 126 


ಅಕರಜೋಡಣೆ : ಸುಬ್ಬಣ್ಣ ಕೆಂಪದಾಳಿಹಳ್ಳಿ , 
ಛಬಿ 
9141311280 


ಮುಖಪುಟ - ಶ್ರೀವಿಶ್ವಾತ್ಮಾ, ಕಾರ್ತಿಕಜೋಷಿ. 
ಮುದ್ರಣ : 

ಮುಕ್ತಿಪಥ ಮುದ್ರಣಾಲಯ, 

(ಪಿ. ಮಂಜುನಾಥ) 

ಬೆಂಗಳೂರು. 


ನಮ್ಮ ತಾಯಿ ದಿ॥ ಕೆ. ಉಷಾ ವೆಂಕೋಬರಾವ್‌ ಜನ್ಮನೀಡಿ ಸಾರ್ಥಕ ಜೀವನ ನಡೆಸಲು 
ಕಾರಣಕರ್ತರಾಗಿದ್ದಾರೆ. ಇವರ ಅನುಗ್ರಹಕ್ಕಾಗಿ ಈ ಜ್ಞಾನಸೇವೆಯನ್ನು ನಡೆಸಿರುತ್ತೇವೆ. 
ಇದರಿಂದ ಪ್ರಾಪ್ತವಾಗುವ ಅಪಾರ ಪುಣ್ಯರಾಶಿಯು ಅವರಿಗೆ ತಲುಪಿ, ಶ್ರೀಹರಿವಾಯುಗಳು 


ನಮ್ಮನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. 
ಕಲ್ಲಕುರ್ಚಿ ಫ್ಯಾಮಿಲಿ. ಬೋಸ್ಟನ್‌. ಯು.ಎಸ್‌.ಎ. 


ವಿಷಯಾನುಕ್ರಮಣಿಕೆ 

ಜ್ಯೇಷ್ಠಮಾಸ ಶುಕ್ಲಪಕ್ಚ 17. ದುರ್ಗಾಷ್ಟಮಿ 7 
1. ಕರಿದಿನ 1 | 18. ಶ್ರೀವಾದೀಂದ್ರತೀರ್ಥರು 7 
2. ಕರವೀರವ್ರತ 1 | 19. ಶ್ರೀವಿದ್ಯಾಕಾಂತತೀರ್ಥರು 8 
3. ದಶಹರಾವ್ರತಪ್ರಾರಂಭ 1 | 20. ಭಾಗೀರಥೀಜಯಂತಿ 9 
4. ದರ್ಶೇಷ್ಟಿ 2 | 21. ದಶಹರಾವ್ರತದ ಬಗ್ಗೆ 10 
5. ಕಲಾದಿ 2 | 22. ಗಂಗಾಸ್ತೋತ್ರ 12 
6. ಭಾಸ್ಕರಪೂಜೆ 3 | 23. ಗಂಗೆಯಹಾಡುಗಳು 15 
7. ಶ್ರೀಸೂರೀಂದ್ರತೀರ್ಥರು 3 | 24. ನಿರ್ಜಲೇಕಾದಶಿಯ ಮಹಿಮೆ 18 
8. ಶ್ರೀಸತ್ಯಸಂಧತೀರ್ಥರು 3 | 25. ತ್ರಿವಿಕ್ರಮಪೂಜೆ 27 
9. ರಂಭಾವ್ರತ 3 | 26. ತ್ರಿವಿಕ್ರಮಸ್ಕೋತ್ರ 27 
10. ವಾಮನಕಲಾದಿ 4 | 27. ರಾಮದ್ವಾದಶೀ 28 
11. ಉಮಾಪೂಜನವ್ರತ 4 | 28. ಶ್ರೀಶ್ರೀಪಾದರಾಜರು 30 
12. ವಿನಾಯಕಚತುರ್ಥೀ $ | 29. ಶ್ರೀಸತ್ಯಾಭಿನವತೀರ್ಥರು 33 
13. ಪಿತೃಪೂಜೆ 5s | 30. ವಟಸಾವಿತ್ರೀವ್ರತ 33 
14. ಶ್ರೀಮೋಹನದಾಸರು 5 | 31. ವಟಸಾವಿತ್ರೀಹುಣ್ಣಿಮೆಯ ಬಗ್ಗೆ 35 
15. ಲಕ್ಷಿ ಪೂಜೆ 6 | 32. ಯಮದೇವರ ಪೂಜೆ 36 
16. ಶ್ರೀರಘುಪುಂಗವತೀರ್ಥರು 6 | 33. ವಟಸಾವಿತ್ರೀಹಾಡು 38 


. ಯಮಸೂಕ್ತ 
ಸ ಮಹಾಜ್ಯೇಷ್ಠಯೋಗ 


ಜ್ಯೇಷ್ಠಬಹುಳ 


. ಶ್ರೀರಘುಪತಿತೀರ್ಥರು 
. ಶ್ರೀಸುರೇಶತೀರ್ಥರು 
ಸ ಅಪರೈಕಾದಶಿಯ ಮಹಿಮೆ 
. ಶ್ರೀವಿಜಯೀಂದ್ರತೀರ್ಥರು 
. ಮಣ್ಣೆತ್ತಿನ ಅಮಾವಾಸ್ಯೆ 

. ಅಮಾಗೌರೀಹಾಡು 

. ಜ್ಯೇಷ್ಠಮಾಸದ ದಾನಗಳು 
ಆಷಾಢ ಶುಕ್ಗಪಕ್ತ 
. ಆಷಾಢಮಾಸದ ದಾನಗಳು 
. ಅಶೂನ್ಯಶಯನವ್ರತ 
. ಶ್ರೀಶೇಷಚಂದ್ರಿಕಾಚಾರ್ಯರು 
. ಶ್ರೀಶ್ರೀನಿಧಿತೀರ್ಥರು 

. ಶ್ರೀವರದೇಂದ್ರತೀರ್ಥರು 
. ವೈವಸ್ವತಸೂರ್ಯಪೂಜೆ 
- ಶ್ರೀವಿದ್ಯಾಸಿಂಧು ತೀರ್ಥರು 
. ಮಹಾಭಿಷೇಕ 

ಕ ಶಯನೈಕಾದಶೀಮಹಿಮೆ 
. ತಪ್ತಮುದ್ರಾಧಾರಣದ ಮಹತ್ವ 
. ತಪ್ತಮುದ್ರಾಧಾರಣವಿಧಿ 
. ತಪ್ತಮುದ್ರಾಧಾರಣೆಯ ಹಿನ್ನೆಲೆ 
. ತಪ್ತಮುದ್ರಾಧಾರಣಕ್ರಮ 
. ಚಾತುರ್ಮಾಸ್ಯವ್ರತ 


57. 
58. 
59. 
60. 
61. 
62. 
63. 
64. 
65. 
66. 
67. 
68. 
69. 
70. 
71. 
72. 
73. 
74. 
75. 
76. 


77. 
78. 
79; 
80. 


ಪ್ರಜಾಪತಿವ್ರತ 
ಧಾರಣಪಾರಣವ್ರತ 
ಚಾಂದ್ರಾಯಣವ್ರತ 
ಏಕೋಡಿವ್ರತ 
ಮೌನವ್ರತ 
ದಿಕಾಧನವ್ರತ 
ದಕಿಣಹಸ್ಪಜಲಪಾನವ್ರತ 

pl fr) 
ಅಖಂಡವ್ರತ 
ಲಕ್ಷಪ್ರದಕ್ಷಿಣೆವ್ರತ 
ಲಕ್ಷನಮಸ್ವಾರವ್ರತ 
ಲಕಬತ್ತಿವ್ರತ 

piv ) 
ಪರಾಕವ್ರತ 
ಲಕತುಲಸೀಪ್ರದಕಿಣೆ 

ed ಲ 
ಗೋಪದವ್ರತ 
ಗೋಪದವ್ರತಕಥೆ 
ಶ್ರೀಪತಿತೀರ್ಥರು 
ಕೃಷ್ಣದ್ವಾದಶೀವ್ರತ 
ಚಾತುರ್ಮಾಸ್ಯಸಂಕಲ್ಪ 
ಶ್ರೀಸತ್ಯಸಂಕಲತೀರ್ಥರು 
ಗುರುಪೂರ್ಣಿಮೆ 

ಆಷಾಢಬಹುಳ 

ಶ್ರೀಜಯತೀರ್ಥರು 
ಯೋಗಿನೀ-ಏಕಾದಶೀ 
ಶ್ರೀವಿದ್ಯಾನಿಧಿತೀರ್ಥರು. 
ಶ್ರೀವಿಶ್ವಪ್ರಿಯತೀರ್ಥರು 


98 
102 
103 
104 
104 
105 
105 
105 
106 
106 
107 
107 
108 
108 
108 
109 
110 
112 
113 
114 


115 
119 
123 
124. 


ಮುನ್ನುಡಿ 
ಹಸನು ಸಫೆ 


ಜ್ಯೇಷ್ಠಮಾಸ ಹಾಗೂ ಆಷಾಢಮಾಸಕ್ಕೆ ಸಂಬಂಧಪಟ್ಟ ಎಲ್ಲ ವ್ರತಗಳನ್ನು 
ಹರಿದಿನಗಳನ್ನು ಗುರುಗಳ ದಿನವನ್ನು ಈ ಪುಸ್ತಕದಲ್ಲಿ ಸಂಗ್ರಹಿಸಲಾಗಿದೆ. ಗಂಗಾ- 
ಪೂಜಾವಿಧಾನ, ವೃಷಭಪೂಜಾವಿಧಾನಗಳನ್ನು ಇಲ್ಲಿ ಕಾಣಬಹುದು. ಹಾಗೂ 
ಚಾತುರ್ಮಾಸ್ಯದ ಬಗ್ಗೆ ತಪ್ತಮುದ್ರಾಧಾರಣೆಯ ಬಗ್ಗೆ ವಿಶೇಷವಿಚಾರಗಳನ್ನು ಕೂಡ 
ಗಮನಿಸಬಹುದು. ಗುರುಚರಿತ್ರೆ ಎಂಬ ಪುಸ್ತಕದಿಂದ ಗುರುಗಳ ಆರಾಧನೆಗಳನ್ನು 
ಸಂಗ್ರಹಿಸಲಾಗಿದೆ. ಕೃಷ್ಣಾಚಾರ್ಯರ ಸ್ಮೃತಿಮುಕ್ತಾವಲೀ ಗ್ರಂಥದಿಂದ ಚಾತು- 
ರ್ಮಾಸ್ಯದ ವಿಧಾನವನ್ನು, ಏಕಾದಶೀಮಹಿಮೆಯನ್ನು ಮೈಸೂರು ರಾಜರಿಂದ 
ಪ್ರಕಟನೆಗೊಂಡ ಪದ್ಮಪುರಾಣದ ಪುಸ್ತಕದಿಂದ, ಉಳಿದ ವ್ರತಗಳ ಬಗ್ಗೆ ಅನೇಕ 
ಸಂಬಂಧಪಟ್ಟ ಪುಸ್ತಕಗಳಿಂದ ಹಾಗೂ ಪಂಚಾಂಗಗಳಿಂದ ವಿಷಯಗಳನ್ನು ಸಂಗ್ರಹಿಸಿ 
ಇಲ್ಲಿ ನೀಡಲಾಗಿದೆ. ಈ ವಿಷಯದಲ್ಲಿ ಬಹಳ ಪರಿಶ್ರಮವನ್ನು ಹೊಂದಿದ ವಿದ್ವಾನ್‌ 
ಸಿ.ಆರ್‌. ಪ್ರದೀಪಸಿಂಹಾಚಾರ್ಯರಿಗೆ ಅನಂತ ಕೃತಜ್ಞತೆಗಳು. ಈ ಪುಸ್ತಕದ ಡಿ.ಟಿ.ಪಿ. 
ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮಸಲಹೆಗಳನ್ನು 
ನೀಡಿ ಅನೇಕ ವಿಷಯಗಳ ಯಥಾರ್ಥತೆಗೆ ಕಾರಣರಾದ ಸುಬ್ಬಣ್ಣ .ಕೆಂಪದಾಳಿಹಳ್ಳಿ 
ಇವರಿಗೂ ಅನಂತ ಅಭಿನಂದನೆಗಳು. 

ಶ್ರೀ ಕಲ್ಲಕುರ್ಚಿ ಫ್ಯಾಮಿಲಿ, ಬೋಸ್ಟನ್‌ರವರು ಈ ಪುಸ್ತಕದ ಪ್ರಕಟನೆಯ ಸೇವೆ 
ಮಾಡಿರುತ್ತಾರೆ. ಅವರ ಅಪೇಕ್ಷೆಯಂತೆ ಶ್ರೀಹರಿವಾಯುಗುರುಗಳ ಅನುಗ್ರಹವು 
ಅವರ ದಿ ॥ ಮಾತೃಶ್ರೀ ಉಷಾ ಕೆ. ವೆಂಕೋಬರಾವ್‌ರವರಿಗೆ ದೊರಕಲಿ ಹಾಗೂ 
ಕಲ್ಲಕುರ್ಚಿ ಫ್ಯಾಮಿಲಿಯವರಿಗೆ ಅವರ ಮಾತೃಶ್ರೀಯವರ ಹಾಗೂ ಶ್ರೀಹರಿಯ 
ಅನುಗ್ರಹವು ದೊರೆಯಲಿ ಎಂದು ಈ ಮೂಲಕ ಶ್ರೀಹರಿಯಲ್ಲಿ ಪ್ರಾರ್ಥಿಸುತ್ತೇನೆ. 
ಇದರ ಸದುಪಯೋಗವನ್ನು ಎಲ್ಲಾ ಹರಿಭಕ್ತರು ಪಡೆದುಕೊಳ್ಳಬೇಕೆಂದು ಕೇಳಿ- 
ಕೊಳ್ಳುತ್ತೇನೆ. | 
ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 


| ಶ್ರೀಮದ್ಧ್ಭನುಮದ್ಧೀಮಮಧ್ಯಾ ಿಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ಜ್ಯೇಷ್ಠ ಮಾಸ 
ಮಾಸನಿಯಾಮಕಶ್ರೀರಮಾತ್ರಿವಿಕ್ರಮಾಯ ನಮಃ 
ಜ್ಯೇಷ್ಠ || ಶುದ್ಧ ॥ ಪ್ರತಿಪತ್‌ 

ಕರಿದಿನ - ಅಮಾವಾಸ್ಯೆಯ ಮರುದಿವಸವಾದ ಇಂದು ಯಾವುದೇ ಶುಭ- 
ಕಾರ್ಯಗಳನ್ನು ಮಾಡಬಾರದು. ಆದ್ದರಿಂದಲೇ ಕರಿದಿನ ಎಂದು ಇದನ್ನು 
ಕರೆಯುತಾರೆ. 

ಕರವೀರವ್ರತ - ಜ್ಯೇಷ್ಠೇ ಮಾಸಿ ಸಿತೇ ಪಕ್ಷೇ ಪ್ರಥಮೇತಹ್ನಿ ದಿನೋದಯೇ । 
ದೇವೋದ್ಯಾನಭವಂ ಹೃದ್ಯಂ ಕರವೀರಂ ಸಮುರ್ಚಯೇತ್‌ ॥ ಜ್ಯೇಷ್ಠಮಾಸದ 
ಶುಕ್ಕಪಕ್ಷದ ಪ್ರತಿಪತ್‌ ದಿವಸ ಸೂರ್ಯೋದಯವಾದಾಗ ಕಣಿಗಲೆ ಗಿಡವನ್ನು 
ಪೂಜಿಸಬೇಕು. ಈ ಗಿಡದಲ್ಲಿ ಸೂರ್ಯಾಂತರ್ಗತನಾದ ನಾರಾಯಣನನ್ನು 
ದುರ್ಗಾದೇವಿಯ ಅಂತರ್ಗತನಾದ ನರಸಿಂಹದೇವರನ್ನು ಆವಾಹನೆ ಮಾಡಿ 
ಪೂಜೆ ಮಾಡಬೇಕು. ಸ್ತ್ರೀಯರು ಕರವೀರವೃಕ್ಕಕ್ಕೆ ದಾರವನ್ನು ಸುತ್ತಿ, ಅರಿಶಿನ 
ಕುಂಕುಮ ಗೆಜ್ಜೆವಸ್ತ್ರಗಳಿಂದ ಪೂಜಿಸಿ, ಮೊಳಕೆ ಬಂದಿರುವ ಸಪ್ತಧಾನ್ಯಗಳನ್ನು 
ಕಿತ್ತಲೆ ಹಣ್ಣು, ಸೀಬೆಹಣ್ಣುಗಳಿಂದ ನೈವೇದ್ಯವನ್ನು ಮಾಡಿ, ನಾಲ್ಕು ಪ್ರದಕ್ಷಿಣೆ 
ನಮಸ್ಕಾರವನ್ನು ಹಾಕಿ ಪ್ರಾರ್ಥನೆ ಮಾಡಬೇಕು - ಕರವೀರ ರುಷಾವಾಸ ನಮಸ್ತೇ 
ಭಾನುವಲ್ಲಭ | ಮೌಲಿಮಂಡನದುರ್ಗಾದಿದೇವಾನಾಂ ಸತತಂ ಪ್ರಿಯ ॥ ಹೀಗೆ 
ಕಣಿಗಲೆ ಗಿಡವನ್ನು ಪೂಜಿಸುವುದರಿಂದ ಪತಿಗೆ ಆಯುಷ್ಯವು ಅಭಿವೃದ್ಧಿಯಾಗುತ್ತದೆ. 
ಪಾತಿವ್ರತ್ಯವು ಹೆಚ್ಚುತ್ತದೆ. ಎಲ್ಲಾ ಅಭೀಷ್ಟಗಳೂ ಈಡೇರುತ್ತವೆ. ದಿನನಿತ್ಯದ 
ತುಲಸೀ ಪೂಜೆ ಮಾಡಿದ ಮೇಲೆ ಇಂದು ಹೀಗೆ ಕರವೀರಗಿಡದ ಪೂಜೆಯನ್ನು 
ಮಾಡಬೇಕು. 


ದಶಹರಾವ್ರತಪ್ರಾರಂಭ - ಇಂದಿನಿಂದ ಹತ್ತುದಿವಸಗಳ ತನಕ ದಶಹರಾ 
ವ್ರತವನ್ನು ಆಚರಣೆ ಮಾಡಬೇಕು. - ಪ್ರತಿಪದ್ದಿನಮಾರಭ್ಯ ಯಾ ಶುಕ್ಷದಶಮೀ 
ಭವೇತ್‌ । ತಾವದ್ವತಂ ಪ್ರಕರ್ತವ್ಯಂ ಪುಣ್ಯಂ ದಶಹರಾಭಿಧಮ್‌ ॥ ಜ್ಯೇಷ್ಠಮಾಸದ | 


2 ಜ್ಯೇಷ್ಠಮಾಸ - ಆಷಾಢಮಾಸ 
ಶುಕ್ಲ ಪ್ರತಿಪತ್‌ ದಿವಸದಿಂದ ಪ್ರಾರಂಭಮಾಡಿ ದಶಮಿಯವರೆಗೆ ಯಾವ ವ್ರತ- 
ವನ್ನು ಮಾಡಲಾಗುತ್ತದೋ ಅದನ್ನೇ ದಶಹರಾವ್ರತ ಎಂಬುದಾಗಿ ಕರೆಯುತ್ತಾರೆ. 
ಗಂಗಾದೇವಿಯನ್ನು ಕುರಿತು ಮಾಡುವ ಈ ವ್ರತವು ಅತ್ಯಂತ ಶ್ರೇಷ್ಠವಾಗಿದೆ. ಜ್ಯೇಷ್ಠ 
ಶುಕ್ಲ ದಶಮಿ ಗಂಗಾವತಾರವಾದ ದಿನ. ಈ ದಿನ ಗಂಗೆಯ ಅವತಾರವಿದ್ದಾಗ 
ಹತ್ತು ಯೋಗಗಳಿದ್ದವು. (1) ಜ್ಯೇಷ್ಠಮಾಸ, (2) ಶುಕ್ಲಪಕ್ಚ, (3) ದಶಮೀ, 
(4) ಬುಧವಾರ, (5) ಹಸ್ತ ನಕ್ಷತ್ರ, (6) ವ್ಯತೀಪಾತಯೋಗ, (7) ಗರಿಜಾಕರಣ, 
(8) ಆನಂದ ಯೋಗ (ಬುಧವಾರ ಮತ್ತು ಹಸ್ತ ನಕ್ಷತ್ರ), (9) ಕನ್ಯಾರಾಶಿಯಲ್ಲಿ 
ಚಂದ್ರ , (10) ವೃಷಭ ರಾಶಿಯಲ್ಲಿ ಸೂರ್ಯ ಇಷ್ಟರ ಮಧ್ಯೆ ದಶಮೀ ಹಾಗೂ 
ವ್ಯತೀಪಾತಗಳು ಮುಖ್ಯ. ಪೂರ್ವಾಹ್ನದಲ್ಲಿ ಯಾವತ್ತು ಕೆಲವು ಯೋಗಗಳು 
ಇರುತ್ತವೆಯೋ ಅಂದು ದಶಹರಾ ವ್ರತವನ್ನು ಮಾಡಬೇಕು. ಎರಡು ದಿನ 
ಪೂರ್ವಾಹ್ನದಲ್ಲಿ ದಶಮೀ ಇದ್ದರೆ ಯಾವ ದಿನ ಹೆಚ್ಚು ಯೋಗಗಳಿವೆಯೋ 
ಅಂದು ಆಚರಿಸಬೇಕು. ಅಧಿಕ ಜ್ಯೇಷ್ಠ ಮಾಸಬಂದರೆ ಅಧಿಕಮಾಸದಲ್ಲಿಯೇ ಈ 
ವ್ರತವನ್ನು ಮಾಡಬೇಕು. ಇಂದು ಕಾಶೀನಿವಾಸಿಗಳು ದಶಾಶ್ವ್ಚಮೇಧಘಾಟಿನಲ್ಲಿ 
ಸ್ನಾನ ಮಾಡಿ ಗಂಗಾಪೂಜೆಯನ್ನು ಮಾಡಬೇಕು. ಇತರರು ಬೇರೆ ನದಿಯಲ್ಲಿ 
ಸ್ನಾನ ಮಾಡಿ ಗಂಗಾಪೂಜೆಯನ್ನು ಮಾಡಬೇಕು. 


ದರ್ಶೇಷ್ಟಿ - ಅಮಾವಾಸ್ಯೆಯ ಮರುದಿವಸವೆನಿಸಿದ ಇಂದು ದರ್ಶೇಷ್ಟಿಯನ್ನು 
ಆಚರಿಸಬೇಕು. ನಿತ್ಯವೂ ಔಪಾಸನೆ ಮಾಡುವ ಪ್ರತಿಯೊಬ್ಬ ಗೃಹಸ್ಥರೂ ತಪ್ಪದೇ 
ಇಂದು ಸ್ಮಾಲೀಪಾಕಹೋಮವನ್ನು ಮಾಡಬೇಕು. 
ಜ್ಯೇಷ್ಠ॥ ಶುದ್ಧ ॥| ದ್ವಿತೀಯಾ 
ಕಲಾದಿ - ಸಮಾನ ಎಂಬ ಕಲ್ಪವು ಪ್ರಾರಂಭವಾದ ದಿವಸವಾಗಿದೆ. ತಥಾ 
ಶುಕ್ಷದ್ದಿಶೀಯಾಯಾಂ ಅಪರಾಹ್ನೇ ದ್ವಿಜೋತ್ತಮಾಃ । ಸಮಾನೋ ನಾಮ 
ವಿಖ್ಯಾತೋ ಕಲ್ಲ; ಪ್ರಾದುರಭೂತ್‌ ಕಿಲ ॥ ಎಂಬ ಭವಿಷ್ಯಪುರಾಣದ ಮಾತಿನಂತೆ 


ಕಲ್ಪಾದಿಯಾದ ಕಾರಣ ಇಂದು ಸ್ನಾನದಾನ ತರ್ಪಣಾದಿಗಳನ್ನು ಆಚರಿಸುವುದರಿಂದ 
ಅಪಾರಪುಣ್ಯವು ಪ್ರಾಪ್ತವಾಗುತ್ತದೆ. 


ಜ್ಯೇಷ್ಠಮಾಸ ಶುಕ್ಲಪಕ್ಷ ತಿ 
© ಇ ಇ 


ಭಾಸ್ಕರಪೂಜೆ - ಜ್ಯೇಷ್ಠಶುಕ್ನದ್ದಿಶೀಯಾಯಾಂ ಭಾಸ್ಕರಂ ಭುವನಾಧಿಪಮ್‌ । 
ಭೋಜಯಿತ್ವಾ ಸಮಭ್ಯರ್ಚ್ಯ ಭಾಸ್ಕರಂ ಲೋಕಮಾಪ್ಟುಯಾತ್‌ ॥ ಜ್ಯೇಷ್ಠಮಾಸದ 
ಶುಕ್ನಪಕ್ಷದ ದ್ವಿತೀಯಾ ದಿವಸ ಭಾಸ್ಕರನನ್ನು ವಿಶೇಷವಾಗಿ ಪೂಜೆ ಮಾಡಬೇಕು. 
ಬ್ರಾಹ್ಮಣರನ್ನು ಕರೆದು ಭಾಸ್ಕರನ ಸಂಪ್ರೀತಿಗಾಗಿ ಊಟೋಪಚಾರಗಳನ್ನು 
ನಡೆಸಬೇಕು. ಇದರಿಂದ ಸೂರ್ಯಲೋಕವನ್ನು ಪಡೆಯುತ್ತಾನೆ. ಫೃಣಿಃ ಸೂರ್ಯ 
ಆದಿತ್ಯಃ ಎಂಬ ಮಂತ್ರವನ್ನು ಅರುಣಪ್ರಶ್ನೆಯನ್ನು ವಿಶೇಷವಾಗಿ ಪಾರಾಯಣ 
ಮಾಡಬೇಕು. 108 ಗಾಯತ್ರೀಜಪವನ್ನು ಅವಶ್ಯವಾಗಿ ಸೂರ್ಯೋದಯ ಕಾಲ- 
ದಲ್ಲಿ ನಿಂತು ಆಚರಿಸಬೇಕು. 


ಶ್ರೀಸೂರೀಂದ್ರತೀರ್ಥರ ಆರಾಧನೆ(ರಾಯರಮಠ) - ರಾಘವೇಂದ್ರಾ- 
ರ್ಪಿತಧಿಯೇ ಯೋಗೀಂದ್ರಾರ್ಪಿತಸೂನವೇ । ಶ್ರೀಮತ್ಪೂರೀಂದ್ರಯತಯೇ 
ಸುತಪೋ ನಿಧಯೇ ನಮಃ॥ ಯೋಗೀಂದ್ರರ ತರುವಾಯ ಅವರ ಪೂರ್ವಾಶ್ರಮದ 
ಅಣ್ಣಂದಿರಾದ ವಾಸುದೇವಾಚಾರ್ಯರಿಗೆ ಆಶ್ರಮವಾಯಿತು. ಇವರೂ ಗುರು- 
ರಾಜರ ಸಾಕಾತ್‌ ಶಿಷ್ಯರು ಮತ್ತು ಗುರುರಾಜರ ಏಕಾಂತ ಭಕ್ತರು. ಇವರು ಆಶ್ರಮ 
ಆದಮೇಲೆ ನಾಲ್ಕು ವರ್ಷ ಕಾಲ ಮಾತ್ರವಿದ್ದು ಮಧುರೈಯಲ್ಲಿ ಅಂಗಿರಸ 
ಸಂವತ್ತರದ ಜ್ಯೇಷ್ಠ ಶುದ್ಧ ಬಿದಿಗೆ ಹರಿಪಾದ ಸೇರಿದರು. 


ಸತ್ಯಸಂಧತೀರ್ಥರ ಆರಾಧನೆ - ಶ್ರೀಸತ್ಯಸಂಧತೀರ್ಥರು ಉತ್ತರಾದಿ 
ಬ 2. | ಇವರ ಹೆಸರು ಶ್ರೀರಾಘವೇಂದ್ರಾಚಾರ್ಯ ಎಂದು. 
ಶ್ರೀಸತ್ಯಬೋಧರು ಇವರ ಆಶ್ರಮಗುರುಗಳು. ಶ್ರೀಸತ್ಯವರತೀರ್ಥರು ಇವರ 
ಉತ್ತರಾಧಿಕಾರಿಗಳು. ಮಹಿಷಿಯಲ್ಲಿ ಇವರ ವೃಂದಾವನ ಇದೆ. ಕ್ರಿ ಕ್ರಿ.1984ರಿಂದ 
1794ರ ತನಕ ಪೀಠಾಧಿಪತಿಗಳಾಗಿದ್ದರು. 'ಇವರಿಗೊಮ್ಮೆ ಜನಕ 
ಏರಿಸಲು ಹೂವು ಇಲ್ಲದಿದ್ದಾಗ ಅಪರಿಚಿತರೊಬ್ಬರು ಬಂದು ಕಮಲಪುಷಗಳನ್ನು 
ನೀಡಿ ಅದೃಶ್ಯರಾದರು. 


ಜ್ಯೇಷ್ಠ 11 ಶುದ ॥ ತತೀಯಾ ॥ 
ಅ ಎ ಲ 
ರಂಭಾವ್ರತ - ಅಥ ಜ್ಯೇಷ್ಠತೃತೀಯಾ ತು ಶುಕ್ಷಾರಂಭೇತತಿ ನಾಮತಃ | ತಸ್ಕಾಂ' 


4 ಜ್ಯೇಷ್ಠಮಾಸ - ಆಷಾಢಮಾಸ 


ಸಭಾರ್ಯಂ ವಿಧಿವತ್‌ ಪೂಜಯೇತ್‌ ಬ್ರಾಹ್ಮಣೋತ್ತಮಮ್‌ ॥ ಜ್ಯೇಷ್ಠಮಾಸದ 
ಶುಕ್ಲಪಕ್ಚದ ತೃತೀಯಾ ದಿವಸ ರಂಭಾವ್ರತವನ್ನು ಸ್ತ್ರೀಯರು ಆಚರಿಸಬೇಕು. 
ಹಾಗೂ ದಂಪತಿಗಳಿಗೆ ವಿಧಿಪ್ರಕಾರವಾಗಿ ಪೂಜೆಯನ್ನು ಮಾಡಬೇಕು. ರಂಭಾ 
ಎಂದರೆ ಬಾಳೆಯ ಗಿಡ ಎಂದರ್ಥ. ಸಾವಿತ್ರೀದೇವಿಯನ್ನು ಬಾಳೆಯಗಿಡದಲ್ಲಿ 
ಇಂದು ಪೂಜಿಸಬೇಕು. ಆಗ ಸಂತಾನಸೌಭಾಗ್ಯಗಳನ್ನು ಸಾವಿತ್ರೀದೇವಿಯು ಅನು- 
ಗ್ರಹಿಸುತ್ತಾಳೆ. ರಂಭಾವ್ರತಮಿದಂ ದೇವಿ ಯೇ5ರ್ಚಯಂತಿ ಶುಭಾನನೇ । ತಾಸಾಂ 
ಅಕ್ಬಯ್ಯತಾಮೇತಿ ಸೌಭಾಗ್ಯಸುಖಸಂಪದಾ ॥ ಯಾರು ರಂಭಾವ್ರತವನ್ನು ಮಾಡು- 
ತ್ತಾರೋ ಅವರು ಅಕ್ಷಯಫಲವನ್ನು ಹೊಂದುತ್ತಾರೆ. ಸೌಭಾಗ್ಯವನ್ನು ಸುಖವನ್ನು 
ಪಡೆದುಕೊಳ್ಳುತ್ತಾರೆ. ಬಾಳೆಯ ಗಿಡದ ಬಳಿ ತೆರಳಿ, ಸರಸ್ವತೀದೇವಿಯನ್ನು 
ಆವಾಹನೆ ಮಾಡಿ, ಅರಿಶಿನ ಕುಂಕುಮ ಗೆಜ್ಜೆವಸ್ತ್ರ ಮೊದಲಾದವುಗಳಿಂದ ಪೂಜಿಸಿ, 
ಪುಷ್ಪಗಳಿಂದ ಅರ್ಚಿಸಿ, ಸಕ್ಕರೆ ಬೆಲ್ಲ ಹುರಿದಿರುವ ಎಳ್ಳು ಇವುಗಳಿಂದ ನೈವೇದ್ಯ- 
ವನ್ನು ಮಾಡಿ ಆರತಿಯನ್ನು ಬೆಳಗಿ ಸುಖಸೌಭಾಗ್ಯ ಸಂಪತ್ತುಗಳನ್ನು ಪ್ರಾರ್ಥಿಸಿ 
ನಮಿಸಬೇಕು. ಇದುವೇ ರಂಭಾವ್ರತ. ಸ್ತ್ರೀಯರು ಇದನ್ನು ಆಚರಿಸಬೇಕು. 
ತುಳಸಿಪೂಜೆ ಆದ ಬಳಿಕ ಬಾಳೆಯ ಗಿಡದ ಬಳಿ ತೆರಳಿ ಕೇವಲ ಐದು ನಿಮಿಷದಲ್ಲಿ 
ಮಾಡುವ ಕರ್ತವ್ಯವಿದು. 


ವಾಮನಕಲ್ಪಾದಿ - ದ್ವಿತೀಯಾ ದಿವಸ ಸಮಾನ ಎಂಬ ಕಲ್ಪವು ಪ್ರಾರಂಭ- 
ವಾದರೆ ತೃತೀಯಾದ ಈ ದಿವಸದಲ್ಲಿ ವಾಮನ ಎಂಬ ಕಲ್ಪವು ಪ್ರಾರಂಭವಾಗಿದೆ. 
ಅಸ್ಯಾಮೇವ ದ್ವಿಜಶ್ರೇಷ್ಠ ಕಲ್ಬೋ5 ಭೂತ್‌ ವಾಮನಸ್ಕ ಚ । ದಧ್ಯೋದನಪ್ರದಾನೇನ 
ತುಷ್ಟೋ ಭವತಿ ವಾಮನಃ॥ ಎಂಬ ಶ್ಲೊ ್ಲೀಕದಂತೆ ವಾಮನದೇವರಿಗೆ ದಧ್ಯನ್ನವನ್ನು 
ಸಮರ್ಪಿಸಿ ತರ್ಪಣಾದಿಗಳನ್ನು ನೀಡಿ ಅನ್ನಸಂತರ್ಪಣೆಯನ್ನು ಮಾಡಬೇಕು. 


ಜ್ಯೇಷ್ಠ || ಶುದ್ಧ ॥ ಚತುರ್ಥೀ 
ಉಮಾಪೂಜನವ್ರತ - ಅಸ್ಕಾಂ ಶುಕ್ನಚತುರ್ಥ್ಯಾಂ ತು ಜಾತಾ ಪೂರ್ವಂ 
ಉಮಾ ಸತೀ । ತಸ್ಮಾತ್‌ ಸಾ ತತ್ರ ಸಂಪೂಜ್ಯಾ ಸ್ತ್ರೀಭಿಃ ಸೌಭಾಗ್ಯವೃದ್ಧಯೇ Il ಎಂಬ 


ಭವಿಷ್ಯಪುರಾಣದ ಮಾತಿನಂತೆ ಇಂದು ಹಿಮಾಲಯದಲ್ಲಿ ಮೇನಕಾ ದೇವಿಯಿಂದ 
ಪಾರ್ವತೀದೇವಿಯು ಅವತಾರ ಮಾಡಿದಳು. ಸಕಲಸ್ತ್ರೀಯರು ಉತ್ಸಾಹ ಉಲ್ಲಾಸ 


ಜ್ಯೇಷ್ಠಮಾಸ ಶುಕ್ಗಪಕ್ಷ 5 
-ಗಳಿಂದ ಇಂದು ಉಮಾಪೂಜೆಯನ್ನು ಆಚರಿಸಲೇಬೇಕು. ಪ್ರತಿನಿತ್ಯ ಮಾಡುವ 
ಗೌರೀಪೂಜೆಯನ್ನೇ ವಿಸ್ತಾರವಾಗಿ ಆಚರಿಸಿ ಅವಳ ಅನುಗ್ರಹವನ್ನು ಪಡೆದು- 
ಕೊಳ್ಳಬೇಕು. ಸಾಧ್ಯವಾದರೆ ಚೈತ್ರಮಾಸದ ತೃತೀಯಾ ದಿವಸ ಯಾವ ಗೌರೀ- 
ಪೂಜೆಯನ್ನು ಪುಸ್ತಕದಲ್ಲಿ ನೀಡಲಾಗಿದೆಯೋ ಅದೇ ಪೂಜಾವಿಧಾನದಿಂದ 
ಗೌರೀಪೂಜೆಯನ್ನು ಮಾಡಬೇಕು. 


ವಿನಾಯಕಚತುರ್ಥೀ - ಕಪಿಲಾಶ್ರಮದಲ್ಲಿ ಚತುರ್ಬಾಹುಯುಕ್ತನಾದ 
ಗಣಪತಿಯು ಅಗ್ನಿಕುಂಡದಿಂದ ಪ್ರಾದುರ್ಭವಿಸಿದ ದಿವಸವಾಗಿದೆ. ಆದ್ದರಿಂದ 
ಇದನ್ನುವಿನಾಯಕಚತುರ್ಥೀ ಎಂದೇ ಕರೆಯುತ್ತಾರೆ. ಈ ದಿವಸದಲ್ಲಿ ಗಣಪತಿಗೆ 
ವಿಶೇಷಪೂಜೆಯನ್ನು ಆಚರಿಸಬೇಕು. ಗಣಪತಿಯ ಅಂತರ್ಯಾಮಿಯಾದ ವಿಶ್ವಂ 
-ಭರನನ್ನು ಪ್ರದ್ಯುಮ್ನನಾಮಕನನ್ನಾಗಿ ಚಿಂತಿಸಿ ಆರಾಧಿಸಬೇಕು. 


ಜ್ಯೇಷ್ಠ || ಶುದ್ಧ 11 ಪಂಚಮೀ 


ತಥಾ ಜ್ಯೇಷ್ಠಸ್ಯ ಪಂಚಮ್ಯಾಂ ಪಿತ್ಠನಭ್ಯರ್ಚ್ಛಯೇತ್‌ ಸುಧೀಃ | ಸರ್ವಕಾಮ- 
ಫಲಾಪ್ರಾಪ್ತಿಃ ಭವೇದ್‌ ವೈ ವಿಪ್ರಭೋಜನೇ ॥ ಎಂಬ ನಾರದ ಪುರಾಣದ ಮಾತಿ- 
ನಂತೆ ಪಿತೃದೇವತೆಗಳನ್ನು ಇಂದು ವಿಶೇಷವಾಗಿ ಅರ್ಚನೆ ಮಾಡಬೇಕು. ಇದರಿಂದ 
ಎಲ್ಲಾ ಅಭೀಷ್ನಗಳು ನೆರವೇರುತ್ತದೆ. ಸಂತಾನಭಾಗ್ಯವು ಪ್ರಾಪ್ತವಾಗುತ್ತದೆ. 

ಜ್ಯೇಷ್ಠ॥ ಶುದ್ಧ! ಷಷ್ಠೀ 

ಮೋಹನದಾಸರ ಆರಾಧನೆ - ಬಡತನದ ಬೇಗೆಯಲ್ಲಿ ಬೆಂದ ಓರ್ವ 
ಅನಾಥತಾಯಿಯು ತನ್ನ ಮಗುವನ್ನು ಉಡಿಯಲ್ಲಿ ಕಟ್ಟಿಕೊಂಡು ತುಂಗೆಯ 
ಮಡುವಿಗೆ ಹಾರ ಹೊರಟಿದ್ದಳು. ಸುದೈವದಿಂದ ಅದು ವಿಜಯದಾಸರ ಕಣ್ಣಿಗೆ 
ಬಿದ್ದು ಅವರು ಧಾವಿಸಿ ಹೋಗಿ ಅದನ್ನು ತಡೆದರು. ತುಂಗೆಯಲ್ಲಿ ಎಸೆಯ 
ಹೊರಟ ಅವಳನ್ನೂ, ಅವಳ ಮಗುವನ್ನೂ ತಡೆದು ಅವಳಿಂದ ಆ ಮಗುವನ್ನು 
ಪಡೆದರು. ಆ ಅನಾಥಳಿಗೆ ಆಶ್ರಯವಿತ್ತು ಆ ಮಗುವನ್ನು ತೊಡೆಯ ಮೇಲೆ 


ಆಡಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದರು. "ಚಿರಂಜೀವಿಯಾಗೆಲವೋ ಚಿಣ್ಣ 
ನೀನು | ಪರಮಭಾಗವತರ ಪದಧೂಳಿ ಧರಿಸುತಲಿ' ಎಂದು ಹಾಡಿ ಹರಸಿದರು. ಆ. 


6 ಜ್ಯೇಷ್ಠಮಾಸ - ಆಷಾಢಮಾಸ 
ಮಹಾರಾಯರ ಹರಕೆ ಆರೈಕೆಗಳಿಂದ ಬಡಕಲು ಮೈಯ್ಯ ಆ ರೋಗಿಷ್ಠ ಕೂಸು 
ಒಳ್ಳೆ ಸುಂದರವಾದ ಮೋಹನಾಂಗದ ಮಗುವಾಗಿ ಬೆಳೆಯಿತು. ಅವನನ್ನು ಬೆಳೆಸಿ 
ವಿದ್ಯಾದಾನ ಮಾಡಿ "ಮೋಹನವಿಟ್ಕಲ' ಎಂಬ ಅಂಕಿತವನ್ನಿತ್ತರು. ಇದೇ ಅಂಕಿತ- 
ದಿಂದ ಮೋಹನದಾಸರು ಅನೇಕ ಹರಿಕೀರ್ತನೆಗಳನ್ನೂ, ಎರಡುನೂರಾ ಹದಿ- 
ನೇಳು ನುಡಿಯ ಒಂದು ಕೋಲ ಹಾಡನ್ನೂ ರಚಿಸಿದ್ದಾರೆ. ಈ ಕೋಲು ಹಾಡು 
ರುಗ್ಮಿಣಿ - ಸತ್ಯಭಾಮಾ - ಶ್ರೀಕೃಷ್ಣ - ಅರ್ಜುನರ ನಡುವಿನ ಸರಸಸಂಭಾಷಣಾ 
ರೂಪವಾಗಿದೆ. ಯುಕ್ತಿ ಯುಕ್ತವಾದ ಸಂವಾದ ಭಂಗಿಯ ಚಾತುರ್ಯಕ್ಕೂ ಇದು 
ಒಳ್ಳೆಯ ನಿದರ್ಶನವಾಗಿದೆ. ಇದರಿಂದಲೇ "ಭಕ್ತಿಯಲಿ ಭಾಗಣ್ಣ, ಯುಕ್ತಿಯಲಿ 
ಮೋಹನ್ನ , ಶಕ್ತಿಯಲಿ ತಿಮ್ಮಣ್ಣ ಎಂಬ ಯುಕ್ತಿಯು ರೂಢಿಯಲ್ಲಿ ಬಂದಂತೆ 
ತೋರುತ್ತದೆ. ಜಾನಪದದ ಗೀತೆಗಳ ಧಾಟಿ, ಥಾಟುಗಳನ್ನುಸಾಹಿತ್ಯದ ಶೈಲಿಗೆ 
ಅಳವಡಿಸಿ ಸಿದ್ದಾಂತಕ್ಕೆ ಅವಿರುದ್ಧವಾಗಿ ವಿನೋದ, ವ್ಯಂಗ್ಯ, ವಕ್ರೋಕ್ತಿಗಳನ್ನು 
ಧಾರಾಳವಾಗಿ ಉಪಯೋಗಿಸಿ ರಚಿಸಿದ ಈ ಕೋಲುಹಾಡು ಒಳ್ಳೇ ರಂಜಕವೂ 
ರಸಭರಿತವೂ ಹಾಸ್ಯಪ್ರಚುರವೂ ಆಗಿದೆ. 


ಜ್ಯೇಷ್ಠ 11 ಶುದ ॥ ಸಪಮೀ 
೨ ಇ ಇ 


ಲಕ್ಷ್ಮೀಪೂಜೆ - ಸಪ್ತಮ್ಯಾಂ ಜ್ಯೇಷ್ಠಮಾಸಸ್ಯ ಜ್ಯೇಷ್ಠಾಂ ತೇನಾರ್ಚಯಂತಿ 
ಯೇ । ತತ್ರೈವ ವಾಸೋ ಜ್ಯೇಷ್ಕಾಯಾಃ ಭವಿಷ್ಯತಿ ನ ಸಂಶಯಃ ॥ ಜ್ಯೇಷ್ಠಾ ಎಂಬ 
ಹೆಸರಿನ ಲಕ್ಷ್ಮೀದೇವಿಯನ್ನು ಇಂದು ಪೂಜೆ ಮಾಡಬೇಕು. ಇದರಿಂದ ಆ 
ಲಕ್ಷ್ಮಿಯು ಪೂಜೆ ಮಾಡುವವರ ಮನೆಯಲ್ಲಿ ನಿರಂತರ ವಾಸಮಾಡುತ್ತಾಳೆ. 
ಜ್ಯೇಷ್ಠಾ ಎಂಬ ಪದಕ್ಕೆ ಸ್ತೀಯರಲ್ಲೇ ಸರ್ವೋತ್ತಮಳಾದ ಲಕ್ಷ್ಮೀದೇವಿ ಎಂದಷ್ಟೇ 
ಅರ್ಥ. ಅಲಕ್ಷ್ಮಿ ಎಂಬರ್ಥವನ್ನು ತಿಳಿಯಬಾರದು. 


ಜ್ಯೇಷ್ಠ [| ಶುದ್ಧ || ಅಷ್ಟಮೀ 


ಶ್ರೀರಘುಪುಂಗವತೀರ್ಥರು (ಮಾಧವತೀರ್ಥ ಮಠ) ಸಚ್ಛಾಸ್ತ್ರಾದ್ಯಮಲ 
ಸದ್ಭೋದಂ ಶ್ರೀಮಧ್ವಮುನಿಸೇವಕಮ್‌ । ಸಚ್ಛಾಸ್ಟ್ರಾಸಕ್ತಷೃದಯಂ ರಘುಪುಂಗವ 
ಗುರುಂ ಭಜೇ ॥ 


ಜ್ಯೇಷ್ಠಮಾಸ ಶುಕ್ಗಪಕ್ಕ 7 
© ೧೨ ೧೦೫ 


ದುರ್ಗಾಷ್ಟಮೀ - ಜ್ಯೇಷ್ಠಮಾಸದ ಶುಕ್ಲಪಕ್ಚದ ಈ ಅಷ್ಟಮಿಯ ದಿವಸದಲ್ಲಿ 
ದುರ್ಗೆಯನ್ನು ವಿಶೇಷವಾಗಿ ಅರ್ಚನೆ ಮಾಡಬೇಕು. ಸಾಯಂಕಾಲದ 
ಸಂದರ್ಭದಲ್ಲಿ ದುರ್ಗಾನಮಸ್ಕಾರವನ್ನು ಆಚರಿಸಬೇಕು. ಇದರಿಂದ ದುರ್ಗೆಯ 
ಪರಮಾನುಗ್ರಹವು ಉಂಟಾಗುತ್ತದೆ. 


ಶುಕ್ಷಾದೇವಿ ಪೂಜೆ- ಶುಕ್ಲಾದೇವಿಯನ್ನು ಇಂದು ಪೂಜಿಸಬೇಕು. 
ಜ್ಯೇಷ್ಠ 11 ಶುದ ॥! ನವಮೀ 
ಅ 


ಶ್ರೀವಾದೀಂದ್ರತೀರ್ಥರು (ರಾಯರ ಮಠ) - ವಂದಾರುಜನಸಂದೋಹ- 
ಮಂದಾರತರುಸನ್ನಿಭಮ್‌ | ವೃಂದಾರಕಗುರುಪ್ರಖ್ಯಂ ವಂದೇ ವಾದೀಂದ್ರದೇಶಿಕಂ॥ 
ರಾಯರ ಪೂರ್ವಾಶ್ರಮದ ಪುತ್ರರಾದ ಲಕ್ಷ್ಮೀನಾರಾಯಣಾಚಾರ್ಯರ ಮಕ್ಕಳು 
ಪುರುಷೋತ್ತಮಾಚಾರ್ಯರು. ಅವರ ಮಕ್ಕಳ ಹೆಸರು ಶ್ರೀನಿವಾಸಾಚಾರ್ಯರು. 
ಇವರು ತಮ್ಮ ವಂಶದ ಗೌರವಕ್ಕನುಸರಿಸಿ ಉತ್ತಮ ಪಾಂಡಿತ್ಯ ಪಡೆದು ಸಂಸ್ಥಾನದಲ್ಲಿ 
ಪಾಠ ಪ್ರವಚನ ಮಾಡುತ್ತಿದ್ದರು. ಉಪೇಂದ್ರತೀರ್ಥರು "ಶ್ರೀನಿವಾಸಾಚಾರ್ಯರ 
ಪಾಂಡಿತ್ಯ ಸಂಸ್ಥಾನ ದೀಕ್ಷೆಯನ್ನು ನೋಡಿ ಇವರೇ ಈ ಪರಂಪರೆಗೆ ತಕ್ಕವರೆಂದು 
ಇವರಿಗೆ ಆಶ್ರಮ ಕೊಟ್ಟು "ವಾದೀಂದ್ರತೀರ್ಥ'ರೆಂದು ನಾಮಕರಣ ಮಾಡಿದರು. 
ಇಷ್ಟು ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ರಾಜ್ಯವಿಷ್ಣವ ಆರಂಭವಾಗಿತ್ತು. ಇದೊಂದು 
ಪಾಳೆಯ ಪಟ್ಟು ತಲೆಯೆತ್ತಿದರೆ, ನಾಳೆ ಅದನ್ನು ಮೆಟ್ಟಿ ಇನ್ನೊಂದು ಹೊಸಪಾಳೆಯ 
ಪಟ್ಟು ಉದಯಿಸುತ್ತಿತ್ತು. ಇದರಿಂದ ಧರ್ಮಸಂಸೆ ಗಳಿಗೆ ಒಂದಿನ ರಾಜರುಗಳು 
ಹಾಕಿಕೊಟ್ಟ ಗ್ರಾಮ ಜಹಗೀರುಗಳು ನಡೆದು ಭನವಿ ಕಷ್ಟವಾಗುತ್ತಿತ್ತು. ಒಬ್ಬ 
ಪಾಳೆಯಗಾರ ಅದನ್ನು ನಡೆಸಿಕೊಂಡು ಬಂದರೆ ಇನ್ನೊಬ್ಬ ಅದನ್ನು ಜಪ್ತಿ ಮಾಡಿ. 
ಬಿಡುತ್ತಿದ್ದ. ಹೀಗಾಗಿ ಅವುಗಳನ್ನೆಲ್ಲ ಉಳಿಸಿಕೊಂಡು ಬರಲು ಧರ್ಮ ಪೀಠಾಧ್ಯ ಕ್ಷರು 
ಅಲ್ಲಲ್ಲಿ ಸಂಚಾರ ಮಾಡಿ ತಮ್ಮವೈಯಕ್ತಿಕ ವರ್ಚಸನ್ನು ಬೀರಿ ರಕಿಸಕೊಳ್ಳಬೇಕಾಗಿತ್ತು. 
ರಾಜಾಶ್ರಮ ಸಿಕ್ಕುವುದರ ಚ ಉಪಟಳವೇ ಹೆಚ್ಚಾಗುತ್ತಿತ್ತು. ಇದನ್ನೆಲ್ಲ ಎದುರಿಸಿ 
ಸಂಸ್ಥಾನದ ಮರ್ಯಾದೆಯನ್ನು ಉಳಿಸಿಕೊಂಡು, ಪೂಜಾ ಪಾಠ "ಪ್ರವಚನಾದಿ 
ಕಾರ್ಯಗಳನ್ನು ಗು ಹೋಗುವುದು ಬಹಳ ಕಷ್ಟ ಸಾಧ್ಯವಾಗಿತ್ತು. 
ಇಂತಹ ಕಷ್ಟದೆಸೆಯಲ್ಲೂ ಪೀಠಾಧಿಪತಿಗಳು ತಮ್ಮ ಪರಂಪರೆಯನ್ನು ಯೋಗ್ಯ-' 


8 ಜ್ಯ ಷ್ಠಮಾಸ - ಆಷಾಢಮಾಸ 


ರೀತಿಯಲ್ಲಿ ರಕ್ಷಿಸಿಕೊಂಡು ಬಂದರು. ಹಿಂದೆ ಗುರುರಾಜರಿಗಾಗಿ ವೆಂಕಣ್ಣಪಂತ 
ನಿರ್ಮಿಸಿದ್ದ ಬೃಂದಾವನ ಅವರ ಆಜ್ಞೆಯಂತೆ ಹಾಗೆಯೇ ಉಳಿದುಕೊಂಡಿತ್ತು. 

ಅದಕ್ಕೆ ತ್ಕ ಸಾಕು ಹ ಬರುವರೆಂಬುದು ಜ್ಞಾನಿಗಳಾದ ಗುರು- 
ರಾಜರೊಬ್ಬರ ಹೊರತು ಇನ್ನಾರಿಗೂ ಗೊತ್ತಿರಲಿಲ್ಲ. ಈಗ ಆಕಾಲ ಸನ್ನಿಹಿತ- 
ವಾಯಿತೆಂದು ತೋರುತ್ತದೆ . ಶ್ರೀಗಳವರು ಮತ್ತೆ ದಕ್ಷಿಣ ದೇಶದ ಕಡೆ ಹೋಗುವ 
ಮನಸ್ಸು ಮಾಡದೆ ಮಂತ್ರಾಲಯದಲ್ಲೇ ನಿಂತು ಬಿಟ್ಟು 1750ನೆಯ ಪ್ರಮೋದಿನೀ 
ಸಂವತ್ಸರದ ಜ್ಯೇಷ್ಠ ಶುದ್ಧ ನವಮಿಯ ದಿನ ಶ್ರೀಗುರುರಾಜರ ಸನ್ನಿಧಾನದಲ್ಲಿ 
ಹರಿಧ್ಯಾನತತರರಾದರು. ಇವರಿಗಾಗಿ ಗುರುರಾಜರಿಗಾಗಿ ಸಿದ್ಧಪಡಿಸಿದ ವೃಂದಾ- 
ವನವನ್ನು ಉಪಯೋಗಿಸಲಾಯಿತು. ಗುರುರಾಜರ ಎಡಭಾಗದಲ್ಲಿ ಅವರಿಗೆ ಅತಿ 
ಸಮೀಪವಾ ಗಿಯೇ ಇವರ ವೃಂದಾವನ ಪ್ರತಿಷ್ಠೆಯಾಯಿತು. ಗುರುರಾಜರ ಸನ್ನಿಧಿ 
ಯಲ್ಲಿ ಸ್ಥಳ ಸಿಕ್ಕಿದ್ದೇ ಇ ಮಹಿಮಾತಿಶಯವನ್ನು ತೋರಿಸುತ್ತದೆ. ಇವರು 
ಗುರುಗುಣಸ್ತವ ರಚಿಸಿ ಗುರುರಾಜರಿಗರ್ಪಿಸಿದಾಗ ಬೃಂದಾವನ ತನ್ನ ಸಮತ್ರಿ 
ಸೂಚಿಸಲು ಅಲ್ಲಾಡಿತೆಂಬುದು ಹಿಂದೆಯೇ ವರ್ಣಿತವಾಗಿದೆ. ಇದರಿಂದ ಇವರಲ್ಲಿ 
ಗುರುರಾಜರ ಪರಮಾನುಗ್ರಹವೆಷ್ಟರ ಮಟ್ಟದೆಂಬುದೂ ಗೊತ್ತಾಗುತ್ತದೆ. ಗುರು- 
ರಾಜರಿಗೆ ಗ್ರಂಥರಚನಾಭಾಗದಲ್ಲಿ ಸುಮತೀಂದ್ರ ಗುರುಗಳು ಮಂತ್ರಿಗಳಾದಂತೆ, 
ದಾಸಸಾಹಿತ್ಯ ಪ್ರಪಂಚದಲ್ಲಿ ಜಗನ್ನಾಥದಾಸಾರ್ಯರು ಮಂತ್ರಿಗಳಾದಂತೆ, ವೃಂದಾ- 
ವನ ಮಹಿಮೆಯ ವಿಷಯದಲ್ಲಿವಾದೀಂದ್ರತೀರ್ಥರು ಮಂತ್ರಿಗಳಾದರು. ಇಂದಿಗೂ 
ಭಕ್ತಜನರ ಸ್ವಪ್ನದಲ್ಲಿ ಗುರುರಾಜರೊಂದಿಗೆ ವಾದೀಂದ್ರರೂ ಗೋಚರರಾಗಿ ಗುರು 
ಪ್ರಸಾದವನ್ನು ಭಕ್ತರಿಗೆ ಮಾಡಿಸುತ್ತಾ ಕಂಗೊಳಿಸುತ್ತಿದ್ದಾರೆ. 


ಶ್ರೀಗಳವರಿಂದ ರಚಿತವಾದ ಗ್ರಂಥಗಳ ಪೈಕಿ ಇಷ್ಟು ಉಪಲಬ್ಧವಾಗಿದೆ :- 1. 
ತತ್ತ್ವಪ್ರಕಾ ಟಿಪ್ಪಣೇ (ಮೀಮಾಂಸಾ ನಯದರ್ಪಣ) 2. ತತ್ತ್ವೋದ್ಯೋತಟಿಪ್ಪಣೀ 
3. ಭೂಗೋಳ ಖಗೋಳ ವಿಚಾರ 4. ರಾಘವೇಂದ್ರಮಠ ಗತಾರ್ಚಾಗತಿಕ್ರಮ 5. 
ಗುರುಗುಣಸ್ತವನ 6. ನವ್ಯದುರುಕ್ತಿಶಿಕ್ಷಾ (ಪೂರ್ವಾಶ್ರಮದಲ್ಲಿ ರಚಿಸಿದ್ದು) 


ಶ್ರೀ ವಿದ್ಯಾಕಾಂತತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1812-1824) 
ಚತುಃಷಷ್ಠಿಕಲಾಯುಕ್ತಃ ಸರ್ವಶಾಸ್ವಾಬ್ದಿಪಾರಗ; | ವಿದ್ಯಾಕಾಂತಗುರುರ್ಭೂಯಾದ- 


ಜ್ಯೇಷ್ಠಮಾಸ ಶುಕ್ಲಪಕ್ಷ 9 
ಸೃದಿಷ್ಟಾರ್ಥಸಿದ್ಧಯೇ ॥ ಇವರ ಪೂರ್ವಾಶ್ರಮದ ಹೆಸರು ನಚ್ಚಪ್ಪಾಚಾರ್ಯರೆಂದು 
ತಿಳಿದುಬಂದಿದೆ. ಇವರು ವಿದ್ಯಾವಲ್ಲಭತೀರ್ಥರ ಪೂರ್ವಾಶ್ರಮದ ತಮ್ಮಂದಿರು. 
ಅಣ್ಣಂದಿರಲ್ಲಿಯೇ ಆಶ್ರಮ ಸ್ವೀಕಾರ ಮಾಡಿ ವಿದ್ಯಾಕಾಂತತೀರ್ಥರೆಂಬ ನಾಮಕರಣ- 
ದಿಂದ ಪೀಠವನ್ನಲಂಕರಿಸಿದರು. ಅತ್ಯಮೋಘವಾದ ಅನರ್ಫ್ಯವಾದ ವೈಜಯಂತೀ 
ಮಾಲೆಯನ್ನು ಶ್ರೀಗೋಪಾಲಕೃಷ್ಣದೇವರ ಪೂಜಾರ್ಥವಾಗಿ ಸಂಪಾದಿಸಿದ ಕೀರ್ತಿ 
ಇವರದ್ದಾಯಿತು. ಚತುಷ್ಯಾಸ್ತ್ರ ಪಂಡಿತರು ವಾದನಿಪುಣರು ಆದ ಇವರು ಮೈಸೂರು, 
ತಿರುವಾಂಕೂರು, ಕೊಚ್ಚಿ, ಪ್ರದುಕೋಟೆ ಮುಂತಾದ ಅನೇಕ ಸಂಸ್ಥಾನದ 
ರಾಜರುಗಳಿಂದ ಮಾನಿತರಾಗಿದ್ದರು. ಇವರ ಕಾಲದಲ್ಲಿ ಮೈಸೂರು ಅರಸರಾದ 
ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಹಾಲ್ಕುರಿಕೆ, ಸಾರ್ಥನ ಹಳ್ಳಿ ಎಂಬ ಗ್ರಾಮಗಳು 
ಶ್ರೀಮಠಕ್ಕೆ ಸೇರಿದವು. ಕನ್ನಡ ಭಾಷೆಯಲ್ಲಿ ಶಾಸ್ತ್ರಾರ್ಥಗಳನ್ನೊಳಗೊಂಡ ಅನೇಕ 
ಕೃತಿಗಳನ್ನಿವರು ರಚಿಸಿದ್ದಾರೆ. ಇವರು ಅರವತ್ನಾಲ್ಕು ವಿದ್ಯೆಗಳಲ್ಲಿ ನಿಪುಣರಾಗಿದ್ದರೆಂಬ 
ಪ್ರತೀತಿಯು ಇದೆ. ಕೊನೆಗೆ 1824ರ ಜ್ಯೇಷ್ಠ ಶುದ್ಧ ಸವಮಿಯಂದು ಕಾವೇರಿ ತೀರದ 
ಸೋಸಲೆಯಲ್ಲಿ ವೃಂದಾವನಸ್ಥರಾದರು. ಶ್ರೀವಿದ್ಯಾಕಾಂತತೀರ್ಥರು ಆಚಾರ್ಯ- 
ಕರಾರ್ಚಿತ ಮೂಲಗೋಪಾಲಕ್ಕಷ್ಣನಿಗೆ ಒಂದು ಅದ್ಭುತವಾದ ವೈಜಯಂತೀಮಾಲೆ- 
ಯನ್ನು ಮಾಡಿ ಸಮರ್ಪಿಸಿದ್ದಾರೆ. 


ಜ್ಯೇಷ್ಠ ಶುದ್ಧ॥ ದಶಮೀ 


ಭಾಗೀರಥೀ ಜಯಂತಿ - ಅದತ್ತಾನಾಮುಪಾದಾನಂ ಹಿಂಸಾ ಚೈವಾ- 
ವಿಧಾನತಃ | ಪರದಾರೋಪಸೇವಾ ಚ ಕಾಯಿಕಂ ತ್ರಿವಿಧಂ ಸ್ಮೃತಮ್‌ । ಪಾರುಷ್ಯ- 
ಮನೃತಂ ಚೈವ ಪೈಶುನ್ಯಂ ಚಾಪಿ ಸರ್ವಶಃ | ಅಸಂಬದ್ಧಪ್ರಲಾಪಶ್ಚ ವಾಜ್ಮಯಂ 
ಸ್ಯಾಚ್ಛತುರ್ವಿಧಮ್‌ | ಪರದ್ರವ್ಯೇಷ್ಟಭಿಧ್ಯಾನಂ ಮನಸಾನಿಷ್ಟಚಿಂತನಮ್‌ | ವಿತಥಾ 
-ಭಿನಿವೇಶಶ್ಚಮಾನಸಂ ತ್ರಿವಿಧಂ ಸ್ಕೃತಮ್‌ । ಏತಾನಿ ದಶಪಾಪಾನಿ ಹರ ತ್ಚಂ ಮಮ 
ಜಾಹ್ನವಿ । (ಇದನ್ನು ಸ್ನಾನ ಕಾಲದಲ್ಲಿ ಹತ್ತುಬಾರಿ ಪಠಿಸಬೇಕು) 

ದಶಹರಾವ್ರತ ಎಂದೇ ಪ್ರಸಿದ್ಧವಾದ ಭಾಗೀರಥೀ ಜಯಂತಿಯು ಅತ್ಯಂತ 
ಶ್ರೇಷ್ಠವಾದ ದಿವಸವಾಗಿದೆ. ಜ್ಯೇಷ್ಠಮಾಸದ ಶುಕ್ಗಫಕ್ಷದ ದಶಮಿಯ ದಿವಸ 
ಪ್ರತಿಯೊಬ್ಬರೂ ಮನೆ ಮನೆಗಳಲ್ಲಿ ಗಂಗಾಪೂಜೆಯನ್ನು ಮಾಡಬೇಕು. ಮತ್ತು 


10 ಜ್ಯೇಷ್ಠಮಾಸ - ಆಷಾಢಮಾಸ 
ಶ್ಲೋಕವನ್ನು ಅವಶ್ಯವಾಗಿ ಪಠಿಸಿ ಹತ್ತು ಬಗೆಯ ಪಾಪಗಳಿಂದ ಮುಕ್ತರಾಗಬೇಕು. 
ಇಂದು ಯಾರು ಗಂಗೆಯಲ್ಲಿ ಸ್ನಾನ ಮಾಡುತ್ತಾರೋ, ಅವರು ಈ ಹತ್ತು ಪಾಪ- 
ಗಳಿಂದ ಮುಕ್ತರಾಗುವುದಷ್ಟೇ ಅಲ್ಲದೇ, ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. 


ದಶಹರಾ ವ್ರತದ ಬಗ್ಗೆತಿಳಿಯಬೇಕಾದ ಪ್ರಮೇಯಗಳು 
೯ 


xk ಜ್ಯೇಷ್ಠಮಾಸದ ಶುಕ್ಲಪಕ್ಚದ ದಶಮಿಯು ದಶಹರ ದಿವಸ ಎಂದೇ 
ಪ್ರಸಿದ್ಧವಾಗಿದೆ. ಭಾಗೀರಥಿಯು ಪ್ರತಿಯೊಬ್ಬರ ಹತ್ತು ಬಗೆಯ ಪಾಪಗಳನ್ನು 
ಪರಿಹಾರ ಮಾಡುವವಳಾದ್ದರಿಂದ ಇದಕ್ಕೆ ದಶಹರ ಎಂಬ ಹೆಸರು ಅರ್ಥ- 
ಪೂರ್ಣವಾಗಿದೆ. ೫ ಜ್ಯೇಷ್ಠಮಾಸದ ಪ್ರತಿಪತ್‌ ದಿವಸದಿಂದ ದಶಮಿಯ ತನಕ 
ಹತ್ತು ದಿನವೂ, ಹತ್ತು ಬಗೆಯ ದಾನಗಳನ್ನು ಮಾಡಬೇಕು. ಮತ್ತು ಹತ್ತು ದಿವಸವೂ 
ಗಂಗಾಸ್ನಾನವನ್ನು ಮಾಡಬೇಕು. ೫ ಅನುಕೂಲವನ್ನು ಮಾಡಿಕೊಂಡು ಈ 
ಹತ್ತುದಿನಗಳಕಾಲ ಗಂಗಾಸ್ನಾನವನ್ನು ಮಾಡುವುದಾದಲ್ಲಿ ಅನಂತ ಪುಣ್ಯಭಾಜನ- 
ನಾಗುತ್ತಾನೆ. ಈ ಹತ್ತು ದಿವಸಗಳಲ್ಲಿ ಒಂದು ದಿವಸ ಗಂಗಾಸ್ನಾನವನ್ನು ಮಾಡುವು- 
ದರಿಂದ 38,48,000 ವರ್ಷಗಳ ಕಾಲ ಗಂಗಾಸ್ನಾನವು ಮಾಡಿದ ಪುಣ್ಯವು ಬರುತ್ತದೆ. 
ಭಾಗೀರಥಿಯ ಜಯಂತಿಯ ಗಂಗಾಸ್ನಾನ ಮಾಡಿದ್ದರ ಫಲವನ್ನು ಎಣಿಸಲು ಸಾಧ್ಯವೇ 
ಇಲ್ಲವೆಂದು ಶಾಸ್ತ್ರವು ತಿಳಿಸುತ್ತದೆ. ೫ ಒಂದು ವೇಳೆ ಗಂಗೆಗೆ ತೆರಳಲು 
ಸಾಧ್ಯವಾಗದಿದ್ದರೆ, ನಮಗೆ ಹತ್ತಿರವಿರುವ ನದಿಗಳಲ್ಲಿಯೇ ಗಂಗೆಯ ಅನು- 
ಸಂಧಾನವನ್ನು ಮಾಡಿ, ಸ್ನಾನವನ್ನು ಮಾಡಬೇಕೆಂದು ಧರ್ಮಸಿಂಧು ಹೇಳುತ್ತದೆ - 
"ಇತರದೇಶಸೆ ಕಃ ಸ್ವಸನ್ನಿಹಿತನದ್ಯಾಂ ಸ್ನಾತ್ವಾ ಗಂಗಾಪೂಜನಾದಿಕಂ ಕಾರ್ಯಮ್‌ ॥' 
೫%ೇ ಉಳಿದ ನದಿಗಳಿಗಿಂತ ಗಂಗಾಸ್ನಾನವೇ ಹೆಚ್ಚು ಫಲದಾಯಕವಾಗಿವೆ. 
ಅದರಲ್ಲಿಯೂ ದಶಾಶ್ವಮೇಧಘಾಟಿನಲ್ಲಿ ಮಾಡುವ ಗಂಗಾಸ್ನಾನಕ್ಕೆ ಮತ್ತಷ್ಟು ಹೆಚ್ಚಿನ 
ಫಲವಿದೆ. ೫ ಗಂಗೆಗೆ ತೆರಳಲು ಸಾಧ್ಯವಾಗದಿದ್ದರೆ, ಇತರ ನದಿಗಳಿಗೂ ತೆರಳಲು 
ಸಾಧ್ಯವಾಗದಿದ್ದರೆ, ತಂದಿರುವ ಗಂಗೆಯ ನೀರನ್ನು ನಾವು ಸ್ನಾನ ಮಾಡುವ ನೀರಿಗೆ 
ಬೆರೆಸಿ ಸ್ನಾನ ಮಾಡಬೇಕು. ೫ ಸ್ನಾನ ಮಾಡುವಾಗ ಹತ್ತುಬಾರಿ ದಶಹರಾ ಸ್ತೋತ್ರ- 
ವನ್ನು ಪಠಿಸಿ ಸ್ನಾನವನ್ನು ಮಾಡಬೇಕು. % ಪುರುಷರು ದಶಹರಾ ಸ್ತೋತ್ರವನ್ನು 
ಹೇಳುವುದರ ಜೊತೆಗೆ ಅಘಮರ್ಷಣ ಸೂಕ್ತವನ್ನೂ ಕೂಡ ಹತ್ತು ಬಾರಿ ಪಠಿಸಿ 


ಜ್ಯೇಷ್ಠಮಾಸ ಶುಕ್ಲಪಕ್ಷ 11 
ಮುಳುಗಬೇಕು. ಅಥವಾ ಸ್ನಾನವನ್ನು ಮಾಡಬೇಕು. * ದಶಯೋಗಗಳು ಇರುವ 
ಈ ದಿವಸದಲ್ಲಿ ಮಾಡುವ ಗಂಗಾಸ್ನಾನಕ್ಕೆ ಸಮಸ್ತ ವರ್ಷದಲ್ಲಿ ಮಾಡುವ ಗಂಗಾ- 
ಸ್ನಾನಕ್ಕಿಂತ ಮಹತ್‌ ಫಲವಿದೆ. * ದಶಯೋಗಗಳು ಹೀಗಿವೆ - ಜ್ಯೇಷ್ಠೇ ಮಾಸಿ 
ಸಿತೇ ಪಕ್ಷೇ ದಶಮ್ಯಾಂ ಬುಧಹಸ್ತಯೋಃ ॥ ಗರಾನಂದೇ ವ್ಯತೀಪಾತೇ ಕನ್ಯಾಚಂದ್ರೇ 
ವೃಷೇ ರವೌ । ದಶಯೋಗೇ ನರಃ ಸ್ನಾತ್ವಾ ಸರ್ವಪಾಪೈಃ ಪ್ರಮುಚ್ಛತೇ ॥ 
(ಸ್ಕಾಂದಪುರಾಣ) —1. ಜ್ಯೇಷ್ಠ ಮಾಸ, 2. ಶುಕ್ಲ ಪಕ್ಚ 3. ದಶಮೀ ತಿಥಿ, 4. 
ಬುಧವಾರ, 5. ಹಸ್ತಾ ನಕ್ಷತ್ರ , 6. ಗರಕರಣ, 7. ಅಮೃತಗಳಿಗೆ, 8. ಕನ್ಯಾ ರಾಶಿಯಲ್ಲಿ 
ಚಂದ್ರ , 9.ವ್ಯತೀಪಾತ, 10. ವೃಷಭ ರಾಶಿಯಲ್ಲಿ ರವಿ. ಈ ಹತ್ತು ಯೋಗಗಳಿದ್ದಾಗ 
ಯಾರು ಸ್ನಾನವನ್ನು ಮಾಡುತ್ತಾನೋ, ಅವನು ಎಲ್ಲಾ ಪಾಪಗಳಿಂದ ವಿಮುಕ್ತ- 
ನಾಗುತ್ತಾನೆ. 


% ಶುಕ್ಲಪಕ್ಷಸ್ಯ ದಶಮೀ ಜ್ಯೇಷ್ಠೇ ಮಾಸೇ ದ್ವಿಜೋತ್ತಮಾಃ । ಹರತೇ 
ದಶಪಾಪಾನಿ ತಸ್ಮಾದಶಹರಾಃ ಸ್ಪೃತಾಃ॥ (ಬ್ರ.ಪು. 63-15) 

ಜ್ಯೇಷ್ಠಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿಯಲ್ಲಿ ಬ್ರಾಹ್ಮಣ ಶ್ರೇಷ್ಠನು ಹತ್ತು 
ಬಗೆಯ ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಆದ್ದರಿಂದ ಇದನ್ನು "ದಶಹರಾ' ಎಂದು 
ಕರೆಯುತ್ತಾರೆ. 3 ಬುಧವಾರ ಹಸ್ತಾನಕೃತ್ರವಿದ್ದಾಗ, ಗರಕರಣ, ಆನಂದಯೋಗ- 
ಗಳಿದ್ದಾಗ ಗಂಗೆಯು ಭೂಮಿಗೆ ಆಗಮಿಸಿದಳು ಎಂದು ಪುರಾಣವು ಹೇಳುತ್ತದೆ. * 
ದಶಮಿಯ ಯಾವ ಹೊತ್ತಿನಲ್ಲಿ ಇಷ್ಟು ಯೋಗಗಳು ಬರುತ್ತವೆಯೋ, ಆ 
ಹೊತ್ತಿನಲ್ಲಿಯೇ ಸ್ನಾನವನ್ನು ಮಾಡಬೇಕು. ಎರಡು ದಿವಸಗಳ ಪೂರ್ವಾಹ್ನದಲ್ಲಿ ಈ 
ಯೋಗವಿದ್ದರೆ, ಅಂದೇ ಸ್ನಾನಾದಿಗಳನ್ನು ಮಾಡಬೇಕು. ಅಪರಾಹ್ನದಲ್ಲಿದ್ದರೆ ಆಗಲೇ 
ಸ್ನಾನಾದಿಗಳನ್ನು ಆಚರಿಸಬೇಕು. ಅಧಿಕಜ್ಯೇಷ್ಠಮಾಸವಿದ್ದಾಗ ಈ ಹತ್ತು ಯೋಗಗಳು 
ಬಂದರೆ ಆಗಲೇ ದಶಹರಾ ವ್ರತವನ್ನು ಆಚರಿಸಬೇಕು. 


ಜ್ಯೇಷ್ಠಸ್ಯ ಶುಕ್ನ್ಷದಶಮೀ ಸಂವತ್ತರಮುಖೀ ಸ್ಥೃತಾ । ತಸ್ಯಾಂ ಸ್ನಾನಂ ಪ್ರಕುರ್ವೀತ 
ದಾನಂ ಚೈವ ವಿಶೇಷತಃ ॥ ( ಸ್ವಾಂದಪುರಾಣ) 

ಜ್ಯೇಷ್ಠಮಾಸದ ಶುಕ್ಲಪಕ್ಚದ ದಶಮೀ ತಿಥಿಯಲ್ಲಿ ಸ್ನಾನ-ದಾನಗಳನ್ನು 

ವಿಶೇಷವಾಗಿ ಆಚರಿಸಬೇಕು. ಯಾಂ ಕಾಂಚಿತರಿತಂ ಪ್ರಾಪ್ಯ ದದ್ಯಾದರ್ಫ್ಯಂ 


12 ಜ್ಯೇಷ್ಠಮಾಸ - ಆಷಾಢಮಾಸ 
ತಿಲೋದಕಮ್‌ । ಮುಚ್ಯತೇ ದಶಭಿಃ ಫಾಪೈಃ ಸುಮಹಾಪಾತಕೋಪಮೈ:ಃ || 
ಗಂಗೆಯಲ್ಲಿ ಸ್ನಾನವನ್ನು ಮಾಡಲು ಸಾಧ್ಯವಾಗದಿದ್ದರೆ, ಹತ್ತಿರವಿರುವ ಯಾವು- 
ದಾದರೂ ನದಿಗೆ ತೆರಳಿ, ಸ್ನಾನವನ್ನು ಮಾಡಿ, ಅರ್ಥ,ಪ್ರದಾನ ಮಾಡಿ, 
ತಿಲೋದಕದಲ್ಲಿ ತರ್ಪಣವನ್ನು ನೀಡಿ, ಮಹಾಪಾತಕಗಳಾಗಿದ್ದರೂ ಹತ್ತು 
ಪಾಪಗಳಿಂದ ವಿಮುಕ್ತನಾಗುತ್ತಾನೆ. ಜ್ಯೇಷ್ಠಶುಕ್ನದಶಮ್ಯಾಂ ತು ಭವೇದ್ಭೌಮದಿನಂ 
ಯದಿ | ಜ್ಞೇಯಾ ಹಸ್ಪರ್ಕ್ಕಸಂಯುಕ್ತಾ ಸರ್ವಪಾಪಹರಾ ತಿಥಿಃ ॥ ಜ್ಯೇಷ್ಠಶುಕ್ಲ 
ದಶಮಿಯಲ್ಲಿ ಬುಧವಾರವು ಬಂದಾಗ, ಹಸ್ತಾ ನಕ್ಷತ್ರ ಸೇರಿದಾಗ, ಆ ತಿಥಿಯು 
ಸರ್ವಪಾಪವನ್ನು ಪರಿಹರಿಸಲು ಸಮರ್ಥವಾಗುತ್ತದೆ. ದಶಮೀ ಶುಕ್ಗಪಕ್ಲೇ ತು 
ಜ್ಯೇಷ್ಠಮಾಸೇ ಬುಧೇ5ಹನಿ | ಅವತೀರ್ಣಾ ಯತಃ ಸ್ವರ್ಗಾದಸರ್ಕೇ ಚ ಸರಿದ್ದರಾ I 
ಹರತೇ ದಶಪಪಾಪಾನಿ ತಸ್ಮಾದಶಹರಾ ಸ್ಮೃತಾ ॥ ಜ್ಯೇಷ್ಠಮಾಸದ ಶುಕ್ಲಪಕ್ಚದ 
ದಶಮಿಯ ಬುಧವಾರದ ಹಗಲು, ಸ್ವರ್ಗದಿಂದ ಭೂಲೋಕಕ್ಕೆ ಗಂಗೆಯು 
ಆಗಮಿಸಿದಳು. ಆದ್ದರಿಂದ ಅಂದು ಪ್ರತಿಯೊಬ್ಬರೂ ಗಂಗೆಯಲ್ಲಿಸ್ನಾನ ಮಾಡಬೇಕು. 
ಅಂಥವರ ಹತ್ತುಬಗೆಯ ಪಾಪಗಳು ಪರಿಹಾರವಾಗುತ್ತವೆ. ತಸ್ಯಾಂ ದಶಮ್ಯಾಮೇತಚ್ಚ 
ಸ್ತೋತ್ರಂ ಗಂಗಾಜಲೇ ಸ್ಥಿತಃ । ಯಃ ಪಠೇದ್ಧಶಕೃತ್ವಸ್ತು ದರಿದ್ರೋ ವಾಪಿ ಚಾಕ್ಟಮಃ | 
ಸೋಪಿ ತತ್ಸಲಮಾಪ್ನೋತಿ ಗಂಗಾಂ ಸಂಪೂಜ್ಯ ಯತ್ನತಃ ॥ (ಭವಿಷ್ಯಪುರಾಣ) 

ದಶಮಿಯಂದು ಗಂಗಾಜಲದಲ್ಲಿ ನಿಂತು ಜ್ಯೇಷ್ಠೇ ಮಾಸೇ ಎಂಬ ಶೊ ್ಲೀಕವನ್ನು 
ಹತ್ತುಬಾರಿ ಪಠಿಸಬೇಕು. ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ಸಂದರ್ಭದಲ್ಲಿ ಈ 
ಸ್ತೋತ್ರವನ್ನು ಪಠಿಸಿದರೂ ಅವನು ಗಂಗಾಸ್ನಾನದ ಪುಣ್ಯವನ್ನು ಪಡೆಯುತ್ತಾನೆ. 
ಮುಂದೆ ನೀಡಿದ ಗಂಗಾ ಸ್ತೋತ್ರವನ್ನು ಹತ್ತು ಬಾರಿ ಪಠಿಸಬೇಕು. 


ಗಂಗಾಸ್ಕೋತ್ರ 
ಭಿ 


ಬ್ರಹ್ಮೋವಾಚ - ನಮಃ ಶಿವಾಯ್ಕೆ ಗಂಗಾಗೈ ಶಿವದಾಯ್ಕೆ ನಮೋ ನಮಃ । 
ನಮಸ್ತೇ ರುದ್ರರೂಪಿಣ್ಯೈ ಶಾಂಕರ್ಯೈ ತೇ ನಮೋ ನಮಃ । 

ನಮಸ್ತೇ ವಿಶ್ವರೂಪಿಣ್ಯೈ ಬ್ರಹ್ಮಮೂರ್ತೈ ನಮೋ ನಮಃ । 
ಸರ್ವದೇವಸ್ವರೂಪಿಣ್ಕೈ ನಮೋ ಭೇಷಜಮೂರ್ತ ಯೇ । 


ಸರ್ವಸ್ಯ ಸರ್ವವ್ಯಾಧೀನಾಂ ಭಿಷ್‌್‌ಶ್ರೇಷ್ಟ್ಯೈ ನಮೋಸ್ತು ತೇ। 


ಜ್ಯೇಷ್ಠಮಾಸ ಶುಕ್ಲಪಕ್ಷ 

ಸ್ಥಾಣುಜಂಗಮಸಂಭೂತವಿಷಹಂತ್ರೈ 4 ನಮೋನಮಃ । 
ಭೋಗೋಪಭೋಗದಾಯಿನ್ಯೈ ಭೋಗವತ್ಯೈೆ ನಮೋನಮಃ । 
ಮಂದಾಕಿನ್ಯೈ ನಮಸ್ತೇಸ್ತು ಸ್ವರ್ಗದಾಯ್ಕೆ ನಮಃ ಸದಾ | 
ನಮಸ್ತೈಲೋಕ್ಯಭೂಷಾಯೈೆ ಜಗದ್ದಾತ್ರೈ ನಮೋನಮಃ । 
ನಮಃ ಸ್ತ್ರ ಶುಕ್ಲಸಂಸ್ಥಾಯೈೆ ತೇಜೋವತ್ಯೈ ನಮೋನಮಃ । 
ನಂದಾಯೈ ಲಿಂಗಧಾರಿಣ್ಕೈೆ ನಾರಾಯಣ್ಯೆ ನಮೋನಮಃ । 
ನಮಸ್ತೇ ವಿಶ್ವಮುಖ್ಯಾಯೈೆ ರೇವತ್ಯೈ ತೇ ನಮೋನಮಃ । 
ಬೃಹತ್ಕೆ ತೇ ನಮಸ್ತೇ5ಸ್ತು ಲೋಕಧಾತ್ರೈ ನಮೋನಮಃ । 
ನಮಸ್ತೇ ವಿಶ್ವಮಿತ್ರಾಯ್ಕೆ ನಂದಿನ ತೇ ನಮೋನಮಃ । 
ಪೃಥ್ಞ್ವೈ ಶಿವಾಮೃತಾಯೈ ಚ ಸುವೃಷಾಯ್ಕೆ ನಮೋನಮಃ । 
ಶಾಂತಾಯೈ ಚ ವರಿಷ್ಠಾಯ್ಕೆ ವರದಾಯೈ ನಮೋನಮಃ । 
ಉಸ್ರಾಯೈ ಸುಖದೋಗ್ಛ್ರೈ ಚ ಸಂಜೀವಿನ್ಶೈ ನಮೋನಮಃ । 
ಬ್ರಹ್ಮಿಷ್ಠಾಯೈ ಬ್ರಹ್ಮದಾಯೈ ದುರಿತಘಫ್ಲೈ ನಮೋನಮಃ । 
ಪ್ರಣತಾರ್ತಿಪ್ರಭಂಜಿನ್ಯೈ ಜಗನಾತ್ರೇ ನಮೋಸ್ತು ತೇ। 
ಸರ್ವಾಪತ್ಛತಿಪಕ್ಷಾಯ್ಳೆ ಮಂಗಲಾಯೈ ನಮೋನಮಃ । 
ಶರಣಾಗತದೀನಾರ್ತಪರಿತ್ರಾಣಪರಾಯಣೇ । 
ಸರ್ವಸ್ಯಾರ್ತಿಹರೇ ದೇವಿ ನಾರಾಯಣಿ ನಮೋಸಸ್ತು ತೇ। 
ನಿರ್ಲೇಪಾಯೈ ದುರ್ಗಹಂತ್ರೈ ದಕ್ಷಾಯ್ಕೆ ತೇ ನಮೋನಮಃ । 
ಪರಾತ್ಸರತರೇ ತುಭ್ಯಂ ನಮಸ್ತೇ ಮೋಕ್ಟದೇ ಸದಾ | 

ಗಂಗೇ ಮಮಾಗ್ರತೋ ಭೂಯಾ ಗಂಗೇ ಮೇ ದೇವಿ ಪೃಷ್ಠತಃ । 
ಗಂಗೇ ಮೇ ಪಾರ್ಶ್ವಯೋರೇಹಿ ತ್ವಯಿ ಗಂಗೇಠಸ್ತು ಮೇ ಸ್ಥಿತಿಃ 
ಆದೌ ತ್ವಮಂತೇ ಮಧ್ಯೇ ಚ ಸರ್ವಂ ತ್ವಂ ಗಾಂಗತೇ ಶುಭೇ। 
ತ್ವಮೇವ ಮೂಲಪ್ರಕೃತಿಸ್ತಂ ಹಿ ನಾರಾಯಣಃ ಪರಃ । 

ಗಂಗೇ ತ್ವಂ ಪರಮಾತ್ಮಾ ಚ ಶಿವಸ್ತುಭ್ಯಂ ನಮಃ ಶಿವೇ । 

ಯ ಇದಂ ಪಠತಿ ಸ್ಫೋತ್ರಂ ಭಕ್ತ್ಯಾ ನಿತ್ಯಂ ನರೋಸಪಿ ಯಃ । 
ಶೃಣುಯಾಚ್ಛದ್ಧಯಾ ಯುಕ್ತಃ ಕಾಯವಾಕ ಚಿತ್ತಸಂಭವೈಃ । 


13 


14 ಜ್ಯೇಷ್ಠಮಾಸ - ಆಷಾಢಮಾಸ 
ದಶಧಾ ಸಂಸ್ಥಿತೈರ್ದೊಷ್ಠೆಃ ಸರ್ವೈರೇವ ಪ್ರಮುಚ್ಯತೇ । 
ಸರ್ವಾನ್‌ಕಾಮಾನವಾಪ್ಲೋತಿ ಪ್ರೇತ್ಯ ಬ್ರಹ್ಮಣಿ ಲೀಯತೇ | 

ಜ್ಯೇಷ್ಠೇ ಮಾಸಿ ಸಿತೇ ಪಕ್ಷೇ ದಶಮೀ ಹಸ್ತಸಂಯುತಾ । 

ತಸ್ಯಾಂ ದಶಮ್ಯಾಮೇತಚ್ಚ ಸ್ತೋತ್ರಂ ಗಂಗಾಜಲೇ ಸ್ಥಿತಃ | 

ಯಃ ಪಠೇದ್ಧಶಕೃತ್ವತ್ತು, ದರಿದ್ರೋ ವಾಪಿ ಚಾಕ್ಷಮಃ । 

ಸೋಪಿ ತತ್ತಲಮಾಪ್ನೋತಿ ಗಂಗಾಂ ಸಂಪೂಜ್ಯ ಯತ್ನತಃ | 
ಅದತ್ತಾನಾಮುಪಾದಾನಂ ಹಿಂಸಾ ಚೈವಾವಿಧಾನತಃ । 

ಪರದಾರೋಪಸೇವಾ ಚ ಕಾಯಿಕಂ ತ್ರಿವಿಧಂ ಸ್ಮೃತಮ್‌ । 
ಪಾರುಷ್ಕಮನೃತಂ ಚೈವ ಪೈಶುನ್ಯಂ ಚಾಪಿ ಸರ್ವಶಃ । 

ಅಸಂಬದ್ಧಪ್ರಲಾಪಶ್ಚ ವಾಜ್ಮಯಂ ಸ್ಯಾಚ್ಚತುರ್ವಿಧಮ್‌ 
ಪರದ್ರವ್ಯೇಷ್ಟಭಿಧ್ಯಾನಂ ಮನಸಾ ನಿಷ್ಟಚಿಂತನಮ್‌ । 

ವಿತಥಾಭಿನಿವೇಶಶ್ವ ಮಾನಸಂ ತ್ರಿವಿಧಂ ಸ್ಮೃತಮ್‌ । 

ಏತಾನಿ ದಶಪಾಪಾನಿ ಹರ ತ್ವಂ ಮಮ ಜಾಹ್ನವಿ । 

ದಶಪಾಪಹರಾ ಯಸ್ವಾತ್ರಸ್ಮಾದಶಹರಾ ಸ್ಮೃತಾ । 

ತ್ರಯಸ್ವಿ ಂಶಚ್ಛತಂ ಪೂರ್ವನ್‌ಪಿತ್ವನಥ ಪಿತಾಮಹಾನ್‌ । 

ಉದ್ದರತ್ಯೇವ ಸಂಸಾರಾನ್ನಂತ್ರೇಣಾನೇನ ಪೂಜಿತಾ । 

ನಮೋ ಭಗವತ್ಯೈ ದಶಪಾಪಹರಾಯ್ಕೆ ಗಂಗಾಯೈ ನಾರಾಯಣ್ಯೈ ರೇವತ್ಯೈ 
ಶಿವಾಯ್ಕೆ ದಕ್ಷಾಯ್ಕೆ ಅಮೃತಾಯೈೆ ವಿಶ್ವರೂಪಿಣ್ಯೈ ನಂದಿನ್ಯೈ ತೇ ನಮೋನಮಃ । 
ಸಿತಮಕರನಿಷಣ್ಣಾಂ ಶುಭವರ್ಣಾಂ ತ್ರಿನೇತ್ರಾಂ 
ಕರಧೃತಕಲಶೋದ್ಯತೋತಲಾಮತ್ಯಭೀಷ್ಠಾಮ್‌ । 

ವಧಿಹರಿಹರರೂಪಾಂ ಸೇಂದುಕೋಟಿರಜುಷ್ಟಾಂ 

ಕಲಿತಸಿತದುಕೂಲಾಂ ಜಾಹ್ನವೀಂ ತಾಂ ನಮಾಮಿ | 
ಆದಾವಾದಿಪಿತಾಮಹಸ್ಯ ನಿಗಮವ್ಯಾಪಾರಾಪಾತ್ರೇ ಜಲಂ 
ಪಶ್ಚಾಶನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನಮ್‌ । 

ಭೂಯಃ ಶಂಭುಜಟಾವಿಭೂಷಣಾಮಣಿರ್ಜಹ್ನೋಮರ್ಹರ್ಷೆೇ- 

ರಿಯಂ ದೇವೀ ಕಲ್ಮಷನಾಶಿನೀ ಭಗವತೀ ಭಾಗೀರಥೀ ದೃಶ್ಯತೇ । 


ಜ್ಯೇಷ್ಠಮಾಸ ಶುಕ್ಲಪಕ್ಷ 15 
ಗಂಗಾಗಂಗೇತಿ ಯೋ ಬ್ರೂಯಾದ್ಯೋಜನಾನಾಂ ಶತೈರಪಿ । 
ಮುಚ್ಯತೇ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಛತಿ || 


ಗಂಗಾಪೂಜೆ - ಗಂಗೆ ಭಾಗೀರಥಿ ಮಂಗಳಾಂಗಿ ಅಳಕನಂದಳೇ ನೀ ಮಹಾ 
ಸುಂದರಾಂಗಿ । ಸಿಂಧುರಾಜನ ರಾಣಿ ಸರಿಯು ಸಂಪತ್ತು ಕೊಡು ಕಂಗಳಿಂದಲಿ 
ನೋಡಿ ಕರುಣಿಸೆನ್ನ ॥ಷ॥ ಕಾಶಿ ಪಟ್ಟಣದಲ್ಲಿ ವಾಸವಾಗಿ ಸರ । ಸ್ವತಿಯನು ಕೂಡಿ 
ನೀ ಸರಸವಾಗಿ । ಸೋಸಿಲಿಂದಲಿ ಸೂರ್ಯಪುತ್ರಿ ಯಮುನೆಯ ಕೂಡಿ । 
ಉಲ್ಮಾಸದಿಂದ್ದರಿದು ವಾರ್ಣಾಸಿಗ್ಹೋಗಿ ॥1॥ ಹಾಲಿನಂತೆ ಹರಿವೊ ಗಂಗೆ ನೀನು । 
ನೀಲದಂತಿದ್ದ ಯುಮನೆಯನು ಕೂಡಿ ॥ ಲೀಲೆಯಿಂದಲಿ ಸರಸ್ವತಿಯನು ಕೂಡಿ | 
ಓಲ್ಯಾಡುತ ಬಂದೆ ಒಯ್ಯಾರದಿಂದ ॥2॥ ಭಗೀರಥನ ಹಿಂದೆ ನೀ ಬಂದೆ ಓಡಿ । 
ಸಗರನ ಸುತರ ಉದ್ದಾರ ಮಾಡಿ ॥ ಜಗವ ಪಾವನ ಮಾಡೋ ಜಾಹ್ನವಿಯೇ ನೀ 
ಎನ್ನ ! ಆ ಮುಂದಕೆ ಕರೆಯೆ ತಾಯಿ ॥3॥ ಡು ಮಾಧವ 
ವೇಣುಮಾಧವನ್ನ ಆ -। ನಂದ ಭೈರವ ಕಾಳ ಭೈರವನ್ನ ॥ ಚಂದದಿಂದ್ವಿಶ್ಚನಾಥನ 
ಗುಡಿಮುಂದೆ । ಹೊಂದಿ ಹರಿದ್ದನುಮಂತ ಫಾಟಿ್ನಿಂದೆ 41! ಧಡಧಡನೆ ಬಂದು 
ದಡಗಳನು ಕೊರೆದು । ಪೊಡವಿ ಮ್ಯಾಲಿಂಥ ಸಡಗರದಿ ಹರಿಯ ॥ ಕಡಲಶಯನನ್ನ 
ಕಾಲುಂಗುಷ್ಠದ ಮಗಳು | ಕಡಲರಾಣಿಯೆ ಕಯ್ಯ ಪಿಡಿಯೆ ನೀನು ॥5॥ ಮರದ 
ಬಾಗಿಣ ಕುಂಕುಮರಿಷಿಣವು ಗಂಧ । ಪರಿಪರಿಯಿಂದ ಪೂಜೆಯಗೊಂಬುವಿ ॥ 
ಸ್ಥಿರವಾದ ಮುತ್ತೆ ದೆತನ ಜನಮ ಜನುಮಕ್ಕು । ವರವ ಕೊಟ್ಟು ವೈಕುಂಠವನು 
ತೋರಿಸೆ ॥61 ಮಧ್ಯಾಹ್ನದಲಿ ಮಲಕರ್ಣಿಕೆಯ ಸ್ನಾನ। ಶುದ್ಧವಾಗಿ ಪಂಚಗಂಗೆಯಲ್ಲಿ 
॥ ಅದ್ದಿದ ದೇಹ ಪವಿತ್ರವನು ಮಾಡಿ ಭವಸ- | ಮುದ್ರವನು ದಾಟಿಸೆ ಭಾಗೀರಥಿ 
17॥ ಎಷ್ಟು ಜನ್ಮಸುಕೃತ ಒದಗಿತೆಂದು ಗಂಗೆ । ಭೆಟ್ಟಿಯಾಗೊ ಪುಣ್ಯ ಬಂದಿತಿಂದು ॥ 
ಚಕ್ರತೀರ್ಥದ ಸ್ನಾನ ಸಂಕಲ್ಪದ ಫಲವ । ಕೊಟ್ಟು ರಕ್ಷಿಸು ತಾಯಿ ತರಂಗಿಣಿ ॥8॥ 
ಸಾಸಿರ ಮುಖದಿ ಶರಧಿಯನು ಕೂಡಿ ॥ ಹೋಗಿ ಬಾ ಊರಿಗೆ ಭಕ್ತಿ ನೀಡಿ ॥ ನೀನು 
ಭೀಮೇಶ ಕೃಷ್ಣನಲಿ ಹುಟ್ಟಿದ್ದ! ಪಾದವನು ತೋರೆನ್ನ ಪೊರೆಯಬೇಕೆ ॥9॥ 


ಭಾಗೀರಥೀ ಹಾಡುಗಳು- 1) ಭಾಗೀರಥೀದೇವಿ ಭಯನಿವಾರಣ ಗಂಗೆ । 
ಸಾಗರನ ನಿಜರಾಣಿ ಸಕಲ ಕಲ್ಯಾಣಿ॥ಪಃ॥ ಒಮ್ಮೆ ಶ್ರೀಹರಿ ಪಾದಕಮಲದಿಂದುದು-' 


16 ಜ್ಯ ೇಷ್ಠಮಾಸ - ಆಷಾಢಮಾಸ 


ಭವಿಸಿ । ಬ್ರಹ್ಮ ಕರಪಾತ್ರಿಯಲಿ ನಿಂದು ಬಂದೆ । ಶ್ರೀಮನ್ನಾರಾಯಣನ ಪಾದ 
ತೀರ್ಥವಾಗಿ । ಬ್ರಹ್ಮಾಂಡವನು ಪಾವನ 'ಮಾಡಬಂದೆ ॥1॥ ದೇವಿ ನೀ ಎಷ್ಟು 
ಪಾದೋಕದವೆಂದೆನಿಸಿ | ದೇವತೆಗಳಿಗೆಲ್ಲ ಅಧಿಕವಾದೆ ॥ ದೇವಲ್ಲರು ನೆರೆದು 
ತಲೆವಾಗಿದರು ಮಹ - | ದೇವನ ಶಿರದಿಂದ ಧರೆಗಿಳಿದು ಬಂದೆ ॥2॥ ಜಹ್ನುವಿಗೆ 
ಉದರದಲಿ ಪೂಕ್ಕ ಕಾರಣದಿಂದ | ಜಾನ್ನವೀಯೆಂದು ನೀ ಎನಿಸಿಕೊಂಡು ॥ ಮುನ್ನೆ 
ನರಕಕ್ಕಿಳಿದ ಸಗರರಾಯನ ವಂಶ। ವನ್ನು ಪಾವನವಿನ್ನು ನೀ ಮಾಡಬಂದೆ ॥3॥ 
ದಿಟ್ಟಿಸಲು ಮುನ್ನೂರು ಜನದ ಪಾತಕವು! ನೀಟಿಸಲು ಮೂರು ಜನ್ಮದ ಮುಕುತಿ- 
ಯು । ಮುಟ್ಟಿ ಮಾಡಿದರೊಂದು ಸ್ಥಾನ ಮಾತ್ರದಲಿ । ಸುಟ್ಟು ಹೋಹುದು ಸಾಹಸ್ರ 
ಜನ್ಮದ ಪಾಪ ॥4॥ ಹಲವು ಪರಿಯಲ್ಲಿ ಹರಿಸರಣೆ ಯಿಲ್ಲದೆ ಭವ - । ದೊಳಗೆ ಶಿಲ್ಪಿ 
ಕಡುನೊಂದೆ ನಾನು ॥ ಹಲವು ಮಾತ್ಯಾಕೆ ಶ್ರೀಪುರಂದರ ವಿಠಲನ । ಚಲುವ ಪದ 
ನಖದಿಳಿದೆ ವೊಲಿದು ದಯ ಮಾಡೆ ॥5॥ 


2) ಭಾಗೀರಥೀತಾಯಿ ಶೃಂಗಾರ ಶುಭಕಾಯೆ । ಶ್ರೀಭೂರಮಣ ತನಯೆ ॥ಪ॥ 
ನಿನ್ನ ಯಾತ್ರಿಗೋಸುಗ ಎನ್ನ । ಮನಸು ಪುಟ್ಟಿತು ಇನ್ನು ನೀ ಮರಿಸದೆ । ಪುಣ್ಯ ನರನ 
ಮಾಡೊ ಪೂತೋಭಾವವೆಂದು । ಧನ್ಯ ಜನಮಾನ್ಯೆ ಭಕ್ತಜನ ಪ್ರಸನ್ನೆ ॥1॥ ಶಿವ ನಿನ್ನ 
ಶಿರದಲ್ಲಿ ಧರಿಸಿದ ಕಾರಣ । ಪವಿತ್ರಗಂಗನಾನೆಂದು ॥॥ ಅವನಿಯೊಳಗೆ ಮಹಕವಿಜನ 
ಪೇಳಿದ । ಶ್ರವಣ ದಿಂದಲಿ ಭಕುತಿಯಿಂದಲಿ ನಿಂದೆ ॥2॥ ದೂರದಿಂದಲಿ ನಿನ್ನ 
ಸ್ಮರಿಸಿದವರ ಪಾಪ | ಹಾರಿಪೋಗುವದು ಸಿದ್ಧ॥ ಶ್ರೀರಮಣ ವಿಜಯವಿಠ್ಶಲರೇಯನ 
ಪಾದ | ವಾರಿಜ ಪೊಗಳುವಂತೆ ಬುದ್ಧಿ ಪಾಲಿಸುವುದು ॥3॥ 


ಭಾಗೀರಥೀ ಸ್ತೋತ್ರ - ಜೈ ಜೈ ಭಾಗೀರಥಿಗೆ ಜೈ ಜೈ ಭೋಗಾಪತಿಗೆ ಜೈ ಜೈ 
ಜಾನ್ನವಿಗೆ ಕೂಡಿದ ಸತ ತಾಯಿಗೆ ಕರ್ಕಾಟಕ ಮಾಸದಲ್ಲಿ | ಅರ್ಥಿಯಿಂದಲಿ 
ಭಾಗೀರಥಿ ವಸತಿ ಮಾಡಿದಳು ಗೋದಾವರೀ ಮಧ್ಯದಲ್ಲಿ | ಭೀಮರಥಿ ದಾಟಿ 
ಪ್ರೇಮದಿ ಕೃಷ್ಣೆಯ ದಾಟಿ ಹಂಪಿ ಕ್ಷೇತ್ರಕ್ಕೆ ಬಂದು ನಿಂತಳು. ತುಂಗಭದ್ರೆಯಲ್ಲಿ ನಿಂತ 
ಫಲ ಜನರಿಗೆಲ್ಲಪಾನಂಗಳನೆ ಮಾಡಿಸುವ ಅಜ ಬಂದಳು ಶ್ರೀ ಗಂಗೆ ನಿಜ ಬಂದಳು 
ಶ್ರೀಯಮುನೆ ಮದನ ಪಿತನ ಸುತೆ ಭಾಗೀರಥಿ ಬಂದಳೆಂದು ಭೂಸುರರೆಲ್ಲ ಗುಡಿ 
ತೋರಣ ಕಟ್ಟುವರು ಸಡಗರದಿಂದಲಿ । ಎದುರುಗೊಂಡರು ಗಂಗೆಯ, ಆಗರದ 


ಜ್ಯೇಷ್ಠಮಾಸ ಶುಕ್ಲಪಕ್ಷ 17 
ಅಡಿಕೆ ಹೋಳು, ನಾಗಬಳ್ಳಿಯ ಎಲಿಯು ನಾರೆರೆಲ್ಲ ಮರದ ಬಾಗಿಣ ಕೊಡು- 
ವೋರು | ಅಷ್ಟ ಭೋಗದಿ ಅಡಿಕೆಹೋಳು ಉತ್ತರಬಳ್ಳಿಯ ಬಿಳಿ ಎಲೆಯು ಮಿತ್ರರೆಲ್ಲ 
ಮರದ ಬಾಗಿಣ ಕೊಡುವೋರು | ಒಂದು ದಿನ ಮಘ ಮಾಡಿದರೆ ಹಿಂಗಿತು 
ಸರ್ವಪಾಪಗಳು । ದಾರು ಬಲ್ಲರು ಮೂರು ದಿನ ಮಾಘದ ಫಲದೆಡೆಗಳನು ॥ 
ಮೂರು ದಿನ ಮಘ ಮಾಡಿದರ ಸಾಯುಜ್ಯ ಪದವುಂಟು, ದಾರು ಬಲ್ಲರು ಹತ್ತು 
ದಿನ ಮಾಘದ ಫಲದೆಡೆಗಳನು ॥ ಹತು ದಿನ ಮಾಡಿದರ ಪುತ್ರೋತವವಾಗುವದು । 
ದಾರು ಬಲ್ಲರು ತಿಂಗಳ ಮಾಘದ ಫಲದೆಡೆಗಳನು ॥ ತಿಂಗಳ ಮಾಘ ಮಾಡಿದರ 
ಗೋವಿಂದನ ದಯವಾಹೋದು ॥ 


ಶಾರಾ ದೊಡ್ಡದು ಪ್ರಯಾಗವೆಂಬೋದು ಕ್ಷೇತ್ರ ಸಾರಿ ಹೇಳುವೆ ಗಂಗೆ ಯಮುನೆ 
ಯರ ಚರಿತೆ ॥ ಸ್ನಾನ ಮಾತ್ರದಿ ಭಕ್ತರಿಗೆ ಅಭಯಗಳನು ತಾನೆ ಕೊಡುವಳು 
ವೇಣುಮಾಧವನ ದಯದಿ ॥11 ಹಸಿರರು ಪಚ್ಚದಂತೆ ಹೊಳೆವಳ ಮುದ್ದುಸುರಿವಳ 
ನಂಬಿದವರ ಮರೆಯಳ ಕುಂದುಕೊರತೆಗಳ ಎಣಿಸಳ ನಮ್ಮನ್‌ ದಣಿಸಳ ದೋಷಿಗರ 
ದಣಿಸುವಳ ಗಂಧ ಕುಂಕುಮ ಧ್ಯಾನ ಲೇಪಳ ಶುಭ್ರ ತಾಪಳ ಪಾವನ ಸರೂಪಳ 
ತುಳಸಿಯ ಸೇವಿಸೋಣ ಬಾರ ಬ್ಯಾಗನೆ ನೀರೆ ॥21 ದೂರ ದೇಶದಿ ಬಂದೆ ನಾನಿನ್ನ 
ಬಳಿಗೆ ಬಾಗಿ ನಮಿಸುವೆ ನಿನ್ನ ಪಾದಾಬ್ದಗಳಿಗೆ ಘೋರ ಜನ್ಮದೊಳ್‌ ಪಾರುಗಾಣಿಸು 
ಎಂದು ಧರ್ಮನನುಜಕೇಳ್‌ ಬೇಡಿಕೊಂಬುವೆ ನಿನ್ನ ॥3॥ ಮಿಂದು ಮಡಿಯನುಟ್ಟು 
ಸಖಿಯರು ಸಂಭ್ರಮದಿಂದ ತಂದು ಪೂಜಿಸಿ ಅಲಂಕೃತರಾಗಿ ತೋಷಿತರಾಗಿ ತಮ್ಮ 
ಪತಿಸಹಿತರಾಗಿ ಬಂದು ನಿನಗೆ ವೇಣದಾನವ ಕೊಡುವೆನು ಪ್ರೇಮಮನದಣಿಯೆ 
ನೋಡಿದೆ ಹೋಗಿ ನೋಡೋಣು ಬಾರ ಜಾಣಿಯ ತ್ರಿವೇಣಿಯ ॥4/। ಶ್ರೇಷ್ಠ 
ಜನ್ಮದೊಳ್‌ ಪುಟ್ಟಿದಕೆ ಫಲವು ಈಗ ಧಿಟ್ಟೆರಿಬ್ಬರ ನೋಡಿ ನಾ ಧನ್ಯನಾದೆ ಒಲಿದು 
ಬಾಗಿಲಿಗೆ ಗಂಗಾ ಭರದಿಂದ ಬಹುತ್ವರದಿಂದ ಹರಿ ನದಿಯೋಗದಿಂದ ಗುರುಕೃಷ್ಣ 
ವಿಠ್ಠಲನ ಚರಣದಿ ಉದ್‌ಭವಿಸಿದಿ ಮನದಣಿಯೆ ನೋಡಿದೆ ಹೋಗಿ ನೋಡೋಣು 
ಬಾರ ಜಾಣಿಯ ತ್ರಿವೇಣಿಯ ॥5॥ 


ನಡೆದು ಬಂದೆನು ಭಾಗೀರಥಿಗೆ ಎನ್ನ ಒಡಲೊಳಗಿದ್ದ ಪಾಪಗಳೆಲ್ಲ ಕಳೆಯೇ 
ಕಶ್ಮಲಗಳೆಲ್ಲ ತೊಳೆಯೆ ಪ ಸಿಂಹಕ್ಕೆ ಬೃಹಸ್ಪತಿ ಇರಲು ಅಲ್ಲೆಶ್ರೀಗೌತಮ ಭಾಗೀರಥಿ 


18 ಜ್ಯೇಷ್ಠಮಾಸ - ಆಷಾಢಮಾಸ 
ಬರಲು ಸೀಮೆಯ ಜನರೆಲ್ಲನೆರೆದು ಭೂಮಿಯ ಪಾವನ ಮಾಡಿದ ಶ್ರೀಗಂಗಾ ॥1॥ 
ಕಾಲ ಬಲವು ಎನಗಿಲ್ಲದ್ರವ್ಯ ಬಲವು ಅದಕ್ಕಿಂತಯಿಲ್ಲಎನ್ನೊಡೆಯ ಮಾಧವರಾಯಾ 
ಬಲ್ಲ ಹೀಂಗ ದೃಡಭಕ್ತಿಯನೋಡಿ ಹನುಮ ಭೀಮ ಮಧ್ವ ಕರೆತಂದೆರು ॥2॥ 
ಮಧ್ವರಾಯರ ನಂಬಿ ಬಂದೆ ಅಲ್ಲೆ ಮುದ್ಗಲ್ಲ ನರಸಿಂಹನ ಪಾದವ ಕಂಡೆ 
ಸಕಲತೀರ್ನಗಳಲ್ಲಿ ಮಿಂದೆ ಕಾಶಿ ಬಿಂದುಮಾಧವನ ಪಾದವ ಕಂಡೆ ॥3॥ 


ಜ್ಯೇಷ್ಠ Il ಶುದ್ಧ 11 ಏಕಾದಶೀ 


ಪಾದ್ಧಪುರಾಣೇ ಉತ್ತರಖಂಡೇ ತ್ರಿಪಂಚಾಶತ್ತಮೋ5 ಧ್ಯಾಯಃ - ಯುಧಿಷ್ಠಿರಃ 
- ಅಪರಾಯಾಶ್ಚ ಮಾಹಾತ್ಮ್ಯಂ ಶ್ರುತಂ ಸರ್ವಂ ಜನಾರ್ದನ | ಜ್ಯೇಷ್ಠಸ್ಯ ಶುಕ್ಲಪಕ್ಷೇ 
ತು ಸ್ಕಾದ್ಯಾ ತಾಂ ವದ ಮಾನದ ॥1॥ ಯುಧಿಷ್ಠಿರನು ಹೇಳಿದನು. ಎಲೈ 
ಜನಾರ್ದನನೇ! ಅಪರಏಕಾದಶಿಯ ಮಹಿಮೆಯನ್ನು ಕೇಳಿದೆನು. ಅದೇ ಜ್ಯೇಷ್ಠ- 
ಶುದ್ಧದಲ್ಲಿ ಬರುವ ಏಕಾದಶಿಯ ಹೆಸರೇನು ಅದನ್ನು ಹೇಳು. ಶ್ರೀಕೃಷ್ಣಃ- ಏತಾಂ 
ವಕ್ಚ ತಿ ಧರ್ಮಾತ್ಮಾ ವ್ಯಾಸಃ ಸತ್ಯವತೀಸುತಃ । ಸರ್ವಶಾಸ್ತ್ರಾ ರ್ಥತತ್ವಜ್ಗೊ ್ಲೀ ವೇದ- 
ವೇದಾಂಗಪಾರಗಃ ॥121 ಶ್ರೀಕೃಷ್ಣನು ಹೇಳಿದನು - ಎಲ್ಫೆ ಯುಧಿಷ್ಠಿರನೇ! 
ಸರ್ವಶಾಸ್ತಾರ್ಥವನ್ನೂ ಬಲ್ಲ ವೇದವೇದಾಂಗಗಳಲ್ಲಿ ಪಾರಗನಾದ ಸತ್ಯವತಿ 
ಸುತನಾದ ವ್ಯಾಸನು ಈ ಏಕಾದಶಿಯ ಬಗ್ಗೆ ಹೇಳಿದ್ದಾನೆ. ಅದನ್ನೇ ಹೇಳುತ್ತೇನೆ. 
ಯುಧಿಷ್ಠಿರ: - ಶ್ರುತಾ ಮೇ ಮಾನವಾ ಧರ್ಮಾ ವಾಸಿಷ್ಠಾಶ್ವ ಶ್ರುತಾ ಮಯಾ । 
ದ್ವೈಪಾಯನ ಯಥಾವತ್ತ್ಯಂ ವೈಷ್ಣವಾನ್‌ ವಕ್ತುಮರ್ಹಸಿ ॥ 3॥ ಯುಧಿಷ್ಠಿರನು 
ಹೇಳಿದನು - ಎಲೈ ಕೃಷ್ಣನೇ। ಮನುವು ಹೇಳಿರುವ ಧರ್ಮಗಳನ್ನು ಕೇಳಿದೆನು. 
ವಸಿಷ್ಠನು ಹೇಳಿದ ಧರ್ಮಗಳನ್ನೂ ಕೇಳಿದೆನು. ವ್ಯಾಸನು ಹೇಳಿರುವ ವೈಷ್ಣವ 
ಧರ್ಮಗಳನ್ನು ತಿಳಿಸು. ಕೃಷ್ಣಃ - ಶ್ರುತಾ ಯೇ ಮಾನವಾ ಧರ್ಮಾ ವೈದಿಕಾಶ್ಚ 
ಶ್ರುತಾ- ಸ್ವಯಾ । ಕಲೌ ಯುಗೇ ನ ಶಕ್ಕಂತೇ ತೇ ವೈ ಕರ್ತುಂ ನರಾಧಿಪ ॥4॥ 
ಕೃಷ್ಣಮು ಹೇಳಿದನು - ಮನುವಿನ ಧರ್ಮಗಳನ್ನೂ, ವೈದಿಕಧರ್ಮಗಳನ್ನೂ 
ಕಲಿಯುಗದಲ್ಲಿ ಮಾಡಲಾಗುವುದಿಲ್ಲ. ಸುಖೋಪಾಯಂ ಅಲ್ಲಧನಮಲಕ್ಷೇಶಂ 
ಮಹಾಫಲಮ್‌ । ಪುರಾಣಾನಾಂ ಚ ಸರ್ವೇಷಾಂ ಸಾರಭೂತಂ ಮಹಾಮತೇ 
1511 ಎಲೈ ಕೃಷ್ಣನೇ ಪುರಾಣಗಳ ಸಾರವೇನೆಂದರೆ, ಸುಲಭವಾದ ಉಪಾಯವನ್ನು 


ಜ್ಯೇಷ್ಠಮಾಸ ಶುಕ್ಲಪಕ್ಷ 19 
ಬೋಧಿಸುತ್ತದೆ. ಸ್ವಲ್ಪವೇ ಹಣದಿಂದ ಸಾಧ್ಯವಾಗುತ್ತದೆ. ಫಲವು ಹೆಚ್ಚು ಬರುತ್ತದೆ. 
ಏಕಾದಶ್ಯಾಂ ನ ಭುಂಜೀತ ಪಕ್ಚಯೋರುಭಯೋರಪಿ | ದ್ವಾದಶ್ಯಾಂ ತು ಶುಚಿ- 
ರ್ಬೂತಾ ್ಯ ಪುಷ್ಪೆ ೪! ಸಂಪೂಜ್ಯ ಕೇಶವಮ್‌ ॥6॥ ಭುಂಜೀತ ಕೃತ್ಯಕೃತೃಸ್ತು ಪಶ್ಚಾದ್‌ 
ವಿಪ್ರಪುರಸರಮ್‌ | ಸೂತಕೇನಪಿ ನ ಭೋಕ್ತವ್ಯಂ ನಾ55ಶೌಚೇ ಚ ಜನಾಧಿಪ ॥7॥ 
ಎರಡು ಪಕ್ಚಗಳ ಏಕಾದಶಿಯ ದಿನವೂ ಊಟ ಮಾಡಬಾರದು. ದ್ವಾದಶಿಯ 
ದಿವಸ ಸ್ನಾನಮಾಡಿ ಶುಚಿಯಾಗಿ ಕೇಶವನನ್ನು ಪೂಜಿಸಿ ಬ್ರಾಹ್ಮಣರಿಗೆ ಭೋಜನ 
ಮಾಡಿಸಿ ಅನಂತರ ತಾನೂ ಊಟ ಮಾಡಬೇಕು. ಸೂತಕದಲ್ಲಾಗಲೀ ಅಶೌಚ- 
ದಲ್ಲಾಗಲೀ ಏಕಾದಶಿಯ ದಿವಸ ಊಟಮಾಡಬಾರದು. ಯಾವಜ್ಜೀವಂ 
ವ್ರತಮಿದಂ ಕರ್ತವ್ಯಂ ಪುರುಷರ್ಷಭ । ಸ್ವರ್ಗತಿಂ ಪ್ರಾಪ್ಟುಮಿಚ್ಛದ್ಧಿರತ್ರ ಮೇ ನಾಸ್ತಿ 
ಸಂಶಯಃ ॥8॥ ಎಲೈ ಧರ್ಮಜನೇ! ಈ ವ್ರತವನ್ನು ಪ್ರಾಣವಿರುವವರೆಗೂ 
ಮಾಡಬೇಕು. ಹಾಗಾದರೆ ಸ್ವರ್ಗವು ಸಿಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. 
ಅತಿಪಾಪದುರಾಚಾರಾಃ ಪಾಪಿಷ್ಠಾ ಧರ್ಮವರ್ಜಿತಾಃ। ಏಕಾದಶ್ಯಾಂ ನ ಭುಂಜಂತಿ 
ನ ತೇ ಯಾಂತಿ ಯಮಾಂತಿಕಮ್‌ ॥19॥ ಪಾಪಿಷ್ಠರೂ ಧರ್ಮ ಮಾಡದವರೂ 
ಕೂಡ ಏಕಾದಶಿಯ ದಿನ ಊಟ ಮಾಡದಿದ್ದರೆ ಅವರು ಯಮಲೋಕವನ್ನು 
ಹೊಂದುವುದಿಲ್ಲ. ಮಹಾದೇವಃ - ಇತಿ ತದ್ವಚನಂ ಶ್ರುತ್ವಾ ಕಂಪಿತೋಶ್ಚತ್ಸಪತ್ರ- 
ವತ್‌ | ಭೀಮಸೇನೋ ಮಹಾಬಾಹುಃ ತದೋವಾಚ ಗುರುಂ ಪ್ರತಿ ॥101॥ ಮಹಾ- 
ದೇವನು ಹೇಳಿದನು - ಆಗ ಮಹಾಬಾಹುವಾದ ಭೀಮಸೇನನು ಇದನ್ನು ಕೇಳಿ 
ಅರಳಿಯ ಎಲೆಯಂತೆ ನಡುಗುತ್ತಾ ಇಂತೆಂದನು. ಭೀಮಸೇನಃ - ಪಿತಾಮಹ 
ಮಹಾಬುದ್ಧೇ ಶೃಣು ಮೇ ಪರಮಂ ವಚಃ ॥ ಯುಧಿಷ್ಠಿರಶ್ಚ ಕುಂತೀ ಚ ತಥಾ 
ದ್ರುಪದನಂದಿನೀ ॥1111 ಅರ್ಜುನೋ ನಕುಲಶ್ನೆ; ವ ಸಹದೇವಸ್ತಥೈವ ಚ । 
ಏಕಾದಶ್ಯಾಂ ನ ಭುಂಜಂತಿ ಕದಾಚಿದಪಿ ಸುವ್ರತ ॥12॥। ಎಲೈ ಪಿತಾಮಹನಾದ 
ವ್ಯಾಸನೇ! ಧರ್ಮಜ, ಕುಂತಿ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ ಇವರು 
ಏಕಾದಶಿಯ ದಿವಸ ಊಟಮಾಡುವುದಿಲ್ಲ. ತೇ ಮಾಂ ಬ್ರುವಂತಿ ವೈ ನಿತ್ಯಂ ಮಾ 
ಭುಂಕ್ಸ ಸ ತ್ನಂ ವೃಕೋದರ। ಅಹಂ ತಾನಬ್ರವಂ ತಾತ ಬುಭುಕ್ಸಾ ದುಃಸಹಾ ಮಮ । 
ದಾನಂ ದಾಸ್ಯಾಮಿ ವಿಧಿವತ್‌ ಪೂಜಯಿತ್ವಾ ಚ ಕೇಶವಮ್‌ ॥13॥ ಅವರೆಲ್ಲರೂ 
ನನ್ನನ್ನು ಕುರಿತು ಎಲೈ ವೃಕೋದರನೇ! ನೀನು ಏಕಾದಶಿಯ ದಿವಸ ಊಟಮಾಡ- . 


20 ಜ್ಯೇಷ್ಠಮಾಸ - ಆಷಾಢಮಾಸ 


ಬೇಡವೆನ್ನುತ್ತಾರೆ. ನಾನು ಮಾತ್ರ, ನನಗೆ ಹಸಿವು ತಡೆಯಲಾಗುವುದಿಲ್ಲ. 
ಕೇಶವನ ಪೂಜೆಯನ್ನು ಮಾಡಿ ದಾನಗಳನ್ನು ಕೊಡುತ್ತೇನೆ ಎಂದೆನ್ನುತ್ತಿರುವೆನು. 
ಮಹಾದೇವ - ಭೀಮಸೇನವಚಃ ಶ್ರುತ್ವಾ ವ್ಯಾಸೋ ವಚನಮಬ್ರವೀತ್‌ ॥14॥ 
ಮಹಾದೇವನು ಹೇಳಿದನು - ಭೀಮಸೇನನ ಈ ಮಾತನ್ನು ಕೇಳಿ ವ್ಯಾಸನು 
ಹೀಗೆಂದನು. ವ್ಯಾಸಃ - ಯದಿ ಸ್ವರ್ಗೋ ಹೃ್ಯಭೀಷ್ಟಸ್ತೇ ನರಕೋ ದುಷ್ಟ ಏವ 
ಚ । ಏಕಾದಶ್ಯಾಂ ನ ಭೋಕ್ತವ್ಯಂ ಪಕ್ಷಯೋರುಭಯೋರಪಿ ॥15 ವ್ಯಾಸನು 
ಹೇಳಿದನು - ಎಲೈ ಭೀಮನೇ! ನಿನಗೆ ಸ್ವರ್ಗವು ಬೇಕಾಗಿ ನರಕವು ಬೇಡವಾದರೆ 
ಶುಕ್ಲ ಕೃಷ್ಣಪಕ್ಷಗಳೆರಡರ ಏಕಾದಶಿಗಳಲ್ಲಿಯೂ ಊಟ ಮಾಡಬೇಡ. ಭೀಮಸೇನಃ 
- ಪಿತಾಮಹ ಮಹಾಬುದ್ದೇ ಕಥಯಾಮಿ ತವಾಗ್ರತಃ । ಏಕಭುಕ್ತೇ ನ ಶಕ್ನೋಮಿ 
ಉಪವಾಸೇ ಕುತಃ ಪ್ರಭೋ ॥16॥ ಭೀಮಸೇನನು ಹೇಳಿದನು - ಎಲೈ 
ಪಿತಾಮಹನೇ! ನಿನ್ನೆದುರಿಗೆ ನಿಶ್ಚಯವಾಗಿಯೂ ಹೇಳುತ್ತೇನೆ. ನನಗೆ ಒಂದು 
ಹೊತ್ತು ಊಟಮಾಡಿಕೊಂಡಿರುವುದಕ್ಕೇ ಆಗುವುದಿಲ್ಲ. ಉಪವಾಸ ಮಾಡು- 
ವುದೆಲ್ಲಿ ಆದೀತು? ವೃಕೋ ನಾಮ ಚ ಯೋ ವಹ್ನಿಃ ಸ ಸದಾ ಜಠರೇ ಮಮ । 
ಅತಿವೇಳಂ ಯದಾಶ್ನಾಮಿ ತದಾ ಸಮುಪಶಾಮ್ಯತಿ ॥17॥। ನನ್ನ ಹೊಟ್ಟೆಯಲ್ಲಿ ವೃಕ 
ಎಂಬ ಬೆಂಕಿಯು ಸದಾ ಉರಿಯುತ್ತಿರುವುದು. ನಾನು ಬಹುವಾಗಿ ತಿಂದರೆ ಅದು 
ಆಗ ಶಾಂತವಾಗುತ್ತದೆ. ಏಕಂ ಶಕ್ನೋಮ್ಯಹಂ ಕರ್ತುಮುಪವಾಸಂ ಮಹಾಮುನೇ | 
ಯೇನೈವ ಪ್ರಾಪ್ಯತೇ ಸರ್ಗಃ ತತ್ಕರ್ತಾಸ್ಥಿ ಯಥಾತಥಮ್‌ । ತದೇಕಂ ವದ ನಿಶ್ಚಿತ್ಯ 
ಯೇನ ಶ್ರೇಯೋಹಮಾಪ್ನುಯಾಮ್‌ ॥18॥। ಸ್ವರ್ಗವು ಖಂಡಿತವಾಗಿ ಬರುವ 
ಯಾವುದಾದರೂ ಒಂದು ಏಕಾದಶಿಯನ್ನು ಹೇಳು. ಅದೊಂದರಲ್ಲಿ ಉಪವಾಸ 
ಮಾಡುತ್ತೇನೆ. ಅದನ್ನು ನಿಶ್ಚಯಿಸಿ ಹೇಳು. ವ್ಯಾಸಃ - ವೃಷಸ್ಥೇ ಮಿಥುನಸ್ಥೇ ವಾ 
ಯದಾ ಚೈಕಾದಶೀ ಭವೇತ್‌ । ಜ್ಯೇಷ್ಠಮಾಸೇ ಪ್ರಯತ್ನೇನ ಸೋಪೋಷ್ಯೋ- 
ದಕವರ್ಜಿತಮ್‌ ॥19॥ ವೃಷಭಮಾಸವಾಗಲೀ ಮಿಥುನ ಮಾಸವಾಗಲೀ ಇದ್ದು 
ಜ್ಯೇಷ್ಠಮಾಸದಲ್ಲಿ ಏಕಾದಶಿ ಬಂದಲ್ಲಿ ಆ ಏಕಾದಶಿಯಲ್ಲಿ ನೀರನ್ನೂ ಸಹ ಕುಡಿ- 
ಯದಂತೆ ಉಪವಾಸ ಮಾಡು. ಗಂಡೂಷಾಚಮನಂ ವಾರಿ ವರ್ಜಯಿತ್ವೋದಕಂ 
ಬುಧಃ | ಉಪಭುಂಜೀತ ನೈವೇಹ ವ್ರತಭಂಗೋತನ್ಯಥಾ ಭವೇತ್‌ ॥201 ಬಾಯಿ 
ಮುಕ್ಕಳಿಸುವುದು, ಆಚಮನ ಮಾಡುವುದು ಇವನ್ನು ಬಿಟ್ಟು ನೀರನ್ನು ಸ್ವಲ್ಪವೂ 


ಜ್ಯೇಷ್ಠಮಾಸ ಶುಕ್ಗಪಕ್ಸ 21 
ಕುಡಿಯ ಕೂಡದು. ಹಾಗೆ ಮಾಡಿದರೆ ವ್ರತಭಂಗವಾಗುತ್ತದೆ. ಉದಯಾದುದಯಂ 
ಯಾವದ್‌ ವರ್ಜಯಿತ್ವೋದಕಂ ನರಃ । ಅಯತ್ನಾತ್‌ ಸಮವಾಪ್ನೋತಿ ದ್ವಾದಶ- 
ದ್ವಾದಶೀಫಲಮ್‌ ॥2111 ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋ- 
ದಯದವರೆಗೂ ನೀರನ್ನೂ ಕೂಡ ಕುಡಿಯದಿದ್ದರೆ ಇದರಿಂದ ಸುಲಭವಾಗಿಯೇ 
ಹನ್ನೆರಡು ದ್ವಾದಶಿಗಳ ಫಲವನ್ನು ಹೊಂದುತ್ತಾನೆ. ತತಃ ಪ್ರಭಾಗೇ ವಿಮಲೇ 
ದ್ವಾದಶ್ಯಾಂ ಸ್ನಾನಮಾಚರೇತ್‌ | ಜಲಂ ಸುವರ್ಣಂ ದತ್ವಾ ಚ ದ್ವಿಜಾತಿಭ್ಯೋ 
ಯಥಾವಿಧಿ ॥12211 ಭುಂಜೀತ ಕೃತಕೃತ್ಯಸ್ತು ಬ್ರಾಹ್ಮಣೈಃ: ಸಹಿತೋ ವಶೀ ॥। ಏವಂ ಕೃತೇ 
ತು ಯತ್ಪುಣ್ಯಂ ಭೀಮಸೇನ ಶೃಣುಷ್ಟ ತತ್‌ 11231 ಸಂವತ್ತರೇ ತು ಯಾಶ್ನೆ; ವ 
ಏಕಾದಶ್ಯೋ ಭವಂತಿ ಹಿ । ತಾಸಾಂ ಫಲಮವಾಪ್ಲೋತಿ ಹೃತ್ರ ಮೇ ನಾಸ್ತಿ ಸಂಶಯಃ 
12411 ಅನಂತರ ಮಾರನೆಯ ದಿವಸ ಬೆಳಗಾಗಲು ದ್ವಾದಶಿಯ ದಿನ ಸ್ನಾನ 
ಮಾಡಬೇಕು. ಆ ದಿನ ನೀರನ್ನೂ ದಕ್ಷಿಣೆಯೆನ್ನೂ ಬ್ರಾಹ್ಮಣರಿಗೆ ದಾನ ಮಾಡಿ 
ಭೋಜನ ಮಾಡಿಸಿ, ನಂತರ ತಾನೂ ಊಟ ಮಾಡಿ ಕೃತಕೃತ್ಯನಾಗಬೇಕು. ಹೀಗೆ 
ಮಾಡಿದರೆ ಬರುವ ಪುಣ್ಯವನ್ನು ಎಲೈ ಭೀಮಸೇನನೇ! ಕೇಳು. ಆ ವರ್ಷದಲ್ಲಿ 
ಎಷ್ಟು ಏಕಾದಶಿಗಳು ಬರುತ್ತವೆಯೋ ಅವುಗಳ ಫಲವನ್ನೆಲ್ಲಾ ಹೊಂದುತ್ತಾನೆ. 
ಇದರಲ್ಲಿ ಸಂಶಯವೇ ಇಲ್ಲ. ಇತಿ ಮಾಂ ಕೇಶವಃ ಪ್ರಾಹ ಶಂಖಚಕ್ರಗದಾಧರಃ । 
ಪುಮಾನ್‌ ಸರ್ವಂ ಪರಿತ್ಯಜ್ಯಮ ಮಾಮೇಕಂ ಶರಣಂ ವ್ರಜೇತ್‌ 1251 
ಶಂಖಚಕ್ರಗದಾಧರನಾದ ಕೇಶವನು ಹೀಗೆಂದು ನನಗೆ ಹೇಳಿರುವನು. 
ಮನುಷ್ಯನು ಎಲ್ಲವನ್ನೂ ಬಿಟ್ಟು ನನ್ನನ್ನೇ ಶರಣು ಹೊಂದಬೇಕು. ಏಕಾದಶ್ಯಾಂ 
ನಿರಾಹಾರಸ್ತತಃ ಪಾಪಾತ್‌ ಪ್ರಮುಚ್ಯತೇ । ದ್ರವೃಶುದ್ಧಿಃ ಕಲೌ ನಾಸ್ತಿ ಸಂಸ್ಕಾರಃ 
ಸ್ಮಾರ್ತ ಏವ ಚ ॥26 ವೈದಿಕಸ್ತು ಕುತಶ್ಚಾಪಿ ಪ್ರಾಪ್ತೇ ದುಷ್ಟೇ ಕಲೌ ಯುಗೇ । ಕಿಂತು 
ತೇ ಬಹುನೋಕ್ತೇನ ವಾಯುಪುತ್ರ ಪುನಃ ಪುನಃ ॥1271। ಏಕಾದಶ್ಯಾಂ ನ ಭುಂಜೀತ 
ಪಕ್ಷಯೋರುಭಯೋರಪಿ । ಏಕಾದಶ್ಯಾಂ ಸಿತೇ ಪಕ್ಬೇ ಜ್ಯೇಷ್ಠೇಮಾಸ್ಯುದಕಂ ವಿನಾ 
112811 ಪುಣ್ಯಂ ಫಲಮಾಪ್ನೋತಿ ತಚ್ಛ್ರಣುಷ್ವ ವೃಕೋದರ । ಸಂವತ್ತರೇ ತು ಯಃ 
ಪ್ರೋಕ್ತಾ: ಶುಕ್ಲಾಃ ಕೃಷ್ಣಾ ವೃಕೋದರ ॥1291॥ ಉಪೋಷಿತಾ ಹಿ ಸರ್ವಾ ಸ್ಯುಃ 
ಏಕಾದಶ್ಯೋ ನ ಸಂಶಯಃ । ಧನಧಾನ್ಯಪ್ರದಾ ಪುಣ್ಯಾ ಪುತ್ರಾರೋಗ್ಯಶುಭಪ್ರದಾ 
11301॥ ಉಪೋಷಿತಾ ನರವ್ಯಾಘ್ರ ಇತಿ ಸತ್ಯಂ ಬ್ರವೀಮಿ ತೇ ।ಗ ಯಮದೂತಾ. 


22 ಜ್ಯೇಷ್ಠಮಾಸ - ಆಷಾಢಮಾಸ 
ಮಹಾಕಾಯಾ: ಕರಾಳಾಃ ಕೃಷ್ಣರೂಪಿಣಃ 11311! ದಂಡಪಾಶಧರಾ ರೌದ್ರಾ 
ನೋಪಸರ್ಪಂತಿ ತಂ ನರಮ್‌ । ಪೀತಾಂಬರಧರಾಃ ಸೌಮ್ಯಾಶ್ಚಕ್ರಹಸ್ತಾ ಮನೋ- 
ಜವಾಃ ॥13211 ಅಂತಕಾಲೇ ನಯಂತ್ಯೇತಂ ವೈಷ್ಣವಂ ವೈಷ್ಣವಂ ವೈಷ್ಣವೀ ಪುರೀಮ್‌ । 
ತಸ್ಮಾತ್‌ ಸರ್ವಪ್ರಯತ್ನೇನ ಉಪೋಷ್ಯೋದಕವರ್ಜಿತಾ ॥133॥ ಹೀಗೆ ಏಕಾದಶಿಯ 
ದಿವಸ ನಿರಾಹಾರನಾಗಿದ್ದರೆ ಪಾಪದಿಂದ ಪಾರಾಗುತ್ತಾನೆ. ಕಲಿಯುಗದಲ್ಲಿ ದ್ರವ್ಯ- 
ಗಳಲ್ಲಿ ಶುದ್ಧಿಯಿಲ್ಲವು. ಸಂಸ್ಕಾರಗಳು ಸ್ಮೃತಿಯಂತೆ ನಡೆಯುತ್ತವೆ. ಈ ದುಷ್ಪಕಲಿ- 
ಯುಗವು ಬಂದರೆ ವೈದಿಕಸಂಸ್ಕಾರಗಳು ಅಪರೂಪವಾಗಿ ಅಲ್ಲಲ್ಲಿ ನಡೆಯುತ್ತವೆ. 
ಎಲೈ ವಾಯುಪುತ್ರನೇ! ಬಹಳ ಮಾತಿನಿಂದೇನು? ಎರಡು ಪಕ್ಷಗಳಲ್ಲಿಯೂ 
ಬರುವ ಏಕಾದಶಿಯ ದಿವಸ ಊಟ ಮಾಡಬಾರದು. ಜ್ಯೇಷ್ಠಮಾಸದ ಶುಕ್ಲಪಕ್ಚ: 
ದಲ್ಲಿ ಬರುವ ಏಕಾದಶಿಯ ದಿನ ನೀರನ್ನು ಕುಡಿಯದೇ ಉಪವಾಸ ಮಾಡಿದರೆ 
ಬರುವ ಪುಣ್ಯಫಲವನ್ನು ಹೇಳುತ್ತೇನೆ. ಕೇಳು. ಹಾಗೆ ಮಾಡಿದರೆ ವರ್ಷದಲ್ಲಿ 
ಬರುವ ಶುಕ್ಲ, ಕೃಷ್ಣಪಕ್ಚಗಳ ಏಕಾದಶಿಗಳೆಲ್ಲದರಲ್ಲಿಯೂ ಉಪವಾಸ ಮಾಡಿ- 
ದಂತಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಹೀಗೆ ಉಪವಾಸ ಮಾಡಿದರೆ 
ಧನಧಾನ್ಯಗಳೆಲ್ಲವೂ ಬರುತ್ತವೆ. ಪುಣ್ಯವೂ ಬರುತ್ತದೆ. ಮಕ್ಕಳು, ಆರೋಗ್ಯ 
ಎಲ್ಲವೂ ಉಂಟಾಗುತ್ತವೆ. ಇದು ಸತ್ಯವು. ಭಯಂಕರವಾದ ದೇಹವೂ ಕೆಂಪು 
ಬಣ್ಣವೂ ಉಳ್ಳ ಯಮದೂತರು ದಂಡಪಾಶಗಳನ್ನು ಧರಿಸಿದವರಾಗಿ ಅವರ 
ಹತ್ತಿರ ಬರುವುದೇ ಇಲ್ಲ. ಪೀತಾಂಬರವನ್ನು ಧರಿಸಿದ ಸೌಮ್ಯವಾದ ಆಕಾರವುಳ್ಳ 
ಚಕ್ರವನ್ನು ಕೈಯ್ಯಲ್ಲಿ ಹಿಡಿದಿರುವ ವಿಷ್ಣುಭಕ್ತರಾದ ಭಟರು ಇವನನ್ನು 
ಕೊನೆಗಾಲದಲ್ಲಿ ಕರೆದುಕೊಂಡು ಹೋಗುವರು. ಆದುದರಿಂದ ಎಲ್ಲಾ 
ಪ್ರಯತ್ನವನ್ನೂ ಪಟ್ಟು ಈ ಏಕಾದಶಿಯಲ್ಲಿ ನೀರನ್ನು ಕುಡಿಯದೇ ಉಪವಾಸ 
ಮಾಡಬೇಕು. ಜಲಧೇನುಂ ತದಾ ದತ್ವಾಸರ್ವಪಾಪೈಃ ಪ್ರಮುಚ್ಯತೇ । ತತಸ್ತ್ವಮಪಿ 
ಭೂಪಾಲ ಸೋಪವಾಸೋರ್ಚನಂ ಹರೇಃ ॥341 ಕುರು ಸರ್ವಪ್ರಯತ್ನೇನ 
ಸರ್ವಪಾಪಪ್ರಶಾಂತಯೇ । ಸ್ಪಪ್ನೇ ನ ಮೇತಪರಾಧೊಸ್ತಿ ದಂತರಾಗತಯಾಪಿ ವಾ 
113511 ಭೋಕ್ಷೆ 5° ಪರೇಹ್ಲಿ ದೇವೇಶ ಹ್ಯಶನಂ ವಾಸರಾದ್‌ ಹರೇಃ। ಇತ್ಯುಚ್ಚಾರ್ಯ 
ತತೋ ಮಂತ್ರಮುಪವಾಸಪರೋ ಭವೇತ್‌ 11361 ಆಗ ಜಲಧೇನುವನ್ನು ಕೊಟ್ಟರೆ 
ಪಾಪವೆಲ್ಲವೂ ನಾಶವಾಗುತ್ತದೆ. ಆದುದರಿಂದ ಎಲೈ ಭೀಮಸೇನನೇ! ಆ ದಿನ 


ಜ್ಯೇಷ್ಠಮಾಸ ಶುಕ್ಲಪಕ್ಷ 23 
ನೀನು ಉಪವಾಸವಿದ್ದು ಹರಿಯ ಅರ್ಚನೆಯನ್ನು ಮಾಡಿದರೆ ಪಾಪವೆಲ್ಲವೂ 
ಹೋಗುತ್ತದೆ. ""ಅಕಸಾತ್ತಾಗಿ ನಿದ್ದೆ ಬಂದರೆ ನನ್ನ ಅಪರಾಧವಿಲ್ಲ. ಹಲ್ಲು 
ಮುಂತಾದವುಗಳನ್ನು ಉಜ್ಜಿಕೊಳ್ಳುವುದರಿಂದಲೂ ನನ್ನ ಅಪರಾಧವಿಲ್ಲ. 
ಉಪವಾಸದ ಅನಂತರ ಮಾರನೆಯ ದಿವಸ ಊಟವನ್ನು ಮಾಡುತ್ತೇನೆ'' ಎಂದು 
ಹೇಳಿ ಉಪವಾಸ ಮಾಡಬೇಕು. ಸರ್ವಪಾಪವಿನಾಶಾಯ ಶ್ರದ್ಧಾದಮಸಮನ್ವಿತಃ । 
ಮೇರುಮಂದರಮಾತ್ರಾಘಂ ಸ್ತ್ರಿಯಾ ಪುಂಸಾ ಚ ಯತ್ಯತಮ್‌ ॥137॥ ಸರ್ವಂ 
ತದ್ಭಸ್ಥತಾಂ ಯಾತಿ ಏಕಾದಶ್ಯಾಃ ಪ್ರಭಾವತಃ | ನ ಶಕ್ನುವಂತಿ ಯೇ ದಾತುಂ 
ಜಲಧೇನುಂ ನರಾಧಿಪ 11381 ಸಕಾಂಚನಃ ಪ್ರದಾತವ್ಯೋ ಘಟಕೋ ವಸ್ತ್ರ ಸಂಯುತಃ 
| ತೋಯಸ್ಯ ನಿಯಮಂ ಯೋತಸ್ಕಾಂ ಕುರುತೇ ವೈ ಸ ಪುಣ್ಯಭಾಕ್‌ ॥39॥ 
ಶ್ರದ್ದೆಯಿಂದಲೂ ಇಂದ್ರಿಯನಿಗ್ರಹದಿಂದಲೂ ಮಾಡಿದರೆ ಹೆಂಗಸಾಗಲೀ 
ಗಂಡಸಾಗಲೀ ಮಾಡಿದ ಮೇರುಮಂದರಗಳಷ್ಟು ದೊಡ್ಡದೂ ಆದ ಎಲ್ಲಾ 
ಪಾಪಗಳೂ ಈ ಏಕಾದಶಿಯ ಪ್ರಭಾವದಿಂದ ಬೂದಿಯಾಗುತ್ತವೆ. ಜಲಧೇನುವನ್ನು 
ಕೊಡಲು ಶಕ್ತಿಯಿಲ್ಲದವರು ನೀರನ್ನು ಬಿಂದಿಗೆಗಾಗಲೀ ಮಡಕೆಗಾಗಲೀ ತುಂಬಿ 
ಬಟ್ಟೆಯನ್ನೂ ದಕ್ಷಿಣೆಯನ್ನೂ ಇಟ್ಟು ದಾನ ಮಾಡಬೇಕು. ಈ ಏಕಾದಶಿಯಲ್ಲಿ 
ನೀರನ್ನು ಕುಡಿಯದೇ ನಿಯಮದಿಂದ ಇರುವವನೇ ಪುಣ್ಯಭಾಗಿಯು. ಫಲಂ 
ಕೋಟಿಸುವರ್ಣಸ್ಯ ಯಾಮೇ ಯಾಮೇ ಶ್ರುತಂ ನೃಪ । ಸ್ನಾನಂ ದಾನಂ ಜಪೋ 
ಹೋಮೋ ಯದಸ್ಯಾಂಕುರುತೇ ನರಃ॥40॥ ತತರ್ವಂ ಚಾಕ್ಟಯಂ ಪ್ರಾಪ್ತಮೇತತ್‌ 
ಕೃಷ್ಣಪ್ರಭಾಷಿತಮ್‌ । ಕಿಂ ಚಾಪರೇಣ ಧರ್ಮೇಣ ನಿರ್ಜಲೈಕಾದಶೀಂ ವಿನಾ 1141 
ಯಾಮ ಯಾಮದಲ್ಲಿಯೂ ಈ ರೀತಿಯಿದ್ದರೆ ಕೋಟಿಸುವರ್ಣಗಳ ದಾನವನ್ನು 
ಮಾಡಿದ ಫಲವುಂಟು. ಈ ಏಕಾದಶಿಯ ದಿವಸ ಸ್ನಾನ, ದಾನ, ಜಪ, ಹೋಮ 
ಮತ್ತೆ ಯಾವುದನ್ನು ಮಾಡುತ್ತಾನೆಯೋ ಅವೆಲ್ಲವೂ ಅಕ್ಷಯವಾಗುತ್ತದೆ ಎಂದು 
ಶ್ರೀಕೃಷ್ಣನೇ ಹೇಳಿರುವನು. ಈ ಏಕಾದಶಿಗೆ ""ನಿರ್ಜಲೈಕಾದಶೀ'' ಎಂದು ಹೆಸರು. 
ಇದನ್ನು ಬಿಟ್ಟರೆ ಮಿಕ್ಕ ಧರ್ಮಗಳಿಂದಾಗಲೀ ವ್ರತಗಳಿಂದಾಗಲೀ ಪ್ರಯೋಜನವೇ 
ಇಲ್ಲ. ಉಪೋಷ್ಯ ಸಮ್ಯಗ್‌ ವಿಧಿವತ್‌ ವೈಷ್ಣವಂ ಪದಮಾಷ್ನಯಾತ್‌ | ಸುವರ್ಣ- 
ಮನ್ನಂ ವಾಸೋ ವಾ ಯದಸ್ಕಾಂ ಸಂಪ್ರದೀಯತೇ ॥4211 ತಚ್ಚೈವ ಕುರುಶಾರ್ದೂಲ 
ಸರ್ವಂ ಚಾಪ್ಯಕ್ಷಯಂ ಭವೇತ್‌ । ಏಕಾದಶ್ಯಾಂ ದಿನೇ ಯೋತನ್ನಂ ಭುಂಕ್ತೇ ಪಾಪಂ 


24 ಜ್ಯೇಷ್ಠಮಾಸ - ಆಷಾಢಮಾಸ 
ಭುನಕ್ತಿಸ:॥4311 ಇಹ ಲೋಕೇ ಚ ಚಾಂಡಾಲೋ ಮೃತಃ ಪ್ರಾಪ್ನೋತಿ ದುರ್ಗತಿಮ್‌ 
| ಯೇ ಚ ದಾಸ್ಯಂತಿ ದಾನಾನಿ ದ್ವಾದಶ್ಯಾಂ ಸಮುಪೋಷಿತಾಃ 114411 ಜ್ಯೇಷ್ಠಮಾಸೇ 
ಸಿತೇ ಪಕ್ಷೇ ಪ್ರಾಪ್ಮ್ಯಂತಿ ಪರಮಂ ಪದಮ್‌ । ಬ್ರಹ್ಮಹಾ ಮದ್ಯಪಃ ಸ್ತೇನೋ 
ಗುರುದ್ದೇಷೀ ಸದಾನೃತೀ ॥451 ಮುಚ್ಯಂತೇ ಪಾತಕ್ಕೆಃ ಸರ್ವೈದ್ಧಾದಶೀ 
ಯೈರುಪೋಷಿತಾ । ವಿಶೇಷಂ ಶೃಣು ಕೌಂತೇಯ ನಿರ್ಜಲೈಕಾದಶೀದಿನೇ ॥46॥ 
ಯತೃರ್ತವ್ಯಂ ನರೈಸ್ತ್ರೀಭಿರ್ದಾನಂ ಶ್ರದ್ಧಾಸಮನ್ನಿತ್ಸೆ: । ಜಲಶಾಯೀ ಚ ಸಂಪೂಜ್ಯೋ 
ಧೇನುರ್ದೇಯಾ ತಥಾಮೃ್ಮಯೀ ॥1471 ಈ ರೀತಿ ಉಪವಾಸ ಮಾಡಿದರೆ ವಿಷ್ಣುವಿನ 
ಸ್ಥಾನವನ್ನು ಹೊಂದುತ್ತಾನೆ. ಚಿನ್ನ, ಅನ್ನ, ಬಟ್ಟೆ ಯಾವುದನ್ನು ಈ ಏಕಾದಶಿಯ 
ದಿವಸ ಕೊಡುತ್ತಾನೆಯೋ ಅವೆಲ್ಲವೂ ಅಕ್ಷಯವಾಗುತ್ತವೆ. ಏಕಾದಶಿಯ ದಿವಸ 
ಅನ್ನವನ್ನು ತಿನ್ನುವವನು ಪಾಪವನ್ನು ತಿನ್ನುತ್ತಾನೆ. ಅಲ್ಲದೇ ಈ ಲೋಕದಲ್ಲಿ 
ಚಂಡಾಲನಾಗಿ ಹುಟ್ಟಿ ಪರಲೋಕದಲ್ಲಿ ನರಕವನ್ನು ಹೊಂದುತ್ತಾನೆ. ಹೀಗೆ ಜ್ಯೇಷ್ಠ 
ಶುಕ್ಲ ಏಕಾದಶಿಯ ದಿನ ಉಪವಾಸವಿದ್ದು ದ್ವಾದಶಿಯ ದಿವಸ ದಾನಗಳನ್ನು 
ಮಾಡಿದರೆ ಸ್ವರ್ಗವನ್ನು ಹೊಂದುತ್ತಾರೆ. ಈ ರೀತಿಯಲ್ಲಿ ಆ ಏಕಾದಶಿಯ ದಿವಸ 
ಉಪವಾಸ ಮಾಡಿದರೆ ಬ್ರಹಹತ್ಯೆ , ಮದ್ಯಪಾನ, ಕಳ್ಳತನ, ಗುರುದ್ದೇಷ, ಸುಳ್ಳು 
ಹೇಳುವುದು - ಈ ಎಲ್ಲಾ ಪಾಪಗಳೂ ಹೋಗುತ್ತವೆ. ಎಲೈ ಭೀಮನೇ! ಇದರಲ್ಲಿ 
ವಿಶೇಷವನ್ನು ಕೇಳು. ನಿರ್ಜಲೈಕಾದಶಿಯ ದಿವಸ, ಹೆಂಗಸರಾಗಲೀ, ಗಂಡಸ- 
ರಾಗಲೀ ಶ್ರದ್ಧೆಯಿಂದ ಉಪವಾಸವನ್ನು ಮಾಡಿ ವಿಷ್ಣುವನ್ನು ಪೂಜಿಸಿ 
ಜಲಧೇನುವನ್ನು ದಾನ ಮಾಡಬೇಕು. ಪ್ರತ್ಯಕ್ಷಾವಾ ನರಶ್ರೇಷ್ಠ ಫೃತಧೇನುಸ್ತಥಾಪಿ 
ವಾ । ದಕ್ಷಿಣಾಭಿಃ ಸುಪುಷ್ಟಾಭಿರ್ಮಿಷ್ಟಾನ್ನೆ ಶ್ಚ ಪೃಥಗ್ವಿಧೈ: 1148! ತೋಷಣೀಯಾಃ 
ಪ್ರಯತ್ನೇನ ದ್ವಿಜಾ ಧರ್ಮಭೃತಾಂ ವರ । ತುಷ್ಟಾ ಭವಂತಿ ವೈ ವಿಪ್ರಾಃ 
ತೈಸ್ತುಷಪ್ಟೈರ್ಮೋಕ್ಟದೋ ಹರಿಃ ॥49॥ ಪ್ರತ್ಯಕ್ಷವಾದ ಗೋವನ್ನೂ ದಾನ 
ಮಾಡಬಹುದು. ಫೃತಧೇನುವನ್ನು ಆದರೂ ಕೊಡಬಹುದು. ಒಳ್ಳೆಯ ರುಚಿ- 
ಕರವಾದ ಅನ್ನಗಳಿಂದ ಬ್ರಾಹ್ಮಣರನ್ನು ತೃಪ್ತಿಪಡಿಸಿ ದಕ್ಷಿಣೆಯನ್ನು ಕೊಡಬಹುದು. 
ಆ ವಿಪ್ರರು ತುಷ್ಪರಾದರೆ ಹರಿಯು ಮೋಕ್ಷವನ್ನು ಕೊಡುತ್ತಾನೆ. ಆತ್ಮದ್ರೋಹಕೃತಸ್ತೇ 
ಹಿ ಯೈರೇಷಾ ನ ಹ್ಯುಪೋಷಿತಾ । ಪಾಪಾತ್ಮಾನೋ ದುರಾಚಾರಾ ಮುಷ್ಟಾಸ್ತೇ 
ನಾತ್ರ ಸಂಶಯಃ 1501 ಯಾರು ಈ ಏಕಾದಶಿಯ ದಿವಸ ಉಪವಾಸ 


ಜ್ಯೇಷ್ಠಮಾಸ ಶುಕ್ಲಪಕ್ಷ 25 
ಮಾಡುವುದಿಲ್ಲವೋ ಅವರು ಆತ್ಮದ್ರೋಹ ಮಾಡಿಕೊಂಡಂತಾಗುವುದು. ಅವರು 
ಪಾಪಿಗಳು. ದುರಾಚಾರಿಗಳು. ಅವರು ಪದಾರ್ಥಗಳನ್ನು ಕಳೆದುಕೊಂಡವರೂ 
ಮೋಸಹೋದವರೂ ಆಗುತ್ತಾರೆ. ಇದರಲ್ಲಿ ಸಂಶಯವಿಲ್ಲ. ಕುಲಾನಾಂ 
ಶತಮಾಗಾಮಿ ಹ್ಯತೀತಾನಾಂ ತಥಾ ಶತಮ್‌ । ಆತ್ಮನಾ ಸಹ ತೈರ್ನೀತಂ ವಾಸು- 
ದೇವಸ್ಯ ಮಂದಿರಮ್‌ ॥1511 ಹೀಗೆ ಉಪವಾಸ ಮಾಡಿದವನು ತನ್ನ ಮುಂದಿನ 
ನೂರು ತಲೆಗಳನ್ನೂ ಹಿಂದಿನ ನೂರು ತಲೆಗಳನ್ನೂ ತನ್ನೊಡನೆಯ ವೈಕುಂಠಕ್ಕೆ 
ಒಯ್ಯುತ್ತಾನೆ. ಶಾಂತೈರ್ದಾಂತೈರ್ದಾನಪರೈರರ್ಚಯದ್ದಿಪ್ತಥಾ ಹರಿಮ್‌ । ಕುರ್ವ- 
ದ್ವಿರ್ಜಾಗರಂ ರಾತ್ರೌ ಯೈರೇಷಾ ಸಮುಪೋಷಿತಾ ॥15211 ಶಾಂತರಾಗಿಯೂ 
ಇಂದ್ರಿಯನಿಗ್ರಹಿಗಳಾಗಿಯೂ ಇದ್ದು ಹರಿಯನ್ನು ಅರ್ಚಿಸಿ ರಾತ್ರಿಯಲ್ಲಿ ಜಾಗರ- 
ಣೆಮಾಡುತ್ತ, ಉಪವಾಸವಿದ್ದರೆ ಅವರು ಹಿಂದೆ ಹೇಳಿದವರನ್ನು ಕರೆದುಕೊಂಡು 
ವೈಕುಂಠಕ್ಕೆ ಹೋಗುತ್ತಾರೆ. ಅನ್ನಂ ವಸ್ತ್ರಂ ತಥಾ ಗಾವೋ ಜಲಂ ಶಯ್ಯಾಸನಂ 
ಶುಭಮ್‌ । ಕಮಂಡಲುಸ್ತಥಾ ಛತ್ರಂ ದಾತವ್ಯಂ ನಿರ್ಜಲಾದಿನೇ ॥531 
ನಿರ್ಜಲೈಕಾದಶಿಯ ದಿನದಲ್ಲಿ ಉಪವಾಸವಿದ್ದು ಮರುದಿನ ದ್ವಾದಶಿಯಲ್ಲಿ ಅನ್ನ 
ವಸ್ತ್ರ ಗೋವು ನೀರು ಹಾಸಿಗೆ ಆಸನ ಕಮಂಡಲು ಛತ್ರಿ ಮುಂತಾದ ದಾನಗಳನ್ನು 
ಮಾಡಬೇಕು. ಉಪಾನಹೌ ಯೋ ದದಾತಿ ಪಾತ್ರಭೂತೇ ದ್ವಿಜೋತ್ತಮೇ | ಸ 
ಸೌವರ್ಣೇನ ಯಾನೇನ ಸ್ವರ್ಗಲೋಕೇ ಮಹೀಯತೇ ॥5411 ಯಾವನು 
ಯೋಗ್ಯನಾದ ಬ್ರಾಹ್ಮಣನಿಗೆ ಕೆರೆಗಳನ್ನು ಕೊಡುತ್ತಾನೆಯೋ ಅವನು ಚಿನ್ನದ 
ಯಾನದಲ್ಲಿ ಸ್ವರ್ಗದಲ್ಲಿ ಸುಖಿಸುತ್ತಾನೆ. ಯಶ್ಚೇಮಂ ಶೃಣುಯಾದ್ಧಕ್ತ್ಯಾ ಯಶ್ಚಾಪಿ 
ಪರಿಕೀರ್ತಯೇತ್‌ । ಉಭೌ ತು ಸ್ವರ್ಗಮಾಪ್ನತೌ ನಾತ್ರ ಕಾರ್ಯಾ ವಿಚಾರಣಾ 
॥1551॥ ಯಾವನು ಇದನ್ನು ಹೇಳುತ್ತಾನೆಯೋ ಅವನೂ ಯಾವನು 
ಕೇಳುತ್ತಾನೆಯೋ ಅವನೂ ಈ ಇಬ್ಬರೂ ಸ್ವರ್ಗವನ್ನು ಹೊಂದುತ್ತಾರೆ. ಇದರಲ್ಲಿ 
ಸಂಶಯವು ಬೇಡ. ಯತ್ನಲಂ ಚ ಸಿನೀವಾಲ್ಯಾಂ ರಾಹುಗ್ರಸ್ತೇ ದಿವಾಕರೇ । ಕೃತ್ವಾ 
ಶ್ರಾದ್ದಂ ಲಭೇನ್ನರ್ತ್ಯಃ ತದಸ್ಯಾಃ ಶ್ರವಣಾದಪಿ ॥56 ಅಮಾವಾಸ್ಯೆಯಲ್ಲಿಯೂ 
ಸೂರ್ಯಗ್ರಹಣದಲ್ಲಿಯೂ ಮನುಷ್ಯನು ಶ್ರಾದ್ಧ ಮಾಡಿದರೆ ಯಾವ ಫಲವು 
ಬರುತ್ತದೆಯೋ ಆ ಫಲವು ನಿರ್ಜಲೈಕಾದಶಿಯ ವಿಷಯವನ್ನು ಕೇಳಿದರೆ ಬರುತ್ತದೆ. 
ನಿಯಮಶ್ಚ ಪ್ರಕರ್ತವ್ಯೋ ದಂತಧಾವನಪೂರ್ವಕಮ್‌ । ಏಕಾದಶ್ಯಾಂ ನಿರಾಹಾರೋ 


26 ಜ್ಯೇಷ್ಠಮಾಸ - ಆಷಾಢಮಾಸ 


ರ್ಜಯಿಷ್ಯಾಮಿ ವೈ ಜಲಮ್‌ ॥157॥ ಕೇಶವಪ್ರೀಣನಾರ್ಥಾಯ ಅನ್ಯದಾ- 
ಚಮನಾದೃತೇ । ದ್ವಾದಶ್ಯಾಂ ದೇವದೇವೇಶಃ ಪೂಜನೀಯಸ್ತಿವಿಕ್ರಮಃ ॥58॥ ಗಂಧ್ಯೆ 
ರ್ಧೂಪೈಸ್ತಥಾಪುಷ್ಟೆ ಟರ್ವಾಸೋಭಿಃ ಪ್ರಿಯದರ್ಶನೈ: [ ಪೂಜಯಿತ್ವಾ ವಿಧಾನೇನ 
ಮಂತ್ರಮೇತಮುದೀರಯೇತ್‌ ॥59॥ ಹಲ್ಲನ್ನುಜ್ಜಿಕೊಂಡು ಮುಖವನ್ನು 
ತೊಳೆದುಕೊಂಡು ನಿಯಮವನ್ನು ಮಾಡಬೇಕು. "ಏಕಾದಶಿಯ ದಿನ ಆಚಮನದ 
ನೀರನ್ನು ಹೊರತಾಗಿ ಬೇರೆ ನೀರನ್ನು ಕುಡಿಯುವುದಿಲ್ಲ. ಇದರಿಂದ ಕೇಶವನು 
ಪ್ರೀತಿಯನ್ನು ಹೊಂದಲಿ' ಎಂದು ಹೇಳಬೇಕು. ದ್ವಾದಶಿಯ ದಿವಸ ದೇವ- 
ದೇವನಾದ ಎಷ್ಟುವನ್ನು ನಿಯಮದಿಂದಲೂ ಗಂಧ, ಧೂಪ, ದೀಪ, ಹೂವು, 
ವಸ್ತ್ರ, ನೈವೇದ್ಯ ಮುಂತಾದವುಗಳಿಂದಲೂ ಕ್ರಮವಾಗಿ ಪೂಜಿಸಿ ಮುಂದಿನ 
ಮಂತ್ರವನ್ನು ಹೇಳಬೇಕು. ದೇವದೇವ ಹೃಷೀಕೇಶ ಸಂಸಾರಾರ್ಣವತಾರಕ । 
ಉದಕುಂಭಪ್ರದಾನೇನ ನಯ ಮಾಂ ಪರಮಾಂ ಗತಿಮ್‌ ॥60॥ ದೇವದೇವನೇ! 
ಹೃಷೀಕೇಶನೇ। ಸಂಸಾರವೆಂಬ ಸಮುದ್ರವನ್ನು ದಾಟಿಸುವವನೇ! ಈ 
ಉದಕುಂಭದಾನದ ಪ್ರಭಾವದಿಂದ ನನಗೆ ಸದ್ಧತಿಯನ್ನು ಕೊಡು. ಜ್ಯೇಷ್ಠೇ ಮಾಸಿ 
ತು ವೈ ಭೀಮ ಯಾ ಶುಕ್ಸೈಕಾದಶೀ ಶುಭಾ । ನಿರ್ಜಲಂ ಸಮುಪೋಷ್ಯಾತ್ರ 
ಜಲಕುಂಭಾನ್‌ ಸಶರ್ಕರಾನ್‌ ॥61। ಪ್ರದಾಯ ವಿಪ್ರಮುಖ್ಯೇಭ್ಯೋ ಮೋದತೇ 
ವಿಷ್ಣುಸನ್ನಿಧ್‌ | ತತಃ ಕುಂಭಾಃ ಪ್ರದಾತವ್ಯಾಂ ಬ್ರಾಹ್ಮಣಾನಾಂ ಚ ಭಕ್ತಿತಃ ॥62/ 
ಭೋಜಯಿತಾ ಿತತೋ ವಿಪ್ರಾನ್‌ ಸ್ವಯಂ ಭುಂಜೀತ ತತ್ಪರಃ | ಏವಂ ಯಃ ಕುರುತೇ 
ಪೂರ್ಣಾಂ ದ್ವಾದಶೀಂ ಪಾಪನಾಶಿನೀಂ ॥63/ ಎಲೈ ಭೀಮನೇ! ಜ್ಯೇಷ್ಠಶುಕ್ಲ 
ಏಕಾದಶಿಯ ದಿನ ನೀರನ್ನೂ ಸಹ ಕುಕಡಿಯದೇ ಉಪವಾಸವಿದ್ದು ನೀರುತುಂಬಿದ 
ಪಾತ್ರೆಯನ್ನೂ ಸಕ್ಕರೆಯನ್ನೂ (ಪಾನಕವನ್ನೂ) ಬ್ರಾಹ್ಮಣರಿಗೆ ಕೊಟ್ಟರೆ ವಿಷ್ಣುವಿನ 
ಬಳಿ ಸುಖಿಸುತ್ತಾನೆ. ಆದುದರಿಂದಲೇ ಬ್ರಾಹ್ಮಣರಿಗೆ ಉದಕುಂಭದಾನವನ್ನು 
ಮಾಡಬೇಕು. ಅನಂತರ ಅವರಿಗೆ ಊಟ ಮಾಡಿಸಿ ಆಮೇಲೆ ತಾನು ಊಟ- 
ಮಾಡಬೇಕು. ಈ ರೀತಿಯಾಗಿ ಯಾರು ಏಕಾದಶಿಯನ್ನು ಮಾಡಿ ದ್ವಾದಶಿಯ 
ದಿವಸ ಪಾರಣೆಯನ್ನು ಮಾಡುತ್ತಾರೋ ಅವರು ಪಾಪಗಳನ್ನು ಕಳೆದುಕೊಂಡು 
ಮುಕ್ತಿಯನ್ನು ಹೊಂದುತ್ತಾರೆ. ಸರ್ವಪಾಪವಿನಿರ್ಮುಕ್ತಃ ಪದಂ ಗಚ್ಛತ್ಯನಾ- 
ಮಯಮ್‌ | ತತಃ ಪ್ರಭೃತಿ ಭೀಮೇನ ಕೃತಾ ಹ್ಯೇಕಾದಶೀ ಶುಭಾ | ಪಾಂಡವದ್ದಾದಶೀ 


ಜ್ಯೇಷ್ಠಮಾಸ ಶುಕ್ಸಪಕ್ಚ 27 


ನಾಮ್ನಾ ಲೋಕೇ ಖ್ಯಾತಾ ಬಭೂವ ಹ ॥ ಅದು ಮೊದಲುಗೊಂಡು ಆ 
ಏಕಾದಶಿಯ ದಿವಸ ಭೀಮನು ಉಪವಾಸವಿದ್ದು ದ್ವಾದಶಿಯ ದಿನ ಪಾರಣೆ 
ಮಾಡುತ್ತಾ ಬಂದನು. ಆದುದರಿಂದ ಆ ದ್ವಾದಶಿಗೆ ಪಾಂಡವ ದ್ವಾದಶಿ ಎಂದು 
ಹೆಸರು ಬಂದಿತು. ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿ- 
ನಾರದಸಂವಾದಾಂತರ್ಗತ ಕೃಷ್ಣಯುಧಿಷ್ಠಿರಸಂವಾದೇ ಜ್ಯೇಷ್ಠಶುಕ್ಷನಿರ್ಜಲೈಕಾದಶೀ- 
ಮಾಹಾತ್ಮ್ಯಂ ನಾಮ ತ್ರಿಪಂಚಾಶತ್ತಮೋತಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾ- 
ಪುರಾಣದ ಉತ್ತರಖಂಡದ ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ 
ಯುಧಿಷ್ಠಿರ ಸಂವಾದದಲ್ಲಿ ಜ್ಯೇಷ್ಠಶುದ್ಧ ನಿರ್ಜಲೈಕಾದಶಿಯ ಮಹಿಮೆ ಎಂಬ 


ಐವತ್ತಮೂರನೆಯ ಅಧ್ಯಾಯವು ಮುಗಿಯಿತು. 

ಜ್ಯೇಷ್ಠ! ಶುಕ್ಲ॥। ದ್ವಾದಶಿ 
ತ್ರಿವಿಕ್ರಮಪೂಜಾ ಈ ದಿವಸ ತ್ರಿವಿಕ್ರಮದೇವರಿಗೆ ತುಪ್ಪ, ಪಾಯಸ ಹಾಗೂ 
ನಕ್ಕ್ಯಗಳನ್ನು ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ಇದರಿಂದ ಗವಾಮಯನ 
ಕ್ರತುಫಲ ದೊರೆಯುತ್ತದೆ. ಇಂದು ತ್ರಿವಿಕ್ರಮಸ್ರೋತ್ರಪಾರಾಯಣದಿಂದ ಸಂಪತ್‌ 
ಪ್ರಾಪ್ತಿಯಾಗುತ್ತದೆ. 


ನಂ ಎಂ 


ಶ್ರೀವಾದಿರಾಜತೀರ್ಥವಿರಚಿತಂ ತ್ರಿವಿಕ್ರಮಸ್ತೋತ್ರಮ್‌ ವಿದಾರಿತಾರಿ- 
ಸಂಘಾತಂ ಪಾದಾಕ್ರಾಂತಜಗತ್ತಯಮ್‌ | ಗದಾಚಕ್ರಧರಂ ಧೀರಂ ಸದಾ ವಂದೇ 
ತ್ರಿವಿಕ್ರಮಮ್‌ ॥1॥ ಶಂಖಾಂಭೋಜಕರದ್ದಂದ್ದ ಹುಂಕಾರಾರ್ದಿತದಾನವ । 
ಶಂಕಾತಂಕಹರಾಹಂ ತೇ ಕಿಂಕರೋಶಸ್ಥಿ ತ್ರಿವಿಕ್ರಮ 1121 ಕ್ಷಪಾಕರೋಲ್ಲಸದ್ದಕ್ರಂ 
ಕೃಪಾವಿಪುಲಲೋಚನಮ್‌ | ಅಪಾರಸುಗುಣಸ್ತೋಮಮುಪಾಸೇತಂತ್ರಿವಿಕ್ರಮಮ್‌ 
11311 ರಮಾಧರಾಶ್ಚಿಷ್ಠಪಾರ್ಶ್ವಂ ಸಮಸ್ತಸುರಸೇವಿತಮ್‌ । ಭ್ರಮಾದಿದೋಷದೂರಂ 
ತಂ ನಮಾಮಿ ಶ್ರೀತ್ರಿವಿಕ್ರಮಮ್‌ ॥411 ಯೋತಂಗಾದಂಗಜಮಸ್ರಾಕ್ಷೀದ್ದಂಗಾ 
-ಮಂಗುಷ್ಠತೋಶಸೃಜತ್‌ ॥ ತುಂಗಾಮರಚಯೋತ್ತುಂಗಂ ತಂ ಗಾಯಾಮಿ 
ತ್ರಿವಿಕ್ರಮಮ್‌ ॥5॥ ನಾನಾ5ಲಂಕಾರಭರಿತಂ ಪೀನಾವಯವಮೋಹನಮ್‌!। 
ಜ್ಞಾನಾನಂದಮಯಂ ವಂದೇ ಶ್ರೀನಾಥಂ ತಂ ತ್ರಿವಿಕ್ರಮಮ್‌ ॥6॥ ವೃಂದಾರ-, 


28 ಜ್ಯೇಷ್ಠಮಾಸ - ಆಷಾಢಮಾಸ 


ಕೇಂದ್ರವಂದ್ಯಾಂಘ್ರಿಂ ನಂದಿತೀರ್ಥಮುನೇಃ ಪ್ರಿಯಮ್‌ | ಕಂದರ್ಪಕೋಟಿಲಾವಣ್ಯಂ 
ತಂ ಧ್ಯಾಯಾಮಿ ತ್ರಿವಿಕ್ರಮಮ್‌ 1171 ಸುಧಾಕುಂದೇಂದುಧವಲಮಧಃಕೃತ- 
ಚರಾಚರಮ್‌ । ಉದಾರಮಾದರಾದ್‌ ವಂದೇ ತ್ರಿಧಾಮಾನಂ ತ್ರಿವಿಕ್ರಮ್‌ ॥8॥ 
ವೇದಾಂತವೇದಿತಗುಣಂ ಬೋಧಪ್ರದಮಹರ್ನಿಶಮ್‌ | ಆಧಾರಂ ನೌಮಿ ಜಗತಾಂ 
ಶ್ರೀಧಾಮಾನಂ ತ್ರಿವಿಕ್ರಮಮ್‌ ॥191ಭ ಅನುಯಾಗೇನ ಬಲಿನಾ ಮನುನಾ ಮನನೇನ 
ಚ।ದಿನೇದಿನೇsರ್ಚಿತಂವಂದೇಮನಸಾತಂತ್ರಿವಿಕ್ರಮಮ್‌ 1101 ಸರ್ಪಿಃಪಾಯಸ- 
ನೇವೇದ್ಶೈರ್ಭಕ್ಷ್ಯೈಶ್ಚ ವಿವಿಧೈಃ ಸದಾ । ನೃತ್ಯವಾದಿತ್ರಗೀತೈಶ್ಚ ತರ್ಪಯಾಮಿ 
ತ್ರಿವಿಕ್ರಮಮ್‌ 111/1 ವಾದಿರಾಜೇಂದ್ರವರದಂ ಸೋದಾಪುರನಿವಾಸಿನಮ್‌। 
ಮೋದಪ್ರದಂಸದಾ ವಂದೇಮಾಧವಂತಂತ್ರಿವಿಕ್ರಮಮ್‌ 11121 ಧೂಪೈರ್ಗಂಧಾ- 
ನುಲೇಪೈಶ್ಚ ದೀಪೈರಪಿ ಮನಃಪ್ರಿಯ್ಯೈಃ । ತಾಪಸ್ಯೆಃ ಪೂಜಿತಂ ವಂದೇ ಶ್ರೀಪತಿಂ 
ತಂ ತ್ರಿವಿಕ್ರಮಮ್‌ ॥13॥॥ ಯೋತಸೌ ಧವಲಗಂಗಾಯಾಃ ಪಾರ್ಶ್ವೇ ತಿಷ್ಠತಿ 
ಸರ್ವದಾ । ದೇಶೇದೇಶೇ ಚ ವಿಖ್ಯಾತಮಾಸೇವೇ ತಂ ತ್ರಿವಿಕ್ರಮಮ್‌ ॥141। ಅಗ್ರೇ 
ನಿಧಾಯ ಶ್ರೀದೇವೀಂ ಪೃಷ್ಠೇ ಪಾರ್ಶ್ವೇ ಚ ಸಜ್ಜನಾನ್‌ | ಸ್ಪರ್ಗಿಭಿಃ ಪರಿತಃ ಸೇವ್ಯೋ 
ಮಧ್ಯೇ ಭಾತಿ ತ್ರಿವಿಕ್ರಮಃ ॥15 ಶಿಲಾಮಯೈ ರಮ್ಯತಮಶಾಲಾವಲಭಿಮಂಡಪೈಃ। 
ಕಲಶೈಶ್ಲೋಲ್ಲಸದ್ದೇವಾಲಯೇ ಭಾತಿ ತ್ರಿವಿಕ್ರಮಃ ॥16॥ ಯಾವಚ್ಚಂದ್ರಶ್ಚಸೂರ್ಯಶ್ಚ 
ಯಾವತ್‌ ತಿಷ್ಠತಿ ಮೇದಿನೀ । ತಾವತ್‌ ತ್ರಿವಿಕ್ರಮಃ ಸೋಠ5 ಯಂ ಪೂಜ್ಯಸ್ತಿಷ್ಠತು 
ಸಜ್ಜನೈ: ॥171॥ ಇದಂ ಸ್ತೋತ್ರಂ ವಾದಿರಾಜೋ ಮುದೇ ಸಜ್ಜನಸಂತತೇಃ । ವ್ಯಧತ್ತ 
ತೇನ ಪ್ರೀತೋಶಸ್ತು ಸದಾ ಶ್ರೀದಸ್ತ್ರಿವಿಕ್ರಮಃ 111811 ತ್ರಿವಿಕ್ರಮಸ್ತೋತ್ರಮುಗಿಯಿತು. 


ಜ್ಯೇಷ್ಠ ಶುಕ್ಲ ದ್ವಾದಶೀ - ರಾಮ ದ್ವಾದಶೀ, ದುರ್ವಾಸಮುನಿ - ವ್ರತ 
ಮಾಡುವವನು, ಜ್ಯೇಷ್ಠಮಾಸದಲ್ಲಿ ಹೀಗೆಯೇ ಸಂಕಲ್ಪ ಮಾಡಿ, ಪರಮದೇವ 
ಶ್ರೀರಾಮನನ್ನು ಬಗೆ ಬಗೆಯ ಶುಭಪುಷ್ಟಾದಿಗಳಿಂದ ವಿಧಿಯಂತೆ ಪೂಜಿಸಬೇಕು. 


ರಾಮಾಭಿರಾಮಾಯ ನಮಃ ಎಂದು ದೇವನ ಪಾದಗಳನ್ನು ಪೂಜಿಸಬೇಕು. 
ತ್ರಿವಿಕ್ರಮಾಯ ನಮಃ ಎಂದು ನಡುವನ್ನೂ, ಧೃತವಿಶ್ವಾಯ ನಮಃ ಎಂದು 
ಉದರವನ್ನೂ , ಸಂವತ್ರರಾಯ ನಮಃ ಎಂದು ಎದೆಯನ್ನೂ, ಸಂವರ್ತಕಾಯ 
ನಮಃ ಎಂದು ಕಂಠವನ್ನೂ, ಸರ್ವಾಸ್ತ್ರ ಧಾರಿಣೇ ನಮಃ ಎಂದು ತೋಳುಗಳನ್ನೂ , 


ಜ್ಯೇಷ್ಠಮಾಸ ಶುಕ್ಸಪಕ್ಚ 29 
ಶಂಖಾಯ ನಮಃ ಚಕ್ರಾಯ ನಮಃ ಎಂದು ಶಂಖಚಕ್ರಗಳನ್ನೂ , ಸಹಸ್ರಶಿರಸೇ 
ನಮಃ ಎಂದು ಆ ಮಹಾತ್ಮನ ಶಿರಸ್ಪನ್ನೂ ಅರ್ಚಿಸಿ, ವಿಧಿಪೂರ್ವಕವಾಗಿ 
ಹಿಂದಿನಂತೆ ವಸ್ತದಿಂದಲಂಕೃತವಾದ ಕುಂಭವನ್ನು ಸ್ಥಾಪಿಸಬೇಕು. ಚಿನ್ನದಿಂದ 
ಮಾಡಿಸಿದ ರಾಮಲಕ್ಷ ರ ಮೂರ್ತಿಗಳನ್ನು ಹಿಂದಿನಂತೆ ಪೂಜಿಸಿ, ಇಷ್ಟಾರ್ಥ- 
ವನ್ನು ಬಯಸುವವನು, ದ್ವಾದಶಿಯ ದಿನ ಬೆಳಿಗ್ಗೆ ಆ ಮೂರ್ತಿಗಳನ್ನು ಬ್ರಾಹ್ಮಣನಿಗೆ 
ಅರ್ಪಿಸಬೇಕು. ಪೂರ್ವದಲ್ಲಿ ಗಂಡುಮಕ್ಕಳಿಲ್ಲದ ದಶರಥರಾಜನು ವಸಿಷ್ಠ 
ಯಷಿಯನ್ನು ಚೆನ್ನಾಗಿ ಪೂಜಿಸಿ, ಕೇಳಲು, ರಾಜನಿಗೆ ಮಕ್ಕಳಾಗಬೇಕೆಂಬುದರಲ್ಲಿ 
ಆಸಕ್ತಿಯುಳ್ಳ ಆ ಮುನಿಯು ಇದೇ ವಿಧಾನವನ್ನು ಹೇಳಿದನು. ರಹಸ್ಯವರಿತ ಆ 
ದಶರಥರಾಜನು ಮೊದಲು ಈ ವ್ರತವನ್ನು ಮಾಡಿದನು. ನಾಶರಹಿತನಾದ ಆ 
ವಿಷ್ಣುವು ಪರಿತುಷ್ಠನಾಗಿ, ತಾನೇ ನಾಲ್ಕು ಅಂಶಗಳಿಂದ ಆ ದಶರಥನಿಗೆ ಮಹಾ- 
ಬಲಶಾಲಿಯಾಗಿ ರಾಮನೆಂಬ ಹೆಸರಿನಿಂದ ಪುತ್ರನಾಗಿ ಜನಿಸಿದನು. ಮುನಿಯೇ 
ಇದು ಇಹಲೋಕದ ಕಥೆ. ಇನ್ನು ಪರಲೋಕದ್ದನ್ನು ಕೇಳು. ಈ ವ್ರತವನ್ನು 
ಮಾಡಿದವನು, ಇಂದ್ರನೂ ದೇವತೆಗಳ ಗುಂಪುಗಳೆಲ್ಲವನ್ನೂ ಇರುವವರೆಗೂ 
ಸ್ವರ್ಗಲೋಕದಲ್ಲಿ ಸುಖಗಳನ್ನು ಅನುಭವಿಸುತ್ತಾನೆ. ಅಲ್ಲಿಯ ಕಾಲವು ಕಳೆಯಲು 
ಮತ್ತೆ ಭೂಮಿಗೆ ಬಂದು ರಾಜನಾಗಿ ನೂರು ಯಜ್ಞಗಳನ್ನು ಮಾಡುವನು. ಯಾವ 
ಆಸೆಯೂ ಇಲ್ಲದೆ ಈ ವ್ರತವನ್ನು ಮಾಡುವವನ ಪಾಪವೆಲ್ಲವೂ ನಾಶವಾಗುವುದು. 
ಅವನು ಸಮರ್ಥನಾಗಿ ಶಾಶ್ವತವಾದ ಲೋಕವನ್ನು ಪಡೆಯುವನು. 


ಜ್ಯೇಷ್ಠ Il ಶುದ್ದ 11 ಚತುರ್ದಶೀ 


ಶ್ರೀಲಕ್ಸ್ಮೀಕಾಂತತೀರ್ಥರು (ಶ್ರೀಪಾದರಾಜ ಮಠ) ನರಸಿಂಹಪದಾಸಕ್ತಂ 
ಭಕ್ತಾಭೀಷ್ಟ ಪ್ರದಾಯಕಮ್‌ । ವಿಜ್ಞಾನವಿಮಲಂ ಶಾಂತಂ ಲಕ್ಷ್ಮೀ ೇಕಾಂತಗುರುಂ 
ಭಜೇ ॥ 


ಶ್ರೀ ಶ್ರೀಪಾದರಾಜರು (ಶ್ರೀಪಾದರಾಜ ಮಠ) - ಮುಳಬಾಗಿಲು (ಕ್ರಿ .ಶ. 
1430-1504) ಜ್ಞಾನವೈರಾಗ್ಯಭಕ್ತಾದಿಕಲ್ಯಾಣಗುಣಶಾಲಿನಃ । ಲಕ್ಷ್ಮೀನಾರಾಯಣ- 
ಮುನೀನ್‌ ವಂದೇ ವಿದ್ಯಾಗುರೂನ್ಮಮ ॥ 


30 ಜ್ಯೇಷ್ಠಮಾಸ - ಆಷಾಢಮಾಸ 

ಶಬ್ದಬ್ರಹ್ಮದಲ್ಲಿ ಪರಿನಿಷ್ಠಿತರಾಗಿ ನಾದಬ್ರಹ್ಮದಲ್ಲಿ ಲೀನರಾಗಿ ಅನ್ನಬ್ರಹ್ಮದ 
ಪೂರ್ಣಾನುಗ್ರಹಕ್ಕೆ ಪಾತ್ರರಾದ ಬ್ರಹ್ಮರ್ಷಿಗಳೆಂದರೆ ಶ್ರೀಪಾದರಾಜರು. ಶ್ರೀ- 
ಪಾದರಾಜರ ನಾಮ ಧಾಮಗಳ ನೆನೆಪಾದರೂ ಸಾಕು ಮೃಷ್ಟಾನ್ನ ಪ್ರಾಪ್ತಿ, ಇಷ್ಟಾರ್ಥ 
ಸಿದ್ಧಿ. ಎಂಥ ಕಾಡಿನಲ್ಲಿದ್ದರೂ ಪಕ್ವಾನ್ನ ಭೋಜನ ಶ್ರೀಪಾದರಾಜರ ಸ್ಮರಣೆ 
ಮಾತ್ರದಿಂದಲೇ ಲಭಿಸಿದ್ದು ಸಾವಿರಾರು ಜನರ ಅನುಭೂತ ವಿಷಯ. ಶೇಷಗಿರಿ, 
ಗಿರಿಯಮ್ಮ ದಂಪತಿಗಳ ನೆಚ್ಚಿನ ಮಗ ಲಕ್ಷ್ಮೀನಾರಾಯಣ. ಬಾಲ್ಯದಲ್ಲಿಯೇ 
ಭಗವಂತನತ್ತ ಎಳೆತ. ಕ್ರೀಡೆಗಳಲ್ಲಿಯೂ ಕೃಷ್ಣನ ಧ್ಯಾನ, ಬಿಡುವಿನಲ್ಲಿಯೂ 
ಭಗವಂತನದೇ ಧ್ಯಾನ. ಮಣ್ಣಿನ ಆಟಿಗೆ ಮಾಡಿದರೆ ಮುಕುಂದನ ಮೂರ್ತಿಯದೇ 
ನಿರ್ಮಾಣ. ಕಲ್ಲಿನ ಕೇಳೀ ಕಟ್ಟಡಕ್ಕೂ ಕೇಶವನ ಗುಡಿ ಎಂದೇ ಹೆಸರಿಟ್ಟು ಪೂಜಾ 
ಪಾರಾಯಣ ಪ್ರಾರಂಭ. ಧ್ರುವ ಪ್ರಹ್ನಾದರಂತೆ ಬಾಲ್ಯದಲ್ಲಿಯೇ ವೈರಾಗ್ಯದತ್ತ 
ಒಲುಮೆ ತೋರಿದ ಲಕ್ಷ್ಮೀನಾರಾಯಣ ಗೆಳೆಯರ ಗುಂಪು ಕಟ್ಟಿಕೊಂಡು ಹಗಲಿರುಳು 
ಹರಿಯನ್ನೇ ಹಾಡಿ ಪಾಡಿ ಗಾನಗೈದು ಧ್ಯಾನಲೀನನಾಗುತ್ತಿದ್ದ. ಈ ಚಿಕ್ಕ ಬಾಲಕನ 
ಅಸಾಧಾರಣವಾದ ಧಾರಣಾಶಕ್ತಿ , ಪ್ರತಿಭಾವಿಶೇಷ, ಭಕ್ತಿಭಾವ, ಮುಂತಾದವುಗಳನ್ನು 
ಕಂಡು ಪ್ರೀತರಾದ ಪದನಾಭತೀರ್ಥಪರಂಪರೆಯ ಶ್ರೀಸ್ವರ್ಣವರ್ಣತೀರ್ಥರು 
ಇವರಿಗೆ ಪಾಠ ಹೇಳಿ ಪಂಡಿತರನ್ನಾಗಿ ಮಾಡಿದರು. ಮತ್ತು ಶ್ರೀರಂಗಕ್ಷೇತ್ರದಲ್ಲಿ 
ಆಶ್ರಮವಿತ್ತು ಶ್ರೀಪಾದರಾಜರೆಂದು ನಾಮಕರಣಗೈದು ತಮ್ಮ ಉತ್ತರಾಧಿಕಾರಿ- 
ಗಳನ್ನಾಗಿ ಮಾಡಿದರು. ಶ್ರೀಪಾದರಾಜರು ದಾಸಕೂಟದ ಕುಲದೇವತೆಯೆನಿಸಿದ 
ಪಂಢರಪುರದ ವಿಠ್ಠಲನ ದರ್ಶನಕ್ಕೆ ಹೋದಾಗ ಸ್ವಪ್ನ ಸೂಚನೆಯಾಗಿ ರಂಗವಿಠ್ಠಲನ 
ಪ್ರತಿಮೆ ದೊರಕಿತು. ಅಂದಿನಿಂದ ಶ್ರೀರಂಗವಿಶ್ಧಲ ಮುದ್ರಿಕೆಯಿಂದಲೇ ಕನ್ನಡದಲ್ಲಿ 
ಅನೇಕ ದೇವರ ನಾಮಗಳನ್ನು ರಚಿಸಿ ಹಾಡತೊಡಗಿದರು. ಪಂಢರಪುರದ 
ವಿಠ್ಠಲನನ್ನು ಹಾಡಿ ಕೊನೆಯಲ್ಲಿ ಅಂಕಿತಘಟಿತನನ್ನಾಗಿ ಮಾಡಿ ದೇವರ ನಾಮಗಳನ್ನು 
ರಚಿಸುವ ಸಂಪ್ರದಾಯಕ್ಕೆ ಶ್ರೀಕಾರ ಹಾಕಿ ಶ್ರೀಪಾದರಾಜರು ದಾಸಕೂಟಕ್ಕೆ 
ದಾರಿದೀಪವಾಗಿ ನಿಂತುಕೊಂಡರು. ಮುಂದೆ ಇದೇ ಸಂಪ್ರದಾಯವನ್ನೇ 
ಪುರಂದರದಾಸರು ವಿಜಯದಾಸರು ಜಗನ್ನಾಥದಾಸರೇ ಮುಂತಾದ ದಾಸಕೂಟ 
ಧುರೀಣರು ಅನುಸರಿಸಿಗೊಂಡು ಬಂದು ವಿಠ್ಠಲ ಅಂಕಿತದಿಂದಲೇ ಪದಪದ್ಯ 
ಸುಳಾದಿ ಉಗಾಭೋಗಗಳನ್ನು ರಚಿಸಿ ದಾಸ ವಾಜ್ಯಯದ ಎಕಾಸಕ್ಕೆ ಕಾರಣರಾದರು. 


ಜ್ಯೇಷ್ಠಮಾಸ ಶುಕ್ಲಪಕ್ಷ 31 
ನಾದಬ್ರಹ್ಮದ ಉಪಾಸನೆಗೈದು ದಾಸಕೂಟಕ್ಕೆ ಹೊಸ ಹೆದ್ದಾರಿ ತೋರಿದ ವಿದ್ವದ- 
ಧ್ವರ್ಯುಗಳೆಂದರೆ ಶ್ರೀಪಾದರಾಜರೇ. ಶ್ರೀಪಾದರಾಜರು ಸಂಸ್ಕೃತದಲ್ಲಿ ಬರೆದ 
"ವಾಗ್ವಜ್ರಹಾರ' ಎಂಬ ಉದ್ದಂಥವು ಅವರ ಶಬ್ದಬ್ರಹ್ಮದ ಸಾಕ್ಟಾತ್ಕಾರದ ಫಲ. 
ಶಾಸ್ತ್ರೀಯ ಪ್ರಪಂಚದಲ್ಲಿ ಅದೊಂದು ಸೀಮೆಗಲ್ಲು. ದ್ವೈತವೇದಾಂತದ ವೀಧಿಯಲ್ಲಿ 
ವ್ಯಾಖ್ಯಾನ ವೈಖರಿಯ ವಿಚಾರ ಸಾಹಿತ್ಯದ ಹೊಸಹೊಳವು ಹಾಕಿ ಮಧ್ದಸಿದ್ದಾಂತದ 
ಸಾರ್ವತ್ರಿಕ ಪ್ರಸಾರಕ್ಕೂ ಶ್ರೀಪಾದರಾಜರೇ ಶ್ರೀಕಾರ ಹಾಕಿದರು. ಇವರು ತೋರಿದ 
ದಾರಿಯಲ್ಲಿಯೇ ಇವರ ಶಿಷ್ಯರಾದ ಶ್ರೀಚಂದ್ರಿಕಾಚಾರ್ಯರು ಮುಂದುವರೆದು 
ವೇದಾಂತವಾಜ್ಮಯದ ವಿಭೂತಿ ಪುರುಷರೆನಿಸಿದರು. ಹೀಗೆ ಶ್ರೀಪಾದರಾಜರು 
ಸಂಸ್ಕೃತ ಕನ್ನಡ ಉಭಯ ಭಾಷೆಗಳಲ್ಲಿಯೂ ಅಪೂರ್ವ ಕೃತಿರತ್ನಗಳನ್ನು ರಚಿಸಿ 
ವ್ಯಾಸದಾಸಕೂಟಗಳ ಉದ್ದಾರಕರೆನಿಸಿದರು. ಕನ್ನಡದಲ್ಲಿ ಬರೀ ದೇವರನಾಮಗಳು 
ಮಾತ್ರವಲ್ಲದೆ ಭಾಗವತ ದಶಮಸ್ಸಂದದ ರಸೋತ್ಕ್ಥಟ ಸನ್ನಿವೇಶಗಳೆನಿಸಿದ 
ಗೋಪೀಗೀತ ವೇಣುಗೀತ ಭ್ರಮರ ಗೀತಗಳನ್ನೂ ಕನ್ನಡದಲ್ಲಿ ಅಷ್ಟೇ ಸುಂದರವಾದ 
ಸರಳ ಶೈಲಿಯಲ್ಲಿ ಭಾಷಾಂತರಿಸಿ ಕನ್ನಡದಲ್ಲಿಯೂ ಮೂಲದ ಅರ್ಥಸೌಂದರ್ಯ 
ಭಾವಮಾಧುರ್ಯ ಭಾವಪೇಶಲತೆಗಳು ಇಳಿದು ಬರುವಂತೆ ಮಾಡಿದ್ದಾರೆ. ಹೀಗೆ 
ಕನ್ನಡ ಭಕ್ತಿಗೀತ ಭಕ್ತಿಕಾವ್ಯಗಳಿಗೂ ಸಂಸ್ಕೃತ ಮಾಧ್ವಸಿದ್ಧಾಂತದ ವೈಚಾರಿಕ 
ಗ್ರಂಥಗಳಿಗೂ ಅತ್ಯುತೃಷ್ಟ ಲೇಖಕರಾಗಿ ವ್ಯಾಸಕೂಟದ ಉತ್ಕರ್ಷಕ್ಕೂ ದಾಸಪಂಥದ 
ಬೆಳವಣಿಗೆಗೂ ಭಕ್ತಿ ಮಾರ್ಗ ಪ್ರಸಾರಣೆಗೂ ಪ್ರೇರಣಾ ಪ್ರದಾತೃಗಳಾದ ಕಾರಣ 
ಪುರುಷರಾದರು. ಶ್ರೀಪಾದರಾಜರು ಮಾಧ್ವ ಸಮಾಜಕ್ಕಿತ್ತ ಇನ್ನೊಂದು ದೊಡ್ಡ 
ಕಾಣಿಕೆಯೆಂದರೆ ಶ್ರೀವ್ಯಾಸರಾಜರು. ಬ್ರಹ್ಮಣ್ಯತೀರ್ಥರ ಶಿಷ್ಯರಾದ ಶ್ರೀವ್ಯಾಸರಾಜರಿಗೆ 
ನ್ಯಾಯ ವೇದಾಂತಪಾಠ ಹೇಳಿ ಅವರನ್ನು ತ್ರಿಖಂಡ ಭೂಮಂಡದಲ್ಲಿಯೇ ಅಪ್ರತಿಮ 
ಪಂಡಿತರೆಂದು ಜಯ ಡಿಂಡಿಮ ಹೊಡಿಸಿದವರು ಶ್ರೀಪಾದರಾಜರೇ. ವ್ಯಾಸತ್ರಯ 
ಪ್ರಣೀತೃಗಳಾದ ಚಂದ್ರಿಕಾಚಾರ್ಯರು ಇವರ ವಿದ್ಯಾಶಿಷ್ಯರೆಂದ ಬಳಿಕ ಶ್ರೀಪಾದ- 
ರಾಜರ ಶಾಸ್ತ್ರಪಾಂಡಿತ್ಯ , ಯಾವ ಮಟ್ಟದ್ದಿದ್ದಿತೆಂಬುದನ್ನು ಹೇಳುವುದಕ್ಕಿಂತ 
ಊಹಿಸುವುದೇ ಲೇಸು. ಶ್ರೀ ವ್ಯಾಸರಾಜರು ಉತ್ತರದೇಶ ಸಂಚಾರ ಮಾಡಿ ಅಲ್ಲಿಯ 
ಕಾಶಿ, ಮಿಥಿಲಾ, ನವದ್ವೀಪ ಮುಂತಾದ ವಿದ್ವತ್ವೇಂದ್ರಗಳಲ್ಲಿದ್ದ' ನ್ಯಾಯವೇದಾಂತ 
ವ್ಯಾಕರಣಮೀಮಾಂಸಾದಿ ಶಾಸ್ತ್ರೀಯಪ್ರಪಂಚದ ಜಗಜಟ್ಟಿಗಳನ್ನೆಲ್ಲ ವಾದವೇದಿಕೆ 


ತಿ2 ಜ್ಯೇಷ್ಠಮಾಸ - ಆಷಾಢಮಾಸ 
-ಯಲ್ಲಿ ಸೋಲಿಸಿ "ನಿರ್ವೀರಮುರ್ವೀತಲಂ' ಎನಿಸಿದರು. ಎಲ್ಲರಿಂದಲೂ 
ಜಯಪತ್ರಗಳನ್ನು ದೊರಕಿಸಿದರು. ದ್ವೈತಧ್ವಜವನ್ನು ಭಾರತದ ತುಂಬ ಏರಿಸಿ 
ಹಾರಿಸಿದರು. ಉತ್ತರ ಖಂಡದಲ್ಲಿ ಗಂಗೇಶೋಪಾಧ್ಯಾಯನಿಂದ ಪ್ರವರ್ತಿತವಾದ 
ನವ್ಯನ್ಯಾಯ ಭವ್ಯ ಪರಿಷ್ಕಾರ ಪ್ರಣಾಲಿಕೆಯನ್ನು ಚೆನ್ನಾಗಿ ತಿಳಿದುಕೊಂಡು ಅವರ 
ಕೋಟಿಕ್ರಮ ವಿಕ್ರಮದಿಂದಲೇ ಅವರ ವಾದಚ್ಛೇದ ಮಾಡುವ ತರ್ಕತಾಂಡವ ಎಂಬ 
ಉದ್ದಂಥವನ್ನು ರಚಿಸಿ ಪ್ರಚುರ ಪಡಿಸಿದರು. ಇವರ ಈ ಅಪ್ರತಿಮ ಪ್ರತಿಭೆ, 
ಪಾಂಡಿತ್ಯ, ಪ್ರೌಢಿಮೆ, ವಾದಕೌಶಲ, ಗ್ರಂಥ ಗಾಂಭೀರ್ಯ, ವಾಕ್ಯಾರ್ಥವೈದುಷ್ಯಾದಿ 
-ಗಳನ್ನು ಕಂಡು ಕೇಳಿ ಔತ್ತರೇಯ ನೈಯ್ಯಾಯಿಕರೆಲ್ಲರೂ ಬೆಕ್ಕಸಬೆರಗಾಗಿ ಬೆರಳು 
ಕಚ್ಚಿದರು. ಅದರಲ್ಲಿಯೂ ಪಕ್ಷಧರಮಿಶ್ರನೆಂಬ ಮಹಾಪಂಡಿತನ ತರ್ಕಶಿಷ್ಯರೆಲ್ಲರೂ 
"ಇಂಥ ಉದ್ದಂಡ ಪಂಡಿತ ಪ್ರಕಾಂಡ ಶಿಷ್ಯನನ್ನು ತಯಾರು ಮಾಡಿದ ಗುರು 
ಹೇಗಿರಬಹುದು? ಒಮ್ಮೆ ಹೋಗಿ ಆ ಜ್ಞಾನಮೇರುವನ್ನು ಕಣ್ಣಿಂದ ನೋಡಿಯೇ 
ಬರುವ' ಎಂದು ಮುಳಬಾಗಿಲವರೆಗೆ ಬಂದು ಶ್ರೀಪಾದರಾಜರ ದರ್ಶನ ತೆಗೆದು- 
ಕೊಂಡರು. ಶ್ರೀಪಾದರಾಜ ವಿದ್ವತ್ತಾಪೂರ್ಣವಾದ ವಾಗ್ದೋರಣೆಯನ್ನು ಕೇಳಿ 
"ತಿಮಿಂಗಿಲಗಿಲೋಪ್ಯಸ್ತಿ' ಎಂಬುದರ ಅರಿವಾಯಿತು ಆ ಉತ್ತರದ ಪಂಡಿತರಿಗೆ. 
ಆಗ ಆ ಪಂಡಿತರು ಶ್ರೀಪಾದರಾಜರೆದುರು ಅವರ ಶಿಷ್ಯ ವ್ಯಾಸರಾಜರ ಪ್ರಖರ 
ಪಾಂಡಿತ್ಯದ ಬಣ್ಣನೆ ಮಾಡಿ, ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ 
ಪಕ್ಷಧರ ವಿಪಕ್ಚಃ ನಾವೇಕ್ಷಿ ವಿನಾ ನವೀನವ್ಯಾಸೇನ ॥ ನಾವು ಓದಿದ್ದನ್ನೂ ಬಲ್ಲರು. 
ನಾವೆಲ್ಲರೂ ಓದದೇ ಇದ್ದನ್ನೂ ಅವರು ಚೆನ್ನಾಗಿ ಬಲ್ಲರು. ಪಕ್ಷಧರ ಪಂಡಿತರನ್ನು 
ಎದುರಿಸುವ ಎದೆಗಾರಿಕೆ ಶ್ರೀ ವ್ಯಾಸರಾಜರ ಹೊರತು ಇನ್ನಾರಿಗಿದೆ! ಅವರೊಬ್ಬ 
"ನವೀನ ವೇದವ್ಯಾಸ' ಎಂದು ಹೇಳಿದರಂತೆ. ಒಂದು ದೃಷ್ಟಿಯಿಂದ ವಿಚಾರಿಸಿದರೆ 
ಶ್ರೀಚಂದ್ರಿಕಾಚಾರ್ಯರ ವ್ಯಾಸತ್ರಯದ ಪ್ರತಿ ಪಂಕ್ತಿಯಲ್ಲಿಯೂ ಅವರ ವಿದ್ಯಾಗುರು 
ಶ್ರೀಪಾದರಾಜರ ಪಾಂಡಿತ್ಯದ ಪ್ರಭಾವ ಬಿದ್ದುದು ಕಂಡುಬಾರದೇ ಇರಲಾರದು. 
ಸೂಕ್ಚ್ಮ ಪ್ರಜ್ಞರಿಗೆ. ಅನೇಕ ಸಂದರ್ಭಗಳಲ್ಲಿ ವ್ಯಾಸರಾಜರು "ಗುರುಪಾದ' ಶಬ್ದದಿಂದ 
ಶ್ರೀ ಶ್ರೀಪಾದರಾಜರನ್ನು ಉಲ್ಲೇಖ ಮಾಡಿದ್ದೂ ಉಂಟು. ನೆನೆದವರಿಗೆ ಕೂಡಲೇ 
ಭಕ್ತಿಯನ್ನೂ ಕೊಟ್ಟು ತಮ್ಮ ಕೃತಿಗಳಿಂದ ಮುಕ್ತಿ ಮಾರ್ಗವನ್ನೂ ತೋರಿ ವ್ಯಾಸಕೂಟ 


ಜೈೇಷ್ಠಮಾಸ ಶುಕ್ಲಪಕ್ಷ 33 
ದಾಸಕೂಟಗಳೆರಡನ್ನೂ ಉದ್ಧರಿಸಿದ ಶ್ರೀ ಪಾದರಾಜರೂ ಪ್ರಾತಃಸ್ಮರಣೀಯರೂ, 
ನಿತ್ಯಸ್ಮದಣೀಯರೂ ಆದ ಪುಣ್ಯ ಪುರುಷರಾಗಿದ್ದಾರೆ. 

ಶ್ರೀ ಸತ್ಯಾಭಿನವತೀರ್ಥರು (ಉತ್ತರಾದಿ ಮಠ) ಜ್ಯೇಷ್ಠ ಶುಕ್ಲ ಚತುರ್ದಶೀ 
ಸತ್ಯನಾಥಾಬ್ದಿಸಂಭೂತಃ ಸದ್ಗೋಗಣವಿಜೃಂಭಿತಃ | ಸತ್ಯಾಭಿನವತೀರ್ಥೇಂದುಃ 
ಸಂತಾಪಾನ್‌ ಹಂತು ಸಂತತಮ್‌ ॥ ಉತ್ತರಾದಿಮಠದ ಪರಂಪರೆಯಲ್ಲಿ 21ನೇ 
ಯತಿಗಳಾಗಿ ಪೀಠವನ್ನು ಅಲಂಕರಿಸಿದವರೇ ಶ್ರೀಸತ್ಯಾಭಿನವತಿರ್ಥರು. ಗುರುಭಕ್ತಿಗೆ 
ಮತ್ತೊಂದು ಹೆಸರು ಎಂದರೆ ಶ್ರೀಸತ್ಯಾಭಿನವತೀರ್ಥರು ಎಂದು ಹೇಳಬಹುದು, 
ಶ್ರೀಸತ್ಯನಾಥತೀರ್ಥಗುರುಭ್ಯೋ ನಮಃ ಎಂಬ ಒಂದು ಮಂತ್ರದಿಂದ ತಮಗೆ 
ಬಂದಿದ್ದ ಎಷ್ಟೋ ಆಪತ್ತುಗಳನ್ನು ಪರಿಹರಿಸಿಕೊಂಡ ಮಹಾನುಭಾವರು ಶ್ರೀ 
ಸತ್ಯಾಭಿನವ ತೀರ್ಥರು. ಶ್ರೀಸತ್ಯಾಭಿನವತೀರ್ಥರು ಪಂಚಾಭಿನವಕಾರರು ಎಂದು 
ಹೆಸರು. ""ಗುರುಪ್ರಸಾದೋ ಬಲವಾನ್‌'' ಎಂಬಂತೆ ಗುರುಗಳ ಅನುಗ್ರಹ 
ಪಡೆಯದೇ ಹರಿಯ ಅನುಗ್ರಹವು ಆಗುವುದಿಲ್ಲ' ಉತ್ತರಾದಿಮಠದ ಯತಿ- 
ಪರಂಪರೆಯಲ್ಲಿ ಬರುವ ಮಹಾಯೋಗಿಗಳು ಶ್ರೀಸತ್ಯಾಭಿನವತೀರ್ಥರು. ಪೂರ್ವಾ- 
ಶ್ರಮ ನಾಮ : ಶ್ರೀ ನರಸಿಂಹಚಾರ್ಯ, ಕೇಶವಾಚಾರ್ಯರು ಎಂದು ಹೆಸರಿದೆ. 
ಆಶ್ರಮ ಗುರುಗಳು : ಶ್ರೀ ಸತ್ಯನಾಥತೀರ್ಥರು ಆಶ್ರಮ ಶಿಷ್ಕರು : ಶ್ರೀ ಸತ್ಯಪೂರ್ಣ 
ತೀರ್ಥರು ಇತರ ಸನ್ಯಾಸ ಶಿಷ್ಯರು: ಶ್ರೀ ಸತ್ಯಾಧೀಶ ತೀರ್ಥರು ಮತ್ತು ಶ್ರೀ ಸತ್ಯಾಧಿ 
ರಾಜ ತೀರ್ಥರು ವೇದಾಂತ ಸಾಮ್ರಾಜ್ಯ ಕಾಲ : 1673 ರಿಂದ 1706 32 ವರ್ಷ 6 
ತಿಂಗಳು ಮತ್ತು 4 ದಿನಗಳು ವೃಂದಾವನ ಸ್ಥಳ : ನಾಚಾರ್‌ಕೋಯಿಲ್‌ ತಮಿಳುನಾಡು 
ಕುಂಭಕೋಣಂ ಹತ್ತಿರ ಆರಾಧನಾ ದಿನ: ಜೇಷ್ಠ ಶುದ್ಧ ಚತುರ್ದಶಿ 

ಜ್ಯೇಷ್ಠ॥ ಶುಕ್ಷ॥ ಪೂರ್ಣಿಮಾ 

ಜ್ಯೇಷ್ಠಮಾಸದ ಹುಣ್ಣಿಮೆಯ ದಿವಸ ಎಲ್ಲ ಸುಮಂಗಲಿಯರು ಭಕ್ತಿ, 
ಶ್ರದ್ಧೆಗಳಿಂದ ವಟಸಾವಿತ್ರಿವ್ರತವನ್ನು ಆಚರಣೆ ಮಾಡಬೇಕು. ಮಹಾಭಾರತದ 
ವನಪರ್ವದಲ್ಲಿ 295, 296, 297ನೆಯ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಸಾವಿತ್ರಿಯ 
ಮಹಿಮೆಯು ವರ್ಣಿತವಾಗಿದೆ. ಸಾಕ್ಷಾತ್‌ ಭಗವಂತನಾದ ಶ್ರೀವೇದವ್ಯಾಸದೇವರು 
ಮುಕ್ತಕಂಠದಿಂದ ಸಾವಿತ್ರಿಯ ಪಾತಿವ್ರತ್ಯವನ್ನು ಪ್ರಶಂಸೆ ಮಾಡಿದ್ದಾರೆ. "ಪತೀವ್ರತಾ ' 


34 ಜ್ಯೇಷ್ಠಮಾಸ - ಆಷಾಢಮಾಸ 
ಮಾಹಾತ್ಮ್ಯಪರ್ವ' ಎಂಬುದಾಗಿಯೇ , ಈ ಭಾಗಕ್ಕೆ ಹೆಸರನ್ನಿಟ್ಟಿದ್ದಾರೆ. ಇಂದು 
ಪ್ರಯತ್ನಪಟ್ಟು ಮಹಾಭಾರತದ ಈ ಭಾಗದ ಕಥಾಭಾಗವನ್ನು ಶ್ರವಣ ಮಾಡಬೇಕು. 
ಅಥವಾ ಅದರ ಅನುವಾದವನ್ನಾದರೂ ಓದಬೇಕು. ಆಗ ಸುಮಂಗಲಿಯರಿಗೆ 
ಪಾತಿವ್ರತ್ಯವು ಅಭಿವೃದ್ಧವಾಗುತ್ತದೆ. ಪತಿಯ ಆಯುಷ್ಯವೂ ಕೂಡ ಹೆಚ್ಚುತ್ತದೆ. 


ಸಾವಿತ್ರಿಯ ಸ್ನರಣೆಯಷ್ಟೇ ಅಲ್ಲದೇ ಯಮದೇವರ ಚಿಂತನೆಯನ್ನು ಇಂದು 
ವಿಶೇಷವಾಗಿ ಆಚರಣೆ ಮಾಡಬೇಕು. ಆಲದಮರದಲ್ಲಿ ಯಮದೇವರನ್ನು ಮುತ್ತೆ; ದೆ 
-ಯರು ಪೂಜೆ ಮಾಡಬೇಕು. ಆಗ ಹೇಳಬೇಕಾದ ಶ್ಲೋಕ ಹೀಗಿದೆ - "ನಮೋ 
ವೃಕ್ಷಸರೂಪಾಯ ಮಹಾಪ್ರಣವರೂಪಿಣೇ ।ಟ ಮಹದ್ರಸೋಪವಿಷ್ಟಾಯ ನ್ಯಗ್ರೋ- 
ಧಾಯ ನಮೋಸ್ತುತೇ ಸೃಂದಪುರಾಣದಲ್ಲಿ ಪ್ರತೀ ತಿಂಗಳು ಆಲದಮರದಲ್ಲಿ 
ಯಮದೇವರನ್ನು ಒಂದೊಂದು ಹೆಸರಿನಿಂದ ಪೂಜೆ ಮಾಡಬೇಕೆಂದು ಉಲ್ಲೇಖ 
ಮಾಡುತ್ತದೆ. 


ಶ್ಲೋಕ ಹೀಗಿದೆ - "ಧರ್ಮರಾಜೋ ಯಮೋ ಧಾತಾಃ ಮೃತ್ಯುಃ ಕಾಲಾಂ- 
ತಕೋರ್ಯಮಃ ವೈವಸ್ಟತಃ ಚಿತ್ರಗುಪ್ತೌ ದಾಂತೋ ಮೃತ್ಯು ಕ್ಷಯೋ ವಟ ಚೈತ್ರ- 
ಧರ್ಮರಾಜ, ವೈಶಾಖ - ಯಮ, ಜ್ಯೇಷ್ಠ - ಧಾತಾ, ಆಷಾಢ - ಮೃತ್ಯು , ಶ್ರಾವಣ 
- ಕಾಲ, ಭಾದ್ರಪದ - ಅಂತಕ, ಆಶ್ವೀನ - ಅರ್ಯಮ, ಕಾರ್ತೀಕ - ವೈವಸ್ಥತ, 
ಮಾರ್ಗಶಿರಾ - ಚಿತ್ರಗುಪ್ತ, ಪೌಷ - ದಾಂತಾ, ಮಾಘ - ಮೃತ್ಯು, ಫಾಲ್ಗುಣ - 
ಕ್ಷಯ. ಈ ಕ್ರಮದಲ್ಲಿ ಆಲದಮರದಲ್ಲಿ ಯಮದೇವರನ್ನು ಪೂಜಿಸಿ, ನಮಿಸಬೇಕು. 
ಪ್ರಕೃತ ಜ್ಯೇಷ್ಠಮಾಸದಲ್ಲಿ ದಾತಾ ಎಂಬ ಯಮದೇವರ ರೂಪವನ್ನು ಸುಮಂಗಲಿ- 
ಯರು ವಿಶೇಷವಾಗಿ ಪೂಜಿಸಬೇಕು. ಆಲದಮರಕ್ಕೆ ಕನಿಷ್ಠಪಕ್ಷ ಹನ್ನೆರಡು 
ನಮಸ್ಕಾರಗಳನ್ನು ಮಾಡಿ, ಯಮದೇವರ ಅನುಗ್ರಹವನ್ನು ಪ್ರಾರ್ಥಿಸಬೇಕು. 


ಹೀಗೆ ವಟಸಾವಿತ್ರಿ ವ್ರತದ ಉಪಯೋಗವನ್ನು ಪಡೆದುಕೊಂಡು, ಜ್ಯೇಷ್ಠ 
ಮಾಸದ ಶುಕ್ನಫಕ್ಷದ ಹುಣ್ಣಿಮೆಯನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮುತ್ತೆ ದೆ- 
ಯರಿಗೆ ಮೊರದಬಾಗಿಣ, ಯಥಾಶಕ್ತಿ ದಕ್ಷಿಣೆ ಮೊದಲಾದವುಗಳನ್ನು ಕೊಡಬೇಕು. 
ದಂಪತಿಗಳನ್ನು ಕರೆದು ಭೋಜನ ಮಾಡಿಸಬೇಕು. ಇದರಿಂದ ಯಮದೇವರ 
ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂಶಯವಿಲ್ಲ. 


ಜ್ಯೇಷ್ಠಮಾಸ ಶುಕ್ಗಪಕ್ಷ 35 


ವಟಸಾವಿತ್ರಿಹುಣ್ಣಿಮೆಯ ಬಗ್ಗೆ ತಿಳಿಯಲೇಬೇಕು 


ವಟಸಾವಿತ್ರಿ ಪೂಜೆಯನ್ನು ಜ್ಯೇಷ್ಠಮಾಸದ ಹುಣ್ಣಿಮೆಯಲ್ಲಿ ಅವಶ್ಯವಾಗಿ 
ಪ್ರತಿಯೊಬ್ಬ ಸುವಾಸಿನಿಯರು ಆಚರಿಸತಕ್ಕದ್ದು. ವಟಸಾವಿತ್ರಿಹುಣ್ಣಿಮೆಯನ್ನು 
ಆಚರಣೆ ಮಾಡುವುದರಿಂದ ದುರ್ಮರಣ, ಅಪಘಾತ, ಅನಾರೋಗ್ಯ ಮೊದಲಾದ 
ಮಹಾದೋಷವು ಪರಿಹಾರವಾಗುತ್ತದೆ. ಆದ್ದರಿಂದ ಎಷ್ಟೇ ಕಷ್ಟವಾದರೂ ಈ 
ವಟಸಾವಿತ್ರಿ ಪೂಜೆಯನ್ನು ಆಚರಿಸಲೇಬೇಕು. ಸಾವಿತ್ರಿಯು ತನ್ನ ತೊಡೆಯ ಮೇಲೆ 
ಪತಿಯನ್ನು ಮಲಗಿಸಿಕೊಂಡಿದ್ದಾಳೆ, ಯಮದೇವರು ಪ್ರತ್ಯಕ್ಷರಾಗಿದ್ದಾರೆ ಅವರಿಗೆ 
ಭಕ್ತಿಯಿಂದ ಕೈಮುಗಿಯುತ್ತಿದ್ದಾಳೆ. ಭಗವಂತನು ಹಿಂದೆ ವರನೀಡುತ್ತಿ, ದ್ದಾನೆ. ಇಂಥಹ 
ಚಿತ್ರವನ್ನು ಇಟ್ಟುಕೊಂಡು ವಟಸಾವಿತ್ರಿಪೂಜೆಯನ್ನು ಮಾಡಬೇಕು. ವಟಸಾವಿತ್ರಿ 
ಹುಣ್ಣಿಮೆಯಂದು ಪ್ರತಿಯೊಬ್ಬರೂ ಈ ಚಿತ್ರಕ್ಕೆ ಪೂಜಿಸುತ್ತಾರೆ. ಕಲಶ 
ಪ್ರತಿಷ್ಠಾಪನಾದಿಗಳನ್ನು ಮಾಡುವ ಸಂಪ್ರದಾಯಪು ಇರುವುದಿಲ್ಲ. ವಿಶೇಷವಾಗಿ 
ಯಮದೇವರನ್ನು ಕುರಿತು ಪ್ರಾರ್ಥನೆ ಮಾಡುವ ಪೂಜೆಯಾಗಿದೆ. ಆದ್ದರಿಂದ 
ಹೆಣ್ಣುಮಕ್ಕಳು ಇಲ್ಲಿ ನೀಡಿರುವ ಯಮದೇವರ ಹೆಸರುಗಳನ್ನು ಹೇಳಿಕೊಂಡು 
ಪುಷ್ಪದಿಂದ ಶ್ಯಾಮಲಾಸಹಿತಯಮದೇವರಿಗೆ ಅರ್ಚನೆಯನ್ನು ಮಾಡಬೇಕು. 
ಯಮದೇವರನ್ನು ಪೂಜಿಸಿ ಆಯುಷ್ಯವನ್ನು ಪ್ರಾರ್ಥಿಸಿ ಅನಂತರ ವಟಸಾವಿತ್ರಿ 
ಕುರಿತಾದ ಹಾಡುಗಳನ್ನು ಹೇಳಿಕೊಳ್ಳಬೇಕು. ಆರತಿಮಾಡುವಾಗ ವಟಸಾವಿತ್ರಿಯ 
ಹಾಡನ್ನು ಹೇಳಬೇಕು. ಮೊದಲು ಯಮದೇವರಿಗೆ ಸಂಕ್ಷೇಪವಾಗಿ ಅರ್ಚನೆ ಮಾಡಿ 
ಅನಂತರ ಸಾವಿತ್ರಿಗೆ ಕುಂಕುಮಾರ್ಚನೆಯನ್ನು ಮಾಡಿ ಯಮದೇವರಿಗೆ ನೈವೇದ್ಯವನ್ನು 
ಸಮರ್ಪಣೆ ಮಾಡಿ ಸತ್ಯವಾನ್‌ಸಾವಿತ್ರಿಗೂ ಕೂಡ ನೈವೇದ್ಯವನ್ನು ಸಮರ್ಪಣೆ 
ಮಾಡಬೇಕು. ಯಮದೇವರಿಗೆ ಆರತಿಯನ್ನು ಮಾಡಿದಮೇಲೆ ಅವರ ಅನುಗ್ರಹಕ್ಕೆ 
ಪಾತ್ರಳಾದ ಸತ್ಯವಾನ್‌ಸಾವಿತ್ರಿಗೂ ಕೂಡ ಆರತಿಯನ್ನು ಮಾಡಬೇಕು. ವಾಸ್ತವಿಕವಾಗಿ 
ಈ ವ್ರತವನ್ನು ಒಂದು ವರ್ಷಗಳ ಕಾಲ ಪೂರ್ಣವಾಗಿ ಆಚರಿಸಬೇಕು. ಹುಣ್ಣಿಮೆಯ 
ತನಕ ಮೂರು ದಿವಸಗಳ ಕಾಲ ಉಪವಾಸ ಇರಬೇಕು. ನಾಲ್ಕನೆಯ ದಿನ 
ಚಂದ್ರೋದಯವಾದ ಮೇಲೆ ಚಂದ್ರನಿಗೆ ಅರ್ಫ್ಯವನ್ನು ನೀಡಿ ಸುವಾಸಿನಿಯರಿಗೆ 
ಭೋಜನಮಾಡಿಸಿ ಅನಂತರ ಊಟಮಾಡಬೇಕೆಂದು ಪುರಾಣವು ಹೇಳುತ್ತದೆ. 


36 ಜ್ಯೇಷ್ಠಮಾಸ - ಆಷಾಢಮಾಸ 


ಮತ್ತು ನಿತ್ಯವೂ ವಟವೃಕ್ಷಕ್ಷೆ ನೀರು ಹಾಕಬೇಕು. ಬಿದಿರುಪಾತ್ರೆಯಲ್ಲಿ ಮರಳನ್ನು 
ತುಂಬಿ ಅದರಮೇಲೆ ಏಳು ಧಾನ್ಯಗಳನ್ನು ತುಂಬಿ ಎರಡು ವಸ್ತ್ರಗಳನ್ನು ಅದಕ್ಕೆ ಸುತ್ತಿ 
ಸತ್ಯವಾನ್‌ ಹಾಗೂ ಸಾವಿತ್ರಿಯರ ಚಿತ್ರಪಟಗಳನ್ನು ಅದರ ಮೇಲಿಟ್ಟು 
ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಹೀಗೆ ಸೃಂದಪುರಾಣವು ಹೇಳು- 
ತ್ತದೆ. ಇಷ್ಟನ್ನು ಮಾಡಲು ಸಾಧ್ಯವಾಗದಿದ್ದರೆ ಸತ್ಯವಾನ್‌ ಸಾವಿತ್ರಿಯರ ಚಿತ್ರಪಟ- 
ವನ್ನಾದರೂ ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೂ ಅಂದು ಒಪ್ಪತ್ತು ಮಾತ್ರ 
ಊಟವನ್ನು ಮಾಡಬೇಕು. ಯಮದೇವರಿಗೆ ಅರ್ಫ್ಯವನ್ನು ನೀಡಿದಮೇಲೆ ಸಾವಿತ್ರಿಗೆ 
ಅರ್ಫ್ಯವನ್ನು ನೀಡಬೇಕು. ಮಹಾಭಾರತದ ವನಪರ್ವದಲ್ಲಿ ಬರುವ ಸಾವಿತ್ರಿಯ 
ಈ ಕಥೆಯನ್ನು ಪತಿಯಿಂದ ಅಥವಾ ಬ್ರಾಹ್ಮಣರ ಮುಖದಿಂದ ಶ್ರವಣಮಾಡಬೇಕು. 
ಪದ್ಯದ ರೂಪದಲ್ಲಿರುವ ವಟಸಾವಿತ್ರಿ ವ್ರತದ ಕಥೆಯನ್ನು ಪಾರಾಯಣ ಮಾಡ- 
ಬೇಕು. ಈ ಪುಸ್ತಕದಲ್ಲಿರುವ ಯಮಸೂಕ್ತವನ್ನು ಗಂಡನು ಪಠಿಸಿ ಇಬ್ಬರ ದಾಂಪತ್ಯವು 
ಅವಿಚ್ಛಿನ್ನವಾಗಿ ನಡೆಯುವಂತೆ ಇಬ್ಬರಿಗೂ ಆಯುಷ್ಯವು ಅಭಿವೃದ್ಧಿಯಾಗುವಂತೆ 
ಯಮದೇವರಲ್ಲಿ ಪ್ರಾರ್ಥಿಸಬೇಕು. 


ಯಮದೇವರ ಪೂಜೆ (ಪುಷ್ಪಗಳಿಂದ ಯಮದೇವರಿಗೆ ಅರ್ಚನೆಯನ್ನು ಮಾಡಿರಿ) 


ಶ್ಯಾಮಲಾಸಹಿತ ಯಮಾಯ ನಮಃ । ಶ್ಯಾಮಲಾಸಹಿತ ಧರ್ಮರಾಜಾಯ 
ನಮಃ । ಶ್ಯಾಮಲಾಸಹಿತ ಮೃತ್ಯವೇ ನಮಃ । ಶ್ಯಾಮಲಾಸಹಿತ ಅಂತಕಾಯ ನಮಃ । 
ಶ್ಯಾಮಲಾಸಹಿತ ವೈವಸ್ವತಾಯ ನಮಃ । ಶ್ಯಾಮಲಾಸಹಿತ ಕಾಲಾಯ ನಮಃ । 
ಶ್ಯಾಮಲಾಸಹಿತ ಸರ್ವಭೂತಕ್ಕಯಾಯ ನಮಃ | ಶ್ಯಾಮಲಾಸಹಿತ ಔದುಂಬರಾಯ 
ನಮಃ | ಶ್ಯಾಮಲಾಸಹಿತ ದಗ್ನಾಯ ನಮಃ | ಶ್ಯಾಮಾಲಸಹಿತ ನೀಲಾಯ ನಮಃ । 
ಶ್ಯಾಮಲಾಸಹಿತ ಪರಮೇಷ್ಠಿನೇ ನಮಃ | ಶ್ಯಾಮಲಾಸಹಿತ ವೃಕೋದರಾಯ ನಮಃ | 
ಶ್ಯಾಮಲಾಸಹಿತ ಚಿತ್ರಾಯ ನಮಃ । ಶ್ಯಾಮಲಾಸಹಿತ ಚಿತ್ರಗುಪ್ತಾಯ ನಮಃ ॥ 


ಯಮದೇವರಿಗೆ ಅರ್ಫ್ಯ 


ಯಮೋ ನಿಹಂತಾ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲಃ । 
ಪ್ರೇತಾಧಿಪೋ ದತ್ತಕೃತಾನುಸಾರೀ ಕೃತಾಂತ ಏತದ್ದಶಕೃಜ್ಜಪಂತೀ ॥ 


ಜೈೇಷ್ಠಮಾಸ ಶುಕ್ಲಪಕ್ಷ 37 
"ಶ್ಯಾಮಲಾಸಹಿತ ಯಮಾಯ ನಮಃ ಇದಮರ್ಫಂ' ಎಂದು ಯಮದೇವರಿಗೆ 
ಅರ್ಪ್ಯವನ್ನು ನೀಡಬೇಕು. 


ಸಾವಿತ್ರಿಗೆ ಅರ್ಯ 
ಅವೈಧವ್ಯಂ ಚ ಸೌಭಾಗ್ಯಂ ದೇಹಿ ತ್ಹಂ ಮಮ ಸುವ್ರತೇ । ಪುತ್ರಾನ್‌ ಪೌತ್ರಾಂಶ್ಚ 


ಸೌಖ್ಯಂ ಚ ಗೃಹಾಣಾರ್ಥ್ಯಂ ನಮೋಸ್ತುತೇ ॥ ಸತ್ಯವಾನ್‌ಸಾವಿತೈ ನಮಃ 
ಇದಮರ್ಫಂ 


ಪೂರ್ಣಿಮೆಗೆ ಎರಡು ದಿನಗಳ ವ್ಯಾಪ್ತಿಯಿದ್ದರೆ, ವ್ರತವನ್ನು ಪೂರ್ಣಿಮೆಯ 
ವೇಧಯಿರುವ ಚತುರ್ದಶಿಯಂದೇ ಮಾಡಬೇಕು. ಮೂರು ದಿನಗಳ ಅವಧಿಯಲ್ಲಿ 
ವ್ರತಾಚರಣೆ ನಡೆಯುವುದಾದರೆ ಆಗ ವ್ರತವನ್ನು ದ್ವಾದಶಿ ಅಥವಾ ತ್ರಯೋ- 
ದಶಿಯಿಂದಲೇ ಆರಂಭಿಸಬೇಕಾಗಬಹುದು. ಆದರೆ ಚತುರ್ದಶಿ 18 ಗಳಿಗೆಗಳು 
ಮಾತ್ರವೇ ಇದ್ದು ಮುಂದೆಲ್ಲ ಪೂರ್ಣಿಮೆಯ ವ್ಯಾಪ್ತಿಯೇ ಇರುವುದಾದರೆ ಆ 
ಚತುರ್ದಶಿ ತ್ಯಾಜ್ಯ (ಕಾ.ನಿ.ಪ್ರ 301) ಮರಣಕಾಲ ಸನ್ನಿಹಿತವಾದಾಗ ಸತ್ಯವಂತನು 
ವಟವೃಕ್ಷದ ನೆರಳಲ್ಲಿ ಆಶ್ರಯ ಪಡೆದನು. ಮತ್ತು ಅದರ ಒಂದು ಶಾಖೆಗೆ ಒರಗಿ- 
ಕೊಂಡು ಕ್ಲೀಣಸ್ಪರದಿಂದ ತನ್ನ ತಲೆ ನೋಯುತ್ತಿದೆಯೆಂದು ಸಾವಿತ್ರಿಗೆ ಹೇಳಿದನು. 
ವಟಶಾಖಾಮವಷ್ಟಬ್ಛ ಸತ್ಯವಾನ್ಮಾಹ ಗದ್ದದಮ್‌ । ಸಾವಿತ್ರೀ ಪಶ್ಯ ಶಿರಸಿ ವೇದನಾ 
ಮಾಂ ಪ್ರಬಾಧ್ಯತೇ ॥॥ ಮತ್ತು ಕಡೆಯ ಮಧ್ಯಯುಗೀನ ನಿಬಂಧಗಳಲ್ಲಿ ಹೇಳಿರುವ 
ಈ ವ್ರತದ ವಿಧಾನ ಸಂಕ್ಷೇಪವಾಗಿ ಹೀಗಿದೆ:- ಸ್ತ್ರೀಯು ಮೊದಲು ಈ ರೀತಿ ಸಂಕಲ್ಪ 
ಮಾಡಬೇಕು- ನನ್ನಪತಿ ಮತ್ತು ಪುತ್ರರ ಆರೋಗ್ಯ ಮತ್ತು ಆಯುಷ್ಯಾಭಿವೃದ್ಧಿಗೋಸ್ಕರ 
ಮತ್ತು ಈ ಜನ್ಮದಲ್ಲಿ ಹಾಗೂ ಮುಂದಿನ ಜನ್ಮಗಳಲ್ಲಿ ನನ್ನ ವೈಧವ್ಯಪರಿಹಾರಕ್ಕೋಸ್ಕರ 
ನಾನು ಸಾವಿಶ್ರೀವ್ರತವನ್ನು ಆಚರಿಸುತ್ತೇನೆ. ಅನಂತರ ಆಕೆಯು ವಟವೃಕ್ಷದ 
ಮೂಲದಲ್ಲಿ ನೀರನ್ನು ಚಿಮುಕಿಸಿ ಹಸಿಯ ಅರಳೆನೂಲಿನಿಂದ ಅದನ್ನು ಸುತ್ತುಗಟ್ಟಿ, 
ಉಪಚಾರಗಳಿಂದ ಅದರ ಪೂಜೆಯನ್ನು ಮಾಡಿಯಾದ ಮೇಲೆ ಸಾವಿತ್ರಿಗೆ (ಪ್ರತಿಮೆಗೆ 
ಅಥವಾ ಧ್ಯಾನಮೂರ್ತಿಗೆ) ಪಾದಾದಿ ಸರ್ವಾಂಗಪೂಜೆಯನ್ನು ಸಲ್ಲಿಸಿ ಸೌಭಾಗ್ಯ, 
ಯಶಸ್ಸು, ಸಂಪತ್ತು ಮತ್ತು ಅವೈಧವ್ಯಗಳನ್ನು ಕರುಣಿಸುವಂತೆ ಪ್ರಾರ್ಥನೆ 
ಮಾಡಬೇಕು. ಆಮೇಲೆ ಯಮ ಮತ್ತು ನಾರದರನ್ನು ಪೂಜೆಗೈದು ಪುರೋಹಿತರಿಗೆ ' 


38 ಜ್ಯೇಷ್ಠಮಾಸ - ಆಷಾಢಮಾಸ 
ಕಾಣಿಕೆ (ವಾಯನ) ಗಳನ್ನು ಕೊಟ್ಟು ಮಾರನೆಯ ದಿನ ಪಾರಣೆಯನ್ನು ಮಾಡಬೇಕು. 
ಬಂಗಾಳದಲ್ಲಿ ಸಾವಿತ್ರೀ ವ್ರತಾಚರಣೆಯ ವಿಧಾನವು ಇದಕ್ಕಿಂತ ಬೇರೆಯಾಗಿದೆ. 
ಬಂಗಾಳದಲ್ಲಿ ವಟಸಾವಿತ್ರೀವ್ರತವಿಲ್ಲ. ಆದರೆ ಕೃಷ್ಣ ಚತುರ್ದಶಿಯಂದು ಜನ್ಮ 
ಜನ್ಮಾಂತರಗಳಲ್ಲಿಯೂ ಸೌಭಾಗ್ಯವುಳಿಯಬೇಕೆಂದು ಮಾಡಲಾಗುವ ಸಾವಿತ್ರೀ 
ಚತುರ್ದಶಿಯಿದೆ. ಅದನ್ನು ಹದಿನಾಲ್ಕು ವರ್ಷಗಳ ಕಾಲ ಆಚರಿಸಲಾಗುತ್ತದೆ. 
ಮೂರು ದಿನಗಳ ಕಾಲ ಉಪವಾಸ ಮಾಡಲು ಅಶಕ್ತಳಾದ ಸ್ತ್ರೀಯು ತ್ರಯೋ- 
ದಶಿಯಂದು ನಕ್ತವನ್ನು ಉಣ್ಣುವಂತೆಯೂ, ಚತುರ್ದಶಿಯಂದು ಆಯಾಚಿತವಾಗಿ 
ದೊರೆತುದನ್ನು ತಿನ್ನುವಂತೆಯೂ ಪೂರ್ಣಿಮೆಯ ದಿವಸ ಉಪವಾಸವನ್ನಾ- 
ಚರಿಸುವಂತೆಯೂ ಅವಕಾಶ ನೀಡಲಾಗಿದ್ದಿತು. ತ್ರಿರಾತ್ರಂ ನಿಯಮಂ ಕುರ್ಯಾ- 
ದುಪವಾಸಸ್ಯ ಭಕ್ತಿತ: | ಅಶಕ್ತಾ ಚೇತ್‌ ತ್ರಯೋದಶ್ಯಾಂ ನಕ್ತಂ ಕುರ್ಯಾ- 
ಜ್ವತೇಂದ್ರಿಯಾ ।ಟಅಯಾಚಿತಂ ಚತುರ್ದಶ್ಯಾಂ ಪೌರ್ಣಮಾಸ್ಕಾಮುಪೋಷಣಂ ॥ 
(ಭವಿಷ್ಯತ್‌ಪುರಾಣ) 


ವಟಸಾವಿತ್ರಿ ಹಾಡು 


ಎನಾಯಕಪೂಜಿತ । ಮನಕೆ ಚಿಂತಾಮಣಿ। ಮನದೊಳಿಷ್ಟಾರ್ಥ ಕೊಡುವೋಲು 
ಕಾಶಿಯ | ತನಯನ ಮುನ್ನ ಬಲಗೊಂಬೆ ॥1॥ ಸೊಂಡಿಲ ಗಣಪನ । ಸುತನ 
ಮಾರ್ತಂಡನ । ಉದ್ದಂಡನಾಯಕ ಒಡೆಯನಾ ಕೈಯಲ್ಲಿ । ಕೊಂಡೇವು ನಾವು 
ಮತಿಗಳ ॥2॥ ಅತ್ತಿಹಣ್ಣಿನಂತೆ । ಸುತ್ತ ಗೆಜ್ಜೆಯ ಕಟ್ಟಿ । ಚಿತ್ತಾರ ಧ್ವನಿಗೆ ನಲಿವೋನು 
ಕಾಶಿಯ । ವಿಶ್ವಮೂರ್ತಿಗೆ ನಮೋ ಎಂಬೆ ॥3॥ ಆಲದ ಹಣ್ಣಿನಂತೆ । ಸಾಲುಗೆಜ್ಜೆಯ 
ಕಟ್ಟಿ! ತಾಳದ ಧ್ವನಿಗೆ ನಲಿವೋನು ಕಾಶಿಯ । ಕಾಲಭೈರವಗೆ ನಮೋ ಎಂಬೆ ॥4॥ 
ನಿಂಬೆ ಹಣ್ಣಿನಂತೆ ತುಂಬ ಗೆಜ್ಜೆಯ ಕಟ್ಟಿ ತಂಬಟೆಯ ಧ್ವನಿಗೆ ನಲಿವೋನು ಕಾಶಿಯ । 
ಬಿಂದುಮಾಧವಗೆ ನಮೋ ಎಂಬೆ ॥5॥ ಇಂದು ನಾಳೆನ್ನದೆ | ಒಂದೋರ್ವರರುಹದೆ 
| ಅಂಗನೆವೊಮ್ಮೆ ಮನವಿಟ್ಟು ಕೇಳಿದರೆ । ಬಂದಿದ್ದ ಪಾಪಗಳು ಪರಿಹಾರ ॥6॥ ಹೇಳು 
ಹೇಳಿಂದಾರೆ । ಹೇಳದಿದ್ದರೆ ಪಾಪ । ಹೇಳಿಸಿ ಕೇಳಿದವರ ಮನಸು ಪರಿಶುದ್ಧವಾದರೆ । 
ಬಾಗಿಲೊಳಗಿದ್ದು ಯಮ ಕಾಯ್ವ ॥7॥ ನಿದ್ರೆಯ ಗೈಯದೆ । ಒಬ್ಬರ ಕೂಡೆ 
ಮಾತಾಡದೆ । ಬುದ್ದಿಯಲಿ ಒಮ್ಮೆ ಮನವಿಟ್ಟು ಕೇಳಿದರೆ ಅ । ಲ್ಲಿದ್ದ ಪಾಪಗಳು 


ಜ್ಯೇಷ್ಠಮಾಸ ಶುಕ್ಲಪಕ್ಷ 39 
ಪರಿಹಾರ ॥8॥ ಶನಿವಾರದಮಾವಾಸ್ಯೆ । ಭರಣಿನಕ್ಷತ್ರವು | ಕರಿದನೇ ಉಟ್ಟು ಸಾವಿತ್ರೀ 
ದೇವಿ ತಾ । ಮಡದಿ ಮೈನೆರೆದಳುಪವಾಸ ॥9॥ ಆಗಲೇ ಸಾವಿತ್ರಿಯು । ಅಂಗಳದಲ್ಲಿ 
ನಿಂತಳು । ಅಂದು ಅತ್ತೆಯನ್ನು ಕರೆದು ಹೇಳಿದಳಾಗ । ಬಂದಿತು ಕಷ್ಟವೆನುತಲಿ ॥10॥ 
ಸಾವಿತ್ರಿಯೆಂಬಾಕೆ । ಸತ್ಯಕ್ಕೆ ಹಿರಿಯೊಳು । ಅತ್ಯಂತ ತಪವ ನಡೆಸಿದನು ಸತ್ಯನು । 
ತಾರಯ್ಯ ಕುಶಸಮಿತ್ತವನು ॥11॥। ಗಂಡಗೊಲಿದು ತಾನು । ನಿಂದದ್ದುನೋಡೋನ 
| ಕಂಜಾಮುಖದ ವನಿತೆಯ ಕಂಡ್ವಿಪ್ಪ । ರಂಭೆಯನು ಮನೆಗೆ ನಡೆಯೆಂದ ॥12॥ 
ನಾಡಗೊಲಿ ತಾನು । ನೋಡಿದರೆ ಮರುಗುವನು ಬಾಡಿದ ವನಿತೆಯನು ಕಂಡ್ಡಿಪ್ಪ। 
ಭಾಮೆಯನು ಮನೆಗೆ ನಡೆಯೆಂದ ॥13॥ ಅತ್ತ ನನ್ನ ಕಳುಹೀರಿ । ಇತ್ತ ನೀವು 
ಹೋದೀರಿ । ಹಸ್ತಕನಾಣೆ ಉರಿಯಾಣೆ ನಿಮಗೆಂದ್ಳು । ಸ್ವಾಮಿಯ ಆಣೆ ನಿಮಗೆಂದ್ಳು 
14 ಹಾಗೆ ನನ್ನ ಕಳುಹೀರಿ | ಹೀಗೆ ನೀವು ಹೋದೀರಿ | ಪಾವಕನಾಣೆ ಉರಿಯಾಣೆ 
ನಿಮಗೆಂದ್ಳು ॥15॥ ಅಂಜದೆ ಹೋಗೆಂದ । ನಿಂದೆರಗಿ ಬಾರೆಂದ | ರಂಭೆಯನು 
ಮನೆಗೆ ಬರಲಟ್ಟಿ ಯಷಿಪುತ್ರ । ನಿಂಬೆಯ ಅರಗಿಲೊರಗಿದ ॥161 ನಿಲ್ಲದೆ 
ಹೋಗೆಂದ | ಮೆಲ್ಲನೆ ಬಾರೆಂದ | ಭಾಮೆಯನು ಮನೆಗೆ ಬರಲಟ್ಟಿ ಯಪಷಿಪುತ್ರ । 
ಬಾಳೆಯ ಅರಗಿಲೊರಗಿದ ॥17॥ ಚಂದ್ರಮುಖ ಸಾವಿತ್ರಿ | ಬಂದೊಂದು ವರ್ಷ- 
ವಾಯಿತು | ಒಂದು ಬಾರಿಗೂ ನೀ ಹೋಗಲಿಲ್ಲ ಸಾವಿತ್ರಿ ಹಾ | ಗೆಂದಳ್ಳರಿಯೊಡನೆ 
ಸೊಸೆ ಕೂಡೆ ॥18॥ ಮೂರು ಉಪವಾಸದ | ಪಾರಣೆಯ ಮಾಡಿದೆ । ದೂರ 
ಹೋದಲ್ಲಿ ಬಳಲೀಯೆ ಸಾವಿತ್ರಿ 1 ಭಾನು ಉದಯಕ್ಕೆ ಉಣಬೇಕು ॥19/। ಶಾಕವನು 
ಮೆದ್ದು । ಸಾವಿತ್ರಿ ಪಾಕಂಗಳು ಅತ್ತೆಗೂ ಮಾವಗೂ ನಿರ್ವಿಫ್ನಸತ್ಯೆಗು । 
ಕೋವಿದಾರತಿಯ ಬೆಳಗ್ಯಾಳು ॥20॥ ಅತ್ತೆ ಬಿನ್ನಪ ನಾನು । ಭರ್ತರೊಡನಾಡುವೆ । 
ಮತ್ತೀಗ ಹೋಗಿ ಉಲ್ಲಂಘಿಸದೆ ಬಹೆನೆಂದು । ಅರ್ತಿಯಿಂದ್ದೊರಗೆ ಹೊರಟಳು 
12111 ಮಾವ ಬಿನ್ನಪ ನಾನು ದೇವರೊಡನಾಡುವೆ । ನಾನೀಗ ಹೋಗಿ ಉಲ್ಲಂಘಿ- 
ಸದೇ ಬಹೆನೆಂದು । ಬೇಗದಿಂದಾಗ ಹೊರಗ್ಗೊರಟಳು ॥221 ಅತ್ತೆ ಆಡಿದ 
ಮಾತು । ಭಕ್ತಿಬೀರುವುದಾಗಿ । ಮೇರುವೆಗಟ್ಟಿ ಗುಡಿಗಟ್ಟಿ ಸಾವಿತ್ರಿ । ಮಿತ್ರೆ ಮಾನವ 
ನಡಿ ಸಾಕೆ ॥231 ಮಾವನಾಡಿದ ಮಾತು | ಭಾಮೆ ಬೀರುವುದಾಗಿ । ಮೆರುವೆಗಟ್ಟಿ 
ಗುಡಿಗಟ್ಟಿ ಸಾವಿತ್ರಿ | ಸಾಗ ಮಾನವ ನಡಿಸಾಕೆ ॥24॥ ಮುತ್ತಿನ ತೊಡಿಗೆಯನ । 
ಮಿತ್ರೆ ತಾನು ಸಡಿಲಿಸಿ । ಮತಿನ್ನು ತೊಡಿಗೆಯ ತೊಡುವೆನೊ ತೊಡೆನೆಂದಳು | 


40 ಜ್ಯೇಷ್ಠಮಾಸ - ಆಷಾಢಮಾಸ 


ಸಾವಿತ್ರಿ ಮನದಲ್ಲಿ ಮರುಗ್ಯಾಳು ॥25॥ ಹವಳ ತೊಡಿಗೆಯನು | ಹರದಿ ತಾನು 
ಸಡಿಲಿಸಿ । ತಿರುಗಿನ್ನು ತೊಡಿಗೆಯ ತೊಡುವೆನೋ ತೊಡೆನೆಂದಳು । ಹರದಿ 
ಮನದಲ್ಲಿ ಮರುಗ್ಯಾಳು ॥26॥ ಚಿನ್ನ ತೊಡಿಗೆಯನು । ಕನ್ಯೆ ತಾನು ಸಡಿಲಿಸಿ । ಇನ್ನು 
ತೊಡುಗೆಯ ತೊಡುವೆನೋ ತೊಡೆನೆಂದಳು । ಕನ್ಯೆ ಮನದಲ್ಲಿ ಮರುಗ್ಯಾಳು 
112711 ಭೂಮಿಯ ಚೇಷ್ಟೆಯು | ರಾಗವಿಂತೆಯರು | ಅಹಲ್ಯಾಮಗಳೆ ಅಳದಿರೆ 
ಸಾವಿತ್ರಿ । ನಾ ಬಂದು ತೊಡಿಗೆ ತೊಡಿಸುವೆ ॥28॥ ಕತ್ತೆಯ ವನಗಳಿರ । 
ಕಸ್ತೂರಿಕೊಳಗಳಿರ । ಒಪ್ಪದಲಿ ಹರಿವೊ ನದಿಗಳೆ ಕಾಣೀರ । ಬಂದ ನಮ್ಮರಸು 
ವನಕಾಗಿ ॥29॥ ನಿಂಬೆಯ ವನಗಳಿರ । ತುಂಬಿದ್ದ ಕೊಳಗಳಿರ । ಚಂದದಲಿ ಹರಿವ 
ನದಿಗಳಿರ ಕಾಣೀರ । ಬಂದ ನಮ್ಮರಸು ವನಕಾಗಿ ॥30॥ ಅಡಿಕೆಯ ವನಗಳಿರ । 
ತುಂಬಿರುವ ಕೊಳಗಳಿರ । ಚಂದದಲಿ ಹರಿವ ನದಿಗಳಿರ ಕಾಣೀರ । ಬಂದ ನಮ್ಮರಸು 
ವನಕಾಗಿ ॥1311 ಕಿತ್ಲೆ ಹಣ್ಣಿನಂತೆ । ಮಿತ್ರೆ ನಿನ್ಸೌವನ । ಮಿತ್ರೆಯೆನ್ನೊಡನುಡಿಯೆ 
ಸಾವಿತ್ರಿ ಕಿತ್ಸೇಯ ವನವು ಇದು ನೋಡು ॥32॥ ನಿಂಬೆಹಣ್ಣಿನಂತೆ | ರಂಭೆ 
ನಿನ್ವೌವನ । ರಂಭೆಯೆನ್ನೊಡನುಡಿಯೆ ಸಾವಿತ್ರಿ! ನಿಂಬೆಯ ವನವು ಇದು ನೋಡು 
331 ಅಡಿಕೆ ಹಣ್ಣಿನಂತೆ । ಅರಸಿ ನಿನ್ನಳಿತೋಳು । ಅರಸಿಯೆನ್ನೊಡನುಡಿಯೆ 
ಸಾವಿತ್ರಿ | ಅಡಿಕೆಯ ವನವು ಇದು ನೋಡು ॥341 ಏರಿ ಮೇಲೆ ಒಂದು | ಜಾಣ 
ಸಿರಿಯ ಬೆಳಕು । ನೇರಿಳೆಯು ಹುಣಸೆ ಅರಳಿ ಅತ್ತೀ ಮರ । ಆಲದ ಮರವು ಇದು 
ನೋಡು ॥351 ಕೋಡು ಕೋಡನೆ ಹತ್ತಿ । ಕಾಡು ಹಣ್ಣನೆ ಮೆದ್ದು । ಬ್ಯಾಡನ 
ಬ್ಯಾಡತಿ ನಲಿವಾಗ ಇಂದೆನ್ನ । ಬ್ಯಾಡನ ಬಾಳು ಕಡೆಸುಖ ॥36॥ ಬ್ಯಾಡನ 
ತೊಡೆಮೇಲೆ । ಬ್ಯಾಡತಿ ವರಗಿಹಳು । ಇದು ನೋಡೆ ಸಾವಿತ್ರಿ ಸುಖಂಗಣೆಂದರ । 
ನೋಡಲಾ ಕಾಂತ ಕಡೆಗಣ್ಣಿ ॥1371 ಮುತ್ತುಗದ ಮರದ್ದತ್ತರ ಅತ್ಯಂತ ಭೂತಿದೆ । 
ಇತ್ತಿತ್ತ ಬಾರೆ ನೆರಳೀಗೆ ಸಾವಿತ್ರಿ | ಮತ್ತೇನು ನಿನ್ನ ಚರಣಾವ 11381 ದೋಷಕ್ಕೇನು 
ನುಡಿಯುವುದು । ಏನು ಸುಖ ಅರಸರೆ | ಶಾಕವನು ಮೆದ್ದು ಅಡವಿಲಿ ಇರಲಾಗ । 
ಆಕಸಿಕ ದತ್ತನೆ ಮರವೇರಿ ॥39॥ ಕಲ್ಲು ಕುಣಿದಾವು । ಕಳ್ಳರು ಬಂದು ಇಳಿದಾರು । 
ಒಳ್ಳೇಯ ಮನದಲ್ಲಿ ಮರುಗಿದನು ಸತ್ಯಾನು । ತಲ್ಲಣಿಸುತ್ತಿದ್ದಳು ಪತಿವ್ರತೆ ॥40/ 
ಕಾಗೆ ಕೂಗುವುದು । ಬ್ಯಾನಿಮೇಲೊರಗೋದು । ಮೇಲಿನಿಂದ ಬಂದು ಸರಳು 
ಹೊರಡುವದು । ಕಾಲವೆಂದತ್ತಳು ಪತಿವ್ರತೆ ॥॥411 ಅತ್ತಿ ಆಲನಾಗಿ । ಮುತ್ತಕ್ಕೆ 


ಜ್ಯೇಷ್ಠಮಾಸ ಶುಕ್ಗಪಕ್ಸ 41 
ತೆರನಾಗಿ । ಅತ್ತಿ ಸಮಿತ್ತ ಕಡಿವೋನು ನೆತ್ತೀಲಿ । ಹತ್ತಿತು ಬೇನೆ ಘನವಾಗಿ ॥42॥ 
ಆಲ ಆಲನಾಗಿ | ಆಲಕ್ಕೆ ಆಲನಾಗಿ | ಆಲಸಮಿತ್ತ ಕಡಿವೋನ ನೆತ್ತೀಲಿ । ಏರಿತು 
ಬೇನೆ ಘನವಾಗಿ ॥43॥ ಹಸುಳೆ ಕೇಳೆ ನೆತ್ತಿ । ತ್ರಿಶೂಲಗೊಳುತಿದೆ | ವಶವಲ್ಲ ಕಾಣೆ 
ವರಗುವ ತಲೆ ಬೇನೆ । ಬಿಸಿಗೀತು ಕಾಣೆ ಕಮಲಾಕ್ಷಿ ॥441 ನಾರಿ ಕೇಳೆ ನೆತ್ತಿ । 
ತ್ರಿಶೂಲಗೊಳುತಿದೆ । ನಾಲಿಗೆ ಬಾಯಿ ಕಳವಳಗೊಂಡವು । ಕಾಲ ದಂದತ್ತಳು 
ಪತಿವ್ರತೆ ॥45॥ ಅಂತಕನ ಪುರದಲ್ಲಿ । ಚಿಂತೆ ಘನವಾಯಿತೆ । ಸದ್ಯದಲ್ಲಿ ಹೋಗಿ 
ತರಬೇಕು ಶೀಘ್ರದಿ । ಅತ್ಯಂತ ಯಮನು ನುಡಿದಾನು ॥46॥ ತುಟ್ಟತುದೀ ಕೊಂಬು 
| ಮತ್ತ್ವಾಗೆ ಇಳಿದೀರಿ । ಉಟ್ಟ ಮುಂಜೆಂಗಗುಡಿ ಗಟ್ಟಿ ಸಾವಿತ್ರಿ । ಜಡೆಯನ್ನು 
ಕೊಟ್ಟಳರಸಾಗೆ 1147 ಅತ್ತ ಹೋಗೋರಿಲ್ಲ! ಇತ್ತ ಬಾಹೋರಿಲ್ಲ! ಸೊಸ್ತಿಲ್ಲವೆಂದು 
ಗುರುಗಳಿಗೆ ಹೇಳೋರಿಲ್ಲ| ಎತ್ತಿಂದ ಎತ್ತ ವಿಧಿ ತಂತು ॥48॥ ಹಾಗೆ ಹೋಗೋರಿಲ್ಲ 
| ಹೀಗೆ ಬಾಹೋರಿಲ್ಲ। ಹೀಗಾಯಿತೆಂದು ಗುರುಗಳಿಗ್ನೇಳೋರಿಲ್ಲ। ಹ್ಯಾಗೆಂದಿದ್ದಾಗೆ 
ವಿಧಿ ತಂತು ॥49॥ ನೂರಿಬ್ರ ತಾಯರಿಗೆ । ಒಬ್ಬಳು ಮಗಳೇ ನಾನು । ಒಬ್ಬನು ಇಲ್ಲಿ 
ಸ್ಮೃತಿಯ ಕಾಣೆನೆಂದ್ಳು । ಪೊರ್ವಿಷ್ಟಿ ಶೋಕ ಪಡುತ್ತಿದ್ಳು ॥50॥ ಎಲ್ಲಿ ತಾಯಿ ತಂದೆ 
| ಎಲ್ಲಿಯ ಸೋದರ । ರೆಲ್ಲಿ ಬಂಧು ಬಳಗವು । ಶ್ರೀಪುಲ್ಲನಾಭನ ಮನದಿ ನೆನೆದಿರಿ 
5111 ಯಾವ ತಾಯಿ ತಂದೆ | ಯಾವ ಸಹೋದರ | ಯಾವ ಬಂಧು-ಬಳಗವು । 
ಶ್ರೀನಾರಾಯಣನ ನೆನೆದಿರಿ ॥52॥ ಕಾರಾವಳಿಯನುಟ್ಟು । ಕಗ್ಗಟ್ಟಿನ ಬೊಟ್ಟನಿಟ್ಟು । 

ಕಾಳ ನಾಯ್ಗಳ ನೊಳಗೊಂಡು ಚೋರರು | ಘೋರನೆ ಬಂದರಡವೀಗೆ ॥53॥ 

ತೆಂಕಣ ಬಾಗಿಲಲಿ । ಬಿಂಕದಲಿ ಬಂದರು । ಬಿಂಕದಲ್ಲಿರುವ ಪತಿವ್ರತೆಯನೆ ಕಂಡು । 

ಬಿಂಕದಿಂದ್ಲೋದರು ಯಮಚಾರರು ॥154 ಮೂಡಣ ಬಾಗಿಲಲಿ । ಗಾಢದಲಿ 
ಬಂದರು! ನೋಡುತ್ತಲಿರುವೋ ಪತಿವ್ರತೆಯನೆ ಕಂಡು | ನೋಡುತ್ತಲ್ಲೋದರು 
ಯಮಚಾರರು ॥551 ಯಮನ ಕಾಣುತಲಂಜಿ । ಗಡಗಡನೆ ನಡಗುತ್ತ । 

ಹಿರಿಯಣ್ಣನೀಗ ರಥವೆ ತರಲಾಗದು । ಪ್ರತಿಷ್ಠೆ ಗೈದಾಳು ಪತಿವ್ರತೆ ॥56॥ 

ತರಲಾರೆವೆಂದರೆ ಉರಿಯ ಬಿದ್ದೆ ಯಮರಾಯ । ಕರಿಯ ಬಣ್ಣಗಳ ತೆಗೆದುಟ್ಟು 
ವೇಷಾಂಗಿ । ಪರಮೇಷ್ಠಿ ತೊಟ್ಟು ಹೊರಗ್ಗೊರಟ ॥57॥ ಅಂಬರದ ಯಾನವನು । 

ಇಳಿದನೇ ಯಮರಾಯ । ನಿಂದಿದ್ದ ಸತಿಯು ನಿಂದಿರ್ಪುದ ಕಂಡು | ಬಂದೋ- 

ರ್ಯಾರೆಂದು ಬೆಸಗೊಂಡಳು ॥58॥ ಯಾಕತ್ತೆ ಎನ್ನ ತಂದೆ । ಮಾರ್ತಂಡಳೆನ್ನ 


42 ಜ್ಯೇಷ್ಠಮಾಸ - ಆಷಾಢಮಾಸ 
ಪ್ರಿಯಳೆ । ಲೋಕದ ಮೇಲುಳ್ಳ ಮನುಷ್ಯರಾಪ್ರಾಣವನು । ನೂಕಿ ಕೊಂಡೋಗ್ಟ 
ಯಮ ನಾನು ॥159॥ ತೊಡೆಯ ಮೇಲುಳ್ಳರಸನ್ನ । ಪೊಡವಿಮೇಲಿಟಳು । 
ಪೊಡವಿಮೇಲುಳ್ಳ ಪತಿವ್ರತೆ ಸಾವಿತ್ರಿ । ಪೊಡವೊಟ್ಟು ತನ್ನ ಪಿತನಿಗೆ ॥60॥ 
ಮುತ್ತೆದೆಯಾಗೆಂದು | ಅಂತಕಪುನ್ನರಸೀದ । ಇಂದಿನಾ ವಚನ ಖರೆಯಲ್ಲಿ ಎನುತಾಳೆ 
| ಸೆರಗು ಗಂಟಕ್ಕಿ ನಡೆದಾಳು ॥61/ ತೂಗಿನೋಡಿದಾಳಾಗ । ಮೂಗಿನ ಸ್ವರ 
ಕಾಣದೆ | ಯಾವಾಗ ಹೋಯಿತೋ ಅರಿಯಳೋ ಸತ್ಯನ | ಆಯುಷ್ಯಾವ ತರುವೆ 
ಯಮನಲ್ಲಿ॥62॥ ಖಂಡುಗ ರಾಜ್ಯವನು । ಉಂಡಲಿಗೆ ನೀಯುವೆ | ಪಾಂಡಿತ್ಯವುಳ್ಳ 
ಪುರುಷನ ಪ್ರಾಣವನು । ಕೊಂಡು ಬಂದಿಲ್ಲಿ ಪ್ರಿಯೆಮಾಳ್ಗೆ ॥63॥ ಹರಿಣ ಸಾರಂಗ । 
ಮೃಗ ಕೋಡಂಗ । ನೀವೆಲ್ಲ ಬಂದು ಅರಸನ್ನ ನೋಡಿದರೆ । ನಾನೀಗ ಶಾಪ 
ನಿಮಗೀವೆ ॥64॥ ದೂರ ಹುಲಿ ಮೃಗ । ಸಾರಂಗ ಕೋಡಂಗ । ನೀವೆಲ್ಲ ಬಂದು 
ಅರಸನ್ನ ನೋಡಿದರೆ | ನಾನೀಗ ಶಾಪವ ನಿಮಗೀವೆ ॥65॥ ಎಡದ ಕೈಯಲಿ ಹಣತೆ 
| ಬಲದ ಕೈಲಿ ರಂಗೋಲಿ । ಹಲವು ದೇವಾಲಯ ತಿರುಗಲಾರೆ ಸರ್ವೇಶ । 
ಬಂದೇನು ನಿನ್ನ ಬಳಿಗೆಂದಳು ॥66॥ ಒಪ್ಪೊತ್ತು ಉಣಲಾರೆ । ಇಪ್ಪೊತ್ತು ಮೀಲಾರೆ । 
ಸತ್ಯನಾ ಬಿಟ್ಟು ಇರಲಾರೆ ಸರ್ವೇಶ । ಬಂದೇನು ನಿನ್ನ ಬಳಿಗೆಂದಳು ॥67॥ 
ಒಂದೊತ್ತು ಉಣಲಾರೆ | ಒಂದೆಲೆಯನ್ನಾಕಲಾರೆ । ಗಂಡನಾ ಬಿಟ್ಟು ಇರಲಾರೆ 
ಸರ್ವೇಶ । ಬಂದೇನು ನಿನ್ನ ಬಳಿಗೆಂದಳು 116811 ಹಾಲು ಕೋಯೆಂದರೆ । ಹಾಸಿದಳೆ 
ಮುಂಚೆರಗ । ಹಾಲಿಕ್ತಂದಗಳ ಕೊಡಬೇಕು ನೀವು ಕೊಟ್ಟ | ಬಾಲನಾ ಯಾರಿಗೆ 
ಪಡೆಯಲಿ ॥69॥ ಮೊಸರು ಕೋಯೆಂದಾರೆ | ಹಾಸಿದಳೆ ಮುಂಚೆರಗ । 
ಮೊಸರಿಕ್ಕಂದಗಳ ಕೊಡಬೇಕು ನೀವು ಕೊಟ್ಟ । ಶಿಶುವ ನಾನ್ಯಾರಿಗೆ ಪಡೆಯಲಿ 
1701 ಏರೀರಾಜನ ನೀರಿಲ್ಲದೆ ಬೆಳೆವೋರು । ರಾಯ ನಿಮ್ಮೊಡನೆ ವನವಾಸವಿರುವಾಗ 
| ಬಾಲಾನ ನಾನಾರಿಗೆ ಪಡೆಯಲಿ ॥71॥ ಬೆಟ್ಟದ ರಾಜನ । ಬಿತ್ತೋರೆ ಬೆಳಗೋರೆ । 
ರಾಯ ನಿಮ್ಮೊಡನೆ ವನವಾಸವಿರುವಾಗ । ಶಿಶುವ ನಾನ್ಯಾರಿಗೆ ಪಡೆಯಲಿ ॥72॥ 
ಗಂಡನಿಲ್ಲದ ಬಾಲೆ । ಉಂಡುಟ್ಟು ಇದ್ದರೆ | ನಿಂದು ಕಂಕಣವು ನೆರೆದು ಇಟ್ಟಿದ್ದರೆ । 
ಕಂಡೋರೆಲ್ಲಾ ನಗುವೋರು  ॥73॥ ಅರಸಿನುಳ್ಳೋಳ ಕಂಡಾರೆ । ಅರಶಿನ 
ಹಚ್ಚಿಂಬೋರು । ಅರಸನಿಲ್ಲಾದ ವಿಧವೆಯ ಕಂಡಾರೆ । ಚರಿತಳೆ ಬಾನು ಬಸಿ- 
ಯೆಂಬೋರು ॥74/ ಅತ್ತೆಗು ನಾದ್ದಿಗು । ತೊತ್ತಾಗಿ ನುಡಿದರೆ । ತುತ್ತು ನುಂಗುವಾಗ 


ಜೈೇಷ್ಠಮಾಸ ಶುಕ್ಸಪಕ್ಚ 43 
ಮಿಡುಕುವಳು ತಾ ತನ್ನ ನೆತ್ತಿಲಿ ಹೊತ್ತು ಇಳಿಸೆಂಬೋಳು ॥75॥ ಅತ್ತೆಗು ನಾದ್ದಿಗೂ 
| ತೊತ್ತಾಗಿ ನುಡಿದರೆ | ಕೂಳ ನುಂಗುವಾಗ ಮಿಡುಕೊಳು ತಾ ತನ್ನ । ಬೀದೀಲಿ 
ಹೊತ್ತು ಇಳುವೆಂಬೋರು ॥76॥ ನೀನಾಡಿದ ಮಾತು । ತಪ್ಪೋದು ಹುಸಿಯಲ್ಲ । 
ಮೆಚ್ಚಿದೆನು ಕಾಣೆ ವರ ಬೇಡೆ ಸಾವಿತ್ರಿ | ಸತ್ಯನ ಪ್ರಾಣ ಹೊರತಾಗಿ ॥77॥ 
ಕಂಗಳಿಲ್ಲದ ಅಂದಕ | ಮಾವಂದಿರಿಗೆ | ಕಂಗಳು ನೀವು ಕೊಡಬೇಕು ಸರ್ವೇಶ । 
ರಂಭೆ ತಾ ಕರವ ಮುಗಿದಾಳು ॥78॥ ಪುತ್ರನಿಲ್ಲದ ಪುತ್ರೀಗೆ । ಎನ್ನಯ್ಯಾ । ಪುತ್ರನ್ನ 
ನೀವು ಕೊಡಬೇಕು ಸರ್ವೇಶ । ಮಿತ್ರೆ ತಾ ಕರವ ಮುದಿಗಾಳು ॥79॥ 
ಹೊನ್ನಡಳಿಗೆಯಲಿ । ಹೊಯಿದನೆ ಆಯುಷ್ಯಾವ । ಸಾವಿತ್ರಿ ದೇವಿ ಹಿಡಿಯೆಂದು 
ಯಮರಾಯ । ಹೊನ್ನೋಲೆ ಹರಿಸಿ ಕಿವಿಗಿಟ್ಟ ॥॥80॥ ಬಾಳು ಬಳ್ಳಾಳು । ಏರಿದನೆ 
ರಥಗಳ । ದಾರಿಯನು ತೋರಿದರೆ ಯಮಧರ್ಮ ಬಿಟ್ಟೇನು | ತೋರಿ ನೀ ರಥಕ್ಕೆ 
ಬಳಸೆಂದ್ಳು ॥181॥ ಅಕ್ಕ ಕೇಳಿ ಸಾವಿತ್ರಿ | ನಾ ನಿನಗೆ ಪ್ರಿಯವೆ ಮಾಳ್ಪೆ! ಸೃಷ್ಟಿ ಮೇಲುಳ್ಳ 
ಮನುಷ್ಯರಿಗೆ ದಾರಿಯನು । ನಮಕ ನೀ ತೋರದಿರು ಕಂಡ್ಯ ॥1821 ತಾಯಿ ಕೇಳೆ 
ಸಾವಿತ್ರಿ | ನಾನೀಗ ಪ್ರಿಯ ಮಾಳ್ಪೆ 1 ಭೂಮಿಯ ಮೇಲುಳ್ಳ ಮನುಷ್ಯರಿಗೆ 
ದಾರಿಯನು | ನಮ್ಮತಾಯೀ ನೀ ತೋರದಿರು ಕಂಡ್ಯ ॥83॥ ತಂಗಿ ಕೇಳೆ ಸಾವಿತ್ರಿ । 
ನಾ ನಿನಗೆ ಪ್ರಿಯವ ಮಾಳ್ಪೆ । ಸೃಷ್ಟಿ ಮೇಲುಳ್ಳ ಮನುಜರಿಗೆ ದಾರಿಯನು । ನಮ್ಮ 
ತಂಗಿ ನೀ ತೋರದಿರು ಕಂಡ್ಯ ॥84॥ ಎಡದ ಕೈಯಲಿ ಹಣತೆ । ಬಲದ ಕೈಲಿ 
ಆಯಷ್ಯಾವು । ಸಾವಿತ್ರಿ ದೇವಿ ತರಲಾಗ ಸತ್ಯನು । ತಾನಾಗ ಮೈಯ ಮುರಿದೆದ್ದ 
॥1851 ನಾರಿ ಕೇಳು ಸಾವಿತ್ರಿ | ನಾನಿರುಳು ಕನಸಿನಲಿ । ಯಮನವರು ಬಂದು ಕರವ 
ಪಿಡಿದೆಳೆವಾಗ । ನೀಯೆನ್ನ ಬಿಡಿಸಿಕೊಳುತಿರ್ದೆ ॥186॥ ನಿನ್ನಂತೆ ನಡಿವೋಳು । ನಿನ್ನಂತೆ 
ನುಡಿವೋಳು । ನಿನ್ನೋಲುವ ಮಿಡುಗೆಸೆದ ಬಾಲೆ | ಎನ್ನ ಕರ ಪಿಡಿದು ತರುವೋಳು 
1871 ಇಂದಿನ ಕನಸು ಮತ್ತೆಲ್ಲ ಒಳ್ಳೇದು । ಇನ್ನಿಲ್ಲೀಗ ಇರಲಾರದ ಯಷಿವಳ್ಳಿ । 
ಅಲ್ಲಗ್ಹೋಗೋಣ ನಡಿಯೆಂದಳು ॥88॥ ದೂರದ ಹುಲಿ ಮೃಗ । ಸಾರಂಗ 
ಕೋಡಂಗ । ತಾವೆಲ್ಲ ಬಂದು ಕಳುಹಿಸಿದವು ಸಾವಿತ್ರಿಯ । ಗ್ರಾಮದಾಹಳ್ಳಿವಳಗಾಗಿ 
1891 ಹಂದಿ ಸಾರಂಗ | ಮೃಗ ಕೋಡಂಗ । ತಾವೆಲ್ಲ ಬಂದು ಕಳುಹಿಸಿದವು 
ಸಾವಿತ್ರಿಯ । ಗ್ರಾಮದಾ ಹಳ್ಳಿವಳಗಾಗಿ ॥90॥ ಉತ್ತಮೋತ್ತಮ ತೀರ । ಉತ್ತಮಾ 
ಕುಲಕ್ಷೇತ್ರ । ಸತ್ಯಪ್ಪ ಬಂದು ಗುಡಿ ಕಟ್ಟಿ ಎನುತಾಲೆ । ಹಕ್ಕಿಗಳು ತಾವು ನುಡಿದವು. 


44 ಜ್ಯೇಷ್ಠಮಾಸ - ಆಷಾಢಮಾಸ 
19111 ಅರಗಿಳಿ ನುಡಿದಂತೆ । ತಳಿರು ತೋರಣ ಕಟ್ಟಿ । ಬಾಸಿಂಗ ಕಟ್ಟಿ ಗುಡಿ ಕಟ್ಟಿ 
ಯೇನುತಾಲೆ | ಶೇಷಪತಿ ಬರುವೊಭರವೀಗ ॥92॥ ಮಾನಪ್ಪ ಕಂಗಳಿರ । 
ನೀವೇನೆನುತ್ತೀರಿ | ಮಾನಪನೆಂಬ ಹಿರಿಯ ಮಗನ್ಹೋದ ಸೊಸೆ ಹೋದಳು । 
ನೀವೇನೆನುತ್ತೀರಿ ಬರಿಮಾತು ॥931 ದರ್ಭೆ ಸಮಿತ್ತವನು । ಧರೆಯ ಮೇಲಿರಿಸೀದ 
| ಹೆತ್ತೋರ ಚರಣಕ್ಕೆರಗಿದ ಹಸುಕೂಸನೆ ಕಂಡು | ಇಪ್ಪೋರೆ ಮಗನ ಅಡವೀಲಿ 
॥94॥ ಅರಣ್ಯದಡವೀಲಿ । ನಾನೊಬ್ಬನೇ ಇದ್ದೆ! ನಾನೊಂದು ತೆರವ ಅರಿಯೇನು 
ನೀವು ನಿಮ್ಮ। ಭೂನಾಥ ಸೊಸೆಯ ಬೆಸಗೊಳ್ಳಿ ॥95॥ ಪಾಪ ಹರಿದವು ನಮಗೆ । 
ಯಮಧರ್ಮ ಕಣ್ಣು ತೆರೆದ । ನಿಮ್ಮ ಪಾಪವು ನೆನೆದ ಕಾರಣದಿಂದ । ನಮ್ಮ 
ಕಾರ್ಯಗಳು ಜಯವಾಯಿತು ॥96॥ ಸಾವಿತ್ರಿ ದೇವೀನ । ಸತ್ಯಪ್ಪ ಹರಸೀದ । 
ಹತ್ರದಲ್ಲೇ ಇದು ಹೇಳೋರಿಗೆ ಕೇಳೋರಿಗೆ । ವಿಷ್ಣು ಲೋಕದಲ್ಲಿ ಸುಖವಿತ್ತರು 
9೨7 ಶನಿವಾರದಮಾವಾಸ್ಕೆ । ಹೇಳೋರಿಗೆ ಕೇಳೋರಿಗೆ । ಮುತ್ತೈ ದೆತನ 
ಕೊಡವೊಳು ಸಾ । ವಿತ್ರಿ ದೇವಿ ಸ್ಥಿರವಾಗಿ ॥98/ 


x % % ಖೇ 
ಪತಿಯು ಇಂದು ಯಮಸೂಕ್ತ ಪಠಿಸಬೇಕು - 


ಪರೇಯಿವಾಂಸಮಿತಿ ಷೋಳಶರ್ಚಸ್ಯ ಸೂಕ್ತಸ್ಯ । ವೈವಸತೋ ಯಮಃ | ಯಮಃ, 
ಷಷ್ಯ್ಯಾಃ ಅಂಗಿರಃ ಪಿತ್ರಥರ್ವಭೃಗುಸೋಮಾಃ ಸಪ್ತಮ್ಯಾದಿತಿಸೃಣಾಂ ಪಿತರಃ, 
ದಶಮ್ಯಾದಿತಿಸೃಣಾಂ ಶ್ವಾನೌ । ತ್ರಿಷ್ಟುಪ್‌, ತ್ರಯೋದಶ್ಯಾದಿದ್ದೆಃ ಅಂತ್ಯಾ ಚ 
ಅನುಷ್ಟುಭಃ, ಉಪಾಂತ್ಯಾ ಬೃಹತೀ ॥ ಪರೇಯಿವಾಂಸಂ ಪ್ರವತೋ ಮಹೀರನು 
ಬಹುಭ್ಯಃ ಪಂಥಾಮನುಪಸ್ಟಶಾನಮ್‌। ವೈವಸ್ಟತಂ ಸಂಗಮನಂ ಜನಾನಾಂ 
ಯಮಂ ರಾಜಾನಂ ಹವಿಷಾ ದುವಸ್ಯ ॥ ಯಮೋ ನೋ ಗಾತುಂ ಪ್ರಥಮೋ 
ವಿವೇದ ನೈಷಾ ಗವ್ಯೂತಿರಪಭರ್ತವಾ ಉ ಯುತ್ರಾ ನಃ ಪೂರ್ವೇ ಪಿತರಃ 


ಪರೇಯು ರೇನಾ ಜಜ್ಞಾನಾಃ ಪಥ್ಯಾ೩(ಆ) ಅನು ಸ್ವಾ ಮಾತಲೀ 


i ಸ ತ್ತನಕ್ಕ 45 
ಕವ್ಳರ್ಯಮೋ ಅಂಗಿರೋಭಿರ್ಬೃಹಸ್ಪತಿರೃಕ್ಷಭರ್ವಾವೃಧಾನಃ । ಯಾಶ್ಚ ದೇವಾ 
ವಾವೃಧುರ್ಯೇ ಚ ದೇವಾನ್‌ ತ್ಸ್ಥಾಹಾನ್ಯೇ ಸ್ವಧಯಾನ್ಯೇ ಮದಂತಿ॥ ಇಮಂ 
ಯಮ ಪ್ರಸ್ತರಮಾ ಹಿ ಸೀದಾ5ಂಗಿರೋಭಿ:ಃ ಪಿತೃಭಿಃ ಸಂವಿದಾನಃ। ಆ ತ್ವಾ 
ಮಂತ್ರಾಃ ಕವಿಶಸ್ತಾ ವಹಂತ್ವೇನಾ ರಾಜನ್‌ ಹವಿಷಾ ಮಾದಯಸ್ವ!। ಅಂಗಿರೋ- 
ಭಿರಾ ಗಹಿ ಯಜ್ಞಿಯೇಭಿರ್ಯಮ ವೈರೂಪೈರಿಹ ಮಾದಯಸ್ವ ವಿವಸ್ಥಂತಂ 
ಹುವೇ ಯಃ ಪಿತಾ ತೇಠಸ್ಮಿನ್‌ ಯಜ್ಞೇ ಬರ್ಹಿಷ್ಯಾ ನಿಷದ್ಯ | ಅಂಗಿರಸೋ ನಃ 
ಪಿತರೋ ನವಗ್ವಾಅಥರ್ವಾಣೋ ಭೃಗವಃ ಸೋಮ್ಯಾಸಃ | ತೇಷಾಂ ವಯಂ 
ಸುಮತೌ ಯಜ್ಞಿಯಾನಾಮಪಿ ಭದ್ರೇ ಸೌಮನಸೇ ಸ್ಯಾಮ ॥ ಪ್ರೇಹಿ ಪ್ರೇಹಿ 
ಪಧಿಭಿಃ ಪೂರ್ವೇಭಿರ್ಯತ್ರಾ ನಃ ಪೂರ್ವೇ ಪಿತರಃ ಪರೇಯುಃ । ಉಭಾ 
ರಾಜಾನಾ ಸ್ವರಯಾ ಮದಂತಾ ಯಮಂ ಶಶ್ಯಾಸಿ ವರುಣಂ ಚ ದೇವಮ್‌ ॥ ಸಂ 
ಗೆಚ್ಛಸ್ತ ಪಿತೃಭಿಃ ಸಂ ಯಮೇನೇಷ್ಟಾ ಪೂರ್ತೇನ ಪರಮೇ ವ್ಯೋಮನ್‌। ಹಿತ್ವಾ 
ಯಾವದ್ಯಂ ಪುನರಸ್ತಮೇಹಿ ಸಂ ಗೆಚ್ಛಸ್ವತನ್ವಾಸುವರ್ಚಾಃ॥ ಅಪೇತ ವೀತವಿ ಚ 
ಸರ್ಪತಾತೋಕಸ್ಮಾ ಏತಂ ಪಿತರೋ ಲೋಕಮಕ್ರನ್‌ । ಅಹೋಭಿರದ್ದಿ- 
ರಕ್ತುಭಿರ್ವೃಕ್ತಂ ಯಮೋ ದದಾತ್ಯವಸಾನಮಸ್ಸೈ ॥ ಅತಿದ್ರವ ಸಾರಮೇಯೌ 
ಶಾನೌ ಚತುರಕ್ನೌ ಶಬಲೌ ಸಾಧುನಾ ಪಥಾ । ಅಥಾ ಪಿತ್ಯನ್‌ ತ್ಸುವಿದತ್ರಾಳ 
ಉಪೇಹಿ ಯಮೇನ ಯೇ ಸಧಮಾದಂ ಮದಂತಿ ॥ ಯೌ ತೇ ಶ್ಲಾನೌ ಯಮ 
ರಕ್ಷಿತಾರೌ ಚತುರಕ್ಷೌ ಪಧಿರಕ್ಷಿ ನ್ವಚಕ್ಷಸೌ । ತಾಭ್ಯಾಮೇನಂ ಪರಿ ದೇಹಿ ರಾಜನ್‌ 
ತ್ರೃಸ್ತಿ ಚಾಸ್ಮಾ ಅನಮೀವಂ ಚ ಧೇಹಿ ॥ ಉರೂಣಸಾವಸುತೃಪಾ ಉದುಂಬಲ್‌ 
ಯಮಸ್ಯ ದೂತೌ ಚರತೋ ಜನಾ೪ ಅನು! ತಾವಸ್ಥಭ್ಯಂ ದೃತಯೇ ಸೂರ್ಯಾಯ 
ಪುನಿರ್ದಾತಾಮಸುಮದ್ಯೇಹ ಭದ್ರಮ್‌ ॥ ಯಮಾಯಯ ಸೋಮಂ ಸುನುತ 


46 ಜ್ಯೇಷ್ಠಮಾಸ - ಆಷಾಢಮಾಸ 
ಯಮಾಯ ಜುಹುತಾ ಹವಿ:। ಯಮಂ ಹ ಯಜ್ಞೊ ೀಗಚ್ಛತ್ರಗ್ನಿದೂತೋ 
ಅರಂಕೃತಃ ॥ ಯಮಾಯ ಫೃತವದ್ಧವಿರ್ಜುಹೋತ ಪ್ರ ಚ ತಿಷ್ಠತ। ಸನೋ 
ದೇವೇಷ್ವಾ ಯಮದ್‌ ದೀರ್ಫಮಾಯು: ಪ್ರ ಜೀವಸೇ ॥ ಯಮಾಯ ಮಧು- 
ಮತ್ತಮಂ ರಾಜ್ಯೇ ಹವ್ಯಂ ಜುಹೋತನ । ಇದಂ ನಮ ಖುಸಿಭ್ಯಃ ಪೂರ್ವಜೇಭ್ಯಃ 
ಪೂರ್ವೇಭ್ಯಃ ಪಥಿಕೃದ್ಧ್ಯಃ ॥ ತ್ರಿಕದ್ರುಕೇಭಿಃ ಪತತಿ ಷಳುರ್ವೀರೇಕಮಿದ್‌ ಬೃಹತ್‌ । 


ತ್ರಿಷ್ಟುಬ್‌ ಗಾಯತ್ರೀ ಛಂದಾಂಸಿ ಸರ್ವಾ ತಾ ಯಮ ಆಹಿತಾ ॥ 
ಇವ ಜು ಬು ಬು ಜು 


ಮಹಾಜ್ಯೇಷ್ಠಮೋಗ - ಪೂರ್ಣಿಮಾದಂದು ಜ್ಯೇಷ್ಠಾನಕ್ಷತ್ರದಲ್ಲಿ ಗುರು 
ಮತ್ತು ಚಂದ್ರರು ಇದ್ದು, ರೋಹಿಣೀ ನಕ್ಷತ್ರದಲ್ಲಿ ಸೂರ್ಯನು ಇದ್ದರೆ "ಮಹಾ- 
ಜ್ಯೇಷ್ಟೀ' ಎನ್ನುತ್ತಾರೆ. ಈ ಯೋಗವು 12 ವರುಷಕ್ಕೊಮ್ಮೆ ಬರಬಹುದಾದ 
ಅಪರೂಪದ ಯೋಗ. ಈ ದಿನವೇ ಮನ್ವಾದಿಯೂ ಆಗುವುದರಿಂದ ಮನ್ಹಾದಿ 
ಶ್ರಾದ್ಧವನ್ನು ಮಾಡಬೇಕು. 


ಜ್ಯೇಷ್ಠ 11 ಬಹುಳ ॥। ದ್ವಿತೀಯಾ 


ಶ್ರೀ ರಘುಪತಿತೀರ್ಥರು (ಪಲಿಮಾರು ಮಠ) ಪರಂಪರೆಯಲ್ಲಿ ಹದಿ- 
ನಾರನೆಯವರು. ಇವರು ಆರುಬಾರಿ ಸುಧಾಮಂಗಲ ಮಾಡಿದಂತೆ ಮಠದ ದಾಖಲೆ 
-ಗಳಲ್ಲಿ ಉಲ್ಲೇಖವಿದೆ. ಶ್ರೀವಾದಿರಾಜರ ಕಾಲದ ವಿದ್ವನ್ಮಣಿಯತಿಗಳಲ್ಲಿ ಇವರ 
ಹೆಸರಿಗೂ ಪ್ರಮುಖವಾದ ಸ್ಥಾನವಿದೆ. ಇವರು ಹದಿನೇಳು ವರ್ಷಗಳ ಕಾಲ ಪೀಠ- 
ದಲ್ಲಿದ್ದು ಶಾ.ಶ 1511 (ಕ್ರಿ.ಶ. 1588) ಸರ್ವಧಾರಿ ಸಂವತ್ಸರದ ಜ್ಯೇಷ್ಠ ಬಹುಳ 
ದ್ವಿತೀಯಾ ತಿಥಿಯಂದು ಹರಿದ್ವಾರದಲ್ಲಿ ಹರಿಪದವೈದಿದರು. 


ಶ್ರೀಯೋಗಿಮಾಧವತೀರ್ಥರು (ಮಾಧವತೀರ್ಥ ಮಠ) ಮುಳಬಾಗಿಲು 
ಧೀರಮಾಧವಕರಾಬ್ದೋತ್ಕಂ ಕೃಪಾಶೇಷಪೂರಿತಮ್‌ । ಯೋಗಿಮಾಧವಗುರುಂ 
ವಂದೇ ಸುತಪೋನಿಧಿಗುರುಂ ಸದಾ ॥ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 47 
ಜ್ಯೇಷ್ಠ ॥ ಬಹುಳ ॥ ಚತುರ್ಥಿ 


ಶ್ರೀ ಸ್ಪರ್ಣವರ್ಣತೀರ್ಥರು (ಶ್ರೀಪಾದರಾಜ ಮಠ) - ಶ್ರೀರಂಗ (ಕ್ರಿ.ಶ. 
1400-1430) ವಸುಧಾತಲವಿಖ್ಯಾತಂ ವೈರಾಗ್ಯಾದಿಗುಣಾರ್ಣವಂ | ವೇದ- 
ವೇದಾಂಗಚತುರಂ ಸ್ವರ್ಣವರ್ಣಗುರುಂ ಭಜೇ ॥ 


ಜ್ಯೇಷ್ಠ 11 ಬಹುಳ ॥ ಪಂಚಮಿ 


ಶ್ರೀಸುರೇಶತೀರ್ಥರು (ಪಲಿಮಾರು ಮಠ) ಇವರು ಪರಂಪರೆಯಲ್ಲಿ 
ಹನ್ನೆರಡನೆಯವರು. ಕಾಷ್ಠಮೌನದಂಥ ಕಠಿಣ ತಪಶ್ಚರ್ಯದಲ್ಲಿ ಇವರು ಜೀವನ- 
ವನ್ನು ಕಳೆದರು ಎಂದು ಮಠದ ದಾಖಲೆಯಲ್ಲಿ ಉಲ್ಲೇಖಿಸಲಾಗಿದೆ. ಎರಡು ತಿಂಗಳ 
ಕಾಲಾವಧಿಯ ಪರ್ಯಾಯವನ್ನು ಎರಡು ವರ್ಷ ಕಾಲಾವಧಿಯನ್ನಾಗಿ ಶ್ರೀವಾದಿ- 
ರಾಜರು ಪರಿವರ್ತಿಸಿದಾಗ ಪಲಿಮಾರು ಮಠದಿಂದ ಕ್ರಿ.ಶ. 1522ನೇ ವರ್ಷದಲ್ಲಿ 
ಪ್ರಾರಂಭಿಸಿದಾಗ ಇವರಿದ್ದ ಕಾರಣ ಇವರೇ ಎರಡು ವರ್ಷಗಳ ಪರ್ಯಾಯದ 
ಪ್ರಥಮ ಪೀಠಸ್ಥರಾಗಿದ್ದರು. ಎಂದು ಭಾವಿಸಬಹುದು. ಇವರು ಹೆಚ್ಚಿನ ಕಾಲವನ್ನು 
ತನ್ನ ಹಳ್ಳಿಯ ಮಠದಲ್ಲಿಯೇ ಕಳೆದರು. ಹೀಗೆ ಹದಿನಾರು ವರ್ಷಗಳ ಕಾಲ ಈ 
ಪೀಠವನ್ನಲಂಕರಿಸಿ ಶಾ.ಶ. 1452 (ಕ್ರಿ.ಶ. 1530) ವಿರೋಧಿ ಸಂವತ್ತರದ ಜ್ಯೇಷ್ಠ 
ಬಹುಳ ಪಂಚಮಿಯಂದು ಪಲಿಮಾರಿನ ಮಠದಲ್ಲಿಯೇ ವೃಂದಾವನಸ್ಥರಾದರು. 


ಜ್ಯೇಷ್ಠ॥ ಬಹುಳ ॥ ಏಕಾದಶೀ 


ಯುಧಿಷ್ಠಿರಃ - ಜ್ಯೇಷ್ಠಸ್ಯ ಕೃಷ್ಣಪಕ್ಷೇ ತು ಕಿನ್ನಾಮ್ಮೇಕಾದಶೀ ಭವೇತ್‌ ॥ 
ಶ್ರೋತುಮಿಚ್ಛಾಮಿ ಮಾಹಾತ್ಮ್ಯಂ ತದ್ದದಸ್ವ ಜನಾರ್ದನ ॥1॥। ಯುಧಿಷ್ಠಿರನು 
ಹೇಳಿದನು - ಎಲೈ ಜನಾರ್ದನನೇ! ಜ್ಯೇಷ್ಠಕೃಷ್ಣಪಕ್ಚದ ಏಕಾದಶಿಗೆ ಹೆಸರೇನು? 
ಅದರ ಮಹಿಮೆಯನ್ನು ಕೇಳಲಿಚ್ಛಿಸುತ್ತೇನೆ. ಹೇಳು. ಶ್ರೀಕೃಷ್ಣ; - ಸಾಧು ಪೃಷ್ಟಂ 
ತ್ವಯಾ ರಾಜನ್‌ ಲೋಕಾನಾಂ ಹಿತಕಾಮ್ಯಯಾ । ಬಹುಪುಣ್ಯಪ್ರದಾ ಹ್ಯೇಷಾ 
ಮಹಾಪಾತಕಹಾನಿದಾ ॥2॥ ಶ್ರೀಕೃಷ್ಣನು ಹೇಳಿದನು - ಎಲೈ ದೊರೆಯೇ! ನೀನು 
ಕೇಳಿದುದು ಚೆನ್ನಾಗಿದೆ. ಇದು ಲೋಕಕ್ಕೆ ಬೇಕಾದುದು. ಇದು ಬಹುವಾದ 


ಪುಣ್ಯವನ್ನು ಕೊಡುತ್ತದಲ್ಲದೇ ಮಹಾಪಾಪಗಳನ್ನೂ ನಾಶಮಾಡುತ್ತದೆ. ಅಪರಾ 


48 ಜ್ಯೇಷ್ಠಮಾಸ - ಆಷಾಢಮಾಸ 


ನಾಮ ರಾಜೇಂದ್ರ ಅಪರಾ ಪುತ್ರದಾಯಿನೀ। ಲೋಕೇ ಪ್ರಸಿದ್ಧತಾಂ ಯಾತಿ ಅಪರಾಂ 
ಯಸ್ತು ಸೇವತೇ ॥3॥ ಆ ಜ್ಯೇಷ್ಠಕೃಷ್ಣ ಏಕಾದಶಿಗೆ ಅಪರಾ ಎಂದು ಹೆಸರು. ಈ 
ಅಪರೆಯು ಪುತ್ರರನ್ನು ಕೊಡುತ್ತದೆ. ಈ ಅಪರಾ ಏಕಾದಶೀವ್ರತವನ್ನು 
ಮಾಡಿದವನು ಲೋಕದಲ್ಲಿ ಪ್ರಸಿದ್ಧನಾಗುತ್ತಾನೆ. ಬ್ರಹ್ಮಹತ್ಯಾಭಿಭೂತೋಆಪಿ 
ಗೋತ್ರಹಾ ಭ್ರೂಣಹಾ ತಥಾ । ಪರಾಪವಾದವಾದೀ ಚ ಪರಸ್ತ್ರೀರತಿಕೋಠಪಿ ಚ 
11411 ಅಪರಾಸೇವನಾದ್‌ ರಾಜನ್‌ ವಿಪಾಪ್ಮಾ ಭವತಿ ಧ್ರುವಮ್‌ । ಕೂಟಸಾಕ್ಟ್ಯಂ 
ಕೂಲಮಾನಂ ಕೂಟಾತ್‌ ಕೂಟಂ ಕರೋತಿ ಯಃ ॥5॥ ಕೂಟವೇದಂ ಪಠೇದ್ಯಸ್ತು 
ಕೂಟಶಾಸ್ತ್ರಂ ತಥೈವ ಚ । ಜ್ಯೋತಿಷಾಂ ಗಣಕಃ ಕೂಟಃ ಕೂಟಾಯುರ್ವೇದಕೋ 
ಭಿಷಕ್‌ ॥6॥॥ ಕೂಟಸಾಕ್ಲಿಸಮಾಯುಕ್ತೋ ವಿಜ್ಞೇಯಾ ನರಕೌಕಸಃ | 
ಅಪರಾಸೇವನಾದ್‌ ರಾಜನ್‌ ಪಾಪೈರ್ಮುಕ್ತಾ ಭವಂತಿ ತೇ ॥7॥ ಬ್ರಹಹತ್ಯೆ , 
ಗೋಹತ್ಯೆ, ಭ್ರೂಣಹತ್ಯೆ, ಪರಾಪವಾದದ ಪಾಪ, ಪರಸ್ತ್ರೀ ರತಿಯ ಪಾಪ 
ಇವೆಲ್ಲವೂ ಈ ಅಪರಾ ಏಕಾದಶಿಯ ಸೇವನೆಯಿಂದಾಗಿ ನಾಶವಾಗಿ ಪಾಪವನ್ನು 
ಕಳೆದುಕೊಳ್ಳುತ್ತಾನೆ. ನಿಶ್ಚಯವು. ಸುಳ್ಳು ಸಾಕ್ಷಿ, ಸುಳ್ಳು ಅಳತೆ, ಅನ್ಯಾಯದಿಂದ 
ಮತ್ತೊಂದು ಅನ್ಯಾಯ ಸೃಷ್ಟಿಸುವುದು ಇವೆಲ್ಲವೂ ಪಾಪಗಳು. ಕೂಟವೇದ 
(ಅಥರ್ವಣವೇದದಲ್ಲಿನ ಆಭಿಚಾರಿಕಭಾಗ)ವನ್ನು ಓದುವವನು, ಕೂಟಶಾಸ್ತ್ರ 
(ಚಾಣಕ್ಯನೀತಿಯಂತಹವು)ವನ್ನು ಓದುವವನು, ಜ್ಯೋತಿಷ್ಟನು, ರಸಮರ್ದನ- 
ಗಳನ್ನು ಓದುವ ವೈದ್ಯನು ಸುಳ್ಳುಸಾಕ್ತಿ ಹೇಳುವವನು ಇವರೆಲ್ಲರೂ ನರಕಭಾಗಿ 
-ಗಳಾಗುತ್ತಾರೆ. ಈ ಮೇಲೆ ಹೇಳಿದ ಪಾಪಿಗಳೂ ಕೂಡ ಈ ಅಪರಾ ಏಕಾದಶೀ 
ವ್ರತದಿಂದ ಮುಕ್ತರಾಗುತ್ತಾರೆ. ಕೃತ್ರಿಯಃ ಕ್ಷಾತ್ರಧರ್ಮಂ ಯಸ್ತಕ್ಷಾ ಯುದ್ಧಾತ್‌ 
ಪಲಾಯತೇ | ಸ ಯಾತಿ ನರಕಂ ಘೋರಂ ಸ್ವಾಮಿಧರ್ಮಬಹಿಷ್ಯತಃ 1181 
ಕೃತ್ರಿಯನಾದವನು ಕೃತ್ರಿಯಧರ್ಮವನ್ನು ಗಮನಿಸದೇ ಯುದ್ಧದಿಂದ ಓಡಿ- 
ಹೋದರೆ ಅವನು ಘೋರವಾದ ನರಕವನ್ನು ಹೊಂದುತ್ತಾನೆ. ಭಟನಾದವನು 
ಸ್ವಾಮಿಗೆ ಮಾಡಬೇಕಾದ ಕರ್ತವ್ಯವನ್ನು ಬಿಟ್ಟು ಹಿಂತಿರುಗಿದರೆ ಅವನೂ 
ನರಕಭಾಗಿಯಾಗುತ್ತಾನೆ. ಅಪರಾಸೇವನಾತ್‌ ಸೋಪಿ ಪಾಪಂ ತೃಕ್ವ್ವಾ ದಿವಂ 
ವ್ರಜೇತ್‌ | ವಿದ್ಯಾವಾನ್‌ ಯಃ ಸ್ವಯಂ ಶಿಷ್ಯೋ ಗುರುನಿಂದಾಂ ಕರೋತಿ ಚ ॥19॥ ಸ 
ಮಹಾಪಾತಕೈರ್ಯುಕ್ತೋ ನಿರಯಂ ಯಾತಿ ದಾರುಣಮ್‌ । ಅಪರಾಸೇವನಾ- 


ಜ್ಯೇಷ್ಠಮಾಸ ಕೃಷ್ಣಪ 49 


ತೋತಪಿ ಸದ್ಗತಿಂ ಪ್ರಾಪ್ನುಯಾನ್ನರಃ ॥101 ಅಂತಹ ಕ್ಷತ್ರಿಯನೂ ಭಟನೂ ಈ 
ಅಪರಾ ವ್ರತದ ಆಚರಣೆಯಿಂದ ಸ್ವರ್ಗವನ್ನು ಸೇರುತ್ತಾರೆ. ವಿದ್ಯಾವಂತನಾದವನು 
ತಾನು ಶಿಷ್ಯನಾಗಿದ್ದು ಗುರುವನ್ನು ನಿಂದಿಸಿದರೆ ಅವನು ಮಹಾಪಾಪಿಯಾಗಿ 
ನರಕಭಾಗಿಯಾಗುವನು. ಅವನೂ ಕೂಡ ಈ ಅಪರಾಸೇವನೆಯಿಂದ ಸದ್ಧತಿ- 
ಯನ್ನು ಹೊಂದುತ್ತಾನೆ. ಮಹಿಮಾನಮಪರಾಯಾಃ ಶೃಣು ರಾಜನ್‌ ವದಾ- 
ಮ್ಯಹಮ್‌ । ಮಕರಸ್ಥೇ ರವೌ ಮಾಘೇ ಪ್ರಯಾತೇ ಯತ್ನಲಂ ನೃಣಾಮ್‌ ॥11॥ 
ಕಾಶ್ಯಾಂ ಯತ್ನಾಪ್ಯತೇ ಪುಣ್ಯಂ ಶಿವರಾತ್ರೇರುಪೋಷಣಾತ್‌ । ಗಯಾಪಿಂಡ- 
ಪ್ರದಾನೇನ ಪಿತೃಣಾಂ ತೃಪ್ತಿದೋ ಯಥಾ ॥1211 ಅಪರಾ ಏಕಾದಶಿಯ ಮಹಿಮೆ- 
ಯನ್ನು ಹೇಳುತ್ತೇನೆ ಕೇಳು - ಮಕರಮಾಸ ಮಾಘಮಾಸಗಳೆರಡೂ ಸೇರಿದಾಗ 
ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಯಾವ ಫಲವು ಬರುತ್ತದೆಯೋ ಆ ಫಲವು 
ಅಪರಾವ್ರತದಾಚರಣೆಯಿಂದ ಬರುತ್ತದೆ. ಕಾಶಿಯಲ್ಲಿ ಶಿವರಾತ್ರಿಯ ದಿವಸ 
ಉಪವಾಸ ಮಾಡಿದರೆ ಯಾವ ಪುಣ್ಯವು ಬರುತ್ತದೆಯೋ ಆ ಪುಣ್ಯವು 
ಅಪರಾಸೇವನೆಯಿಂದ ಬರುತ್ತದೆ. ಗಯೆಯಲ್ಲಿ ಪಿಂಡದಾನ ಮಾಡಿದರೆ ಪಿತೃಗಳಿಗೆ 
ತೃಪ್ತಿ ಯುಂಟಾಗಿ ಯಾವ ಪುಣ್ಯಬರುತ್ತದೆಯೋ ಆ ಪುಣ್ಯವು ಅಪರಾಸೇವನೆಯಿಂದ 
ಬರುತ್ತದೆ. ಸಿಂಹಸ್ಥಿತೇ ದೇವಗುರ್‌ ಗೌತಮ್ಯಾಂ ಸ್ನಾತಕೋ ನರಃ । ಯತ್ನಲಂ 
ಸಮವಾಪ್ನೋತಿ ಕೇದಾರದರ್ಶನಾನ್ನರಃ 1131 ಬದರ್ಯಾಶ್ರಮಯಾತ್ರಾಯಂ 
ತತ್ತೀರ್ಥಸೇವನಾದಪಿ | ಯತ್ಸಲಂ ಸಮವಾಪ್ಲೋತಿ ಕುರುಕ್ಷೇತ್ರೇ ರವಿಗ್ರಹೇ 114 
ಗಜಾಶ್ಚ ಹೇಮದಾನೇನ ಯಜ ನಂ ಕೃತ್ವಾ ಸದಕ್ಷಿಣಮ್‌ | ತಾದೃಶಂ ಫಲಮಾಪ್ನೋತಿ 
ಅಪರಾವ್ರತಸೇವನಾತ್‌ ॥1151 ಬೃಹಸ್ಪತಿಯು ಸಿಂಹರಾಶಿಯಲ್ಲಿರುವಾಗ ಗೌತಮೀ 
ನದಿಯಲ್ಲಿ ಸ್ನಾನ ಮಾಡಿದರೆ ಯಾವ ಫಲ ಬರುತ್ತದೆಯೋ ಅದೂ, ಕೇದಾರದಲ್ಲಿ 
ತೀರ್ಥಸ್ನಾನ ಮಾಡಿ ಸ್ವಾಮಿಯ ದರ್ಶನ ಮಾಡಿದರೆ ಯಾವ ಫಲ ಬರುವುದೋ 
ಅದೂ ಬದರ್ಯಾಶ್ರಮದ ಯಾತ್ರೆ ಮಾಡಿ ಅಲ್ಲಿನ ತೀರ್ಥವನ್ನು ಸೇವಿಸಿದರೆ 
ಯಾವ ಫಲವು ಬರುತ್ತದೆಯೋ ಅದೂ, ಸೂರ್ಯಗ್ರಹಣದಲ್ಲಿ ಕುರುಕ್ಷೇತ್ರದಲ್ಲಿ 
ಸ್ನಾನ ಮಾಡಿದರೆ ಯಾವ ಪುಣ್ಯವು ಬರುವುದೋ ಅದೂ, ಆನೆ ಕುದುರೆ 
ಸ್ವರ್ಣದಾನಗಳನ್ನು ಮಾಡಿ ಸಂಪೂರ್ಣವಾದ ದಕ್ಷಿಣೆಯನ್ನು ಕೊಟ್ಟು ಯಾಗ 
ಮಾಡಿದರೆ ಯಾವ ಪುಣ್ಯವು ಬರುತ್ತದೋ ಆ ಪುಣ್ಯವೂ ಈ ಅಪರಾ ಏಕಾದಶಿಯ 


50 ಜ್ಯೇಷ್ಠಮಾಸ - ಆಷಾಢಮಾಸ 


ವ್ರತಾಚರಣೆಯಿಂದ ಬರುತ್ತದೆ. ಪಾಪದ್ರುಮಕುಠಾರೀಯಂ ಪಾಪೇಂಧನದವಾ- 
ನಲಃ । ಪಾಪಾಂಧಕಾರತರಣಿಃ ಪಾಪಸಾರಂಗಕೇಸರೀ ॥161 ಈ ಅಪರಾ ಏಕಾದಶೀ 
ವ್ರತವು ಪಾಪವೆಂಬ ಮರಕ್ಕೆ ಕೊಡಲಿಯು; ಪಾಪವೆಂಬ ಸೌದೆಗೆ ಕಾಳ್ಗಿಚ್ಚು 
ಪಾಪವೆಂಬ ಕತ್ತಲಿಗೆ ಸೂರ್ಯನು. ಪಾಪವೆಂಬ ಜಿಂಕೆಗೆ ಸಿಂಹವು. ಬುದ್ಧುದಾ 
ಇವ ತೋಯೇಷು ಪೂತಿಕಾ ಇವ ಜಂತುಷು । ಜಾಯಂತೇ ಮರಣಾಯೈವ 
ಏಕಾದಶ್ಯಾ ವ್ರತಂ ವಿನಾ ॥17॥ ಏಕಾದಶಿಯ ವ್ರತವನ್ನು ಮಾಡದವರು ನೀರಿನ 
ಮೇಲಿನ ಗುಳ್ಳೆಯಂತೆಯೂ, ಪ್ರಾಣಿಗಳಲ್ಲಿ ಪೂತಿಕೆ (ಕೊಡತಿಯ ಹುಳು) 
ಗಳಂತೆಯೂ ಸಾಯುವುದಕ್ಕೆ ಹುಟ್ಟಿರುತ್ತಾರೆ. ಅಪರಾಂ ಸಮುಪೋಷ್ಯೈವ 
ಪೂಜಯಿತ್ವಾ ತ್ರಿವಿಕ್ರಮಂ । ಸರ್ವಪಾಪವಿನಿರ್ಮುಕ್ತೋ ವಿಷ್ಣುಲೋಕೇ ಮಹೀ- 
ಯತೇ ॥॥181| ಪಠನಾದ್‌ ಶ್ರವಣಾದ್‌ ರಾಜನ್‌ ಗೋಸಹಸ್ರಫಲಂ ಲಭೇತ್‌ ॥119॥ 
ಅಪರಾ ಏಕಾದಶಿಯ ದಿನ ಉಪವಾಸ ಮಾಡಿ ತ್ರಿವಿಕ್ರಮನನ್ನು ಪೂಜಿಸಿದರೆ 
ಪಾಪಗಳೆಲ್ಲವನ್ನೂ ಕಳೆದುಕೊಂಡು ವೈಕುಂಠವನ್ನು ಹೊಂದುತ್ತಾನೆ. ಈ ವ್ರತವನ್ನು 


ಓದುವವನೂ ಕೇಳುವವನೂ ಸಾವಿರಗೋದಾನಗಳ ಫಲವನ್ನು ಹೊಂದುತ್ತಾರೆ. 
ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಶ್ರೀಕೃಷ್ಣಯುಧಿಷ್ಠಿರಸಂವಾದೇ ಜ್ಯೇಷ್ಠಕೃಷ್ಣ ಅಪರೈಕಾದಶೀವರ್ಣನಂ ನಾಮ ದ್ವಿಪಂಚಾ- 
ಶತ್ತಮೋ“5ಧ್ಯಾಯಃ ಸಮಾಪ್ರಃ ॥। ಇಂತು ಶ್ರೀಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದರ ಸಂವಾದದೊಳಗಿನ ಕೃಷ್ಣಯುಧಿಷ್ಠಿರ ಸಂವಾದದಲ್ಲಿ ಜ್ಯೇಷ್ಠಕೃಷ್ಣ- 
ಅಪರೈಕಾದಶಿಯ ವರ್ಣನೆ ಎಂಬ ಐವತ್ತೆರಡನೆಯ ಅಧ್ಯಾಯವು ಮುಗಿದುದು. 


ಜ್ಯೇಷ್ಠ॥॥ ಬಹುಳ ॥ ತ್ರಯೋದಶಿ 
© 


ಶ್ರೀವಿಜಯೀಂದ್ರತೀರ್ಥರು (ರಾಯರ ಮಠ) - ಕುಂಭಕೋಣ । 
ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ । ನಮತಾಂ ಕಲ್ಪತರವೇ 
ಜಯೀಂದ್ರಗುರವೇ ನಮಃ ॥ ""ಚಾತುರ್ಯೆಕಾಕೃತಿರ್ಯಶೃತುರಧಿಕಶತಗ್ರಂಥರತ್ನ- 
ಪ್ರಣೇತಾ ಧೂತಾರಾತಿಪ್ರಬಂಧಸ್ಸುಟವಿದಿತಚತುಃಷಷ್ಠಿವಿದ್ಯಾವಿಶೇಷಃ | ಸೋರಯಂ 
ನಃ ಶ್ರೀಸುರೇಂದ್ರಯತಿವರತನಯೋದದ್ವೈತಶೈವಾಸಹಿಷ್ಣುಃ ಪುಷ್ಪಾತು ಶ್ರೀಜಯೀಂ- 
ದ್ರ ಸ್ತಿಭುವನವಿದಿತಸರ್ವತಂತ್ರಸ್ಥತಂತ್ರಃ ॥'' (ಶ್ರೀಗುರುಗುಣಸ್ತವನ) ಶ್ರೀವಿಜ- 
ಯೀಂದ್ರತೀರ್ಥರ ಮಹಾಮಹಿಮೆಯು ಎಂಥದೆಂಬುದು "ವಿಜಯೀಂದ್ರ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 51 
-ಕರಾಬ್ದೋತ್ಕಸುಧೀಂದ್ರವರಪುತ್ರಕಃ' ಎಂಬ ಶ್ರೀಗುರುಸಾರ್ವಭೌಮರ ವಿಶೇಷಣ 
-ದಿಂದಲೇ ತಿಳಿದು ಬರುತ್ತದೆ. ಶ್ರೀವಿಜಯೀಂದ್ರತೀರ್ಥರು ಶ್ರೀರಾಘವೇಂದ್ರ- 
ಸ್ವಾಮಿಗಳವರಿಗೆ ಆಶ್ರಮಕ್ರಮದಲ್ಲಿ ಮಾತ್ರ ಪರಮಗುರುಗಳಾಗಿರದೇ ವಿದ್ಯಾ- 
ವೈಭವ, ಗ್ರಂಥಕರ್ತೃತ್ವಾದಿಗಳಲ್ಲಿ ತಮ್ಮ ಗುರುಗಳಾದ ಶ್ರೀಸುಧೀಂದ್ರತೀರ್ಥರಿಗೆ 
ಗುರುಗಳಾದುದರಿಂದಲೂ ಪರಮಗುರುಗಳಾಗಿದ್ದಾರೆ. ಆದುದರಿಂದಲೇ ಶ್ರೀ- 
ಪರಿಮಳಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಶ್ರೀಸುಧೀಂದ್ರತೀರ್ಥರನ್ನೂ , ಶ್ರೀ- 
ವಿಜಯೀಂದ್ರತೀರ್ಥರನ್ನೂ ""ಗುರುಪಾದರು'' ಎಂದು ಬಹು ಭಕ್ತಿಯಿಂದ 
ಗೌರವಿಸುವುದಲ್ಲದೇ "ಗುರುಪಾದಕೃತಾಪ್ಯಸ್ತಿ ಟೀಕಾ ತ್ವತ್ಯರ್ಥವಿಸ್ತರಾ' "ವಸ್ತರಸ್ತು 
ಗುರುಪಾದಕೃತನ್ಯಾಯಮೌಕ್ತಿಕಮಾಲಾಯಾಂ ದ್ರಷ್ಟವ್ಯಃ' ಎಂದು ಮುಂತಾಗಿ 
ಗುರುಗಳನ್ನೂ ಪರಮಗುರುಗಳನ್ನೂ ಅತ್ಯಂತ ಆದರಾತಿಶಯ ಪೂರ್ವಕವಾಗಿ 
ಉಲ್ಲೇಖ ಮಾಡುತ್ತಾರೆ. ಶ್ರೀವಿಜಯೀಂದ್ರತೀರ್ಥರು ಶ್ರೀಚಂದ್ರಿಕಾಚಾರ್ಯರ 
ಶಿಷ್ಯಸಂಪುಟದಲ್ಲಿನ ಒಂದು ಅನರ್ಫ್ಯರತ್ನ. ಕರ್ಣಾಟಕಸಾಮ್ರಾಜ್ಯದ ರಾಜಧಾನಿ- 
ಯಾದ ವಿಜಯನಗರದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಶ್ರೀವ್ಯಾಸರಾಜರು 
ರಾಜಗುರುಗಳಾಗಿ ಅಲ್ಲಿ ಒಂದು ದರ್ಶನಶಾಸ್ತ್ರಗಳ ವಿಶ್ವವಿದ್ಯಾಲಯವನ್ನೇ 
ನಡೆಸುತ್ತಿದ್ದರು. ಸಾಕ್ಷಾತ್‌ ವೇದವ್ಯಾಸರೇ ಅವತಾರ ಮಾಡಿದಂತಿದ್ದ ಶ್ರೀವ್ಯಾಸ- 
ಯೋಗಿಗಳು ಭಾರತದ ಎಲ್ಲ ಕಡೆಗೂ ಅನೇಕ ವೇದಾಂತ ವಿದ್ಯಾಪೀಠಗಳನ್ನು 
ಸ್ಥಾಪಿಸಿ ವಿದ್ಯಾಕೇಂದ್ರವಾದ ವಿಜಯನಗರದ ವಿಶ್ವವಿದ್ಯಾನಿಲಯದಲ್ಲಿಹತ್ತುಸಾವಿರ 
ವಿದ್ಯಾರ್ಥಿಗಳಿಗೆ ಊಟ, ವಸತಿ, ಸೌಕರ್ಯ ಮಾಡಿಕೊಟ್ಟು ಶಾಸ್ತ್ರಪಾಠ 
ಹೇಳುತ್ತಲಿದ್ದರು. ತಮ್ಮಲ್ಲಿ ಓದುವ ಅತ್ಯಂತ ಮೇಧಾಶಾಲಿಗಳಾದ ಕೆಲವರು ವಿರಕ್ತ 
ವಿದ್ಯಾರ್ಥಿಗಳಿಗೆ ಅವರು ಪರಮಹಂಸಾಶ್ರಮ ಕೊಟ್ಟು ಕೇಶವ, ನಾರಾಯಣ, 
ಮಾಧವ, ಗೋವಿಂದ, ವಿಷ್ಣು ಮುಂತಾಗಿ ಇಪ್ಪತ್ತುನಾಲ್ಕು ದೇವರ ಹೆಸರನ್ನಿಟ್ಟು 
ಸುಧಾನ್ಯಾಯಾಮೃತ, ಚಂದ್ರಿಕಾದಿ ಗ್ರಂಥಗಳನ್ನು ನಿತ್ಯನಿರಂತರವೂ ಪಾಠ 
ಹೇಳುತ್ತಿದ್ದರು. ಕೇಶವಾದಿ ಚತುರ್ವಿಂಶತಿ ಪರಮಹಂಸಶಿಷ್ಯರಲ್ಲಿ ಐದನೆಯ- 
ವರಾದ ಶ್ರೀವಿಷ್ಣುತೀರ್ಥರೇ ಶ್ರೀವಿಜಯೀಂದ್ರತೀರ್ಥರು. ಇದರಂತೆ ಪುರಂದರ- 
ದಾಸರೂ, ಕನಕದಾಸರೂ, ಕುಮಾರವ್ಯಾಸ, ವಲ್ಲಭಾಚಾರ್ಯರೂ, ನಾರಾ- 
ಯಣಯೋಗಿ ಮುಂತಾದ ಜ್ಞಾನಯೋಗಿ, ಭಕ್ತಿಯೋಗಿ ಮುಂತಾದ ರಸ- 


52 ಜ್ಯೇಷ್ಠಮಾಸ - ಆಷಾಢಮಾಸ 
ಯೋಗಿಗಳೂ ಆ ಸೌರವಲಯದ ಬೆಳಕಿನಲ್ಲಿ ಬೆಳಗುತ್ತಿದ್ದರು. ವಿಷ್ಣುತೀರ್ಥರ 
ಪೂರ್ವಾಶ್ರಮದ ಹೆಸರು ವಿಟ್ಕಲಾಚಾರ್ಯರು. ಇವರು ಶ್ರೀವ್ಯಾಸರಾಜರ 
ಅನುಗ್ರಹದಿಂದ ವೃದ್ಧ ತಂದೆ ತಾಯಿಗಳಿಗೆ ಪುತ್ರರಾಗಿ ಅವತರಿಸಿದ್ದು ಶ್ರೀವ್ಯಾಸ- 
ಯೋಗಿಗಳ ಅನುಗ್ರಹದಿಂದ ಚಂದ್ರಮನಂತೆ ದಿನೇ ದಿನೇ ವೃದ್ಧಿಗೊಳ್ಳಹತ್ತಿದರು. 
ಬಾಲ್ಯದಲ್ಲಿ ಚತುರಬಾಲಕ ವಿಟ್ಕಲನ ವಿಲಕ್ಷಣವಾದ ಬುದ್ದಿ -ತೀಕ್ಷ್ಯತೆ, ವಾಕ್ಷಟುತ್ವ, 
ಸರಣಶಕ್ತಿಗಳನ್ನು ಕಂಡು ಅವರ ತಂದೆ-ತಾಯಿಗಳು ಆ ಮಗುವಿಗೆ ಉಪ- 
ನಯನಮಾಡಿ ಮೊದಲೇ ಶ್ರೀವ್ಯಾಸರಾಜರಿಗೆ ವಚನವಿದ್ದಂತೆ ವಿಟ್ನಲನನ್ನು ಅವರಿಗೆ 
ಒಪ್ಪಿಸಿಕೊಟ್ಟರು. ವಿಟ್ಠಲನು ವಿಜಯನಗರದ ಶ್ರೀವ್ಯಾಸರಾಜರ ವಿದ್ಯಾಪೀಠದಲ್ಲಿ 
ಅವರ ವಿಶೇಷತರಬೇತಿಯಲ್ಲಿ ವಿದ್ಯೆಯನ್ನು ಅಭ್ಯಸಿಸುತ್ತಿದ್ದವು. ಸರ್ವಂಕಷ- 
ಪ್ರತಿಭಾಶಾಲಿಯಾದ ವಿಟ್ಕಲನ ಇತರಾಸಾಧಾರಣಮೇಧಾವೈದ್ಯುಷ್ಯಗಳನ್ನು ಕಂಡು 
ಚಕಿತರಾದ ಚಂದ್ರಿಕಾಚಾರ್ಯರು ಅವರನ್ನು ಮಹಾಸಂಸ್ಥಾನಾಧಿಪತಿಗಳನ್ನಾಗಿ 
ಮಾಡಲು ಬಯಸಿ ಅವರಿಗೆ ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸ- 
ಶಾಸ್ತ್ರಗಳನ್ನು ಪಾಠಹೇಳಿ, ಚತುಃಷಷ್ಠಿಕಲೆಗಳನ್ನು ಉಪದೇಶಿಸಿ ವಿದೃತ್ತಲ್ಲಜರನ್ನಾಗಿ 
ಮಾಡಿದರು. ಇದೇ ವೇಳೆಗೆ ಶ್ರೀಮದಾಚಾರ್ಯ ಸಂಸ್ಥಾನದ ಶ್ರೀವಿಬುಧೇಂದ್ರ- 
ತೀರ್ಥಪರಂಪರೆಯ ಶ್ರೀಸುರೇಂದ್ರತೀರ್ಥ ಶ್ರೀಪಾದಂಗಳವರು ಸಾಮ್ರಾಟ್‌ 
ಕೃಷ್ಣದೇವರಾಯನ ಆಹ್ವಾನದ ಪ್ರಕಾರ ಅಲ್ಲಿಗೆ ಬಂದು ವಿದ್ಯಾಪೀಠದ ಕುಲ- 
ಪತಿಗಳೂ, ರಾಜಗುರುಗಳೂ ತಮ್ಮ ಪೂರ್ವಾಶ್ರಮಬಂಧುಗಳೂ ಆದ 
ಚಂದ್ರಿಕಾಚಾರ್ಯರ ಜೊತೆಗೆ ಕೆಲದಿನ ವಾಸವಾಗಿದ್ದರು. ಶ್ರೀಸುರೇಂದ್ರತೀರ್ಥರಿಗೆ 
ಶ್ರೀವ್ಯಾಸರಾಜರ ವಿಶ್ವವಿದ್ಯಾಲಯದ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಅಸಾಧಾರಣ- 
ವಾದ ಕೌಶಲ್ಯ, ಅಪರೂಪವಾದ ನಿರೂಪಣಶಕ್ತಿ, ವಿಲಕ್ಷಣವರ್ಚಸ್ಸು ಮೊದ- 
ಲಾದ ಗುಣಗಳಿಂದ ವಿಷ್ಣುತೀರ್ಥರು ಒಳ್ಳೇ ಸಹಣೀಯ ವ್ಯಕ್ತಿ ಎನಿಸಿತು. 
ಅವರು ತಮ್ಮ ಶಿಷ್ಯರಾಗಬೇಕೆಂಬ ಬಯಕೆ ಸುರೇಂದ್ರತೀರ್ಥರಲ್ಲಿ ಒಡಮೂಡಿತು. 
ತಮ್ಮ ಆಶಯವನ್ನು ವ್ಯಾಸರಾಜರಲ್ಲಿ ಬೇರೆ ಬೇರೆ ವಿಧಗಳಿಂದ ನಿರೂಪಿಸಿದಾಗ 
ಶ್ರೀವ್ಯಾಸರಾಜರು ಬಹಳ ಸಂತೋಷದಿಂದ ಅದಕ್ಕಾಗಿಯೇ ತಯಾರಾಗಿದ್ದ 
ಎಷ್ಟುತೀರ್ಥರನ್ನು ಸುರೇಂದ್ರತೀರ್ಥರಿಗೆ ಅರ್ಪಿಸಿ ಮಹೋಪಕಾರ ಮಾಡಿದರು. 
ಶ್ರೀಸುರೇಂದ್ರತೀರ್ಥರು ವಿಷ್ಠುತೀರ್ಥರನ್ನು ಆನಂದದಿಂದ ಸ್ವೀಕರಿಸಿ, ದಂಡಪಲ್ಲಟ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 53 
ಮಾಡಿಸಿ, ಮಂತ್ರ - ಮುದ್ರಾಧಾರಣೆ ಗುರೂಪದೇಶಾದಿಗಳಿಂದ ತಮ್ಮ 
ಶಿಷ್ಯರನ್ನಾಗಿ ಮಾಡಿಕೊಂಡು 'ಶ್ರೀವಿಜಯೀಂದ್ರತೀರ್ಥ'ರೆಂಬ ನಾಮಕರಣ- 
ಪೂರ್ವಕ ಶ್ರೀಸರ್ವಜ್ಞಫೀಠದಲ್ಲಿ ಮಂಡಿಸಿ ಸಾಮ್ರಾಜ್ಯಾಭಿಷೇಕ ಮಾಡಿದರು. 
ಶ್ರೀವಿಜಯೀಂದ್ರರು ತಮ್ಮ ಹೆಸರಿಗೆ ತಕ್ಕಂತೆ ದೇಶ-ವಿದೇಶಗಳಲ್ಲೆಲ್ಲ ಸಂಚಾರ 
ಮಾಡಿ ವಾದವಿಜಯ ಚ ತಮ್ಮ 'ಎಜಯೀಂದ್ರ' ಎಂಬ ಹೆಸರನ್ನು ಸಾರ್ಥಕ- 
ಗೊಳಿಸಿದರು. 


ಅವರು 104 ಶಾಸ್ತ್ರೀಯಉದ್‌ಗ್ರಂಥಗಳನ್ನು ಬರೆದಿದ್ದಾರೆ. ಆದರೆ ಈಗ ಸದ್ಯ 
60-70 ಗ್ರಂಥಗಳು ಮಾತ್ರ ಉಪಲಬ್ಬವಿವೆ. ಅವುಗಳ ಮೇಲೆ ವಿಚಾರ ಮಾಡಿ- 
ದರೂ ಶ್ರೀವಿಜಯೀಂದ್ರತೀರ್ಥರ ವಾಕ್ಯಾರ್ಥಕ್ರಮ, ವಾದಿನಿಗ್ರಹಣವಿಕ್ರಮ, 
ಪ್ರತಿವಾದಿಗಳ ಗ್ರಂಥಗಳನ್ನು ಪ್ರತ್ಯಕ್ಷರ ಖಂಡಿಸುವ ಪಾಂಡಿತ್ಯಪ್ರಕಾರ ಪರಾ- 
ಕ್ರಮಗಳು ಹೇಗಿದ್ದವೆಂಬುದರ ಕಲ್ಪನ ವಿದ್ವಾಂಸ ಸರಿಗೆ ಮಾತ್ರ ಸಾಧ್ಯ 


ಜ್ಯೇಷ್ಠ 11 ಬಹುಳ ॥ ಅಮಾವಾಸ್ಯೆ 
© 


ಮಣ್ಣೆತ್ತಿನ ಅಮಾವಾಸ್ಯೆ 
ಮೃಣ್ಣಯ ವೃಷಭಪೂಜಾವಿಧಾನ 


ಚಾತುರ್ಮಾಸ ವ್ರತವು ನಿರ್ವಿಘ್ನವಾಗಿ ನೆರವೇರುವುದಕ್ಕಾಗಿ ಜ್ಯೇಷ್ಠಮಾಸದ 
ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿವಸ ಮಣ್ಣಿನಲ್ಲಿ ಮಾಡಿದ ಎತ್ತಿನ ಪೂಜೆಯನ್ನು 
ಆಚರಿಸುತ್ತಾರೆ. ಎರಡು ವೃಷಭಗಳನ್ನು ಮಣ್ಣಿನಲ್ಲಿ ತಯಾರಿಸಬೇಕು. ಕ್ರಮ- 
ಪ್ರಕಾರವಾಗಿ ನಂದಿಯನ್ನು ಅಂತರ್ಯಾಮಿಯಾದ ವೃಷಭರೂಪಿಯಾದ 
ಪರಮಾತ್ಮನನ್ನು ಆವಾಹನೆ ಮಾಡಬೇಕು. ಚಾತುರ್ಮಾಸ್ಯ ಕಾಲದಲ್ಲಿ ಎತ್ತುಗಳಿಗೆ 
ವಿಶ್ರಾಂತಿಯನ್ನು ಕೊಡಬೇಕಾದ್ದರಿಂದ, ಇಷ್ಟು ದಿವಸ ಹೊಲವನ್ನು ಉತ್ತಿ ದುಡಿಸಿ- 
ಕೊಂಡಿದ್ದಕ್ಕೆ ಕೃತಜ್ಞತಾಪೂರ್ವಕವಾಗಿ ಈ ವೃಷಭಪೂಜಾ ವಿಧಾನವು ಪ್ರಾಪ್ತವಾಗಿದೆ. 
ಪ್ರತ್ಯಕ್ಷವಾಗಿ ಎತ್ತುಗಳನ್ನು ಪೂಜಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ಇಂದು ಅದು 
ಸಾಧ್ಯವಾಗುತ್ತಿಲ್ಲವಾದ್ದರಿಂದ ಮೃಣ್ಮಯವೃಷಭಪೂಜೆಯನ್ನು ಆಚರಿಸಬೇಕು. ಮನೆ- 


54 ಜ್ಯೇಷ್ಠಮಾಸ - ಆಷಾಢಮಾಸ 
ಯಲ್ಲಿ ದೇವರ ಪೂಜೆಯಾದ ಮೇಲೆ ಮೃಣ್ಮಯವಾದ ವೃಷಭವನ್ನು ಪೂಜೆಮಾಡಿ 
ಅನಂತರ ಎಲ್ಲಿ ಎತ್ತುಗಳಿರುತ್ತವೋ ಅಲ್ಲಿಗೆ ಹೋಗಿ ಅವುಗಳಿಗೆ ಹುಲ್ಲು, ನೀರು, 
ಹಣ್ಣುಗಳನ್ನು ಭಗವಂತನಿಗೆ ನಿವೇದಿಸಿ ಸಮರ್ಪಣೆ ಮಾಡಬೇಕು. ಅನಂತರವೇ 
ನಾವು ಊಟವನ್ನು ಮಾಡಬೇಕು. ವೃಷಭವು ಶಿವನ ವಾಹನವಾದ್ದರಿಂದ ನಂದಿ- 
ಯೆಂದೇ ಕರೆಯುತ್ತಾರೆ, ಆದ್ದರಿಂದ ಆ ಶಿವನ ವಾಹನವಾದ ನಂದಿಯನ್ನು ಅನು- 
ಸಂಧಾನ ಮಾಡಿ ಪೂಜಿಸುವುದು ಉತ್ತಮವಾಗಿದೆ. ಹಸುವು ನಮಗೆ ಹೇಗೆ ತಾಯಿ 
ಸ್ಥಾನದಲ್ಲಿದೆಯೋ ಹಾಗೆ ಎತ್ತು ನಮಗೆ ತಂದೆ ಸ್ಥಾನದಲ್ಲಿದೆ. ಹಸು ಮತ್ತು 
ಎತ್ತುಗಳನ್ನು ಗೌರವಭಾವದಿಂದಲೇ ಕಾಣಬೇಕು. ಗೋ ಪೂಜೆಯನ್ನು ನಿತ್ಯ 
ಮಾಡುತ್ತೇವೆ. ವೃಷಭಪೂಜೆಯನ್ನು ವರ್ಷದಲ್ಲಿ ಒಮ್ಮೆಯಾದರೂ ಕೂಡ 
ಭಕ್ತಿಯಿಂದ ಆಚರಿಸಬೇಕು. ಇದರಿಂದ ನಾವು ಸಸ್ಯಗಳನ್ನು ನೀಡಿದ ಎತ್ತುಗಳ 
ವಿಷಯದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದಂತಾಗುತ್ತದೆ. ಕುಚ್ಚಿದ ಕಡುಬು, ಹುರುಳಿಯ 
ಉಸುಳಿ ಇಂದಿನ ನೈವೇದ್ಯದ ವಿಶೇಷ, ಇದನ್ನು ಮಾಡಿ ಭಗವಂತನಿಗೆ ಸಮರ್ಪಿಸಿ 
ನಂದಿಗೂ ಕೂಡ ಸಮರ್ಪಣೆ ಮಾಡಬೇಕು. ಅನಂತರ ಗೋಗ್ರಾಸವನ್ನು ನೀಡಿ 
ಎತ್ತುಗಳಿಗೂ ಕೂಡ ತಿನ್ನಿಸಬೇಕು. ಸಂಪ್ರದಾಯದ ಮನೆಗಳಲ್ಲಿ ಮಣ್ಣೆತ್ತಿನ ಅಮಾ- 
ವಾಸ್ಯೆಯನ್ನು ಬಿಡದೆ ಅನುಸರಿಸುತ್ತಿದ್ದಾರೆ. ನಾವೂ ಸಹ ಶ್ರದ್ಧಾಭಕ್ತಿಗಳಿಂದ ಮಣ್ಣೆತ್ತಿನ 
ಅಮಾವಾಸ್ಯೆಯನ್ನು ಮಾಡಿ ವೃಷಭಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಧನ್ಯರಾಗೋಣ. 


ಮ್ಹಣ್ಣಯ ವೃಷಭಪೂಜಾವಿಧಾನಃ 


ಎರಡು ಬಾರಿ ಆಚಮನ ಮಾಡಿ ಪ್ರಾಣಾಯಾಮ ಮಾಡಿ ದೇಶಕಾಲಗಳನ್ನು 
ಹೇಳಿ ಹೀಗೆ ಸಂಕಲ್ಪ ಮಾಡಿರಿ. ಮಮ ಸಹಕುಟುಂಬಸ್ಯ ಕ್ಷೇಮ-ಸ್ಟೈರ್ಯ-ವೀರ್ಯ 
-ವಿಜಯ-ಅಭಯ -ಆಯುರಾರೋಗ್ಯ-ಐಶ್ವರ್ಯಾಧಭ್ಯುದಯಾರ್ಥಂ ಜ್ಯೇಷ್ಠಾ 
ಮಾವಾಸ್ಯಾಂ ಪ್ರತಿವಾರ್ಷಿಕಂ ಕುಲಾಚಾರತ್ವೇನ ವಿಹಿತಂ ಸಸ್ಯಾಭಿವೃದ್ದ್ಯರ್ಥಂ 
ಈತಿಬಾಧವಿನಾಶ-ಸುವೃಷ್ಟಾ ತದಿಪ್ರಾಪ್ಯಾ ಧನಧಾನ್ಯ ಸಮೃದ್ಧ್ಯರ್ಥಂ ವೃಷಭಾ- 
ನುಗ್ರಹಸಿದ್ಧರ್ಥಂ ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನರಸಿಂಹಪ್ರೇರಣಯಾ ಶ್ರೀಲಕ್ಷ್ಮೀನರಸಿಂಹ 
ಪ್ರೀತ್ಯರ್ಥಂ ಮೃಣ್ಮಯವೃಷಭಪೂಜಾಂ ಕರಿಷ್ಯೇ 1 ಹರಿನಿರ್ಮಾಲ್ಯಗಳನ್ನು 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 55 
ತೀರ್ಥಾದಿಗಳನ್ನು ಸಂಗ್ರಹ ಮಾಡಿಕೊಂಡು ವೃಷಭಪೂಜೆಯನ್ನು ಮಾಡಬೇಕು. 
ಮಣ್ಣಿನ ಮೂರ್ತಿಯಲ್ಲಿ ತತ್ಸನ್ಯಾಸ ಮಾಶೃಕಾನ್ಯಾಸ ಅಷ್ಠಾಕ್ಷರ ಪಂಚಾಕ್ಷರ 
ಮಂತ್ರಗಳಿಂದ ಆವಾಹನೆ ಮಾಡಿ ಮುಂದಿನ ಮಂತ್ರದಿಂದ ಷೋಡಶೋಪಚಾರಪೂಜೆ 
ಮಾಡಬೇಕು. 
ಷೋಡಶೋಪಚಾರ ಪೂಜೆ 

ಧರ್ಮಸ್ತ್ವಂ ವೃಷರೂಪೇಣ ಜಗದಾನಂದಕಾರಕ । 
ಅಷ್ಟಮೂರ್ತೆರಧಿಷ್ಠಾನಂ ಅತಃ ಪಾಹಿ ಸನಾತನ ॥ 
ಜುಷಭಂ ಮಾ ಸಮಾನಾನಾಂ ಸಪತ್ನಾನಾಂ ವಿಷಾಸಹಿಮ್‌ । ಹಂತಾರಂ 
ಶತ್ರೂಣಾಂ ಕೃಧಿ ವಿರಾಜಂ ಗೋಪತಿಂ ಗವಾಮ್‌ ॥ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ 
ಅಹಮಸ್ಸಿ ಸಪತ್ನಹೇಂದ್ರ ಇವಾರಿಷ್ಟೋ ಅಕ್ಷತಃ। ಅಧಃ ಸಪತ್ನಾ ಮೇ ಪದೋರಿಮೇ 
ಸರ್ವೇ ಅಭಿಷ್ಠಿತಾ || 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: | ಆವಾಹಯಾಮಿ ಅವಾಹನಂ ಸಮರ್ಪಯಾಮಿ ॥ 
ಅತ್ರೈವ ವೋಠಪಿ ನಹ್ಯಾಮ್ಯುಭೇ ಆರ್ತೀ ಇವಜ್ಯಯಾ I ವಾಚಸ್ಪತ್ರೇ ನಿ ಷೇಧೇ- 
ಮಾನ್‌ ಯಥಾ ಮದಧರಂ ವದಾನ್‌ ॥ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಅರ್ಫ್ಯಂ ಸಮರ್ಪಯಾಮಿ ॥ 
ಅಭಿಭೂರಹಮಾಗಮಂ ವಿಶ್ವಕರ್ಮೇಣ ಧಾಮ್ನಾ! ಆ ವಶ್ಚಿತ್ತಮಾ ವೋವ್ರತಮಾ 


ವೋಕಹಂ ಸಮಿತಿಂ ದದೇ॥ 


56 ಜ್ಯೇಷ್ಠಮಾಸ - ಆಷಾಢಮಾಸ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 


ನಮ: । ಪಾದ್ಯಂ ಸಮರ್ಪಯಾಮಿ ॥ 
ಯೋಗಕ್ಷೇಮಂ ವ ಆದಾಯಾತಹಂ ಭೂಯಾಸಮುತ್ತಮ ಆ ವೋ ಮೂರ್ಧಾನ 
ಮಕ್ರಮೀಮ್‌ । ಅಧಸ್ಪದಾನ್ಮ ಉದ್ದದತ ಮಂಡೂಕಾಇವೋದಕಾನ್ಮಂಡೂಕಾ 
ಉದಕಾದಿವ ॥ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: | ಆಚಮನಂ ಸಮರ್ಪಯಾಮಿ ॥ 
ಮಯೋಭಾರ್ವಾತೋ ಅಭಿ ವಾತೂಸ್ರಾ ಊರ್ಜಸ್ಪತೀರೋಷಧೀರಾ 
ರಿಶನ್ತಾ ಮ್‌। ಪೀವಸ್ಟತೀರ್ಜೀವಧನ್ಯಾಃ ಪಿಬಂತ್ಲವಸಾಯ ಪದ್ದತೇ ರುದ್ರ ಮೃಳ ॥ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಮಧುಪರ್ಕಂ ಸಮರ್ಪಯಾಮಿ ॥ 
ಯಾಃ ಸರೂಪಾ ವಿರೂಪಾ ಏಕರೂಪಾ ಯಾಸಾಮಸ್ನಿರಿಷ್ಟ್ಯಾ ನಾಮಾನಿ ವೇದ । 
ಯಾ ಅಂಗಿರಸಸ್ತಪಸೇಹ ಚಕ್ರುಸ್ತಾಭ್ಯಃ ಪರ್ಜನ್ಯ ಮಹಿ ಶರ್ಮ ಯಚ್ಚ! 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಪುನರಾಚಮನಮ್‌ ಸಮರ್ಪಯಾಮಿ ॥ 
ಯಾ ದೇವೇಷು ತನ್ವ(ಅ) ೧ ಮೈರಯಂತ ಯಾಸಾಂ ಸೋಮಾ ವಿಶ್ವಾರೂಪಾಣಿ 
ವೇದ। ತಾ ಅಸ್ಕಭ್ಯಂ ಪಯಸಾ ಪಿನ್ನಮಾನಾ: ಪ್ರಜಾವತೀರಿಂದ ಗೋಷ್ಠೇ ರಿರೀಹಿ 


ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಸ್ನಾನಂ ಸಮರ್ಪಯಾಮಿ ॥ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 57 
ಪ್ರಜಾಪತಿರ್ಮಹ್ಯಮೇತಾ ರರಾಣೋ ವಿಶ್ವೇರ್ದೇವಃ ಪಿತೃಭಿಃ ಸಂವಿದಾನ: । 
ಶಿವಾಃ ಸತೀರುಪ ನೋ ಗೋಷ್ಠಮಾಕಸ್ತಾಸಾಂ ವಯಂ ಪ್ರಜಯಾ ಸಂ ಸದೇಮ ॥ 
ವೃಷ ಭಾಂತರ್ಗತ ಉಮಾಪ ಪತ್ಯ ಂತರ್ಗತ ಪ್ರ ಣಸ್ಥ ಶ್ರೀಲಕ್ಷ್ಮಿ £€ನರಸಿಂ ಹಾಯ 
ನಮ: । ವಸ್ತ್ರಂ ಸಮರ್ಪಯಾಮಿ ॥ 
ಆ ಗಾವೋ ಅಗ್ಗನ್ನುತ ಭದ್ರಮಕ್ರನ್‌ ತ್ಲೀದಂತು ಗೋಷ್ಠೇಃ ರಣಯಂತ್ವಸ್ಟೇ | 
ಪ್ರಜಾವತೀಃ ಪುರುರೂಪಾ ಇಹ ಸ್ಕುರಿಂದ್ರಾಯ ಪೂರ್ವೀಃ ರುಷಸೋ ದುಹಾನಾಃ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಉಪವೀತಂ ಸಚ Wu 
ಇಂದ್ರೋ ಯಜ್ಜನೇ ಪೃಣತೇ ಚ ಶಿಕ್ಚತ್ಯುಪೇದ್‌ ದದಾತಿ ನ ಸ್ವಂ ಮುಷಾಯತಿ । 
ಭೂಯೋಭೂಯೋ ರಯಿಮಿದಸ್ಯ ವರ್ಧಯನ್ನಭಿನ್ನೇ ಖಲ್ಕೇ ನಿ ದಧಾತಿ 
ದೇವಯಮ್‌ ॥ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಗಂಧಾಂ ಸಮರ್ಪಯಾಮಿ ॥ 
ನ ತಾ ನಶಂತಿ ನ ದಭಾತಿ ತಸ್ಕರೋ ನಾಸಾಮಾಮಿತ್ರೋ ವ್ಯಥಿರಾ ದಧರ್ಷತಿ I 
ದೇವಾಶ್ಚಯಾಭಿರ್ಯಜತೇ ದದಾತಿ ಚ ಜ್ಯೋಗಿತ್‌ ತಾಭಿಃ ಸಚತೇ ಗೋಪತಿಃ ಸಹ ॥ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಅಕ್ಷತಾನ್‌ ಸಮರ್ಪಯಾಮಿ ॥ 
ನತ ಅರ್ವಾ ರೇಣುಕಕಾಟೋ ಅಶ್ನುತೇ ನ ಸಂಸ್ಕ ತತ್ರ ಮುಪಯಂತಿ ತಾ ಅಭಿ। 


ಉರುಗಾಯಮಭಯಂ ತಸ್ಯ ತಾ ಅನು ಗಾವೋ ಮರ್ತಸ್ಯ ವಿ ಚರಂತಿ ತಿ ಯಜ್ವನಃ || 


58 ಜ್ಯೇಷ್ಠಮಾಸ - ಆಷಾಢಮಾಸ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮಿ £ನರಸಿಂಹಾಯ 


ನಮ: । ಆಭರಣಾನಿ ಸಮರ್ಪಯಾಮಿ ॥ 
ಗಾವೋ ಭಗೋಗಾವ ಇಂದ್ರೋ ಮೇ ಅಚ್ಚಾನ್‌ ಗಾವಃ ಸೋಮಸ್ಯ ಪ್ರಥಮಸ್ಯ 
ಭಕ್ಷ। ಇಮಾ ಯಾ ಗಾವಃ ಸ ಜನಾಸ ಇಂದ್ರ ಇಚ್ಛಾಮೀದ್ದೃದಾ ಮನಸಾ 
ಚಿದಿಂದ್ರಮ್‌ | 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ತುಳಸೀಪುಷಾಣಿ ಸಮರ್ಪಯಾಮಿ ॥ 
ಯೂಯಂ ಗಾವೋ ಮೇದಯಥಾ ಕೃಶಂ ಚಿದಶ್ರೀರಂ ಚಿತ್‌ ಕೃಣುಥಾ 
ಸುಪ್ರತೀಕಮ್‌ । ಭದ್ರಂ ಗೃಹಂ ಕೃಣುಥ ಭದ್ರವಾಚೋ ಬೃಹದ್‌ ವೋ ವಯ 
ಉಚ್ಯತೇ ಸಭಾಸು ॥ ಪ್ರಜಾವತೀಃ ಸೂಯವಸಂ ರಿಶಂತೀಃ ಶುದ್ಧಾ ಅಪಃ 
ಸುಪ್ರಪಾ ಣೇ ಪಿಬಂತೀಃ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾ ಣಸ್ಥ ಶ್ರೀಲಕ್ಷಿ £ನರಸಿಂಹಾಯ 
ನಮ: । ಧೂಪಮಾಘ್ರಾಪಯಾಮಿ ॥ 
ಮಾ ವಃ ಸ್ತೇನ ಈಶತ ಮಾಘಶಂಸಃ ಪರಿ ವೋ ಹೇತೀ ರುದ್ರಸ್ಯ ವೃಜ್ಯಾಃ। 
ಉಪೇದಮುಪಪರ್ಚನ ಮಾಸು ಗೋಷೂಪ ಪೃಚ್ಛತಾಮ್‌ । ಉಪ ಚುಷಭಸ್ಯ 
ರೇತಸ್ಸು ಪೇಂದ್ರ ತವ ವೀರ್ಯೇಃ Il 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾ ್ರಾಣಸ್ಥ ಶ್ರೀಲಕ್ಷಿ £ನರಸಿಂಹಾಯ 
ನಮ: । ದೀಪಂ ದರ್ಶಯಾಮಿ ॥ 
ಶುನಂ ವಾಹಾಃ ಶುನಂ ನರಃ ಶುನಂ ಕೃಷತು ಲಾಂಗಲಮ್‌ । ಶುನಂ ವರತ್ರಾ 
ಬಧ್ಯಂತಾಂ ಶುನಮಷ್ಟಾಮುದಿಂಗಯ ॥ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ 59 


ವೃಷ ಭಾಂತರ್ಗತ ಉಮಾಪತ್ಯ ಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ £ನರಸಿಂ ಹಾಯ 
ನಮ: । ಮಹಾನೈವೇದ್ಯಂ ಪ ಖ್‌ Il 


ಶುನಾಸೀರಾವಿಮಾಂ ವಾಚಂ ಜುಷೇಥಾಂ ಯದ್‌ ದಿವಿ ಚಕ್ರಥುಃ ಪಯಃ । 
ತೇನಮಾಮುಪ ಸಿಂಚತಮ್‌ ॥ 


ವೃಷ ಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ €ನರಸಿಂ ಹಾಯ 
ನಮ: | ತಾಂಬೂಲಂ PER || 


ಅರ್ವಾಚೀ ಸುಭಗೇ ಭವ ಸೀತೇ ವಂದಾಮಹೇ ತ್ವಾ। ಯಥಾ ನಃ ಸುಭಗಾಸಸಿ 


ಯಥಾ ನಃ ಸುಫಲಾಸಸಿ || 
ವೃಷಭಾಂತರ್ಗತ hides ಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮಿ £€ನರಸಿಂ ಹಾಯ 
ನಮ: |! ಮಂಗಳನೀರಾಜನಂ ಸಮರ್ಪಯಾಮಿ ॥ . 


ಇಂದ್ರಃ ಸೀತಾಂ ನಿ ಗೃಹ್ನಾತು ತಾಂ PFE ಯಚ್ಛತು । ಸಾ ನಃ ಪಯಸ್ಪತೀ 
ದುಹಾ ಮುತ್ತರಾಮುತ್ತರಾಂ ಸಮಾಮ್‌ ॥ 


ವೃಷ ಷಭಾಂತರ್ಗತ ಉಮಾಪ ಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ £ನರಸಿಂ ಹಾಯ 
ನಮ: | ಮಂತ್ರಪುಷಂ ಸಮರ್ಪಯಾಮಿ 1 


ಶುನಂ ನಃ ಫಾಲಾ ವಿ ಕೃಷಂತು ಭೂಮಿಂ ಶುನಂ ಕೀನಾಶಾ ಅಭಿ ಯಂತು ವಾಹ್ಠೆಃ | 
ಶುನಂ ಪರ್ಜನ್ಯೋ ಮಧುನಾ ಪಯೋಭಿಃ ಶುನಾಸೀರಾ ಶುನಮಸ್ಕಾಸು ಧತ್ತಮ್‌ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಪ್ರಾರ್ಥನಾಂ ಸಮರ್ಪಯಾಮಿ ॥ 


ತ್ರಸ್ಯ ಪತಿನಾ ವಯಂ ಹಿತೇನೇವ ಜಯಾಮಸಿ । ಗಾಮಶ್ಚಂ ಪೋಷಯಿತ್ನ್ವಾಸ 


ಲೈ 


ನೋ ಮೃಳಾತೀದ್ಯಶೇ । ಕ್ಷೇತ್ರಸ್ಯ ಪತೇ ಮಧುಮಂತ ಮೂರ್ಮಿಂ ಧೇನುರಿವ 
ಪಡೋ ಅಸ್ಕಾಸು ಧುಕ್ಚ್ವ! ಮಧುಶ್ನುತಂ ಫೃತಮಿವ ಸುಪೂತ ಮೃತಸ್ಯ ನಃ। 


58 ಜ್ಯೇಷ್ಠಮಾಸ - ಆಷಾಢಮಾಸ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಆಭರಣಾನಿ ಸಮರ್ಪಯಾಮಿ ॥ 
ಗಾವೋ ಭಗೋಗಾವ ಇಂದ್ರೋ ಮೇ ಅಚ್ಛಾನ್‌ ಗಾವಃ ಸೋಮಸ್ಯ ಪ್ರಥಮಸ್ಯ 
ಭಕ್ಷ! ಇಮಾ ಯಾ ಗಾವಃ ಸ ಜನಾಸ ಇಂದ್ರ ಇಚ್ಛಾಮೀದ್ಭೃದಾ ಮನಸಾ 
ಚಿದಿಂದ್ರಮ್‌ ॥ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ತುಳಸೀಪುಷ್ಟಾಣಿ ಸಮರ್ಪಯಾಮಿ ॥ 
ಯೂಯಂ ಗಾವೋ ಮೇದಯಥಾ ಕೃಶಂ ಚಿದಶ್ರೀರಂ ಚಿತ್‌ ಕೃಣುಥಾ 
ಸುಪ್ರತೀಕಮ್‌ । ಭದ್ರಂ ಗೃಹಂ ಕೃಣುಥ ಭದ್ರವಾಚೋ ಬೃಹದ್‌ ವೋ ವಯ 
ಉಚ್ಯತೇ ಸಭಾಸು ॥ ಪ್ರಜಾವತೀಃ ಸೂಯವಸಂ ರಿಶಂತೀಃ ಶುದ್ಧಾ ಅಪಃ 
ಸುಪ್ರಪಾಣೇ ಪಿಬಂತೀಃ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಧೂಪಮಾಘ್ರಾಪಯಾಮಿ ॥ 
ಮಾ ವಃ ಸ್ತೇನ ಈಶತ ಮಾಘಶಂಸ: ಪರಿ ವೋ ಹೇತೀ ರುದ್ರಸ್ಯ ವ್ಯಜ್ಯಾಃ | 
ಉಪೇದಮುಪಪರ್ಚನ ಮಾಸು ಗೋಷೂಪ ಪೃಚ್ಛತಾಮ್‌ । ಉಪ ಖುಷಭಸ್ಯ 
ರೇತಸ್ಕುಪೇಂದ್ರ ತವ ವೀರ್ಯೇಃ॥ 

ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ದೀಪಂ ದರ್ಶಯಾಮಿ ॥ 
ಶುನಂ ವಾಹಾಃ ಶುನಂ ನರಃ ಶುನಂ ಕೃಷತು ಲಾಂಗಲಮ್‌ | ಶುನಂ ವರತ್ರಾ 
ಬಧ್ಯಂತಾಂ ಶುನಮಷ್ಟಾಮುದಿಂಗಯ ॥ 


ಜ್ಯೇಷ್ಠಮಾಸ ಕೃಷ್ಣಪಕ್ಷ ಬ್ಯ 


ವೃಷ ಷಭಾಂತರ್ಗತ ಉಮಾಪತ್ಯ ಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ £ನರಸಿಂ ಹಾಯ 
ನಮ: । ಮಹಾನೈವೇದ್ಯಂ ಸಮರ್ಪಯಾಮಿ Il 


ಶುನಾಸೀರಾವಿಮಾಂ ವಾಚಂ ಜುಷೇಥಾಂ ಯದ್‌ ದಿವಿ ಚಕ್ರಥುಃ ಪಯಃ । 
ತೇನಮಾಮುಷ ಸಿಂಚತಮ್‌ ॥ 
ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ನ ಶ್ರೀಲಕ್ಷ್ಮೀನರಸಿಂಹಾಯ 
ಥಿ ಬಲ 
ನಮ: । ತಾಂಬೂಲಂ ಸಮರ್ಪಯಾಮಿ ॥ 
ಅರ್ವಾಚೀ ಸುಭಗೇ ಭವ ಸೀತೇ ವಂದಾಮಹೇತ್ವಾ! ಯಥಾ ನಃ ಸುಭಗಾಸಸಿ 


ಯಥಾ ನಃ ಸುಫಲಾಸಸಿ [| 
ವೃಷಭಾಂತರ್ಗತ ಜತ್ತ ಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ £ನರಸಿಂಹಾಯ 
ನಮ: | ಮಂಗಳನೀರಾಜನಂ ಸಮರ್ಪಯಾಮಿ ॥ . 


ಇಂದ್ರಃ ಸೀತಾಂ ನಿ ಗೃಹ್ನಾತು ತಾಂ ಪೂಷಾನು ಯಚ್ಛತು। ಸಾ ನಃ ಪಯಸ್ಪಶೀ 
ದುಹಾ ಮುತ್ತರಾಮುತ್ತರಾಂ ಸಮಾಮ್‌ ॥ 

'ವೃಷಭಾಂತರ್ಗತ ಉಮಾಪತ್ಯಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: | ಮಂತ್ರಪುಷ್ಠಂ ಸಮರ್ಪಯಾಮಿ ॥ 
ಶುನಂ ನಃ ಫಾಲಾ ವಿ ಕೃಷಂತು ಭೂಮಿಂ ಶುನಂ ಕೀನಾಶಾ ಅಭಿ ಯಂತು ವಾಹೈ: | 
ಹ ಪರ್ಜನ್ಕೊ € ಮಧುನಾ ಪಯೋಭಿಃ ಶುನಾಸೀರಾ ಶುನಮಸ್ಕಾಸು ಧತ್ತಮ್‌ 


ವೃಷ ಷಭಾಂತರ್ಗತ ಉಮಾಪತ್ಯ ಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ 
ನಮ: । ಪ್ರಾರ್ಥನಾಂ ಸಮರ್ಪಯಾಮಿ 1 


ಕ್ಷೇತ್ರಸ್ಯ ಪತಿನಾ ವಯಂ ಹಿತೇನೇವ ಜಯಾಮಸಿ। ಗಾಮಶ್ಚಂ ಪೋಷಯಿತ್ನ್ವಾಸ 
ನೋ ಮೃಳಾತೀದೃಶೇ ಕ್ಷೇತ್ರಸ್ಯ ಪತೇ ಮಧುಮಂತ ಮೂರ್ಮಿಂ ಧೇನುರಿವ 
ಪಯೋ ಅಸ್ಮಾಸು ಧುಕ್ಚ್ವ! ಮಧುಶ್ಟು ತಂ ತಂ ಫೃತಮಿವ ಸುಪೂತ ಮೃತಸ್ಯ ನಃ। 


60 ಜ್ಯೇಷ್ಠಮಾಸ - ಆಷಾಢಮಾಸ 
ಪತಯೋ ಮೃಳಯಂತು ॥ ಮಧುಮತೀ ರೋಷಧೀರ್ದ್ಯಾವ ಆಪೋ ಮಧು- 
ಮನ್ನೋ ಭವತ್ವಂತರಿಕ್ಟಮ್‌ । ಕ್ಷೇತ್ರಸ್ಯ ಪತಿರ್ಮಧುಮಾನ್ನೋ ಅಸ್ತ್ಯರಿಷ್ಯಂತೋ 
ಅನ್ವೇನಂ ಚರೇಮ ॥ ಚಿತ್ರ ಇದ್‌ ರಾಜಾ ರಾಜಕಾ ಇದನ್ಯಕ್ರೇ ಯಕೇ ಸರಸ್ವತೀ 
ಮನು। ಪರ್ಜನ್ಯ ಇವ ತತನದ್ಧಿ ಮೃಷ್ಟ್ಯಾ ಸಹಸ್ರಮಯುತಾ ದದತ್‌ ॥ 


ಅನೇನ ವೃಷಭಪೂಜಾಕರನೇನ ಅಸ್ನದುರ್ವಂತರ್ಗತ ವೃಷಭಾಂತರ್ಗತ 
ಉಮಾಪತ್ಯಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಪ್ರಾಣಸ್ಥ ಶ್ರೀ- 
ಲಕ್ಷ್ಮೀನರಸಿಂಹ ಪ್ರೀಯತಾಂ ಪ್ರೀತೋಭವತು ಶ್ರೀಕೃಷ್ಣಾರ್ಪಣಮಸ್ತು ॥ 


ಪಾಪೋ5ಹಂ ಪಾಪಕರ್ಮಾಂಹಂ ಪಾಪಾತ್ಮಾ ಪಾಪಸಂಭವ | ತ್ರಾಹಿ ಮಾಂ 
ಕೃಪಯಾ ದೇವ ಶರಣಾಗತವತಲ || ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ 
ಮಮ । ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ ರಮಾಪತೇ ॥ ಯಸ್ಯ ಸ್ಮೃತ್ಯಾ ಚ 
ನಾಮೋಕ್ತ್ಯಾತಪ: ಪೂಜಾಕ್ರಿಯಾದಿಷು । ನ್ಯೂನಂ ಸಂಪೂರ್ಣತಾಂ ಯಾಂತಿ ಸದ್ಯೋ 
ವಂದೇ ತಮಚ್ಯುತಮ್‌ ॥ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ | 
ಯತ್ಯೃತಂ ತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ ॥ ಕಾಯೇನ ವಾಚಾ 
ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸ್ಪತಃ ಸ್ವಭಾವಮ್‌ । ಕರೋಮಿ 
ಯದ್ಯತ್‌ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಜ್ಯೇಷ್ಠ ಮಾಸ ಅಮಾಗೌರೀ ಹಾಡು - ದಯಮಾಡಿ ಬಾರಮ್ಮ ಶಿರಿಗೌರಿ । 
ಕರುಣವು ತೋರಿ ॥ಪ। ಜೇಷ್ಠಮಾಸದೊಳು ಹುಣ್ಣಿಮಿ ಗೌರಿ ಕಷ್ಟವ ಬಿಡಿಸಿ 
ಕಾಪಾಡುವಿ ಬ್ರಹ್ಮಾನ ರಾಣಿ । ಭಕ್ತಿಲಿ ನಿನ್ನನು ಪೂಜಿಪ ಜನರಿಗೆ ಇಷ್ಟಾರ್ಥ ಕೊಟ್ಟು 
ಸಲಹೆ ತಾಯಿ ॥1॥ ಅಮಹ ಪತಿವ್ರತೆ ಸಾವಿತ್ರಿ ನಿನ್ನನು ನಿಪ್ಟೆಲಿ ಪೂಜಿಸಿ 
ಅಮರತ್ವವನ್ನೂ । ಪತಿಯ ಪಡೆದಳು ಪೂಜಿಸಿ । ಆಯುಷ್ಯಾರೋಗ್ಯವ ಕೊಟ್ಟು 
ಸಲಹಿದೆ । ಬಿಟ್ಟಿಮಪಾಶನ ಅಟ್ಟಿ ಪೊರೆದೆಯೆ ॥2॥ ಕಪಿಲನಾಮಕನ ಪ್ರೀತಿಯ 
ಸೊಸೆಯೆ ಅಪಾರಮಹಿಮನ ಆಜ್ಞೆಯಂತೆ ನೀನು ಕೃಪೆಯ ತೋರಿ ರಕ್ಚಿಸುವೆ 
ಸ್ತ್ರೀಯರ ಸೌಭಾಗ್ಯವ ಕೊಟ್ಟು ಕಾಪಾಡಮ್ಮ 1311 


ಜ್ಯೇಷ್ಠಮಾಸ ಕೃಷ್ಣಪಕ್ನ 61 
ಜ್ಯೇಷ್ಠ ಮಾಸದ ದಾನಗಳು 
ಈ ಮಾಸದ ಎಲ್ಲದಿನಗಳು ಪುಣ್ಯಪ್ರದಗಳಾದರೂ ದಶಮಿಗೆ ಬಹಳ ಮಹತ್ತ್ವ 
ಹೇಳಲಾಗಿದೆ. ದಶಮಿಯು ಅಧಿಕ ಪುಣ್ಯಪ್ರದವಲ್ಲದೆ ದಶವಿಧ ಪಾಪಗಳನ್ನು 
ಬಗೆಹರಿಸುವ ಪುಣ್ಯದಿವಸವಾಗಿದ್ದು ಅಂದು ಜಲಪೂರ್ಣಕುಂಭದಾನ, ಬೀಸಣಿಕೆಯ 
ದಾನ, ಚಂದನ, ಛತ್ರ, ಪಾದರಕ್ಷೆಗಳ ದಾನಗಳನ್ನು ತ್ರಿವಿಕ್ರಮನ ಪ್ರೀತ್ಯರ್ಥವೆಂದು 
ಸಂಕಲ್ಪಿಸಿ ದಾನ ನೀಡಬೇಕು. 


ದಾನ ಮಂತ್ರಗಳು ಹೀಗಿವೆ- ಚಪ್ಪಲಿದಾನ- ಉಪಾನಹೌ ಪ್ರದಾಸ್ಯಾಮಿ 
ಕಂಟಕಾದಿನಿವಾರಣೇ । ಸರ್ವಸ್ಥಾನೇಷು ಸುಖದೇ ಅತಃ ಶಾಂತಿಂ ಪ್ರಯಚ್ಛಮೇ ॥ 
ಛತ್ರದಾನ- ಇಹಾಮುತ್ರಾತಪತ್ರಾಣಿ ಕುರು ಮೇ ಕೇಶವ ಪ್ರಭೋ । ಛತ್ರಂ 
ತೃತ್ತೀತಯೇ ದತ್ತಂ ಬ್ರಾಹ್ಮಣಾಯ ಮಯಾ ತವ ॥ ಉದಕುಂಭದಾನ- ಏಷ 
ಕುಂಭೋ ಮಯಾ ದತ್ತಃ ಶರ್ಕರಾಜಲಪೂರಿತಃ | ಪ್ರದಾನಾದಸ್ಯ ತೃಪ್ಯಂತು 
ತ್ರಯಸ್ತಿಂಶತ್ತು ದೇವತಾಃ ॥ ಬೀಸಣಿಕೆ ದಾನ- ಫರ್ಮಶಾಂತಿಕರಂ ನಿತ್ಯಂ ವ್ಯಜನಂ 
ಎಷ್ಟುವಲ್ಲಭಮ್‌ । ತ್ರಿವಿಕ್ರಮಸ್ಯ ಪ್ರೀತ್ಯರ್ಥಂ ಭೂಸುರಾಯ ದದಾಮ್ಯಹಮ್‌ ॥ 
ಚಂದನದಾನ- ಚಂದನಂ ರುಚಿರಂ ಚಾರು ಕರ್ಪೂರೋಶೀರಸಂಯುತಮ್‌ । 
ಅಸ್ಯ ಪ್ರದಾನಾತ್‌ ತೃಪ್ಪಂತು ದೇವರ್ಷಿ ಪಿತೃ್ಯಮಾನವಾಃ ॥ 

ಜ್ಯೇಷ್ಠಮಾಸದ ವಿಧಿವಿಧಾನಗಳು ಮುಗಿಯಿತು. 


ಒಂ ದು ಬು ಬು ಜು ಬ್ರ 


62 ಜ್ಯೇಷ್ಠಮಾಸ - ಆಷಾಢಮಾಸ 
ಆಷಾಢಮಾಸ 


ಮಾಸನಿಯಾಮಕ ವೃಷಾಕಪೀವಾಮನಾಯ ನಮಃ 


ಆಷಾಢ ಮಾಸದ ದಾನಗಳು 


ಸೃಂದನಿಗೆ ಶಿವನು ಈ ಮಾಸದ ಮಹಿಮೆ, ದಾನಗಳ ಹಿರಿಮೆಗಳನ್ನು 
ಸ ಪ್ರತಿದಿನ ವಿಪ್ರೋತ್ತಮನಿಗೆ ಹಾಲು ಕೊಡುವ ಒಂದು ಗೋದಾನವನ್ನು 
ಕೊಡುವುದರಿಂದ ಸೂರ್ಯಲೋಕವನ್ನು ಹೊಂದಿ ಸೂರ್ಯ ಪ್ರಕಾಶಿಸುವಷ್ಟು 
ಕಾಲವಿದ್ದು ಕ್ರಮವಾಗಿ ವಿಷ್ಣುಸಾಯುಜ್ಯವನ್ನು ಪಡೆಯುತ್ತಾನೆ. ಅಷ್ಟು ಶಕ್ತಿಯಿರದಿದ್ದರೆ 
ಹದಿನೈದು ದಿವಸ ಅಥವಾ ಒಂದು ವಾರವಾದರೂ ಗೋದಾನ ಮಾಡಿದರೂ 
ಮಹಾಪುಣ್ಯ . ಹಾಗೆಯೇ ಗಜದಾನ, ರಥದಾನ, ವೃಷಭದಾನಗಳನ್ನು ಮಾ 
ಪ್ರಶಸ್ತ. ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನ ಮಾಡುವುದು ಶ್ರೇಷ್ಠ. 


ವಸ್ತ್ರದಾನದಿಂದ ಪ್ರಜಾಪತಿ ಲೋಕಪ್ರಾಪ್ತಿ, ತಾಂಬೂಲದಾನದಿಂದ ಭೋಗಗಳ 
ಕೊರತೆ “ಉಂಟಾಗುವುದಿಲ್ಲ. ಫಲದಾನದಿಂದ ಇಷ್ಟಸಿದ್ದಿಯ ಜೊತೆಗೆ ಸಂತಾನವೂ 
ಪ್ರಾಪ್ತವಾಗುತ್ತದೆ. ಪಾದರಕ್ಷೆಯ ದಾನದಿಂದ ಕಾಲ್ಪಡಿಗೆಯ ಪ್ರಸಂಗ ತಪ್ಪುತ್ತದೆ. ನೀರು 
ತುಂಬಿದ ತಾಮ್ರ ಅಥವಾ ಕಂಚಿನ ಪಾತ್ರೆಯನ್ನು ಗೋದಿ ಪಾಯಸ ತುಂಬಿದ ಕಂಚಿನ 
ಪಾತ್ರೆಯನ್ನು ದಾನ ಕೊಡುವುದರಿಂದ ದೇವತೆಗಳ ಅನುಗ್ರಹದಿಂದ ಯಥಾಯೋಗ್ಯ 
ಅಮೃತ ಪಾನ ಭಾಗ್ಯ ಪಡೆವನು. ಬೆಳ್ಳಿಯ ದಾನದಿಂದ ಸುಂದರ ಹೆಂಡತಿಯರು 
ಲಭ್ಯರಾಗುವರು. ಗೋದಿ, ಭತ್ತ, ಹೆಸರು, ಜವೆಗೋದಿ, ಉದ್ದು, ಎಳ್ಳು ಇವುಗಳ 
ದಾನದಿಂದ ಆ ಕಾಳುಗಳ ಸಂಖ್ಯೆಯ ಎರಡು ಪಟ್ಟು ವರ್ಷಗಳಷ್ಟು ಕಾಲ 
ಸ್ವರ್ಗಸುಖವನ್ನು ಅನುಭವಿಸುವನು. ಇನ್ನಿತರ ಧಾನ್ಯಗಳನ್ನು ಕೊಡುವುದರಿಂದಲೂ 
ಇಂತಹ ಪುಣ್ಯವನ್ನು ಪಡೆವನು. ಗಟ್ಟಿಯಾಗಿ ತಳಪಾಯವಿರುವ, ಬೆಲೆಬಾಳುವ 
ಕಟ್ಟಿಗೆ ಕಲ್ಲುಗಳಿಂದ ರಚನೆಯಾದ ಸುಂದರ ಬಣ್ಣಗಳಿಂದ ಕಂಗೊಳಿಸುವ ಎಲ್ಲ 
ಗೃಹೋಪಯೋಗಿ ವಸ್ತುಗಳಿಂದ ಸುಸಜ್ಜಿತವಾದ ಮನೆಯನ್ನು ವಿಪ್ರೋತ್ತಮನಿಗೆ 
ದಾನ ಕೊಟ್ಟವನು ಮರಣೋತ್ತರದಲ್ಲಿ ವಿಷ್ಣುಲೋಕವನ್ನು ಹೊಂದಿ ಅಲ್ಲಿ ಸುಂದರ 
ಅರಮನೆಯಲ್ಲಿ ವಾಸ ಮಾಡಿ ಸುಖದಿಂದಿರುತ್ತಾನೆ. ಬ್ರಾಹ್ಮಣರಿಗೆ ಅಕ್ಕಿಯನ್ನು ದಾನ 


ಆಷಾಢಮಾಸ ಶುಕ್ಲಪಕ್ಷ 63 
ಕೊಟ್ಟವನು ಸ್ವರ್ಗಲೋಕದಲ್ಲಿ ಸುಖಿಯಾಗಿರುತ್ತಾನೆ. ನಿತ್ಯ ಪ್ರಾತಃ ಸ್ನಾನ ಮುಗಿಸಿ 
ತುಪ್ಪವನ್ನು ದಾನ ನೀಡಿದವನು ಯಥಾಯೋಗ್ಯ ಅಮೃತಾಹಾರನಾಗಿ ದೇವಲೋಕ- 
ದಲ್ಲಿ ಆನಂದ ಪಡುವನು. ಬ್ರಾಹ್ಮಣರಿಗೆ ಹಾಲು ಮೊಸರುಗಳನ್ನು ಯಥಾಶಕ್ತಿದಾನ 
ಕೊಟ್ಟವನು ಸ್ವರ್ಗದ ಸುಧಾಹಾರವನ್ನು ಅನುಭವಿಸುವನು. ಅನ್ನದಾನಕ್ಕಿಂತ ಅಧಿ 
ಕದಾನವಿಲ್ಲ. ಆದ್ದರಿಂದ ಅಪೇಕ್ಟಿತವಾದುದೆಲ್ಲವನ್ನು ಪಡೆವನು. ಪುಸ್ತಕದಾನದಿಂದ 
ಜ್ಞಾನವನ್ನು, ವಿದ್ಯಾದಾನದಿಂದ ಮೋಕ್ಷವನ್ನು ಪಡೆವನು. 


ಯಸ್ಮಿನ್‌ ಯಸ್ಮಿನ್‌ ಭವೇದಿಚ್ಛಾ ತತ್ತದ್ದದ್ಯಾತ್‌ ಪ ಪ್ರಯತ್ನತಃ | ಇಹ ಲೋಕೇ 
ಪರಸ್ಥಿನ್ವಾನಾನ್ಯಥಾ ಲಭತೇ ಕ್ವಚಿತ್‌ । ನಮಗೆ ಯಾವ ಯಾಜ ಯೋಗ್ಯವಸ್ತು ವಿನಲ್ಲಿ 
ಇಚ್ಛೆ ಇರುವುದೋ ಅದನ್ನು ಕೊಡುವುದರಿಂದ ಇಹಪರಗಳಲ್ಲಿ ಸುಖ ಸಮೃದ್ಧಿ. 


ಯಾಗುವುದು. 


ಸ್ತ್ರೀಯರೂ ಹೀಗೆ ದಾನ ಕೊಡುವುದರಿಂದ ಪರಲೋಕದಲ್ಲಿ ತಮ್ಮ ತಮ್ಮ 
ಪತಿಯರೊಂದಿಗೆ ಮುದ ಪಡುವರು. ಯಾವ ವಯಸಿನಲ್ಲಿ ಯಾವ ಕಾಲದಲ್ಲಿ 
ಹೀಗೆ ಏನು ದಾನ ಕೊಟ್ಟಿರುವೆಯೋ ಅದು ಆ ವಯಸಿನಲ್ಲಿ ಆ ಕಾಲದಲ್ಲಿ 
ಹಾಗೆಯೇ ನಮಗೆ EN 


ಆಷಾಢ ॥ ಶುದ್ಧ॥ ದ್ವಿತೀಯಾ 


ಆಷಾಢ ಶುದ್ಧದ್ವಿತೀಯಾದಂದು ಪುಷ್ಯಾನಕ್ತತ್ರವಿದ್ದರೆ ಶ್ರೀಕೃಷ್ಣ, ಬಲರಾಮ, 
ಸುಭದ್ರಾ ಇವರನ್ನು ಪೂಜಿಸಬೇಕು. : "ಆಷಾಢಸ್ಯ ಸಿತೇ ಪಕ್ಷೇ ದ್ವಿಶೀಯಾ ಪುಷ್ಕ- 
ಸಂಯುತಾ । ತಸ್ಯಾಂ ರಥೇ ಸಮಾರೋಪ್ಯ ರಾಮಂ ವೈ ಭದ್ರಯಾ ಸಹ॥' 


ಅಶೂನ್ಯಶಯನವ್ರತ - ಆಷಾಢಮಾಸದ ಕೃಷ್ಣಪಕ್ಷದ ದ್ವಿತೀಯಾದಂದು 
ಅಶೂನ್ಯಶಯನವ್ರತವನ್ನು ಆಚರಿಸಬೇಕು. ಈ ವ್ರತಾಚರಣೆಯಿಂದ ಪತಿಶಯನವು 
ಪತ್ನಿಶೂನ್ಯವಾಗದೇ ಇರುವುದು. ""ಶೇತೇ ಜಗತ್ಪತಿಃ ಕೃಷ್ಣಃ ಶ್ರಿಯಾ ಸಾರ್ಧಂ ಯದಾ 
ನೃಪ । ಅಶೂನ್ಯಶಯನಾ ನಾಮ ತದಾ ಗ್ರಾಹ್ಯಾ ತು ಸಾ ತಿಥಿಃ ॥ ಕೃಷ್ಣಪಕ್ಟೇ 
ದ್ವಿತೀಯಾಯಾಂ ಶ್ರಾವಣೇ ಮಾಸಿ ಭಾರತ ॥'' 'ಆಷಾಢಶುಕ್ಕವಕಾದಶಿಯಂದು 
ಮಲಗಿದ ಭಗವಂತನು ನಿದ್ದೆ ಪ್ರಾರಂಭಿಸುವುದು ಈ ದ್ವಿತೀಯಾದಂದು. "ಇಂದು 


64 ಜ್ಯೇಷ್ಠಮಾಸ - ಆಷಾಢಮಾಸ 
ಪ್ರಾರಂಭಿಸಿದ ವ್ರತವನ್ನು ಶ್ರಾವಣ ಭಾದ್ರಪದ ಆಶ್ವಯುಜ ಮಾಸಗಳ ಕೃಷ್ಣಪಕ್ಷದ 
ದ್ವಿತೀಯಾ ತಿಥಿಗಳಂದು ಆಚರಿಸಬೇಕು. "ಲಕ್ಷ್ಮ್ಯಾ ವಿಯುಜ್ಯತೇ ದೇವ ನ 
ಕದಾಚಿದ್‌ ಯಥಾ ಭವಾನ್‌ । ತಥಾ ಕಲತ್ರಸಂಬಂಧೋ ದೇವ ಮಾ ಮೇ 
ವಿಯುಜ್ಯತಾಮ್‌ ॥ ಲಕ್ಷ್ಮ್ಮಾ ನ ಶೂನ್ಯಂ ವರದ ಯಥಾ ತೇ ಶಯನಂ ಸದಾ | 
ಶಯ್ಯಾ ಮಮಾಪ್ಯಶೂನ್ಯಾಸ್ತು ತಥಾsತ್ರ ಮಧುಸೂದನ ॥ - ಭಗವಂತನೇ! ನೀನು 
ಯಾವ ಕಾಲದಲ್ಲಿಯೂ ನಿನ್ನ ಕಳತ್ರಳಾದ (ಪತ್ನಿಯಾದ) ಲಕ್ಷ್ಮೀದೇವಿಯಿಂದ 
ವಿಯೋಗವನ್ನು ಹೊಂದಲಾರೆ. ಹಾಗೆಯೇ ನನಗೂ ಪತ್ನಿಯ ಸಂಬಂಧ ಕಡಿದು 
ಹೋಗುವುದು ಬೇಡ. ನಿನ್ನ ಹಾಸಿಗೆಯು ಎಂದೂ ಲಕ್ಷಿ ಯಿಂದ ಶೂನ್ಯವಾಗಿ- 
ರುವುದಿಲ್ಲವೋ ಹಾಗೆ ನನ್ನ ಹಾಸಿಗೆಯೂ ನನ್ನ ಧರ್ಮಪತ್ನಿಯಿಂದ ಶೂನ್ಯವಾಗು- 
ವುದು ಬೇಡ - ಎಂದು ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ನಂತರ ಚಂದ್ರದೇವನಿಗೆ 
ಅರ್ಫ್ಯವನ್ನು ಕೊಡಬೇಕು. ಮೊಸರು, ಅಕ್ಷತೆ, ಫಲ ಇವುಗಳನ್ನು ಕೈಯ್ಯಲ್ಲಿ 
ಹಿಡಿದುಕೊಂಡು ಈ ಮಂತ್ರದಿಂದ ಅರ್ಫ್ಯವನ್ನು ನೀಡಬೇಕು. "ಗಗನಾಂಗಣ- 
ಸಂದೀಪ ಕ್ಷೀರಾಬ್ದಿಮಥನೋದ್ಧವ | ಬಾಭಾಸಿತದಿಗಾಭೋಗ ರಮಾನುಜ ನಮೋ 
-$ಸ್ತು ತೇ ॥' ಮಾರನೇ ದಿನ ಬ್ರಾಹ್ಮಣನಿಗೆ ವಸ್ತ್ರ, ಫಲ, ದಕ್ಷಿಣೆಗಳನ್ನು ಕೊಟ್ಟು 
ಆಶೀರ್ವಾದವನ್ನು ಪಡೆಯಬೇಕು. ಹೀಗೆ ನಾಲ್ಕು ತಿಂಗಳೂ ಅಶೂನ್ಯವ್ರತವನ್ನು 
ಆಚರಿಸಿದವನಿಗೆ 21 ಜನ್ಮ ತಾನು ಬದುಕಿರುವಾಗ ಹೆಂಡತಿಯ ವಿಯೋಗ- 
ವಾಗಲಾರದು. ಸ್ತೀಗೆ ಗಂಡನ ವಿಯೋಗ ಬರಲಾರದು. "ಸಪ್ತಜನ್ಮ- ತ್ರಯಂ ವೀರ 
ಗೃಹಭಂಗೋ ನ ಜಾಯತೇ' ವ್ರತವನ್ನು ಮುಗಿಸಿದ ನಂತರ ಭಗವಂತನ ಪ್ರೀತಿಗಾಗಿ 
ಬ್ರಾಹ್ಮಣದಂಪತಿಗಳನ್ನು ಹೊಸ ಹಾಸಿಗೆಯ ಮೇಲೆ ಕೂಡಿಸಿ, ದಾನ ಕೊಟ್ಟು 
ಕೃಷ್ಣಾರ್ಪಣವನ್ನು ಬಿಡಬೇಕು. ಲಕ್ಷ್ಮೀನಾರಾಯಣರ ಪ್ರತಿಮೆ, ದೀಪಗಳು, 
ಪಾದುಕೆ, ಛತ್ರ, ಆಸನ (ಮಣೆ), ಹಣ್ಣುಗಳು, ಗೋವು (ಪ್ರತ್ಯಾಮ್ನಾಯವಾಗಿ 
ಧನ) ಉದಕಕುಂಭ ಇವುಗಳನ್ನು ದಂಪತಿಗೆ ದಾನವಾಗಿ ಕೊಡಬೇಕು. 


ಆಷಾಢ॥ ಶುದ್ಧ॥ ತದಿಗೆ 


ಶ್ರೀ ಸುಶೀಲೇಂದ್ರತೀರ್ಥರು (ರಾಯರ ಮಠ) - ಹೊಸರಿತ್ತಿ- 
ಸುಧಾದ್ಯಮಲಸದ್ಭೋಧಂ ಸುಕೀರ್ತಿವಿಲಸದ್ದಿಶಂ | ಸುಧೀಸಂಸ್ತುತ್ಯಸುಗುಣಂ 


ಆಷಾಢಮಾಸ ಶುಕ್ಷಪಕ್ಷ 65 


ಸುಶೀಲೇಂದ್ರ ಗುರುಂ ಭಜೇ ॥ ಆಷಾಡ ಮಾಸದ ತೃತೀಯಾದಿವಸ ಗೌರಿ ಪೂಜೆ 
ಮಾಡಬೇಕು. 


ಆಷಾಢ ॥ ಶುದ್ದ 11 ಚತುರ್ಥೀ 


ಶ್ರೀಶೇಷಚಂದ್ರಿಕಾಚಾರ್ಯರ ಆರಾಧನೆ (ವ್ಯಾಸರಾಜಮಠ)- ಶ್ರೀಲಕ್ಷ್ಮೀ- 
ನಾರಾಯಣತೀರ್ಥರ ಬಳಿ ಆಶ್ರಮಪಡೆದ ಶ್ರೀರಘುನಾಥತೀರ್ಥಶ್ರೀಪಾದಂಗಳವ 
ರು ಶೇಷಚಂದ್ರಿಕಾಚಾರ್ಯರೆಂದೇ ಪ್ರಸಿದ್ಧರಾಗಿದ್ದಾರೆ. ಐವತ್ತೈದುವರ್ಷಗಳ ಕಾಲ 
ವ್ಯಾಸರಾಜಮಠದ ಸಿಂಹಾಸನಾಧೀಶ್ವರರಾದ ಇವರು ಶ್ರೀವ್ಯಾಸರಾಜಗುರುಸಾರ್ವ 
-ಭೌಮರ ಪ್ರತಿಬಿಂಬದಂತೆ ಕಂಗೊಳಿಸಿದ್ದಾರೆ. ಶ್ರೀವ್ಯಾಸರಾಜಗುರುಸಾರ್ವಭೌಮರ 
ಅನಂತರ ಹತ್ತನೆಯ ಯತಿಗಳು ಇವರು. ಶೇಷತಾತ್ತರ್ಯಚಂದ್ರಿಕಾಗ್ರಂಥವನ್ನು 
ಬರೆದು ಶೇಷಚಂದ್ರಿಕಾಚಾರ್ಯರೆಂದೇ ಬಿರುದು ಪಡೆದಿದ್ದಾರೆ. ತಂತ್ರಸಾರಸಂಗ್ರಹ 
ಗ್ರಂಥಕ್ಕೆ ತತ್ವಕಣಿಕಾ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಬೃಹತೀಸಹಸ್ರಕ್ಕೂ 
ಕೂಡ ತತ್ವಸಾರ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅತ್ಯಂತಕಠಿಣವಾದ 
ವೇದಾರ್ಥವನ್ನು ತಿಳಿಸುವ ಕರ್ಮನಿರ್ಣಯ ಎಂಬ ಗ್ರಂಥಕ್ಕೂ ಇವರ 
ವ್ಯಾಖ್ಯಾನವಿದೆ. ಈಶಾವಾಸ್ಯೋಪನಿಷದ್ಧಾಷ್ಯದ ಟೀಕೆಗೂ ವ್ಯಾಖ್ಯಾನವನ್ನು 
ಬರೆದಿದ್ದಾರೆ. ಇವರ ಮತ್ತೊಂದು ಕೃತಿ ಪದಾರ್ಥವಿವೇಕ. ಇವರು ಮಾಡಿದ 
ಸ್ತೋತ್ರವೇ ಗಂಗಾಸ್ತೋತ್ರ. ಶ್ರೀವ್ಯಾಸರಾಜಗುರುಸಾರ್ವಭೌಮರು ತತ್ಪಪ್ರಕಾಶಿಕಾ 
ಗ್ರಂಥಕ್ಕೆ ತಾತರ್ಯಚಂದ್ರಿಕಾ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಆದರೆ ಕೇವಲ 
ಎರಡುಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಬರೆದು, ಕೊನೆಯ ಎರಡು 
ಅಧ್ಯಾಯಗಳಿಗೆ ಬರೆಯುವುದಿಲ್ಲ. ಆಗ ಶಿಷ್ಯಂದಿರು ಶ್ರೀವ್ಯಾಸರಾಜಗುರುಸಾರ್ವ- 
ಭೌಮರ ಬಳಿ ಪ್ರಶ್ನಿಸುತ್ತಾರೆ. "ಗುರುಗಳೇ! ಮುಂದಿನ ಎರಡು ಅಧ್ಯಾಯಗಳಿಗೆ 
ವ್ಯಾಖ್ಯಾನವನ್ನು ಏಕೆ ತಾವು ಬರೆಯಲಿಲ್ಲ. ಯಾರು ಬರೆಯುತ್ತಾರೆ?' ಎಂದು. 
ಆಗ ಶ್ರೀವ್ಯಾ ಸರಾಜಗುರುಸಾರ್ವಭೌಮರು "ದಶಮೋ ಮತಮೋ ಭವೇತ್‌' 
ನನ್ನಿಂದ ಹತ್ತನೆಯ ಪೀಠಾಧಿಪತಿಯಾಗಿ ಯಾರು ಬರುತ್ತಾರೋ ಅವರು ನನಗೆ 
ಸಮಾನರಾಗಿರುತ್ತಾರೆ. ಅವರೇ ಈ ಎರಡು ಅಧ್ಯಾಯಗಳಿಗೆ ಬರೆದು ಕೃಷ್ಣಾರ್ಪಣ 
ಎನ್ನುತ್ತಾರೆ ಎಂದು ಉತ್ತರಿಸಿದರು. ಅದೇ ಪ್ರಕಾರವಾಗಿ ಶ್ರೀವ್ಯಾಸರಾಜಗುರು- 


66 ಜ್ಯೇಷ್ಠಮಾಸ - ಆಷಾಢಮಾಸ 


ಸಾರ್ವಭೌಮರ ಮಾತಿನಂತೆ ಹತ್ತನೆಯ ಪೀಠಾಧಿಪತಿಗಳಾಗಿ ಶ್ರೀರಘುನಾಥ - 
ತೀರ್ಥಶ್ರೀಪಾದಂಗಳವರು ಆಗಮಿಸಿದರು. ಶ್ರೀವ್ಯಾಸರಾಜಗುರುಸಾರ್ವಭೌಮರ 
ಅಪೇಕ್ಷೆಯನ್ನು ಪೂರೈಸಿದರು. ಚಂದ್ರಿಕಾಗ್ರಂಥವು ಎಷ್ಟು ಪ್ರಬುದ್ಧವಾಗಿದೆಯೋ 
ಅದೇ ಶೈಲಿಯಲ್ಲಿ ಶೇಷತಾತರ್ಯಚಂದ್ರಿಕಾಗ್ರಂಥವು ಕೂಡ ಪ್ರಬುದ್ಧವಾಗಿದೆ. 
ಶ್ರೀವ್ಯಾಸರಾಜರೇ ಬರೆದಿರುವಂತೆ ಭಾಸವಾಗುತ್ತದೆ. ಶ್ರೀವ್ಯಾಸರಾಜಗುರುಸಾರ್ವ- 
ಭೌಮರಿಗೆ ಸರಿಸಮಾನರೆಂಬ ಭಾವನೆ ಮೂಡುತ್ತದೆ. ಒಂದು ವೇಳೆ ಶ್ರೀರಘು- 
ನಾಥತೀರ್ಥ ಶ್ರೀಪಾದಂಗಳವರು ಉಳಿದೆರಡು ಅಧ್ಯಾಯಗಳಿಗೆ ಶೇಷಚಂದ್ರಿಕೆ- 
ಯನ್ನು ಬರೆಯದಿದ್ದರೆ ಚಂದ್ರಿಕಾಗ್ರಂಥವು ಅಪೂರ್ಣವಾಗುತ್ತದೆ. ಇದನ್ನು 
ಪರಿಪೂರ್ಣಮಾಡಿ ಪರಿಪೂರ್ಣಚಂದ್ರಿಕೆಯನ್ನಾಗಿ ಮಾಡಿದ್ದಾರೆ. ಇವರ ಶಿಷ್ಯರೇ 
ಶ್ರೀಜಗನ್ನಾಥಯತಿಗಳು. ಶ್ರೀಜಗನ್ನಾಥತೀರ್ಥರು ತುರುಷ್ಠರ ಹಾವಳಿಗಳಿಂದ 
ಶಸ್ತ್ರಾಘಾತಕ್ಕೆ ತುತ್ತಾದರು. ಗೋಪಾಲಕೃಷ್ಣನ ಪೂಜೆಯನ್ನು ಗುರುಗಳಿಗೆ ಒಪ್ಪಿಸಿ 
ಗ್ರಂಥರಚನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಶ್ರೀಮದಾಚಾರ್ಯರ 
ಬ್ರಹಸೂತ್ರಭಾಷ್ಯಕ್ಕೆ ಭಾಷ್ಯದೀಪಿಕಾ ಗ್ರಂಥವನ್ನು ಇವರು ಬರೆದಿದ್ದಾರೆ. ಬಹಳ 
ಅತ್ಯದ್ಭುತವಾಗಿದೆ. ಒಮ್ಮೆ ಹೀಗೆ ಬರೆಯುತ್ತಾ ನಿದ್ರೆಗೆ ಜಾರಿದ್ದರು. ಕೈಯ್ಯಲ್ಲಿರುವ 
ಲೇಖನಿ ಕೈಯ್ಯಲ್ಲೇ ಇತ್ತು. ದೀಪದ ಹಣತೆ ಉರಿಯುತ್ತಿತ್ತು. ಆಗ ಅವರನ್ನು 
ನೋಡಲು ಗುರುಗಳಾದ ಶ್ರೀರಘುನಾಥತೀರ್ಥಶ್ರೀಪಾದಂಗಳವರು ಆಗಮಿಸಿ- 
ದರು. ಅವರು ಬರೆದಿಟ್ಟ ತಾಳಪತ್ರೆಗಳನ್ನು ಜೋಡಿಸಿ ಓದಿದರು. ಅವರ ವಿಚಾರ- 
ವಿನ್ಯಾಸಗಳನ್ನು ಗ್ರಂಥಶೈಲಿಯನ್ನು ಕಂಡು ಹಿರಿಹಿಗ್ಗಿದರು. ಇಂಥ ಶ್ರೇಷ್ಠವಾದ 
ಜ್ಞಾನಿಗಳಿಗೆ ಶಸ್ತ್ರಾಘಾತದಿಂದ ಮೈಲಿಗೆ ಬರಲು ಸಾಧ್ಯವಿಲ್ಲ ಎಂದು ನಿರ್ಣಯಿಸಿ 
ಗೋಪಾಲಕೃಷ್ಣದೇವರ ಪೂಜೆಯ ಭಾಗ್ಯವನ್ನು ಪುನಃ ನೀಡಿದರು. ಆಗ 
ಭಾಷ್ಯದೀಪಿಕಾಚಾರ್ಯ ಎಂಬ ಬಿರುದನ್ನು ನೀಡಿದರು. ಇಂದಿಗೂ ಜಗನ್ನಾಥ 
ಯತಿಗಳನ್ನು ಎಲ್ಲರೂ ಭಾಷ್ಯದೀಪಿಕಾಚಾರ್ಯರೆಂದೇ ಕರೆಯುತ್ತಾರೆ. ಇವರ 
ಗುರುಗಳಾದ ಶ್ರೀರಘುನಾಥತೀರ್ಥಶ್ರೀಪಾದಂಗಳವರನ್ನು ಶೇಷಚಂದ್ರಿಕಾ- 
ಚಾರ್ಯರೆಂದೇ ಕರೆಯುತ್ತಾರೆ. ಮೈಸೂರಿನ ಬಳಿ ಕಾವೇರಿ ತೀರದಲ್ಲಿರುವ 
ತಿರುಮಕೂಡಲು ಎಂಬ ಕ್ಷೇತ್ರದಲ್ಲಿ ಆಷಾಢಮಾಸದ ಶುಕ್ನಪಕ್ಷದ ಚತುರ್ಥೀ 
ದಿವಸ ಶ್ರೀರಘುನಾಥತೀರ್ಥರು ವೃಂದಾವನಸ್ಥರಾದರು. ಇಂದಿಗೂ ಎಲ್ಲ ಭಕ್ತ 


ಆಷಾಢಮಾಸ ಶುಕ್ಲಪಕ್ಚ 67 


ಜನರನ್ನು ಉದ್ಧರಿಸುತ್ತಾ ದಿವ್ಯಸಾನ್ನಿಧ್ಯವನ್ನು ಹೊಂದಿರುವರು. ಇಂಥ ಶ್ರೀರಘು- 
ನಾಥತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹ ನಮ್ಮೆಲ್ಲರ ಮೇಲೆ ನಿರಂತರ 
ಇರಲೆಂದು ಭಕ್ತಿಯಿಂದ ಪ್ರಾರ್ಥಿಸೋಣ. 


ಆಷಾಢ ॥ ಶುದ್ದ 11 ಪಂಚಮೀ 


ಶ್ರೀರಘುನಾಥತೀರ್ಥರು (ಶ್ರೀಪಾದರಾಜ ಮಠ) - ಎರಗಂಬಳ್ಳಿ (ಕ್ರಿ.ಶ. 
1645-1670) ರಾಮಚಂದ್ರಪದಾಸಕ್ತಂ ಪ್ರಸನ್ನೀಕೃತಂ ರಾಮಕಂ । ಪದವ್ಯಾಖ್ಯಾನ 
-ಕುಶಲಂ ರಘುನಾಥಗುರುಂ ಭಜೇ ॥ 


ಆಷಾಢ॥ ಶುದ್ಧ॥ ಷಷ್ಠೀ 


ಆಷಾಢಶುಕ್ಸಷಷ್ಟಿಯಂದು ಸ್ಕಂದವ್ರತವನ್ನು ಮಾಡಬೇಕು. ಇದರಿಂದ ಪುತ್ರಾದಿ 
ಸಂಪತ್ತು ಲಾಭವಾಗುತ್ತದೆ. ವಟುವಿನ ಆರಾಧನೆ ಮಾಡಬೇಕು. 


ಶ್ರೀ ಶ್ರೀನಿಧಿತೀರ್ಥರು (ಪಲಿಮಾರು ಮಠ) ಶ್ರೀ ರಾಜರಾಜೇಶ್ವರತೀರ್ಥರ 
ಅನಂತರ ಶ್ರೀ ವಿದ್ಯಾಮೂರ್ತಿತೀರ್ಥರಿಂದ ಆಶ್ರಮ ಪಡೆದು ಮಠದ ಪರಂಪರೆ- 
ಯಲ್ಲಿ ಆರನೆಯ ಯತಿಗಳಾಗಿ ಪೀಠವನ್ನೇರಿದವರು ಶ್ರೀನಿಧಿತೀರ್ಥರು. ಇವರು ಶ್ರೀ 
ರಾಜರಾಜೇಶ್ವರರಂತೆ ಗ್ರಂಥ ರಚನೆ ಮಾಡದಿದ್ದರೂ ಆಶ್ರಮ ಗುರುಗಳ ಪರಿಣಿತಿ- 
ಯನ್ನೆಲ್ಲಾ ತನ್ನಲ್ಲಿ ಅರಗಿಸಿಕೊಂಡು ನಿರಂತರ ವಿದ್ಯಾವ್ಯಾಸಂಗದಲ್ಲಿ ತನ್ನ ಕಾಲವನ್ನು 
ಕಳೆದರು. ಸಕಲತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿದರು. ತಮ್ಮ ಗುರುಗಳ ಅನಂತರ 
ಹದಿನೆಂಟು ವರ್ಷಗಳ ಕಾಲ ಪೀಠದಲ್ಲಿದ್ದು ಶಾ.ಶ. 1312 (ಕ್ರಿ.ಶ. 1389) ಶುಕ್ಲ 
ಸಂವತ್ಸರದ ಆಷಾಢ ಶುದ್ಧ ಷಷ್ಠಿಯಂದು ಜಗನ್ನಾಥ ಕ್ಷೇತ್ರದಲ್ಲಿ ಹರಿಪದವನ್ನು 
ಸೇರಿದರು. 

ಶ್ರೀ ವರದೇಂದ್ರತೀರ್ಥರು (ರಾಯರ ಮಠ) ಆಷಾಢ ಶುದ್ಧ ಷಷ್ಠಿ - 
ಪೂನಾ - ವಾದೇ ವಿಜಯಶೀಲಾಯ ವರದಾಯ ವರಾರ್ಥಿನಾಂ | ವದಾನ್ಯ- 
ಜನಸಿಂಹಾಯ ವರದೇಂದ್ರಾಯ ತೇ ನಮಃ ॥ ಮಠದ ಇತಿಹಾಸದಲ್ಲಿ ವರದೇಂದ್ರ- 
ಸ್ವಾಮಿಗಳ ಹೆಸರು ಬಹಳ ಪ್ರಖ್ಯಾತವಾದದ್ದು. ಇವರು ದೊಡ್ಡ ಪಂಡಿತರು 
ಪ್ರಸಿದ್ಧವಾದಿ, ದಿಗ್ವಿಜಯಿಗಳು. ಇವರ ಕಾಲದಲ್ಲಿ ಸಂಸ್ಥಾನ ಸರ್ವ ವಿಧದಿಂದಲೂ 


68 ಜ್ಯೇಷ್ಠಮಾಸ - ಆಷಾಢಮಾಸ 
ಅತ್ಯುನ್ನತ ಸ್ಥಿತಿಗೆ ಬಂದಿತು. ಶ್ರೀಗಳವರ ವ್ಯಕ್ತಿತ್ವ ಬಹಳ ಪ್ರತಿಭಾ ಪೂರ್ಣವಾದದ್ದು. 
ಚತುಶ್ಶಾಸ್ತ್ರ ಪಂಡಿತರಾಗಿ ದಾಸಾಗ್ರಣಿಗಳೆಂದು ಪ್ರಖ್ಯಾತರಾದ ಜಗನ್ನಾಥ ದಾಸರು 
ಶ್ರೀಗಳವರಲ್ಲಿ ವ್ಯಾಸಂಗ ಮಾಡಿದವರು, ಮತ್ತು ಶ್ರೀಗಳವರು ಸ್ತೋತ್ರ ರೂಪವಾಗಿ 
ಅವರು "ವರದೇಂದ್ರ ಪಂಚರತ್ನಮಾಲಿಕೆ' ಎಂಬ ಕವಿತೆಯನ್ನು ರಚಿಸಿದರು. 
ಶ್ರೀಗಳವರು ದಾಸಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹವನ್ನು ಕೊಟ್ಟರು. ಹಿಂದೆ 
ಚಂದ್ರಿಕಾಚಾರ್ಯರ ಕಾಲದಲ್ಲಿ ಆ ಸಾಹಿತ್ಯ ಹೇಗೆ ಪೋಷಿತವಾಯಿತೋ ಹಾಗೆ 
ಈಗ ಇನ್ನೊಮ್ಮೆ ದಾಸಸಾಹಿತ್ಯ ಪುನರುಜ್ಜೀವಿತವಾಯಿತು. ವಿಜಯದಾಸರು, 
ಗೋಪಾಲ ದಾಸರು, ಜಗನ್ನಾಥದಾಸರುಗಳಂತಹ ಅಪರೋಕ್ಷಜ್ಞಾನಿಗಳು ಒಟ್ಟಾಗಿ 
ಸೇರಿದ್ದು ಶ್ರೀಗಳವರ ಕಾಲದಲ್ಲಿ. ಆ ದಾಸರಾಯರುಗಳು ಅನೇಕ ಸಲ ಸಂಸ್ಥಾನಕ್ಕೆ 
ಬಂದು ಗುರುಗಳ ಅನುಗ್ರಹ ಪಡೆದು ಹೋಗುತ್ತಿದ್ದರು. ಇಷ್ಟೇ ಅಲ್ಲದೆ ಶ್ರೀಗಳವರೇ 
"ತಂತ್ರಸಾರ'ವನ್ನು ಕನ್ನಡದಲ್ಲಿ ಪದರೂಪವಾಗಿ ರಚಿಸಿದ್ದಾರೆ. ಇದಕ್ಕೆ ಜಗನ್ನಾಥ- 
ದಾಸರು ಫಲಸ್ತುತಿ ಬರೆದಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಗಳವರು ಜಗನ್ನಾಥದಾಸರ 
ಶಿಷ್ಯರಾದ ಪ್ರಾಣೇಶ ದಾಸರಲ್ಲಿ ವಿಶೇಷಾನುಗ್ರಹ ಮಾಡಿದರು. ಸಂಚಾರತ್ವೇನ 
ಲಿಂಗಸೂಗೂರಿಗೆ ಹೋದ ಶ್ರೀಗಳವರ ಭಿಕ್ಷೆ ಅಲ್ಲಿ ಮೊದಲಿಗೆ ಮಠದ ಶಿಷ್ಯರಾದ 
ಕುಲಕರಣಿ ಯೋಗೀಂದ್ರರಾಯರ (ಪ್ರಾಣೇಶದಾಸರು) ಮನೆಯಲ್ಲಿ ಆಯಿತು. 
ಮಧ್ಯಾಹ್ನ ಶ್ರೀಗಳವರು ನಗುತ್ತಾ, "ದಾಸರೇ, ಮೂಲರಾಮನಿಗೇನು ಕಾಣಿಕೆ 
ಕೊಡುವಿರಿ?' ಎಂದು ಕೇಳಿದರು. "ಎಲ್ಲ ಸಂಸ್ಥಾನದ್ದೇ , ಬೇಕಾದ್ದನ್ನು ಶ್ರೀಗಳವರು 
ತೆಗೆದುಕೊಳ್ಳಬಹುದು'. "ನಿಮ್ಮ ಮನೆಯ ಹಿತ್ತಿಲಿನಲ್ಲಿರುವ ಜೋಳದಬಣಿವೆ. ಆ 
ಸ್ಥಳ ನಮಗೆ ದಾನ ಕೊಡಿರಿ'. "ಅದೇಕೆ ಮಹಾಸ್ವಾಮಿ? ಬೇರೆ ಯಾವುದಾದರೂ 
ಪ್ರಶಸ್ತವಾದ ಸ್ಥಳ ಕೊಡುತ್ತೇನೆ'. "ಇಲ್ಲ, ನಮಗದೇ ಬೇಕು'. "ಅಪ್ಪಣೆ' ಎಂದು 
ಪ್ರಾಣೇಶದಾಸರು ಅದನ್ನು ಕೃಷ್ಣಾರ್ಪಣಪೂರ್ವಕವಾಗಿ ಶ್ರೀಗಳವರಿಗೆ ದಾನ 
ಕೊಟ್ಟರು. ಶ್ರೀಗಳವರು "ಇದು ನಿಮ್ಮ ಸ್ವಾಧೀನದಲ್ಲೇ ಇರಲಿ. ನಾವು ಅಪೇಕ್ಟಿಸಿದಾಗ 
ನಮ್ಮವಶಕ್ಕೆ ಕೊಡಿರೆಂದು ಹೇಳಿ ಮುಂದೆ ಸಂಚಾರಕ್ಕೆ ಹೊರಟರು. ಆಗ ಪುಣೆಯಲ್ಲಿ 
ಪೇಶ್ವೆಗಳ ಆಡಳಿತ ನಡೆಯುತ್ತಿತ್ತು. ಬಾಲಾಜಿ ಬಾಜೀರಾಯನ ಕಾಲ ರಾಮಾ- 
ಶಾಸ್ತ್ರಿಗಳೆಂಬ ಪ್ರಸಿದ್ಧ ಅದ್ವೈತ ಪಂಡಿತರು ತಮ್ಮ ಪ್ರತಿಭಾಶಕ್ತಿಯಿಂದ ಪೇಶ್ವೆಗಳ 
ನ್ಯಾಯಾಧೀಶರಾಗಿದ್ದರು. ಶ್ರೀಗಳವರ ಸವಾರಿ ಅಲ್ಲಿಗೆ ಚಿತ್ತೆ ಸಿತು. ಅಲ್ಲಿ ಬ್ರಾಹ್ಮಣ- 


ಆಷಾಢಮಾಸ ಶುಕ್ಲಪಕ್ಷ 69 


ರಾದ ಪೇಶ್ವೆಗಳು ಶ್ರೀಗಳವರನ್ನು ಆದರದಿಂದ ಬರ ಮಾಡಿಕೊಂಡು ಸತ್ಕರಿಸಿದರು. 
ರಾಮಶಾಸ್ತಿಗಳಿಗೂ ಶ್ರೀಗಳವರಿಗೂ ವಾಕ್ಯಾರ್ಥವಾಗಬೇಕೆಂದು ವ್ಯವಸ್ಥೆಯಾಯಿತು. 
ರಾಮಶಾಸ್ತ್ರಿಗಳ ಮನೆಯೇ ವಾಕ್ಯಾರ್ಥದ ಸ್ಥಳ. ರಾಮಶಾಸ್ತ್ರಿಗಳು ಸೋತರೆ ಆ 
ಮನೆಯನ್ನು ಶ್ರೀಗಳವರಿಗೆ ಬಿಟ್ಟುಬಿಡಬೇಕೆಂದೂ, ಶ್ರೀಗಳವರು ಸೋತರೆ ತಮ್ಮ 
ಬಿರುದು-ಮರ್ಯಾದೆಗಳನ್ನೆಲ್ಲಾ ಬಿಟ್ಟು ಬಿಡಬೇಕೆಂದೂ ನಿರ್ಣಯವಾಗಿ ವಾಕ್ಯಾರ್ಥ 
ಆರಂಭವಾಯಿತು. ಆ ಹೊತ್ತಿಗೆ ಸರಿಯಾಗಿ ವಾದೀಂದ್ರಸ್ವಾಮಿಗಳ ಪೂರ್ವಾಶ್ರಮ 
ಪುತ್ರರಾದ ಜಯರಾಮಾಚಾರ್ಯರು ಸಂಸ್ಥಾನಕ್ಕೆ ಬಂದರು. ಅಂತಹ ದಿಗ್ಗಂತಿ- 
ಪಂಡಿತರು ಸಮಯಕ್ಕೆ ಸರಿಯಾಗಿ ಬಂದಿದ್ದರಿಂದ ಶ್ರೀಗಳವರಿಗೆ ಬಹಳ ಆನಂದ- 
ವಾಯಿತು. ಅವರು ಅವರನ್ನು ಆದರದಿಂದ ಬರಮಾಡಿಕೊಂಡರು. ಸ್ವಾಮಿಗಳು 
ಮತ್ತು ರಾಮಶಾಸ್ತ್ರಿಗಳ ವಾದದಲ್ಲಿ ಜಯರಾಮಾಚಾರ್ಯರು ಸ್ವಾಮಿಗಳಿಗೆ ಮುಖ್ಯ 
ಬೆಂಬಲಿಗರಾಗಿ ನಿಂತು ವಾಕ್ಯಾರ್ಥದಲ್ಲಿ ಭಾಗವಹಿಸಿದರು. ಶ್ರೀಗಳವರ ಪಕ್ಕಕ್ಕೆ 
ಜಯವಾಯಿತು. ಸಮಯಬಂಧದಂತೆ ರಾಮಾಶಾಸ್ತ್ರಿಗಳು ತಮ್ಮ ಮನೆಯನ್ನು ಬಿಟ್ಟು 
ಕಾಶಿಯ ಕಡೆಗೆ ಹೊರಟುಬಿಟ್ಟರು. ಅವರ ಮನೆಯು ಮೂಲರಾಮನ ಆವಾಸ- 
ವಾಯಿತು. ಪೂನಾ ಶ್ರೀಮಂತರು ಅದ್ವೈತಿಗಳು. ಆದರೂ ಅವರು ಶ್ರೀಗಳವರ 
ಪಾಂಡಿತ್ಯಕ್ಕೆ ತಲೆದೂಗಿ ಅವರನ್ನು ವಿಶೇಷವಾಗಿ ಸತ್ಕರಿಸಿದರು. ಶ್ರೀಗಳವರು ಅಲ್ಲೇ 
ತಮ್ಮ ಕೊನೆಗಾಲವನ್ನು ಕಳೆದು ವಿಶ್ವಾವಸು ಸಂವತ್ಸರದ ಆಷಾಢ ಶುದ್ಧ ಷಷ್ಠಿಯದಿನ 
ಅಲ್ಲೇ ಬೃಂದಾವನಸ್ಥರಾದರು. ಇವರ ಶಿಷ್ಯರಾದ ಭುವನೇಂದ್ರಸ್ವಾಮಿಗಳು ಆ 
ಸ್ಥಳದಲ್ಲಿ ಮಠವನ್ನು ಕಟ್ಟಿಸಿ ಅಲ್ಲಿ ಅತ್ಯಂತ ವೈಭವದಿಂದ ವೃಂದಾವನ ಪ್ರತಿಷ್ಠೆ 
ಮಾಡಿಸಿದರು. ಪೇಶ್ಚೆಯರ ರಾಜ್ಯವಿರುವ ತನಕ ಅಲ್ಲಿ ಪೂಜಾದಿಗಳಿಗೆ ಧನಸಹಾಯ 
ಮಾಡುತ್ತಿದ್ದರು. ಅಲ್ಲಿ ಬೃಂದಾವನಸ್ಥರಾದ ಮೇಲೆ ಇತ್ತ ಪ್ರಾಣೇಶದಾಸರ ಸ್ವಪ್ನದಲ್ಲಿ 
ಅಂದು ರಾತ್ರಿ ಶ್ರೀಗಳವರು ಕಾಣಿಸಿಕೊಂಡು ತಾವು ಭಕ್ತರಾದ ಪ್ರಾಣೇಶದಾಸರ 
ಹಿತ್ತಲಲ್ಲಿರುವ ತಾವು ದಾನ ತೆಗೆದುಕೊಂಡ ಹುಲ್ಲಬಣಿವೆಯ ಕೆಳಗೆ ಬಂದು 
ಸನ್ನಿಹಿತರಾಗಿರುವರೆಂದೂ ಇದಕ್ಕೆ ಅದನ್ನು ತೆಗೆದರೆ ಅದರ ಕೆಳಗೆ ತುಳಸೀಗಿಡ- 
ವಿರುವುದೇ ಸಂಕೇತವೆಂದೂ, ಅಲ್ಲಿ ತಮ್ಮ ಪೂಜಾರಾಧನೆ ನಡೆಸಬೇಕೆಂದೂ ಅಪ್ಪಣೆ 
ಮಾಡಿದರು. ದಾಸರ ಆನಂದಕ್ಕೆ ಎಣೆಯಿರಲಿಲ್ಲ. ತಕ್ಷಣವೇ ಅವರು ಎದ್ದು 
ಸ್ನಾನಾದಿಗಳನ್ನು ತೀರಿಸಿಕೊಂಡು ಜನರ ಸಹಾಯದಿಂದ ಆ ಬಣಿವೆಯನ್ನು ತೆಗೆದರು. 


70 ಜ್ಯೇಷ್ಠಮಾಸ - ಆಷಾಢಮಾಸ 


ಅದರ ಕೆಳಗೆ ಒಂದು ಆಳಿನೆತ್ತರದ .ತುಳಸಿಗಿಡವನ್ನು ನೋಡಿ ಎಲ್ಲರಿಗೂ ಅತ್ಯಾ- 
ಶ್ಚರ್ಯವಾಯಿತು. ಅಲ್ಲಿ ಸ್ಥಳವನ್ನೆಲ್ಲ ಶುದ್ಧಿಪಡಿಸಿ ಅಲ್ಲಿ ಅವತ್ತಿನಿಂದ ಪೂಜೆಗಾ- 
ರಂಭಿಸಿದರು. ಸ್ವಲ್ಪ ಕಾಲ ಆ ತುಳಸಿಯ ಗಿಡಕ್ಕೆ ಪೂಜೆ ನಡೆಯುತ್ತಿತ್ತು. ಆಮೇಲೆ 
ಶ್ರೀಗಳವರ ಆಜ್ಞೆಯಂತೆ ಗುಲಗಂಜಿಯ ಮೊರಡಿಯಿಂದ ಶಿಲೆಯನ್ನು ತಂದು ಅಲ್ಲಿ 
ಒಂದು ಬೃಂದಾವನ ನಿರ್ಮಿಸಿ ಪ್ರತಿಷ್ಠಿಸಿದರು. ಪುಣೆಯಿಂದ ಶ್ರೀಗಳವರ ಪಾದುಕೆ- 
ಯನ್ನು ತರಿಸಿಟ್ಟರು. ಅಲ್ಲಿವರದೇಂದ್ರತೀರ್ಥಸ್ವಾಮಿಗಳ ಮಠ ನಿರ್ಮಾಣವಾಯಿತು. 
ಅಂದಿನಿಂದ ಆರಾಧನೆಯೂ ಇಂದಿಗೂ ವಿಜೃಂಭಣೆಯಿಂದ ನಡೆಯುತ್ತಿದೆ. 
ಅರ್ಥಿಗಳು ಅಲ್ಲಿಸೇವೆ ಮಾಡಿ ತಮ್ಮ ಅಭೀಷ್ಟಗಳನ್ನು ಪಡೆಯುತ್ತಿದ್ದಾರೆ. 


ಆಷಾಢ ॥ ಶುದ್ಧ॥। ಸಪ್ತಮೀ 


ಆಷಾಢಶುಕ್ಲ ಸಪ್ತಮಿಯಂದು ವಿವಸ್ವಾನ್‌ ನಾಮಕ ಸೂರ್ಯನು ಪ್ರಕಟವಾದ 
ದಿವಸವಾದ್ದರಿಂದ ವೈವಸ್ವತಸೂರ್ಯಪೂಜೆ ಮಾಡಬೇಕು. 
ಆಷಾಢ ॥ ಶುದ್ಧ॥। ನವಮಿ 
ಶ್ರೀ ವಿದ್ಯಾಸಿಂಧುತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1872-1884) 
ಸದ್ಯಾಚಿತಾಮರತರು: ಹೃದ್ಯಾಶ್ಚರ್ಯಪ್ರಭಾವವಾನ್‌ । ವಿದ್ಯಾಶ್ರೀಸಿಂಧು ಯತಿ- 
ರಾಟ್‌ ದದ್ಯಾದ್ವಿದ್ಯಾ ಮುರದ್ವಿಷ: ॥॥ ಇವರ ಪೂರ್ವಾಶ್ರಮದ ನಾಮ ಶ್ರೀ 
ಕೃಷ್ಣಾಚಾರ್ಯರೆಂದು. ಇವರು ಶ್ರೀ ವಿದ್ಯಾಪೂರ್ಣತೀರ್ಥರ ಪೂರ್ವಾಶ್ರಮದ 
ಮೊಮಕ್ಟಳು. ಇವರು ಉದ್ದಾಮ ಪಂಡಿತರು. ಅತಿವಿರಕ್ತರೂ ಮತ್ತು ತುಂಬಾ 
ಉದಾರ ಸ್ವಭಾವದವರೂ ಆಗಿದ್ದರು. 1877-1878 (ಧಾತು ಹಾಗೂ ಈಶ್ವರ) 
ಸಂವತ್ಸರಗಳಲ್ಲಿ ಘೋರವಾದ ಕ್ಷಾಮ ತಲೆದೋರಿದಾಗ ಇಡೀ ಮಠದ ಆದಾಯ- 
ವನ್ನೆಲ್ಲಾ ಸಂಪನ್ಮೂಲಗಳನ್ನೆಲ್ಲಾ ಕ್ಲಮಪೀಡಿತ ಜನರ ಸಂರಕ್ಷಣೆಗಾಗಿ ವಿನಿಯೋಗಿಸಿದ 
ಅಪಾರಕೀರ್ತಿ ಇವರದ್ದಾಗಿದೆ. ಆ ಕಾಲದಲ್ಲಿ ಕಾಮದಿಂದ ಸಾಯಬೇಕಾಗಿದ್ದ 
ಸಹಸ್ರಾರು ಜನರುಗಳಿಗೆ ಪ್ರಾಣದಾನ ಮಾಡಿದ ಮಹಾತ್ಮರು. ಮಠಗಳ ನಡುವೆ 
ಪರಸ್ಪರ ಸ್ನೇಹ ಸೌಹಾರ್ದತೆಗಳಿಗಾಗಿ ಬಹುವಾಗಿ ಪ್ರಯತ್ನ ಮಾಡಿದ ಕೀರ್ತಿವಂತರು. 
ಉಡುಪಿ ಅಷ್ಟಮಠದ ಯತಿಗಳಿಂದ ಸನಾನಿತರಾಗಿ ಉಡುಪಿ ಕೃಷ್ಣನ ದರ್ಶನ ಮಾಡಿ 
1884ರ ಆಷಾಢ ಶುದ್ಧನವಮಿಯಂದು ಸೋಸಲೆ ಕ್ಷೇತ್ರದಲ್ಲಿ ವೃಂದಾವನಸ್ಥರಾದರು. 


ಆಷಾಢಮಾಸ ಶುಕ್ಲಪಕ್ಷ 71 


ಆಷಾಢ ಶುದ್ಧ! ದಶಮೀ 


ಮಹಾಭಿಷೇಕ - ಗೋಮಯಾದ್ಯುಪಲೇಪೇನ ಶುದ್ದಿಂ ಕೃತ್ವಾ ವಿಚಕ್ಷಣಃ । 
ಅಭ್ಯಂತರಂ ಗೃಹಸ್ಯೈವ ವಾಸೋಭಿಃ ಕಂಬಲೈಸ್ತಥಾ ॥ ಎಂಬುದಾಗಿ ಸ್ಮ ತಿ 
ಮುಕ್ತಾವಳಿ ಗ್ರಂಥದಲ್ಲಿ ಹೇಳಿದಂತೆ ಚಾತುರ್ಮಾಸ್ಯದ ಮೊದಲು ಮನೆಯನ್ನು 
ಶುದ್ಧಿಗೊಳಿಸಬೇಕು. ಮನೆಯಲ್ಲಿರುವ ಬಟ್ಟೆಗಳನ್ನು ಕಂಬಳಿ ಮೊದಲಾದವುಗಳನ್ನು 
ನೀರಿನಿಂದ ಶುದ್ಧಿಗೊಳಿಸಿ ಸಮಸ್ತಮನೆಯನ್ನೇ ಪವಿತ್ರವನ್ನಾಗಿ ಮಾಡಬೇಕು. 
ವಿಶೇಷವಾಗಿ ದೇವರ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಜೇಡರಬಲೆ, ಜಿರಳೆ, 
ಹಲ್ಲಿ ಮೊದಲಾದವುಗಳು ಇಲ್ಲದಂತೆ ಸ್ವಚ್ಛಗೊಳಿಸಬೇಕು. ಮತ್ತು ಪ್ರತಿ 
ಹದಿನೈದು ದಿವಸಗಳಿಗೊಮ್ಮೆಹೀಗೆ ದೇವರ ಮನೆಯನ್ನು ಸ್ವಚ್ಛಗೊಳಿಸುತ್ತಿ ರಬೇಕು. 
ದೇವರ ಮಂಟಪದಲ್ಲಿ ಧೂಳು ಇಲ್ಲದಂತೆ ಕಾಪಾಡಿಕೊಳ್ಳಬೇಕು. ಚಾತು- 
ರ್ಮಾಸ್ಯದ ಎರಡು ದಿವಸಗಳ ಮೊದಲು ಹೀಗೆ ಮನೆಯಲ್ಲವನ್ನೂ ಶುದ್ಧಿಗೊಳಿಸಿ 
ಚಾತುರ್ಮಾಸ್ಯಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಆಷಾಢಮಾಸದ ಶುಕ್ಲಪಕ್ಚದ 
ದಶಮಿಯ ದಿವಸ ಭಗವಂತನಿಗೆ ಹನ್ನೆರಡು ಎಳನೀರುಗಳಿಂದ ಅಭಿಷೇಕವನ್ನು 
ಮಾಡಬೇಕು. ಮಹಾಭಿಷೇಕಗಳನ್ನು ಮಾಡುವಾಗ ನಾಕು, ಎಂಟು, ಹನ್ನೆರಡು, 
ಹದಿನಾರು ಈ ಸಂಖ್ಯೆಯಲ್ಲಿ ಪೂರ್ಣಕುಂಭಗಳನ್ನಿಟ್ಟು ಅಭಿಷೇಕವನ್ನು ಮಾಡು- 
ತ್ತಾರೆ. ಅದಕ್ಕಾಗಿ ಕಲಶಪ್ರತಿಷ್ಠಾಪನಾದಿ ವಿಧಿವಿಧಾನಗಳಿವೆ. ಇದನ್ನು ಮಾಡಲು 
ಸಾಧ್ಯವಾಗದವರು ಎಳನೀರುಗಳನ್ನು ತಂದು ಅವುಗಳಲ್ಲಿಯೇ ಭಗವಂತನ 
ನೂರೆಂಟು ರೂಪಗಳನ್ನು ಆವಾಹನೆ ಮಾಡಿ ಅಭಿಷೇಕವನ್ನು ಪೂರೈಸಬೇಕು. 
ಸಾಧ್ಯವಾಗದಿದ್ದರೆ ನಾಕು ಎಳನೀರುಗಳಿಂದಾದರೂ ಭಗವಂತನಿಗೆ ಮಹಾಭಿಷೇಕ- 
ವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ಪರಮಾತ್ಮನು ಅತ್ಯಂತ 
ಪ್ರಸನ್ನನಾಗುತ್ತಾನೆ. ಉಡುಪಿ ಕೃಷ್ಣಮಠದಲ್ಲಿ ಪ್ರತಿವರ್ಷವೂ ಮೂರು ದಿವಸಗಳ 
ಮೊದಲೇ ಕೃಷ್ಣ ಮಠವನ್ನು ತೊಳೆದು ಶುಭ್ರಗೊಳಿಸಿರುತ್ತಾರೆ. ದಶಮಿಯ ದಿವಸ 
ಮಹಾಭಿಷೇಕವನ್ನು ಮಾಡುತ್ತಾರೆ. ಈ ಸಂಪ್ರದಾಯವನ್ನು ನಮ್ಮಮನೆಯಲ್ಲಿಯೂ 
ಅಳವಡಿಸಿಕೊಳ್ಳಬೇಕು. ಈ ಉದ್ವರ್ತನಾ ವಿಧಿಯನ್ನು ಸ್ಮ ತಿಮುಕ್ತಾವಳಿಕಾರರು 
ಅತ್ಯಂತ ಸ್ಪಷ್ಟವಾಗಿ ನಿರ್ಣಯ "ಮಾಡಿರುತ್ತಾರೆ. (ಸಷ್ಟ ಪ್ರಮಾಣವೂ ಇದೆ. 


72 ಜ್ಯೇಷ್ಠಮಾಸ - ಆಷಾಢಮಾಸ 
ಮುಂದೆ ಚಾತುರ್ಮಾಸ್ಯವ್ರತ ಎಂಬ ಪ್ರಕರಣದಲ್ಲಿ ಗಮನಿಸಿರಿ). ಸಕಲ ಹರಿ- 


ಭಕ್ತರೂ ಎಷ್ಟೇ ಕಷ್ಟವಾದರೂ ಈ ಕ್ರಮವನ್ನು ಬಿಡದೇ ಅಳವಡಿಸಿಕೊಂಡು 
ಭಗವಂತನ ಒಲುಮೆಗೆ ಪಾತ್ರರಾಗಬೇಕು. 


ಶ್ರೀ ಪರಂಜ್ಯೋತಿತೀರ್ಥರು (ಮಾಧವತೀರ್ಥ ಮಠ) ಆಷಾಢ ಶುದ್ಧ 
ದಶಮೀ - ನಾರಾಯಣಕರಾಬ್ದೋತ್ಫಂ ಸಾವಿದ್ದನ್ನಣಿರಾಜಿತಮ್‌ I ಪರಂಜ್ಯೋತಿ 
-ಗುರುಂ ವಂದೇ ಸದ್ದಿದ್ಯಾಬುದ್ಧಿಸಿದ್ದಯೇ || 


ಆಷಾಢ ॥ ಶುದ್ಧ | ಏಕಾದಶೀ 


ಯುಧಿಷ್ಠಿರಃ - ಆಷಾಢಸ್ಯ ಸಿತೇ ಪಕ್ಷೇ ಕಾ ಚ ಏಕಾದಶೀ ಭವೇತ್‌ । ಕಿನ್ನಾ- 
ಮಕೋ ವಿಧಿಸ್ಪಸ್ಕಾ ಏತದ್ದಿಸ್ತರೆತೋ ವದ ॥ ಯುಧಿಷ್ಠಿರನು ಹೇಳಿದನು. 
ಆಷಾಢಮಾಸದ ಶುಕ್ಕಪಕ್ಷದಲ್ಲಿ ಯಾವ ಏಕಾದಶಿಯು ಬರುತ್ತದೆ. ಅದರ 
ಹೆಸರೇನು? ಅದಕ್ಕೆ ವಿಧಿಯೇನು? ವಿಸ್ತಾರವಾಗಿ ಹೇಳು. ಶ್ರೀಕೃಷ್ಣ - ಕಥಯಾಮಿ 
ಮಹಾಪುಣ್ಯಾಂ ಸ್ವರ್ಗಮೋಕ್ಟಪ್ರದಾಯಿನೀಮ್‌ । ಶಯನೀಂ ನಾಮ ನಾಮ್ನಾತು 
ಸರ್ವಪಾಪಹರಾಂ ಪರಾಮ್‌ 121 ಶ್ರೀಕೃಷ್ಣನು ಹೇಳಿದನು - ಅದು 
ಸ್ವರ್ಗಮೋಕ್ಟಗಳನ್ನು ಕೊಡುತ್ತದೆ. ಅದರ ಹೆಸರು ಶಯನೈಕಾದಶೀ ಎಂದು. 
ಪಾಪಹಾರಕವಾದುದು. ಯಸ್ಯಾಃ ಶ್ರವಣಮಾತ್ರೇಣ ವಾಜಪೇಯಫಲಂ ಲಭೇತ್‌ । 
ಸತ್ಯಂ ಸತ್ಯಂ ಮಯಾ ಪ್ರೋಕ್ತಂ ನಾತಃ ಪರತರಂ ನೃಣಾಮ್‌ ॥131 ಈ ಏಕಾದಶಿಯ 
ವಿಷಯವನ್ನು ಕೇಳಿದರೇನೇ ವಾಜಪೇಯಯಾಗದ ಫಲವು ಬರುತ್ತದೆ. ನಾನು 
ಹೇಳಿದುದು ಸತ್ಯವು. ಇದಕ್ಕಿಂತಲೂ ಉತ್ತಮವಾದುದು ಮತ್ತೊಂದಿಲ್ಲ. 
ಪಾಪಿನಾಂ ಪಾಪನಾಶಾಯ ಸೃಷ್ಟಂ ಧಾತ್ರಾ ಮಹೋತ್ತಮಮ್‌ | ಅತಃ ಪರಾ ನ 
ರಾಜೇಂದ್ರ ವರ್ತತೇ ಮೋಕ್ಟದಾ ಪರಾ ॥4॥। ಪಾಪಿಗಳ ಪಾಪದ ನಾಶಕ್ಕೋಸ್ಕರವೇ 
ಬ್ರಹ್ಮನು ಸೃಷ್ಟಿಸಿದ್ದಾನೆ. ಆದುದರಿಂದ ಮೋಕ್ಷವನ್ನು ಕೊಡುವಂತಹದು 
ಇದಕ್ಕಿಂತಲೂ ಮತ್ತೊಂದಿಲ್ಲ. ಏತಸ್ಥಾತ್‌ ಕಾರಣಾತ್‌ ರಾಜನ್‌ ಶ್ರೂಯತಾಂ 
ಗತಿರುತ್ತಮಾ । ಭವೇನ್ನರಾಣಾಂ ಶ್ರೋತ್ಯಣಾಂ ಕಥಾಯಾಃ ಶ್ರವಣಾದಪಿ ॥5॥ ಆ 
ಕಾರಣದಿಂದಲೇ ಇದನ್ನು ಕೇಳಿದವರಿಗೂ ಮಾಡಿದವರಿಗೂ ಉತ್ತಮವಾದ 
ಗತಿಯು ಬರುತ್ತದೆ. ತೇ ಸದಾ ವೈಷ್ಣವಾ ರಾಜನ್‌ ಮಮ ಭಕ್ತಿಪರಾಯಣಾಃ | 


ಆಷಾಢಮಾಸ ಶುಕ್ಗಪಕ್ಷ 73 


ಆಷಾಢೇ ವಾಮನಶ್ಲೈವ ಪೂಜ್ಯತೇ ಪರಮೇಶ್ವರಃ ॥6॥ ಆ ಏಕಾದಶಿಯನ್ನು 
ಮಾಡುವವರು ವೈಷ್ಣವರು, ವಿಷ್ಣುಭಕ್ತಿಪರಾಯಣರು. ಆಷಾಢದಲ್ಲಿ ಜಾರ 
ನೆಂಬ ದೇವರನ್ನು ಪೂಜಿಸಬೇಕು. ವಾಮನಃ ಪೂಜಿತೋ ಯೇನ ಕಮಲೈ: 
ಕಮಲೇಕ್ಷಣಃ | ಆಷಾಢಸ್ಯ ಸಿತೇ ಪಕ್ಬೇ ಶಯನ್ಯಾಶ್ಚ ದಿನೇ ತಥಾ ॥7॥ ತೇನಾರ್ಚಿತಂ 
ಜಗತರ್ವಂ ತ್ರಯೋ ದೇವಾಃ ಸನಾತನಾಃ । ಕೃತಾ ಚೈಕಾದಶೀ ಯೇನ ಹರಿ- 
ವಾಸರಮುತ್ತಮಮ್‌ ॥8॥। ಆಷಾಢಮಾಸದ ಶುಕ್ಲಪಕ್ಷದ ಕಾಮಿಕಾ (ಶಯನೀ) 
ಏಕಾದಶಿಯ ದಿನ ವಾಮದೇವರನ್ನು ಯಾವನು ಪೂಜಿಸುವನೋ ಅವನು 
ಮೂರು ಲೋಕವನ್ನೂ ಬ್ರಹ್ಮ ವಿಷ್ಣು ಶಿವರನ್ನೂ ಪೂಜಿಸಿದಂತಾಗುತ್ತದೆ. ಆ ದಿನ 
ಏಕಾದಶಿಯ ಉಪವಾಸ ಮಾಡಿಕೊಂಡು ಜಾಗರಣೆಗಳನ್ನು ಮಾಡಿ ಪೂಜಿಸಬೇಕು. 
ಯುಧಿಷ್ಠಿರಃ - ಸಂಶಯೋಶಸ್ತಿ ಮಹಾನ್ಸೇತತ್ರ ಶ್ರೂಯತಾಂ ಪುರುಷೋತ್ತಮ । 
ಕಥಂ ಸುಪ್ತೋಠಸಿ ದೇವೇಶ ಕಥಂ ಚ ಬಲಿಮಾಶ್ರಿತಃ ॥9॥॥ ಕಥಂ ಭೂಮೌ ಚ 
ಸರ್ವೇಶ ಕಿಂ ಕುರ್ವಂತಿ ಜನಾಃ ಪರೇ | ಏತದ್‌ ವದ ಮಹಾಪ್ರಾಜ್ಞಸಂಶಯೋಶಕ್ತಿ 
ಮಹಾನ್ನಮ ॥10॥ ಯುಧಿಷ್ಠಿರನು ಹೇಳಿದನು - ಎಲೈ ಪುರುಷೋತ್ತಮನೇ! 
ನನಗೆ ಈ ವಿಷಯದಲ್ಲಿ ಬಹುವಾದ ಸಂಶಯವಿದೆ. ನೀನು ಮಲಗಿರುವುದು 
ಹೇಗೆ? ಬಲಿಯೆಂಬ ದಾನವನ ಬಳಿ ಇರುತ್ತೇನೆಂಬುದು ಹೇಗೆ? ಭೂಮಿಯಲ್ಲಿ 
ಹೇಗೆ ಮಲಗಿರುತ್ತೀಯೆ? ಆಗ ಜನಗಳೆಲ್ಲರೂ ಏನು ಮಾಡುತ್ತಾರೆ? ಇದೇ ನನ್ನ 
ಸಂಶಯವು. ಇದಕ್ಕೆ ಸಮಾಧಾನವನ್ನು ಹೇಳು. ಶ್ರೀಕೃಷ್ಣ; - ಶ್ರೂಯತಾಂ 
ರಾಜಶಾರ್ದೂಲ ಕಥಾ ಪಾಪಪ್ರಣಾಶಿನೀ । ಯಸ್ಯಾಃ ಶ್ರವಣಮಾತ್ರೇಣ ಸರ್ವ- 
ಪಾಪಕ್ಷಯೋ ಭವೇತ್‌ ॥॥11॥ ಶ್ರೀಕೃಷ್ಣನು ಹೇಳಿದನು - ಎಲೈ ಯುಧಿಷ್ಠಿರನೇ। 
ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಅದು ಪಾಪವನ್ನು ನಾಶ ಮಾಡುತ್ತದೆ. 
ಅದನ್ನು ಕೇಳಿದೊಡನೆಯೇ ಎಂತಹ ಪಾಪಗಳಿದ್ದರೂ ನಾಶವಾಗುತ್ತವೆ. ಬಲಿರ್ವೈ 
ದಾನವಃ ಪೂರ್ವಮಾಸೀತ್‌ ತ್ರೇತಾಯುಗೇ ನೃಪ | ಪೂಜಯಂಶ್ನೆ] ವಮಾಂ ನಿತ್ಯಂ 
ಮದ್ಭಕ್ಕೋ ಮತ್ಪರಾಯಣಃ ॥12/1 ಪೂರ್ವದಲ್ಲಿ ತ್ರೇತಾಯುಗದಲ್ಲಿ ಬಲಿಯೆಂಬ 
ದಾನವನಿದ್ದನು. ಅವನು ದಿನವೂ ನನ್ನನ್ನು ಪೂಜಿಸುತ್ತ ನನ್ನಲ್ಲಿಯೇ ಭಕ್ತಿ- 
ಯುಳ್ಳ ವನಾಗಿದ್ದನು. ಯಜ್ಞೈಸ್ತು ವಿಧಿವದ್‌ ದೈತ್ಯೋ ಯಜತೇ ಹ ಸನಾತನಂ | 
ಭಕ್ತ್ಯಾಚ ಪರಯಾ ರಾಜನ್‌ “ಯಜ್ನಕ್ರದ್‌ ವ್ರತಕೃತ್ತಥಾ 11130 ಅವನು ಅನೇಕವಾದ 


74 ಜ್ಯೇಷ್ಠಮಾಸ - ಆಷಾಢಮಾಸ 
ಯಜ್ಞಗಳಿಂದ ನನ್ನನ್ನು ಸಂತೋಷಘಫಡಿಸುತ್ತ ಇದ್ದನು. ಉತ್ತಮವಾದ ಭಕ್ತಿಯಿಂದ 
ಯಜ್ಞಗಳನ್ನು ಮಾಡುವುದಲ್ಲದೇ ವ್ರತಗಳನ್ನೂ ಮಾಡುತ್ತಿ; ದ್ದನು. ಪರಂ 
ವಿಚಾರ್ಯ ಬಹುಧಾ ಮಘೋನಂ ಚೈವ ಸೂಕ್ತಿಭಿಃ । ಗುರುಣಾ ದೇವತ್ಯೈಃ ಸಾರ್ಧಂ 
ಬಹುಧಾ ಪೂಜಿತೋತಪ್ಯಹಮ್‌ ॥114॥ ಅನಂತರ ಇಂದ್ರನು ಬೃಹಸತಿ- 
ಯೊಡನೆಯೂ ದೇವತೆಗಳೊಡನೆಯೂ ಯೋಚನೆಮಾಡಿ ಅನೇಕ ಒಳ್ಳೆಯ 
ರೀತಿಯಿಂದ ನನ್ನನ್ನು ಪೂಜಿಸಿದನು. ತತೋ ವಾಮನರೂಪೇಣ ಅವತಾರೇ ಚ 
ಪಂಚಮೇ । ಅತ್ಯುಗ್ರರೂಪೇಣ ತದಾ ಸರ್ವಬ್ರಹ್ಮಾಂಡರೂಪಿಣಾ ॥15॥ ವಾಕ್‌ 
ಛಲೇನ ಜಿತೋ ದಾತಾ ಸತ್ಯಮಾಶ್ರಿತ್ಯ ಸಂಸ್ಥಿತಃ | ಶುಕ್ರಸ್ತಂ ವಾರಯಾಮಾಸ 
ಯನ್ನಾರಾಯಣ ಇತ್ಯಹಮ್‌ ॥16 ಅನಂತರ ವಾಮನಾವತಾರವೆಂಬ ಐದನೆಯ 
ಅವತಾರವನ್ನು ಮಾಡಿದೆನು. ಅದು ಬ್ರಹ್ಮಾಂಡರೂಪವಾದ ಉಗ್ರಾವತಾರವು. 
ಆಗ ಮೋಸದ ಮಾತಿನಿಂದ ಸತ್ಯವಂತನಾದ ಬಲಿಯನ್ನು ಜಯಿಸಿದೆನು. ಆಗ 
ಶುಕ್ರಾಚಾರ್ಯನು ಇವನು ನಾರಾಯಣನು ಇವನ ಮಾತಿಗೆ ಮರುಳಾಗಬೇಡ- 
ವೆಂದು ಬಲಿಗೆ ಹೇಳಿದನು. ಯಾಚಿತಾ ವಸುಧಾ ರಾಜನ್‌ ಸಾರ್ಧತ್ರಯಪದಾ 
ಮಯಾ | ಸಂಕಲ್ಲೋದಕಮಾತ್ರೇ ತು ಕರೇ ತೇನೈವ ಚಾರ್ಪಿತೇ ॥17॥ 
ರೂಪಮೀದೃಗ್ವಿಧಂ ರಾಜನ್‌ ತದಾ ಶೃಣು ಮಯಾ ಕೃತಮ್‌ । ಭೂರ್ಲೋಕೇ 
ಚರಣ್‌ ನ್ಯಸ್ಯ ಭುವರ್ಲೋಕೇ ತು ಜಾನುನೀ 11181 ಸ್ವರ್ಲೋಕೇತು ಕಟಿಂ ನೃಸ್ಯ 
ಮಹರ್ಲೋಕೇ ತಥೋದರಮ್‌ । ಜನೋ ಲೋಕೇ ಚ ಹೃದಯಂ ತಪೋಲೋಕೇ 
ತು ಕಂಠಕಮ್‌ ॥ಟ19॥ ಸತ್ಯಲೋಕೇ ಮುಖಂ ಸ್ಥಾಪ್ಯ ಮಸಕಂ ಚ ತದೂರ್ದ್ವಕಮ್‌ I 
ಚಂದ್ರಸೂರ್ಯಗ್ರಹಾಶ್ನೆವ ನಕ್ಷತ್ರಾಣಿ ತಥೈವ ಚ 112011 ದೇವಾಃ ಸೇಂದ್ರಾಶ್ಚ 
ನಾಗಾಶ್ಚ ಯಕ್ಚಗಂಧರ್ವಕಿನ್ನರಾಃ | ಸ್ತುವಂತೋ ವೇದಸಂಭೂತೈಃ ಸೂಕ್ತಿ ಶ್ಚ 
ವಿವಿಧೈಸ್ತಥಾ ॥211 ಆಗ ನಾನು ಮೂರುವರೆ ಹೆಜ್ಜೆ ಭೂಮಿಯನ್ನು ಕೇಳಿ 
ಕೊಂಡೆನು. ಆ ಬಲಿಯು ಸಂಕಲ್ಪಮಾಡಿ ನೀರಿನೊಡನೆ ದಾನ ಮಾಡಿ ನನ್ನ ಕೈಗೆ 
ಹಾಕಲು ನಾನು ಮಾಡಿದ ಅವತಾರವನ್ನು ಹೇಳುತ್ತೇನೆ ಕೇಳು. ಭೂಲೋಕದಲ್ಲಿ 
ಹೆಜ್ಜೆಗಳನ್ನೂ , ಭುವರ್ಲೋಕದಲ್ಲಿ ಮಂಡಿಗಳನ್ನೂ , ಸ್ವರ್ಲೋಕದಲ್ಲಿ ಸೊಂಟ- 
ವನ್ನೂ, ಮಹರ್ಲೋನಕದಲ್ಲಿಹೊಟ್ಟೆಯನ್ನು, ಜನೋಲೋಕದಲ್ಲಿಎದೆಯನ್ನೂ, 
ತಪೋಲೋಕದಲ್ಲಿ ಕತ್ತನ್ನೂ, ಸತ್ಯಲೋಕದಲ್ಲಿ ಮುಖವನ್ನೂ , ಅದರ ಮೇಲಿನ 


ಆಷಾಢಮಾಸ ಶುಕಪಕ 75 
ಜ್‌ 


ಲೋಕದಲ್ಲಿತಲೆಯನ್ನೂ ಇಟ್ಟೆನು. ಚಂದ್ರ, ಸೂರ್ಯ, ನಕ್ಪತ್ರಗಳು, ದೇವತೆಗಳು, 
ಇಂದ್ರನು, ನಾಗರು, ಯಕ್ಷರು, ಗಂಧರ್ವರು, ಕಿನ್ನರರು ಇವರೆಲ್ಲರೂ ಆಗ 
ವೇದದ ಖಕ್ಕುಗಳಿಂದ ನನ್ನನ್ನು ಸ್ತೋತ್ರಮಾಡಿದರು. ಕರೇ ಗೃಹೀತ್ವಾ ಚ ಬಲಿಂ 
ತ್ರಿಪದ್ಧೆಃ ಚಾ ಮಹೀ। ME ಚ ತಸ್ಯ ಪೃಷ್ಠೇ ಚ ಪದಂ ನ್ಯಸ್ತಂ ಮಯಾ ತದಾ 
112211 ಗತೋ ರಸಾತಲಂ ರಾಜನ್‌ ದಾನವೋ ಮಮ ಪೂಜಕ: । ಕಿಪ್ತೋಧೋ 
ದಾನವಶ್ಚೆಷ ಕಿಮಕುರ್ವನ್‌ ತತಃ ಪರಮ್‌ 11231 ವಿನಯೇನಾನತೋತಸೌ ವೈ 
ಪ್ರಸನ್ನೋ ಜನಾರ್ದನಃ । ಆಷಾಢಶುಕ್ಸಪಕ್ಟೇ ತು ಕಾಮಿಕಾ ಹರಿವಾಸರೇ ॥12411 
ತಸ್ಯಾಮೇಕಾ ಚ ಮೂರ್ತಿರ್ಮೇ ಬಲಿಮಾತಶ್ರಿತ್ಯ ತಿಷ್ಠತಿ । ದ್ವಿತೀಯಾ ಶೇಷಪೃಷ್ಠೇ ವೈ 
ಕ್ಲೀರಸಾಗರಮಧ್ಯತಃ ॥1251॥1 ಸ್ಪಪಿತ್ಛೇವ ಮಹಾರಾಜಾ ಯಾವದಾಗಾಮಿಕಾರ್ತಿಕೀ । 
ತಾವದ್ಧವೇತ್ಸುಧರ್ಮಾತ್ಮಾ ಸರ್ವಧರ್ಮೋತ್ತಮೋತ್ತಮಮ್‌ ॥26॥ ಆಗ ಬಲಿ- 
ಯನ್ನು ಕೈಯ್ಯಲ್ಲಿ ಹಿಡಿದುಕೊಂಡು ಮೂರುಕಾಲಗಳಿಂದ ಭೂಮಿಯನ್ನು 
ಅಳೆದೆನು. ಆಗ ಅರ್ಧಕಾಲನ್ನು ಅವನ ಬೆನ್ನಿನ ಮೇಲಿಟ್ಟೆನು. ಆ ನನ್ನ ಭಕ್ತನಾದ 
ಬಲಿಯು ರಸಾತಳಕ್ಕೆ ಹೋದನು. ಆಗ ಆ ದಾನವನನ್ನು ಪಾತಾಳಕ್ಕೆ ತುಳಿದೆನು. 
ಅನಂತರ ಆ ಬಲಿಯು ವಿನಯದಿಂದ ತಲೆ ಬಾಗಲು ಅವನಿಗೆ ಪ್ರಸನ್ನನಾದೆನು. 
ಆಷಾಢ ಶುಕ್ಗಪಕ್ಷದಲ್ಲಿ ಕಾಮಿಕಾ ಅಥವಾ ಶಯನೈಕಾದಶಿಯು ಬರುವುದು. ಆ 
ದಿನ ನನ್ನ ಒಂದು ಮೂರ್ತಿಯು ಬಲಿಯ ಹತ್ತಿರವಿರುತ್ತದೆ. ಎರಡನೆಯ 
ಮೂರ್ತಿಯು ಕ್ಹೀರಸಾಗರ ಮಧ್ಯದಲ್ಲಿಶೇಷನ ಹಾಸಿಗೆಯ ಮೇಲೆ ಮಲಗಿರುತ್ತದೆ. 
ಈ ಎರಡು ಮೂರ್ತಿಗಳೂ ಕಾರ್ತಿಕ ಮಾಸದವರೆಗೆ ಮಲಗಿರುತ್ತವೆ. 
ಅದುವರೆಗೂ ಬೇಕಾದ ವ್ರತವನ್ನು ಆಚರಿಸಿ ಮನುಷ್ಯನು ಧರ್ಮಗಳನ್ನು 
ಸಂಪಾದಿಸಬಹುದು. ವ್ರತಂ ಚ ಕುರುತೇ ಮರ್ತ್ಯಃ ಸ ಯಾತಿ ಪರಮಾಂ ಗತಿಮ್‌ । 
ಏತಸ್ಥಾತ್‌ ಕಾರಣಾದ್‌ ರಾಜನ್‌ ಕರ್ತವ್ಯಾ ಚ ಪ್ರಯತ್ನತಃ 112711 ಆಗ ವ್ರತಗಳನ್ನು 
ಮಾಡಿದ ಮನುಷ್ಯನು ಉತ್ತಮಗತಿಯನ್ನು ಹೊಂದುತ್ತಾನೆ. ಆದುದರಿಂದಲೇ ಈ 
ಕಾಲದಲ್ಲಿ ವ್ರತಗಳನ್ನು ಪ್ರಯತ್ನಪಟ್ಟು ಮಾಡಬೇಕು. ನಾತಃ ಪರತರಾ ಕಾಚಿತ್‌ 
ಪವಿತ್ರಾ ಪಾಪನಾಶಿನೀ ।ಟ ಯಸ್ಯಾಂ ಸ್ಪಪಿತಿ ದೇವೇಶಃ ಶಂಖಚಕ್ರಗದಾಧರ: 11281 
ಶಂಖ, ಚಕ್ರ, ಗದಾಧರನಾದ ಸ್ವಾಮಿಯು ಮಲಗಿರುವ ಈ ದಿನಗಳಿಗಿಂತ 
ಪಾಪನಾಶಕವಾದ ಬೇರೆ ದಿನಗಳಿಲ್ಲವು. ಇದೇ ಪಾಪಹರವು. ತಸ್ಯಾಂ ಚ. 


74 ಜ್ಯೇಷ್ಠಮಾಸ - ಆಷಾಢಮಾಸ 
ಯಜ್ಞಗಳಿಂದ ನನ್ನನ್ನು ಸಂತೋಷಪಡಿಸುತ್ತ ಇದ್ದನು. ಉತ್ತಮವಾದ ಭಕ್ತಿಯಿಂದ 
ಯಜ್ಞಗಳನ್ನು ಮಾಡುವುದಲ್ಲದೇ ವ್ರತಗಳನ್ನೂ ಮಾಡುತ್ತಿದ್ದನು. ಪರಂ 
ವಿಚಾರ್ಯ ಬಹುಧಾ ಮಘೋನಂ ಚೈವ ಸೂಕ್ತಿಭಿಃ । ಗುರುಣಾ ದೇವತ್ವ: ಸಾರ್ಧಂ 
ಬಹುಧಾ ಪೂಜಿತೋತಪ್ಯಹಮ್‌ 1141 ಅನಂತರ ಇಂದ್ರನು ಬೃಹಸತಿ- 
ಯೊಡನೆಯೂ ದೇವತೆಗಳೊಡನೆಯೂ ಯೋಚನೆಮಾಡಿ ಅನೇಕ ಒಳ್ಳೆಯ 
ರೀತಿಯಿಂದ ನನ್ನನ್ನು ಪೂಜಿಸಿದನು. ತತೋ ವಾಮನರೂಪೇಣ ಅವತಾರೇ ಚ 
ಪಂಚಮೇ । ಅತ್ಯುಗ್ರರೂಪೇಣ ತದಾ ಸರ್ವಬ್ರಹ್ಮಾಂಡರೂಪಿಣಾ ॥15॥ ವಾಕ್‌ 
ಛಲೇನ ಜಿತೋ ದಾತಾ ಸತ್ಯಮಾಶ್ರಿತ್ಯ ಸಂಸ್ಥಿತಃ | ಶುಕ್ರಸ್ತಂ ವಾರಯಾಮಾಸ 
ಯನ್ನಾರಾಯಣ ಇತ್ಯಹಮ್‌ ॥16 ಅನಂತರ ವಾಮನಾವತಾರವೆಂಬ ಐದನೆಯ 
ಅವತಾರವನ್ನು ಮಾಡಿದೆನು. ಅದು ಬ್ರಹ್ಮಾಂಡರೂಪವಾದ ಉಗ್ರಾವತಾರವು. 
ಆಗ ಮೋಸದ ಮಾತಿನಿಂದ ಸತ್ಯವಂತನಾದ ಬಲಿಯನ್ನು ಜಯಿಸಿದೆನು. ಆಗ 
ಶುಕ್ರಾಚಾರ್ಯನು ಇವನು ನಾರಾಯಣನು ಇವನ ಮಾತಿಗೆ ಮರುಳಾಗಬೇಡ- 
ವೆಂದು ಬಲಿಗೆ ಹೇಳಿದನು. ಯಾಚಿತಾ ವಸುಧಾ ರಾಜನ್‌ ಸಾರ್ಧತ್ರಯಪದಾ 
ಮಯಾ | ಸಂಕಲ್ಲೋದಕಮಾತ್ರೇ ತು ಕರೇ ತೇನೈವ ಚಾರ್ಪಿತೇ ॥17॥ 
ರೂಪಮೀದೃಗ್ವಿಧಂ ರಾಜನ್‌ ತದಾ ಶೃಣು ಮಯಾ ಕೃತಮ್‌ | ಭೂರ್ಲೋಕೇ 
ಚರಣ್‌ ನ್ಯಸ್ಯ ಭುವರ್ಲೋನಕೇ ತು ಜಾನುನೀ ॥1181 ಸ್ವರ್ಲೋಕೇ ತು ಕಟಿಂ ನಸ್ಯ 
ಮಹರ್ಲೋಕೇ ತಥೋದರಮ್‌ । ಜನೋ ಲೋಕೇ ಚ ಹೃದಯಂ ತಪೋಲೋಕೇ 
ತು ಕಂಠಕಮ್‌ ॥1191 ಸತ್ಯಲೋಕೇ ಮುಖಂ ಸ್ಥಾಪ್ಯ ಮಸ್ತಕಂ ಚ ತದೂರ್ಧ್ವಕಮ್‌ । 
ಚಂದ್ರಸೂರ್ಯಗ್ರಹಾಶ್ಲೈವ ನಕ್ಷತ್ರಾಣಿ ತಥೈವ ಚ ॥20॥ ದೇವಾಃ ಸೇಂದ್ರಾಶ್ಚ 
ನಾಗಾಶ್ಚ ಯಕ್ಸಗಂಧರ್ವಕಿನ್ನರಾ: | ಸ್ತುವಂತೋ ವೇದಸಂಭೂತೈ: ಸೂಕ್ತೈೆಶ್ವ 
ವವಿಧೈಸ್ತಥಾ ॥211 ಆಗ ನಾನು ಮೂರುವರೆ ಹೆಜ್ಜೆ ಭೂಮಿಯನ್ನು ಕೇಳಿ 
ಕೊಂಡೆನು. ಆ ಬಲಿಯು ಸಂಕಲ್ಪಮಾಡಿ ನೀರಿನೊಡನೆ ದಾನ ಮಾಡಿ ನನ್ನ ಕೈಗೆ 
ಹಾಕಲು ನಾನು ಮಾಡಿದ ಅವತಾರವನ್ನು ಹೇಳುತ್ತೇನೆ ಕೇಳು. ಭೂಲೋಕದಲ್ಲಿ 
ಹೆಜ್ಜೆಗಳನ್ನೂ, ಭುವರ್ಲೋಕದಲ್ಲಿ ಮಂಡಿಗಳನ್ನೂ , ಸ್ವರ್ರೋಕದಲ್ಲಿ ಸೊಂಟ- 
ವನ್ನೂ, ಮಹರ್ಲೋಕದಲ್ಲಿಹೊಟ್ಟೆಯನ್ನು, ಜನೋಲೋಕದಲ್ಲಿ ಎದೆಯನ್ನೂ , 
ತಪೋಲೋಕದಲ್ಲಿ ಕತ್ತನ್ನೂ, ಸತ್ಯಲೋಕದಲ್ಲಿ ಮುಖವನ್ನೂ, ಅದರ ಮೇಲಿನ 


ಆಷಾಢಮಾಸ ಶುಕಪಕ 75 
೧% 


ಲೋಕದಲ್ಲಿತಲೆಯನ್ನೂಇಟ್ಟೆನು. ಚಂದ್ರ, ಸೂರ್ಯ, ನಕ್ಷತ್ರಗಳು, ದೇವತೆಗಳು, 
ಇಂದ್ರನು, ನಾಗರು, ಯಕ್ಷರು, ಗಂಧರ್ವರು, ಕಿನ್ನರರು ಇವರೆಲ್ಲರೂ ಆಗ 
ವೇದದ ಯಕ್ಕುಗಳಿಂದ ನನ್ನನ್ನು ಸ್ತೋತ್ರಮಾಡಿದರು. ಕರೇ ಗೃಹೀತ್ವಾ ಚ ಬಲಿಂ 
ತ್ರಿಪದೈಃ ಪೂರಿತಾ ಮಹೀ । ಅರ್ಧಂ ಚ ತಸ್ಯ ಪೃಷ್ಠೇ ಚ ಪದಂ ನ್ಯಸ್ತಂ ಮಯಾ ತದಾ 
112211 ಗತೋ ರಸಾತಲಂ ರಾಜನ್‌ ದಾನವೋ ಮಮ ಪೂಜಕ: । ಕ್ಲಿಪ್ರೋಧೋ 
ದಾನವಶ್ಲೆಷ ಕಿಮಕುರ್ವನ್‌ ತತಃ ಪರಮ್‌ 1231 ವಿನಯೇನಾನತೋತಸ್‌ ವೈ 
ಪ್ರಸನ್ನೋ ಜನಾರ್ದನಃ । ಆಷಾಢಶುಕ್ಸಪಕ್ಷೇ ತು ಕಾಮಿಕಾ ಹರಿವಾಸರೇ 112411 
ತಸ್ಯಾಮೇಕಾ ಚ ಮೂರ್ತಿರ್ಮೇ ಬಲಿಮಾತ್ರಿತ್ಯ ತಿಷ್ಠತಿ । ದ್ವಿತೀಯಾ ಶೇಷಪೃಷ್ಟೇ ವೈ 
ಕ್ಲೀರಸಾಗರಮಧ್ಯತಃ ॥1251॥ ಸ್ವಷಿತ್ಯೇವ ಮಹಾರಾಜಾ ಯಾವದಾಗಾಮಿಕಾರ್ತಿಕೀ। 
ತಾವದ್ಧವೇತ್ಸುಧರ್ಮಾತ್ಮಾ ಸರ್ವಧರ್ಮೋತ್ತಮೋತ್ತಮಮ್‌ ॥26॥ ಆಗ ಬಲಿ- 
ಯನ್ನು ಕೈಯ್ಯಲ್ಲಿ ಹಿಡಿದುಕೊಂಡು ಮೂರುಕಾಲಗಳಿಂದ ಭೂಮಿಯನ್ನು 
ಅಳೆದೆನು. ಆಗ ಅರ್ಧಕಾಲನ್ನು ಅವನ ಬೆನ್ನಿನ ಮೇಲಿಟ್ಟೆನು. ಆ ನನ್ನ ಭಕ್ತನಾದ 
ಬಲಿಯು ರಸಾತಳಕ್ಕೆ ಹೋದನು. ಆಗ ಆ ದಾನವನನ್ನು ಪಾತಾಳಕ್ಕೆ ತುಳಿದೆನು. 
ಅನಂತರ ಆ ಬಲಿಯು ವಿನಯದಿಂದ ತಲೆ ಬಾಗಲು ಅವನಿಗೆ ಪ್ರಸನ್ನನಾದೆನು. 
ಆಷಾಢ ಶುಕ್ಲಪಕ್ನದಲ್ಲಿ ಕಾಮಿಕಾ ಅಥವಾ ಶಯನೈಕಾದಶಿಯು ಬರುವುದು. ಆ 
ದಿನ ನನ್ನ ಒಂದು ಮೂರ್ತಿಯು ಬಲಿಯ ಹತ್ತಿರವಿರುತ್ತದೆ. ಎರಡನೆಯ 
ಮೂರ್ತಿಯು ಕ್ಷೀರಸಾಗರ ಮಧ್ಯದಲ್ಲಿಶೇಷನ ಹಾಸಿಗೆಯ ಮೇಲೆ ಮಲಗಿರುತ್ತದೆ. 
ಈ ಎರಡು ಮೂರ್ತಿಗಳೂ ಕಾರ್ತಿಕ ಮಾಸದವರೆಗೆ ಮಲಗಿರುತ್ತವೆ. 
ಅದುವರೆಗೂ ಬೇಕಾದ ವ್ರತವನ್ನು ಆಚರಿಸಿ ಮನುಷ್ಯನು ಧರ್ಮಗಳನ್ನು 
ಸಂಪಾದಿಸಬಹುದು. ವ್ರತಂ ಚ ಕುರುತೇ ಮರ್ತ್ಯಃ ಸ ಯಾತಿ ಪರಮಾಂ ಗತಿಮ್‌ । 
ಏತಸ್ಥಾತ್‌ ಕಾರಣಾದ್‌ ರಾಜನ್‌ ಕರ್ತವ್ಯಾ ಚ ಪ್ರಯತ್ನತಃ ॥॥27/ ಆಗ ವ್ರತಗಳನ್ನು 
ಮಾಡಿದ ಮನುಷ್ಯನು ಉತ್ತಮಗತಿಯನ್ನು ಹೊಂದುತ್ತಾನೆ. ಆದುದರಿಂದಲೇ ಈ 
ಕಾಲದಲ್ಲಿ ವ್ರತಗಳನ್ನು ಪ್ರಯತ್ನಪಟ್ಟು ಮಾಡಬೇಕು. ನಾತಃ ಪರತರಾ ಕಾಚಿತ್‌ 
ಪವಿತ್ರಾ ಪಾಪನಾಶಿನೀ । ಯಸ್ಯಾಂ ಸ್ವಪಿತಿ ದೇವೇಶಃ ಶಂಖಚಕ್ರಗದಾಧರಃ 112811 
ಶಂಖ, ಚಕ್ರ, ಗದಾಧರನಾದ ಸ್ವಾಮಿಯು ಮಲಗಿರುವ ಈ .ದಿನಗಳಿಗಿಂತ 
ಪಾಪನಾಶಕವಾದ ಬೇರೆ ದಿನಗಳಿಲ್ಲವು. ಇದೇ ಪಾಪಹರವು. ತಸ್ಯಾಂ ಚ 


76 ಜ್ಯೇಷ್ಠಮಾಸ - ಆಷಾಡಮಾಸ 


ಪೂಜಯೇದ್‌ ದೇವಂ ಶಂಖಚಕ್ರಗದಾಧರಮ್‌ । ರಾತ್ರೌ ಜಾಗರಣಂ ಕೃತ್ಥಾ 3 ಭಕ್ತ್ಯಾ 
ಚೈವ ವಿಶೇಷತಃ ॥291 ಈ ಕಾಮಿಕೈಕಾದಶಿಯಲ್ಲಿ ಶಂಖ, ಚಕ್ರ, ಗದಾಧರನಾದ 
ಸ್ವಾಮಿಯನ್ನು ಪೂಜಿಸಿ ರಾತ್ರಿಯಲ್ಲಿ ಭಕ್ತಿಯಿಂದ ಜಾಗರಣೆ ಮಾಡಬೇಕು. ತಸ್ಯ 
ಪುಣ್ಯಸ್ಯ ಸಂಖ್ಯಾಂ ನ ಕರ್ತುಂ ಶಕ್ತಶ್ನತುರ್ಮುಖಃ | ಏವಂ ಯಃ ಕುರುತೇ 
ರಾಜನ್ನೇಕಾದಶ್ಯಾ ವ್ರತೋತ್ತಮಮ್‌ ॥30॥ ಸರ್ವಪಾಪಹರಂ ಚೈವ ಭುಕ್ತಿ- 
ಮುಕ್ತಿಪ್ರದಾಯಕಮ್‌ | ಸ ಚ ಲೋಕೇ ಮಮ ಸದಾ ಶ್ಚಪಚೋಷಪಷಪಿ ಪ್ರಿಯಂಕರಃ 
113111 ಆ ದಿನ ವ್ರತಮಾಡಿದ ಪುಣ್ಯವನ್ನು ಎಣಿಸಲು ಚತುರ್ಮುಖನಾದ 
ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಈ ರೀತಿಯಾಗಿ ಉತ್ತಮವಾದ ಏಕಾದಶಿವ್ರತವನ್ನು 
ಮಾಡುವವನು ಪಾಪಗಳನ್ನು ನಾಶಮಾಡಿಕೊಳ್ಳುತ್ತಾನೆ. ಅದಲ್ಲದೇ ಇಹದಲ್ಲಿ 
ಭುಕ್ತಿಯೂ ಪರದಲ್ಲಿ ಮುಕ್ತಿಯೂ ಸಿಗುತ್ತವೆ. ಲೋಕದಲ್ಲಿ ಅವನು 
ಚಂಡಾಲನಾದರೂ ನನಗೆ ಪ್ರಿಯನು. ದೀಪದಾನೇನ ಪಾಲಾಶಪತ್ರೇ ಭುಕ್ತ್ವಾ 
ವ್ರತೇನ ಚ | ಚಾತುರ್ಮಾಸ್ಯಂ ನಯಂತೀಹ ತೇ ನರಾ ಮಮ ವಲ್ಲಭಾಃ 113201 
ದೀಪದಾನ ಮಾಡುತ್ತಾ ಮುತ್ತುಗದೆಲೆಯಲ್ಲಿ ಊಟ ಮಾಡುತ್ತಾ ಯಾವನು 
ಚಾತುರ್ಮಾಸ್ಯಗಳನ್ನು ಕಳೆಯುತ್ತಾನೆಯೋ ಅವನು ನನಗೆ ಪ್ರೀತಿಪಾತ್ರನು. 
ಚಾತುರ್ಮಾಸ್ಯೇ ಹರೌ ಸುಪ್ತೇ ಭೂಮಿಶಾಯೀ ಭವೇನ್ನರಃ | ಶ್ರಾವಣೇ 
ವರ್ಜಯೇಚ್ನಾಕಂ ದಧಿ ಭಾದ್ರಪದೇ ತಥಾ 113311 ದುಗ್ಗಮಾಶ್ವಯುಜೇ ತ್ಯಾಜ್ಯಂ 
ಕಾರ್ತಿಕೇ ದ್ವಿದಳಂ ತ್ಯಜೇತ್‌ । ಅಥವಾ ಬ್ರಹ್ಮಚರ್ಯಸ್ಥ ಸ ಯಾತಿ ಪರಮಾಂ 
ಗತಿಮ್‌ ॥34॥॥ ಹರಿಯು ಮಲಗಿದ ಚಾತುರ್ಮಾಸ್ಯದಲ್ಲಿ ಮನುಷ್ಯನು ನೆಲದ 
ಮೇಲೆ ಮಲಗಬೇಕು. ಶ್ರಾವಣದಲ್ಲಿ ಕಾಯಿಪಲ್ಲೆಯನ್ನೂ ಭಾದ್ರಪದದಲ್ಲಿ 
ಮೊಸರನ್ನೂ , ಆಶ್ವಯುಜದಲ್ಲಿ ಹಾಲನ್ನೂ , ಕಾರ್ತಿಕದಲ್ಲಿ ದ್ವಿದಳಧಾನ್ಯಗಳನ್ನೂ 
ಬಿಡಬೇಕು. ಅದಿಲ್ಲದಿದ್ದರೆ ನಾಲ್ಕು ತಿಂಗಳಲ್ಲಿಯೂ ಬ್ರಹ್ಮಚಾರಿಯಾಗಿರಬೇಕು. 
ಅಂಥವರು ಮುಕ್ತಿಯನ್ನು ಹೊಂದುತ್ತಾರೆ. ಏಕಾದಶ್ಯಾ ವ್ರತೇನೈವ ಪುಮಾನ್‌ 
ಪಾಪೈರ್ವಿಮುಚ್ಯತೇ । ಕರ್ತವ್ಯಾ ಸರ್ವದಾ ರಾಜನ್‌ ವಿಸ್ಕರ್ಶವ್ಯಾ ನ ಕರ್ಹಿಚಿತ್‌ 
॥351 ಏಕಾದಶಿಯ ವ್ರತದಿಂದ ಮನುಷ್ಯನ ಪಾಪಗಳೆಲ್ಲವೂ ಹೋಗುತ್ತವೆ. ಆ 
ಏಕಾದಶೀಯನ್ನು ಯಾವಾಗಲೂ ಮಾಡಬೇಕು. ಮರೆಯಬಾರದು. ಶಯನೀ- 
ಬೋಧಿನೀಮಧ್ಯೇ ಯಾ ಕೃಷ್ಣೈಕಾದಶೀ ಭವೇತ್‌ । ಸೈವೋಪೋಷ್ಯಾ ಗೃಹಸ್ಥಸ್ಯ 


ಆಷಾಢಮಾಸ ಶುಕಪಕ 77 
ದು 


ನಾನ್ಯಾ ಕೃಷ್ಣಾ ಕದಾಚನ ॥136॥ ಗೃಹಸ್ಥನಾದವನು ಶಯನೈಕಾದಶಿ ಬೋಧನ್ಶೆ- 
ಕಾದಶಿಗಳ ಮಧ್ಯದಲ್ಲಿ ಬರುವ ಕೃಷ್ಣೈಕಾದಶಿಗಳಲ್ಲಿಯೂ ಉಪವಾಸ ಮಾಡ- 
ಬೇಕು. ಇತರ ಕಾಲದ ಕೃಷ್ಣೈಕಾದಶಿಗಳಲ್ಲಿ ಉಪವಾಸ ಮಾಡಬಾರದು. ಶೃಣು- 
ಯಾಚ್ಛೈವ ಭೋ ರಾಜನ್‌ ಕಥಾಂ ಪಾಪಹರಾಂ ಹರಾಮ್‌ । ಅಶ್ಚಮೇಧಸ್ಯ ಯಜ್ಞಸ್ಯ 
ಫಲಂ ಪ್ರಾಪ್ನೋತಿ ಮಾನವಃ 11371 ಪಾಪಹಾರಕವಾದ ಈ ಕಥೆಯನ್ನು ಕೇಳಿದವನು 
ಅಶ್ವಮೇಧಯಜ್ಞದ ಫಲವನ್ನು ಹೊಂದುತ್ತಾನೆ. ಇತಿ ಶ್ರೀಮಹಾಪುರಾಣೇ ಪಾದ್ಮೇ 
ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ ಕೃಷ್ಣಯುಧಿಷ್ಠಿರಸಂವಾದೇ 
ಆಷಾಢಶುಕ್ಷಶಯನೈಕಾದಶೀ ಮಾಹಾತ್ಮಂ ನಾಮ ಪಂಚಪಂಚಾಶತ್ತಮೋ5 ಧ್ಯಾಯಃ 
ಸಮಾಪ್ತಃ ॥ - ಇಂತು ಶ್ರೀಪದ್ಮಮಹಾಪುರಾಣದ ಉತ್ತರಖಂಡದ ಉಮಾಪತಿನಾರದರ 
ಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರರ ಸಂವಾದದಲ್ಲಿ ಆಷಾಢಶುಕ್ಕಶಯನೈಕಾದಶಿಯ 
ಮಹಿಮೆ ಎಂಬ ಐವತ್ತೈ! ದನೆಯ ಅಧ್ಯಾಯವು ಮುಗಿದಿದು. 

ತಪ್ಪಮುದ್ರಾಧಾರಣದ ಮಹತ್ವ - ಸುದರ್ಶನಮುದ್ರೆಯನ್ನು ಉತ್ತಮ 
ಚಿನ್ನದಿಂದ ಶಾಸ್ತ್ರೋಕ್ತಕ್ರಮದಲ್ಲಿ ಮಾಡಿರಬೇಕು. ಶಂಖವು ರಜತದ್ದಾಗಿರಬೇಕು 
ಎಂಬ ಪ್ರಮಾಣ ಯುಕ್ತಿಮಲ್ಲಿಕೆಯಲ್ಲಿದೆ. ಆನಂತರ ಎರಡೂ ಬೆಳ್ಳಿಯದೇ ಆಗಿರುವ 
ಸಂಪ್ರದಾಯ ಬಂದಿದೆ. ಚಕ್ರಾದಿಗಳ ಅಭಿಮಾನಿದೇವತೆಗಳು ಚಕ್ರಕ್ಕೆ ದುರ್ಗಾ- 
ದೇವಿಯೂ, ಶಂಖಕ್ಕೆ ಶ್ರೀದೇವಿಯೂ, ಪದಕ್ಕೆ ಭೂದೇವಿಯೂ, ಗದೆಗೆ 
ವಾಯುದೇವರೂ ಅಭಿಮಾನಿದೇವತೆಗಳಾಗಿರುವರು. (ಆದ್ದರಿಂದ ಚಕ್ರಾದಿಗಳ 
ಧಾರಣೆಯಿಂದ ಆಜ್ಞಾನ ಮಿಥ್ಯಾಜ್ಞಾನಗಳ ಪರಿಹಾರ, ತತ್ವಜ್ಞಾನವಾಪ್ತಿ ಮೊದಲಾದ 
ಫಲಗಳು ಅಭಿಸುವವು ಎಂದು ಭಾವ.) ಅಶಕ್ತರು ಚಕ್ರ ಒಂದನ್ನಾದರೂ ಧರಿಸ 
ಬೇಕು. ಶಕ್ತರು ಚಕ್ರ ಶಂಖ ಎರಡನ್ನೂ ಧರಿಸಬೇಕು. ಅತ್ಯಂತ ಶಕ್ತರು ಚಕ್ರಾದಿ ಪಂಚ 
ಮುದ್ರೆಗಳನ್ನೂ ಧರಿಸಬೇಕು. ಮಂತ್ರಪೂರ್ವಕವಾಗಿ ಆಯಾ ಅಭಿಮಾನಿ ದೇವತೆ- 
ಗಳನ್ನು ಆರ್ಫಾದಿಗಳಿಂದ ಪೂಜಿಸಿ, ಚೆನ್ನಾಗಿ ಕಾಯಿಸಿದ ಚಕ್ರ ಶಂಖಾದಿಗಳನ್ನು 
ಗುರುಗಳ ಕೈಯಿಂದ ಧಾರಣ ಮಾಡಿಸಿಕೊಳ್ಳಬೇಕು. 

ಮಂತ್ರಪೂರ್ವಕವಾಗಿ ಆಯಾ ಅಭಿಮಾನಿದೇವತೆಗಳನ್ನು ಪೂಜಿಸಿ, ಚೆನ್ನಾಗಿ 
ಕಾಯಿಸಿದ ಚಕ್ರಶಂಕಾದಿಗಳನ್ನು ಗುರುಗಳ ಕೈಯಿಂದ ಧಾರಣ ಮಾಡಿಸಿಕೊಳ್ಳಬೇಕು. 
ತಪ್ತಮುದ್ರೆಗಳನ್ನು ಪರಮಹಂಸಗುರುಗಳಿಂದಲೇ ಸ್ವೀಕರಿಸಬೇಕು. ಎರಡು ಭುಜ- , 


78 ಜ್ಯೇಷ್ಠಮಾಸ - ಆಷಾಢಮಾಸ 


ಗಳಲ್ಲೂ ತೃಪ್ತ ವಾದ ಚಕ್ರ ಶಂಖಗಳನ್ನು ಕ್ರಮವಾಗಿ ಧರಿಸಬೇಕು. ಇದು ಸಕಲ ಶೃತಿ, 
ಸ್ಮೃತ್ಯುಕ್ತ ಕರ್ಮಗಳ ಅನುಷ್ಠಾನಕ್ಕೆ ಅರ್ಹತೆಯನ್ನು ತಂದು ಕೊಡುತ್ತದೆ. ಮಂತ್ರಗಳ 
ಸಿದ್ಧಿಗೂ ಸಾಧನವಾಗುತ್ತದೆ.ಭುಜಗಳಲ್ಲಿ ಚಕ್ರಶಂಖಗಳ ಲಾಂಛನದಿಂದ ಕೂಡಿದ 
ಜನರ ದರ್ಶನಮಾತ್ರದಿಂದಲೇ ಮಹಾಪಾತಕಗಳು ನಾಶವಾಗುತ್ತವೆ. ರಾಕ್ಷಸರು, 
ಪಿಶಾಚಗಳು, ದೈತ್ಯದಾನವರು ಮೊದಲಾದ ದುಷ್ಟ ಶಕ್ತಿಗಳೆಲ್ಲಾ ಅಂತಹವರನ್ನು 


ಕಾಣುತ್ತಲೇ ಭಯದಿಂದ ಬಹು ದೂರಕ್ಕೆ ಪಲಾಯನ ಮಾಡುತ್ತವೆ. 


(ಪದ್ಮಪುರಾಣ ಉತ್ತರ ಖಂಡದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ನಿರ್ದಿಷ್ಟ 
-ವಾಗಿರುವ ಈ ಶ್ರುತಿವಾಕ್ಯಗಳನ್ನು ಶ್ರೀವಾದಿರಾಜಸ್ವಾಮಿಗಳು ಯುಕ್ತಿ ಮಲ್ಲಿಕಾ- 
ಗ್ರಂಥದಲ್ಲೂ (577) ಇಂತಹ ಇನ್ನೂ ಅನೇಕ ಶ್ರುತಿ ವಾಕ್ಯಗಳನ್ನು ಪುರಾಣ 
ವಾಕ್ಯಗಳನ್ನೂ ಯುಕ್ತಿಮಲ್ಲಿಕೆಯಲ್ಲೂ, ಶ್ರೀವಿಜಯೀಂದ್ರಸ್ವಾಮಿಗಳ ತಪ್ಪಚಕ್ರ 
ಮೀಮಾಂಸಾಕೃತಿಯಲ್ಲೂ, ಕೃಷ್ಣಾಚಾರ್ಯರ ಸೃತಿಮುಕ್ತಾವಲಿಯಲ್ಲೂ , ಶ್ರೀಸತ್ಯಾ- 


ಭಿನವತೀರ್ಥರ "ರಾಮಾಮೃತ ಮಹಾರ್ಣವ' ಗ್ರಂಥದಲ್ಲೂ ಕಾಣಬಹುದು. 
ತಪ್ತಚಕ್ರಭೂಷಣವೆಂಬ ಪ್ರಾಚೀನ ಕೃತಿಯಲ್ಲಿ ಇವೆಲ್ಲವುಗಳ ಸಂಗ್ರಹವೂ ಬಂದಿದೆ.) 


ತಪ್ತಮುದ್ರಾಧಾರಣ ವಿಧಿ 


ಸುದರ್ಶನಾದಿಗಳನ್ನು ಪೂಜಿಸಿ, ಅವನ್ನು ಅಗ್ನಿಯಲ್ಲಿರಿಸಿ, ಆಯಾ ಅಭಿಮಾನಿ 
ದೇವತೆಗಳನ್ನು ಧ್ಯಾನಿಸಬೇಕು. ಷಡಕ್ಟರ (ವಿಷ್ಣು, ಕೃಷ್ಣ) ಮಂತ್ರದಿಂದ ಇಪ್ಪತ್ತು ಸಲ 
ಆಜ್ಯವನ್ನು ಹೋಮಿಸಬೇಕು; ಇತರ ಆಯುಧ ಮಂತ್ರಗಳಿಂದ ಇಪ್ಪತ್ತು ಸಲ 
ಆಜ್ಯಾಹುತಿಯನ್ನು ಅರ್ಪಿಸಬೇಕು. ಅನಂತರ ಶಿಷ್ಯಸಮೇತನಾಗಿ (ವಿಷ್ಣು)ಮಂತ್ರ- 
ವನ್ನು ಜಪಿಸುತ್ತ ಪ್ರದಕ್ಷಿಣನಮಸ್ಕಾರಗಳನ್ನು ಸಮರ್ಪಿಸಬೇಕು: ಪೂರ್ವಾಭಿ- 
ಮುಖನಾಗಿ ಏಕಾಗ್ರಚಿತ್ತದಿಂದ ಕುಳಿತ ಶಿಷ್ಯನಿಗೆ ಚಕ್ರಶಂಖಾದಿಧಾರಣ ಮಾಡಿಸ- 
ಬೇಕು. 


ಬಲಭುಜದಲ್ಲಿ ಚಕ್ರ, ಎಡಭುಜದಲ್ಲಿ ಶಂಖ, ಫಾಲಮಧ್ಯದಲ್ಲಿ ಗದಾ, 
ಹೃದಯದಲ್ಲಿ ನಂದಕ ಮತ್ತು ಮಸ್ತಕದ ಮೇಲೆ ಶಾರ್ಜಾ - ಈ ರೀತಿಚಕ್ರಾದಿಗಳನ್ನು 
ಧರಿಸಬೇಕು. ವಿಷ್ಣುಭಕ್ತರಾದ ಬ್ರಾಹ್ಮಣರು, ಕೃಶ್ರಿಯರು, ವೈಶ್ಯರು, ಶೂದ್ರರು, 
ಸ್ತ್ರೀಯರು ಮೊದಲಾಗಿ ಸಕಲರೂ ತಪ್ಪಮುದ್ರೆಗಳನ್ನು ತಪ್ಪದೆ ಧರಿಸಬೇಕು; 


ಆಷಾಢಮಾಸ ಶುಕ್ಲಪಕ್ಷ 79 


ಚಕ್ರಾದಿಲಾಂಛನಶೂನ್ಯರಾಗಿ ಎಂದೂ ಇರಕೂಡದು. ಯೋಗ್ಯರೀತಿಯಲ್ಲಿ ತಮ್ಮ 
ಶ್ರೀಮಠದ ಗುರುಗಳಿಂದ ತಪ್ಪಮುದ್ರೆಗಳನ್ನು ಸ್ವೀಕರಿಸದ ವಿಪ್ರನು ಸಶಾನದ ಕಾಷ್ಟ 
ದಂತೆ ಸರ್ವಕರ್ಮಗಳಲ್ಲೂ ಅನರ್ಹವೆನ್ನಿಸುವನು. 


ತಪ್ಪಮುದ್ರಾಧಾರಣೆಯ ಹಿನ್ನೆಲೆ - ಹಿಂದೊಮ್ಮೆ ಇಂದ್ರಾದಿ ದೇವತೆಗಳೆಲ್ಲ 
ವೃತಾಸುರನಿಂದ ಪರಾಜಿತರಾದಾಗ ಅವರೆಲ್ಲರೂ ಮಹಾವಿಷ್ಣುವಿನ ಬಳಿ ಹೋಗಿ 
ತಮ್ಮನ್ನು ವೃತ್ರಾಸುರನ ಆಕ್ರಮಣದಿಂದ ಪಾರು ಮಾಡಲು ಪ್ರಾರ್ಥಿಸಿಕೊಂಡರು. 
ಆಗ ಶ್ರೀನಾರಾಯಣನು ಎಲ್ಫೆ ದೇವತೆಗಳೇ! ನೀವೆಲ್ಲರೂ ಚಕ್ರಶಂಖಾದಿ 
ಲಾಂಛನಗಳನ್ನು ಧರಿಸಿಕೊಂಡವರಾಗಿ ಆ ವೃತ್ರಾಸುರಾದಿ ದೈತ್ಯರೊಂದಿಗೆ ಯುದ್ಧ 
ಮಾಡಿರಿ. ಆಗ ನನ್ನ ಆಯುಧಲಾಂಛನದ ಪ್ರಭಾವದಿಂದ ವೃತ್ರಾದಿದೈತ್ಯರೆಲ್ಲ 
ಹತರಾಗುವರು; ನಿಮಗೆ ವಿಜಯಶ್ರೀ ಲಭಿಸುವುದು' ಎಂದು ಉಪದೇಶಿಸಿದನು. 
ಅದರಂತೆಯೇ ಮಾಡಿದ ಇಂದ್ರಾದಿ ದೇವತೆಗಳು ವೃತ್ರಾದಿ ಶತ್ರುಗಳನ್ನು ಜಯಿಸಿ 
ಕೃತಾರ್ಥರಾದರು; ಆಂದಿನಿಂದ ಸಮಸ್ತವೈಷ್ಣವರೂ ಶತ್ರುಜಯಾದಿಗುರಿಯನ್ನು ಸಾಧಿ 
ಸಲು ಚಕ್ರಾದಿಗಳ ಧಾರಣೆಯು ಅತ್ಯವಶ್ಯ ಎಂಬುದನ್ನು ಅರಿತು, ಅವನ್ನು 
ಧರಿಸತೊಡಗಿದರು. ಚಕ್ರಾದಿಗಳ ಧಾರಣೆಯು ಶತ್ರುಜಯಕ್ಕೂ ಕಾಮಕ್ರೋಧಾದಿ 
ಅರಿಷಡ್ವರ್ಗದ ಜಯಕ್ಕೂ ಪರಮಸಾಧನಗಳಲ್ಲೊಂದು ಎಂಬುದು ಖಚಿತ ಎಂದು 
ಭಾವ 


ತಪ್ಪಮುದ್ರಾಧಾರಣ ಕ್ರಮ - ಸಕಲ ಸಂಸ್ಕಾರಗಳಲ್ಲೂ ತಪ್ತ ಮುದ್ರಾ- 
ಧಾರಣಕ್ಕೇ ಪ್ರಥಮ ಸ್ಥಾನ: ಸಕಲವರ್ಣದವರೂ, ಸಕಲ ಆಶ್ರಮದವರೂ, ತಪ್ಪದೆ 
ತಪ್ತಚಕ್ರಾಂಕನ ಮಾಡಿಸಿಕೊಳ್ಳಬೇಕು; ಬ್ರಾಹ್ಮಣನಿಗೆ ಯಜ್ಞೋಪವೀತಾದಿಗಳಷ್ಟೇ 
ಅವಶ್ಯವಾದುದು ತಪ್ತಮುದ್ರಾಧಾರಣ. ಬಾಹ್ಯ ಮತ್ತು ಅಂತರ ಎಂಬುದಾಗಿ 
ವೈಷ್ಣವರ ಲಕ್ಷಣ ಎರಡು ವಿಧವಾಗಿದೆ; ಅದರಲ್ಲಿ ಮುಖ್ಯಬಾಹ್ಯಲಕ್ಷಣ- ತಪ್ತಮುದ್ರಾ 
-ಧಾರಣೆ; ಮತ್ತು ಅಂತರ ಲಕ್ಷಣ, ಕಾಮಕ್ರೋಧಾದಿಗಳ ಪರಿತ್ಯಾಗ, ಬಳೆ 
ಮೊದಲಾದವುಗಳನ್ನು ಸ್ತ್ರೀಯರು ಧರಿಸುವುದು ಅವರ ಪಾತಿವ್ರತ್ಯಕ್ಕೆ ದ್ಯೋತಕ- 
ವಾಗಿರುವಂತೆ ತಪ್ತಮುದ್ರಾಧಾರಣೆಯು ವೈಷ್ಣವತ್ವಕ್ಕೆ ದ್ಯೋತಕವಾಗಿದೆ. ತಪ್ಪ- 
ಮುದ್ರಾಧಾರಣೆಯಾಗದಿದ್ದಲ್ಲಿ ಮಹಾಪಾಪ ಬರುತ್ತದೆ. ಗುರುಗಳಿಂದ ಕಾಲಕಾಲಕ್ಕೆ ' 


80 ಜ್ಯೇಷ್ಠಮಾಸ - ಆಷಾಢಮಾಸ 


ಎಧ್ಯುಕ್ತರೀತಿಯಲ್ಲಿ ತಪ್ತಮುದ್ರಧಾರಣೆಯನ್ನು ಹೊಂದದವರ ವೇದಾದಿ ಶಾಸ್ತ್ರಾ- 
ಭ್ಯಾಸವೆಲ್ಲಾ ವ್ಯರ್ಥವೆನಿಸುತ್ತದೆ ವಿಧ್ಯುಕ್ತವಾಗಿ ತಪ್ತ ಮುದ್ರೆಗಳನ್ನು ಧರಿಸದವನ 
ಯಜ್ಞೋಪವೀತ, ಶಿಖಾಬಂಧನ, ಊರ್ಧ್ವಪುಂಡ್ರ ಮೊದಲಾದ ಎಲ್ಲ ಚಿಹ್ನೆಗಳೂ 
ವ್ಯರ್ಥವೆನಿಸುತ್ತವೆ. ತಪ್ಪಚಕ್ರವನ್ನು ಧರಿಸದ ಜನರು ಮಾಡುವ ಸಕಲ ಸತ್ಯರ್ಮಗಳೂ 
ರಾಕ್ಷಸರ ಪಾಲಾಗುತ್ತವೆ 


ಗುರುಗಳಿಂದ ವಿದ್ಯುಕ್ತವಾಗಿ ತಪ್ತ ಮುದ್ರೆಗಳನ್ನು ಸ್ವೀಕರಿಸದವನಿಗೆ ನಮಸ್ಕರಿಸುವ 
ಜನರು ಸಹ ಮುನ್ನೂರು ಕಲ್ಪಗಳ ಕಾಲ ನರಕವನ್ನು ಹೊಂದುವರು. ಸಕಲ 
ವರ್ಣದವರಿಗೂ, ಸಕಲ ಆಶ್ರಮದವರಿಗೂ, ಸ್ತ್ರೀಯರಿಗೂ ಸಹ ತಪ್ಪಚಕ್ರಾಂಕನವು 
ವಿಹಿತವಾಗಿದೆ, ಯಜಮಾನನು ಪತ್ನಿ ಪುತ್ರಮೊದಲಾದ ತನ್ನ ಕುಟುಂಬದ ಸಕಲರಿಗೂ 
ಚಕ್ರಾಂಚನಮಾಡಿಸಲೇಬೇಕು. ಗೃಹೋಪಕರಣಗಳಿಗೂ ಚಕ್ರ ಶಂಖಗಳ ಲಾಂಛನ- 
ವನ್ನು ಹಾಕಬೇಕು. ವಿಧ್ಯುಕ್ತವಾಗಿ ತಪ್ತ ಮುದ್ರಾಧಾರಣವನ್ನು ಹೊಂದುವ ಸಕಲರಿಗೂ 
ಹರಿಸಾಲೋಕ್ಯವು ಲಭಿಸುತ್ತದೆ. ತಪ್ತಮುದ್ರೆಯನ್ನು ಚೌಲ, ಉಪನಯನಾದಿ 
ಸಂಸ್ಕಾರಗಳ ಸಮಯದಲ್ಲೂ, ಮಂತ್ರಾಧ್ಯಯನ ಸಮಯದಲ್ಲೂ ಅವಶ್ಯಕರ್ತವ್ಯ- 
ವಾಗಿದೆ; 


ಸ್ತ್ರೀಯರಿಗೆ ವಿವಾಹಸಮಯವು ಅತ್ಯಂತ ಸೂಕ್ತಕಾಲ. ಪ್ರತಿವರ್ಷವೂ ಉಪಾ- 
ಕರ್ಮದಂದು ತಪ್ತ ಮುದ್ರೆಗಳನ್ನು ವಿಧ್ಯುಕ್ತವಾಗಿ ತಪ್ಪದೇ ಧರಿಸಲೇಬೇಕು. 
(ಇದರಿಂದ ಜನ್ಮದಲ್ಲಿ ಎಂದಾದರೂ ಒಮ್ಮೆವಿಧ್ಯುಕ್ತವಾಗಿ ತಪ್ಪ ಮುದ್ರೆ ಸ್ವೀಕರಿಸಿದ್ದರೆ 
ಸಾಕು ಎಂಬ ವಾದವೂ, ಒಮ್ಮೆಗುರುಗಳಿಂದ ಸ್ವೀಕರಿಸಿದ್ದರೆ, ಅನಂತರ ತಾವೇ ಸ್ವತಃ 
ತಪ್ತಮುದ್ರೆ ಹಾಕಿಕೊಳ್ಳಬಹುದು ಎಂದು ಹಲವರ ವಾದವೂ ಶಾಸ್ತ್ರವಿರುದ್ದ ಎಂದು 
ಸಿದ್ಧವಾಗುತ್ತವೆ.) ಅಂತ್ಯಕಾಲದಲ್ಲೂ ಮುದ್ರಾಧಾರಣೆ ಹೊಂದಿದವರಿಗೆ ಯಮ- 
ದೂತರ ಭಯವೇ ಇರುವುದಿಲ್ಲ. 


ತಪ್ತಚಕ್ರಾಂಕನಕ್ಕೆ ಯೋಗ್ಯವಾದ ಶ್ರವಣದ್ವಾದಶೀ, ಪ್ರಥಮ ಏಕಾದಶೀದಿನಗಳಲ್ಲಿ 
ದೇವತೆಗಳು ಸಹ ತಪ್ಪದೆ ತಪ್ತಮುದ್ರೆಗಳನ್ನು ಧರಿಸುವರು. ಬ್ರಹ್ಮದೇವರು, 
ರುದ್ರದೇವರು, ಇಂದ್ರದೇವರು ಮೊದಲಾದ ಸಕಲ ದೇವತೆಗಳೂ ಪ್ರಹ್ಲಾದ 
ವಿಭೀಷಣ, ಮಾಂಧಾತಾ ಅಂಬರೀಷ, ಮಾರ್ಕಂಡೇಯ ಮೊದಲಾದ ಸಕಲ 


ಆಷಾಢಮಾಸ ಶುಕ್ಲಪಕ್ಷ 81 


ಭಾಗವತ ಶಿರೋಮಣಿಗಳೂ ಬಾಹು ಮೂಲಗಳಲ್ಲಿ ತಪ್ಪಚಕ್ರಾದಿಲಾಂಛನಗಳನ್ನು 
ಸದಾ ಧರಿಸಿರುತ್ತಾರೆ. 


ಚಾತುರ್ಮಾಸ್ಯ ವ್ರತ 


ಚಾತುರ್ಮಾಸ್ಯ ವ್ರತದ ಪ್ರಶಂಸೆಯು ವರಾಹಪುರಾಣದಲ್ಲಿ ಉಕ್ತವಾಗಿದೆ. 
ಚಾತುರ್ಮಾಸ್ಯ ಮಾಹಾತ್ಮ್ಯೆ ಎಂಬ ಪ್ರಕರಣದಲ್ಲಿ ಧರಣೀದೇವಿ ಮತ್ತು ವರಾಹ- 
ದೇವರ ಸಂವಾದದಲ್ಲಿ ವರಾಹದೇವರು ಈ ರೀತಿಯಾಗಿ ಚಾತುರ್ಮಾಸ್ಯದ 
ಪ್ರಶಂಸೆಯನ್ನು ಮಾಡಿದ್ದಾರೆ. 


ಅಸ್ತಿ ಪ್ರಿಯತಮಃ ಕಾಲಃ ಚಾತುರ್ಮಾಸ್ಯಾಭಿಧೋ ಮಮ ॥। ಸ್ನಾನಂ ವ್ರತಂ 
ಜಪೋ ಹೋಮಃ ತತ್ರಾನಂತಗುಣಂ ಸ್ಮೃತಮ್‌ ॥ ಮಾಸೇಷ್ಟನ್ಯೇಷು ಯತ್ನಿಂಚಿತ್‌ 
ಕ್ರಿಯತೇ ಮಮ ತೋಷಣಮ್‌ । ತಸ್ಮಾತ್‌ ಕೋಟಿಗುಣಂ ಪುಣ್ಯಂ ಮಾಘೇ 
ಮಕರಗೇ ರವೌ ॥ ತತೋತಪಿ ಕೋಟಿಗುಣಿತಂ ವೈಶಾಖೇ ಮಾಸಿ ಲಭ್ಯತೇ । 
ತತೋತಪ್ಯನಂತಗುಣಿತಂ ಚಾತುರ್ಮಾಸ್ಯೇ ನ ಸಂಶಯಃ । ಇತ್ಯಾದಿ ತತ್ತ್ವರೂಪಂ 
ತತ್ರೈವೋಕ್ಟಮ್‌ ॥॥ ನನಗೆ ಅತ್ಯಂತ ಪ್ರೀತಿಕರವಾದ ಕಾಲವು ಚಾತುರ್ಮಾಸ್ಯವೆಂಬ 
ಹೆಸರಿನದ್ದು ಇರುತ್ತದೆ. ಆ ಅತ್ಯಂತ ಪವಿತ್ರವಾದ, ನನಗೆ ಪ್ರೀತಿಕರವಾದ ಕಾಲದಲ್ಲಿ 
ಆಚರಿಸತಕ್ಕ ಸ್ನಾನವೂ, ವ್ರತವೂ, ಹೋಮವೂ, ಜಪವೂ ಅನಂತಗುಣವುಳ್ಳದ್ದೆಂದು 
ಸ್ಮೃತವಾಗಿದೆ. ಬೇರೆ ಮಾಸಗಳಲ್ಲಿ ನನ್ನ ಪ್ರೀತಿಗಾಗಿ ಯಾವ ಸ್ವಲ್ಪ ಸತ್ಕಾರ್ಯ- 
ವನ್ನು ಮಾನವನು ಮಾಡುತ್ತಾನೋ ಅದಕ್ಕಿಂತಲೂ ಮಾಘಮಾಸದಲ್ಲಿ 
ಸೂರ್ಯನು ಮಕರರಾಶಿಯಲ್ಲಿರುವಾಗ ಆಚರಿಸತಕ್ಕದ್ದು ಕೋಟಿಗುಣ ಪುಣ್ಯ- 
ದಾಯಕವು. ಅದಕ್ಕಿಂತಲೂ ವೈಶಾಖಮಾಸದಲ್ಲಿ ಆಚರಿಸತಕ್ಕ ಸ್ನಾನ, ವ್ರತ, ಜಪ 
ಹೋಮಾದಿಗಳಿಗೆ ಕೋಟಿಪುಣ್ಯವು ಲಭಿಸುತ್ತದೆ. ಅದಕ್ಕಿಂತಲೂ ಕೋಟಿ ಗುಣ 
ಪುಣ್ಯವು ಚಾತುರ್ಮಾಸ್ಯದಲ್ಲಿ ಲಭಿಸುತ್ತದೆ. ಇದರಲ್ಲಿ ಸಂದೇಹವು ಇಲ್ಲ. 
ಇತ್ಯಾದಿಯಾಗಿ ಅದರ ಸ್ವರೂಪವು ಅಲ್ಲಿಯೇ ಹೇಳಲ್ಪಟ್ಟಿದೆ. 


ತತ್‌ ಸ್ವರೂಪಂ ತು ತತ್ರೈವೋಕ್ತಮ್‌ - ಆಹಾಢಾದ್ಯಸ್ತು ಷಣ್ಮಾಸಾ ದಕ್ಷಿಣಾಯನ 
-ಮೀರಿತಮ್‌ । ಪೌಷಾದ್ಯಾ ದೇವಿ ಷಣ್ಗಾಸಾ ಉತ್ತರಾಯಣಮೀರಿತಮ್‌ ॥ 


82 ಜ್ಯೇಷ್ಠಮಾಸ - ಆಷಾಢಮಾಸ 


ಚಾಂದ್ರೋ ಮಾಸೋ ದ್ವಿಧಾ ಪ್ರೋಕ್ತೋ ದರ್ಶಾಂತಃ ಪೌರ್ಣಿಮಾಂತಕಃ । 
ವ್ರತಾದೌ ಗೃಹ್ಯತೇ ತತ್ರ ಪೌರ್ಣಿಮಾಂತೋ ಹಿ ಸೂರಿಭಿಃ ॥॥ ಚಾಂದ್ರೋ ಮಾಸೋ 
ದ್ವಿಧಾ ಪ್ರೋಕ್ತೋ ದರ್ಶಾಂತಃ ಪೌರ್ಣಿಮಾಂತಕಃ | ವ್ರತಾದೌ ಗೃಹ್ಯತೇ ತತ್ರ 
ಪೌರ್ಣಿಮಾಂತೋ ಹಿ ಸೂರಿಭಿಃ ॥ ಆಷಾಢೇ ದಶಮೀಂ ಶುಕ್ಲಾಂ ಆರಭ್ಯಂ ಸ್ಯಾತ್ತು 
ಕಾರ್ತಿಕೀ | ಪೌರ್ಣಮಾಸೀ ತಾವದಿದಂ ಚಾತುರ್ಮಾಸ್ಯವ್ರತಾದಿಕಮ್‌ ॥ ಇತ್ಯಾದಿ 
ಚಾತುರ್ಮಾಸ್ಯ ಸ್ವರೂಪವೂ ಅದೇ ವರಾಹಪುರಾಣದಲ್ಲಿ ಹೇಳಲ್ಪಟ್ಟಿದೆ. ಧರಣೀ 
ದೇವಿಗೆ ಸರವ ಹೇಳುತ್ತಾರೆ - ""ದೇವಿ! ಆಷಾಢದಿಂದ ಆರ ಆರು 
ತಿಂಗಳು ಕಾಲ ದಕ್ಷಿಣಾಯನ ಎಂಬುದಾಗಿ ಉಕ್ತವಾಗಿದೆ. ಪುಷ್ಕದಿಂದ ಆರಂಭಿಸಿ 
ಆರು ತಿಂಗಳು ಉತ್ತರಾಯಣವು. ಚಾಂದ್ರಮಾಸವು ಅಮಾವಾಸ್ಯಾಂತ ಮತ್ತು 
ಪೌರ್ಣಿಮಾಂತ ಎಂದು ಎರಡುವಿಧ. ಶುಕ್ಲಪಕ್ಚದ ಪಾಡ್ಯದಿಂದ ಆರಂಭಿಸಿ 
ಅಮಾವಾಸ್ಯೆಯವರೆಗೆ ಒಂದು ಚಾಂದ್ರಮಾಸವೆಂತಲೂ, ಕೃಷ್ಣಪಕ್ಷದ ಪಾಡ್ಯ- 
ದಿಂದಾರಂಭಿಸಿ ಹುಣ್ಣಿಮೆಯವರೆಗಿನ ದಿವಸಗಳು ಒಂದು ಚಾಂದ್ರಮಾನ 
ಮಾಸವೆಂತಲೂ ಎರಡು ವಿಧ. ಈ ಎರಡು ವಿಧ ಚಾಂದ್ರಮಾನ ಮಾಸಗಳಲ್ಲಿ 
ವ್ರತಾದಿಗಳಲ್ಲಿ ಪೌರ್ಣಿಮಾಂತಮಾಸವನ್ನು ಸ್ವೀಕರಿಸುತ್ತಾರೆ. ಆಷಾಢಶುಕ್ಕ 
ದಶಮಿಯನ್ನಾರಂಭಿಸಿ ಕಾರ್ತಿಕಶುಕ್ಸಪೂರ್ಣಿಮಾ ಪರ್ಯಂತವಾಗಿ ಚಾತು- 
ರ್ಮಾಸ್ಯ ವ್ರತಾದಿಗಳನ್ನು ಮಾಡಬೇಕು''. 


ತಸ್ಯ ಸರ್ವಕಾಲೋತ್ತಮತ್ತಂ ಚ ತತ್ರೈವೋಕ್ತಂ ಆಖ್ಯಾಯಿಕಯಾ ವರಾಹಃ | - 
""ಪುರಾ ಸರ್ವೈರ್ದೇವಗಣೈರ್ವತೋತಹಂ ಮೇರುಮಸ್ತಕೇ । ತದಾ ಯಾಮ್ಯಾ- 
ಯನಂ ಪ್ರಾಪ್ಯ ದೇವಾಃ ಸರ್ವೇ5ಪ್ಯಥೋಚಿರೇ ॥ ಭಗವನ್‌ ರಾತ್ರಿರಸ್ಮಾಕಂ ಪ್ರಾಪ್ತಾ 
ಹಿ ಭವದಾಜ್ಞಯಾ | ಸ್ವಸ್ತಸ್ಥಾನಂ ಪ್ರಯಾಸ್ಯಾಮ ಇತಿ ತಾವದುಪಸ್ಥಿತಾ (1 ಶುಕ್ಲಾಂಬರ 
-ಧರಾ ನಾರೀ ಶ್ಯಾಮಾ ಪರಶುಧಾರಿಣೀ । ಸಾಷ್ಟಾಂಗಂ ಪ್ರಣಿಪತ್ಯಾಹ ರಾತ್ರಿಸ್ಟ್ವಾಂ 
ಪ್ರಾರ್ಥಯಾಮ್ಯಹಮ್‌ ॥ ನ ಹಿ ಯಾಮ್ಯಾಯನೇ ಕಿಂಚಿದ್ದಿವಾಹೋಪನಯಾ- 
ದಿಕಮ್‌ । ಶುಭಂ ಕರ್ಮ ಪ್ರಕುರುತೇ ತತೋ5ಹಂ ನಿಂದಿತಾ ಜನೈಃ ॥ ವೃಥಾ ಮೇ 
ಜೀವನಂ ಸ್ವಾಮಿನ್‌ ಯತ್‌ ಸರ್ವೈರ್ಗರ್ಹಿತಾಸ್ಮ ;ಹಮ್‌ | ಯದಿ ತ್ರಮನುಗೃಹ್ನಾಸಿ 
ತರ್ಹಿ ಜೀವಾಮಿ ನಾನ್ಯಥಾ ॥ ತಪ ಏವ ಕರಿಷ್ಯಾಮಿ ತತ್ತ $ಸಾದಾರ್ಥಮತ್ರ ವೈ I 


ಆಷಾಢಮಾಸ ಶುಕ್ಗಪಕ್ಷ 83 


ಇತ್ಯುಕ್ತ್ವಾ ಪ್ರಣತಾ ಭೂಯಸ್ತತೋ ದೇವಾ ವಿಜಿಜ್ಞಪುಃ ॥॥ ನಾಥ! ನಾಥ! ಕೃಪಾ- 
ಸಿಂ ಧೋ ಶರಣಾಗತವತ್ತಲ । ವಿಧತ್ಸ್ವ ಕರುಣಾಂ ರಾತ್ರೌ ವ್ರಜೇದ್‌ ಯೇನ 
ಕೃತಾರ್ಥತಾಮ್‌ ॥ ತತಃ ಪ್ರಸನ್ನಹ್ನದಯನಸೆ ಸ್ಕೈ ಪ್ರಾದಾಂ ವರೋತ್ತಮಮ್‌ । 
ಪ್ರಿಯಾ ಮೇ ತೇ ತ್ರಯೋ ಯಾಮಾಸ್ತತ್ರಾದ್ಭೌ ದ್ವ್‌ಮಹಾಪ್ರಿಯೌ ॥ ಸ್ಯಾತಾಂ ತತ್ರ 
ಕೃತಂ ಕರ್ಮ ಜಪದಾನಾದಿಕಮ್‌ । ಅನಂತಗುಣಮೇವ ಸ್ಯಾದಷ್ಟಮಾಸಕೃತಾದಪಿ ॥ 
ಆದ್ಯಃ ಸ್ಯಾಚ್ಚಾವಣೋ ಮಾಸೋ ನಭಸ್ಯೋ5ಥ ದ್ವಿತೀಯಕ: । ತೃತೀಯಶ್ನಾಶ್ರಿನೋ 
ಮಾಸಶ್ನತುರ್ಥ: ಕಾರ್ತಿಕ; ಸ್ಥ ತಃ | ಚಾತುರ್ಮಾಸ್ಯೇತಪಿ ಪುಣ್ಯಸ್ಯ ವೃದ್ಧಿ; ಸ್ಯಾಚ್ಚ 
ದಿನೇ ದಿನೇ । ನ ಕಾರ್ತಿಕಸಮಾ ವೃದ್ಧಃ ಪುಣ್ಯಸ್ಯೋಕ್ತಾ ಮನೀಷಿಭಿಃ ॥ ಇತಿ ವಾಚಂ 
ಮಮ ಶ್ರುತ್ವಾ ತುಷ್ಟಾಸರ್ವೇ ಮುಹುರ್ಮುಹುಃ । ತತಃ ಪ್ರಭೃತಿ ಲೋಕೇಶಸ್ಟಿನ್‌ 
ಚಾತುರ್ಮಾಸ್ಯಂ ಮಮ ಪ್ರಿಯಮ್‌ ॥ ಪ್ರಥಿತಂ ಯತ್ರ ಕುರ್ವಂತಿ ತಸ್ಮಿನ್‌ ದಾನ- 
ವ್ರತಾದಿಕಮ್‌ । ದಿನೇ ದಿನೇ5ನಂತಗುಣಂ ತತ್ಸಲಂ ಪ್ರದದಾಮ್ಯಹಮ್‌ ॥ ಅತಸ್ತತ್ರ 
ಅತಸ್ಪತ್ರ ವಿಶೇಷೇಣ ಸ್ನಾನದಾನಾದಿಕಂ ನರೈಃ । ಪ್ರಕರ್ತವ್ಯಂ ಮಮ ಪ್ರೀತ್ಯೆ ಪ ಭಕ್ತ್ಯಾ 
ಸಂಸಾರಭೀರುಭಿಃ ॥ ಇತ್ಯಾದಿ - ಚಾತುರ್ಮಾಸ್ಯಕಾಲಕ್ಕೆ ಸ PEN 
ಉತ್ತಮತ್ವವನ್ನು ವರಾಹಪುರಾಣದಲ್ಲಿಯೇ ಕಥೆಯ ಮೂಲಕ ತಿಳಿಸಿದ್ದಾರೆ. 
ವರಾಹದೇವರು ಹೇಳುತ್ತಾರೆ - ಹಿಂದೆ ಎಲ್ಲಾ ದೇವಗಣಗಳಿಂದ ಕೂಡಿಕೊಂಡು 
ನಾನು ಮೇರುಪರ್ವತದ ಶಿಖರದಲ್ಲಿದ್ದೆನು. ಆಗ ದಕ್ಷಿಣಾಯನ ಕಾಲವು 
ಬಂದಿತ್ತು. ಆ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಹೀಗೆ ಹೇಳಿದರು. ಭಗವಂತನೇ 
ನಿನ್ನ ಆಜ್ಞೆಯಂತೆ ನಮಗೆ ರಾತ್ರಿಕಾಲವಾದ ದಕ್ಷಿಣಾಯನವು ಬಂದಿದೆ. ನಾವೆಲ್ಲರೂ 
ನಮ್ಮ ನಮ್ಮ ಸ್ಥಾನಕ್ಕೆ ಮರಳುವ ಸಮಯವು ಬಂದಿದೆ. ಬಿಳಿಯ ಬಟ್ಟೆಯನ್ನು 
ಉಟ್ಟಿರುವ, ಪರಶು(ಕೊಡಲಿ)ಧಾರಿಣಿಯಾದ ಹದಿನಾರುವರ್ಷವಯಸಿನ ಸ್ತ್ರೀ- 

BE ದಕ್ಷಿಣಾಯನಾಭಿಮಾನಿಯಾದ ದೇವತೆಯು ಆಗ ನನಗೆ ಸಾಷಾ ಷ್ಟಾಂಗ 

ನಮಸ್ಕಾರ ಮಾಡಿ ಹೇಳಿದಳು - ""ಭಗವಂತ! ನಿನಗೆ ಸಾಷ್ಟಾಂಗ ನಮಸ್ಕಾರ 

ಮಾಡಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ದಕ್ಷಿಣಾಯನದಲ್ಲಿ ವಿವಾಹ, ಉಪ ಪನಯನ 

ಮುಂತಾದ ಯಾವ ಶುಭಕಾರ್ಯವನ್ನೂ ಯಾರೂ ಮಾಡುವುದಿಲ್ಲ. ಆದು- 

ದರಿಂದ ನಾನು ಎಲ್ಲರಿಂದಲೂ ನಿಂದಿತಳಾಗುತ್ತೇನೆ. ಸ್ವಾಮಿನ್‌! ಎಲ್ಲರಿಂದಲೂ 

ನಿಂದಿತಳಾದ ನನ್ನ ಜನ್ಮವು ವ್ಯರ್ಥವಾಗುತ್ತದೆ. ನೀನು ಅನುಗ್ರಹಿಸಿದರೆ ಮಾತ್ರವೇ. 


84 ಜ್ಯೇಷ್ಠಮಾಸ - ಆಷಾಢಮಾಸ 
ನಾನು ಬದುಕಿರುತ್ತೇನೆ. ಇಲ್ಲವಾದರೆ ನನ್ನ ಜೀವನವನ್ನು ಕೊನೆಗೊಳಿಸುತ್ತೇನೆ. 
ನಿನ್ನ ಅನುಗ್ರಹಕ್ಕೋಸ್ಕರ ತಪಸ್ಸನ್ನಾದರೂ ಮಾಡುತ್ತಾ ಇರುತ್ತೇನೆ''. ರಾತ್ರಿ- 
ದೇವಿಯು (ದಕ್ಷಿಣಾಯನಾಭಿಮಾನಿದೇವತೆಯು) ಹೀಗೆ ಹೇಳಿ ಪುನಃ ನಮಸ್ಕಾರ 
ಮಾಡಿದಳು. ಅನಂತರ ದೇವತೆಗಳು ಪುನಃ ವಿಜ್ಞಾಪಿಸಿ- ದರು - ""ಸಾ ಿಮಿಯೇ! 
ಪ್ರಭುವೇ! ದಯಾಸಮುದ್ರನೇ! ಶರಣಾಗತವತಲನೇ! ರಾತ್ರಿದೇವಿಯಲ್ಲಿ ಕೃಪೆ 
ತೋರುವವನಾಗು. ಅವಳು ಕೃತಕೃತ್ಯಳಾಗಲಿ''. ಅನಂತರ ನಾನು ಪ್ರಸನ್ನ- 
ಹೃದಯನಾಗಿ ದಕ್ಷಿಣಾಯನ(ದೇವತಾ ರಾತ್ರಿ) ಅಭಿಮಾನಿದೇವತೆಗೆ ಉತ್ತಮವಾದ 
ವರವನ್ನು ಕೊಟ್ಟೆನು. - ""ನನಗೆ ದಕ್ಷಿಣಾಯನ ರಾತ್ರಿಯ ಮೂರು ಯಾಮಗಳು 
ಅತ್ಯಂತ ಪ್ರಿಯವಾಗಿವೆ. ಅದರಲ್ಲಿಯೂ ಮೊದಲನೆಯ ಎರಡು ಯಾಮಗಳು 
ಅತ್ಯಂತ ಪ್ರಿಯವಾಗಿವೆ. ಆಗ ಮಾಡಿದ ಜಪ, ದಾನ, ವ್ರತಾದಿಗಳು ಅನಂತ- 
ಗುಣಿತವಾದ ಫಲವನ್ನು ಕೊಡುತ್ತವೆ. ಉಳಿದ ಎಂಟು ಮಾಸಗಳಿಗಿಂತ 
ಚಾತುರ್ಮಾಸ್ಯದ ನಾಲ್ಕು ತಿಂಗಳುಗಳಲ್ಲಿ ಮಾಡಿದ ವ್ರತಾದಿಗಳಿಗೆ ಬಹಳ ಹೆಚ್ಚು 
ಫಲವಿದೆ. ಚಾತುರ್ಮಾಸ್ಯದಲ್ಲಿ ಮೊದಲನೆಯ ತಿಂಗಳು ಶ್ರಾವಣಮಾಸ. 
ಎರಡನೆಯದು ಭಾದ್ರಪದ, ಮೂರನೆಯದು ಆಶ್ಚಯುಜಮಾಸ, ನಾಲ್ಕನೆಯದು 
ಕಾರ್ತಿಕಮಾಸ. ಹೀಗೆ ನಾಲ್ಕು ತಿಂಗಳು ಚಾತುರ್ಮಾಸ್ಯವಾಗುತ್ತದೆ. ಚಾತು- 
ರ್ಮಾಸ್ಯದಲ್ಲಿಯೂ ಕೂಡ ಕೂಡ ಮುಂದು ಮುಂದಿನ ದಿನಗಳು ಹೆಚ್ಚು 
ಪುಣ್ಯಕರಗಳಾಗಿವೆ. ಕಾರ್ತಿಕಮಾಸಕ್ಕೆ ಸಮಾನವಾಗಿ ಪುಣ್ಯವೃದ್ಧಿಕರವಾದ ಮಾಸವು 
ಯಾವುದೂ ಇಲ್ಲ''. ನನ್ನ ಈ ಮಾತುಗಳನ್ನು ಕೇಳಿ ಎಲ್ಲಾ ದೇವತೆಗಳೂ 
ಸಂತೋಷಪಟ್ಟರು. ರಾತ್ರೀದೇವಿಯೂ ಸಂತುಷ್ಕಳಾಗಿ ಪುನಃ ಪುನಃ ನಮಸ್ಕರಿಸಿ- 
ದಳು. ಅದು ಮೊದಲ್ಗೊಂಡು ಚಾತುರ್ಮಾಸ್ಯವ್ರತವು ನನಗೆ ಅತ್ಯಂತ 
ಪ್ರಿಯವೆಂಬುದಾಗಿ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಆ ಸಮಯದಲ್ಲಿ ದಾನ- 
ವ್ರತಾದಿಗಳನ್ನು ಮಾಡಿದರೆ ದಿನ ದಿನಕ್ಕೂ ಅನಂತಗುಣಿತವಾದ ಫಲವನ್ನು ನಾನು 
ಕೊಡುತ್ತೇನೆ. ಆದುದರಿಂದ ಸಂಸಾರಭೀರುಗಳಾದ ಮನುಷ್ಯರು ವಿಶೇಷವಾಗಿ 
ಚಾತುರ್ಮಾಸ್ಯ ಸಮಯದಲ್ಲಿ ಸ್ನಾನ, ದಾನ, ವ್ರತ, ಜಪ, ನಿಯಮಗಳನ್ನು 
ಅನುಷ್ಠಾನ ಮಾಡಿ ಭಕ್ತಿಯಿಂದ ನನ್ನಲ್ಲಿ ಅರ್ಪಿಸಿದರೆ ನಾನು ಸುಪ್ರೀತನಾಗು- 
ತ್ತೇನೆ''. 


ಆಷಾಢಮಾಸ ಶುಕಪಕ 85 
ಣು 


ಅಥ ತತ್ರ ಕರ್ತವ್ಯಾನಿ ಸ್ಕಾಂದೇ ವ್ರತಕಾಂಡೇ - ಆಷಾಢಸ್ಯ ಸಿತೇ ಪಕ್ಷೇ 
ಏಕಾದಶ್ಯಾಂ ಸಮಾರಭೇತ್‌ । ಕಾರ್ತಿಕಸ್ಯ ಸಿತೇ ಪಕ್ಷೇ ಪೌರ್ಣಮಾಸ್ಯಾಂ ಸಮಾಪ- 
ಯೇತ್‌ ॥ ಉಪವಾಸಸ್ಟರೂಪಾಣಿ ವ್ರತಾನ್ಯನ್ಯಾನಿ ಸಂತಿ ವೈ । ತಾನಿ ಸರ್ವಾಣಿ 
ಎಪ್ರೇಂದ್ರ ಪ್ರಬೋಧಿನ್ಯಾಂ ಸಮಾಪಯೇತ್‌ ॥ ದ್ವಾದಶ್ಯಾಂ ಕಾರಯೇತ್‌ ತೇಷಾಂ 
ಹೋಮಂ ಬ್ರಾಹ್ಮಣಪೂಜನಮ್‌ । ಇತರಾಣಿ ಚ ಸರ್ವಾಣಿ ಪೌರ್ಣಮಾಸ್ಕಾಂ 
ಸಮಾಪಯೇತ್‌ ॥ - ಇತಿ ॥ ಸ್ಕಾಂದಪುರಾಣದ ವ್ರತಕಾಂಡದಲ್ಲಿ ಚಾತುರ್ಮಾಸ್ಯ 
ವ್ರತದಲ್ಲಿ ಕರ್ತವ್ಯವಾದ ಕರ್ಮಗಳನ್ನು ಹೇಳಿದ್ದಾರೆ. ಆಷಾಢಶುಕ್ಕಪಕ್ಷದ 
ಏಕಾದಶಿಯ ದಿನ ಚಾತುರ್ಮಾಸ್ಯವ್ರತವನ್ನು ಆರಂಭಿಸಬೇಕು. ಕಾರ್ತಿಕಮಾಸದ 
ಶುಕ್ಲಪಕ್ಚದ ಹುಣ್ಣಿಮೆಯ ದಿನ ಸಮಾಪ್ತಿಗೊಳಿಸಬೇಕು. ಈ ಚಾತುರ್ಮಾಸ್ಯದಲ್ಲಿ 
ಉಪವಾಸಸ್ವರೂಪವಾದ ಬೇರೆ ವ್ರತಗಳೂ ಇರುತ್ತವೆ. ಬ್ರಾಹ್ಮಣಶ್ರೇಷ್ಠನೇ। ಅವೆಲ್ಲ 
-ವನ್ನೂ ಪ್ರಬೋಧಿನೀ ಏಕಾದಶಿಯ ದಿವಸ (ಕಾರ್ತಿಕಶುಕ್ಲ ಏಕಾದಶಿಯ ದಿವಸ) 
ಸಮಾಪ್ತಿ ಮಾಡಬೇಕು. ದ್ವಾದಶೀಯ ದಿವಸ ಆ ವ್ರತ, ಉಪವಾಸಾದಿಗಳ 
ಸಮಾಪ್ತಿಪ್ರಯುಕ್ತವಾಗಿ ಹೋಮ, ಬ್ರಾಹ್ಮಣಭೋಜನ, ಪಾರಾಯಣಾದಿಗಳನ್ನು 
ಮಾಡಬೇಕು. ಇನ್ನಿತರ ಚಾತುರ್ಮಾಸ್ಯದ ನಿಯಮಗಳೆಲ್ಲವನ್ನೂ ಹುಣ್ಣಿಮೆಯ 
ದಿನ ಸಮಾಪ್ತಿ ಮಾಡಬೇಕು. 


ಅಥ ಚಾತುರ್ಮಾಸ್ಯವ್ರತಂ ತತ್ರೈವೋಕ್ತಮ್‌ - ಅಚ್ಯುತಂ ಶಯನಂ ಯಾತೇ 
ದ್ವಿಜೇಂದ್ರೈರ್ಭಾವಿತಾತ್ಮಭಿಃ | ನಾರೀಭಿರ್ವಾ ಮಾಸಿ ಕಿಂ ಕರ್ತವ್ಯಂ ವ್ರತಂ ಚ ಕಿಮ್‌ । 
ಕೋಠರಯಂ ವಿಧಿಃ ಕ ಆಚಾರೋ ವದ ಮೇ ವದತಾಂ ವರ ॥ ಬ್ರಹ್ಮೋವಾಚ - 
ಆಷಾಢಸ್ಯ ತು ಮಾಸಸ್ಯ ಸೂರ್ಯೇ ಕರ್ಕಟಕೇ ತಥಾ । ಏಕಾದಶ್ಯಾಂ ಸಿತೇ ಪಕ್ಬೇ 
ದೇವಾನಾಂ ರಾತ್ರಿರಿಷ್ಯತೇ ॥ ತನ್ನಧ್ಯಗೋ ಮಹಾವಿಷ್ಣುರುಪೇಂದ್ರ ಇತಿ ಸಂಜ್ಞಕಃ । 
ಅವಸ್ಥಾತ್ರಯಮಾದಾಯ ನಾನಾಮೂರ್ತಿಭಿರವ್ಯಯಃ ॥ ಸಮಸ್ಕೈರ್ವಿಬುಧೈಃ 
ಸ್ತುತ್ಯೋ ಯೋಗನಿದ್ರಾಮುಪೇಯಿವಾನ್‌ । ಸಮಸ್ತಮಂಗಲಾನಾಂ ಚ ದೇವತಾ ಚ 
ಜನಾರ್ದನಃ ॥ ತಸ್ಥಿಂಸ್ತು ಶಯನಂ ಯಾತೇ ನೋದ್ದಾಹಾದಿಕ್ರಿಯಾ ಭವೇತ್‌ । 
ಚೌಲೋಪನಯನೇ ಚೈವ ವಿವಾಹಾದ್ಯಂ ತ್ಯಜೇದ್‌ ಬುಧಃ ॥ ಅಜ್ಞಾನಾದ್‌ ಯದಿ 
ಕುರ್ವಂತಿ ಮೃತಿಸ್ಟೇಷಾಂ ನ ಸಂಶಯಃ । ಕಲ್ಯಾಣದೇವತಾದೃಷ್ಟಿಹೀನಾನಾಂ ತು ಕುತಃ 


86 ಜ್ಯೇಷ್ಠಮಾಸ - ಆಷಾಢಮಾಸ 
ಸುಖಮ್‌ ॥ - ಅನಂತರ ಚಾತುರ್ಮಾಸ್ಯ ವ್ರತವನ್ನು ಅಲ್ಲಿಯೇ ಹೇಳಿದ್ದಾರೆ. - 
ಪ್ರಶ್ನೆ - ಅಚ್ಯುತನು ಶಯನ ಮೂಗ ಸಂಸ್ಕಾರಸಂಪ ನ್ನರಾದ ದ್ವಿಜರೂ, 
ಸ್ತ್ರೀಯರೂ ಪ್ರತಿತಿಂಗಳು ಮಾಡಬೇಕಾದುದೇನು! ನ ವ್ರತವನ್ನು ಸ 
ಬೇಕು? ಅದರ ವಿಧಾನವೇನು! ಆಚಾರವೇನು? ವಾಗಿ ಶ್ರೇಷ್ಠನಾದ ಬ್ರಹ್ಮದೇವನೇ 
ಇವೆಲ್ಲವನ್ನೂ ಹೇಳುವವನಾಗು. ಬ್ರಹದೇವರು ಹೇಳುತ್ತಾರೆ. - ಆಷಾಢಮಾಸ- 
ದಲ್ಲಿ ಸೂರ್ಯನು ಕರ್ಕಾಟಕರಾಶಿಯಲ್ಲಿ ಪ್ರವೇಶಮಾಡಿದಾಗ ಆಷಾಢಶುಕ್ಕ- 
ಏಕಾದಶಿಯಲ್ಲಿ ದೇವತೆಗಳಿಗೆ ರಾತ್ರಿಯಾಗುತ್ತದೆ. ಆ ಆಷಾಢಮಾಸದಲ್ಲಿ 
ಅಭಿಮಾನಿಯಾದ ವಾಮನನಾಮಕನಾದ ಮಹಾವಿಷ್ಣುವು ಎಶ್ವ, ತೈಜಸ, ಪ್ರಾಜ್ಞ 
ಎಂಬ ರೂಪಗಳಲ್ಲಿ ಜಾಗ್ರತ್‌, ಸ್ವಪ್ನ, ಸುಷುಪ್ತಿ ಎಂಬ ಚ ಅವಸ್ಥೆಗಳನ್ನು 
ಜೀವರಿಗೆ ಉಂಟುಮಾಡಿ, ಇನ್ನೂ ಅನೇಕಾನೇಕರೂಪಗಳನ್ನು ಸ್ವಿ ಸ್ನೀಕಾರಮಾಡಿ. 
ಎಲ್ಲಾ ರೂಪಗಳಲ್ಲಿಯೂ ನಿರ್ವಿಕಾರ ನಿತ್ಯನಾಗಿದ್ದು ಸಮಸ್ತದವತೆಗಳಿಂದಲೂ 
ಸ್ಪುತ್ಯನಾಗಿರುತ್ತಾನೆ. ಅಂತಹ ಸಮಸ್ತಮಂಗಳಗಳಿಗೂ ದೇವತೆಯಾದ ಜನಾರ್ದನ 
ನಾಮಕನಾದ ಶ್ರೀಲಕ್ಷ್ಮೀನಾರಾಯಣನು ಯೋಗನಿದ್ರೆಯನ್ನು ಸ್ವೀಕರಿಸಿ ಶಯನಾ- 
ವಸ್ಥೆಯನ್ನು ತೋರಿಸುತ್ತಾನೆ. ಆ ಪರಮಾತ್ಮನು ಮಲಗಿರುವಾಗ ವಿವಾಹಾದಿ 
ಕಾರ್ಯಗಳನ್ನು ಮಾಡಬಾರದು. ಚೌಲ, ಉಪನಯನ, ವಿವಾಹ ಮುಂತಾದ 
ಯಾವ ಕಾರ್ಯಗಳನ್ನೂ ಮಾಡಬಾರದು. ಅಜ್ಞಾನದಿಂದ ಮಂಗಳ ಕಾರ್ಯ- 
ಗಳನ್ನು ಮಾಡಿದರೆ ಅವರಿಗೆ ಮರಣಾದಿರೂಪವಾದ ಅನರ್ಥವು ಉಂಟಾಗುತ್ತದೆ. 
ಇದರಲ್ಲಿ ಸಂಶಯವಿಲ್ಲ. ಮಂಗಳಕರವಾದ ದೇವತಾದೃಷ್ಟಿ ಇಲ್ಲದಿರುವಾಗ 
ಮಾಡಿದ ಕಾರ್ಯಗಳಿಗೆ ಮಂಗಳಕರವಾದ ಫಲವು ಹೇಗೆ ಉಂಟಾದೀತು? 
ಸರ್ವಥಾ ಉಂಟಾಗುವುದಿಲ್ಲ. 


ಚಾತುರ್ಮಾಸ ವಿಧಿಂ ವಕ್ಸೆ 6° ಶುತಿಸ್ಥೃತ್ಯುದಿತಂ ಶುಭಮ್‌ । ಪೂರ್ವಭಾಂಡಾನಿ 
ಸರ್ವಾಣಿ ರಸಭಾಂಡವಿವರ್ಜಿತಮ್‌ । ವಿಸರ್ಜಯೇನ್ನವಮ್ಯಾಂ ಶೂರ್ಪಾದೀನ್‌ 
ಶೋಧಯೇತ್‌ ತಥಾ ॥ ಗೋಮಯಾದ್ಯುಪಲೇಪೇನ ಶುದ್ದಿಂ ಕೃತ್ವಾ ವಿಚಕ್ಷಣಃ | 
ಅಭ್ಯಂತರಂ ಗೃಹಸ್ಯೈವ ವಾಸೋಭಿಃ ಕಂಬಲೈಸ್ತಥಾ । ಕಟ್ಟೆಶ್ಚ ಕಶುಭಿಶ್ಲೈವ ಸಚೇಲಂ 
ಸ್ನಾನಮಾಚರೇತ್‌ ॥ ತತಃ ಪ್ರಾತಃ ಸಮುತ್ಥಾಯ ದಶಮ್ಯಾಂ ತು ಶುಭೇ ದಿನೇ । 


ಆಷಾಢಮಾಸ ಶುಕ್ಲಪಕ್ಷ 87 


ಸ್ನಾತ್ವಾ ನಿರ್ವರ್ತ್ಯ ಕರ್ಮಾಣಿ ಗೃಹಂ ಗತ್ವಾ ಜಿತೇಂದ್ರಿಯಃ ॥ ದೇವಸ್ಕೋದ್ದರ್ಶನಂ 
ಕುರ್ಯಾದಲಂಕುರ್ಯಾಚ್ಚ ಮಂಡಪಮ್‌ । ಪಂಚಗವ್ಯಂ ಪ್ರಾಶಯಿತ್ವಾ ಶುದ್ದಿಂ 
ಕೃತ್ವಾ ತನೋರ್ದೃಢಮ್‌ ॥ ಪೂಜಯಿತ್ವಾ ಯಥಾನ್ಯಾಯಂ ದೇವದೇವಂ ಜನಾ- 
ರ್ದನಮ್‌ । ವ್ರತಾನಾಂ ವಕ್ಚಮಾಣಾನಾಂ ಸಂಕಲ್ಪಂ ಎಧಿವಚ್ಚರೇತ್‌ ॥ 
ನೈಮಿತ್ತಿಕಾನಾಂ ಕಾಮ್ಯಾನಾಂ ನಿತ್ಯಾನಾಂ ಚ ತಥೈವ ಚ । ವ್ರತಾನ್ಯೇತಾನಿ ಸರ್ವಾಣಿ 
ಚತುರಾಶ್ರಮವರ್ತಿನಾಮ್‌ ॥ - ಈಗ ಶ್ರುತಸ್ಮೃತಿಗಳಲ್ಲಿ ಹೇಳಿರುವ ಚಾತು- 
ರ್ಮಾಸ್ಯವಿಧಿಯನ್ನು ಹೇಳುವೆನು. ತುಪ್ಪ, ಎಣ್ಣೆ ಮುಂತಾದವುಗಳನ್ನು ಬಿಟ್ಟು 
ಹಿಂದಿನ ಪಾತ್ರೆಗಳನ್ನೆಲ್ಲಾ ವಿಸರ್ಜಿಸಬೇಕು. ಮೊರ, ಜರಡಿ ಮುಂತಾದ್ದವನ್ನು 
ಕೂಡ ನವಮೀ ದಿನ ಶುದ್ಧ ಮಾಡಬೇಕು. ಮನೆಯ ಒಳಭಾಗವನ್ನು ಕೂಡ 
ಗೋಮಯ ಮುಂತಾದವುಗಳಿಂದ ಶಾಸ್ತ್ರವನ್ನು ತಿಳಿದ ವಿದ್ವಾಂಸನು ಶುದ್ಧಿ- 
ಗೊಳಿಸಬೇಕು. ಬಟ್ಟೆಗಳು, ಕಂಬಳಿಗಳು, ಹಾಸಿಗೆ, ದಿಂಬುಗಳು ಸಹಿತವಾಗಿ 
ಸಚೇಲ ಸ್ನಾನ ಮಾಡಬೇಕು. ನವಮಿಯ ದಿನ ಈ ವಿಧಾನಗಳನ್ನೆಲ್ಲಾ ಪೂರೈಸಿ, 
ಮಂಗಳಕರವಾದ ದಶಮಿಯ ದಿನ ಬೆಳಿಗ್ಗೆ ಎದ್ದು, ಸ್ನಾನ ಮಾಡಿ ನಿತ್ಯಾಹ್ನಿಕಗಳನ್ನು 
ಮಾಡಬೇಕು. (ಉದ್ದರ್ತನವೆಂದರೆ ಸುವಾಸನೆಯಾದ ಹಿಟ್ಟು ಇತರ ಸುಗಂಧ- 
ದ್ರವ್ಯಗಳಿಂದ ತಿಕ್ಕುವುದು). ಪ್ರತಿಮಾದಿಗಳನ್ನು ಹೀಗೆ ತಿಕ್ಕಿ ತೊಳೆದು ಅಭಿಷೇಕ 
ಮಾಡಬೇಕು. ನಂತರ ದೇವರ ಮಂಟಪಗಳನ್ನು ಸುಂದರವಾಗಿ ಅಲಂಕರಿಸಬೇಕು. 
ಶಾಸ್ತ್ರೋಕ್ತವಾಗಿ ಪಂಚಗವ್ಯಮೇಲನವನ್ನು ಮಾಡಿ, ಅದನ್ನು ಪ್ರಾಶನ ಮಾಡಬೇಕು. 
ಹೀಗೆ ಸರಿಯಾಗಿ ಶರೀರಶುದ್ದಿ ಮಾಡಿಕೊಳ್ಳಬೇಕು. ಅನಂತರ ಶಾಸ್ತ್ರೋಕ್ತವಾಗಿ 
ದೇವದೇವೋತ್ತಮನಾದ, ಸಂಸಾರನಾಶಕನಾದ ಕಂಸಾರಿಯನ್ನು ಪೂಜಿಸಿ 
ನೈವೇದ್ಯಾದಿಗಳನ್ನು ಅರ್ಪಿಸಬೇಕು. ಅನಂತರ ನೈಮಿತ್ತಿಕ, ಕಾಮ್ಯ , ನಿತ್ಯಗಳೆಂಬ 
ಮೂರುವಿಧವಾದ ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದ ವ್ರತಗಳ ಸಂಕಲ್ಪವನ್ನು 
ಮಾಡಬೇಕು. ಮುಂದೆ ಹೇಳುವ ವ್ರತಗಳೆಲ್ಲವೂ ನಾಲ್ಕು ಆಶ್ರಮದಲ್ಲಿರುವವ- 
ರಿಗೂ ಅನ್ವಯಿಸುತ್ತವೆ. 


ಪ್ರಥಮೇ ಮಾಸಿ ಕರ್ತವ್ಯಂ ನಿತ್ಯಂ ಶಾಕವ್ರತಂ ಶುಭಮ್‌ | ದ್ವಿತೀಯೇ ಮಾಸಿ 
ಕರ್ತವ್ಯಂ ದಧಿವ್ರತಮನುತ್ತಮಮ್‌ ॥ ಪಯೋವ್ರತಂ ತೃತೀಯೇ ತು ಚತುರ್ಥೇ ತು 


88 ಜ್ಯೇಷ್ಠಮಾಸ - ಆಷಾಢಮಾಸ 


ನಿಶಾಮಯ | ದ್ವಿದಲಂ ಬಹುಬೀಜಂ ಚ ವರ್ಜಯೇಚ್ಛುದ್ದಿಮಿಚ್ಚತಾ I 
ನಿತ್ಯಾನ್ಯೇತಾನಿ ವಿಪ್ರೇಂದ್ರವ್ರತಾನ್ಯಾಹುರ್ಮನೀಷಿಣಃ | ಜಂಬೀರಂ ರಾಜಮಾಷಂ ಚ 
ತುವರಂ ರಾಜಮುದ್ಧಕಮ್‌ ॥ ಅಭಕ್ಷಾ ಣಿ ಚ ಶಾಕಾನಿ ಚಾತುರ್ಮಾಸ್ಯೇ ತ್ಯಜೇದ್‌ 
ಬುಧಃ । ದ್ವಾದಶ್ಯಾಂ ತು ದಶಮ್ಯಾಂ ಚ ಶಾಕಂ ದಶವಿಧಂ ತ್ಯಜೇತ್‌ ॥ - ಮೊದ- 
ಲನೆಯ ತಿಂಗಳಲ್ಲಿ ನಿತ್ಯವ್ರತವಾದ ಮಂಗಳಕರವಾದ, ಶಾಕವ್ರತವನ್ನು ಮಾಡ- 
ಬೇಕು. ಎರಡನೆಯ ತಿಂಗಳಿನಲ್ಲಿ ಶ್ರೇಷ್ಠವಾದ ದಧಿವ್ರತವನ್ನು ಮಾಡಬೇಕು. 
ಮೂರನೆಯ ತಿಂಗಳಲ್ಲಿ ಕ್ಷೀರವ್ರತವನ್ನು ಮಾಡಬೇಕು. ನಾಲ್ಕನೆಯ ತಿಂಗಳಿನಲ್ಲಿ 
ದ್ವಿದಳಧಾನ್ಯಗಳನ್ನೂ ಬಹುಬೀಜವುಳ್ಳ ಫಲಾದಿಗಳನ್ನೂ ಬಿಡಬೇಕು. ಬ್ರಾಹ್ಮಣ- 
ಶ್ರೇಷ್ಠನೇ! ಈ ವ್ರತಗಳೆಲ್ಲವೂ ನಿತ್ಯವೆಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ. ನಿಂಬೆ- 
ಹಣ್ಣು, ಅಲಸಂದೆ, ತೊಗರಿ, ದೊಡ್ಡ ಹೆಸರು. ಇನ್ನೂ ಅಭಕ್ಷ್ಯವಾದ ಶಾಕಗಳನ್ನು 
ಚಾತುರ್ಮಾಸ್ಯದಲ್ಲಿ ಜ್ಞಾನಿಯಾದವನು ಬಿಡಬೇಕು. ದಾ ದಶೀ ಮತ್ತು ದಶಮೀ- 
ಗಳಲ್ಲಿ ಹತ್ತುವಿಧವಾದ ಶಾಕವನ್ನು ತ್ಯಜಿಸಬೇಕು. 


ಶಾಕಂ ದಶವಿಧಂ ಪ್ರೋಕ್ತಂ ವರ್ಜ್ಯಂ ಶಾಕವ್ರತೇ ಶುಭೇ । ಪತ್ರಂ ಪುಷ್ಪಂ ಫಲಂ 
ನಾಲಂ ಮೂಲಂ ಕುಡ್ಕಲಮೇವ ಚ ॥ ತಿಲಪಿಷ್ಟಂ ಪಲ್ಲವಂ ಚ ಛತ್ರಾಕಂ ಚಾಮಿಷಂ 
ತಥಾ । ಶಾಕಂ ದಶವಿಧಂ ಪ್ರೋಕ್ತಂ ವ್ರತಕರ್ಮಸು ನಿಷ್ಠಿತೈಃ ॥॥ ಕಾರ್ತಿಕ್ಯಾಂ ವರ್ಜ- 
ಯೇದ್‌ ವಿದ್ವಾನ್‌ ದ್ವಿದಲಂ ಬಹುಬೀಜಕಮ್‌ । ಬೀಜಮೇವ ಸಮುದ್ಧೂತಂ 
ದ್ವಿದಲಂ ಚಾಂಕುರಂ ವಿನಾ ॥ ದೃಶ್ಯತೇ ಯತ್ರ ಸಸ್ಯೇಷು ದ್ವಿದಲಂ ಸದ್ಧಿರುಚ್ಛತೇ । 
ಶಿಲಯಾ ಭಿದ್ಯಮಾನೇ ಚ ದ್ವಿದಲಂ ಯತ್ರ ದೃಶ್ಯತೇ || ದ್ವಿದಲಂ ತದ್ಧಿ ಎಜೆ ಕ್ಲೇಯಂ 
ನ್ನೇ ನಿಗದತಃ ಶೃಣು | ಮಾಷಂ ಚ ಮುದ್ಧಕಂ ಚೈವ ಚಣಕಂ ಚ ಮಸೂರಕಮ್‌ ॥ 
ಕುಲಿತ್ಥಂ ಚೈವ ನಿಷ್ಟಾವಂ ಆಢಕಂ ರಾಜಮಾಷಕಮ್‌ ॥ ರಾಜಮುದ್ದಂ ತಿಂತ್ರೀಣೀಂ ಚ 
ತಥಾ ವೈ ನಖಪಂಚಕಮ್‌ ॥ ನೂತನಾನ್ಯಥ ಜೀರ್ಣಾನಿ ಸರ್ವಾಣ್ಯೇತಾನಿ ವರ್ಜ- 
ಯೇತ್‌ | ನಾಲೇ ಫಲೇ ವೈ ದೃಶ್ಯಂತೇ ಬಹುಬೀಜಾನಿ ನಾರದ ॥ ಬಹುಬೀಜಂ 
ತದಿತ್ಯಾಹುಃ ಪತ್ರಕೀರಾದಿಕಂ ತಥಾ ॥॥ - ಮಂಗಳಕರವಾದ ಶಾಕವ್ರತದಲ್ಲಿ ಹತ್ತು 
ವಿಧವಾದ ಶಾಕವನ್ನು ವರ್ಜಿಸಬೇಕು. ಎಲೆ, ಹೂವು, ಹಣ್ಣು, ಕಾಂಡ, ಗಡ್ಡೆ | 
ಮೊಗ್ಗು, ಎಳ್ಳುಹಿಟ್ಟು, ಚಿಗುರು, ಅಳಿಬೆ, ಮಾಂಸ (ಪ್ರತಿನಿಧಿಯಾದ ಮಾಷ - 


ಆಷಾಢಮಾಸ ಶುಕ್ಲಪಕ್ಷ 89 


ಉದ್ದು) ಇವು ಹತ್ತನ್ನು ವ್ರತ ನಿಷ್ಠಾತರಾದವರು ಶಾಕವೆಂದು ಹೇಳುತ್ತಾರೆ. 
ಮೊದಲನೆಯ ಶಾಕವ್ರತದಲ್ಲಿ ಇವುಗಳನ್ನು ವರ್ಜಿಸಬೇಕು. ಕಾರ್ತಿಕಮಾಸದಲ್ಲಿ 
ಎದ್ವಾಂಸನು ದ್ವಿದಲವನ್ನು (ಬೇಳೆಗಳನ್ನು) ದಲ(ಭಾಗ)ವುಳ್ಳ ಬೀಜವು ಉತ್ಪನ್ನ- 
ವಾಗಿರುವುದು ಕಾಣಿಸುತ್ತದೋ ಅದನ್ನು ದ್ವಿದಲವೆಂದು ಹೇಳುತ್ತಾರೆ. ಕಲ್ಲಿನಿಂದ 
ಬೀಜವನ್ನು ಒಡೆದಾಗ (ಬೀಸುವ ಕಲ್ಲಿನಿಂದ ಬೀಸಿದಾಗ) ಯಾವ ಧಾನ್ಯದಲ್ಲಿ 
ಎರಡು ಬೇಳೆಗಳು (ಭಾಗಗಳು ಕಾಣಿಸುತ್ತವೆಯೋ ಅದನ್ನು ದ್ವಿದಲವೆಂದು 
ಹೇಳುತ್ತಾರೆ). ಯಾವ ಯಾವ ಧಾನ್ಯಗಳು ದ್ವಿದಲವೆಂಬುದನ್ನು ಹೇಳುತ್ತೇನೆ 
ಕೇಳು. ಉದ್ದು, ಹೆಸರು, ಕಡಲೆ, ಮಸೂರಧಾನ್ಯ , ಹುರಳಿ, ಅವರೆ, ತೊಗರಿ, 
ಅಲಸಂದೆ, ದೊಡ್ಡ ಹೆಸರು, ಹುಣಿಸೆ ಹಣ್ಣು, ನಖಪಂಚಕ (ಪಂಚನಖವುಳ್ಳ 
ಪ್ರಾಣಿಗಳು ಮೊಲ, ಮುಳ್ಳುಹಂದಿ, ಉಡ, ಖಡ್ಡಮೃತ, ಆಮೆ ಇವುಗಳು 
ಪಂಚನಖಗಳು, ಇವುಗಳ ಸ್ವೀಕಾರವು ಇತರ ಯುಗಗಳ ವಿಷಯ. ಕಲಿಯುಗದಲ್ಲಿ 
ಇವು ನಿಷಿದ್ಧ. ಅವನ್ನು ಚಾತುರ್ಮಾಸದಲ್ಲಿ ವರ್ಜಿಸಬೇಕು). ಹಿಂದೆ ಹೇಳಿದ ಈ 
ವಸ್ತುಗಳು ಹೊಸದಾಗಿರಲಿ, ಹಳೆಯದಾಗಿರಲಿ, ಅವುಗಳನ್ನು ವರ್ಜಿಸಬೇಕು. 
ನಾರದನೇ! ನಾಲದಲ್ಲಿ (ಕಾಂಡದಲ್ಲಿ), ಫಲದಲ್ಲಿ ಎಲ್ಲಿ ಬಹಳ ಬೀಜಗಳು 
ಕಾಣಿಸುತ್ತವೆಯೋ, ಅವುಗಳನ್ನು ಸೊಪ್ಪು ಕ ಕೀರೆಸೊಪ್ಪು ಮುಂತಾದ್ದವನ್ನೂ ಬಹು 
ಬೀಜವೆಂದು ಹೇಳುತ್ತಾರೆ. 

ಪ್ರಾತಃಸ್ನಾನಂ ದೀಪದಾನಂ ಕಾರ್ತಿಕ್ಯಾಂ ತು ವಿಶೇಷತಃ | ಜಾಗರಂ ತು 
ಪ್ರಬೋಧಿನ್ಯಾಂ ಕುರ್ಯಾದ್‌ ವೈ ನಿಯತೇಂದ್ರಿಯಃ ॥॥ ಗುರುರ್ಗೋಮಿಥುನಂ 
ದತ್ವಾ ದ್ವಾದಶ್ಯಾಂ ಭೋಜಯೇದ್‌ ದ್ವಿಜಾನ್‌ । ಆಸಾಯಾಹ್ನಂ ಪುರಾಣಾದ್ಯೈ- 
ರಹಃಶೇಷಂ ನಯೇದ್‌ ಬುಧಃ ॥ ಅಸ್ತಂಗತೇ ದಿನಕರೇ ಪುನಃ ಸ್ನಾತ್ವಾ ಯಥಾವಿಧಿ । 
ವೃಂದಾವನೇ ತತಃ ಕುರ್ಯಾನ್ಮಂಡಪಂ ಚತುರಸ್ರಕಮ್‌ ॥ ಪುಷ್ಪಮಾಲ್ಯೈಃ ಫಲೈ- 
ರ್ದಿವೈ ಲರ್ನಾಲಿಕೇರಾದಿಭಿಃ ಶುಭೈಃ I ಪೂಗೀಫಲೈರಿಕ್ಟುದಂಡೈರಂಭಾಸ್ತಂಭೈಶ್ಚ 
ಶೋಭಿತಮ್‌ ॥ - ಕಾರ್ತಿಕಮಾಸದಲ್ಲಿ ಪ್ರಾತಃಸ್ನಾನ ಮತ್ತು ದೀಪದಾನಗಳು 
ಇವನ್ನು ವಿಶೇಷವಾಗಿ (ಅವಶ್ಯವಾಗಿ) ಮಾಡಬೇಕು. ಪ್ರಬೋಧಿನಿ ಏಕಾದಶಿಯ 
ದಿನ (ಕಾರ್ತಿಕಶುಕ್ಸಏಕಾದಶೀ) ಜಿತೇಂದ್ರಿಯನಾಗಿ ಜಾಗರಣ ಮಾಡಬೇಕು. 
ಗುರುಗಳಿಗೆ ಗೋಮಿಥುನ (ಹಸು-ಎತ್ತುಗಳನ್ನು) ದಾನ ಮಾಡಿ ದ್ವಾದಶಿಯ 


90 ಜ್ಯೇಷ್ಠಮಾಸ - ಆಷಾಢಮಾಸ 


ದಿನ ಬ್ರಾಹ್ಮಣಭೋಜನ ಮಾಡಿಸಬೇಕು. ಸಾಯಂಕಾಲದವರೆಗೂ ಪುರಾಣಾದಿ 
ಸತೃಥೆಯಿಂದ ಹಗಲಿನ ಉಳಿದ ಭಾಗವನ್ನು ಕಳೆಯಬೇಕು. ಸೂರ್ಯನು ಅಸ್ತಂ- 
ಗತನಾಗುವ ಸಮಯದಲ್ಲಿ ಪುನಃ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಿ, ತುಲಸೀ- 
ವೃಂದಾವನದಲ್ಲಿ ಚತುರಸ್ರವಾದ (ಚೌಕವಾದ) ಮಂಟಪವನ್ನು ಮಾಡಬೇಕು. ಆ 
ಮಂಟಪಕ್ಕೆ ಬಾಳೆಯ ಗಿಡಗಳನ್ನು ಕಟ್ಟಿ ಅಲಂಕಾರ ಮಾಡಬೇಕು. ಹೂವಿನ 
ಮಾಲೆಗಳು ದಿವ್ಯವಾದ ತೆಂಗಿನಕಾಯಿ, ಇತರ ಹಣ್ಣುಗಳು, ಅಡಿಕೆಯ ಗೊನೆ, 
ಕಬ್ಬು ಮುಂತಾದವುಗಳಿಂದಲೂ ಆ ಮಂಟಪವನ್ನು ಚೆನ್ನಾಗಿ ಅಲಂಕರಿಸಬೇಕು. 


ಪೂಜಯೇತ್‌ ತತ್ರ ದೇವೇಶಂ ಕ್ಲೀರಾಂಬುಧಿನಿವಾಸಿನಮ್‌ । ನಾನಾವಿಧೈ- 
ಶ್ಹೋಪಚಾರೈರ್ಗೀತವಾದಿತ್ರನರ್ತನೈಃ ॥ ಮಾರ್ಗತಾಲಾನಿ ಸರ್ವಾಣಿ ನೃತ್ತಂ 
ನಾಟ್ಯಂ ತದುದ್ಧವಮ್‌ | ವಸಂತಂ ಶ್ರಾವಯೇದ್‌ ಗೀತಂ ವಿಷ್ಣೋರ್ದೇವಸ್ಕ 
ಚಕ್ರಿಣಃ ॥ ಮಹಾರಾಜೋಪಚಾರೇಣ ತಂ ಭಜೇದ್‌ ಗರುಡಧ್ವಜಮ್‌ । ನಿವೇದಿತೈ- 
ಶ್ಲೋಪಹಾರೈರ್ದಕ್ಷಿಣಾಭಿರ್ದಿ ಜೋತ್ತಮಾನ್‌ || ಸಂತೋಷಯೇನ್ಶಹಾಭಕ್ತ್ಯಾ 
ವೈಷ್ಣವಾನ್‌ ಭಾವಿತವ್ರತಾನ್‌ । ಆಶಿಷಃ ಪ್ರತಿಗೃಹ್ಟೀಯಾತ್‌ ತತ್‌ ಸರ್ವಂ ವಿಷ್ಠವೇ- 
5ರ್ಪಯೇತ್‌ ॥ - ಅಲ್ಲಿ ಕ್ಷೀರಸಮುದ್ರಶಯನನಾದ ಸರ್ವದೇವೋತ್ತಮನಾದ 
ಶ್ರೀಮನ್ನಾರಾಯಣನನ್ನು ನಾನಾ ವಿಧವಾದ ಉಪಚಾರಗಳಿಂದಲೂ, ಸಂಗೀತ, 
ವಾದ್ಯ , ನರ್ತನಗಳಿಂದಲೂ ಪೂಜಿಸಬೇಕು. ತಾಳಗಳನ್ನು ಬಾರಿಸುತ್ತಾ ಮಾರ್ಗ- 
ನೃತ್ಯವನ್ನೂ , ವೃತ್ತವನ್ನೂ , ವೃತ್ತನೃತ್ಯಗಳಿಂದ ಹುಟ್ಟಿರುವ ನಾಟ್ಯವನ್ನೂ , ವಸಂತ- 
ಗೀತವನ್ನೂ ಚಕ್ರಧಾರಿಯಾದ ಶ್ರೀಹರಿಯ ಎದುರು ನಡೆಸಬೇಕು. ಮಹಾ- 
ರಾಜೋಪಚಾರಗಳಿಂದ ಗರುಡಧ್ವಜನಾದ ಹರಿಯನ್ನು ಪೂಜಿಸಬೇಕು. ಪರ- 
ಮಾತ್ಮನ ಪ್ರಸಾದರೂಪವಾದ ಉಪಹಾರಗಳಿಂದಲೂ ದಕ್ಷಿಣೆಗಳಿಂದಲೂ 
ವ್ರತನಿಷ್ಠರಾದ ಬ್ರಾಹ್ಮಣೋತ್ತಮರನ್ನು ಬಹಳ ಭಕ್ತಿಯಿಂದ ಸಂತೋಷಗೊಳಿಸ- 
ಬೇಕು. ಅವರಿಂದ ಆಶೀರ್ವಚನವನ್ನು ಸ್ವೀಕರಿಸಬೇಕು. ಅದೆಲ್ಲವನ್ನೂ ಸರ್ವೋ- 
ತ್ರಮನಾದ ಶ್ರೀಮನಹಾವಿಷ್ಣುವಿಗೆ ಅರ್ಪಿಸಬೇಕು. 


ತತಸ್ತು ಪೌರ್ಣಮಾಸ್ಯಂ ತು ಧಾತ್ರೀವೃಕ್ಷೋಪಶೋಭಿತೇ | ವನೇ ದಾಮೋ- 
ದರಂ ವಿಷ್ಣುಂ ಚಿತ್ರಾನ್ಸೈಸ್ತೋಷಯೇದ್‌ ವಿಭುಮ್‌ ॥ ಕಲ್ಪೋಕ್ತವಿಧಿನಾ ತತ್ರ 


ಆಷಾಢಮಾಸ ಶುಕ್ಲಪಕ್ಷ | 91 


ಹೋಮಂ ಕುರ್ಯಾದ್‌ ವಿಚಕ್ಷಣಃ । ಬ್ರಾಹ್ಮಣಾನ್‌ ಭೋಜಯೇತ್‌ ಪಶ್ಚಾತ್‌ 
ಸ್ವಯಂ ಭುಂಜೀತ ಬಂಧುಭಿಃ ॥ ಇದಂ ವ್ರತಂ ಮಹಾಪುಣ್ಯಂ ಸರ್ವೋಪದ್ರವ- 
ನಾಶನಮ್‌ । ಇದಂ ನೈಮಿತ್ತಿಕಂ ಪ್ರಾಹುಶ್ಚತುರಾಶ್ರಮವರ್ತಿನಾಮ್‌ ॥। ಪರಾಕಂ 
ಷಷ್ಠಕಾಲಂ ಚ ತಥಾ ಧಾರಣಪಾರಣಮ್‌ । ಲಕ್ಸವರ್ತೀ ವ್ರತಂ ಚೈವ ಭೀಷ್ಮಪಂಚಕ- 
ಮೇವ ಚ ॥ ತಥಾ ಲಕ್ಷನಮಸ್ಕಾರವ್ರತಂ ಲಕ್ಕಪ್ರದಕ್ಷಿಣಮ್‌ । ಚಾತುರ್ಮಾಸ್ಯೇ 
ವ್ರತಾನ್ಯಾಹುರೇತತ್ಕಾಮ್ಯಮಿತೀರಿತಮ್‌ ॥॥ ರಂಗವಲ್ಯಾಶ್ಚ ನಿಷ್ಟೇಷಂ ಚಾತುರ್ಮಾ- 
ಸ್ಕೇ ನ ಕಾರಯೇತ್‌ । ತುಲಸ್ಯೋಪ್ಪಂ ನೈವ ಕುರ್ಯಾತ್‌ ಸರ್ವಮೇತತ್‌ ನವೋ- 
ದಿತಮ್‌ ॥ ನಿತ್ಯಂ ಕಾರ್ಯಂ ಚ ಸರ್ವೇಷಾಮೇತದ್‌ ವ್ರತಚತುಷ್ಠಯಮ್‌ । 
ನಾರೀಭಿಶ್ಚ ನರೈರ್ವಾಷಿ ಚತುರಾಶ್ರಮವರ್ತಿಭಿಃ ॥ ಬ್ರಾಹ್ಮಣಃ ಕೃತ್ರಿಯೋ ವೈಶ್ಯಃ 
ಸ್ತ್ರಿಯ; ಶೂದ್ರೋ ವ್ರತೀ ತಥಾ | ಗೃಹೀ ವನಸ್ಥಃ ಕುಟೀಚೋ ಬಹೂದಃ ಪರಮ- 
ಹಂಸ ಕಃ | ನರಕಾನ್ನ ನಿವರ್ತಂತೇ ತ್ಯಕ್ವ್ವಾ ವ್ರತಚತುಷ್ಠಯಮ್‌ || - ಅನಂತರ 
ಹುಣ್ಣಿಮೆಯ ದಿನ ನೆಲ್ಲೀಮರದಿಂದ ಅಲಂಕೃತವಾದ, ವನಪ್ರದೇಶಕ್ಕೆ ಹೋಗ- 
ಬೇಕು. ಅಲ್ಲಿ ಕಾರ್ತಿಕದಾಮೋದರ ಎಂಬ ಹೆಸರುಳ್ಳ ಶ್ರೀಹರಿಯನ್ನು ಪೂಜಿಸಿ 
ಚಿತ್ರಾನ್ನಗಳ ನೈವೇದ್ಯದಿಂದ ಸಂತೋಷಪಡಿಸಬೇಕು. ಶಾಸ್ತ್ರವನ್ನು ಬಲ್ಲ ವಿದ್ವಾಂಸ- 
ನು ಅಲ್ಲಿ ಕಲ್ಪೋಕ್ತವಿಧಾನದಿಂದ ಧಾತ್ರೀ ಹೋಮವನ್ನು ಮಾಡಬೇಕು. ಸೋಫಿ 
ದೇವಪೂಜಾನಂತರದಲ್ಲಿ ಬ್ರಾಹ್ಮಣಭೋಜನವನ್ನು ಮಾಡಿಸಬೇಕು. ಅನಂತರ 
ಬಂಧುಗಳ ಸಹಿತನಾಗಿ ತಾನೂ ಭೋಜನ ಮಾಡಬೇಕು. ಈ ವ್ರತವು ಬಹಳ 
ಪುಣ್ಯಕರವಾದುದು. ಪರಮ ಮಂಗಳಕರವಾದುದು. ಸರ್ವಪಾಪಗಳನ್ನು ನಾಶ 
ಮಾಡತಕ್ಕಂತಹವು. ಭಕ್ತರು ಮಾಡಿದ ಮಾಡಿರಬಹುದಾದ ಎಲ್ಲಾ ಉಪದ್ರವ- 
ಗಳನ್ನು ಇ ಮಾಡುವಂತಹದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಮ್ಯಾಸಿ 

ಎಂಬ ನಾಲ್ಕು ಆಶ್ರಮದವರೂ ಅವಶ್ಯ ಸ ಅನುಷ್ಠಾನ BE 
ಇಂತಹ ಚಾತುರ್ಮಾಸ್ಯವ್ರತವು ನಾಲ್ಕು ಆಶ್ರಮದವರಿಗೂ ನೈಮಿತ್ತಿಕ ವ್ರತವು 
(ನಿಮಿತ್ತ ಎಂದರೆ ನಾಲ್ಕು ತಿಂಗಳು ಎಂಬ ಕಾರಣವನ್ನು ಇಟ್ಟುಕೊಂಡು ಮಾಡುವ 
ವ್ರತವು). ಪರಾಕ, ಹನ್ನೆರಡು ದಿನಗಳು ಉಪವಾಸವಿದ್ದು ಮಾಡುವ ಸರ್ವಪಾಪ- 
ಗಳಿಗೂ ಪ್ರಾಯಶ್ಚಿತ್ತರೂಪವಾದ ವ್ರತ, ಷಷ್ಠಕಾಲ (ಆರು ದಿವಸಕ್ಕೊಂದು ಬಾರಿ 
ಭೋಜನ ಅಥವಾ ಆರುಹೊತ್ತಿಗೆ ಮೂರು ದಿನಕ್ಕೊಂದು ಬಾರಿ ಭೋಜನ), 


92 ಜ್ಯೇಷ್ಠಮಾಸ - ಆಷಾಢಮಾಸ 


ಹಾಗೆಯೇ ಧಾರಣ-ಪಾರಣ (ಒಂದು ದಿನ ಉಪವಾಸ ಮರುದಿನ ಭೋಜನ 
ಹೀಗೆ ಒಂದು ತಿಂಗಳು ಇತ್ಯಾದಿ ಕ್ರಮದಿಂದ ನಡೆಸುವ ವ್ರತ), ಲಕ್ಷವರ್ತೀ ವ್ರತ 
(ಒಂದು ಲಕ್ಷ ಬತ್ತಿಗಳನ್ನು ಮಾಡಿ ದೇವರಿಗೆ ದೀಪವನ್ನು ಹಚ್ಚಿಡುವುದು), ಭೀಷ್ಮ 
ಪಂಚಕ ಉಪವಾಸ (ಏಕಾದಶಿಯಿಂದಾರಂಭಿಸಿ ಐದು ದಿವಸ ಉಪವಾಸ), ಲಕ್ಷ 
ಪ್ರದಕ್ಷಿಣ ವ್ರತ (ಒಂದು ಲಕ್ಷ ನಮಸ್ಕಾರ ಮಾಡುವ ವ್ರತ) ಇತ್ಯಾದಿ ವ್ರತಗಳನ್ನು 
ಚಾತುರ್ಮಾಸ್ಯದಲ್ಲಿ ನಡೆಸುತ್ತಾರೆ. ಇವೆಲ್ಲಾ ಕಾಮ್ಯ ವ್ರತಗಳೂ (ಕಾಮ್ಯ ಆಯಾ 
ಫಲದ ಆಸೆಯಿಂದ ಮಾಡತಕ್ಕ ವ್ರತಗಳು. ಆದರೆ ಇವನ್ನು ವಿಷ್ಣುಪ್ರೀತ್ಯರ್ಥವಾಗಿ 
ಮಾಡಿದರೆ ಪರಮಾತ್ಮನ ಅನುಗ್ರಹವೂ ಆಗುತ್ತದೆ). ಚಾತುರ್ಮಾಸ್ಯವ್ರತ 
ಸಮಯದಲ್ಲಿ ರಂಗವಲ್ಲೀ ಪುಡಿಯನ್ನು ಮಾಡಬಾರದು (ಬೇಕಾಗುವಷ್ಟು ರಂಗ- 
ವಲ್ಲೀ ಚೂರ್ಣವನ್ನು ಮೊದಲೇ ಸಂಗ್ರಹಿಸಿಟ್ಟುಕೊಳ್ಳಬೇಕು). ತುಲಸೀ ಗಿಡವನ್ನು 
ಚಾತುರ್ಮಾಸ್ಯದಲ್ಲಿ ನೆಡಬಾರದು. (ಚಾತುರ್ಮಾಸ್ಯಕ್ಕಿಂತ ಹಿಂದೆಯೇ ತುಲಸೀ 
ಗಿಡದ ಆರೋಪಣವನ್ನು ಮಾಡಿಕೊಳ್ಳಬೇಕು). (ಬ್ರಹ್ಮದೇವರು ಹೇಳುತ್ತಾರೆ) - 
ಎಲೈ ವತ್ಸ ನಾರದ! ಎಲ್ಲವನ್ನೂ ನಿನಗೆ ಹೇಳಿದ್ದಾಗಿದೆ. ಈ ಚಾತುರ್ಮಾಸ್ಯದ 
ನಾಲ್ಕು ತಿಂಗಳ ವ್ರತವು ನಿತ್ಯವಾದುದು. ಅವಶ್ಯಕವಾಗಿ ಮಾಡಲೇ ಬೇಕಾದುದು. 
ಹೆಂಗಸರು, ಗಂಡಸರು, ಬ್ರಹ್ಮಚರ್ಯಾದಿ ನಾಲ್ಕು ಆಶ್ರಮಗಳಲ್ಲಿರತಕ್ಕವರು, 
ಬ್ರಾಹ್ಮಣ, ಕೃತ್ರಿಯ, ವೈಶ್ಯ, ಶೂದ್ರ, ಇತರ ವ್ರತನಿಷ್ಠರಾದವರು, ಬ್ರಹ್ಮಚಾರಿ, 
ಗೃಹಸ್ಥ, ವಾನಪ್ರಸ್ಥ, ಕುಟೀಚಕಸನ್ಮ್ಯಾಸಿ, ಬಹೂದಕಸನ್ನ್ಯಾಸಿ, ಪರಮಹಂಸ 
ಇವರಲ್ಲಿ ಯಾರೇ ಆದರೂ ಈ ವ್ರತವನ್ನು ಮಾಡದಿದ್ದರೆ ನರಕವನ್ನು ತಪ್ಪಿಸಿ- 
ಕೊಳ್ಳಲಾರರು. (ಇಲ್ಲಿಗೆ ಸ್ಕಾಂದಪುರಾಣದಲ್ಲಿ ಬ್ರಹ್ಮನಾರದ ಸಂವಾದದಲ್ಲಿ 
ಚಾತುರ್ಮಾಸ್ಯ ವ್ರತಕಥನವೆಂಬ ಎಂಟನೆಯ ಅಧ್ಯಾಯವು ಸಮಾಪ್ತವಾಯಿತು). 


ತಥಾ ಆದಿತ್ಯಪುರಾಣೇ ಚಾತುರ್ಮಾಸ್ಯವ್ರತಂ ಉಕ್ತಮ್‌, ಅಕರಣೇ ಪ್ರತ್ಯ- 
ವಾಯಪೂರ್ವಕಂ ಬ್ರಹ್ಮನಾರದಸಂವಾದೇನ - ಬ್ರಹ್ಮಾ ಉವಾಚ - ಗೋವಿಂದೇ 
ಶಯನಂ ಪ್ರಾಪ್ತೇ ಗೃಷ್ನನ್‌ ವ್ರತಚತುಷ್ಟಯಮ್‌ । ವಿಷ್ಣೋಃ ಪ್ರೀತಿಮವಾಪ್ನೋತಿ 
ವ್ರತೈರೇತೈಶ್ಚ ನಾರದ ॥ ಶ್ರಾವಣೇ ವರ್ಜಯೇಚ್ನಾಕಂ ದಧಿ ಭಾದ್ರಪದೇ ತಥಾ | 
ಕ್ಲೀರಮಾಶ್ಚಯುಜೇ ಮಾಸಿ ಕಾರ್ತಿಕ್ಯಾಂ ದ್ವಿದಲಂ ತ್ಯಜೇತ್‌ ॥॥ ಯೋ ಭುಂಕ್ತೇ 
ಪ್ರಥಮೇ ಮಾಸೇ ಶಾಕಂ ದಶವಿಧಂ ಮುನೇ । ಪುಂಸಾ ತೇನ ಮಹಾವಿಷ್ಣೋಃ ಹೃದಿ 


ಆಷಾಢಮಾಸ ಶುಕಪಕ 93 
ಜ್‌ 


ಶಲ್ಯಂ ಸಮರ್ಪಿತಮ್‌ ॥ - ಹಾಗೆಯೇ ಆದಿತ್ಯಪುರಾಣದಲ್ಲಿ ಬ್ರಹ್ಮನಾರದ 
ಸಂವಾದದಿಂದ ಚಾತುರ್ಮಾಸ್ಯವ್ರತವನ್ನು ಹೇಳಿದ್ದಾರೆ. ಆ ವ್ರತವನ್ನು ಮಾಡದಿ- 
ದ್ದರೆ ಪ್ರತ್ಯವಾಯ (ಪಾಪವನ್ನೂ) ಹೇಳಿದ್ದಾರೆ. ಬ್ರಹ್ಮದೇವರು ಹೇಳಿದರು - 
ನಾರದನೇ! ಶ್ರೀಮನ್ನಾರಾಯಣನು ಶಯನ ಮಾಡುವ ಶ್ರಾವಣಾದಿ ನಾಲ್ಕು 
ಮಾಸಗಳಲ್ಲಿ (ಆಷಾಢಶುದ್ದ ದ್ವಾದಶಿಯಿಂದ ಕಾರ್ತಿಕ ಶುದ್ಧದ್ವಾದಶಿಯವರೆಗೆ 
ನಾಲ್ಕು ಮಾಸಗಳಲ್ಲಿ) ಶಾಕವ್ರತ (ತರಕಾರಿ ಬಿಡತಕ್ಕ ವ್ರತ), ದಧಿವ್ರತ (ಮೊಸರು 
ವರ್ಜಿಸತಕ್ಕದ್ದು) ಕ್ಷೀರವ್ರತ (ಹಾಲು ಬಿಡುವುದು), ದ್ವಿದಲವ್ರತ (ಬೇಳೆಗಳನ್ನು 
ಬೇಳೆಯುಳ್ಳ ತರಕಾರಿಗಳನ್ನು ಬಿಡುವುದು) ಎಂಬ ನಾಲ್ಕುವ್ರತಗಳನ್ನು ಸಂಕಲ್ಪ 
ಪೂರ್ವಕವಾಗಿ ಸ್ವೀಕರಿಸದರೆ ವಿಶೇಷವಾದ ಹರಿಪ್ರೀತಿಯುಂಟಾಗುತ್ತದೆ. ಶ್ರಾವಣ 
ಮಾಸದಲ್ಲಿ  (ಆಷಾಢಶುದ್ಧ ದ್ವಾದಶೀಯಿಂದ ಶ್ರಾವಣ ಶುದ್ಧ ದಶಮಿಯವರೆಗೆ; 
ಅರ್ಥಾತ್‌ ಏಕಾದಶೀ ಪಾದ ದ್ವಾದಶೀಯಿಂದ ಶಾಕಗಳನ್ನು ಸ್ವೀಕರಿಸ- 
ಬಹುದು) ಶಾಕವ್ರತವನ್ನು ಮಾಡಬೇಕು. ಅಂದರೆ ತರಕಾರಿಗಳನ್ನು ವರ್ಜಿಸಬೇಕು. 
ಭಾದ್ರಪದ ಮಾಸದಲ್ಲಿ (ಶ್ರಾವಣಶುದ್ಧದ್ಹಾದಶೀಯಿಂದ ಭಾದ್ರಪದಶುದ್ಧದಶಮಿ 
-ಯವರೆಗೆ) ಮೊಸರನ್ನು ವರ್ಜಿಸಬೇಕು. ಇದನ್ನು ದಧಿವ್ರತವೆಂದು ಕರೆಯುತ್ತಾರೆ. 
ಆಶ್ಚಯುಜಮಾಸದಲ್ಲಿ (ಭಾದ್ರಪದ ಶುದ್ಧ ದ್ವಾದಶೀಯಿಂದ ಆಶ್ವಯುಜ ಶುದ್ಧ 
ದಶಮೀವರೆಗೆ) ದ್ವಿದಲವ್ರತವನ್ನು ಮಾಡಬೇಕು. (ಬೇಳೆಗಳನ್ನು, ಎರಡು 
ಬೇಳೆಗಳುಳ್ಳ ಫಲ, ಶಾಕಗಳನ್ನು ಬಿಡುವುದು). ನಾರದಮುನಿಯೇ! ಮೊದಲನೆಯ 
ಶ್ರಾವಣಮಾಸದಲ್ಲಿ ಮುಂದೆ ಹೇಳುವ ಹತ್ತುವಿಧವಾದ ಶಾಕವನ್ನು (ತರಕಾರಿ- 
ಯನ್ನು) ಯಾವನು ತಿನ್ನುತ್ತಾನೋ ಆ ಮಾನವನಿಂದ ಶ್ರೀಮನ್ನಾರಾಯಣನ 
ಹೃದಯದಲ್ಲಿ ಮುಳ್ಳನ್ನು (ಮೊಳೆ) ಚುಚ್ಚಿದಂತಾಗುತ್ತದೆ. 
ಮೂಲಪತ್ರಕರೀರಾಗ್ರಫಲಕಾಂಡಾಧಿರೂಢಕಾಃ । ತ್ವಕ್‌ ಪುಷ್ಪಂ ಕವಚಂ ಚೇತಿ 
ಶಾಕಂ ದಶವಿಧಂ ಸ್ಮ ತಮ್‌ ॥। ಅತಸೀ ತುಲಸೀ ಚೈವ ಧಾತ್ರೀ ಚೂತಫಲಂ ತಥಾ । 
ಗ್ರಾಹ್ಯಾಣ್ಯೇತಾನಿ ಚತ್ವಾರಿ ವಿಷ್ಣುನಾತ್ತಂ ಯತಃ ಪುರಾ ॥ ನಾನ್ಯತ್‌ ಕಿಂಚಿತ್‌ 
ಸಮಶ್ಸೀಯಾತ್‌ ಭುಕ್ತ್ವಾಚಾಂದ್ರಾಯಣಂ ಚರೇತ್‌ । ಸುಪ್ತೇ ದೇವೇ ದ್ವಿತೀಯೇ ತು 
ಮಾಸ್ಕೇನಾಂಸಿ ಸಮಸ್ತಶಃ ॥॥ ದಧ್ಯಾಶ್ರಿತಾನಿ ತಿಷ್ಠಂತಿ ತದ್‌ ಭುಕ್ವ್ವಾ ಪಾಪಭುಗ್‌ 
ಭವೇತ್‌ । ವ್ರತಸ್ಥಿತತ್ವ ಯೋ ಮರ್ತ್ಯಃ ತೃತೀಯೇ ಶಯನಾನ್ನಮ ॥ ಗವ್ಯಾಜ್ಯ- 


94 ಜ್ಯೇಷ್ಠಮಾಸ - ಆಷಾಢಮಾಸ 


ಮಾಹಿಷಾದೀನಾಂ ಕ್ಲೀರಾಣಾಂ ಸೇವನಾತ್‌ ಪುಮಾನ್‌ । ಸುರಾಪಲೋಕಮಾ- 
ಪ್ನೋತಿ ಯಾವದಾಭೂತಸಂಪವಮ್‌ ॥ ಚತುರ್ಥೇ ಮಾಸಿ ಸಂಪ್ರಾಪ್ತೇ ವ್ರತಂ 
ಕುರ್ಯಾದ್‌ ದ್ವಿಜೋತ್ತಮಃ | ಬಹುಬೀಜದ್ದಿದಲಾನಾಂ ವ್ರತಸ್ಯಾನಂತ್ಯಮಿಚ್ಛತಾ ॥- 
ಮೂಲ (ಗೆಡ್ಡೆ), ಎಲೆ, ಶರೀರ (ಮೊಳಕೆ), ಅಗ್ರ (ತುದಿ), ಫಲ (ಹಣ್ಣು), 
ಕಾಂಡ (ದಂಟು, ದೇಟು), ಅಧಿರೂಢಕ (ಬಂದಣಿಕೆ) ತೊಗಟೆ, ಹೂವು, ಕವರ 
(ಪದರವುಳ್ಳ ಶಾಕ) ಎಂಬುದಾಗಿ ಶಾಕವು ಹತ್ತುವಿಧವಾಗಿದೆ. ಸುವರ್ಣಗೆಡ್ಡೆ 
ಇತ್ಯಾದಿ ಗೆಡ್ಡೆಗಳು, ನಾನಾವಿಧವಾದ ಸೊಪ್ಪಗಳು, ಮೊಳಕೆಗಳು, ಚಿಗುರುಗಳು, 
ಅಗ್ರಭಾಗದಂತಿರುವ ತರಕಾರಿ, ಬಾಳೆ ಕಾಯಿ ಮುಂತಾದ್ದು , ನಾನಾವಿಧವಾದ 
ಗಿಡಗಳ ಫಲರೂಪವಾದ ತರಕಾರಿ, ಸೊಪ್ಪಿನ ದಂಟು ಮುಂತಾದ್ದು ಅಧಿಕ- 
ರೂಢಗಳು (ಒಂದರ ಮೇಲೆ ಮತ್ತೊಂದು ಬೆಳೆದಿರುವ ಬಂದಣಿಕೆ ಮುಂತಾ- 
ದವು), ತೊಗಟೆ, ಹೂವು, ಕವಚ (ಬಾಳೆ ಹೂವಿನಂತಹ ಪದರಾದ) ತರಕಾರಿ 
ಹತ್ತುವಿಧ. ಅದನ್ನು ಮೊದಲನೆಯ ಶಾಕವ್ರತದಲ್ಲಿ ಬಿಡಬೇಕು. ಅಗಸೆ ಸೊಪ್ಪು, 
ತುಲಸೀ, ನೆಲ್ಲಿ, ಮಾವು ಈ ನಾಲ್ಕು ಶ್ರೀಮನ್ನಾರಾಯಣನೇ ಸ್ವೀಕರಿಸಿರುವುದರಿಂದ 
ಶಾಕರೂಪವಾಗಿದ್ದರೂ ಇವುಗಳನ್ನು ಶಾಕವ್ರತ ಮಾಡುವವರೂ ಸ್ವೀಕರಿಸಬಹುದು. 
ಇವನ್ನು ಬಿಟ್ಟು ಮೇಲೆ ಹೇಳಿದ ಯಾವ ತರಕಾರಿಯನ್ನೂ ಸ್ವೀಕರಿಸಬಾರದು. 
ಪ್ರಮಾದವಶಾತ್‌ ಸ್ವೀಕರಿಸಿದರೆ ಚಾಂದ್ರಾಯಣವನ್ನು ಮಾಡಬೇಕು. ಪರಮಾತ್ಮ 
ಮಲಗಿರುವಾಗ ಎರಡನೆಯ ಭಾದ್ರಪದ ಮಾಸದಲ್ಲಿ ಎಲ್ಲಾ ಪಾಪಗಳೂ 
ಮೊಸರನ್ನು ಆಶ್ರಯಿಸಿರುತ್ತವೆ. ಆದುದರಿಂದ ಚಾತುರ್ಮಾಸ್ಯದ ಎರಡನೆಯ 
ಭಾದ್ರಪದ ಮಾಸದಲ್ಲಿ "ಮೊಸರು' ಸ್ವೀಕರಿಸಿದರೆ ಪಾಪವನ್ನು ಹೊಂದಬೇಕಾ- 
ಗುತ್ತದೆ. ಪರಮಾತ್ಮನ ಶಯನಕಾಲದ ನಾಲ್ಕು ತಿಂಗಳುಗಳಲ್ಲಿ ಮೂರನೆಯದಾದ 
ಆಶ್ಚಯುಜಮಾಸದಲ್ಲಿ ವ್ರತಾನುಷ್ಠಾನ ಮಾಡುವ ಮಾನವನು ಹಸು, ಆಡು, 
ಎಮ್ಮೆ, ಕುರಿ ಇತ್ಯಾದಿ ಎಲ್ಲಾ ಪ್ರಾಣಿಗಳ ಹಾಲನ್ನು ವರ್ಜಿಸಬೇಕು. ಆಗ 
ಪ್ರಮಾದವಶಾತ್‌ ಹಾಲನ್ನು ಸ್ವೀಕರಿಸಿದರೆ ಮದ್ಯಪಾನ ಮಾಡಿದವರು ಸೇರುವ 
ಪಾಪಲೋಕವನ್ನು (ಅಂತಹ ಮಾನವನು) ಪಡೆದು ಅಲ್ಲಿ ಪ್ರಳಯಪರ್ಯಂತ- 
ವಾಗಿ ದುಃಖಿಸುತ್ತಾ ಇರುತ್ತಾನೆ. ನಾಲ್ಕನೆಯ ಮಾಸದಲ್ಲಿ ದ್ವಿದಳ ವ್ರತವನ್ನು 
ಮಾಡತಕ್ಕದ್ದು. ಅಗಸೆ ಸೊಪ್ಪು, ತುಳಸಿ, ನೆಲ್ಲಿ, ಹಾಗೂ ಮಾವಿನ ಹಣ್ಣು ಈ 


ಆಷಾಢಮಾಸ ಶುಕ್ಗಪಕ್ಷ 95 
ನಾಲ್ಕನ್ನು ಪರಮಾತ್ಮನೇ ಸ್ವೀಕರಿಸಿದ್ದರಿಂದ ವ್ರತದಲ್ಲಿಯೂ ಎಲ್ಲರೂ ಸ್ವೀಕರಿಸ- 
ಬಹುದು. ಬಹುಬೀಜವುಳ್ಳ ಫಲಶಾಕಗಳನ್ನು , ದ್ವಿದಲ (ಎರಡು ಬೇಳೆಯುಳ್ಳಂ 
ತರಕಾರಿ, ಧಾನ್ಯ, ಫಲ ಮುಂತಾದವನ್ನು ಬಿಡಬೇಕು. ಹೀಗೆ ಮಾಡಿದರೆ ಆ 
ಮನುಷ್ಯನು ಮಾಡಿದ ವ್ರತವು ಅನಂತಫಲದಾಯಕವಾಗಿರುತ್ತದೆ. ಈ ನಾಲ್ಕರ 
ಹೊರತು (ನಿಷಿದ್ಧವಾದ) ಮತ್ತಾವುದನ್ನೂ ಸ್ವೀಕರಿಸಬಾರದು. ಸ್ವೀಕರಿಸದರೆ 
ಚಾಂದ್ರಾಯಣವ್ರತವನ್ನು ಮಾಡತಕ್ಕದ್ದು. 


ಅಂಕುರಾದ್‌ ಭರ್ಜನಾದ್ವಾಪಿ ದ್ವಿದಲಂ ಯತ್ರ ದೃಶ್ಯತೇ । ದ್ವಿದಲಂ ತದಿತಿ 
ಪ್ರಾಹುರ್ವೃತಕರ್ಮಸು ಕರ್ಶಿತಾ ॥। ಬಹೂನ್ಯೇಕತುಷಾಮದ್ದಾನೃಪಿ ತಾನಿ ಫಲೇತಪಿ 
ಚ | ಬಹುಬೀಜಾನಿ ತಾನ್ಯಾಹುಸ್ತುಪಾತ್ವಾಚ್ಚಾದನಾತ್ತ್ವಚಾ ॥ ದ್ವಿದಲ, ಬಹುಬೀಜ 
ಎಂದರೇನೆಂದು ಹೇಳುತ್ತಾರೆ. ಬೀಜವು ಮೊಳೆತಾಗ ಅಥವಾ ಬೀಜವನ್ನು 
ಹುರಿದಾಗ (ಒಡೆದಾಗ) ಎರಡು ದಳಗಳು (ಹೋಳುಗಳು) ಎಲ್ಲಿ ಕಾಣಿಸುತ್ತ- 
ವೆಯೋ, ಅದನ್ನು ದ್ವಿದಲವೆಂದು ವ್ರತನಿಯಮಗಳಲ್ಲಿ ಪಳಗಿ ಕಷ್ಟಪಟ್ಟವರು 
ಹೇಳುತ್ತಾರೆ. ಯಾವ ಕಾಯಿಯಲ್ಲಿ ಆಗಲಿ, ಹಣ್ಣಲ್ಲಿಯಾಗಲೀ, ತರಕಾರಿ- 
ಯಲ್ಲಾಗಲೀ ಅನೇಕ ಬೀಜಗಳು ಒಳಗೆ ಇದ್ದು ಹೊರಗೆ ಒಂದೇ ಸಿಪ್ಪೆ (ತೊಗಟೆ, 
ಒಳಗೆ ತೆಳುವಾದ ಸಿಪ್ಪೆ ಅಥವಾ ಕೇವಲ ಸಿಪ್ಪೆ ಇವುಗಳ ಆಚ್ಛಾದನವುಳ್ಳ ಕಾಯಿ, 
ಹಣ್ಣು, ತರಕಾರಿ ಇವುಗಳನ್ನು ಬಹುಬೀಜಗಳೆಂದು ಹೇಳುತ್ತಾರೆ. 


ಅದ್ಯಮಾನಂ ತು ಯತರ್ವಂ ತದನ್ನಮಭಿಧೀಯತೇ | ತದನ್ನಂ ದ್ವಿವಿಧಂ 
ಪ್ರೋಕ್ತಂ ಜನ್ಮಕಾಲನಿಮಿತ್ತತಃ ॥ ಉತ್ತರಾಯಣಜಂ ಚೈವ ದಕ್ಷಿಣಾಯನಜಂ ತಥಾ । 
ಉತ್ತರಾಯಣಜಂ ಚಾನ್ನಂ ಶುದ್ಧಮಾಗ್ರಯಣೇಷ್ಟಿತಃ ॥॥ ದಕ್ಷಿಣಾಯನಜಂ ಚಾನ್ನಂ 
ಕಾರ್ತಿಕೇ ವನಭೋಜನಾತ್‌ | ಉಪೇಂದ್ರೇ ಸರ್ವದೇವೇಜ್ಯೇ ಶಯನಾದುತ್ತಿತೇ ಸತಿ 
॥ ಕಾರ್ತಿಕ್ಯಾಂ ಚ ಚತುರ್ದಶ್ಯಾಂ ಪಂಚಮ್ಯಾಂ ವನಭೋಜನಮ್‌ | ಕೃತ್ವಾಸರ್ವಂ 
ಸಮಶ್ಲೀಯಾದನ್ಯಥಾ ತ್ವಘಭುಗ್‌ ಭವೇತ್‌ ॥ ಶಯಿಷ್ಣುನಾ ಚ ವಿಭುನಾ ಯದತ್ರಾ- 
ಸ್ವೀಕೃತಂ ಚ ತತ್‌ | ಅಭಕ್ಸ್ಯಮಿತಿ ತತ್‌ ಪ್ರಾಹುರ್ಮಹಾಂತೋ ವ್ರತಕರ್ಶಿತಾಃ। ಅತ 
ಏವ ವದಂತ್ಯನ್ಯೇ ಪುರಾಣಂ ಗ್ರಾಹ್ಯಮಿತ್ಯಪಿ ॥ - ನಾವು ಯಾವ ಯಾವ ವಸ್ತುವನ್ನು 
(ಪದಾರ್ಥವನ್ನು) ತಿನ್ನುತ್ತೇವೆಯೋ ಅದೆಲ್ಲವನ್ನೂ ಅನ್ನವೆಂದೇ ಹೇಳುತ್ತಾರೆ. ಆ 


96 ಜ್ಯೇಷ್ಠಮಾಸ - ಆಷಾಢಮಾಸ 


ಪದಾರ್ಥಗಳ (ತರಕಾರಿ ಧಾನ್ಯ ಮುಂತಾದವುಗಳ)ಉತತ್ತಿಕಾಲದಿಂದಾಗಿ 
ಅವುಗಳನ್ನು ಉತ್ತರಾಯಣಜ (ಉತ್ತರಾಯಣಕಾಲದಲ್ಲಿ ಹುಟ್ಟಿದವುಗಳು) ಮತ್ತು 
ದಕ್ಷಿಣಾಯನಜ (ದಕ್ಷಿಣಾಯನ ಕಾಲದಲ್ಲಿ ಹುಟ್ಟಿದವುಗಳು) ಎಂದು ಎರಡು 
ವಿಧ. ಉತ್ತರಾಯಣದ ಕಾಲದಲ್ಲಿ ಉತ್ಪನ್ನವಾದ ಅನ್ನವು ಆಗ್ರಯಣೇಷ್ಟಿಯಿಂದ 
ಶುದ್ಧವಾಗುತ್ತದೆ. ದಕ್ಷಿಣಾಯನದಲ್ಲಿ ಉತ್ಪನ್ನವಾದ ಅನ್ನವು ಕಾರ್ತಿಕದಲ್ಲಿ 
ವನಭೋಜನದಿಂದ ಶುದ್ಧವಾಗುತ್ತದೆ. ಸಮಸ್ತದೇವತೆಗಳಿಂದ ಪೂಜ್ಯನಾದ 
ಶ್ರೀಮನ್ನಾರಾಯಣನು ತನ್ನ ಚಾತುರ್ಮಾಸ್ಯದ ನಾಲ್ಕುತಿಂಗಳಿನ ಶಯನದಿಂದ 
ಎದ್ದ ಮೇಲೆ ಕಾರ್ತಿಕಮಾಸದ ಹುಣ್ಣಿಮೆ, ಚತುರ್ದಶಿ, ಪಂಚಮಿಗಳಲ್ಲಿ ವನ- 
ಭೋಜನವನ್ನು ಮಾಡಿ ಅನಂತರ ಹಿಂದೆ ಬಿಟ್ಟಿರುವ ಪದಾರ್ಥಗಳನ್ನು ಸ್ವೀಕರಿಸ- 
ಬೇಕು. ಹೀಗೆ ಮಾಡದೇ ಚಾತುರ್ಮಾಸ್ಯದಲ್ಲಿ ಬಿಟ್ಟಿರುವ ಪದಾರ್ಥಗಳನ್ನು 
ಸ್ವೇಚ್ಛೆಯಿಂದ ಪುನಃ ಸ್ವೀಕರಿಸಿದರೆ ಪಾಪವನ್ನು ತುಂಬಿಕೊಂಡಂತಾಗುತ್ತದೆ. 
ಶ್ರೀಹರಿಯು ಚಾತುರ್ಮಾಸ್ಯದಲ್ಲಿ ಯಾವ ಯಾವ ಪದಾರ್ಥಗಳನ್ನು ಸ್ವೀಕರಿಸಿ- 
ಲ್ಲವೋ ಅದೆಲ್ಲವೂ ಅಭಕ್ಚ್ಯವೆಂದು ವ್ರತನಿಷ್ಠರಾದವರು ಹೇಳುತ್ತಾರೆ. ಆದುದ- 
ರಿಂದಲೇ ಹಿಂದಿನ ವರ್ಷದ ಕೆಲವು ಪದಾರ್ಥಗಳು ಗ್ರಾಹ್ಯ(ಸ್ವೀಕರಿಸಲು 
ಯೋಗ್ಯ)ವೆಂದು ಹೇಳುತ್ತಾರೆ. (ಏಕೆಂದರೆ ಆ ಪದಾರ್ಥಗಳು ವನಭೋಜನ 
ಮತ್ತು ಆಗ್ರಯಣೇಷ್ಟಿಯಿಂದ ಶುದ್ಧವಾಗಿರುತ್ತವೆ). 


ಅವ್ರತೇನ ನಯೇದ್ಯಸ್ತು ಚಾತುರ್ಮಾಸ್ಯಮನುತ್ತಮಮ್‌ | ಸ ಪಾಪೀ ನರಕಂ 
ಯಾತಿ ಯಾವದಾಭೂತಸಂಪ್ಲವಮ್‌ ॥ ತಸ್ಮಾದ್‌ ವ್ರತಮಿದಂ ಧಾರ್ಯಂ ಅನ್ಯಥಾ 
ನಾಸ್ಯ ನಿಷ್ಕೃತಿಃ ॥॥ - ಅತ್ಯಂತ ಶ್ರೇಷ್ಠವಾದ ಚಾತುರ್ಮಾಸ್ಯವನ್ನು ಯಾವನು ಯಾವ 
ವಿಧವಾದ ವ್ರತವು ಇಲ್ಲದೇ ಕಳೆಯುತ್ತಾನೋ, ಆ ಪಾಪಿಯು ಪ್ರಳಕಾಲದವರೆಗೂ 
ನರಕವನ್ನು ಹೊಂದುತ್ತಾನೆ. ಆದ್ದರಿಂದ ಈ ಚಾತುರ್ಮಾಸ್ಯವ್ರತವನ್ನು ಅವಶ್ಯವಾಗಿ 
ಅನುಷ್ಠಾನ ಮಾಡಬೇಕು. ಇಲ್ಲದೇ ಹೋದರೆ ಮಾಡಿದ ಪಾಪಗಳಿಗೆ 
ಪ್ರಾಯಶ್ಚಿತ್ರವೇ ಇಲ್ಲ. 


ಯತ್‌ ಕಿಂಚಿದ್‌ ಭಕ್ಷ ತೇ ಶಾಕಂ ಪ್ರಥಮೇ ಮಾಸಿ ನಾರದ । ತೇನಾರ್ಪಿತಂ 
ಹರೇಃ ಶಲ್ಯಂ ಹೃದಿ ನಾತ್ರ ವಿಚಾರಣಾ ॥ ದ್ವಿತೀಯೇ ಭಕ್ಷಿತೇ ದದ್ದಿ ಗೋಮಾಂಸಂ 


ಆಷಾಢಮಾಸ ಶುಕ್ಗಪಕ್ಸ 97 


ತೇನ ಭಕ್ಷಿತಮ್‌ | ಕ್ಲೀರೇ ಪೀತೇ ತೃತೀಯೇ ತು ಸುರಾ ಪೀತಾ ನ ಸಂಶಯಃ ॥ 
ಚತುರ್ಥೇ ಮಾಸಿ ವಿಪ್ರೇಂದ್ರ ದ್ವಿದಲೇರಪಿ ಚ ಭಕ್ಷಿತೇ । ಕ್ರಿಮಿಯೋ ಭಕ್ಷಿತಾಸ್ತೇನ 
ಯಾವದುದ್ದೋಧನಂ ಹರೇಃ ॥ - ನಾರದನೇ! ಚಾತುರ್ಮಾಸ್ಯದ ಮೊದಲನೆಯ 
ತಿಂಗಳಲ್ಲಿ, (ಶಾಕವ್ರತದಲ್ಲಿ) ಯಾವನು ತರಕಾರಿಯನ್ನು ತಿನ್ನುತ್ತಾನೋ, 
ಅವನಿಂದ ಶ್ರೀಹರಿಯ ಎದೆಯಲ್ಲಿ ಮುಳ್ಳನ್ನು ಚುಚ್ಚಿದಂತಾಗುತ್ತದೆ. ಎರಡನೆಯ 
ತಿಂಗಳಲ್ಲಿ ದಧಿವ್ರತದ ಸಮಯದಲ್ಲಿ ಮೊಸರನ್ನು ಭಕ್ಷಿಸಿದವನು ಗೋಮಾಂಸ- 
ವನ್ನು ತಿಂದವನಾಗುತ್ತಾನೆ. ಮೂರನೆಯ ಕ್ಲೀರವ್ರತಸಮಯದಲ್ಲಿ ಹಾಲನ್ನು 
ಕುಡಿದವನು ಹೆಂಡ ಕುಡಿದವನಾಗುತ್ತಾನೆ. ಬ್ರಾಹ್ಮಣಶ್ರೇಷ್ಠನಾದ ನಾರದನೇ! 
ನಾಲ್ಕನೆಯ ಮಾಸದಲ್ಲಿ ದ್ವಿದಳವ್ರತದಲ್ಲಿ ತೊಗರಿ, ಹೆಸರು ಇತ್ಯಾದಿ ದ್ವಿದಳ 
ಧಾನ್ಯಗಳನ್ನು ಸ್ವೀಕರಿಸಿದರೆ, ಅವನು ಕಾರ್ತಿಕಮಾಸದ ಶುದ್ದ ದ್ವಾದಶಿ ಶ್ರೀಹರಿಯು 
ಏಳುವವರೆಗೆ ಕ್ರಿಮಿಗಳನ್ನು ತಿಂದವನಾಗುತ್ತಾನೆ. 

ತತಃ ಪ್ರಭಾತೇ ದ್ವಾದಶ್ಯಾಂ ಕೃತ್ವಾ ಕಾಲೋಚಿತಕ್ರಿಯಾಃ | ಸಂಪೂಜ್ಯ ತುಲಸೀ- 
ಪತ್ರೈರ್ಲಕ್ಷ್ಮೀದಾಮೋದರಂ ಪ್ರಭುಮ್‌ ॥ ದದ್ಯಾತ್‌ ಸಂಪೂಜ್ಯ ವಿಪ್ರಂ ಚ ಪಶ್ಚಾತ್‌ 
ತಸ್ಮೈ ಕುಟುಂಬಿನೇ । ದೇವ ದೇವ ಜಗನ್ನಾಥ ಲಕ್ಷ್ಮೀದಾಮೋದರ ಪ್ರಭೋ । 
ಚಾತುರ್ಮಾಸ್ಯೇ ತ್ವಯಾರ 5ಜ್ಞಪ್ರಃ ಕೃತ್ವಾ ವ್ರತಚತುಷ್ಟಯಮ್‌ । ಭವನ್ಮೂರ್ತಿಂ 
ಪ್ರದಾಸ್ಯಾಮಿ ತ್ವತ್‌ ಪ್ರಸಾದಾಭಿಕಾಂಕ್ಷಯಾ ॥। ಮಂತ್ರೇಣಾನೇನ ತಾಂ ದದ್ಯಾತ್‌ 
ಸ್ವರ್ತಿತಾಂ ತುಲಸೀದಲೈಃ | ಬ್ರಾಹ್ಮಣಾನ್‌ ಭೋಜಯೇದ್‌ ಪಶ್ಚಾತ್‌ ಯಥಾ 
ವಿತ್ತಾನುಸಾರತಃ । ಇತ್ಯಾದಿ | - ಕಾರ್ತಿಕಶುದ್ಧ ಏಕಾದಶಿಯ ದಿವಸ ಉಪವಾಸ- 
ವಿದ್ದು ಮರುದಿನ ದ್ವಾದಶೀ ಪ್ರಾತಃಕಾಲ ಪ್ರಾತರಾಹ್ನೀಕ, ದೇವಪೂಜಾದಿಗಳನ್ನು 
ಮುಗಿಸಿ, ಲಕ್ಷ್ಮೀದಾಮೋದರನ ಪ್ರತಿಮೆಯನ್ನು ತುಳಸೀದಳಗಳಿಂದ ಪೂಜಿಸಿ 
ಅನಂತರ ಆ ಪ್ರತಿಮೆಯನ್ನು ಕುಟುಂಬಿಯಾದ ಶ್ರೋತ್ರಿಯ ಬ್ರಾಹ್ಮಣನಿಗೆ ದಾನ 
ಮಾಡಬೇಕು. ದಾನಮಂತ್ರವು ಹೀಗಿದೆ- ದೇವ ದೇವ ಜಗನ್ನಾಥ ಲಕ್ಷ್ಮೀದಾಮೋ- 
ದರ ಪ್ರಭೋ | ಚಾತುರ್ಮಾಸ್ಯೇ ತ್ವಯಾಠ ಜ್ಞಪಃ ಕೃತ್ವಾ ವ್ರತಚತುಷ್ಟಯಮ್‌ । 
ಭವನ್ನೂರ್ತಿಂ ಪ್ರದಾಸ್ಯಾಮಿ ತ್ವತ್‌ ಪ್ರಸಾದಾಭಿಕಾಂಕ್ಷಯಾ ॥ - ದೇವತೆಗಳಿಗೂ 
ದೇವನಾದ, ಜಗತ್ತ್ಯಾಮಿಯಾದ, ಲಕ್ಷ್ಮೀದಾಮೋದರಸ್ವಾಮಿಯೇ! ಚಾತು- 
ರ್ಮಾಸ್ಯಸಮಯದಲ್ಲಿ ನಿನ್ನಿಂದ ಆಜ್ಞಾಪಿಸಲ್ಪಟ್ಟವನಾಗಿ, ಶಾಕ- ದಧಿ- ಕ್ಷೀರ ಎ 


98 ಜ್ಯೇಷ್ಠಮಾಸ - ಆಷಾಢಮಾಸ 


ದ್ವಿದಗಳಗಳೆಂಬ ನಾಲ್ಕು ವ್ರತಗಳನ್ನು ಮಾಡಿ, ಈಗ ಆ ವ್ರತಸಮಾಪ್ತಿಯನ್ನು 
ಮಾಡಿ, ನಿನ್ನ ಅನುಗ್ರಹವನ್ನು ಬಯಸುವವನಾಗಿ ನಿನ್ನ ವಿಗ್ರಹವನ್ನು ದಾನವಾಗಿ 
ಕೊಡುತ್ತಿದ್ದೇನೆ - ಈ ಮಂತ್ರವನ್ನು ಹೇಳಿ ತುಳಸೀದಳಗಳಿಂದ ಚೆನ್ನಾಗಿ ಪೂಜಿಸಿದ 
ಆ ಮೂರ್ತಿಯನ್ನು ಬ್ರಾಹ್ಮಣನಿಗೆ ದಾನ ಕೊಡಬೇಕು. ಅನಂತರ ತನ್ನ ಸಂಪತ್ತಿಗೆ 
ಅನುಗುಣವಾಗಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸತಕ್ಕದ್ದು. 


ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ಇತರ ವ್ರತಗಳು 
ಪ್ರಜಾಪತಿ ವ್ರತ 


ಪಿಪಲಾದರು ಹೇಳುತ್ತಾರೆ: ಯಾರಾದರು ಶ್ರದ್ದೆಯಿಂದ ಪ್ರಜಾಪತಿ ವ್ರತ'ವನ್ನು 
ಆಚರಿಸಿದರೆ ಒಳ್ಳೆಯ ಮಕ್ಕಳ ತಂದೆ-ತಾಯಿಯರಾಗುತ್ತಾರೆ ಎಂದು.ಇಲ್ಲಿ ಹೇಳಿರುವ 
ಪ್ರಜಾಪತಿ ವ್ರತ'ವನ್ನು ಖುಗ್‌-ವಿಧಾನದಲ್ಲಿ ವಿವರಿಸಿದ್ದಾರೆ. ಇದು ಪುರುಷಸೂಕ್ತದಲ್ಲಿ 
ಮಾಡುವ ಭಗವಂತನ ಉಪಾಸನೆ. ಪ್ರತೀತಿಂಗಳು ಶುಕ್ಲಪಕ್ಷದಲ್ಲಿ ಪುರುಷಸೂಕ್ತ 
ಹೋಮ- ಒಂದು ವರ್ಷ ಮಾಡಿದರೆ ಅದು ಪ್ರಜಾಪತಿವ್ರತವೆನಿಸುತ್ತದೆ. ಏಕಾದಶಿ 
ದಿನದಂದು ಪುರುಷಸೂಕ್ತದ ಹದಿನಾರು ಮಂತ್ರಗಳಿಂದ ಷೋಡಶೋಪಚಾರ 
ಪೂಜೆ ಮಾಡಬೇಕು. ಆಸನ, ಸ್ವಾಗತ, ಪಾದ್ಯ(ಕಾಲು ತೊಳೆಯುವ ನೀರು), ಅರ್ಫ್ಯ 
(ಕೈ ತೊಳೆಯುವನೀರು), ಆಚಮನ, ಮಧುಪರ್ಕ, ಪುನರಾಚಮನ, ಸ್ನಾನ, ವಸ್ತ್ರ, 
ಆಭರಣ, ಗಂಧ, ಪುಷ್ಪ, ಧೂಪ, ನೈವೇದ್ಯ, ನೀರಾಜನ ಅಥವಾ ಪ್ರದಕ್ಷಿಣ 
ನಮಸ್ಕಾರ ಮಾಡಿ, ಪೂರ್ಣ ಉಪವಾಸವಿರಬೇಕು. ಮರುದಿನ(ದ್ವಾದಶಿ) ಆಹುತಿ 
ಕೊಡಲು ಅಕ್ಕಿಯನ್ನು ಹಾಲಿನಲ್ಲಿ ಬೇಯಿಸಬೇಕು(ಚರು). ಬೇಯಿಸುವಾಗ ಅದನ್ನು 
ಪುರುಷಸೂಕ್ತದಿಂದ ಅಭಿಮಂತ್ರಣೆ ಮಾಡಬೇಕು. ತದನಂತರ ಅಗ್ಗಿಪ್ರತಿಷ್ಠೆ ಮಾಡಿ 
ಹೋಮ ಮಾಡಬೇಕು. ಇಲ್ಲಿ ಮೊದಲು ಹದಿನಾರು ಮಂತ್ರಗಳಿಂದ ಷೋಡಶ- 
ಸಂಸ್ಕಾರ ಮಾಡಬೇಕು. ಆನಂತರ ಪುರುಷ ಸೂಕ್ತವನ್ನು ಹೇಳಿಕೊಂಡು ಅಗ್ನಿದೇವತೆ- 
ಯಲ್ಲಿ ಸನ್ನಿಹಿತನಾದ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಹನ್ನೆರಡು ತಿಂಗಳಿಗೆ 
ಭಗವಂತನ ಹನ್ನೆರಡು ರೂಪಗಳು. ಮಾರ್ಗಶಿರ-ಕೇಶವ, ಪುಷ್ಕ-ನಾರಾಯಣ, 
ಮಾಘ-ಮಾಧವ, ಫಾಲ್ಗುಣ-ಗೋವಿಂದ, ಚೈತ್ರ-ವಿಷ್ಣು, ವೈಶಾಖ-ಮಧುಸೂದನ, 


ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ವ್ರತಗಳು 99 


ಜ್ಯೇಷ್ಠ -ತ್ರಿವಿಕ್ರಮ, ಆಷಾಢ-ವಾಮನ, ಶ್ರಾವಣ -ಶ್ರೀಧರ, ಭಾದ್ರಪದ-ಹೃಷಿಕೇಶ, 
ಆಶ್ವೀಜ-ಪದ್ಮನಾಭ, ಕಾರ್ತ್ರಿಕ- ದಾಮೋದರ ಆಯಾ ತಿಂಗಳ ದ್ವಾದಶಿಯಲ್ಲಿ 
ಆಯಾ ತಿಂಗಳ ಭಗವಂತನ ಎಶಿಷ್ಟರೂಪಕ್ಕೆ ಆಹುತಿ. ನಂತರ ಹದಿನಾರು ಬಾರಿ 
ತುಪ್ಪದ ಆಹುತಿ. ನಂತರ ಹಾಲಿನಲ್ಲಿ ಬೇಯಿಸಿದ ಅನ್ನದ ಹದಿನಾರು ಆಹುತಿ. 
ಕೊನೆಯಲ್ಲಿ ಪುನಃ ಪುರುಷಸೂಕ್ತದ ಹದಿನಾರು ಮಂತ್ರಗಳಿಂದ ಹದಿನಾರು ಬಾರಿ 
ತುಪ್ಪದ ಆಹುತಿ. ಹೀಗೆ ಪ್ರತೀ ಶುಕ್ಲಪಕ್ಷದ ಏಕಾದಶಿಯಂದು ಉಪವಾಸವಿದ್ದು 
ದಾ )ದಶಿ ದಿನ ಭಗವಂತನ ಪೂಜೆ. ಇನ್ನು ಸಾಧ್ಯವಾದರೆ ದ್ವಾದಶಿಯಂದು ಹದಿನಾರು 
ಮಂದಿ ಯೋಗ್ಯ ಮಂದಿಗೆ ಭೋಜನ ಹಾಕುವುದು. ಕೊನೆಯಲ್ಲಿ ಆಹುತಿ ಕೊಟ್ಟ 
ಅನ್ನದ ಶೇಷ ಭಾಗವನ್ನು ಹೆಂಡತಿ ತನ್ನ ಗಂಡನಲ್ಲಿ ನಾರಾಯಣಕನಿದ್ದಾನೆ' ಎಂದು 
ತಿಳಿದು, ಆತನಿಗೆ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ಸೇವಿಸಬೇಕು. ನಮೊಳಗೆ ಲಕ್ಷ್ಮೀ 
ನಾರಾಯಣರಿದ್ದಾರೆ ಎನ್ನುವ ಅನುಸಂಧಾನದಿಂದ ಪುರುಷ ಸೂಕ್ತ ಹೇಳಿ ದಂಪತಿಗಳು 
ಊಟ ಮಾಡಬೇಕು. ಈ ವ್ರತವನ್ನು ಹನ್ನೆರಡು ತಿಂಗಳು ಪೂರ್ಣ ಭಕ್ತಿ ಮತ್ತು 
ನಂಬಿಕೆಯಿಂದ ಮಾಡಿದರೆ ಆಗ ದಂಪತಿಗಳಿಗೆ ಉತ್ತಮ ಸಂತಾನವಾಗುತ್ತದೆ. ಈ 
ವ್ರತ ಮಾಡುವುದರಿಂದ ಮಕ್ಕಳೇ ಇಲ್ಲದವರಿಗೆ ಮಕ್ಕಳಾಗುತ್ತಾರೆ, ಗಂಡು ಮಗು 
ಇಲ್ಲದವರಿಗೆ ಗಂಡು ಮಗುವಾಗುತ್ತದೆ, ಮಕ್ಕಳು ಹುಟ್ಟಿ ಸಾಯುವ ಪ್ರಸಂಗ ಇದ್ದರೆ 
ಅದು ನಿಲ್ಲುತ್ತದೆ. ಇದನ್ನು ಯಷ್ಯಶ್ಯಂಗ ಮುನಿಗಳು ಹೇಳಿದರು ಎನ್ನುತ್ತಾರೆ. 


ಆ ಕಾಲದಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿಷ್ಟೆಗಳನ್ನು, ಯಾಗಾದಿ ಕಾರ್ಯಗಳನ್ನು 
ಮತ್ತು ಮಂಗಳ ಕಾರ್ಯಗಳನ್ನು ಮಾಡಬಾರದು. ತಾಂಬೂಲವನ್ನು ಬಿಟ್ಟವನು 
ಭೋಗವುಳ್ಳವನು ಒಳ್ಳೆಯ ದ್ವನಿ ಉಳ್ಳವನು ಆಗುತ್ತಾನೆ. ತುಪ್ಪವನ್ನು ಬಿಟ್ಟವನು 
ಸೌಂದರ್ಯವನ್ನು ಮೃದು ದೇಹವನ್ನು ಹೊಂದುತ್ತಾನೆ. ಹಣ್ಣುಗಳನ್ನು ಬಿಟ್ಟವನು 
ಬಹುವಾದ ಮಕ್ಕಳನ್ನು ಹೊಂದುತ್ತಾನೆ. ಮುತ್ತಗದ ಎಲೆಯಲ್ಲಿ ಊಟಮಾಡುವವನು 
ರೂಪವಂತನೂ ಭೋಗಿಯಾಗುತ್ತಾನೆ. ಹಾಲು, ಮೊಸರು ಬಿಟ್ಟವನು ಗೋಲೋಕ- 
ವನ್ನು ಹೊಂದುತ್ತಾನೆ. ಕಾಲಿಗೆ ಮತ್ತು ತಲೆಗೆ ಎಣ್ಣೆ ಹಚ್ಚುವುದನ್ನು ಬಿಡುವವನು 
ಕಾಂತಿಮಂತನು ಇಂದ್ರಿಯಪಾಟವ ಉಳ್ಳವನು ಆಗುತ್ತಾನೆ ಮತ್ತು ಬಹುಧನವುಳ್ಳ- 
ವನು ಆಗುತ್ತಾನೆ. ಬೆಲ್ಲವನ್ನು ಬಿಟ್ಟುವನು ಮಧುರತನವನ್ನು ಹೊಂದುತ್ತಾನೆ. 


100 ಜ್ಯೇಷ್ಠಮಾಸ - ಆಷಾಢಮಾಸ 
ಎಣ್ಣೆಯನ್ನು ಬಿಟ್ಟವನು ಸಂತತಿಯನ್ನು ಹೊಂದುತ್ತಾನೆ. ಸಾಸುವೆ ಮುಂತಾದವುಗಳ 
ಎಣ್ಣೆಯನ್ನು ಬಿಟ್ಟರೆ ಶತ್ರುಗಳು ನಾಶವಾಗುತ್ತಾರೆ. ಒಳ್ಳೆಯ ವಾಸನೆಯ ಎಣ್ಣೆಯನ್ನು 
ಬಿಟ್ಟರೆ ಹೆಚ್ಚಾದ ಐಶ್ವರ್ಯ ಬರುತ್ತದೆ. ಹೂವನ್ನು ಬಿಟ್ಟರೆ ಸ್ವರ್ಗದಲ್ಲಿ 
ವಿಧ್ಯಾಧರನಾಗುತ್ತಾನೆ. ಯೋಗಾಭ್ಯಾಸ ಮಾಡುವವನು ಬ್ರಹ್ಮ ಸಾಯುಜ್ಯವನ್ನು 
ಹೊಂದುತ್ತಾನೆ. ವಿಷ್ಣುವಿನ ಪಾದಗಳಿಗೆ ನಮಸ್ಕರಿಸಿದವನು ಗೋದಾನ ಫಲ 
ಪಡೆಯುತ್ತಾನೆ. ಸೂರ್ಯನು ಮಿಥುನರಾಶಿಗೆ ಬಂದಾಗ ವಿಷ್ಣುವನ್ನು ಮಲಗಿಸಬೇಕು 
ತುಲಾರಾಶಿಗೆ ಬಂದಾಗ ಎಬ್ಬಿಸಬೇಕು. ಚಾತುರ್ಮಾಸ್ಯ ವ್ರತ ಮಾಡಿದರೆ ಸಾವಿರ 
ಅಶ್ವಮೇಧಯಾಗ ಮಾಡಿದ ಫಲ ಬರುತ್ತದೆ. ಪುಷ್ಫರದಲ್ಲಿ ಸ್ನಾನ ಮಾಡಿದರೆ ಗಂಗಾ 
ಸ್ನಾನ ಮಾಡಿದ ಫಲ ದೊರೆಯುತ್ತದೆ. ಯಾವಾಗಲು ನೆಲದ ಮೇಲೆ ಊಟ 
ಮಾಡುವವನು ರಾಜನಾಗುತ್ತಾನೆ. ನಿತ್ಯವೂ ಒಪ್ಪತ್ತು ಊಟಮಾಡಿದವನು 
ಅಗ್ನಿಷ್ಟೋೇಮ ಯಾಗದ ಫಲವನ್ನು ಪಡೆಯುತ್ತಾನೆ. ಹರಿಗೆ ನೂರೆಂಟು 
ನಮಸ್ಕಾರಗಳನ್ನು ಮಾಡಿದವನು ಹಂಸದಿಂದ ಕೂಡಿರುವ ವಿಮಾನದಲ್ಲಿ 
ಕುಳಿತುಕೊಂಡು ಹೋಗುತ್ತಾನೆ. ವಿಷ್ಣುವಿನೆದುರಿಗೆ ಗೀತವನ್ನು ಹಾಡುವವನು 
ವಾದ್ಯವನ್ನು ಬಾರಿಸುವವನು ಗಂಧರ್ವಲೋಕವನ್ನು ಹೊಂದುತ್ತಾನೆ. ಪಂಚಗವ್ಯ- 
ವನ್ನು ಕುಡಿಯುವವನು ಚಾಂದ್ರಾಯಣ ಫಲವನ್ನು ಹೊಂದುತ್ತಾನೆ. ದೇವರ 
ಎದುರಿನಲ್ಲಿ ಜನರಿಗೆ ಶಾಸ್ತ್ರಗಳನ್ನು ಬೋಧಿಸುವವನು ವಿಷ್ಣು ಪದವನ್ನು ಹೊಂದು- 
ತ್ತಾನೆ. ತುಳಸೀ ದಳದಿಂದ ಪೂಜಿಸಿದವನು ವೈಕುಂಠವನ್ನು ಹೊಂದುತ್ತಾನೆ. ದೇವರನ್ನು 
ತುಳಸಿಯಿಂದ ಪ್ರೋಕ್ಟಿಸಿದರೆ ಉತ್ತಮ ಸ್ಥಾನವನ್ನು ಹೊಂದುತ್ತಾನೆ. ಮನೆಯಲ್ಲಿ 
ತಣ್ಣೀರಿನಲ್ಲಿ ಸ್ನಾನ ಮಾಡಿದವನು ನಿರ್ಮಲವಾದ ದೇಹವನ್ನು ಹೊಂದುತ್ತಾನೆ. 
ಎಲೆಗಳಲ್ಲಿ ಊಟಮಾಡಿದರೆ ಅವನಿಗೆ ಕುರುಕ್ಟೇತ್ರತೀರ್ಥದಲ್ಲಿ ಸ್ನಾನ ಮಾಡಿದ ಫಲ 
ಬರುತ್ತದೆ. ಕಲ್ಲಿನ ಮೇಲೆ ದಿನವೂ ಊಟ ಮಾಡಿದರೆ ಪ್ರಯಾಗದಲ್ಲಿ ಸ್ನಾನ ಮಾಡಿದ 
ಫಲವು ಬರುತ್ತದೆ. ಯಾರು ಸ್ತೀಸಂಗವನ್ನು ಬಿಡುವನೋ ಅವನು ಒಂದು ಮನುವಿನ 
ಕಾಲದವರೆಗೂ ವಿಷ್ಣು ಲೋಕದಲ್ಲಿ ಸುಖಿಸುತ್ತಾನೆ. ಹಾಲು, ಮೊಸರು, ಮಜ್ಜಿಗೆ, 
ಬೆಲ್ಲ, ಕಾಯಿ ಪಲ್ಯಗಳನ್ನು ಬಿಟ್ಟರೆ ಅವನು ಮುಕ್ತಿಯನ್ನು ಹೊಂದುವನು. ನೆಲ್ಲಿ 
ಕಾಯಿಯನ್ನು ಜಜ್ಜಿ ಹಾಕಿಕೊಂಡು ಸ್ನಾನ ಮಾಡಿದವರು ಪ್ರತಿ ದಿನವೂ ಬಹು 
ಪುಣ್ಯವನ್ನು ಹೊಂದುತ್ತಾರೆ. ನೆಲದಮೇಲೆ ಮಲಗತಕ್ಕವನು ಸತ್ತ ನಂತರ ಒಳ್ಳೆಯ 


ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ವ್ರತಗಳು 101 


ವಿಮಾನವನ್ನು ಹೊಂದುತ್ತಾನೆ, ಹಾಗೆ ನೆಲದಮೇಲೆ ಮಲಗಿ ತೈಲಾಭ್ಯಂಜನ 
ಮಾಡದಿದ್ದರೆ ಹತ್ತು ಸಾವಿರ ವರ್ಷಗಳವರೆವಿಗೆ ರೋಗ ಬರುವುದಿಲ್ಲ. ಬಹಳ ಜನ 
ಮಕ್ಕಳನ್ನು ಹೊಂದುತಾನೆ. ಐಶ್ಚರ್ಯವನ್ನು ಹೊಂದುತ್ತಾನೆ. ಕುಷ್ಟರೋಗವೂ 
ಬರುವುದಿಲ್ಲ. ನಕ್ಷ ಭೋಜನ ಮಾಡುವವನು ತೀರ್ಥಯಾತ್ರೆಯ ಫಲವನ್ನು 
ಹೊಂದುತ್ತಾನೆ. ಮತ್ತೊ ಬ್ಲರನ್ನು ಯಾಚಿಸದಿದ್ದರೆ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ ಪುಣ್ಯವು 
ಬರುತ್ತದೆ. ಚಾತುರ್ಮಾಸ್ಯದಲ್ಲಿ ಜೇನನ್ನು ಉಪಯೋಗಿಸಿದರೆ ಪಾಪವು ಬರುವುದು. 
ಅದನ್ನು ಬಿಟ್ಟರೆ ಬರುವ ಪುಣ್ಯವನ್ನು ಕೇಳಿ. ಎಲ್ಲಾ ಯಜ್ಞಗಳನ್ನು ಮಾಡಿದರೆ ಬರುವ 
ಫಲವನ್ನು ಅದರಿಂದ ಹೊಂದುತ್ತಾನೆ. ದಾಳಿಂಬೆ ಮಾದಳ ತೆಂಗಿನಕಾಯಿ ಇವನ್ನು 
ಚಾತುರ್ಮಾಸ್ಯದಲ್ಲಿ ಬಿಡಬೇಕು. ಹಾಗೆ ಬಿಟ್ಟರೆ ಧನಿಕನಾಗಿ ಸುಂದರನಾಗಿ ಉತ್ತಮ 
ಕುಲದಲ್ಲಿ ಹುಟ್ಟುತ್ತಾನೆ. ಯಾರು ಈ ಚಾತುರ್ಮಾಸ್ಯದಲ್ಲಿ ಒಂದೇ ಹೊತ್ತು ಊಟ 
ಮಾಡುತ್ತಾನೆಯೋ ಅವನು ಸೂರ್ಯನು ಹುಟ್ಟಿದಮೇಲೆ ಎಷ್ಟು ಮುಹೂರ್ತಗಳ 
ಅನಂತರ ಊಟಮಾಡುವನೋ ಅಷ್ಟು ಸಾವಿರ ವರ್ಷಗಳವರೆಗೆ ವೈಕುಂಠದಲ್ಲಿ 
ಸುಖಿಸುತ್ತಾನೆ. ಯಾರು ಈ ಚಾತುರ್ಮಾಸ್ಯದಲ್ಲಿ ಒಂದೇ ಹೊತ್ತು ಊಟ ಮಾಡು- 
ತ್ತಾನೆಯೋ ಅವನು ಸೂರ್ಯನು ಹುಟ್ಟಿದಮೇಲೆ ಎಷ್ಟು ಮುಹೂರ್ತಗಳ ಅನಂತರ 
ಊಟ ಮಾಡುವನೋ ಅಷ್ಟುಸಾವಿರ ವರ್ಷಗಳವರೆಗೆ ವೈಕುಂಠದಲ್ಲಿ ಸುಖಿಸುತ್ತಾನೆ. 
ಅಕ್ಕಿ ಯವ ಗೋಧೂಮಗಳನ್ನು ಬಿಟ್ಟವನು ಶಾಸ್ತ್ರೋಕ್ತವಾಗಿ ಮಾಡಿ ಸರಿಯಾಗಿ 
ದಕ್ಷಿಣೆ ಕೊಟ್ಟರೆ ಅಶ್ವಮೇಧಕ್ಕೆ ಯಾವ ಪುಣ್ಯವು ಬರುವುದೋ ಆ ಪುಣ್ಯವನ್ನು 
ಹೊಂದುತ್ತಾನೆ. ಧನಧಾನ್ಯಗಳಿಂದ ಕೂಡಿದವನಾಗಿ ಬಹಳ ಮಕ್ಕಳನ್ನು ಹೊಂದು- 
ತ್ತಾನೆ. ತುಳಸೀದಳ ದರ್ಭೆಗಳನ್ನು ಇಟ್ಟುಕೊಂಡು ಈ ಚಾತುರ್ಮಾಸ್ಯದಲ್ಲಿ ತರ್ಪಣ 
ಮಾಡಿದರೆ ಅಧಿಕ ಫಲ ಬರುತ್ತದೆ. ಚಾತುರ್ಮಾಸ್ಯಗಳು ಪೂರ್ತಿಯಾಗಿ ದಿನವೂ 
ಸ್ನಾನಮಾಡುವವನು ನಾಲ್ಕು ಮನ್ವಂತರಗಳವರೆಗೆ ವೈಕುಂಠವನ್ನು ಹೊಂದುತ್ತಾನೆ. 
ಚಾತುರ್ಮಾಸ್ಯದ ನಾಲ್ಕು ತಿಂಗಳೂ ತಾನೇ ಅಡಿಗೆ ಮಾಡಿಕೊಂಡು ಊಟ 
ಮಾಡಿದರೆ ಹತ್ತು ಸಾವಿರ ವರ್ಷಗಳವರೆವಿಗೂ ಇಂದ್ರ ಲೋಕದಲ್ಲಿ ಸುಖಿಸುವನು. 
ನಾಲ್ಕು ಮಾಸಗಳಲ್ಲಿಯೂ ಯಾರು ಮೌನವಾಗಿರುವರೋ ಅವರು ವೈಕುಂಠವನ್ನು 
ಹೊಂದಿ ಅನಂತರ ಬ್ರಹ ಲೋಕವನ್ನು ಹೊಂದುತ್ತಾರೆ. ಮೌನದಿಂದ ಊಟಮಾಡು- 
ವವನು ದುಃಖವನ್ನು ಹೊಂದುವುದೇ ಇಲ್ಲ. ಎರಡು ಹೊತ್ತು ಅಥವಾ ಒಂದು 


102 ಜ್ಯೇಷ್ಠಮಾಸ - ಆಷಾಢಮಾಸ 


ಹೊತ್ತು ಆದರೂ ಯಾರು ಪುರಾಣವನ್ನು ಕೇಳುತ್ತಾನೆಯೋ ಅವನು ತನ್ನ ಪಾಪಗ- 
ಛನ್ನೆಲ್ಲಾ ಕಳೆದುಕೊಂಡು ವೈಕುಂಠವನ್ನು ಹೊಂದುತ್ತಾನೆ. 


ಧಾರಣಪಾರಣವ್ರತ 


ಈ ವ್ರತವನ್ನು ಆಷಾಢಮಾಸ ಅಥವಾ ಕಾರ್ತಿಕಮಾಸದ ಪಾಡ್ಯದಿಂದ 
ಅಮಾವಾಸ್ಯೆಯವರೆಗೆ ಒಟ್ಟು ಒಂದು ತಿಂಗಳು ಕಾಲ ಆಚರಿಸಬೇಕು. ಮೊದಲನೆಯ 
ದಿನ ಉಪವಾಸ ಮಾಡಿ, ಮಾರನೆಯ ದಿನ ಪಾರಣೆ ಮಾಡಬೇಕು. ಇದನ್ನೇ 
ಧಾರಣ- ಪಾರಣವ್ರತವೆನ್ನುವರು. 


ಕ್ರಮ: ವ್ರತದ ಆರಂಭದಂದು(ಉಪವಾಸ ದಿನದಂದು) ಪುಣ್ಯಾಹವಾಚನೆ 
ಮಾಡಿಸಿಕೊಂಡು ವ್ರತವನ್ನಾರಂಭಿಸಬೇಕು. ಅಂದು ಕೇವಲ ತೀರ್ಥಪ್ರಾಶನ 
ಮಾಡಬೇಕು. ಪಾರಣೇ ದಿನ ನೂರೆಂಟು ಬಾರಿ ಮೂಲ ಮಂತ್ರದಿಂದ 
ನಾರಾಯಣನಿಗೆ ಅರ್ಫ್ಯವನ್ನು ಬಿಟ್ಟು ದಂಪತಿ ಭೋಜನ ಮಾಡಿಸಿ, ತಾನು ಪಾರಣೆ 
ಮಾಡಬೇಕು. ದಂಪತೀಭೋಜನವನ್ನು ಮಾಡಿಸುವುದು ಅಸಾಧ್ಯವಾದರೆ ಒಬ್ಬ 
ಬ್ರಾಹ್ಮಣನಿಗಾದರೂ ಭೋಜನವನ್ನು ಮಾಡಿಸಿ, ನಂತರ ತಾವು ಭೋಜನವನ್ನು 
ಮಾಡಬೇಕು. ಹೀಗೆ ವ್ರತವನ್ನು ತಿಂಗಳು ಪರ್ಯಂತ ಆಚರಿಸಿ ಈ ವ್ರತವನ್ನು 
ಮುಗಿಸಿದಮೇಲೆ ಉದ್ಯಾಪನ ಮಾಡಿ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ತಂದು 
ಪಂಚಾಮೃತದಿಂದ ಅರ್ಚಿಸಿ, ಪುರಾಣ ಶ್ರವಣ ಮಾಡಿ, ಜಾಗರಣ ಮಾಡಿ, ನಂತರ 
ಉದ್ಯಾಪನೆ ಮಾಡಿಕೊಳ್ಳಬೇಕು. 


ಸುಗ್ರೀವನು ತನ್ನ ಅಣ್ಣನನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ಶ್ರೀರಾಮನ 
ಅನುಜ್ಞೆಯಂತೆ ಧಾರಣ-ಪಾರಣ ವ್ರತವನ್ನು ಮಾಡಿದನು. ಹಿಂದಿನ ಜನ್ಮದಲ್ಲಿ 
ನಾರದರು ಈ ವ್ರತವನ್ನು ಮಾಡಿದ್ದರಿಂದ ಜಿತೇಂದ್ರಿಯರಾಗಿರುವರು. ಬಂಧು- 
ಬಾಂಧವರ ವಧನಿಮಿತ್ತವಾಗಿ ದುಃಖಗೊಂಡಿದ್ದ ಧರ್ಮರಾಜನು ಈ ಧಾರಣ- 
ಪಾರಣವನ್ನು ಮಾಡಿ ಸರ್ವಪಾಪದಿಂದ ಮುಕ್ತನಾದನು. 


ಚಾಂದ್ರಾಯಣ ವ್ರತ 


ಈ ವ್ರತವು ಎರಡು ವಿಧವಾಗಿದೆ. (ಈ ವ್ರತವನ್ನು ಆಷಾಢಮಾಸ ಶುಕ್ಷಪಕ್ಷದ 


ಒಪ 


ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ವ್ರತಗಳು 103 


ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಅಥವಾ ಕಾರ್ತೀಕಮಾಸದ ಶುಕ್ಲಪಕ್ಷದ 
ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ ಆಚರಿಸಬೇಕು.) 


1. ಆರಂಭದ ದಿವಸವಾದ ಪಾಡ್ಯದಂದು ಒಂದೇ ತುತ್ತು ಭೋಜನ ಮಾಡಿ 
ಒಂದೇ ಲೋಟ ನೀರು ಕುಡಿಯಬೇಕು. ನಂತರ ದಿನವಿಡೀ ಯಾವುದೇ ಆಹಾರ 
ಪಾನೀಯಗಳನ್ನು ಸೇವಿಸಬಾರದು. ದ್ವಿತೀಯಾದಂದು ಮಾಡಿದ ಅಡುಗೆ 
ಪದಾರ್ಥಗಳನ್ನೆಲ್ಲಾ ಸೇರಿಸಿ ಕೇವಲ ಎರಡು ತುತ್ತು ಮಾತ್ರ ಭೋಜನ ಮಾಡಬೇಕು. 
ಎರಡೇ ಲೋಟ ನೀರು ಕುಡಿಯಬೇಕು. ಮೂರನೆಯ ದಿನ ಮೂರು ತುತ್ತು ಅನ್ನ, 
ಮೂರು ಲೋಟ ನೀರು ಕುಡಿಯಬೇಕು. ಹೀಗೆ ಏಕಾದಶಿಯವರೆಗೆ ಮಾಡಿ 
ಏಕಾದಶಿಯಂದು ಶುದ್ಧೋಪವಾಸವನ್ನು ಮಾಡಿ, ದ್ವಾದಶಿಯ ದಿವಸ ಮಾಡಿದ 
ಅಡುಗೆ ಪದಾರ್ಥಗಳನ್ನೆಲ್ಲಾ ಸೇರಿಸಿ ಕೇವಲ ಹನ್ನೆರಡು ತುತ್ತು ಆಹಾರ ಮತ್ತು 
ಹನ್ನೆರಡು ಲೋಟದಷ್ಟು ನೀರನ್ನು ಮಾತ್ರ ಭೋಜನಸಮಯದಲ್ಲಿ ಸ್ವೀಕರಿಸಬೇಕು. 
ಬೇರೆ ಸಮಯದಲ್ಲಿ ಯಾವುದೇ ರೀತಿಯ ಆಹಾರ-ಪಾನೀಯಗಳನ್ನು 
ಸೇವಿಸಬಾರದು. ಕೊನೆಗೆ ಹುಣ್ಣಿಮೆಯಂದು ಮಾಡಿದ ಆಹಾರಪದಾರ್ಥಗಳನ್ನೆಲ್ಲಾ 
ಸೇರಿಸಿ ಕೇವಲ ಹದಿನೈದು ತುತ್ತು ಆಹಾರ ಮತ್ತು ಹದಿನೈದು ಲೋಟ ನೀರನ್ನು 
ಸ್ವೀಕರಿಸಬೇಕು. ಕೃಷ್ಣಪಕ್ಷದ ಪಾಡ್ಯದಿಂದ ಒಂದೊಂದು ತುತ್ತು ಆಹಾರ ಮತ್ತು 
ನೀರನ್ನು ಕಡಿಮೆ ಮಾಡುತ್ತಾ ವ್ರತವನ್ನು ಆಚರಿಸಬೇಕು. ಏಕಾದಶಿಯಂದು 
ಸಂಪೂರ್ಣ ಉಪವಾಸ ಮಾಡಿ, ದ್ವಾದಶಿ ಪಾರಣೆ ದಿನದಂದು ಪೂರ್ವಕ್ರಮದಂತೆ 
ಆಹಾರ ನೀರನ್ನು ಕಡಿಮೆ ಮಾಡುತ್ತಾ ಅಮಾವಾಸ್ಯೆ ದಿನ ಪೂರ್ಣ ಉಪವಾಸ 
ಮಾಡಬೇಕು. ಹೀಗೆ ಈ ವ್ರತವನ್ನು ಒಂದು ತಿಂಗಳು ಪೂರ್ತಿ ಆಚರಿಸಬೇಕು. 
ಮಾರನೆಯ ದಿನ ಪ್ರತಿಪತ್ತಿನಂದು ತನ್ನ ಯೋಗ್ಯತಾನುಸಾರ ಬ್ರಾಹ್ಮಣ - ಸುವಾಸಿನಿ 
-ಯರಿಗೆ ಮೃಷ್ಟಾನ್ನಭೋಜನ ಮಾಡಿಸಿ, ತಾನು ತೀರ್ಥದೊಂದಿಗೆ ಹರಿನೈವೇದ್ಯ- 
ವನ್ನು ಸ್ವೀಕರಿಸಬೇಕು. ಈ ವ್ರತಕ್ಕೆ ಉದ್ಯಾಪನೆ ಮಾಡುವ ಸಂಪ್ರದಾಯವಿಲ್ಲ. 


2. ಎರಡನೆಯ ವಿಧಾನ ಹೀಗಿದೆ - ಪಾಡ್ಯದಿಂದ ಅಮಾವಾಸ್ಯೆವರೆಗಿನ 30 
ದಿನಗಳು ಮಾಡಿದ ಅಡುಗೆ ಪದಾರ್ಥಗಳಲ್ಲಿ ಹರಿನಿವೇದನವಾದನಂತರ ಎಂಟು 
ತುತ್ತು ಆಹಾರ ಎಂಟು ಲೋಟದಷ್ಟುನೀರನ್ನು ಮಾತ್ರ ಸ್ವೀಕರಿಸಬಹುದು. ಏಕಾದಶೀ 


104 ಜ್ಯೇಷ್ಠಮಾಸ - ಆಷಾಢಮಾಸ 
ಹಾಗೂ ಅಮಾವಾಸ್ಯೆ ದಿನದಂದು ಪೂರ್ಣ ಉಪವಾಸ ಮಾಡಿ ಮಾರನೆಯ ದಿನ 


ಅಂದರೆ ಪಾಡ್ಯದಂದು ಬ್ರಾಹ್ಮಣ-ಸುವಾಸಿನಿಯರಿಗೆ ಮೃಷ್ಟಾನ್ನಭೋಜನ ಮಾಡಿಸಿ 
ತಾನು ತೀರ್ಥಪ್ರಸಾದ ಸ್ವೀಕರಿಸಬೇಕು. 


ಏಕಭುಕ್ತ (ಏಕೋಡಿ) ವ್ರತ 


ಈ ವ್ರತವನ್ನು ಆಷಾಢಶುದ್ಧದ್ವಾದಶಿಯಿಂದ ಕಾರ್ತೀಕಶುದ್ಧದ್ವಾದಶೀ ಅಂದರೆ 
ತುಳಸೀವಿವಾಹದ ದಿನದವರೆಗೂ ಆಚರಿಸುವುದು. 


ವ್ರತವನ್ನು ಆಚರಿಸುವಾಗ ಪಾಲಿಸಬೇಕಾದ ನಿಯಮಗಳು - ಊಟಕ್ಕೆ 
ಕೂಡುವಾಗ ಮಾಡಿದ ಆಹಾರ ಪದಾರ್ಥಗಳೆಲ್ಲವನ್ನೂ ಭೋಜನ ಪಾತ್ರೆಯಲ್ಲಿ 
ಬಡಿಸಿಕೊಂಡು ಕೂಡಬೇಕು. ನಂತರ ಊಟ ಮುಗಿಯುವವರೆಗೂ ಯಾವುದೇ 
ರೀತಿಯ ಪದಾರ್ಥವನ್ನು ಹಾಕಿ/ಹಾಕಿಸಿಕೊಳ್ಳಬಾರದು. ರಾತ್ರಿ ಊಟ ಮಾಡು- 
ವಾಗಲೂ ಇದೇ ನಿಯಮವನ್ನು ಪಾಲಿಸಬೇಕು. ಆದರೆ ಜಲಪಾನಕ್ಕೆ ಈ ನಿಯಮ 
ಅನ್ವಯವಾಗುವುದಿಲ್ಲ. 


ಮೌನಭೋಜನ ವತ 


ಸ್ನಾಸ್ಯತೋ ವರುಣಃ ಕಾಂತಿ ಜುಹ್ಹತೋಶಗ್ನಿಃ ಶ್ರಿಯಂ ಹರೇತ್‌ । 
ಭುಂಜತೋ ಮೃತ್ಯುರಾಯುಷ್ಯಂ ತಸ್ಮಾನ್ಸೌನಂ ತ್ರಿಷು ಸ್ಥೃತಮ್‌ ॥ 


ಸ್ನಾನಮಾಡುವಾಗ ಮತ್ತು ಹೋಮ ಮಾಡುವಾಗ ಹಾಗೂ ಭೋಜನ 
ಮಾಡುವಾಗ ಮಾತನಾಡದೇ ಹರಿಸ್ಕರಣೆಯನ್ನು ಮಾಡುತ್ತ ಈ ಕೆಲಸಗಳನ್ನು 
ಪೂರೈಸಬೇಕು. ಸ್ನಾನ ಮಾಡುವಾಗ ಮಾತನಾಡಿದರೆ ಜಲಾಭಿಮಾನಿ ವರುಣನು 
ದೇಹದ ಕಾಂತಿಯನ್ನು ಕಳೆಯುವನು. ಹೋಮ- ಹವನ ಮಾಡುವಾಗ 
ಮಾತನಾಡಿದರೆ ಅಗ್ನಿದೇವನು ನಮ್ಮ ಎಲ್ಲತರಹದ ಸಂಪತ್ತನ್ನು ನಾಶಮಾಡುವನು. 
ಭೋಜನ ಮಾಡುವಾಗ ಮಾತನಾಡಿದರೆ, ಪರಮಾತ್ಮನು ಆಯುಷ್ಯವನ್ನು 
ಕಳೆಯುವನು. ವ್ರತವನ್ನು ಆಚರಿಸುವಾಗ ಪಾಲಿಸಬೇಕಾದ ನಿಯಮ - ಊಟಕ್ಕೆ 
ಕುಳಿತಾಗ ಯಾವುದೇ ಕಾರಣದಿಂದಲೂ ಲೌಕಿಕ ಹರಟೆಯನ್ನು ಮಾಡದೆ ಕೇವಲ 
ಶ್ರೀಹರಿಸ್ಸರಣೆಯನ್ನು ಗೋವಿಂದನಾಮವನ್ನು ಹೇಳುತ್ತಾ ಭೋಜನ ಮಾಡಬೇಕು. 


ಚಾತುರ್ಮಾಸ್ಯದಲ್ಲಿ ಮಾಡಬಹುದಾದ ವ್ರತಗಳು 105 
ದಿಕಾಧನವ್ರತ (ದಿಕ್ಕನ್ನು ಸಾಧಿಸುವುದು) 

ಚಾತುರ್ಮಾಸ್ಯ ಪ್ರಾರಂಭದಿಂದಲೇ ಈ ವ್ರತವನ್ನು ಆರಂಭಿಸುವುದು. ಆಷಾಢ 
ಶುದ್ಧದ್ಹಾದಶಿಯಿಂದ ಶ್ರಾವಣಶುದ್ಧ ದಶಮೀವರೆಗೆ ಒಂದು ತಿಂಗಳು ಪೂರ್ತಿ 
ಪೂರ್ವದಿಕ್ಕಿಗೆ ಮುಖ ಮಾಡಿ ಭೋಜನ ಮಾಡಬೇಕು. ಶ್ರಾವಣಶುದ್ಧದ್ಹಾದಶಿಯಿಂದ 
ಭಾದ್ರಪದ ಶುದ್ಧ ದಶಮೀವರೆಗೆ ದಕ್ಷಿಣದಿಕ್ಕಿಗೆ ಮುಖಮಾಡಿ ಊಟಮಾಡುವುದು. 
ಭಾದ್ರಪದಶುದ್ದದ್ವಾದಶಿಯಿಂದ ಆಶ್ಚಯುಜಶುದ್ಧದಶಮೀವರೆಗೆ ಪಶ್ಚಿಮದಿಕ್ಕಿಗೆ 
ಮುಖ ಮಾಡಿ ಊಟ ಮಾಡಬೇಕು. ಆಶ್ವಯುಜ ಶುದ್ಧದ್ಧಾ _ದಶಿಯಿಂದ ಕಾರ್ತೀಕ 
ಶುದ್ಧ ದಶಮೀವರೆಗೆ ಉತ್ತರದಿಕ್ಕಿಗೆ ಊಟ ಮಾಡಬೇಕು. ಕಾರ್ತೀಕ ಶುದ್ಧ 
ದ್ವಾದಶಿಯಂದು (ಉತ್ಥಾನ ದ್ವಾದಶೀ) ಬ್ರಾಹ್ಮಣ-ಸುವಾಸಿನೀ ಭೋಜನ ಮಾಡಿಸಿ 
ತೀರ್ಥಪ್ರಸಾದ ಸ್ವೀಕರಿಸಿ ಈ ವ್ರತವನ್ನು ಮುಗಿಸಬೇಕು. 


ದಕ್ಷಿಣಹಸ್ತಜಲಪಾನಮ್‌ (ಬಲಗೈಯಿಂದ ನೀರು ಕುಡಿಯುವುದು) 


ಎಡಗೈಯಿಂದ ನೀರನ್ನು ಕುಡಿದರೆ ಸುರಾಪಾನಕ್ಕೆ ಸಮವೆಂದು ಶಾಸ್ತ್ರವಾಣಿ. 
ಎಲ್ಲಾ ಕಾಲದಲ್ಲೂ ಬಲಗೈಯಿಂದಲೇ ನೀರನ್ನು ಕುಡಿಯಬೇಕು. ಆದರೆ ಸರ್ವೇ 
ಸಾಮಾನ್ಯವಾಗಿ ಎಡಗೈಯಿಂದ ನೀರು ಕುಡಿಯುವುದು ಹೆಚ್ಚು ರೂಢಿಯಲ್ಲಿದೆ. 
ಕನಿಷ್ಠಪಕ್ಷ ಚಾತುರ್ಮಾಸ್ಯದ ನಾಲ್ಕು ತಿಂಗಳುಗಳಾದರೂ ಬಲಗೈಯಿಂದಲೇ ನೀರನ್ನು 
ಕುಡಿಯಬೇಕು. ಇದು ಒಂದು ವ್ರತ. ಈ ವ್ರತವನ್ನು ಮುಗಿಸಿ ವ್ರತದ ಸಂಪೂರ್ಣ 
ಫಲಪ್ರಾಪ್ತಿಗಾಗಿ ಯೋಗ್ಯ ಬ್ರಾಹ್ಮಣರಿಗೆ ರಜತಪಾತ್ರೆಯನ್ನು (ಲೋಟ) ದಾನ 
ಮಾಡಬೇಕು. 


ಅಖಂಡವ್ರತ 


ಪ್ರತಿದಿನ ಮಧ್ಯಾಹಷ್ನಮಾತ್ರ ಭೋಜನ ಮಾಡಿ ಸಾಕಾಗುವಷ್ಟು ನೀರನ್ನು 
ಕುಡಿಯಬಹುದು. ನಂತರ ಮರುದಿನದ ಭೋಜನದವರೆಗೂ ಯಾವುದೇ ರೀತಿಯ 
ಆಹಾರ ಮತ್ತು ಪಾನೀಯಗಳನ್ನು ಸ್ವೀಕರಿಸಬಾರದು. ಈ ರೀತಿ ಚಾತುರ್ಮಾಸ್ಯದ 
ಆರಂಭದಿಂದ ಕೊನೆಯವರೆಗೂ ಆಚರಿಸಬೇಕು. ಹೀಗೆ ಆಚರಿಸಲು ಅಸಾಧ್ಯ- 
ವೆನಿಸಿದರೆ ಚಾತುರ್ಮಾಸ್ಯದ ನಾಲ್ಕು ತಿಂಗಳು ಬರುವ ದಿನತ್ರಯಗಳಲ್ಲಾದರೂ 


106 ಜ್ಯೇಷ್ಠಮಾಸ - ಆಷಾಢಮಾಸ 
(ದಶಮೀ - ದ್ವಾದಶೀಗಳಂದು) ಈ ವ್ರತವನ್ನು ಮಾಡಬೇಕು. ಈ ಸಮಯದಲ್ಲಿ 
ಯೋಗ್ಯ ಬ್ರಾಹ್ಮಣರನ್ನು ಕರೆದು ಉಪಹಾರವನ್ನು ಮಾಡಿಸಿ, ಅವರನ್ನು ತೃಪ್ತಿ- 
ಗೊಳಿಸಬೇಕು. 


ಲಕ್ಟಪ್ರದಕ್ಷಿಣೆ ವ್ರತ 
ಚಾತುರ್ಮಾಸ್ಯ ಈ ಸಂದರ್ಭದಲ್ಲಿ ನಾವು ಹಮ್ಮಿಕೊಳ್ಳುವ ವ್ರತ. 


ಚಾತುರ್ಮಾಸ್ಯೇ ತು ಸಂಪ್ರಾಪ್ತೇ ಕುರ್ಯಾಲ್ಲಕ್ಷಪ್ರದಕ್ಷಿಣಮ್‌ । ಸ್ಪಕ್ಟತಂ ಪಾಪಮು- 
ಚ್ಚಾರ್ಯ ಪಶ್ಚಾತ್ತಾಪಪುರಃಸರಃ ॥ ಆಷಾಢ್ಯಾಂ ಚ ಸಮಾರಭ್ಯ ಕಾರ್ತಿಕ್ಯಾಂತು 
ಜಿತೇಂದ್ರಿಯಃ । ಲಕ್ಷಂ ಸಮಾಪ್ಯ ಪಶ್ಚಾತ್ತು ಕುರ್ಯಾದುದ್ಯಾಪನಂ ವ್ರತೀ॥ 


ಚಾತುರ್ಮಾಸ್ಯವು ಬಂದಾಗ ಲಕ್ಷಪ್ರದಕ್ಷಿಣವ್ರತವನ್ನು ಗ್ರಹಣ ಮಾಡಿ ಆಚರಿಸ- 
ಬೇಕು. ಆಷಾಢಮಾಸದಲ್ಲಿ ಹುಣ್ಣಿಮೆಯ ದಿನ ಈ ವ್ರತವನ್ನು ಪ್ರಾರಂಭಿಸಿ 
ಕಾರ್ತೀಕಮಾಸದ ಹುಣ್ಣಿಮೆಯ ವರೆಗೆ ದೇವರಿಗೆ ಒಂದು ಲಕ್ಷ ಪ್ರದಕ್ಷಿಣೆ ಹಾಕಬೇಕು. 
ಪ್ರತಿದಿನ ತಾನು ಮಾಡಿರುವ ಪಾಪಗಳನ್ನು ಪಶ್ಚಾತ್ತಾಪಪೂರ್ವಕ ಹೇಳಿಕೊಂಡು 
ಲಕ್ಷಪ್ರದಕ್ಷಿಣವನ್ನು ಹಾಕಿ ಮುಗಿಸಿ ಅನಂತರ ಉದ್ಯಾಪನೆ ಮಾಡಬೇಕು. ಪ್ರತಿದಿನ 
ಪ್ರದಕ್ಷಿಣ ಹಾಕುವಾಗ ಹೇಳಬೇಕಾದ ಮಂತ್ರ - ಅನಂತಮವ್ಯಯೇ ವಿಷ್ಣುಂ ಲಕ್ಷ್ಮೀ - 
ನಾರಾಯಣಂ ಹರಿಮ್‌ | ಜಗದೀಶ ನಮಸ್ತುಭ್ಯಂ ಪ್ರದಕ್ಷಿಣ ಪದೇ ಪದೇ ॥ 


ಲಕ್ಷನಮಸ್ಕಾರವ್ರತಮ್‌ 


ಚಾತುರ್ಮಾಸ್ಯದಲ್ಲಿ ಮಾಡಬೇಕಾದ ವ್ರತಗಳಲ್ಲಿ ಲಕ್ಷನಮಸ್ವಾರ ವ್ರತವೂ 
ಒಂದು. ಸುಮಂಗಲೆಯರು ಮತ್ತು ವಿಧವೆಯರು ಸಹ ಈ ವ್ರತಕ್ಕೆ ಅರ್ಹರೆನಿಸುತ್ತಾರೆ. 
ಚಾತುರ್ಮಾಸ್ಯೇ ತು ಸಂಪ್ರಾಪ್ತೇ ಕೇಶವಂ ಶಯನಂ ಗತೇ । ಆಷಾಢಸ್ಯ ಸಿತೇ ಪಕ್ಷೇ 
ಏಕಾದಶ್ಯಾಂ ಸಮಾಹಿತಃ ॥ ಚಾತುರ್ಮಾಸ್ಯ ಕಾಲವು ಪ್ರಾಪ್ತವಾದಾಗ ಶ್ರೀಹರಿಯು 
ನಾಲ್ಕುತಿಂಗಳು ಯೋಗನಿದ್ರಾಮುದ್ರೆಯಲ್ಲಿರುತ್ತಾನೆ. ಆಗ ಆಷಾಢಮಾಸದ 
ಶುಕ್ಲಪಕ್ಚದ ಏಕಾದಶಿಯ ದಿನ ಮನಸ್ಸನ್ನು ಏಕಾಗ್ರವಾಗಿಟ್ಟು ಈ ಲಕ್ಷ ನಮಸ್ಕಾರದ 
ವ್ರತವನ್ನು ಪ್ರಾರಂಭಿಸಬೇಕು. 


ಚಾತುರ್ಮಾಸ ದಲ್ಲಿ ಮಾಡಬಹುದಾದ ವ್ರತಗಳು 107 


ವ್ರತಸಂಕಲ್ಪ - ಮಮ ಲಕ್ಷನಮಸ್ಕಾರವ್ರತಸ್ಯ ಪುರುಷೋತ್ತಮ । ನಿರ್ವಿಘ್ನಂ 
ತದ್ವತಂ ಸಾಂಗಂ ಕುರು ತ್ವಂ ಕೃಪಯಾ ಹರೇ॥ ಹೀಗೆ ಸ ಸಂಕಲಮಾಡಿ ಕಾರ್ತೀಕಮಾಸ ದ 
ಹುಣ್ಣಿಮೆಯ ವರೆಗೆ ಈ ವ್ರತವನ್ನು ಮಾಡಿ ಹುಣ್ಣಿಮೆ ಉದ್ಯಾಪನೆ ಮಾಡಬೇಕು. 
ಅರ್ಫ್ಯಮಂತ್ರ - ದೇವ ದೇವ ಜಗನ್ನಾಥ ಸರ್ವವ್ರತಫಲಪ್ರದ । ವ್ರತೇನಾನೇನ 
ಸುಪ್ರೀತೋ ಗೃಹಾಣಾರ್ಥ್ಯಂ ಮಯಾರ್ಪಿತಮ್‌ ॥ ಈ ವ್ರತವು ಮಹಾಪುಣ್ಯ- 
ಪ್ರದವಾದುದಾಗಿದೆ. ಪಾಪಾರಣ್ಯಗಳನ್ನು ಸುಡಲು ಇದು ಕಾಡಿಚ್ಛಿನಂತಿರುವ ವ್ರತ. 
ಪಾಪಗಳೆಂಬ ಪರ್ವತಕ್ಕೆ ವಜ್ರಾಯುಧದಂತಿರುವ ವ್ರತ. ಪಾಪಗಳೆಂಬ ಸಾಗರಕ್ಕೆ 
ನಾವೆಯಂತಿರುವ ವ್ರತ. ಎಲ್ಲ ಪಾಪಗಳನ್ನು ಕಳೆದು ಕೊನೆಗೆ ವಿಷ್ಣುಪ್ರಸಾದಕ್ಕೂ 
ಸಾಧನವಾಗಿರುವ ವತವಿದು. 


ಲಕ್ಷಬತ್ತಿವ್ರತ ಮತ್ತು ಲಕ್ಷದೀಪವ್ರತಮ್‌ 


ಲಕ್ಷವರ್ತಿವ್ರತ ಎಂದರೆ ಒಂದು ಲಕ್ಷಬತ್ತಿಗಳನ್ನು ದೇವರಿಗೆ ಸಮರ್ಪಿಸುವ ವ್ರತ. 
ವೈಶಾಖ, ಕಾರ್ತೀಕ ಮತ್ತು ಮಾಘಮಾಸಗಳು ಲಕ್ಕಬತಿ ವ್ರತಕ್ಕೆ ವಿಹಿತವಾದ 
ಇಡಾ ಚಾತುರ್ಮಾಸ ದಲ್ಲಿ ) ಶ್ರಾವಣಶುಕ್ಷಪ್ರತಿಪ ತಿನಿಂದ ಪ್ರಾರಂಭಿಸಿ ಕಾರ್ತೀಕ 
ಪೂರ್ಣಿಮಾದವರೆಗೆ ಪ್ರತಿದಿನ ಒಂದು ಸಹಸ್ರಬತ್ತಿಗಳನ್ನು ಆಕಳತುಪ್ಪದಲ್ಲಿ ಅಥವಾ 
ತಿಲತೈಲದಲ್ಲಿ ತೋಯಿಸಿ, ಮೇಲೆ ಕರ್ಪೂರವನ್ನು ಹಾಕಿ ದೇವರೆದುರಿನಲ್ಲಿ 
ಹಚ್ಚಿಡಬೇಕು. ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು. 

ಪರಮಾತ್ಮನನ್ನು ಸರಿಸುತ್ತ ಹತ್ತಿ ಹೊಸೆದು ಒಂದು ಲಕ್ಷ ಬತ್ತಿ ಮಾಡಬೇಕು. 
ವ್ರತಸಮರ್ಪಣೆಯ ಮಂತ್ರ - ಕ್ರಿಯಾಹೀನಂ ಭಕ್ತಿಹೀನಂ ದ್ರವ್ಯಹೀನಂ ತಥೈವ ಚ । 
ಮಂತ್ರಹೀನಂ ಕೃತಂ ಯಚ್ಚಪರಿಪೂರ್ಣಂ ತದಸ್ತು ಮೇ॥ ಬಾಲ್ಯೇ ವಯಸಿ ಯತ್ಹಾಪಂ 
ಯೌವನೇ ವಾಪಿ ಯತೃತಮ್‌ | ವಾರ್ಧಕೇಠಪಿ ಕೃತಂ ಪಾಪಂ ತತರ್ವಂ ನಶ್ಯತಿ 
ಧ್ರುವಮ್‌ ॥ 

ಪರಾಕವ್ರತ: ಸರ್ವಪಾಪ ಪ್ರಾಯಶ್ಚಿತ್ರ ರೂಪವಾದ ಪರಾಕವ್ರತವನ್ನು 12 
ದಿನಗಳ ಕಾಲ ಉಪವಾಸವಿದ್ದು ಮಾಡಬೇಕು. ಇದೇ ರೀತಿ ಮೂರು ವರ್ಷ 
ಆಚರಿಸಬೇಕು. ಒಟ್ಟು ಮೂರು ವರ್ಷಗಳಿಂದ 37 ದಿನ ಉಪವಾಸ ಮಾಡಿದಂತಾಗಿ 
ಬ್ರಹ್ಮಹತ್ಯಾದಿ ಸಮಸ್ತ ಪಾಪಗಳು ಪರಿಹಾರವಾಗುವುದು. 


108 ಜ್ಯೇಷ್ಠಮಾಸ - ಆಷಾಢಮಾಸ 


ಲಕ್ಷ ತುಳಸೀ ಪ್ರದಕ್ಷಿಣೆ: ಚಾತುರ್ಮಾಸದಲ್ಲಿ ತುಳಸಿ ದೇವಿಗೆ ಲಕೃಪ್ರದಕ್ಷಿಣೆ 
ಹಾಕುವ ವ್ರತ. ವೈಶಾಖ, ಕಾರ್ತೀಕ ಮತ್ತು ಚಾತುರ್ಮಾಸಗಳಲ್ಲಿ ಈ ವ್ರತವನ್ನು 
ಆಚರಿಸಿದರೆ ಬೇಡಿದ ಇಷ್ಟಾರ್ಥಗಳು ಸಿದ್ದಿಸುವವು. ತುಳಸಿಪ್ರದಕ್ಷಿಣೆಯನ್ನು ಪ್ರಾತಃ 
ಕಾಲ, ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿ ಮಾಡಬಹುದು. 


ಗೋಪದ್ಧವ್ರತ - ತುಳಸೀ ವೃಂದಾವನ ಅಥವಾ ದೇವರ ಮನೆ ಇವುಗಳಲ್ಲಿ 
ಮೂವತ್ತಮೂರು ಪದ್ಮಗಳನ್ನು ರಂಗೋಲೆಯಿಂದ ಬರೆಯಬೇಕು. ಅಷ್ಟೇ 
ಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಹಾಗೂ ನಮಸ್ಕಾರಗಳನ್ನು ಹಾಕಬೇಕು. ಮೂವತ್ತಮೂರು 
ಅರ್ಫ್ಯವನ್ನು ಮತ್ರಾಕ್ಚತೆ ಸಹಿತವಾಗಿ ಕೊಡಬೇಕು. ಗೃಹೇ ವೃಂದಾವನೇ ವಾಪಿ 
ಲಿಖೇತ್‌ ಗೋಪದ್ಧಕಂ ಪದಮ್‌ । ತ್ರಯಸ್ವ್ರಿಂಶತ್ತು ಪದ್ಮಾನಿ ಕುರ್ಯಾದ್‌ ಭಕ್ತ್ಯಾ 
ದಿನೇ ದಿನೇ । ತತ್ತಂಖ್ಯಯಾ ಪ್ರಕರ್ತವ್ಯಾ ಅರ್ಥ್ಯಪ್ರದಕ್ಷಿಣಾನತೀಃ ॥ ಗೋಪದ್ಮ 
ವ್ರತದಲ್ಲಿ ಲಕ್ಷ್ಮೀನಾರಾಯಣರನ್ನು ಭಕ್ತಿಯಿಂದ ಗಂಧಾದ್ಯುಪಚಾರಗಳಿಂದ 
ಪೂಜಿಸಬೇಕು. ಅಪೂಪಾದಿ ನೈವೇದ್ಯಗಳನ್ನು ಭಗವಂತನಿಗೆ ಅರ್ಪಿಸಿ ಬ್ರಾಹ್ಮಣನಿಗೆ 
ನೀಡಬೇಕು. 


ಇದನ್ನು ಹೆಂಗಸರು ಐಶ್ವರ್ಯ, ಆರೋಗ್ಯ, ಸಂಪತ್ತು, ಮದುವೆ ಮಕ್ಕಳು 
ಮುಂತಾದ ಸೌಭಾಗ್ಯ ಪಡೆಯಲು ಮಾಡುತ್ತಾರೆ. ಮೊದಲನೆ ವರುಷದಲ್ಲಿ 
ತಾಂಬೂಲ ಮತ್ತು ಭೋಜನವನ್ನು, ಎರಡನೆ ವರ್ಷ ಬಳೆ ಮತ್ತು ಭೋಜನ , 
ಮೂರನೇ ವರ್ಷ ಬಾಳೆ ಹಣ್ಣು ಮತ್ತು ಭೋಜನ, ನಾಲ್ಕನೇ ವರ್ಷ ಕಬ್ಬು ಮತ್ತ 
ಬೋಜನ, ಐದನೇ ವರ್ಷ ಮದುವೆಯಾಗದ ಹುಡುಗಿಗೆ ವಸ್ತ್ರ ಮತ್ತು ಭೋಜನ- 
ವನ್ನು ದಾನ ಮಾಡಬೇಕೆಂದು ನಿಯಮವಿದೆ. ಈ ನಿಯಮದಲ್ಲಿ ಸ್ವಲ್ಪ ವ್ಯತ್ಯಾಸವು 
ಇದೆ. 


ಗೋಪದ್ಧವ್ರತಕಥಾ ಒಮ್ಮೆಇಂದ್ರನ ಆಸ್ಥಾನದಲ್ಲಿ ರಂಭೆ ನೃತ್ಯ ಮಾಡುತ್ತಿದ್ದಳು. 
ಆಗ ಮೃದಂಗದ ಚರ್ಮ ಹರಿದು ಹೋಯಿತು. ಆಗ ಇಂದ್ರನು ಯಮನಿಗೆ ಯಾರು 
ಗೋಪದವ್ರತವನ್ನು ಮಾಡುವುದಿಲ್ಲವೊ ಅವರನ್ನು ಕೊಂದು ಅವರ ಬೆನ್ನು 
ಚರ್ಮದಿಂದ ಮೃದಂಗವನ್ನು ಸರಿಮಾಡು ಎಂದು ಹೇಳಿದನು. ಯಮನು ತನ್ನ 
ಭಟರನ್ನು ಕರೆದು ಯಾರು ಯಾವ ವ್ರತವನ್ನು ಮಾಡುವುದಿಲ್ಲವೊ ಅವರನ್ನು 


ಆಷಾಢಮಾಸ ಶುಕ್ಫಪಕ್ನ ಚ 


ಕೊಂದು ಅವರ ಬೆನ್ನು ಚರ್ಮವನ್ನು ತನ್ನಿ ಎಂದು ಆಜ್ಞೆ ಮಾಡಿದನು. ಸ್ವಲ್ಪ 
ಕಾಲನಂತರ ಯಮನ ಬಂಟರು ಹಿಂದಿರುಗಿ ಗಂಗಾ, ಗೌರಿ, ಸಾವಿತ್ರಿ ಮತ್ತು ಸರಸ್ವತಿ 
ರಂಗೋಲಿ ಹಾಕಿದ್ದಾರೆ. ಆದರೆ ಕೃಷ್ಣನ ತಂಗಿ ಸುಭದ್ರಾ ಮನೆಯ ಮುಂದೆ ರಂಗೋಲಿ 
ಇಲ್ಲ ಎಂದು ಹೇಳಿದರು. ಆಗ ಯಮನು ಭಟರಿಗೆ ಸುಭದ್ರೆಯ ಚರ್ಮತಂದು 
ಮೃದಂಗವನ್ನು ಸರಿಪಡಿಸಿ ಎಂದು ಆಜ್ಞೆ ಮಾಡಿದನು. ಕೃಷ್ಣನು ಬೆಳಿಗ್ಗೆ ಸುಭದ್ರೆಯ 
ಮನೆಗೆ ಬಂದು ಮನೆಯ ಮುಂದೆ ರಂಗೋಲಿಯನ್ನು ಯಾಕೆ ಹಾಕಿಲ್ಲವಂದು 
ಸುಭದ್ರೆಯನ್ನು ಕೇಳಿದನು. ಸುಭದ್ರೆಯು ನನಗೆ ಇಂದ್ರ, ಚಂದ್ರನಂತಹ ಅಣ್ಣಂದಿರು, 
ಅರ್ಜುನಂತಹ ಗಂಡ, ವಸುದೇವ ದೇವಕಿಯಂತಹ ತಾಯಿತಂದೆಯರು ಎಲ್ಲಕ್ಕಿಂತ 
ಹೆಚ್ಚಾಗಿ ನೀನು ಇರುವಾಗ ನನಗೆಂತಹ ಭಯವೆಂದು ಹೇಳಿದಳು. ಕೃಷ್ಣನು ಇದೆಲ್ಲವೂ 
ಇದ್ದರೂ ಸಹ ನೀನು ಮನೆಯ ಮುಂದೆ ತುಳಿಸೀ ಕಟ್ಟೆಯ ಮುಂದೆ ಮತ್ತು ಸರ್ವ 
ತೀರ್ಥಗಳು ಹರಿಯುವ ಹಸುವಿನ ಕೊಟ್ಟಿಗೆಯಲ್ಲಿ ಗರುಡ, ವಿಷ್ಣುಪಾದ, ಶಂಖ, 
ಚಕ್ರ, ಗದಾ, ಕಮಲದ ಹೂವು, ಸ್ವಸ್ತಿಕ, ಬೃಂದಾವನ, ಕೊಳಲು, ರಾಮನ 
ತೊಟ್ಟಿಲು, ಸೀತೆಯ ಸೀರೆ, ತುಳಸಿ ಎಲೆ, ಆನೆ ಹಸು ಕರು ಮತ್ತು ಮೂವತ್ತಮೂವತ್ತು 
ಮೂರು ಕೋಟಿ ದೇವತೆಗಳನ್ನು ಪ್ರತಿನಿಧಿಸುವ ಕಮಲಗಳನ್ನು, ಆನೆ ಮತ್ತು 
ಸೈನಿಕರು ಇವುಗಳ ರೂಪವನ್ನು ರಂಗೋಲಿಯಲ್ಲಿ ಹಾಕಬೇಕೆಂದು ಹೇಳಿದನು. 
ಸುಭದ್ರೆಯು ಗಟ್ಟಿಯಾದ ಕಲ್ಲು ತರಿಸಿ ಮುತ್ತು ಹವಳ ಮುಂತಾದವು ಹಾಕಿ ಚೆನ್ನಾಗಿ 
ಪುಡಿಮಾಡಿ ರಂಗೋಲಿ ಹಾಕಿದಳು. ಐದು ವರ್ಷ ಹಾಕಬೇಕಾಗಿದ್ದ ರಂಗೋಲಿ- 
ಯನ್ನು ಒಂದೇ ವರುಷದಲ್ಲಿ ಹಾಕಿದಳು. ಅದಕ್ಕೆ ಅರಿಷಿನ ಮತ್ತು ಕುಂಕುಮ ಹಚ್ಚಿ 
ಪೂಜೆ ಮಾಡಿದಳು. ಈ ವ್ರತವನ್ನು ಮಾಡಿದ್ದರಿಂದ ಸುಭದ್ರೆಯು ಶಿಕ್ಷೆಯಿಂದ 
ತಪಿಸಿಕೊಂಡಳು. ಯಮನ ಬಂಟರು ಉತ್ತರ ದಿಕ್ಕಿಗೆ ತಲೆಹಾಕಿ ಮಲಗಿರುವ 
ಆನೆಯನ್ನು ಹುಡಿಕಿ ಅದನ್ನು ಕೊಂದು ಅದರ ಬೆನ್ನು ಚರ್ಮದಿಂದ ಮೃದಂಗವನ್ನು 
ಸರಿ ಮಾಡಿದರು. 


ಆಷಾಢ! ಶುದ್ಧ॥। ದ್ವಾದಶೀ 


ಶ್ರೀ ಶ್ರೀಪತಿತೀರ್ಥರು (ವ್ಯಾಸರಾಜ ಮಠ) ಆಷಾಢ ಶುದ್ಧ ದ್ವಾದಶಿ (ಕ್ರಿ ಶೆ. 
1594-1612) - ವೆಂಕಟೇಶಪದಾಸಕ್ತಂ ವಾದಿಭಂಗವಿಚಕ್ಟಣಂ । ಶ್ರೀಪತೀಂದ್ರ- 


110 ಜ್ಯೇಷ್ಠಮಾಸ - ಆಷಾಢಮಾಸ 


ಗುರುಂ ವಂದೇ ಸರ್ವತಂತ್ರೇಷು ಕೋವಿದಂ ॥ ಶ್ರೀವ್ಯಾಸರಾಜರ ಅಪಾರ ಕೀರ್ತಿ- 
ಯನ್ನು ಅಚ್ಚಳಿಯದೆ ಕಾಪಾಡಿಕೊಂಡು ಬಂದ ಮಹಾನುಭಾವರಲ್ಲಿ ಇವರು ಒಬ್ಬ 
ಪ್ರಸಿದ್ಧಪೀಠಾಧಿಪತಿಗಳು. ಇವರಿಗೆ ಅಸಾಧಾರಣ ಪಾಂಡಿತ್ಯವಿತ್ತೆಂದೂ, ದುರ್ವಾದಿ- 
ಗಳನ್ನು ಖಂಡಿಸುವುದರಲ್ಲಿ ಬಹು ಸಮರ್ಥರಾಗಿದ್ದರೆಂದೂ, ತಿರುಪತಿ ಶ್ರೀನಿವಾಸನ 
ಅನನ್ಯ ಭಕ್ತರಾಗಿದ್ದರೆಂದೂ ವರ್ಣಿಸಿದ್ದಾರೆ. ಇವರು ಈಗಿನ ತಮಿಳುನಾಡು 
ಪ್ರಾಂತ್ಯದಲ್ಲಿ ಹೆಚ್ಚಿಗೆ ಸಂಚಾರ ಮಾಡಿರುವಂತೆ ತೋರುತ್ತದೆ. ಕೊನೆಗೆ ರಾಯ- 
ವೆಲ್ಲೂರಿನಲ್ಲಿ 1612ರ ಆಷಾಢ ಶುದ್ಧ ದ್ವಾದಶಿಯಂದು ಧ್ಯಾನಾಸಕ್ತರಾಗಿ ಶ್ರೀಹರಿ- 
ಪಾದವನೈದಿದರು. ಇವರ ವೃಂದಾವನವು ರಾಯವೆಲ್ಲೂರಿನಲ್ಲಿಯೇ ಇದೆ. 


ಶ್ರೀ ಲಕ್ಷ್ಮೀಪತಿತೀರ್ಥರು (ಶ್ರೀಪಾದರಾಜ ಮಠ) ಆಷಾಢ ಶುದ್ಧ ದ್ಹಾದಶೀ- 
ಪುದುಪಾಳ್ಯಸುಖತೀರ್ಥಮತಾಬ್ದೀಂದು ಜಾತಂ ಲಕ್ಷ್ಮೀಮನೋಹರಾತ್‌ | ಸರ್ವಾ 
-ಭೀಷ್ಟಪ್ರದಂ ನೃಣಾಂ ಲಕ್ಷ್ಮೀಪತಿ ಗುರುಂಭಜೇ ॥ 


ಕೃಷ್ಣದ್ವಾದಶೀವ್ರತ - ದುರ್ವಾಸಮುನಿ - ವ್ರತ ಮಾಡುವ ಬುದ್ಧಿವಂತನು, 
ಆಷಾಢಮಾಸದ ಶುಕ್ಲಪಕ್ಷದ ದಶಮಿಯಲ್ಲಿಯೂ ಹಿಂದೆ ಹೇಳಿರುವಂತೆಯೇ 
(ವಿಧ್ಯುಕ್ತವಾಗಿ) ಸಂಕಲಮಾಡಿ, ಏಕಾದಶಿಯ ದಿನ, ಚಕ್ರಪಾಣಯೇ ನಮಃ ಎಂದು 
ಸ್ವಾಮಿಯ ತೋಳುಗಳನ್ನೂ, ಭೂಪತಯೇ ನಮಃ ಎಂದು ಕಂಠವನ್ನೂ, 
ಶಂಖಾಯ ನಮಃ ಎಂದು ಶಂಖವನ್ನೂ , ಚಕ್ರಾಯ ನಮಃ ಎಂದು ಚಕ್ರವನ್ನೂ ಸ 
ಪುರುಷಾಯ ನಮಃ ಎಂದು ಶಿರಸನ್ನೂ ಅರ್ಚಿಸಿ, ಹಿಂದಿನಂತೆ ದೇವನೆದುರು 
ವಸ್ತ್ರಯುತವಾದ ಪೂರ್ಣಕಲಶವನ್ನು ಸ್ಥಾಪಿಸಬೇಕು. ಸನಾತನನೂ, ಚತು- 
ರ್ವ್ಯೂಹನೂ ಆದ ಶ್ರೀಕೃಷ್ಣನ ಸುವರ್ಣಮಯವಾದ ಮೂರ್ತಿಯನ್ನು ಕಲಶದ 
ಮೇಲೆ ಇರಿಸಬೇಕು. ವಿಧ್ಯುಕ್ತವಾಗಿ ಆ ದೇವನನ್ನು ಗಂಧಪುಷಾದಿಗಳಿಂದ ಕ್ರಮವಾಗಿ 
ಪೂಜಿಸಿ, ದ್ವಾದಶಿಯ ದಿನ ಹಿಂದಿನಂತೆ ವೇದಾಧ್ಯಯನಾಸಕ್ತನಾದ ಬ್ರಾಹ್ಮಣನಿಗೆ 
ಒಪ್ಪಿಸಬೇಕು. ಹೀಗೆ ಈ ವ್ರತವನ್ನು ಮಾಡುವವನಿಗೆ ಏನು ಪುಣ್ಯವೆಂಬುದನ್ನು ನಾನು 
ತಿಳಿಸುತ್ತೇನೆ. ಕೇಳು. 


ಶ್ರೇಷ್ಠಸ, ಯದುವಂಶವರ್ಧನನೂ ಆದ ವಸುದೇವನಿದ್ದನಷ್ಟೆ. ಅವನ 
ಪತ್ನಿಯಾದ ದೇವಕಿಯು ಪತಿಯಂತೆಯೇ ವ್ರತನಿಷ್ಠಳು. ಪತಿವ್ರತೆಯೂ ಧರ್ಮ- 


ಆಷಾಢಮಾಸ ಶುಕ್ಗಪಕ್ಸ ಚ 


ಪರಾಯಣೆಯೂ ಆದ ಅವಳು ಅಪುತ್ರವತಿಯಾಗಿದ್ದಳು. ಬಹುಕಾಲದ ಮೇಲೆ 
ನಾರದಮುನಿಯು ಆ ವಸುದೇವನ ಮನೆಗೆ ಬಂದನು. ವಸುದೇವನಿಂದ ಭಕ್ತಿ- 
ಪೂರ್ವಕವಾಗಿ ಪೂಜಿತನಾದ ಆತನು ಮುಂದಿನ ಮಾತನ್ನು ಹೇಳಿದನು. 
""ಪಾಪರಹಿತನಾದ ವಸುದೇವನೇ! ನಾನು ಹೇಳುವ ದೇವತೆಗಳ ಕಾರ್ಯವನ್ನು 
ಕೇಳು. ಈ ಕಥೆಯನ್ನು ಕೇಳಿಯೇ ನಾನು ಬೇಗನೇ ನಿನ್ನ ಬಳಿಗೆ ಬಂದಿದ್ದೇನೆ. 
ಯದೂತ್ರಮನೇ। ಭೂದೇವಿಯು ದೇವತೆಗಳ ಸಭೆಗೆ. ಹೋಗಿ 
ಮಾತನಾಡುತ್ತಿದ್ದುದನ್ನು ನಾನು ನೋಡಿದ್ದೇನೆ. ಅವಳು "ದೇವತೆಗಳೇ ನಾನು 
ಭಾರವನ್ನು ಹೊರಲಾರೆನು. ದುಷ್ಟರಾಕ್ನಸರು ಒಟ್ಟಿಗೆ ಸೇರಿಕೊಂಡು ನನ್ನನ್ನು 
ಪೀಡಿಸುತ್ತಿದ್ದಾರೆ. ಸುರೋತ್ತಮರೇ! ಅವರನ್ನು ಕೊಲ್ಲಿರಿ'' ಎಂದು ಹೇಳಲಾಗಿ ಆ 
ದೇವತೆಗಳು ನಾರಾಯಣನ ಹತ್ತಿರಕ್ಕೆ ಹೋದರು. 


ಅಲ್ಲಿ ಅವರು ಮನಸಿನಿಂದ ಧ್ಯಾನಿಸಿದ ಮಾತ್ರಕ್ಕೇ ಆ ನಾರಾಯಣನು ಅವರಿಗೆ 
ಕಾಣಿಸಿಕೊಂಡನು. ಸುರೋತ್ತಮನಾದ ಆತನು ""ದೇವತೆಗಳೇ! ಈ ಕಾರ್ಯವನ್ನು 
ನಾನೇ ಮನುಷ್ಯನಂತೆ ಭೂಲೋಕಕ್ಕೆ ಹೋಗಿ ಸಾಧಿಸುತ್ತೇನೆ. ಸಂಶಯವಿಲ್ಲ. ಆದರೆ 
ಆಷಾಢಮಾಸದ ಶುಕ್ಲಪಕ್ಚದ ಏಕಾದಶಿಯಲ್ಲಿ ಮನುಷ್ಯಸ್ತ್ರೀಯರಲ್ಲಿ ಯಾರು 
ಪತಿಯೊಡನೆ ಉಪವಾಸ ಮಾಡುವಳೋ ಅವಳ ಗರ್ಭದಲ್ಲಿನಾನು ಜನಿಸುವೆನು'' 
ಎಂದು ಹೇಳಿದನು. 


ನಾರಾಯಣನಿಂದ ಹೀಗೆ ಹೇಳಿಸಿಕೊಂಡ ದೇವತೆಗಳು ಅವರೆಡೆಗೆ ಹೊರಟು 
ಹೋದರು. ನಾನಾದರೋ ಉದ್ದೇಶ್ಯಪೂರ್ವಕವಾಗಿ ಇಲ್ಲಿಗೆ ಬಂದೆನು. 
ಪುತ್ರರಿಲ್ಲದಿರುವ ನಿನಗೆ ಅತ್ಯವಶ್ಯಕವೆಂದು ಉಪದೇಶಿಸಿದ್ದೇನೆ. 


ಮಹಾಕೀರ್ತಿವಂತನಾದ ವಸುದೇವನು ನಾರದನ ಉಪದೇಶದಿಂದ ಶ್ರೀಕೃಷ್ಣ: 
ದ್ವಾದಶೀವ್ರತವನ್ನು ಮಾಡಿ ಕೃಷ್ಣನೆಂದು ಹೆಸರುಳ್ಳ ಪುತ್ರನನ್ನೂ, ಹೆಚ್ಚಾದ 
ಐಶ್ವರ್ಯವನ್ನೂ ಪಡೆದನು. ವಸುದೇವನು ಸ. ಐಶ್ವರ್ಯವನ್ನು ಅನುಭವಿಸಿ 
ಟಂ ಪರಮಪದವಿಯನ್ನು ಪಡೆದನು. ಸತ್ಯ ತಪಮುನಿಯೇ। ಈ ವ್ರತವು ನೀನು 
ಆಷಾಢಮಾಸದಲ್ಲಿ ಮಾಡಬೇಕಾದುದು. 


110 ಜ್ಯೇಷ್ಠಮಾಸ - ಆಷಾಢಮಾಸ 


ಗುರುಂ ವಂದೇ ಸರ್ವತಂತ್ರೇಷು ಕೋವಿದಂ ॥ ಶ್ರೀವ್ಯಾಸರಾಜರ ಅಪಾರ ಕೀರ್ತಿ- 
ಯನ್ನು ಅಚ್ಚಳಿಯದೆ ಕಾಪಾಡಿಕೊಂಡು ಬಂದ ಮಹಾನುಭಾವರಲ್ಲಿ ಇವರು ಒಬ್ಬ 
ಪ್ರಸಿದ್ದಪೀಠಾಧಿಪತಿಗಳು. ಇವರಿಗೆ ಅಸಾಧಾರಣ ಪಾಂಡಿತ್ಯವಿತ್ತೆಂದೂ, ದುರ್ವಾದಿ- 
ಗಳನ್ನು ಖಂಡಿಸುವುದರಲ್ಲಿ ಬಹು ಸಮರ್ಥರಾಗಿದ್ದರೆಂದೂ, ತಿರುಪತಿ ಶ್ರೀನಿವಾಸನ 
ಅನನ್ಯ ಭಕ್ತರಾಗಿದ್ದರೆಂದೂ ವರ್ಣಿಸಿದ್ದಾರೆ. ಇವರು ಈಗಿನ ತಮಿಳುನಾಡು 
ಪ್ರಾಂತ್ಯದಲ್ಲಿ ಹೆಚ್ಚಿಗೆ ಸಂಚಾರ ಮಾಡಿರುವಂತೆ ತೋರುತ್ತದೆ. ಕೊನೆಗೆ ರಾಯ- 
ವೆಲ್ಲೂರಿನಲ್ಲಿ 1612ರ ಆಷಾಢ ಶುದ್ಧ ದ್ವಾದಶಿಯಂದು ಧ್ಯಾನಾಸಕ್ತರಾಗಿ ಶ್ರೀಹರಿ- 
ಪಾದವನೈದಿದರು. ಇವರ ವೃಂದಾವನವು ರಾಯವೆಲ್ಲೂರಿನಲ್ಲಿಯೇ ಇದೆ. 


ಶ್ರೀ ಲಕ್ಷ್ಮೀಪತಿತೀರ್ಥರು (ಶ್ರೀಪಾದರಾಜ ಮಠ) ಆಷಾಢ ಶುದ್ಧ ದ್ವಾದಶೀ- 
ಪುದುಪಾಳ್ಯಸುಖತೀರ್ಥಮತಾಬ್ದೀಂದು ಜಾತಂ ಲಕ್ಷ್ಮೀಮನೋಹರಾತ್‌ | ಸರ್ವಾ 
-ಭೀಷ್ಟ ಪ್ರದಂ ನೃಣಾಂ ಲಕ್ಷ್ಮೀ ೇಪತಿ ಗುರುಂಭಜೇ ॥ 


ಕೃಷ್ಣದ್ವಾದ0ಶೀವ್ರತ - ದುರ್ವಾಸಮುನಿ - ವ್ರತ ಮಾಡುವ ಬುದ್ಧಿವಂತನು, 
ಆಷಾಢಮಾಸದ ಶುಕ್ಲಫಕ್ಚದ ದಶಮಿಯಲ್ಲಿಯೂ ಹಿಂದೆ ಹೇಳಿರುವಂತೆಯೇ 
(ವಿಧ್ಯುಕ್ತವಾಗಿ) ಸಂಕಲ್ರಮಾಡಿ, ಏಕಾದಶಿಯ ದಿನ, ಚಕ್ರಪಾಣಯೇ ನಮಃ ಎಂದು 
ಸ್ವಾಮಿಯ ತೋಳುಗಳನ್ನೂ, ಭೂಪತಯೇ ನಮಃ ಎಂದು ಕಂಠವನ್ನೂ, 
ಶಂಖಾಯ ನಮಃ ಎಂದು ಶಂಖವನ್ನೂ, ಚಕ್ರಾಯ ನಮಃ ಎಂದು ಚಕ್ರವನ್ನೂ, 
ಪುರುಷಾಯ ನಮಃ ಎಂದು ಶಿರಸನ್ನೂ ಅರ್ಚಿಸಿ, ಹಿಂದಿನಂತೆ ದೇವನೆದುರು 
ವಸ್ತಯುತವಾದ ಪೂರ್ಣಕಲಶವನ್ನು ಸ್ಥಾಪಿಸಬೇಕು. ಸನಾತನನೂ, ಚತು- 
ರ್ವ್ಯೂಹನೂ ಆದ ಶ್ರೀಕೃಷ್ಣನ ಸುವರ್ಣಮಯವಾದ ಮೂರ್ತಿಯನ್ನು ಕಲಶದ 
ಮೇಲೆ ಇರಿಸಬೇಕು. ವಿಧ್ಯುಕ್ತವಾಗಿ ಆ ದೇವನನ್ನು ಗಂಧಪುಷಾದಿಗಳಿಂದ ಕ್ರಮವಾಗಿ 
ಪೂಜಿಸಿ, ದ್ವಾದಶಿಯ ದಿನ ಹಿಂದಿನಂತೆ ವೇದಾಧ್ಯಯನಾಸಕ್ತನಾದ ಬ್ರಾಹ್ಮಣನಿಗೆ 
ಒಪ್ಪಿಸಬೇಕು. ಹೀಗೆ ಈ ವ್ರತವನ್ನು ಮಾಡುವವನಿಗೆ ಏನು ಪುಣ್ಯವೆಂಬುದನ್ನು ನಾನು 
ತಿಳಿಸುತ್ತೇನೆ. ಕೇಳು. 


ಶ್ರೇಷ್ಠನೂ, ಯದುವಂಶವರ್ಧನನೂ ಆದ ವಸುದೇವನಿದ್ದನಷ್ಟೆ. ಅವನ 
ಪತ್ನಿಯಾದ ದೇವಕಿಯು ಪತಿಯಂತೆಯೇ ಪ್ರತನಿಷ್ಠಳು. ಪತಿವ್ರತೆಯೂ ಧರ್ಮ- 


ಆಷಾಢಮಾಸ ಶುಕ್ಸಪಕ್ಚ 111 


ಪರಾಯಣೆಯೂ ಆದ ಅವಳು ಅಪುತ್ರವತಿಯಾಗಿದ್ದಳು. ಬಹುಕಾಲದ ಮೇಲೆ 
ನಾರದಮುನಿಯು ಆ ವಸುದೇವನ ಮನೆಗೆ ಬಂದನು. ವಸುದೇವನಿಂದ ಭಕ್ತಿ- 
ಪೂರ್ವಕವಾಗಿ ಪೂಜಿತನಾದ ಆತನು ಮುಂದಿನ ಮಾತನ್ನು ಹೇಳಿದನು. 
""ಪಾಪರಹಿತನಾದ ವಸುದೇವನೇ! ನಾನು ಹೇಳುವ ದೇವತೆಗಳ ಕಾರ್ಯವನ್ನು 
ಕೇಳು. ಈ ಕಥೆಯನ್ನು ಕೇಳಿಯೇ ನಾನು ಬೇಗನೇ ನಿನ್ನ ಬಳಿಗೆ ಬಂದಿದ್ದೇನೆ. 
ಯದೂತ್ತಮನೇ! ಭೂದೇವಿಯು ದೇವತೆಗಳ ಸಬೆಗೆ ಹೋಗಿ 
ಮಾತನಾಡುತ್ತಿದ್ದುದನ್ನು ನಾನು ನೋಡಿದ್ದೇನೆ. ಅವಳು "ದೇವತೆಗಳೇ ನಾನು 
ಭಾರವನ್ನು ಹೊರಲಾರೆನು. ದುಷ್ಪರಾಕ್ಟಸರು ಒಟ್ಟಿಗೆ ಸೇರಿಕೊಂಡು ನನ್ನನ್ನು 
ಪೀಡಿಸುತ್ತಿದ್ದಾರೆ. ಸುರೋತ್ತಮರೇ! ಅವರನ್ನು ಕೊಲ್ಲಿರಿ'' ಎಂದು ಹೇಳಲಾಗಿ ಆ 
ದೇವತೆಗಳು ನಾರಾಯಣನ ಹತ್ತಿರಕ್ಕೆ ಹೋದರು. 


ಅಲ್ಲಿ ಅವರು ಮನಸಿನಿಂದ ಧ್ಯಾನಿಸಿದ ಮಾತ್ರಕ್ಕೇ ಆ ನಾರಾಯಣನು ಅವರಿಗೆ 
ಕಾಣಿಸಿಕೊಂಡನು. ಸುರೋತ್ತಮನಾದ ಆತನು ""ದೇವತೆಗಳೇ।! ಈ ಕಾರ್ಯವನ್ನು 
ನಾನೇ ಮನುಷ್ಯನಂತೆ ಭೂಲೋಕಕ್ಕೆ ಹೋಗಿ ಸಾಧಿಸುತ್ತೇನೆ. ಸಂಶಯವಿಲ್ಲ. ಆದರೆ 
ಆಷಾಢಮಾಸದ ಶುಕ್ಲಪಕ್ನದ ಏಕಾದಶಿಯಲ್ಲಿ ಮನುಷ್ಯಸ್ತ್ರೀಯರಲ್ಲಿ ಯಾರು 
ಪತಿಯೊಡನೆ ಉಪವಾಸ ಮಾಡುವಳೋ ಅವಳ ಗರ್ಭದಲ್ಲಿ ನಾನು ಜನಿಸುವೆನು'' 
ಎಂದು ಹೇಳಿದನು. 


ನಾರಾಯಣನಿಂದ ಹೀಗೆ ಹೇಳಿಸಿಕೊಂಡ ದೇವತೆಗಳು ಅವರೆಡೆಗೆ ಹೊರಟು 
ಹೋದರು. ನಾನಾದರೋ ಉದ್ದೇಶ್ಯಪೂರ್ವಕವಾಗಿ ಇಲ್ಲಿಗೆ ಬಂದೆನು. 
ಪುತ್ರರಿಲ್ಲದಿರುವ ನಿನಗೆ ಅತ್ಯವಶ್ಯಕವೆಂದು ಉಪದೇಶಿಸಿದ್ದೇನೆ. 


ಮಹಾಕೀರ್ತಿವಂತನಾದ ವಸುದೇವನು ನಾರದನ ಉಪದೇಶದಿಂದ ಶ್ರೀಕೃಷ್ಣ 
ದ್ವಾದಶೀವ್ರತವನ್ನು ಮಾಡಿ ಕೃಷ್ಣನೆಂದು ಹೆಸರುಳ್ಳ ಪುತ್ರನನ್ನೂ, ಹೆಚ್ಚಾದ 
ಐಶ್ವರ್ಯವನ್ನೂ ಪಡೆದನು. ವಸುದೇವನು ಬಹುವಾದ ಐಶ್ವರ್ಯವನ್ನು ಅನುಭವಿಸಿ 
ಬಳಿಕ ಪರಮಪದವಿಯನ್ನು ಪಡೆದನು. ಸತ್ಯತಪಮುನಿಯೇ! ಈ ವ್ರತವು ನೀನು 
ಆಷಾಢಮಾಸದಲ್ಲಿ ಮಾಡಬೇಕಾದುದು. 


112 ಜ್ಯೇಷ್ಠಮಾಸ - ಆಷಾಢಮಾಸ 
ಆಷಾಢ ॥ ಶುಕ್ಲ॥। ಹುಣ್ಣಿಮೆ 


ಚಾತುರ್ಮಾಸ್ಯ ಸಂಕಲ್ಪ- ಚಾತುರ್ಮಾಸ್ಯದ ಕಾಲ ಮಳೆಗಾಲ. ಆಗ ಅನೇಕ 
ಜಂತುಗಳು ಹಾದಿಬೀದಿಗಳಲ್ಲಿ ಹೆಚ್ಚಾಗಿ ಸಂಚರಿಸುವುದರಿಂದ ಅವು ಕಾಲಿಗೆ ಸಿಕ್ಕಿ 
ಸಾಯಬಾರದೆಂಬ ಉದ್ದೇಶದಿಂದಲೂ ಮಳೆಗಾಲದಲ್ಲಿ ಸಂಚಾರ ಕಷ್ಟಕರವಾದ್ವ- 
ರಿಂದಲೂ ಸಂನ್ಯಾಸಿಗಳು ಈ ಕಾಲದಲ್ಲಿ ಸಂಚಾರವನ್ನು ನಿಲ್ಲಿಸಿ ಒಂದೆಡೆ ತಂಗುತ್ತಾರೆ. 
ಹುಣ್ಣಿಮೆಯಂದು ಯತಿಗಳಾದವರು ಕ್ಷೌರ ಮಾಡಿಸಿಕೊಂಡು ಈ ನಾಲ್ಕು ತಿಂಗಳು- 
ಗಳಲ್ಲಿ ಒಂದೆಡೆಯಲ್ಲೇ ವಾಸಿಸುತ್ತೇವೆ ಎಂದು ಸಂಕಲಮಾಡಿ ಶ್ರೀವೇದವ್ಯಾಸ 
ದೇವರನ್ನು ಪರಿವಾರದೊಡನೆ ಪೂಜಿಸಿ ಶಾಸ್ತ್ರಪುರಾಣೇತಿಹಾಸಾದಿ ಪ್ರವಚನಗಳನ್ನು 
ನಡೆಸುತ್ತ ಕಾಲ ಕಳೆಯುತ್ತಾರೆ. ನಾಲ್ಕು ತಿಂಗಳೂ ಒಂದೆಡೆಯಲ್ಲೇ ಇರಲು 
ಸಾಧ್ಯವಾಗದವರು ಎರಡು ತಿಂಗಳ ಕಾಲವಾದರೂ ಇರುತ್ತಾರೆ. ಆಷಾಢಮಾಸದಲ್ಲಿ 
ಚಾತುರ್ಮಾಸ್ಯ ಸಂಕಲ್ಪ ಮಾಡದವರು, ಅಶಕ್ತರು, ಆಶ್ಚಯುಜಮಾಸ ಶುಕ್ಲ 
ದ್ವಾದಶೀ ದಿವಸ ವ್ರತವನ್ನು ಪ್ರಾರಂಭಿಸಿ ಕಾರ್ತಿಕ ಶುಕ್ಲ ದ್ವಾದಶೀ ದಿವಸ 
ಮುಗಿಸುತ್ತಾರೆ. ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶೈವ, ಬೌದ್ಧ, ಜೈನ ಮೊದಲಾದ 
ಎಲ್ಲ ಸಂಪ್ರದಾಯದವರು ಚಾತುರ್ಮಾಸ್ಯವನ್ನು ಶ್ರದ್ಧೆ, ಭಕ್ತಿಗಳಿಂದ ಆಚರಿಸುತ್ತಾರೆ. 
ಈ ನಾಲ್ಕು ತಿಂಗಳು ಮಳೆಗಾಲವಾದ್ದರಿಂದ ನಿರಂತರ ಮಳೆಯಿಂದಾಗಿ ಭೂಮಿಯೂ 
ಮೆದುವಾಗಿರುತ್ತದೆ, ಅಲ್ಲದೆ ಕ್ರಿಮಿ ಕೀಟಗಳು ಹುಟ್ಟಿಕೊಂಡಿರುವುದರಿಂದ ಆಗ 
ಸಂಚರಿಸಿದರೆ ತಿಳಿದೋ ತಿಳಿಯದೋ ಹಿಂಸೆ ಮಾಡಿದಂತಾಗುತ್ತದೆ, ಅಹಿಂಸಾ 
ಪರಿಪಾಲನೆಗಾಗಿ ಸನ್ಯಾಸಾಶ್ರಮಿಯು ಒಂದೆಡೆ ನೆಲಸಿ ಧ್ಯಾನ ಪರಾಯಣರಾಗುವರು. 
ಚಾತುರ್ಮಾಸ್ಯ ನಿರತ ಯತಿಗಳ ಸೇವೆ ಸಲ್ಲಿಸುವ ಅವಕಾಶ ಸಿಗುವುದರಿಂದ 
ಭಕ್ತಜನರಿಗೂ ಇದು ಶ್ರವಣ, ಮನನದ ಕಾಲ. ಯತಿಗಳ ಸೇವೆಯಿಂದ ಗೃಹಸ್ಥರಿಗೆ 
ಸಕಲ ಶ್ರೇಯಸ್ಸು ಲಭಿಸುತ್ತದೆ ಎನ್ನುವುದು ಶಾಸ್ತ್ರವಾಕ್ಕ. ನಿಯಮನಿಷ್ಟೆಯಿಂದ, ಅಂತಃ 
ಕರಣ ಶುದ್ದಿಗಾಗಿ ಸುಖ-ಭೋಗಗಳನ್ನು ತ್ಯಜಿಸಿ ವೈರಾಗ್ಯದ ಮೂಲಕ ಭಗವದ್ಧಕ್ತಿ 
ಹೊಂದಿ ಜ್ಞಾನಗಳಿಕೆ, ಸತ್ಯರ್ಮಗಳನ್ನು ಮಾಡುವುದೇ ಚಾತುರ್ಮಾಸ್ಯ ವ್ರತದ ಗುರಿ. 
ಒಂದೇ ಸ್ಥಳದಲ್ಲಿ ನಾಲ್ಕು ತಿಂಗಳು ನೆಲೆಸಲು ಕಷ್ಟವಾಗಿರುವುದರಿಂದ ಒಂದು 
ಪಕ್ಷವನ್ನೇ ಮಾಸವೆಂದು ಪರಿಗಣಸಿ ಪಕ್ಷಾ ವೈ ಮಾಸಾ: ಎರಡು ತಿಂಗಳಿಗೆ 
ಚಾತುರ್ಮಾಸ್ಯವ್ರತ ಮುಗಿಸುವ ಪದ್ಧತಿಯೂ ಇದೆ. 


ಆಷಾಢಮಾಸ ಶುಕ್ಸಪಕ್ಚ 113 


ಶ್ರೀ ಸತ್ಯಸಂಕಲತೀರ್ಥರು ಆಷಾಢ ಶುಕ್ಲ ಪೂರ್ಣಿಮಾ - ಸತ್ಯಧರ್ಮಾಬ್ದಿ 
ಸಂಭೂತ: ಚಿಂತಾಮಣಿ ವಿಜೃಂಭಿತ: । ಸತ್ಯಸಂಕಲಕಲದ್ರುಮ: ಕಲಯೇತ್‌ ಕಾಮ- 
ಧುಕ್‌ ಮಮ ॥। ಪೂರ್ವಾಶ್ರಮ ನಾಮ : ಶ್ರೀ ನವರತ್ನ ಶ್ರೀನಿವಾಸಾಚಾರ್ಯರು 
ಆಶ್ರಮ ಗುರುಗಳು : ಶ್ರೀ ಸತ್ಯಧರ್ಮ ತೀರ್ಥರು (ಹೊಳೆಹೊನ್ನೂರು) ಆಶ್ರಮ 
ಶಿಷ್ಯರು : ಶ್ರೀ ಸತ್ಯ ಸಂತುಷ್ಟ ತೀರ್ಥರು ವೇದಾಂತ ಸಾಮ್ರಾಜ್ಯ ಆಳ್ವಿಕೆ : 1830 
ರಿಂದ 1842 ವೃಂದಾವನ ಸ್ಥಳ : ಪ್ಲವ ನಾಮ ಸಂವತ್ಸರ, ಆಷಾಢ ಶುದ್ಧಪೌರ್ಣಮಿ, 
ಮೈಸೂರು. ಪೂರ್ವಾಶ್ರಮದಲ್ಲಿ ನವರತ್ನ ಶ್ರೀನಿವಾಸಾಚಾರ್ಯರು ಶ್ರೀಮನ್ಹ್ಯಾಯ 
-ಸುಧಾ ಪಂಡಿತರು, ಪೂರ್ವಾಶ್ರಮದಲ್ಲಿ ಶ್ರೀ ಸತ್ಯಧರ್ಮತೀರ್ಥರ ಖಾಸಾ 
ತಮ್ಮಂದಿರು, ಶ್ರೀ ಸತ್ಯಧರ್ಮತೀರ್ಥರಿಂದ ಆಶ್ರಮವನ್ನು ತೆಗೆದು ಕೊಂಡರು. 
ಆನಂತರ ಎರಡು ವರ್ಷಗಳ ನಂತರ ಶ್ರೀ ಸತ್ಯಧರ್ಮತೀರ್ಥರು ಹೊಳೆ ಹೊನ್ನೂರಿ- 
ನಲ್ಲಿ ಬೃಂದಾವನಸ್ಥರಾದರು. ಇವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮೈಸೂರಿನ 
ಮಹಾರಾಜ ಇವರಿಗೆ ನವರತ್ನಗಳಿಂದ ಅಭಿಷೇಕ ಮಾಡ ಬೇಕೆಂದು ತಟ್ಟೆಯಲ್ಲಿ 
ಮುತ್ತು, ನವರತ್ನಗಳನ್ನೂ ತಂದರು, ಆಗ ಶ್ರೀ ಸತ್ಯಸಂಕಲ್ಪ ತೀರ್ಥರು ಒಂದು ಕ್ಷಣ 
ನಿಲ್ಲಿ ಎಂದರು, ನಿನ್ನ ಕೈಯಲ್ಲಿ ವೀರಲಕ್ಷ್ಮಿ, ರಾಜ್ಯಲಕ್ಷ್ಮಿ, ಎಲ್ಲ ಇದ್ದಾರೆ ಆದರೆ 
ಬ್ರಾಹ್ಮಣರಲ್ಲಿ ಪಂಚ ತೀರ್ಥಗಳು ಇರುತ್ತವೆ ಅವರ ಜೊತೆಗೆ ಮಾಡಿ ಎಂದು ಹೇಳಿ 
ನವರತ್ನಾಭಿಷೇಕ ಮಾಡಿಸಿಕೊಂಡ ಮಹನೀಯರು. 


ಹೆಸರಿಗೆ ತಕ್ಕಂತೆ ಅವರ ಮಹಿಮೆ, ಅವರು ಕೊಟ್ಟ ಮಂತ್ರಾಕ್ಸತೆ ಸಂಕಲ್ಪದಂತೆ 
ಕೆಲಸ ಆಗುತ್ತಲೇ ಇತ್ತು. ಒಮ್ಮೆ ಹುಲುಗಿ ಶ್ರೀಯಃಪತ್ಯಚಾರ್ಯರು ಬಂದರು, 
ಅವರು ತಮ್ಮ 48ನೇ ವಯಸಿನ ವರೆಗೂ ಶ್ರೀಮನ್ಹ್ಯಾಯಸುಧಾ ಗ್ರಂಥ ಅಧ್ಯಯನ 
ಮಾಡಿದವರು. ಒಟ್ಟು 12 ಬಾರಿ ಸುಧಾಮಂಗಲ ಮಾಡಿದವರು ಅವರ ಪ್ರಸಿದ್ಧ ಕೃತಿ 
ದ್ವೈತ ದ್ಯುಮಣಿ ಎಂಬ ಗ್ರಂಥ. ವೇದಾಂತಶಾಸ್ತ್ರ ತಿಳಿಯಲು ಬೇಕಾದ ಗ್ರಂಥ. 
ಅಂತಹ ಮಹಾ ವಿದ್ವಾಂಸರು ಬಂದು ಶ್ರೀ ಸತ್ಯಸಂಕಲ್ಪತೀರ್ಥರಲ್ಲಿ ಸಾಷ್ಟಾಂಗ 
ಪ್ರಣಾಮ ಮಾಡಿ ಕೇಳುತ್ತಾರೆ, ನಾನು ಒಂದು ವಿಶಿಷ್ಠವಾದ ಗ್ರಂಥವನ್ನು ಬರೆಯ 
ಬೇಕೆಂದು ಅಂದು ಕೊಂಡಿದ್ದೇನೆ ತಾವು ಸಂಕಲ್ಪ ಮಾಡಬೇಕು ನಿಮ್ಮ ಅನುಜ್ಞಾ 
ಮಂತ್ರಾಕ್ಟತೆ ಕೊಡಬೇಕು ಎಂದು ಕೇಳಲು ಶ್ರೀ ಸತ್ಯಸಂಕಲ್ಪತೀರ್ಥರು ಅನುಗ್ರಹಿಸಿ 


114 ಜ್ಯೇಷ್ಠಮಾಸ - ಆಷಾಢಮಾಸ 
ಮತ್ರಾಕ್ಗತೆ ಕೊಡುತ್ತಾರೆ, ಆಗ ಶ್ರೀ ಶ್ರೀಯಃಪತ್ಯಚಾರ್ಯರಿಂದ ಹೊರಬಂದ 


ವಿಶಿಷ್ಟಗಂಥವೇ ದ್ವೈ ತದ್ಯುಮಣಿ ಅದರ ಕಡೆಯಲ್ಲಿ ಶ್ರೀ ಸತ್ಯಸಂಕಲ್ಪತೀರ್ಥರ 
ಮತ್ರಾಕ್ಶತೆ ಹಂಸ! ಈ ಗ್ರಂಥ ಪೂರ್ಣವಾಗಿದೆ ವ್ಯ ಹೇಳುತ್ತಾರೆ. 


ಮಹಾನುಗ್ರಹ ಶಕ್ತಿಯನ್ನು ಪಡೆದವರು ಶ್ರೀಸತ್ಯಸಂಕಲ್ಪತೀರ್ಥರು, ಮುಂದೆ 
ತಮ್ಮ ಸಂಚಾರ ಕ್ರಮದಲ್ಲಿ ಹ! ಮೈಸೂರಿಗೆ ಬಂದರು. ಕೃಷ್ಣರಾಜ ಒಡೆಯರ್‌ 
ಅವರ ಅಪೇಕ್ಷೆಯಂತೆ ಮತ್ತು ರಾಜರೇ ಸ್ವತಹ ನಿಂತು ಕಟ್ಟಿಸಿಕೊಟ್ಟಿದ್ದ, ಮೈಸೂರು 
ಅರಮನೆಗೆ ಬಹಳ ಹತ್ತಿರದಲ್ಲಿ ಇರುವ ಶ್ರೀ ಮಠದಲ್ಲಿ ಹರಿಇಚ್ಛೆಯಂತೆ ಪ್ಲವನಾಮ 
ಸಂವತ್ತರ ಆಷಾಢ ಶುಕ್ಲ ಪೌರ್ಣಮಿಯಂದು ವೃಂದಾವನಸ್ಥರಾದರು. 


ಗುರುಪೂರ್ಣಿಮಾಮಹಿಮೆ - ಆಷಾಢ ಮಾಸದ ಹುಣ್ಣಿಮೆಯ ದಿನ ನಾವು 
ಆಚರಿಸುವ, ಶ್ರೇಷ್ಠವಾದ ಹಬ್ಬವೆಂದರೆ ಗುರು ಪೂರ್ಣಿಮೆ. ಈ ದಿನ ನಾವು ನಮ್ಮ 
ಗುರುಗಳಿಗೆ ವಂದನೆ ಸಲ್ಲಿಸುವ ದಿನ. ಗುರುವಿನ ಮಹತ್ವವನ್ನು ಸಾರುವ ದಿನ. ಗುರು 
ನಮಗೆ ಜೀವನದಲ್ಲಿ ಸರಿಯಾದ ದಿಕ್ಕು ಸೂಚಿಸುವ, ನಮ್ಮಕ್ಕ ಕೈ ಹಿಡಿದು ನಡೆಸುವ, 
ಪರಮಾತ್ಮನ ಅರಿವನ್ನು ತಿಳಿಯಲು ನಮ್ಮೊಳಗಿರುವ ನಮ್ಮ "ಆತ್ಮವನ್ನು ಜಾಗೃತಿ- 
ಗೊಳಿಸುವ ಮಹತ್ವದ ವ್ಯಕ್ತಿ.ಆಧ್ಯಾತ್ಮದ ಹಾದಿಯಲ್ಲಿ ನಮ್ಮನ್ನು ನಡೆಸಿ, ನಮ್ಮ 8 
ಮುಟ್ಟಲು ಸಹಾಯ ಮಾಡುವವನೇ ಗುರು. ಹುಡಿ, ಸಿಗುವವನಲ್ಲ ಗ 
ನಮನ್ನು ಹುಡುಕಿ, ನಾವು ಗುರುವನ್ನು ಕಾಣುವ ಮಟ್ಟಿಗೆ ಸಾಧನೆ ಮಾಡಿದ್ದರೆ 
ತಾನಾಗೇ ನಮ್ಮ ಬಳಿಗೆ ಬರುವವನು. ನಾವು ಗುರುವಿನ ಮುಖಾಂತರವೇ 
ಪರಮಾತ್ಮನ ಅರಿವು ಅರಿಯಬೇಕಾಗಿರುವುದರಿಂದ, ನಾವು ಆಷಾಢ ಪೌರ್ಣಮಿ- 
ಯಂದು ಮಾತ್ರ ಗುರುವನ್ನು ಪೂಜಿಸದೆ.. ಅನು ದಿನ, ಅನು ಕ್ಷಣ, ಗುರುವನ್ನು 
ಅಂತರಂಗದಲ್ಲೇ ಪೂಜಿಸುತ್ತಾ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳಬೇಕು. ಹೀಗೆ 
ನನ್ನದೇನೂ ಇಲ್ಲವೆಂಬ ಭಾವ ನಮಲ್ಲಿ ಸದಾ ಜಾಗೃತವಾಗಿಟ್ಟುಕೊಂಡು, 
ಗುರುವಿನಲ್ಲಿ ಶರಣಾದರೆ ಮಾತ್ರ ನಮ್ಮ ಗುರಿ ಮುಟ್ಟುವ ಪ್ರಯತ್ನ ಸಫಲವಾಗುತ್ತದೆ. 


ಉಪನಿಷತ್ತಿನ ಪ್ರಕಾರ ಗು ಎಂದರೆ ಅಂಧಕಾರವೆಂದೂ ರು ಎಂದರೆ ದೂರೀ- 
ಕರಿಸುವವ ಅಥವಾ ಅಜ್ಞಾನದ ಅಂಧಕಾರವನ್ನು ನಿವಾರಿಸಿ ಜ್ಞಾನದ ಹಾದಿಗೆ 
ನಡೆಸುವವ ಎಂಬ ಅರ್ಥವಾಗುತ್ತದೆ. ಸಂಸ್ಕೃತದಲ್ಲಿ ಗುರು ಪದಕ್ಕೆ ಭಾರವಾದ 


ಆಷಾಢಮಾಸ ಕೃಷ್ಣಪಕ್ಷ 115 


ಎನ್ನುವ ಅರ್ಥವೂ ಇದೆಯೆನ್ನುತ್ತಾರೆ. ಯಾರು ಜ್ಞಾನದಿಂದ ಭಾರವಾಗಿರುವನೋ 
ಅವನೇ ಗುರು ಎಂದು ಅರ್ಥೈಸಬಹುದೇನೋ. ಸೃಂದಪುರಾಣದ ಗುರುಗೀತೆಯಲ್ಲಿ 
ಗುರುವನ್ನು ನಂದಾದೀಪದಂತೆ ಬೆಳಗುವ ಜ್ಯೋತಿಯಂತೆ ಎಂದು ಗುರುವಿನ 
ಹಿರಿಮೆಯನ್ನು ವಿಸ್ತಾರವಾಗಿ ತಿಳಿಸಿಲಾಗಿದೆ : ಅಖಂಡಮಂಡಲಾಕಾರಂ ವ್ಯಾಪ್ತಂ 
ಯೇನಾ ಚರಾಚರಂ । ತತ್ಪದಂ ದರ್ಶಿತಂ ಯೇನಾ ತಸ್ಮೈ ಶ್ರೀಗುರವೇ ನಮಃ | 


ಆಷಾಢ ।। ಬಹುಳ ॥ ತದಿಗೆ 


ಶ್ರೀ ರಘುಭೂಷಣತೀರ್ಥರು (ಪಲಿಮಾರು ಮಠ) ಪರಂಪರೆಯಲ್ಲಿ 
ಇಪ್ತತ್ತನಾಲ್ಕನೆಯವರು ಇವರು ಶಾಸ್ತ್ರಗಳಲ್ಲಿ ಅಸದೃಶ ಪಂಡಿತರಿದ್ದಂತೆ ಸ್ವಯಂ 
ಪ್ರತಿಭೆ ಮೆಚ್ಚಿ ಅನೇಕ ರಾಜರು ಇವರನ್ನು ಸನ್ಮಾನಿಸಿ ಗೌರವಿಸಿರುತ್ತಾರೆ. ಇವರು ಐದು 
ದಶಕಗಳ ಕಾಲ ಪೀಠದಲ್ಲಿದ್ದರು. ನಾಲ್ಕು ಪರ್ಯಾಯಗಳನ್ನು ಬಹುವೈಭವದಿಂದ 
ಆಚರಿಸಿದ್ದರೆಂದು ದಾಖಲೆಗಳಿಂದ ತಿಳಿದು ಬರುತ್ತದೆ. ಇವರು ಶಾ.ಶ. 1767 (ಕ್ರಿ. 
ಶ. 1844) ಕ್ರೋಧಿಸಂವತರದ ಆಷಾಢ ಬಹುಳ ತದಿಗೆಯಂದು ಉಡುಪಿಯಲ್ಲಿ 
ವೃಂದಾವನಸ್ಥರಾದರು. 


ಆಷಾಢ ॥ ಬಹುಳ ॥ ಪಂಚಮೀ 


ಶ್ರೀಜಯತೀರ್ಥರು (ಟೀಕಾಕೃತ್ಟಾದರ ಆರಾಧನೆ) - ಯಸ್ಯ ವಾಕ್ಕಾಮ- 
ಧೇನುರ್ನಃ ಕಾಮಿತಾರ್ಥಾನ್‌ ಪ್ರಯಚ್ಛತಿ | ಸೇವೇ ತಂ ಜಯ ಯೋಗೀಂದ್ರಂ 
ಕಾಮಬಾಣಚ್ಛಿದಂ ಸದಾ ॥ ಶ್ರೀ ಮಜ್ಜಯತೀರ್ಥರು ದ್ವೈತಸಾಮ್ರಾಜ್ಯಕ್ಕೆ ಭದ್ರ 
ಬುನಾದಿ ಹಾಕಿದ ಮಹಾನ್‌ ಗುರುಗಳು . ಇವರ ಪೂರ್ವಾಶ್ರಮದ ಹೆಸರು 
ದೋಂಡೋಪಂಥ ಇವರ ತಂದೆಯ ಹೆಸರು ದುಂಡಿರಾಜ. ರಾಜರಿಗೆ ದೋಂಢೋ 
-ಪಂತ ನಾಯಕ ಒಬ್ಬನೇ ಒಬ್ಬ ಮಗ. ತಂದೆಯ ನಂತರ ದೊಂಢೋಪಂತನಾಯಕ 
ತಮ್ಮ ಸ್ವಾಯತ್ತತೆಯಲ್ಲಿದ್ದ ಪ್ರಾಂತಗಳಿಗೆ ಒಡೆಯನಾದ. 1352 ರಲ್ಲಿ ಅಲ್ಲಾವು- 
ದ್ದೀನನು ಯಾದವರ ಮೇಲೆ ಧಾಳಿ ಮಾಡಿದ, ಯಾದವರ ಸೈನ್ಯವನ್ನು ಹಿಮ್ಮೆಟ್ಟಿಸಿದ. 
ಒಂದು ದಿನ ತನ್ನ ಬೇಟೆಗಾಗಿ ಹೊರಟಾಗ ನೀರು ಕುಡಿಯಲೆಂದು ಭೀಮಾನದಿಗೆ 
ನೀರು ಕುಡಿಯಲೆಂದು ಕುದುರೆ ಸಹಿತ ಇಳಿದರು. ಹಾಗೆಯೇ ಕುದುರೆ ಮೇಲೆ 


116 ಜ್ಯೇಷ್ಠಮಾಸ - ಆಷಾಢಮಾಸ 


ಕುಳಿತೇ ನೀರು ಕುಡಿಯಲು ಪ್ರಾರಂಭಿಸಿದರು. ದೂರದಲ್ಲಿ ಕುಳಿತ ಶ್ರೀಮಧ್ವಾ- 
ಚಾರ್ಯರ ಮೂಲ ಮಹಾ ಸಂಸ್ಥಾನಾಧೀಶ್ವರರಾದ ಶ್ರೀಮದಕ್ಟೋಭ್ಯತೀರ್ಥರು 
ಮಹಾರಾಜನನ್ನು ನೋಡಿ ಅವನ ಅಪಾರ ತೇಜಸನ್ನು ನೋಡಿ, ಮುಂದಿನ 
ಘಟನಾವಳಿಗಳ ಅರಿವಾಗಿ, ಅವನ ಅವತಾರಕಾರ್ಯ ಸನ್ನಿಹಿತ ಎಂದು ತಿಳಿದು 
ರಾಜನನ್ನು ಕುರಿತು "ಕಿಂ ಪಶುಃ ಪೂರ್ವದೇಹೇ?' ಎಂದು ಹೇಳಿದರು. ನಾಯಕನ 
ಮನಸ್ಸು ವೈರಾಗ್ಯದೆಡೆ ಮೊದಲೇ ಜಾರಿದ್ದರಿಂದ ಶ್ರೀ ಗಳವರ ಮಾತು ಬಹಳವಾಗಿ 
ಮನಸ್ಸಿಗೆ ನಾಟದವು . ತನ್ನ ಪರಿವಾರ, ರಾಜ್ಯ, ಸಂಪತ್ತು , ಅಧಿಕಾರ ಎಲ್ಲವನ್ನು 
ಬದಿಗೊತ್ತಿ ಶ್ರೀಗಳವರಲ್ಲಿಗೆ ಬಂದು “ಸ್ವಾಮಿ ನೀವು ನನ್ನ ಕಣ್ಣು ತೆರೆಸಿದಿರಿ 
ಇಂದಿನಿಂದ ನೀವು ನನ್ನ ಗುರುಗಳು, ನಾನು ನಿಮ್ಮಶಿಷ್ಯ . ನನಗೆ ಸನ್ಯಾಸ ಕೊಟ್ಟುಬಿಡಿ 
ಸ್ವಾಮಿ, ಇದೆಲ್ಲ ಸಾವು-ನೋವು ಯಾತಕ್ಕಾಗಿ ? ಈ ಸಂಪತ್ತು ಮಡದಿ-ಮಕ್ಕಳು 
ಯಾರಿಗಾಗಿ? ಸನ್ಯಾಸ ಸ್ವೀಕಾರ ಮಾಡಿದರೆ ಸಾಧನೆಗೆ ನೆರವುದೀತು ದಯಮಾಡಿ 
ಸನ್ಯಾಸಭಿಕ್ಷೆ ನೀಡಿ ಸ್ವಾಮೀ'' ಎಂದು ಮನವಿ ಮಾಡಿಕೊಂಡರು. ತ್ರಿಕಾಲಜ್ಞಾನಿ- 
ಗಳಾದ ಶ್ರೀಗಳಿಗೆ ಎಲ್ಲವು ಗೊತ್ತಿದ್ದರು ಏನು ಗೊತ್ತಿಲ್ಲವೇನೋ ಎಂಬಂತೆ 
ದೊಂಢೋಪಂತ ನಿನ್ನ ವೈರಾಗ್ಯಕ್ಕೆ ನಾನು ಮೆಚ್ಚಿದೆ. ಆದರೆ ನೀನು ವಿವಾಹಿತ 
ಯುವಕ. ನಿನ್ನ ಸಂಸಾರದ ಗತಿ? ನಿನ್ನ ಅಶ್ರಿತರ ಗತಿ ? ನೀನು ಮನೆಗೆ ತೆರಳು ನಾವು 
ನಿನಗೆ ಆಚಾರ್ಯರ ಗ್ರಂಥಗಳನ್ನು ಬೋಧಿಸುತ್ತೇವೆ. ಸನ್ಯಾಸದ ಬಗ್ಗೆ ಈಗ ವಿಚಾರ 
ಬೇಡ ಎಂದು ಹೇಳಿದರು. ಆಗ ನಾಯಕ ಇಲ್ಲ ಸ್ವಾಮಿ ಶಾಶ್ವತ ಸುಖದ ದಾರಿ 
ತೋರಿ ನೀವು ನನಗೆ ಅನುಗ್ರಹಿಸಬೇಕು . ಈ ಸಂಸಾರ ಅಸಾರ. ಇದು ಅಶಾಶ್ಚತ . 
ಈ ಲೌಕಿಕ ಜೀವನಕ್ಕೆ ಕೊನೆಯೇ ಇಲ್ಲ, ದಯವಿಟ್ಟುನನಗೆ ಸನ್ಯಾಸ ಕೊಡಿರಿ ಎಂದು 
ನಿಜವಾದ ವೈರಾಗ್ಯದಿಂದ ನುಡಿದ. ಆಗ ಶ್ರೀಗಳು ತಥಾಸ್ತು ಎಂದು ನಾಯಕನಿಗೆ 
ಸನ್ಯಾಸ ನೀಡಿ ಶ್ರೀಜಯತೀರ್ಥರು ಎಂದು ನಾಮಕರಣ ಮಾಡಿ ವೇದಾಂತ 
ಸಾಮ್ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದರು. ನಾಯಕರು ಶ್ರೀಜಯತೀರ್ಥರಾದದ್ದನ್ನು 
ಕೇಳಿ ಅವರ ಪೂರ್ವಾಶ್ರಮದ ಮನೆಯವರು ಬಂದು ಶ್ರೀಅಕ್ಟೋಭ್ಯತೀರ್ಥರನ್ನು 
ನಿಂದಿಸಿ ಶ್ರೀಜಯತೀರ್ಥರನ್ನು ಮರಳಿ : ಮನೆಗೆ ಕರೆದೊಯ್ದರು. ಅಲ್ಲಿ ಅವರ 
ಪೂರ್ವಾಶ್ರಮದ ಪತ್ನಿಯನ್ನು ಪತಿಸಂಗಮಕ್ಕಾಗಿ ಕಳುಹಿಸಿದಾಗ ಶ್ರೀ ಶೇಷನ ಆಕೃತಿ 
ಅಲ್ಲಿದ್ದ ಶ್ರೀ ಜಯತೀರ್ಥರ ದಿವ್ಯತೇಜಸನ್ನು ಕಂಡು ಅವರನ್ನು ಕಣ್ಣಿನಿಂದ 


ಆಷಾಢಮಾಸ ಕೃಷ್ಣಪಕ್ಷ 117 


ನೋಡಲಾಗದೆ ಹೊರಗೆ ಓಡಿಹೋದಳು. ಮನೆಯವರಿಗೆಲ್ಲ ಶ್ರೀ ಜಯತೀರ್ಥರ 
ಶಕ್ತಿ ಅರಿವಾಗಿ ಎಲ್ಲರೂ ಕ್ಷಮಾದಾನ ಬೇಡಿದರು. ಶ್ರೀ ಹರಿಯ ಇಚ್ಛೆಯನ್ನು 
ಬದಲಿಸಲಾಗದು ಎಂದು ತಮ್ಮ ಅವತಾರಕಾರ್ಯ ಅರಿತ ಶ್ರೀ ಜಯತೀರ್ಥರು 
ಅವರಿಗೆ ಬುದ್ಧಿ ಹೇಳಿ ಅಲ್ಲಿಂದ ಗುರುಗಳು ಇದ್ದಲ್ಲಿಗೆ ಬಂದರು. ಶ್ರೀ ಅಕ್ಷೋಭ್ಯ 
ತೀರ್ಥರಲ್ಲಿ ಸಮಗ್ರ ಆಚಾರ್ಯರ ಗ್ರಂಥಗಳ ಅಧ್ಯಯನವಾಯಿತು. ಶ್ರೀಜಯ- 
ತೀರ್ಥರು, ತಮ್ಮ ಗೀತಭಾಷ್ಯದ ಕೊನೆಯಲ್ಲಿ ಅಕ್ಟೋಭ್ಯತೀರ್ಥಗುರುಣಾ ಶುಕವತ್‌ 
ಶಿಕ್ಷಿಶಸ್ಯ್ಯ ಮೇ ( ಶ್ರೀಅಕ್ಸೋಭ್ಯತೀರ್ಥರು ನನಗೆ ಗಿಳಿಗೆ ಪಾಠ ಹೇಳಿದಂತೆ ಪಾಠ 
ಹೇಳಿದರು ) ಎಂದು ತಮ್ಮ ಅಧ್ಯಯನದ ರೀತಿಯನ್ನು ಮೆಲುಕು ಹಾಕಿದ್ದಾರೆ . 
ಗುರುಗಳ ಹತ್ತಿರ ಸಕಲ ಗ್ರಂಥಾಧ್ಯಯನವಾದ ನಂತರ ಶ್ರೀಜಯತೀರ್ಥರು 
ಆಚಾರ್ಯರ ಗ್ರಂಥಗಳಿಗೆ ಟಿಪ್ಪಣಿ ಬರೆಯಲು ಪ್ರಾರಂಭಿಸಿದರು. ಶ್ರೀ ಅಕ್ಟೋಭ್ಯ 
ತೀರ್ಥರವರೆಗೆ ಎಲ್ಲರೂ ಸಾಕ್ಷಾತ್‌ ಮಧ್ವರ ಕೈಯಲ್ಲಿ ಪಳಗಿದ್ದರಿಂದ ಮಧ್ವರ 
ಗ್ರಂಥಗಳಿಗೆ ಟಿಪ್ಪಣಿ ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ. ಆದರೆ ಆಚಾರ್ಯರನ್ನು 
ಬಿಟ್ಟು ಅವರ ಶಿಷ್ಯರ ಹತ್ತಿರ ಅಧ್ಯಯನ ಮಾಡಿದ ಶ್ರೀಜಯತೀರ್ಥರು ಮುಂದಿನ 
ದಿನಮಾನದಲ್ಲಿ ಮಾಧ್ವಗ್ರಂಥಗಳಿಗೆ ಟಿಪ್ಪಣಿಯ ಅವಶ್ಯಕತೆಗಳನ್ನು ಅರಿತು ಅದನ್ನು 
ರಚಿಸಲು ಮುಂದಾದರು. ಈ ಟಿಪ್ಪಣಿಗಳನ್ನು ರಚಿಸಲು ಜಯತೀರ್ಥರು ಒಂದು 
ಗುಹೆಗೆ ತೆರಳಿದರು. ಅಲ್ಲಿಯೇ ದೇವತಾರ್ಚನೆ ಮುಂತಾದ ಕಾರ್ಯಗಳನ್ನು 
ಯಾವುದೇ ಲೋಪವಿಲ್ಲದೆ ಮಾಡುತ್ತಿದ್ದರು. ಒಮ್ಮೆ ಆ ಗುಹೆಗೆ ಶೃಂಗೇರಿ ಶಾರದಾ 
ಪೀಠದ ಶ್ರೀವಿದ್ಯಾರಣ್ಯರು ಅಲ್ಲಿಗೆ ಬಂದರು (ವಿದ್ಯಾರಣ್ಯರು ಈಗಾಗಲೇ 
ಜಯತೀರ್ಥರ ಗುರುಗಳಾದ ಅಕ್ಷೋಭ್ಯತೀರ್ಥರ ಹತ್ತಿರ ತತ್ವಮಸಿ ಎಂಬ ಪದದ 
ವಾಕ್ಯರ್ಥದಲ್ಲಿ ಸೋತಿದ್ದರು). ವಿದ್ಯಾರಣ್ಯರಿಗೆ ಶ್ರೀಜಯತೀರ್ಥರು ತಾವು 
ವ್ಯಾಖ್ಯನ ಬರೆಯುತ್ತಿದ್ದ, ಮಧ್ವರ ಪ್ರಮಾಣಲಕ್ಷಣಂ ಎಂಬ ಗ್ರಂಥವನ್ನು 
ತೋರಿಸಿದರು. ಆಗ ವಿದ್ಯಾರಣ್ಯರಿಗೆ ಅದರ ತಲೆ ಬುಡ ಹತ್ತಲಿಲ್ಲ. ಅವರು 
"ಬಾಲವಾಕ್ಕೇನ ಕಿಮ್‌?' ಬಾಲಕನ ವಾಕ್ಯಗಳಿಂದೇನು? ಎಂದು ಹಾಸ್ಯ ಮಾಡಿದರು. 
ಆಗ ಶ್ರೀಜಯತೀರ್ಥರು ತಾವು ಆ ಗ್ರಂಥದ ಮೇಲೆ ರಚಿಸಿದ ಟಿಪ್ಪಣಿಯನ್ನು 
ತೋರಿಸಿದರು. ಅದನ್ನು ಓದಿದ ವಿದ್ಯಾರಣ್ಯರಿಗೆ ಶ್ರೀ ಜಯತೀರ್ಥರ ಸಾಮರ್ಥ್ಯ 
ತಿಳಿಯಿತು. ಆ ಗ್ರಂಥ ಅವರಿಗೆ ಈಗ ಅರ್ಥವಾಗಿತ್ತು. ಅವರು ಮಧ್ವರ ಗ್ರಂಥಗಳ 


118 ಜ್ಯೇಷ್ಠಮಾಸ - ಆಷಾಢಮಾಸ 
ಮೆರವಣಿಗೆ ಮಾಡಿಸಿದರು ಎಂಬ ಐತಿಹ್ಯವೂ ಉಂಟು. ಶ್ರೀಜಯತೀರ್ಥರ 
ವ್ಯಾಖ್ಯಾನಗಳು ಬಹಳ ಗಂಭೀರ, ಸುಂದರ, ಅತೀವಆನಂದವನ್ನು ಉಂಟು 
ಮಾಡುತ್ತವೆ. ಶ್ರೀ ಜಯತೀರ್ಥರು ಅನೇಕಗ್ರಂಥಗಳನ್ನು ರಚಿಸಿರುತ್ತಾರೆ. ಅವುಗಳಲ್ಲಿ 
ಅವರ ಶ್ರೀಮನ್ಮ್ಯಾಯಸುಧಾ ಇವರ ಮೇರು ಕೃತಿ . ಇವರ ಶ್ರೀಮನ್ಯಾಯಸುಧಾ- 
ಗ್ರಂಥದ ಬಗ್ಗೆ ಒಂದು ಉಕ್ತಿ ಇದೆ - ಸುಧಾ ವಾ ಪಠನೀಯಾ ವಸುಧಾ ವಾ 
ಪಾಲನೀಯಾ ಎಂದು. ಇವರ ಗ್ರಂಥಗಳು ಇಲ್ಲದಿದ್ದರೆ ಇಂದಿನ ಸಮಾಜದಲ್ಲಿ 
ಮಾಧ್ವರು ಆಚಾರ್ಯರನ್ನು ಅರ್ಥೈಸಿಕೊಳ್ಳುವದೇ ಸಾಧ್ಯವಿರಲಿಲ್ಲ . ಇವರ 
ಗ್ರಂಥಗಳು ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿವೆ. ಇವರ ನ್ಯಾಯಸುಧೆ 
ಇಂದು ಪಂಡಿತರಿಗೆ ನೀಡುವ ಡಿಗ್ರೀ ಸೇರ್ಟಿಫಿಕೆಟ್‌ ಆಗಿದೆ . ಅಂದರೆ ಅದನ್ನು 
ಓದಿದರೆ ಮಾತ್ರ ಆಚಾರ್ಯರ ಗ್ರಂಥಗಳು ಅರ್ಥವಾಗುವವು ಎಂದು. 


ಶ್ರೀ ವ್ಯಾಸರಾಜತೀರ್ಥರು ಟೀಕಾಚಾರ್ಯರನ್ನು ಕುರಿತು ಹೀಗೆ ಹೇಳಿದ್ದಾರೆ , 
ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ಹಯಃ | ಪ್ರದರ್ಶಿತೋ ಯೇನ 
ಸಮ್ಯಕ್‌ ಜಯತೀರ್ಥಂ ತಮಾಶ್ರಯೇ ॥ ಶತಾಧಿಕಗ್ರಂಥರತ್ತಪ್ರಣೇತೃಗಳಾದ ಶ್ರೀವಿಜ 
-ಯೀಂದ್ರತೀರ್ಥರು ಟೀಕಾಚಾರ್ಯರನ್ನು ಕುರಿತು , ಮಧ್ವಶಾಸ್ತ್ರಮಹಾಚಾಪ- 
ಮನುದ್ಧಾರ್ಯಮಪೀತರೈಃ | ಉದ್ದ ತ್ಯ ಕೀರ್ತಿಂ ಯೋ ಲೇಭೇ ತಂ ಜಯಾರ್ಯಂ 
ಸದಾ ಭಜೇ ॥ - ಭೇದವಿದ್ಯಾವಿಲಾಸ ಎಂಬ ಗ್ರಂಥದಲ್ಲಿ ಹೇಳಿದ್ದಾರೆ. ಯಸ್ಯ 
ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್‌ ಪ್ರಯಚ್ಛತಿ | ಸೇವೇ ತಂ ಜಯ 
ಯೋಗೀಂದ್ರಂ ಕಾಮಬಾಣಚ್ಚಿದಂ ಸದಾ ॥॥ ಮಧ್ವಾದಧ್ವಕಂಟಕೋದ್ಧಾರದ ಮಂಗ- 
ಳಾಚರಣ ಶ್ಲೋಕವಿದು. 


ಆಷಾಢ ॥। ಬಹುಳ ॥॥ ಷಷ್ಠೀ 


ಶ್ರೀ ಸತ್ಯನಿಧಿತೀರ್ಥರು (ಶ್ರೀಪಾದರಾಜ ಮಠ) ಆಷಾಢ ಬಹುಳ ಷಷ್ಠಿ - 
ಮುಳಬಾಗಿಲು ಗೋಪೀನಾಥ ಪದದ್ವಂದ್ಬಂ ವಾರಿಜಾಸಕ್ತಮಾನಸಂ । ಶ್ರೀಮತ್ತತ್ವನಿಧಿಂ 
ವಂದೇ ದಯಾನಿಧಿ ಸುಪುತ್ರಕಮ್‌ ॥ 


ಆಷಾಢಮಾಸ ಕಷಪ 


edt 


3 


4 


119 


ಆಷಾಢ ॥ ಬಹುಳ ॥ ಏಕಾದಶೀ 


ಯುಧಿಷ್ಠಿರಃ ದ ಆಷಾಢಕೃಷ್ಣಪಕ್ಟೇ ತು ಕಿನ್ನಾಮ್ಗೆ ೫ಕಾದಶೀ ಭವೇತ್‌ । ಕಥಯಸ್ವ 
ಪ್ರಸಾದೇನ ವಾಸುದೇವ ಮಮಾಗ್ರತಃ ॥1॥। ಯುಧಿಷ್ಠಿರನು ಹೇಳಿದನು - ಎಲೈ 
ವಾಸುದೇವನೇ! ಆಷಾಢಕೃಷ್ಣಪಕ್ಟದಲ್ಲಿ ಬರುವ ಏಕಾದಶೀ ಹೆಸರೇನು? ದಯ- 
ಎಟ್ಟು ತಿಳಿಸು, ಕೃಷ್ಣ - ವ್ರತಾನಾಮುತ್ತಮಂ ರಾಜನ್‌ ಕಥಯಾಮಿ ತವಾಗ್ರತಃ | 
ಸರ್ವಪಾಪಕ್ಟಯಕರಂ ಸರ್ವಮುಕ್ತಿಪ್ರದಾಯಕಮ್‌ ॥12॥1 ಕೃಷ್ಣನು ಹೇಳಿದನು - 
ಎಲೈ ರಾಜನೇ! ವ್ರತಗಳಲ್ಲೆಲ್ಲಾ ಉತ್ತಮವಾದ ವ್ರತವನ್ನು ಹೇಳುತ್ತೇನೆ. ಅದು 
ಸರ್ವಪಾಪಗಳನ್ನೂ ನಾಶಮಾಡುತ್ತದೆ. ಮುಕ್ತಿ ಯನ್ನೂ ಕೊಡುತ್ತದೆ. 
ಆಷಾಢಸ್ಯತಸಿತೇ ಪಕ್ಷೇ ಯೋಗಿನೀ ನಾಮ ನಾಮತಃ । ಏಕಾದಶೀ ನೃಪಶ್ರೇಷ್ಠ 
ಮಹಾಪಾತಕನಾಶಿನೀ ॥131 ಆಷಾಢಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಏಕಾದಶೀಗೆ 
ಯೋಗಿನೀ ಏಕಾದಶೀ ಎಂದು ಹೆಸರು. ಮಹಾಪಾಪಗಳನ್ನೂ ನಾಶ ಮಾಡುತ್ತದೆ. 
ಸಂಸಾರಾರ್ಣವಮಗ್ನಾನಾಂ ಪೋತಭೂತಾ ಸನಾತನೀ । ಜಗತ್ತಯೇ ಸಾರಭೂತಾ 
ಯೋಗಿನೀವ್ರತಕಾರಿಣಾಮ್‌ ॥14॥ ಈ ಯೋಗಿನೀ ಏಕಾದಶಿಯು ಸಂಸಾರ- 
ಸಾಗರದಲ್ಲಿ ಮುಳುಗಿದವರಿಗೆ ದೋಣಿಯ ರೂಪದಲ್ಲಿರುವುದು. ಪ್ರಪಂಚ- 
ದಲ್ಲೆಲ್ಲಾ ಸಾರವಾದುದು. ಕಥಯಾಮಿ ತವಾಗ್ರೇಹಂ ಕಥಾಂ ಪೌರಾಣಕೀಂ 
ಶುಭಾಮ್‌ । ಅಲಕಾಯಾಂ ರಾಜರಾಜಃ ಶಿವಭಕ್ತಿಪರಾಯಣಃ ॥5॥ ನಿನಗೊಂದು 
ಹಿಂದಿನ ಕಥೆಯನ್ನು ಹೇಳುತ್ತೇನೆ. ಅಲಕಾಪಟ್ಟಣದಲ್ಲಿ ಶಿವಭಕ್ತಿಯಿಂದ ಕೂಡಿದ 
ಕುಬೇರನಿರುವನು. ತಸ್ಯಾಸೀತ್ಬುಷ್ಟವಟುಕೋ ಹೇಮಮಾಲೀತಿ ನಾಮತಃ । ತಸ್ಯ 
ಪತ್ನೀ ಸುರೂಪಾ ಚ ವಿಶಾಲಾಕ್ಲೀತಿ ನಾಮತಃ ॥6॥। ಆ ಕುಬೇರನಿಗೆ ಹೇಮಮಾಲೀ 
ಎಂಬ ಹೂ ತರುವವನಿದ್ದನು. ಅವನಿಗೆ ವಿಶಾಲಾಕ್ಟಿ ಎಂಬ ಹೆಂಡತಿಯಿದ್ದಳು. 
ಅವಳು ಬಹುಸುಂದರಿಯು. ಸ ತಸ್ಯಾಂ ಚಾ55ಸಕ್ತಮನಾಃ ಕಾಮಪಾಶವಶಂ 
ಗತಃ । ಮಾನಸಾತ್ಪುಷ್ಟನಿಚಯಮಾನೀಯ ಸ್ವಗೃಹೇ ಸ್ಥಿತಃ ॥171 ಆತನು ಹೆಂಡತಿಯಲ್ಲಿ 
ಮನಸ್ಸುಳ್ಳವನಾಗಿ ಕಾಮಬಾಧೆಗೊಳಗಾಗಿ ಮಾನಸಸರೋವರದಿಂದ ಹೂವನ್ನು 
ತಂದಿದ್ದರೂ ಹೆಂಡತಿಯೊಡನೆ ಮನೆಯಲ್ಲಿಯೇ ಇದ್ದು ಬಿಟ್ಟನು. ಪತ್ನೀಪ್ರೇಮ- 
ರಸಾಸಕ್ಟೋ ನ ಕುಬೇರಾಲಯಂ ಗತಃ | ಕುಬೇರೋ ದೇವಸದನೇ ಕರೋತಿ 


120 ಜ್ಯೇಷ್ಠಮಾಸ - ಆಷಾಢಮಾಸ 


ಶಿವಪೂಜನಮ್‌ 11811 ಮಧ್ಯಾಹ್ನಸಮಯೇ ರಾಜನ್‌ ಪುಷ್ಪಾಗಮಸಮೀಕ್ಟಕ: । 
ಹೇಮಮಾಲೀ ಸ್ವಭವನೇ ರಮತೇ ಕಾಂತಯಾ ಸಹ ॥19॥ ಕಸ್ಮಾನ್ನಾಯಾತಿ ಭೋ 
ಯಕ್ಷಾಹೇಮಮಾಲೀ ದುರಾತ್ಮವಾನ್‌ । ನಿಶ್ಚಯಂ ಕ್ರಿಯತಾಮಸ್ಕ ಇತ್ಯುವಾಚ ಪುನಃ 
ಪುನಃ ॥॥101 ಹೆಂಡತಿಯಲ್ಲಿ ಆಸಕ್ತನಾದ ಆ ಹೇಮಮಾಲಿಯು ಕುಬೇರನ ಮನೆಗೆ 
ಹೋಗಲೇ ಇಲ್ಲ. ಕುಬೇರನು ದೇವರ ಮನೆಯಲ್ಲಿ ದೇವರ ಪೂಜೆಯನ್ನು 
ಮಾಡುತ್ತಾ ಮಧ್ಯಾಹ್ನಸಮಯದಲ್ಲಿ ಹೂವನ್ನು ತರುವನೆಂದು ಕಾದುಕೊಂಡು 
ಇದ್ದನು. ಇತ್ತ ಹೇಮಮಾಲಿಯು ತನ್ನ ಹೆಂಡತಿಯೊಡನೆ ರಮಿಸುತ್ತ ಮನೆಯಲ್ಲಿ- 
ಯೇ ಇದ್ದು ಬಿಟ್ಟನು. ಆಗ ಪೂಜೆಯ ಕಾಲವು ಮೀರುತ್ತ ಬರಲು ಯಕ್ಷರಾಜನಾದ 
ಕುಬೇರನಿಗೆ ಕೋಪ ಬಂದು ಇಂತೆಂದನು. ಎಲೈ ಯಕ್ಷರೇ! ಹೇಮಮಾಲಿಯು 
ಏಕೆ ಬರಲಿಲ್ಲ? ಅವನು ಬರುವನೇ ಇಲ್ಲವೇ? ಎಂದು ನಿಶ್ಚಯವನ್ನು ಮಾಡಿ- 
ರೆಂದು ಪದೇ ಪದೇ ಹೇಳುತ್ತಿದ್ದವು. ಯಕ್ಷಾ - ವನಿತಾಕಾಮುಕೋ ಗೇಹೇ 
ರಮತೇ ಸ್ವೇಚ್ಛಯಾ ನೃಪ ॥11॥ ಯಕ್ಷರು ಹೇಳಿದರು - ಎಲ್ಫೆ ದೊರೆಯೇ! 
ಅವನು ಹೆಂಡತಿಯಲ್ಲಿ ಆಸೆಗೊಂಡವನಾಗಿ ಮನೆಯಲ್ಲಿ ಸಂತೋಷದಿಂದ 
ರಮಿಸುತ್ತಿದ್ದಾನೆ. ಶ್ರೀಕೃಷ್ಣ; - ತೇಷಾಂ ವಾಕ್ಯಂ ಸಮಾಕರ್ಣ್ಯ ಕುಬೇರಃ ಕೋಪ- 
ಪೂರಿತಃ 1 ಆಹ್ವಯಾಮಾಸ ತಂ ತೂರ್ಣಂ ವಟುಕಂ ಹೇಮಮಾಲಿನಮ್‌ ॥121 
ಶ್ರೀಕೃಷ್ಣನು ಹೇಳಿದನು - ಕುಬೇರನು ಆ ಯಕ್ಷರ ಮಾತನ್ನು ಕೇಳಿ ಕೋಪಗೊಂಡು 
ಆ ಹೇಮಮಾಲಿಯನ್ನು ಕರೆಸಿದನು. ಜ್ಞಾತ್ವಾ ಕಾಲಾತ್ಯಯಂ ಸೋಶಪಿ 
ಭಯವ್ಯಾಕುಲಲೋಚನ:ಃ । ಅಸ್ನಾತ ಏವ ಆಗತ್ಯ ಕುಬೇರಸ್ಯಾಗ್ರತಃ ಸ್ಥಿತಃ ॥॥131 ಆ 
ಹೇಮಮಾಲಿಯೂ ಕೂಡ ಹೊತ್ತಾದುದನ್ನು ತಿಳಿದು ಭಯಗೊಂಡವನಾಗಿ 
ಸ್ನಾನಮಾಡಿ ಶುಚಿಯಾಗದೇನೇ ಹೋಗಿ ಕುಬೇರನ ಎದುರಿನಲ್ಲಿ ನಿಂತನು. ತಂ 
ದೃಷ್ಟ್ವಾ ಧನದಃ ಕ್ರುದ್ಧಃ ಕ್ರೋಧಸಂರಕ್ತಲೋಚನಃ । ಪ್ರತ್ಯುವಾಚ ರುಷಾವಿಷ್ಯ 
ಕೋಪಪ್ಪಸ್ಫುರಿತಾಧರಃ ॥14 ಕುಬೇರನು ಅವನನ್ನು ನೋಡಿ ಕೋಪದಿಂದ 
ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ತುಟಿಗಳನ್ನು ನಡುಗಿಸುತ್ತಾ ಇಂತೆಂದನು. 
ಧನದಃ - ಆಃ ಪಾಪ ದುಷ್ಠದುರ್ವ್ಯತ್ತ ಕೃತವಾನ್‌ ದೇವಹೇಳನಮ್‌ । ಅಷ್ಟಾದಶ- 
ಕುಷ್ಠಚಿತ್ಕೋ ವಿಯುಕ್ತಃ ಕಾಂತಯಾ ತಯಾ । ಅಸ್ಮಾತ್‌ ಸ್ಥಾನಾದಪದ್ಧನ್ನೋ ಗಚ್ಚನ್ವ 
ಪ್ರಮಥಾಧಮ ॥15॥ ಕುಬೇರನು ಹೇಳಿದನು - ಎಲೆಲವೋ ಪಾಪಿಯೇ! ಕೆಟ್ಟ 


ಆಷಾಢಮಾಸ ಕೃಷ್ಣಪಕ್ಷ 121 


ನಡತೆಯವನೇ! ದೇವರಿಗೆ ತಿರಸ್ಕಾರ ಮಾಡಿದೆ. ಆದುದರಿಂದ ಹದಿನೆಂಟು 
ಬಗೆಯ ಕುಷ್ಠರೋಗಗಳನ್ನು ಹೊಂದಿ ಹೆಂಡತಿಯಿಂದ ಈ ಅಲಕೆಯಲ್ಲಿ ಇರದೇ 
ನಾಶವಾಗಿ ಹೋಗು. ಕೃಷ್ಣಃ - ಇತ್ಯುಕ್ತೋ ವಚನೇ ತಸ್ಯ ತಸ್ಮಾತ್‌ ಸ್ಥಾನಾತ್‌ ಪಪಾತ 
ಸಃ | ಮಹಾದುಃಖಾಭಿಭೂತಶ್ಚ ಕುಷ್ಟೈಃ ಪೀಡಿತವಿಗ್ರಹಃ ॥॥16॥ ಕುಬೇರನು 
ಹೀಗೆನ್ನಲು ಕುಷ್ಠಗಳಿಂದ ಕೂಡಿ ಬಹು ದುಃಖಪಡುತ್ತಾ ಆ ಜಾಗದಿಂದ ಬಿಟ್ಟು 
ಹೋದನು. ನ ಸುಖಂ ದಿವಸೇ ತಸ್ಯ ನ ನಿದ್ರಾಂ ಲಭತೇ ನಿಶಿ । ಛಾಯಾಯಾಂ 
ಪೀಡಿತತನುರ್ನಿದಾಘೇತ್ಯಂತಪೀಡಿತಃ ॥17॥। ಹಗಲಿನಲ್ಲಿ ಅವನಿಗೆ ಸುಖವಿಲ್ಲ. 
ರಾತ್ರೆಯಲ್ಲಿ ನಿದ್ದೆಯಿಲ್ಲ. ನೆರಳಿನಲ್ಲಿದ್ದರೆ ಛಳಿ ಹೆಚ್ಚು. ಬಿಸಿಲಿನಲ್ಲಿದ್ದರೆ ಸೆಕೆ 
ಹೆಚ್ಚು. ಈ ರೀತಿಯಾಗಿ ತೊಂದರೆ ಪಡುತ್ತಿದ್ದನು. ಶಿವಪೂಜಾಪ್ರಭಾವೇಣ 
ಸ್ಮ ತಿಸ್ತಸ್ಯ ನ ಲುಪ್ಯತೇ । ಪಾತಕೇನಾಭಿಭೂತೋತಪಿ ಪೂರ್ವಕರ್ಮ ಸ್ಮರತ್ಕಸೌ 
181 ಶಿವಪೂಜೆಯ ಮಹಿಮೆಯಿಂದ ಹಿಂದಿನ ಜ್ಞಾನವು ಅವನಿಗೆ ನಾಶ- 
ವಾಗಿರಲಿಲ್ಲ. ಪಾಪಿಯಾದರೂ ಪೂರ್ವಕಥೆಯೆಲ್ಲವನ್ನೂ ಜ್ಞಾಪಿಸಿಕೊಳ್ಳುತ್ತಿದ್ದನು. 
ಭ್ರಮಮಾಣಸ್ತತೋ ಗಚ್ಚನ್‌ ಹೇಮಾದ್ರಿಂ ಪರ್ವತೋತ್ತಮಮ್‌ । ತತ್ರಾಪಶ್ಯನ್‌ 
ಮುನಿವರಂ ಮಾರ್ಕಂಡೇಯಂ ತಪೋನಿಧಿಮ್‌ ॥19॥ ಹೀಗೆಯೇ ತೊಂದರೆ 
ಪಡುತ್ತ ಸುತುತ್ತ ಸುತುತ್ತ ಹಿಮವತ್ಸರ್ವತಕ್ಕೆ ಹೋದನು. ಅಲ್ಲಿ ತಪೋನಿಧಿ 
ಯಾದ ಮಾರ್ಕಂಡೇಯನನ್ನು ನೋಡಿದನು. ಯಸ್ಯಾಯುರ್ವಿದ್ಯತೇ ರಾಜನ್‌ 
ಬ್ರಹ್ಮಣೋ ವಯಸಾ ಸಮಮ್‌ ॥।ಯ ವವಂದೇ ಚರಣ್‌ ತಸ್ಯ ದೂರತಃ 
ಪಾಪಕರ್ಮಕೃತ್‌ ॥120॥ ಆ ಮಾರ್ಕಂಡೇಯನಿಗೆ ಬ್ರಹನಿಗಿರುವಷ್ಟು ಆಯುಸ್ಸು 
ಇರುವುದು. ಅವನ ಬಳಿಗೆ ಹೋಗಿ ಈ ಪಾಪಿಯು ದೂರದಿಂದಲೇ 
ನಮಸ್ಕರಿಸಿದನು. ಮಾರ್ಕಂಡೇಯೋ ಮುನಿವರೋ ದೃಷ್ಟ್ವಾತಂ ಕಂಪಿತಂ ತಥಾ | 
ಪರೋಪಕರಣಾರ್ಥಾಯ ಸಮಾಹೂಯೇದಮಬ್ರವೀತ್‌ ॥2111 ಮಾರ್ಕಂ- 
ಡೇಯನು ಅವನು ಆ ರೀತಿಯಾಗಿ ತೊಂದರೆ ಪಡುತ್ತಿರುವುದನ್ನು ನೋಡಿದನು. 
ಆಗ ಪರೋಪಕಾರಬುದ್ದಿಯಿಂದ ಅವನನ್ನು ಕರೆದು ಇಂತೆಂದನು. ಮಾರ್ಕಂ- 
ಡೇಯಃ - ಕಸ್ಕಾತ್‌ ಕುಷ್ಠಾಭಿಭೂತಸ್ತೃಂ ಕುತೋ ನಿಂದ್ಯತರೋ ಹ್ಯಸಿ 112211 
ಮಾರ್ಕಂಡೇಯನು ಹೇಳಿದನು - ಅಯ್ಯಾ! ನಿನಗೇಕೆ ಈ ಕುಷ್ಠವು ಬಂದಿತು? 
ಈ ರೀತಿ ನಿಂದ್ಯನಾಗಲು ಕಾರಣವೇನು? ಕೃಷ್ಣಃ - ಇತ್ಯುಕ್ತಃ ಸ ಪ್ರತ್ಯುವಾಚ 


122 ಜ್ಯೇಷ್ಠಮಾಸ - ಆಷಾಢಮಾಸ 


ಮಾರ್ಕಂಡೇಯಂ ಮಹಾಮುನಿಮ್‌ ॥1231 ಶ್ರೀಕೃಷ್ಣನು ಹೇಳಿದನು - 
ಮಾರ್ಕಂಡೇಯನು ಇಂತೆಂದು ಹೇಳಲು ಹೇಮಮಾಲಿಯು ಇಂತೆಂದನು. ಯಕ್ಷ 
- ರಾಜರಾಜಸ್ಕಾನುಚರೋ ಹೇಮಮಾಲೀತಿ ನಾಮತಃ | ಮಾನಸಾತ್‌ ಪದ್ಧ- 
ನಿಚಯಮಾನೀಯ ಪ್ರತ್ಯಹಂ ಮುನೇ ॥1241| ಶಿವಪೂಜನವೇಳಾಯಂ ಕುಬೇರಾಯ 
ಸಮರ್ಪಯೇ । ಏಕಸ್ಮಿನ್‌ ದಿವಸೇ ಚೈವ ಕಾಲಶ್ಚಾವಿದಿತೋ ಮಯಾ 11251 
ಪತ್ನೀಸೌಖ್ಯಪ್ರಸಕ್ತೇನ ಶೋಕವ್ಯಾಕುಲಚೇತಸಾ | ತತಃ ಕ್ರುದ್ದೇನ ಶಪ್ಪೋಶಸ್ಥಿ 
ರಾಜರಾಜೇನ ವೈ ಮುನೇ ॥26॥ ಕುಷ್ಠಾಭಿಭೂತಃ ಸಂಜಾತೋ ವಿಯುಕ್ತಃ 
ಕಾಂತಯಾ ತಯಾ । ಅಧುನಾ ತವ ಸಾನ್ನಿಧ್ಯೇ ಪ್ರಾಪ್ತೋಸ್ಥಿ ಶುಭಕರ್ಮಣಾ 112711 
ಎಲ್ಫೆ ಖುಷಿಯೇ! ನಾನು ಕುಬೇರನ ಆಳು. ನನ್ನ ಹೆಸರು ಹೇಮಮಾಲಿ. ನಾನು 
ದಿನವೂ ಮಾನಸಸರೋವರದಿಂದ ಕಮಲಗಳನ್ನು ತಂದು ಕುಬೇರನಿಗೆ ಪೂಜೆಯ 
ವೇಳೆಗೆ ಕೊಡುತ್ತಿದ್ದೆನು. ಒಂದು ದಿನ ಹೆಂಡತಿಯೊಡನೆ ರಮಿಸುತ್ತ ಅದರ 
ಎಷಯದಲ್ಲಿಯೇ ಆಸಕ್ತನಾದುದರಿಂದ ಹೊತ್ತೇ ಗೊತ್ತಾಗಲಿಲ್ಲ. ಆಗ ಕುಬೇರನು 
ಕೋಪಗೊಂಡು ಶಪಿಸಿದನು. ಆ ಶಾಪದಿಂದ ಕುಷ್ಠರೋಗವುಂಟಾಗಿ ತೊಂದರೆ 
ಪಡುತ್ತ ಹೆಂಡತಿಯಿಂದಲೂ ಅಗಲಿರುವೆನು. ಯಾವುದೋ ಪುಣ್ಯವಶದಿಂದ 
ಈಗ ನಿನ್ನ ಬಳಿಗೆ ಬಂದಿದ್ದೇನೆ. ಸತಾಂ ಸ್ವಭಾವತಶ್ಚಿತ್ತಂ ಪರೋಪಕರಣೇ ಕ್ಹಮಮ್‌ । 
ಇತಿ ಜ್ಞಾತ್ವಾ ಮುನಿಶ್ರೇಷ್ಠ ಮಾಂ ಪ್ರಶಾಧಿ ಕೃತಾಗಸಮ್‌ 11281 ಸತ್ಪುರುಷರ 
ಮನಸ್ಸು ಯಾವಾಗಲೂ ಪರೋಪಕಾರದಲ್ಲಿ ತೊಡಗಿರುವುದು. ಆದುದರಿಂದ 
ಸತ್ತುರುಷರಾದ ತಾವು ಪಾಪಿಯಾದ ನಾನು ಏನು ಮಾಡಿದರೆ ಸೌಖ್ಯವಾಗುತ್ತದೆ 
ಎಂಬುದನ್ನು ಅಪ್ಪಣೆ ಮಾಡಬೇಕು. ಮಾರ್ಕಂಡೇಯಃ- ತ್ವಯಾ ಸತ್ಯಮಿಹಪ್ರೋಕ್ತಂ 
ನಾಸತ್ಯಂ ಭಾಷಿತಂ ಯಶಃ । ಅತೋ ವ್ರತೋಪದೇಶಂ ತೇ ಕಥಯಾಮಿ 
ಶುಭಪ್ರದಮ್‌ ॥29॥ ಮಾರ್ಕಂಡೇಯನು ಹೇಳಿದನು - ಎಲೈ ಹೇಮಮಾಲಿಯೇ! 
ನೀನು ಸತ್ಯವನ್ನೇ ನುಡಿದೆ. ಸುಳ್ಳನ್ನಾಡಲಿಲ್ಲ. ಆದುದರಿಂದ ನಿನಗೆ ಒಳ್ಳೆಯ 
ವ್ರತವನ್ನು ಉಪದೇಶಿಸುತ್ತೇನೆ. ಆಷಾಢೇ ಕೃಷ್ಣಪಕ್ಬೇ ತು ಯೋಗಿನೀವ್ರತಮಾಚರ । 
ಅಸ್ಯ ವ್ರತಸ್ಯ ಪುಣ್ಯೇನ ಕುಷ್ಕಂ ಯಾಸ್ಯತಿ ವೈ ಧ್ರುವಮ್‌ ॥30॥ ಆಷಾಢಕೃಷ್ಣ 
ಪಕ್ಷದಲ್ಲಿ ಯೋಗಿನೀ ವ್ರತವನ್ನು ಮಾಡು. ಈ ವ್ರತದ ಪುಣ್ಯದಿಂದ ನಿನ್ನ ಕುಷ್ಠ 
ರೋಗವು ಹೋಗುತ್ತದೆ. ನಿಶ್ಚಯವು. ಶ್ರೀಕೃಷ್ಣ; - ಇತಿ ವಾಕ್ಯಮೃಷೇಃ ಶ್ರುತ್ವಾ 


ಲ 


ಆಷಾಢಮಾಸ ಕೃಷ್ಣಪಕ್ಷ 123 


ದಂಡವತ್‌ ಪತತೋ ಭುವಿ । ಉತ್ಸಾಪಿತಃ ಸ ಮುನಿನಾ ಬಭೂವಾತೀವ ಹರ್ಷಿತಃ 
113111 ಶ್ರೀಕೃಷ್ಣನು ಹೇಳಿದನು - ಯಷಿಯ ಈ ಮಾತನ್ನು ಕೇಳಿ ಆತನಿಗೆ ಉದ್ದಕ್ಕೆ 
ಮಲಗಿ ನಮಸ್ಕರಿಸಿದನು. ಆ ಯಷಿಯು ಏಳೆಂದು ಎಬ್ಬಿಸಿದನು. ಇದರಿಂದ 
ಹೇಮಮಾಲಿಗೆ ಬಹು ಸಂತೋಷವಾಯಿತು. ಮಾರ್ಕಂಡೇಯೋಪದೇಶೇನ ವ್ರತಂ 
ತೇನ ಕೃತಂ ಯಥಾ । ಅಷ್ಟಾದಶೈವ ಕುಷ್ಠಾನಿ ಗತಾನಿ ತಸ್ಯ ಸರ್ವಶಃ 113211 
ಮಾರ್ಕಂಡೇಯನ ಉಪದೇಶದಂತೆ ಅವನು ಆ ವ್ರತವನ್ನು ಮಾಡಿದನು. 
ಅದರಿಂದ ಹದಿನೆಂಟು ಬಗೆಯ ಕುಷ್ಠರೋಗಗಳೂ ನಾಶವಾದವು. 
ಮುನೇರ್ವಚನತಃ ಸಮ್ಯಗ್‌ ವ್ರತೇ ಚೀರ್ಣೇ5ಭವತ್‌ ಸುಖೀ । ಈದೃಗ್ವಿಧಂ ನೃಪ 
ಶ್ರೇಷ್ಠಂ ಕಥಿತಂ ಯೋಗಿನೀ ವ್ರತಮ್‌ 11331 ಮುನಿಯ ಮಾತಿನಂತೆ ಈ ಯೋಗಿನೀ 
ವ್ರತವನ್ನು ಮಾಡಲು ರೋಗವೆಲ್ಲವೂ ಹೋಗಿ ಸುಖಿಯಾದನು. ಎಲೈ 
ದೊರೆಯೇ! ಈ ಯೋಗಿನೀ ವ್ರತವು ಈ ರೀತಿಯಾದ ಮಹಿಮೆಯುಳ್ಳದ್ದು. 
ಅಷ್ಟಾಶೀತಿಸಹಸ್ರಾಣಿ ದ್ವಿಜಾನ್‌ ಭೋಜಯತೇ ತು ಯಃ । ತತ್ತಮಂ ಫಲಮಾಪ್ಲೋತಿ 
ಯೋಗಿನೀವ್ರತಕೃನ್ನರಃ ॥13411 ಈ ಯೋಗಿನೀವ್ರತವನ್ನು ಮಾಡಿದವನು ಎಂಭ- 
ತ್ತೆಂಟುಸಾವಿರ ಬ್ರಾಹ್ಮಣರನ್ನು ಭೋಜನ ಮಾಡಿಸಿದ ಫಲವನ್ನು ಹೊಂದುತ್ತಾನೆ. 
ಮಹಾಪಾಪಪ್ರಶಮನೀ ಮಹಾಪುಣ್ಯಫಲಪ್ರದಾ 1 ಪಠನಾಚ್ಛವಣಾನ್ಫರ್ತ್ಯಃ 
ಸರ್ವಪಾಪೈಃ ಪ್ರಮುಚ್ಯತೇ ॥135॥ ಈ ಯೋಗಿನೀ ವ್ರತವು ಮಹಾಪಾಪಗಳನ್ನು 
ನಾಶಮಾಡುತ್ತದೆ. ಪುಣ್ಯವನ್ನು ಕೊಡುತ್ತದೆ. ಇದನ್ನು ಕೇಳಿದವರೂ ಓದಿದವರೂ 
ಎಲ್ಲಾ ಪಾಪಗಳಿಂದಲೂ ಮುಕ್ತರಾಗುತ್ತಾರೆ. ಇತಿ ಶ್ರೀಮಹಾಪುರಾಣೇ ಪಾದ್ವೇ 
ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ ಕೃಷ್ಣಯುಧಿಷ್ಠಿರಸಂವಾದೇ 
ಆಷಾಢಕೃಷ್ಣಯೋಗಿನ್ಯೇಕಾದಶೀ ಮಾಹಾತ್ಮ್ಯಂ ನಾಮ ಚತುಃಪಂಚಾಶತ್ತಮೋ5 ಧ್ಯಾಯಃ 
ಸಮಾಪ್ರಃ ॥೫೪॥ (ಇಂತು ಶ್ರೀಪದ್ಮಮಹಾಪುರಾಣದ ಉತ್ತರಖಂಡದ ಉಮಾಪತಿನಾರದರ 
ಸಂವಾದಾಂತರ್ಗತವಾದ ಕೃಷ್ಣಯುಧಿಷ್ಠಿರಸಂವಾದದಲ್ಲಿ ಆಷಾಢಕೃಷ್ಣಯೋಗಿನ್ಯೇಕಾದಶೀ 
ಮಹಿಮೆ ಎಂಬ ಐವತ್ತನಾಲ್ಕನೆಯ ಅಧ್ಯಾಯವು ಮುಗಿಯಿತು. 


ಶ್ರೀ ವಿದ್ಯಾನಿಧಿತೀರ್ಥರು (ವ್ಯಾಸರಾಜ ಮಠ) ಆಷಾಢ ಬಹುಳ ಏಕಾದಶಿ 
(ಕ್ರಿ.ಶ. 1824) - ವಿದ್ಯಾಗಭಸ್ತಿವಿದ್ದಸ್ವಾನ ವಿದ್ಯಾತಿಮಿರ ಸಂತತಿಃ | ವಿದ್ಯಾನಿಧಿ 
ಗುರುರ್ಭೂಯಾದಸ್ಥದಿಷ್ಟಾರ್ಥಸಿದ್ದಯೇ ॥ ಇವರ ಪೂರ್ವಾಶ್ರಮದ ನಾಮ 


124 ಜ್ಯೇಷ್ಠಮಾಸ - ಆಷಾಢಮಾಸ 


ಶ್ರೀರಂಗಪ್ಪಾಚಾರ್ಯರೆಂದು. ಇವರು ನಪಚಾರ್ಯರ ಅಣ್ಣಂದಿರು. ಅಂದರೆ ಶ್ರೀ 
ವಿದ್ಯಾಕಾಂತತೀರ್ಥರು ಪೂರ್ವಾಶ್ರಮದ ಅಣ್ಣಂದಿರು. ವೃದ್ಧಾಪ್ಯದಲ್ಲಿ ಕೇವಲ 
ಸಾಧನೆಯ ಉದ್ದೇಶದಿಂದ ಸನ್ಯಾಸಾಶ್ರಮ ಸ್ವೀಕರಿಸಿ ವಿದ್ಯಾನಿಧಿತೀರ್ಥರೆಂಬ ಅಭಿ- 
ಧಾನದಿಂದ ಪೀಠವನ್ನಲಂಕರಿಸಿ ಕೇವಲ 48 ದಿನಗಳು ಮಾತ್ರ ಜೀವಂತರಾಗಿದ್ದರು. 
ಆಶ್ರಮವಾದ ಕೂಡಲೇ ಚಾತುರ್ಮಾಸ್ಯ ಸಂಕಲ್ಪ ಕೈಗೊಂಡು ಚಾತುರ್ಮಾಸ್ಯದ 
ಅವಧಿಯಲ್ಲಿಯೇ 1824ರ ಆಷಾಢ ಬಹುಳ ಏಕಾದಶಿಯಂದು ಸೋಸಲೆಯಲ್ಲಿ 
ಬೃಂದಾವನಸ್ಥರಾದರು. 


ಆಷಾಢ ॥ ಬಹುಳ ॥ ಅಮಾವಾಸ್ಯೆ 


ಶ್ರೀವಿಶ್ಪಪ್ರಿಯತೀರ್ಥರು (ಸೋದೆ ಮಠ) ಇವರು ಸೋದೆ ಮಠದ ಪರಂ- 
ಪರೆಯಲ್ಲಿ 32ನೇ ಯತಿಗಳು. ತಪೋನಿಧಿಗಳು, ವೈರಾಗ್ಯನಿಧಿಗಳು, ಶಾಸ್ತ್ರ- 
ಕೋವಿದರು. ವರ ಸುಧಾನುವಾದವನ್ನು ಅನುಭವುಸುತ್ತಿದ್ದ ಆಗಿನ ವಿದ್ವಾಂಸರು 
ಮೂಗಿನ ಮೇಲೆ ಬೆರಳಿಡುತ್ತಿದ್ದರಂತೆ.ಯಾವ ಪುಸ್ತಕದ ಸಹಾಯವೂ ಇಲ್ಲದೆಯೇ 
ಸರ್ವಮೂಲ, ಸುಧಾದಿ ಅನುವಾದ ಮಾಡುತ್ತಿದ್ದ ಇವರ ಶಾಸ್ತ್ರ ಪ್ರೌಢಿಮೆ ಹೇಳ 
ತೀರದು.ಪರ್ಯಾಯ ಸಭೆಯೇ ಇರಲಿ, ಸುಧಾ ಮಂಗಳವಿರಲಿ, ರಾಜಮಹಾ- 
ರಾಜರುಗಳ ಸಮಾಗಮವಿರಲಿ, ಸಂಚಾರವಿರಲಿ, ಇವರು ಸದಾ ಕೌಪೀನಧಾರಿ 
ಗಳಾಗಿರುತ್ತಿದ್ದರು. ಇವರು ಎಷ್ಟೋ ವರ್ಷಗಳ ಕಾಲ ಗ್ರಾಸಮುಷ್ಟಿ ಭತ್ತದರಳನ್ನು 
ಮಾತ್ರ ಸೇವಿಸುತ್ತಿದ್ದರು. ವೈರಾಗ್ಯದಲ್ಲಿ ಇವರಿಗೆ ಇವರೇ ಸಾಟಿಯಷ್ಟೇ! 


ಶ್ರೀವಾದಿರಾಜರ ಪ್ರಶಿಷ್ಯರ ಶಿಷ್ಯರಾದ ಶ್ರೀವೇದನಿಧಿಗಳ ಕಾಲದಲ್ಲಿ, ಏಡಮೂಕ 
ಬ್ರಾಹ್ಮಣ ನೊಬ್ಬನಿದ್ದನು. (ಹುಟ್ಟು ಕಿವುಡ, ಮೂಕ)ಶ್ರೀವಾದಿರಾಜರು ಸ್ವಪ್ನದಲ್ಲಿ ಆ 
ಬ್ರಾಹ್ಮಣನಿಗೆ ಉಪದೇಶಿಸುತ್ತಿದ್ದ ಆಖ್ಯಾನವನ್ನು,ಆತ ಮಾರನೆಯ ದಿನ ವೇದನಿಧಿ 
ಗಳಿಗೆ ಒಪಿಸುತ್ತಿದ್ದನು.ಶ್ರೀವೇದನಿಧಿಗಳು ಅದನ್ನು ತಮ್ಮ ಶಿಷ್ಕರಿಂದ ಬರೆದಿಡಿ- 
ಸುತ್ತಿದ್ದರು. ಆ ಏಡಮೂಕಬ್ರಾಹ್ಮಣನೇ ಶ್ರೀವಿಶ್ವಪ್ರಿಯತೀರ್ಥರು. ಇವರು ಸ್ಟಾಪ್ನ- 
ವೃಂದಾವನಾಖ್ಯಾನೋಕ್ತರು. ಇವರು ಶ್ರೀವಾದಿರಾಜರ ವೃಂದಾವನದ ಬಳಿಯಲ್ಲೇ 
ಕುಳಿತು ಶಾಸ್ತ್ರಾಧ್ಯಯನ ಮಾಡುವಾಗ, ಏನಾದರೂ ಸಂಶಯಗಳು ಬಂದರೆ, 
ರಾಜರು ವೃಂದಾವನದಿಂದಲೇ ಪರಿಹಾರ ಸೂಚಿಸುತ್ತಿದ್ದರು. ಸಂಚಾರಕ್ಕೆ ಹೊರಡುವ 


ಆಷಾಢಮಾಸ ಕೃಷ್ಣಪಕ್ಷ 125 


ಮುನ್ನ ವೃಂದಾನಕ್ಕೆ ನಮಸ್ಕರಿಸಲು, ರಾಜರು ಇವರ ಶಿರದ ಮೇಲೆ ಮಂತ್ರಾಕ್ಸತೆಯನ್ನು 
ಅನುಗ್ರಹಿಸುತ್ತಿದ್ದರಂತೆ.  ಸ್ವಾಪ್ಪ ವೃಂದಾವನಾಖ್ಯಾನ ಉಪ- ದೇಶಿಸಲ್ಪಟ್ಟದ್ದೂ 
ಇವರಿಗೇ. ಇವರು ತಮ್ಮ ಶಿಷ್ಯರಿಂದ ಅದಕ್ಕೆ ಪ್ರಬೋಧಿನಿಯನ್ನೂ ಬರೆಯಿಸಿದ್ದಾರೆ. 
ಈ ಎಲ್ಲಾ ಕಾರಣಗಳಿಂದ ಇವರಿಗೆ ಶ್ರೀವೃಂದಾವನಾಚಾರ್ಯ ರೆಂದೇ ಹೆಸರು. 
ಕೇಷಾಂಚಿತ್‌ ಭಕ್ತಿರೀಶೇ ಪ್ರಭವತಿ ನಹಿ ತೇ ಶಾಸ್ತ್ರಜಜ್ಞಾನಪೂರ್ಣಾಃ ಕೇಪಿ ಸ್ಕು- 
ರ್ಮೂಲಟೀಕಾಪ್ರವಚನನಿಪುಣಾಸ್ತೇಪಿ ನಾಚಾರಶೀಲಾಃ | ಯದ್ಯೇವ ನೋಪ- 
ವಾಸಾದ್ಯತಿಶಯಿತ ಮಹಾಕ್ಲೇಶಭಾಜಃ ತಮೇತೈ: ಸರ್ವೈಃ ಪೂರ್ಣಂ ಗುಣೌಫೈ- 
ರ್ಗುರುವರಮಮಲಂ ನೌಮಿ ವಿಶ್ವಸ್ರಿಯಾರ್ಯಂ॥ 


ವೃಂದಾವನಾಚಾರ್ಯರಿಗೆ ಅನೇಕ ಶಿಷ್ಯರಿದ್ದರು. ಸನ್ಯಾಸಿ ಶಿಷ್ಯರು. 1. ಭೀಮನ- 
ಕಟ್ಟೆ ಮಠದ ಶ್ರೀರಘುಪ್ರವೀರತೀರ್ಥರು. (ಇವರಿಂದಲೇ ಶ್ರೀವೃಂದಾವನಾ- 
ಖ್ಯಾನಪ್ರಾಮಾಣ್ಯಬೋಧಿನೀ ಬರೆಯಿಸಿದ್ದು.) 2. ಶ್ರೀವರಾಹತೀರ್ಥರು. (ಇವರ 
ವೃಂದಾವನ ಸೋದೆಯಲ್ಲಿದೆ.) 3. ಶ್ರೀವಿಶ್ವಾಧೀಶತೀರ್ಥರು. (ಉತ್ತರಾಧಿಕಾರಿ- 
ಗಳು.) 4. ಶ್ರೀಸಂಕರ್ಷಣಒಡೆಯರು ತಮ್ಮ ಪೂರ್ವಾಶ್ರಮದಲ್ಲಿ ಇವರಲ್ಲಿಯೇ 
ಸರ್ವಮೂಲ ಗ್ರಂಥಗಳ ಅಧ್ಯಯನ ನಡೆಸಿದ್ದು. 5. ಶ್ರೀಮಧ್ವನಾಥತೀರ್ಥರು. 
(ಬಿಡಿಯತಿಗಳು. ನ್ಯಾಯಾಮೃತಕಲಾಧರ ಮುಂತಾದ ಗ್ರಂಥಕರ್ತೃಗಳು.) ಇವರ 
ವೃಂದಾವನ ಶ್ರೀರಂಗಂನಲ್ಲಿ ಇದೆ. 


ಆಗಿನ ಕೊಚ್ಚಿಯ ರಾಜ ವೃಂದಾವನಾಚಾರ್ಯರಲ್ಲಿ ಮಧ್ವಾಗಮವನ್ನು 
ಅಧ್ಯಯನ ಮಾಡಿ ಸದ್ಗತಿಯನ್ನು ಹೊಂದಿದ ಎಂಬುದು ಇವರ ಜೀವನ ಚರಿತ್ರೆ- 
ಯಿಂದ ತಿಳಿದು ಬರುತ್ತದೆ. ಸೇತುಮಾಧವಸೂರಿ, ಕೊಚ್ಚೇ ರಂಗಪ್ಪಾಚಾರ್ಯರು, 
ಜಂಬುಖಂಡೀ ವಾದಿರಾಜಾಚಾರ್ಯರು, ಅತ್ತೂರು ವೆಂಕಟರಮಣಾಚಾರ್ಯರು, 
ಮುಂತಾದವರು ಇವರ ಶಿಷ್ಯ ಪ್ರಮುಖರು. 62 ವರ್ಷಗಳ ದೀರ್ಫಕಾಲ ಪೀಠಾಧಿ 
ಪತಿಗಳಾಗಿದ್ದು, ನಾಲ್ಕು ಬಾರಿ ಪರ್ಯಾಯವನ್ನು ಪೂರೈಸಿ, 1865 ನೇ ಇಸವಿಯ 
ಆಷಾಢ ಅಮಾವಾಸ್ಯೆಯ ಪರ್ವದಿನದಂದು ಇವರು ಹರಿಪದವನ್ನೈದಿದರು. ಇವರ 
ವೃಂದಾವನ ಉಡುಪಿಯಲ್ಲಿ, ಶ್ರೀವಾದಿರಾಜರ ಗುರುಗಳಾದ ಶ್ರೀವಾಗೀಶತೀರ್ಥರ 
ವೃಂದಾವನದ ಪಕ್ಕದಲ್ಲಿದೆ. ॥ ೫ ೫% *॥ | 


126 ಜ್ಯೇಷ್ಠಮಾಸ - ಆಷಾಢಮಾಸ 


ಇಲ್ಲಿಗೆ ಆಷಾಢಮಾಸದ ವಿಧಾನವು ಸಮಾಪ್ತವಾಯಿತು ॥ ಶ್ರೀಮದ್ದೇಶಾರ್ಪಣಮಸ್ತು॥ 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಹಪವಿವರ್ಜಿತಃ। 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


ಅಸ್ಮದ್ಗುರ್ವಂತರ್ಗತಶ್ರೀಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ- 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 


ಶ್ರೀಕೃಷ್ಣಾರ್ಪಣಮಸ್ತು. 
ಇ ಬು ಟು ಟು ಜು ಜು ಬು 
2 ಬು ಬ ಟು ಬು 


| ಮಮ ಸ್ವಾಮೀ ಷರಿರ್ನಿತ್ಯಂ ಸರ್ವಸ್ಯ ಪಠಿರೇವ ಜ 


ಗಾ 


pa 


ಎ 


$ 
ಕ್ವ 
ರಷ್ಟ 
ಳ್‌ 


WS ೨. 

ಡ್ಯ ಇತ್ನ್ನ 
p ಕಾ 

ಬಟ (ಇ. 


ಡಿ ೫ KR 
ರ್‌ 
ಆ ಜಟೆ 


¢ 
"ಕೆ 


ಜಗದ್ಗುರು ಶ್ರೀಮಧ್ವಾಚಾಯಂಸದ್ಧಾಂಡ ಪ್ರತಿಷ್ಠಾನ 
ಗಿರಿನಗರ, ಬೆಂಗಳೂರು - 560 085 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋಕ್ತಮಾರ್ಗದ 


ಅತಂಯ ತೃತಿೀೀಂ 
ಆ 


ವೈಶಾಖ || ಶುದ್ಧ || ತೃತೀಯಾ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ಅಕಯತತೀಯಾ 
ಆ ಲ 
ಪರಶುರಾಮಜಯಂತೀ 


ವೈಶಾಖ 11 ಶುದ 11 ತತೀಯಾ 
ಛ ಲ 


ವಿದ್ದಾನ್‌ ॥ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ | 


"ಅಕ್ಷಯತೃತೀಯಾ' ಶಾಲಿವಾಹನಶಕೆ ೧೯೪೩ ಶಾರ್ವರಿ॥ ಶ್ರಾವಣ॥ ಶುದ್ಧ 
ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪರಮಪೂಜ್ಯ॥ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯ- 


ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು 

© : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 

ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ : ಸುಬಣ್ಣ ಕೆಂಪದಾಳಿಹಳಿ,, 
ಉ ಬಣ ೪ 


ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


-2- 


ಭ | | | (| 
ದಿ॥ ಹೆಚ್‌.ಪಿ. ನಾರಾಯಣರಾವ, ದಿ! ಹೆಚ್‌.ಪಿ. ಪದ್ಮಾವತಮ್ಮ, ಹಿಂದೂಪುರ 


ಸಾಧಕರಾದ ಶ್ರೀ ಹೆಚ್‌. ಎನ್‌. ಶ್ರೀನಿವಾಸಮೂರ್ತಿ, ಹಿಂದೂಪುರ ಇವರು 
ತಮ್ಮತಂದೆ-ತಾಯಿಯ ಸ್ಮರಣಾರ್ಥವಾಗಿ ಕೃತಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ಅಕ್ಬಯತೃತೀಯಾ ಮಾಡಲೇಬೇಕಾದ ಕರ್ತವ್ಯಗಳು 


ಅರುಣೋದಯಕಾಲದಲ್ಲಿ ತೀರ್ಥಸ್ನಾನ, ನೂರೆಂಟು ಗಾಯತ್ರೀ- 
ಮಂತ್ರಜಪ, ಸಾವಿರ ಶ್ರೀಕರಮಂತ್ರಜಪ, ಗಂಧಾಲಂಕಾರ, ಪೂರ್ಣೋದಕ- 
ಕುಂಭದಾನ, ಪಿತೃತರ್ಪಣ, ಈ ಕೃತಿಯಲ್ಲಿ ನೀಡಿದ ಇಂದ್ರದೇವರ ಚರಿತ್ರೆಯ 
ಪಾರಾಯಣ, ಸಾಯಂಕಾಲದಲ್ಲಿ ಪರಶುರಾಮದೇವರಿಗೆ ಅರ್ಫ್ಯಪ್ರದಾನ. 

ಪ್ರದೋಷಕಾಲದಲ್ಲಿ ಪರಶುರಾಮದೇವರಿಗೆ ಈ ಮಂತ್ರದಿಂದ ಅರ್ಯ 
ನೀಡಿರಿ. 


ಜಮದಗ್ನಿಸುತೋ ವೀರಃ ಕೃತ್ರಿಯಾಂತಕರಃ ಪ್ರಭೋ | 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಪರಶುರಾಮಾಯ ಇದಮರ್ಫ್ಯಂ 
ಇದಮರ್ಫ್ಯಂ ಇದಮರ್ಫ್ಯಂ 


15. 


ವಿಷಯಾನುಕ್ರಮಣಿಕೆ 


ಆಚಾರ-ವಿಚಾರ 

ಆಕ್ಚಯತೃತೀಯಾ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 

ಸ್ತ್ರೀಯರು ಏನು ಮಾಡಬೇಕು? 

ಅಕ್ಷಯತೃತೀಯಾದಿವಸ ಮಾಡಲೇಬೇಕಾದ ಕೆಲಸಗಳು 

ಅಕ್ಷಯತೃತೀಯಾ ಹಬ್ಬದ ಮಹತ್ವ 

ಈ ಕಲ್ಪನೆಗಳಿಗೆ ಆಧಾರವಿಲ್ಲ 

ಪೂಜಾ ವಿಧಾನ 

ಇಷ್ಟು ಪೂಜಾವಿಧಾನಗಳನ್ನು ಅನುಸರಿಸಿರಿ 

ಸೃಂದಪುರಾ ಣದಲ್ಲಿ ಅಕ್ಷಯತೃತೀಯೋತವವರ್ಣನೆ 
ಗಂಧಾಲಂಕಾರದ ಬಗ್ಗೆ 


. ಪರಮಶುರಾಮಜಯಂತೀ 

. ಮಹಾವಿಷ್ಣುವೇ ಪರಶುರಾಮನಾಗಿ ಅವತರಿಸಿದನು 
. ಪರಶುರಾಮದೇವರಿಗೆ ಅರ್ಫ್ಯವನ್ನು ನೀಡಬೇಕು 

. ಗೋಪೂಜೆ 

. ಕುಬೇರನಪೂಜೆ 


ಅಕ್ಷಯತೃತೀಯಾದ ಮಹತ್ವ 
ಅಕ್ಷಯತೃತೀಯಾ ಮತ್ತು ಪರಶುರಾಮಜಯಂತಿ 
ಅಕ್ಷಯ ತೃತೀಯಾ ದಿವಸದಂದು ಆಚರಿಸಲೇ ಬೇಕಾದ ಧರ್ಮಗಳು 


. ಗಂಧಾಲಂಕಾರ 

. ದಾನ 

. ಗಂಗಾಸ್ನಾನ 

. ಅಕ್ಚಯತೃತೀಯಾದ ಮಹತ್ವ 


25 


20. 
21. 
22 
23. 
24. 
25. 
26. 


27. 
28. 
29; 
30. 
31. 
32. 
33. 
34. 
35. 
36. 
37. 
38. 
39. 
40. 
4]. 
42. 
43. 
44. 


ಅಕ್ಷಯಫಲನೀಡುವ ಅಕ್ಸಯತೃತೀಯಾ 
ಅಕ್ಷಯಾ ಎಂದು ಹೆಸರು ಬರಲು ಕಾರಣ 
ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು 
ಅಕ್ಷತೆ ಕಾಳುಗಳಿಂದ ಭಗವಂತನನ್ನು ಪೂಜಿಸಬಹುದೇ?-ಒಂದು ವಿಮರ್ಶೆ 
ಅಕ್ಷಯತೃತೀಯಾ ಒಂದೇ ಸಾಕು 
ಅಕ್ಷಯತೃತೀಯಾದಿವಸ ರಾಜಸೂಯಯಾಗದ ಫಲವು ಬರುತ್ತದೆ 
ಭವಿಷ್ಯಮಹಾಪುರಾಣ-ಚಂಡಿಕಾದೇವಿಯನ್ನು ಅಕ್ಷಯತೃತೀಯಾದಿವಸ 
ಪೂಜಿಸಬೇಕು 
ಉದಕಪೂರ್ಣಕುಂಭವನ್ನು ದಾನ ಮಾಡಬೇಕು 
ಅಕ್ಷಯತೃತೀಯಾದಿವಸ ಮಾಡಬೇಕಾದ ದಾನಗಳು 
ಹೆಂಡತಿ ತಡೆದರೂ ದಾನ ಮಾಡಿದನು 
ವೈಶ್ಯನಿಗೆ ಧರ್ಮಾರ್ಥಕಾಮಗಳ ಸಿದ್ದಿ 
ಅಕ್ಷಯತೃತೀಯಾ ದಾನ ಮಾಡಿದ್ದರ ಫಲ 
ಕೃತ್ರಿಯಜನ್ನದಲ್ಲಿಯೂ ಅಪಾರವಾಗಿ ದಾನ ಮಾಡಿದನು 
ಅಕ್ಷಯವಾದ ಫಲದ ಅನುಭವ 
ಅಕ್ಷಯತೃತೀಯಾವ್ರತ ಅನುಷ್ಠಾನ ಕ್ರಮ 
ಚಿನ್ನವನ್ನು ದಾನ ಮಾಡಿರಿ 
ಇಷ್ಟವಾದದ್ದನ್ನೆಲ್ಲ ದಾನ ಮಾಡಬೇಕು 
ಪ್ರತಿಯೊಂದಕ್ಕೂ ಅಕ್ಷಯಫಲವಿದೆ 
ಭವಿಷ್ಯೋತ್ತರಪುರಾಣದಲ್ಲಿ ಅಕ್ಷಯತೃತೀಯಾವ್ರತ 
ತುಲಾಮಕರಮೇಷಮಾಸಗಳಲ್ಲಿ ಪ್ರಾತಃ ಸ್ನಾನ ತಪ್ಪಿಸಬಾರದು 
ವೈಶಾಖಸ್ನಾನದ ಕ್ರಮ 
ಸ್ನಾನಸಂಕಲ್ಪ 
ಸ್ನಾನವು ನಿರ್ವಿಘ್ಣವಾಗಲಿ 
ಮಾಧವನೇ ಎನ್ನ ಪಾಪಗಳು ಪರಿಹಾರವಾಗಲಿ 
ಯಾವ ತೀರ್ಥವೆಂದು ತಿಳಿಯದೇ ಇದ್ದಾಗ 


-5- 


46 
48 
48 
48 
5] 
51 


51 
52 
52 
52 
53 
53 
53 
54 
54 
5೨ 
55 
55 
56 
56 
56 
57 
57 
57 
58 


45. 
46. 
47. 
48. 
49. 


50. 


51. 
52. 
53. 
54. 
55. 
56. 
57. 
58. 
59, 
60. 
61. 
62. 
63. 
64. 
65. 


66. 


ಪರಶುರಾಮಜಯಂತಿಯನ್ನು ಯಾವತ್ತು ಮಾಡಬೇಕು? 58 
ಅಕ್ಸಯತೃತೀಯಾದಿವಸ ಚಿನ್ನವನ್ನು ಕೊಂಡುಕೊಳ್ಳುವುದು ಎಷ್ಟು ಸರ? 59 


ಉದಕಕುಂಭದಾನ ಮಾಡುವಾಗ ಹೇಳಬೇಕಾದ ಮಂತ್ರ 59 
ತಂದೆತಾಯಿಯರ ಸದ್ಗತಿಗಾಗಿ ಅಧಿಕಾರಿಗಳು ಮಾಡುವ ಉದಕಕುಂಭದಾನ 60 
ಪರಶುರಾಮದೇವರಿಗೆ ಅರ್ಫ್ಯವನ್ನು ನೀಡಿರಿ 60 


ಮಂತ್ರ-ಸ್ಕೋತ್ರಗಳು 
ಸ್ಕಾಂದಪುರಾಣ ವೈಷ್ಣವಖಂಡದ ಪುರುಷೋತ್ತಮಕ್ಬೇತ್ರ 


ಮಾಹಾತ್ಮ್ಯೆಯಲ್ಲಿ ಬರುವ ಅಕ್ಷಯತೃತೀಯಾ ಉತ್ಸವ 62 
ಮಹಾಸಂಕಲ್ಪ, ಅತಿಥಿಸತ್ಕಾರ, ಅನೇಕ ಬಗೆಯ ದಾನಗಳ ಮಂತ್ರ 
ಅತಿಥಿಪೂಜೆ 73 
ಮಹಾಸಂಕಲ್ಪ 74 
ಅತಿಥಿಗಳಿಗೆ ಸ್ವಾಗತ 78 
ಮುಖ್ಯದಾನ 80 
ದಾನಸ್ವೀಕರಿಸುವವರು ಹೀಗೆ ಹೇಳಬೇಕು 81 
ದಶದಾನಗಳು 83 
ಅಕ್ಷಯತೃತೀಯಾ ಪರ್ವಕಾಲದಲ್ಲಿ ನೀಡಬಹುದಾದ ದಾನಗಳು 86 
ದಾನ ಮಾಡುವಾಗ ಹೇಳಲೇ ಬೇಕಾದ ಶ್ಲೋಕಗಳು 87 
ಗೋದಾನ ಸಂಕಲ್ಪ 99 
ದಾನ ಸ್ವೀಕರಿಸಿದವರು ಹೇಳಬೇಕಾದ ಮಂತ್ರ 100 
ಗೋದಾನಾಂಗದಕ್ಷಿಣಾ 102 
ಎಲ್ಲ ದಾನಕ್ಕೂ ಹೇಳಬಹುದಾದ ಮಂತ್ರ 103 
ದಾನ ಕೊಡಬಾರದ ವಸ್ತುಗಳು 104 
ಸುವರ್ಣದಾನದ ಮಹಿಮೆ 104 
ದಾನ ತೆಗೆದುಕೊಂಡ ಬ್ರಾಹ್ಮಣರು 

ಕೆಳಗಿನಂತೆ ಆಶೀರ್ವಾದ ಮಾಡಬೇಕು 105 


ಅಕ್ಷಯತೃತೀಯಾ ಹಬ ದ ಅಡುಗೆಗಳು 110 


ಮುನ್ನುಡಿ 


ವೈಶಾಖಮಾಸದ ಮೂವತ್ತು ತಿಥಿಗಳಲ್ಲಿ ಅಕ್ಚಯತೃತೀಯಾ ತಿಥಿಯು ಪರಮ- 
ಶ್ರೇಷ್ಠವಾಗಿದೆ ಎಂದು ವಿಷ್ಣುಧರ್ಮೋತ್ತರವು ತಿಳಿಸಿದೆ. ಯಾರು ವಾಸುದೇವನಾಮಕ- 
ನಾದ ಪರಮಾತ್ಮನನ್ನು ಮಂತ್ರಾಕ್ಚತೆಯಿಂದ ಪೂಜಿಸಿ, ವಾಸುದೇವದ್ವಾದಶಾಕ್ಷರಮಂತ್ರ- 
ದಿಂದ ಹೋಮ ಮಾಡುತ್ತಾನೋ, ಅನಂತರ ದಾನ ಮಾಡುತ್ತಾನೋ ಅವನು ವರ್ಷ 
ಪೂರ್ತಿ ಮಾಡಿದ ಎಲ್ಲಪಾಪಗಳನ್ನು ಕಳೆದುಕೊಳ್ಳುತ್ತಾನೆ. ಪರಿಶುದ್ಧನಾಗಿ ಭಗವಂತನ 
ಒಲುಮೆಗೆ ಪಾತ್ರನಾಗುತ್ತಾನೆ. 


ಅಕ್ಚಯತೃತೀಯಾ ದಿವಸ ಯಾವುದೇ ಪದಾರ್ಥವನ್ನು ದಾನ ಮಾಡಿದರೂ 
ಕೂಡ ಅದು ಅಕ್ಚಯಫಲವನ್ನು ನೀಡುತ್ತದೆಂದು ಮತ್ಸ್ಯಪುರಾಣದ ೬೫ನೆಯ 
ಅಧ್ಯಾಯದ ಪ್ರಾರಂಭದ ಏಳು ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ. ನಾರದೀಯ- 
ಪುರಾಣವೂ ಕೂಡ ಇದನ್ನೇ ಹೇಳಿದೆ. ಜಪ, ದಾನ, ಹೋಮ, ಇತರ 
ಪುಣ್ಯಕರ್ಮಗಳು ಇಂದು ಅಕ್ಚಯಫಲವನ್ನು ನೀಡುವುದರಿಂದಲೇ ಇದಕ್ಕೆ ಅಕ್ಷಯ 
ತೃತೀಯಾ ಎಂಬ ಬಿರುದು ಬಂದಿದೆ - ಎನ್ನುತ್ತವೆ ಪುರಾಣಗಳು. ಪುರಾಣದಲ್ಲಿ 
ಉಪವಾಸವಿದ್ದು ವ್ರತಾಚರಣೆ ಮಾಡಿದರೆ ವಿಶೇಷಫಲವನ್ನು ಹೇಳಲಾಗಿದೆ. ಆದರೆ 
ಏಕಾದಶಿಯ ವ್ರತವೊಂದನ್ನು ಶ್ರದ್ದೆಯಿಂದ ಆಚರಿಸಿದರೆ ಸಾಕು ಉಳಿದ ದಿನಗಳಲ್ಲಿ 
(ಕೃಷ್ಣಾಪ್ತಯಮಿಯೊಂದನ್ನು ಹೊರತು ಪಡಿಸಿ) ಉಪವಾಸ ಮಾಡದೇ ಇರುವುದರಿಂದ 
ಯಾವುದೇ ಅನರ್ಥಗಳು ಉಂಟಾಗುವುದಿಲ್ಲ. ಅಕ್ಷಯ ತೃತೀಯಾ ದಿವಸ ಕೃತ್ತಿಕಾ 
ನಕ್ಷತ್ರವಿದ್ದರೆ ಮತ್ತಷ್ಟು ಶ್ರೇಷ್ಠವಾಗುತ್ತದೆಂದು ಭವಿಷ್ಯೋತ್ತರಪುರಾಣವು ಹೇಳುತ್ತದೆ. 
ಅಕ್ಷಯತೃತೀಯಾದ ಬಗ್ಗೆ ಭವಿಷ್ಯೋತ್ತರಪುರಾಣವು ಇನ್ನೂ ಅನೇಕವಿಷಯಗಳನ್ನು 
ಸ್ಪಷ್ಟವಾಗಿ ಹೀಗೆ ನಿರೂಪಣೆ ಮಾಡಿದೆ - 


ಸು 


ಸ್ನಾನಂ ದಾನಂ ಜಪೋ ಹೋಮಃ 

ಸ್ವಾಧ್ಯಾಯಃ ಪಿತೃತರ್ಪಣಮ್‌ । 
ಯದಸ್ಯಾಂ ಕ್ರಿಯತೇ ಕಿಂಚಿತ್‌ 

ಸರ್ವಂ ಸ್ಯಾತ್‌ ತದಿಹಾಕ್ಚಯಮ್‌ ॥ 
ಆದೌ ಕೃತಯುಗಸ್ಕ್ಯೇಯಂ ಯುಗಾದಿಸ್ತೇನ ಕಥ್ಯತೇ । 

(ಭವಿಷ್ಯೋತ್ತರ ೩೦.೨,೩ ಮತ್ತು ೧೯) 
ಕೃತಯುಗವು ಇಂದೇ ಪ್ರಾರಂಭವಾಯಿತು. ಯುಗಾದಿಗಳಲ್ಲಿ ಇದೂ ಸಹ 
ಒಂದಾಗಿದೆ. ಆದ್ದರಿಂದ ಇಂದು ಮಾಡುವ ಸ್ನಾನ, ದಾನ, ಪವಿತ್ರಮಂತ್ರಗಳ ಪಠನ, 


ಹೋಮ, ವೇದಾಧ್ಯಯನ, ಪಿತೃತರ್ಪಣ ಇವುಗಳಿಂದ ಅಕ್ಬಯಫಲವು 
ಉಂಟಾಗುತ್ತದೆ. 


ಅಕ್ಷಯತೃತೀಯಾದಿವಸವೇ ಪರಶುರಾಮಜಯಂತಿಯನ್ನು ಆಚರಿಸಬೇಕು. 
ಸ್ಕಾಂದ ಪುರಾಣ ಹಾಗೂ ಭವಿಷ್ಯಪುರಾಣಗಳು ವೈಶಾಖಶುದ್ಧತೃತೀಯಾದಿವಸ 
ರೇಣುಕಾ ದೇವಿಯಲ್ಲಿ ಭಗವಂತನು ಪರಶುರಾಮರೂಪದಿಂದ ಅವತರಿಸಿದನೆಂದು 
ಹೇಳುತ್ತವೆ. - 


ವೈಶಾಖಸ್ಯ ಸಿತೇಪಕ್ಷೇ ತೃತೀಯಾಯಾಂ ಪುನರ್ವಸೌ । 

ನಿಶಾಯಾಃ ಪ್ರಥಮೇ ಯಾಮೇ ರಾಮಾಖ್ಯಃ ಸಮಯೇ ಹರಿಃ ॥ 

ಸ್ಟೋಚ್ಚಗ್ಳೈ: ಷಡ್ಫಹೈರ್ಯುಕ್ತೇ ಮಿಥುನೇ ರಾಹುಸಂಸ್ಥಿತೇ। 

ರೇಣುಕಾಯಾಸ್ತು ಯೋ ಗರ್ಭಾತ್‌ ಅವತೀರ್ಣೋ ಹರಿಃ ಸ್ವಯಮ್‌ [| 

ರಾತ್ರಿ ಮೊದಲನೇ ಯಾಮದಲ್ಲಿ ಪುನರ್ವಸು ನಕ್ಷತ್ರವಿದ್ದು ಆರುಗ್ರಹಗಳು 
ಉಚ್ಚವಾಗಿದ್ದವು. ಮಿಥುನದಲ್ಲಿರಾಹು ಉಚ್ಚನಾಗಿದ್ದನು. ಇಂತಹ ಸುಮುಹೂರ್ತ- 
ದಲ್ಲಿ ರೇಣುಕೆಯಲ್ಲಿ ಪರಶುರಾಮದೇವರು ಅವತರಿಸಿದರು. 


ಹೀಗೆ ಆಧಾರವಿರುವುದರಿಂದ ಸಾಯಂಕಾಲದಲ್ಲಿ ಪರಶುರಾಮದೇವರನ್ನು 
ಕುರಿತು ಅರ್ಫ್ಯವನ್ನು ನೀಡಬೇಕು. 


ಶ್ರೀಪೇಜಾವರ ಅಧೋಕ್ಷಜಮಠದ ಸಂಪ್ರದಾಯದಲ್ಲಿ ವಿಭೂತಿಪುರುಷರಾಗಿ 
ಮೆರೆದ ಕಣ್ವತೀರ್ಥಕ್ಟೇತ್ರ ಪ್ರಭುಗಳಾದ ಶ್ರೀವಿಜಯಧ್ವಜತೀರ್ಥರ ಆರಾಧನೆಯೂ 
ಕೂಡ ಅಕ್ಷಯತೃತೀಯಾ ದಿವಸವೇ ಆಗಿದೆ. 

ಅಂಜನಾಸೂನುಸಾನ್ನಿಧ್ಯಾತ್‌ ವಿಜಯೇನ ವಿರಾಜಿತಮ್‌ । 

ಅಜಿತಪ್ರೀತಿಜನಕಂ ಭಜೇ5ಹಂ ವಿಜಯದ್ಧಜಮ್‌ ॥ 

ಈ ಸ್ತೋತ್ರವನ್ನು ಹೇಳಿ ಶ್ರೀವಿಜಯಧ್ವಜತೀರ್ಥರನ್ನು ಪ್ರಾರ್ಥಿಸಬೇಕು. 


ಅಕ್ಷಯತೃತೀಯಾದಿವಸ ಯಾವುದೇ ಸತ್ತರ್ಮ ಮಾಡಿದರೂ ಅನಂತ- 
ಫಲವಿರುವುದರಲ್ಲಿ ಸಂದೇಹವಿಲ್ಲ. ಎಲ್ಲ ಸತ್ಯರ್ಮಗಳನ್ನು ಮಾಡಿ ಪ್ರಾತಣಾಲದಲ್ಲಿ 
ಸೂರ್ಯೋದಯದ ಮೊದಲು ಸ್ನಾನವನ್ನು ಮಾಡದೇ ಎಷ್ಟೇ ಸತ್ಕರ್ಮಗಳನ್ನು 
ಆಚರಿಸಿದರೂ ಅವು ಪರಿಪೂರ್ಣಫಲವನ್ನು ನೀಡಲು ಸಾಧ್ಯವಾಗುವುದಿಲ್ಲ. 
ಪ್ರಯತ್ನಪಟ್ಟುಸೂರ್ಯೋದಯಕ್ಕೂ ಒಂದು ಗಂಟೆ ಮೊದಲು ಸ್ನಾನವನ್ನು ಆಚರಿಸಿ 
ಸೂರ್ಯೋದಯದ ಸಂದರ್ಭದಲ್ಲಿ ಗಾಯತ್ರೀಮಂತ್ರಜಪವನ್ನು ಮಾಡುವುದ- 
ರಿಂದಲೇ ಅಕ್ಷಯತೃಶೀಯಾದ ತೊಂಭತ್ತರಷ್ಟು ಫಲವನ್ನು ಸುಲಭವಾಗಿ ಪಡೆದು- 
ಕೊಳ್ಳಬಹುದು. ಸೂರ್ಯನಾರಾಯಣನ ಆರಾಧನೆಯೇ ಇಂದಿನ ವಿಶೇಷ. ಸಾಧಕರು 
ಸಾಧನೆಯ ಈ ಮರ್ಮವನ್ನು ಮೊಟ್ಟಮೊದಲು ಅರಿತುಕೊಂಡು ಉಳಿದ 
ಸಾಧನೆಗಳಲ್ಲಿ ಮುನ್ನುಗ್ಗಬೇಕೆಂದು ಕಳಕಳಿಯ ಮನವಿ. 

ಈ ಕೃತಿಯಲ್ಲಿ ಅನೇಕ ಪುರಾಣಗಳ ಆಧಾರದಿಂದ ಅಕ್ಷಯತೃತೀಯಾ ಕುರಿತಾದ 
ಹಲವು ವಿಚಾರಗಳನ್ನು ಸಂಗ್ರಹ ಮಾಡಲಾಗಿದೆ. ಎಲ್ಲವನ್ನೂ ಓದಿ ಸಾಧಕರು ಇದರ 
ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಪ್ರಾರ್ಥಿಸುತ್ತೇನೆ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಹೆಚ್‌.ಎನ್‌. 
ಶ್ರೀನಿವಾಸಮೂರ್ತಿ ಹಿಂದೂಪುರ, ಇವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


-10- 


ಅಕಯತತೀಯಾ 
ಟೈ ಲ 


ಅಕ್ಷಯತೃತೀಯಾ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 


* ಅರಿಶಿನ-ಕುಂಕುಮ, ಮಂತ್ರಾಕ್ಷತೆ. 
೫ ಮಾವಿನಸೊಪ್ಪ. 

೫% ಪಂಚಾಮೃತ ಸಾಮಗ್ರಿಗಳು. 
೫ ಪರಿಮಳಭರಿತವಾದ ಪುಷ್ಪಗಳು. 

೫ ತುಳಸೀ, ಐದು ಬಗೆಯ ಹಣ್ಣುಗಳು. 
ಸೇ. ತೆಂಗಿನಕಾಯಿ. 

% ಎರಡು ಗೆಜ್ಜೆವಸ್ತ. 

೫% ಕಬ್ಬಿನ ಹಾಲು, 

* ದೀಪಸ್ತಂಭಗಳು. 

* ಮಂಗಳಾರತಿ ಬತ್ತಿಗಳು. 
ಸೇ ಶುಭ್ರವಾಗಿ ತೊಳೆದ ಪೂಜಾ ಸಾಮಗ್ರಿಗಳು. 
ಸ್ಕೀ 


ಈ ಪುಸ್ತಕದ ಕೊನೆಯಲ್ಲಿ ನೀಡಿದ ಅಡುಗೆಯ ಪದಾರ್ಥಗಳು. ಹಾಗೂ 
ಇದೇ ಪುಸ್ತಕದಲ್ಲಿ ನೀಡಿದ ದಾನಮಾಡಬೇಕಾದ ವಸ್ತುಗಳು. 


ಶೇ ಮುತ್ತೆ ದೆಯರಿಗೆ ಗೌರೀಬಾಗಿಣ. 


ಇರ ಬು ಬು ಬು 


ಅಕಯತತೀಯಾ 
ಬ್ರ ಲ 


ಸ್ತ್ರೀಯರು ಏನು ಮಾಡಬೇಕು) 


೫% ಮನೆಯಲ್ಲಿ ಸ್ತ್ರೀಯರಿದ್ದರೆ ಹಬ್ಬದ ಸಡಗರ ಇರಲು ಸಾಧ್ಯ. ಪ್ರತಿಯೊಂದು 

ಕರ್ತವ್ಯಗಳೂ ಹೆಚ್ಚಾಗಿ ಸ್ತೀಯರದ್ದೇ ಆಗಿರುತ್ತವೆ. ಆದ್ದರಿಂದ ಪ್ರಯತ್ನಪಟ್ಟು 

ಜ ವಿ ೦ಎ ಇ ಎ ಹ್‌] pr 

ಮನೆಯಲ್ಲಿಯೇ ಇದ್ದು ಅಕ್ಷಯತೃತೀಯಾ ಹಬ್ಬವನ್ನು ಸ್ತ್ರೀಯರು ಆಚರಣೆ 

ಮಾಡಬೇಕು. ಮನೆಯಲ್ಲಿ ಹಬ್ಬವನ್ನು ಆಚರಿಸದೇ ಮತ್ತೊಂದು ಕಡೆ ತೆರಳಿ 

ಹಬ್ಬವನ್ನು ಆಚರಿಸುವುದು ಹೆಚ್ಚು ಸೂಕ್ತವಲ್ಲ. ಮತ್ತು ಪತಿಯ ಮನಸಿಗೆ 

ವಿರುದ್ಧವಾಗಿ ಮನೆಯನ್ನು ಬಿಟ್ಟು ಮತ್ತೊಂದು ಕಡೆ ಭಜನೆ ಮೊದಲಾದವು- 

ಗಳಲ್ಲಿ ಪಾಲ್ಗೊಳ್ಳುವುದೂ ಕೂಡ ಧರ್ಮ ಎನಿಸುವುದಿಲ್ಲ. ಆದ್ದರಿಂದ ಈ 

ಕೆಳಗೆ ಹೇಳಿದ ಕ್ರಮದಲ್ಲಿ ಸ್ತ್ರೀಯರು ಅಕ್ಷಯತೃತೀಯಾ ಹಬ್ಬವನ್ನು ಆಚರಿಸಿ 
ಧನ್ಯರಾಗಬೇಕು. 


೫% ಪ್ರಾತಃಕಾಲದಲ್ಲಿ ೪.೩೦ರಿಂದ ೫.೦೦ ಗಂಟೆಯ ಒಳಗೆ ಅವಶ್ಯವಾಗಿ 
ಎದ್ದೇಳಬೇಕು. 


೫% ಹಾಸಿಗೆಯಿಂದ ಏಳುವ ಮೊದಲು ಲಕ್ಷ್ಮೀನಾರಾಯಣನನ್ನು ಸರಿಸಿ, ಹೀಗೆ 
ಸ್ತುತಿಸಬೇಕು. ''ಮೂರು ಲೋಕಸ್ವಾಮಿ ಸರ್ವಜ್ಞ ಸುಖಪೂರ್ಣ ಪ್ರೇರಕ 
ಸಾಕ್ಸಿ ಕಾರಣ ಕಾರ್ಯ ದೋಷಾತಿದೂರ ಸದ್ದುಣಸಾಂದ್ರ ಸಜ್ಜನಾಂಬುಧಿ 
ಚಂದ್ರ ಜಗದಿ ನೀನಿರೆ ಎಮ್ಮ ಮನೋರಥ ಸಲಿಸುವುದೇನಸಾಧ್ಯವೋ ನಿನಗೆ; 
ಕ್ರೂರ ಮಾನವರ ಸಂಹಾರಮಾಡಿದ ಗುರು ಮಾರುತನಿಂದ ಅತಿಶೀಘ್ರವಾಗಿ 
ನೀ ರಕ್ಷಿಸೆಂದು ಪ್ರಾರ್ಥಿಸುವೆ. ಭಕ್ತಗೆ ಭೂರಿಸಾರ ಭಾಗ್ಯವನಿತ್ತು ಕೃಪೆ ಮಾಡು 
ಅನುದಿನ. ಶೂರ ಜಗನ್ನಾಥವಿಟ್ಕಲ ನೀನಲ್ಲದೇ ಇನ್ಯಾರು ಭಕ್ತರ ಕಾವ 
ಕರುಣಿಗಳು ಜಗದಿ''. 


% ಲಕ್ಷ್ಮೀನಾರಾಯಣರ ಪಾದಕ್ಕೆ ನಮಿಸಿ ಭಾರತೀರಮಣಮುಖ್ಯಪ್ರಾಣದೇವರ 


ಪಾದವನ್ನು ನಮಿಸಿ, ಅಕ್ಷಯತೃತೀಯಾದಿವಸ ಹರಿಪ್ರೀತಿಕರವಾಗುವಂಥ 
-12- 


ಅಕಯತತೀಯಾ 
wh ಲ 


ಸಾಧನೆಯನ್ನು ಮಾಡಿಸೆಂದು ಪ್ರಾರ್ಥಿಸಬೇಕು. ಹಾಗೂ ಪರಶುರಾಮ- 
ದೇವರನ್ನು ಸ್ಮರಿಸಬೇಕು. ಸೂರ್ಯನಾರಾಯಣನನ್ನು ಸ್ಮರಿಸಬೇಕು. 
ಶ್ರೀವಿಜಯಧ್ವಜತೀರ್ಥರನ್ನು ಸ್ಮರಿಸಬೇಕು. 


೫ ಶೌಚಾಚಾರಗಳನ್ನು ಮುಗಿಸಿ, ಭಗವಂತನಿಗೆ ದೀಪವನ್ನು ಹಚ್ಚಬೇಕು. 
"ದೀಪದೇವಿ ನಮಸ್ತುಭ್ಯಂ ಮಂಗಲೇ ಪಾಪನಾಶಿನೀ । ಅಜ್ಞಾನಾಂಧಸ್ಯ ಮೇ 
ನಿತ್ಯಂ ಸುಚ್ಛಾನಂ ದೇಹಿ ಸುಪ್ರಭೇ ॥' ಈ ಮಂತ್ರದಿಂದ ದೀಪವನ್ನು 
ಬೆಳಗಬೇಕು. ದೇವರ ಮುಂದೆ, ತುಳಸಿಯ ಮುಂದೆ, ಮನೆಯ ಬಾಗಿಲಿನ 
ಮುಂದೆ, ಮಹಾದ್ವಾರದ ಮುಂದೆ ಪ್ರಣತಿಗಳನ್ನು ಅವಶ್ಯವಾಗಿ ಹಚ್ಚಿಡಬೇಕು. 


೫ ಅನಂತರ ""ಹರೇರಾಮ ಹರೇ ರಾಮ ರಾಮರಾಮ ಹರೇ ಹರೇ । ಹರೇ ಕೃಷ್ಣ 
ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ॥'' ಎಂಬ ಮಂತ್ರವನ್ನು ಹದಿನಾರು ಬಾರಿ 
ಜಪಿಸಿ ಭಗವಂತನನ್ನು ಎಬ್ಬಿಸುವ ಹಾಡುಗಳನ್ನು ಹೇಳಬೇಕು. 


೫% ಪತಿಯು ಏಳುವ ಮೊದಲೇ ಎದ್ದು ಸುಪ್ರಭಾತದ ಮೂಲಕ ಪತಿಯನ್ನು 
ಎಬ್ಬಿಸಬೇಕು. 

೫ ಪ್ರಾತಃಾಲದ ದೇವರ ನಾಮಗಳನ್ನು ಹೇಳುತ್ತ, ದೇವಮಂದಿರವನ್ನು 
ಗೋಮಯದಿಂದ ಶುದ್ದಗೊಳಿಸಬೇಕು. 


ಮನೆಯ ಅಂಗಳವನ್ನು ಗುಡಿಸಬೇಕು. ನೀರು ಚಿಮುಕಿಸಿ ರಂಗವಲ್ಲಿ ಹಾಕಬೇಕು. 


ಮೊದಲು ಹೊಸ್ತಿಲನ್ನು ತೊಳೆದು ರಂಗವಲ್ಲಿಯನ್ನು ಹಾಕಬೇಕು. ಹೊಸ್ತಿಲಿಗೆ 
ರಂಗವಲ್ಲಿಯನ್ನು ಹಾಕುವಾಗ ೫ಗೀಟುಗಳನ್ನು ೪ಕಡೆ ಬರೆಯಬೇಕು. 
ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣರೂಪಗಳನ್ನು 
ನೆನೆಯುತ್ತ ೫ ಗೀಟುಗಳನ್ನು ಹಾಕಬೇಕು. ಎಡಬಲ ಭಾಗಗಳಲ್ಲಿ ಶಂಖಚಕ್ರ 
ಚಿಹ್ನೆಗಳನ್ನು ಸ್ವಸ್ತಿ ಚಿಹ್ನೆಗಳನ್ನು ಹಾಕಬೇಕು. ಮಧ್ಯದಲ್ಲಿ ಲಕ್ಷ್ಮೀನರಸಿಂಹನನ್ನು 
ಸ್ಮರಿಸುತ್ತ, ಅರಿಶಿನ ಕುಂಕುಮ ಮಂತ್ರಾಕ್ಚತೆಗಳನ್ನು ಹಾಕಿ ನಮಿಸಬೇಕು. ಹಾಗೂ 
ಹೊಸ್ತಿಲಿಗೂ ಕೂಡ ಕೆಳಭಾಗದಲ್ಲಿ ಅರಿಶಿನ ಕುಂಕುಮುಗಳಿಂದ 
ಅಲಂಕರಿಸಬೇಕು. ಹೀಗೆ ಪ್ರಾರ್ಥಿಸಬೇಕು - 


-13- 


ಆಕ್ಟ ಯತೃತೀಯಾ 


ಹ್ರೀಂಕಾರರೂಪಿಣೀ ದೇವಿ ವೀಣಾಪುಸಕಧಾರಿಣೀ । 
ವೇದಮಾತ ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇ ಸದಾ ॥ 


೪... ಅನಂತರ ದೇವರ ಮನೆಯಲ್ಲಿ ರಂಗವಲ್ಲಿಯನ್ನು ಹಾಕಬೇಕು. ಅಕ್ಷಯ ಪಾತ್ರೆಯನ್ನು 
ಬರೆಯಬೇಕು. ಪರಶುರಾಮದೇವರ ಚಿತ್ರವನ್ನು ಬರೆಯಬೇಕು. 


% ಅನಂತರ ತುಳಸಿ ವೃಂದಾವನದ ಮುಂದೆ ಅಕ್ಷಯಪಾತ್ರೆಯ ಚಿತ್ರವನ್ನು 
ಬಿಡಿಸಬೇಕು. ರಂಗವಲ್ಲಿಯನ್ನು ಯಾವುದೇ ಕಾರಣಕ್ಕೂ ಚಾಕ್‌- ಪೀಸ್‌ 
(ಬಳಪದಿಂದ) ಮೊದಲಾದವುಗಳಿಂದ ಹಾಕಬಾರದು. 


೫% ಅಂಗಳದಲ್ಲಿ ರಂಗವಲ್ಲಿಯನ್ನು ಬಿಡಿಸಿದ ಮೇಲೆ ಅಡುಗೆ ಮಾಡುವ 
ಸ್ಥಳದಲ್ಲಿಯೂ ರಂಗವಲ್ಲಿ ಹಾಕಿ, ""ಹರಿಣೀಪತಿಶ್ರೀಪರಶುರಾಮಾಯ ನಮಃ'' 
ಎಂದು ಬರೆಯಬೇಕು. 


೫% ಸೂರ್ಯೋದಯವಾಗುವ ಮೊದಲೇ ಸ್ನಾನ ಮಾಡಿರಬೇಕು. ಸ್ತ್ರೀಯರು 
ಕಂಠಸ್ನಾನ ಮಾಡಿದರೆ ಸಾಕು. ಆದರೆ ಹಬ್ಬವಾಗಿರುವುದರಿಂದ ಅಭ್ಯಂಗಸ್ನಾನದ 
ಎರೆದುಕೊಳ್ಳುವುದು ಉತ್ತಮಪಕ್ಕವಾಗಿದೆ. 


೫: ಸ್ನಾನವಾದ ಮೇಲೆ ಶಾಸ್ರೋಕ್ತಪ್ರಕಾರವಾಗಿ ನಾಮಧಾರಣೆ, ಮಂಗಳ ದ್ರವ್ಯಗಳ 
ಧಾರಣೆಯನ್ನು ಮಾಡಬೇಕು. ಗುರುಮಂತ್ರವನ್ನು ಮಾಡಿಕೊಳ್ಳಬೇಕು. ಕೃಷ್ಣ 
ಷಡಕ್ಟರಮಂತ್ರವನ್ನು ಅನುಕೂಲಕ್ಕೆ ತಕ್ಕಂತೆ ಯಥಾಶಕ್ತಿ ಜಪಿಸಬೇಕು. ಅನಂತರ 
ಲಕ್ಷ್ಮೀದೇವಿಯನ್ನು ಪೂಜಿಸಿ, ಸರಸ್ಪತೀದೇವಿಯನ್ನು ಪೂಜಿಸಬೇಕು. ತುಳಸಿಯನ್ನು 
ಪೂಜಿಸಿ ಅನಂತರ ಗೌರೀಪೂಜೆಯನ್ನು ಮಾಡಬೇಕು. ಅನಂತರ ಗಂಗೆಗೆ ಹಾಗೂ 
ಕಾಮಧೇನುವಿಗೆ ಪೂಜೆಯನ್ನು ಮಾಡಬೇಕು. 


೫ ಹೀಗೆ ಜಪ ಹಾಗೂ ಪೂಜೆಗಳು ಮುಗಿದ ನಂತರ ಅವಶ್ಯವಾಗಿ 
ಸೂರ್ಯನಾರಾಯಣನನ್ನು ಸರಿಸುತ್ತ, ಯಥಾಶಕ್ತಿ ನಮಸ್ಕಾರವನ್ನು ಮಾಡಬೇಕು. 
ಅಕ್ಚಯತೃತೀಯಾದಿವಸದ ಮೂಲಕ ಧರ್ಮಪರಂಪರೆಯನ್ನು ನಮಗೆ ನೀಡಿದ 
ಆ ಶ್ರೀಕೃಷ್ಣಪರಮಾತ್ಮನನ್ನು ವಿಶೇಷವಾಗಿ ನಮಿಸಬೇಕು. ಶ್ರೀಹರಣೀಪತಿ- 


14. 


ಅಕಯತ್ನತೀಯಾ 
ಬಲ 


ಪರಶುರಾಮದೇವರನ್ನು ಯಥಾಶಕ್ತಿ ನಮಿಸಬೇಕು. ಹೀಗೆ ಎಲ್ಲ ಭಗವಂತನ 
ರೂಪಗಳನ್ನು ಸರಿಸುತ್ತ ನಮಸ್ಕಾರ ಮಾಡಿ, ತಾರತಮ್ಯಕ್ರಮದಂತೆ ಸಕಲ 
ದೇವತೆಗಳಿಗೂ ಕೂಡ ನಮಸ್ಕಾರವನ್ನು ಮಾಡಿ, ಗುರುಗಳಿಗೂ ನಮಿಸಿ, ತನ್ನ 
ಯಜಮಾನನಿಗೂ ನಮಸ್ವಾರವನ್ನು ಮಾಡಿ, ಮನೆಯಲ್ಲಿರುವ ಹಿರಿಯರಿಗೆ 
ನಮಸ್ಕಾರವನ್ನು ಮಾಡಿ, ಅಡುಗೆಯನ್ನು ಪ್ರಾರಂಭಮಾಡಬೇಕು. 


ಮಡಿಯಲ್ಲಿಯೇ ಸ್ನಾನ ಮಾಡಿ ಅಡುಗೆಯನ್ನು ಮಾಡಬೇಕು. 


೫. ಅಕ್ಷಯತೃತೀಯಾದಿವಸ ಅತಿರಸ ಮಾಡುವ ಸಂಪ್ರದಾಯವಿದೆ. ಪಾನಕ, 
ಕೋಸಂಬರಿ, ಚಿತ್ರಾನ್ನ, ಪಾಯಸ ಇವುಗಳನ್ನು ಅವಶ್ಯವಾಗಿ ಮಾಡಲೇ ಬೇಕು. 


* ಪೂಜೆಯ ಸಂದರ್ಭದಲ್ಲಿ ಎಡಬಲಭಾಗಗಳಲ್ಲಿ ಮಂಡಲವನ್ನು ಮಾಡಿ 
ರಂಗವಲ್ಲಿ ಹಾಕಿ, ಶಾಸ್ತೋಕ್ತಕ್ರಮದಂತೆ ನೈವೇದ್ಯಪದಾರ್ಥಗಳನ್ನು ತಂದು 
ದೇವರ ಮುಂದಿಡಬೇಕು. | 

೫ ನಿತ್ಯವೂ ಯಜಮಾನನ ಮೂಲಕ ಔಪಾಸನೆಮಾಡುವಾಗ ಪತಿಯ ಜೊತೆಯೇ 
ಕುಳಿತು ಹರಣೀಪತಿಪರಶುರಾಮದೇವರನ್ನು ನೆನೆಯಬೇಕು. 
ಅಕ್ಷಯತೃತೀಯಾದಿವಸ ವಿಶೇಷವಾಗಿ ಅಗ್ನಿಯಲ್ಲಿ ಪರಶುರಾಮದೇವರ 
ಸನ್ನಿಧಾನವಿರುವುದರಿಂದ ಪತಿಯು ಮಾಡುವ ಔಪಾಸನೆಯಿಂದ ಭಗವಂತನು 
ಸುಪ್ರೀತನಾಗುತ್ತಾನೆ. ಇದರಲ್ಲಿ ಅವಶ್ಯವಾಗಿ ಪಾಲ್ಗೊಳ್ಳಬೇಕು. ಒಂದು ವೇಳೆ 
ಪತಿಯು ಔಪಾಸನೆ ಮಾಡದಿದ್ದಲ್ಲಿ ಔಪಾಸನಾ ಕ್ರಮವನ್ನು ಆಚರಿಸುವಂತೆ 
ಪ್ರೇರಣೆ ಮಾಡಬೇಕು. 

* ಬ್ರಾಹ್ಮಣದಂಪತಿಗಳನ್ನು ಮೊದಲೇ ಊಟಕ್ಕೆ ಕರೆದಿರಬೇಕು. ಪತಿಯು ಮಾಡುವ 
ಆದರೋಪಚಾರಗಳ ಜೊತೆ ತಾನೂ ಸೇರಿಕೊಂಡು ದಂಪತಿಗಳನ್ನು 
ಸಂತೋಷಪಡಿಸಬೇಕು. ಸ್ವತಃ ತಾನೇ ಎಲ್ಲವನ್ನು ಬಡಿಸಿ, ಅವರನ್ನು 
ಸಂಪೂರ್ಣತೃಪ್ತಿಗೊಳಿಸಲು ಎಲ್ಲವಿಧದಲ್ಲಿಯೂ ಕೂಡ ಪ್ರಯತ್ನವನ್ನು 
ಪಡಬೇಕು. 


ಅಕಯತತೀಯಾ 
pt ಲ 


x 


ದಂಪತಿಗಳಿಗೆ ಊಟ ಬಡಿಸಿದ ಮೇಲೆ ಪತಿಗೆ ಊಟ ಬಡಿಸಿ, ಮನೆಯಲ್ಲಿ 
ಉಳಿದವರೆಲ್ಲರಿಗೂ ಬಡಿಸಿ ಕೊನೆಯಲ್ಲಿ ತಾನು ಊಟ ಮಾಡಬೇಕು. 


ಮಧ್ಯಾಹ್ನದ ಕಾಲದಲ್ಲಿಯಾವುದೇ ಕಾರಣಕ್ಕೂ ನಿದ್ರೆಯನ್ನು ಮಾಡಬಾರದು. 
ಮನೆಯ ಕೆಲಸವನ್ನೇ ಭಗವಂತನ ಸೇವೆಯೆಂದು ಅರಿತು ಆಚರಿಸಬೇಕು. 


ಸಾಯಂಕಾಲದಲ್ಲಿ ಅಕ್ಷಯತ ತೀಯಾ ದಿವಸ ಮಾಡಬೇಕಾದ ಹೇಳಬೇಕಾದ 
ಭಜನೆಯ ಹಾಡುಗಳನ್ನು ಅವಶ್ಯವಾಗಿ ಹೇಳಬೇಕು. 


ಶ್ರೀಕರನಾರಾಯಣನಿಗೆ ಸಂಬಂಧಪಟ್ಟ ಲಕ್ಷ್ಮೀನಾರಾಯಣರ ದೃಷ್ಟಿಯನ್ನು 
ಅಪೇಕ್ಷಿಸುವಂಥ ಸೂರ್ಯನಾರಾಯಣನಿಗೆ ಸಂಬಂಧಪಟ್ಟ ಹರಣೀಪತಿ- 
ಪರಶುರಾಮದೇವರಿಗೆ ಸಂಬಂಧಪಟ್ಟಿರುವ ಹಾಡುಗಳನ್ನು ಹೇಳಬೇಕು. 
ಅನುಕೂಲವಿದ್ದಲ್ಲಿ ಮನೆ ಮಂದಿಯೆಲ್ಲ ಸೇರಿ ಭಜನೆ ನಡೆಸಬೇಕು. 


ಗೋಧೂಳಿ ಮುಹೂರ್ತದಲ್ಲಿ ಪತಿಯ ಜೊತೆಗೆ ಹರಣೀಪತಿ- 
ಶ್ರೀಪರಶುರಾಮದೇವರಿಗೆ ಅರ್ಫ್ಯವನ್ನು ನೀಡಬೇಕು. ಪರಶುರಾಮದೇವರು 
ಪ್ರದೋಷಕಾಲದಲ್ಲಿ ಅವತಾರವನ್ನು ಮಾಡಿದ್ದಾರೆ. ನಮ್ಮ ಮನೆಯಲ್ಲೂ ಕೂಡ 
ಪರಶುರಾಮದೇವರು ಅವತರಿಸಿದ್ದಾರೆಂದು ಅನುಸಂಧಾನ ಮಾಡಿಕೊಂಡು 
ಅವರ ಅನುಗ್ರಹಕ್ಕಾಗಿ ಶರಣಾಗತರಾಗಬೇಕು. 


ತನ್ನ ಪತಿಯು ಸಾಯಂಕಾಲದ ಪೂಜೆಯನ್ನು ಮಾಡಿದ ಮೇಲೆ ತೊಟ್ಟಿಲಲ್ಲಿ 
ಹರಣೀಪತಿಪರಶುರಾಮದೇವರನ್ನೇ ಚಿಂತಿಸುತ್ತ ಲಾಲಿಯ ಪದ್ಯವನ್ನು 
ಹೇಳಬೇಕು. 

ಅಕ್ಷಯತೃತೀಯಾದಿವಸ ಆಚರಿಸಿದ ಎಲ್ಲ ಸತ್ಕಾರ್ಯಗಳನ್ನು 
ಪತ್ಯಂತರ್ಗತನಾದ ಭಾರತೀರಮಣಮುಖ್ಯಪ್ರಾಣಾಂತರ್ಗತನಾದ ರುಕ್ಮಿಣೀ- 
ಸತ್ಯಭಾಮಾಸಹಿತನಾದ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅರ್ಪಿಸಿ ಧನ್ಯ 
ಎನ್ನಬೇಕು. 


16. 


ಅಕಯತತೀಯಾ 
w ಲ 


x 


''ಪತಿಶುಶ್ರೂಷಣಾನ್ನಾನ್ಯತ್‌ ಧರ್ಮೋ ಸ್ತ್ರೀಣಾಂ ವಿಧೀಯತೇ'' - 
ಪತಿಶುಶ್ರೂಷೆಗಿಂತ ಮತ್ತೊಂದು ಧರ್ಮ ಸ್ತ್ರೀಯರಿಗೆ ವಿಹಿತವಾಗಿರುವುದಿಲ್ಲ. 
ಈ ಶಾಸ್ತ್ರದ ಮರ್ಮವನ್ನು ಅರಿತುಕೊಂಡು ಪತಿಯ ಶುಶ್ರೂಷೆಯಲ್ಲಿಯೇ 
ಅವಿರತವಾಗಿ ತಲ್ಲೀನರಾಗಬೇಕು. ಪತಿಯ ಜೊತೆ ಯಾವಾಗಲೂ ಅನುರಾಗ- 
ದಿಂದಲೇ ಇರಬೇಕು. ಇಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಆದರವನ್ನು 
ತೋರಿಸಬೇಕು. 


ಚೈತ್ರಮಾಸದ ತೃತೀಯಾ ದಿವಸ ಗೌರೀಪೂಜೆಯನ್ನು ಅನೇಕ ಮುತ್ತೈದೆಯರು 
ಆಚರಿಸುತ್ತಾರೆ. ಅವರೆಲ್ಲರೂ ಅಕ್ಚಯತೃಶೀಯಾ ದಿವಸ ಗೌರಿಯನ್ನು ಪೂಜಿಸಿ, 
ಪೂಜೆಯನ್ನು ಸಮಾಪ್ತಿಗೊಳಿಸಬೇಕು. ಹಾಗೂ ಮುತ್ತೆ ಅದೆಯರನ್ನು ಮನೆಗೆ 
ಕರೆದು ಬಾಗಿಣವನ್ನು ದಾನ ಮಾಡಬೇಕು. 


ಒಂದು ವೇಳೆ ಚೈತ್ರಗೌರೀಪೂಜೆಯ ಕ್ರಮವನ್ನು ಆಚರಿಸದಿದ್ದರೆ ಅವಶ್ಯವಾಗಿ 
ಇದನ್ನು ಅಳವಡಿಸಿಕೊಳ್ಳಬೇಕು. ಚೈತ್ರಗೌರೀಪೂಜೆಯು ಶಾಸ್ತ್ರದಲ್ಲಿ 
ವಿಶೇಷವಾಗಿ ವಿಹಿತವಾಗಿದೆ. ಇದರಿಂದ ದಾಂಪತ್ಯಸುಖವು ಅಭಿವೃದ್ಧಿ- 
ಯಾಗುತ್ತದೆ. 


ಶ್ರೀಕರನಾರಾಯಣನನ್ನು ಹಾಗೂ ದುರ್ಗೆಯನ್ನು ವಿಶೇಷವಾಗಿ ಪೂಜಿಸಬೇಕು. 
ಆರಾಧನೆ ಮಾಡಬೇಕು. ಅಕ್ಷಯತೃತೀಯಾದಿವಸ ದುರ್ಗಾಪೂಜೆಯನ್ನು 
ಪುರಾಣಗಳಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಲಾಗಿದೆ. ಇದನ್ನು ವಿವರವಾದ 
ಲೇಖನದಲ್ಲಿ ನೀವು ಕಾಣಬಹುದು. 

ಅಕ್ಷಯತೃತೀಯಾದಿವಸ ಮಾಡಲೇಬೇಕಾದ ಕೆಲಸಗಳು 


ಪ್ರತಿಯೊಬ್ಬರೂ ೫ಗಂಟೆಯ ಒಳಗೆ ಎದ್ದು, ಸೂರ್ಯನಾರಾಯಣನನ್ನು 
ಧ್ಯಾನಮಾಡಿ ಅಕ್ಷಯತ ತೀಯಾದಿವಸ ಪುಣ್ಯಕಾರ್ಯಗಳನ್ನು ನೀನೇ ನನ್ನಲ್ಲಿ 
ನಿಂತು ಮಾಡಿಸಿಕೋ ಎಂದು ಪ್ರಾರ್ಥಿಸಿಕೊಳ್ಳಬೇಕು. ಮತ್ತು ಆ ವರ್ಷದಲ್ಲಿ 
ಯಾವ ಉನ್ನತ ಕಾರ್ಯಗಳನ್ನು ಮಾಡುವ ಬಯಕೆ ಇರುತ್ತದೋ ಅದು 


-17- 


ಅಕ್ಷ ಯತೃತೀಯಾ 


ನಿರ್ವಿಘ್ನವಾಗಿ ಸಾಂಗೋಪಾಂಗವಾಗಿ ನಡೆಯುವಂತೆ 
ಸೂರ್ಯನಾರಾಯಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡಿದಾಗ 
ಉದ್ದೇಶಿತ ಕಾರ್ಯಗಳು ನೆರವೇರುವುದರಲ್ಲಿ ಸಂಶಯವೇ ಇಲ್ಲ. 


%* ಗಂಗಾಸ್ನಾನಕ್ಕೆ ಬಹಳ ಮಹತ್ತ್ವವಿದೆ. ಸಾಧ್ಯವಾಗದಿದ್ದರೆ ಬೇರೆ ನದಿಗಳಲ್ಲಿ 
ಸ್ನಾನ, ಅದೂ ಸಾಧ್ಯವಾಗದಿದ್ದರೆ ಸರೋವರ ಸ್ನಾನ, ಅದೂ ಸಾಧ್ಯವಾಗದಿದ್ದರೆ 
ಬಾವಿಸ್ನಾನ, ಅದೂ ಸಾಧ್ಯವಾಗದಿದ್ದರೆ ಸ್ನಾನ ಮಾಡುವ ನೀರಿನಲ್ಲಿ ಗಂಗೆಯನ್ನು 
ಆವಾಹನೆ ಮಾಡಿ ಸೂರ್ಯೋದಯಕ್ಕೂ ಮುಕ್ಕಾಲು ಗಂಟೆ ಮೊದಲು ಸ್ನಾನ 
ಮಾಡಬೇಕು. 


೫. ಅಕ್ಚಯತೃತೀಯಾದಿವಸ ಸೂರ್ಯೋದಯದ ಮೊದಲು ಸ್ನಾನ ಮಾಡದೇ 
ಎಷ್ಟೇ ದಾನ, ಧರ್ಮ, ಜಪ, ತಪಗಳನ್ನು ಮಾಡಿದರೂ ಪರಿಪೂರ್ಣಫಲವು 
ಬರಲು ಸಾಧ್ಯವಿಲ್ಲ. ಇದುವೇ ಮುಖ್ಯಧರ್ಮ. 


x ಎಲ್ಲಹಬ್ಬಗಳಲ್ಲಿ ಅಭ್ಯಂಗಸ್ನಾನವು ವಿಹಿತವಾಗಿದೆ. ಅಕ್ಷಯತೃತೀಯಾ ದಿವಸವೂ 
ಕೂಡ ನೆತ್ತಿಗೆ ಬ್ರಾಹ್ಮೀತೈಲವನ್ನು ಹಚ್ಚಿಕೊಂಡು, ದೇಹಕ್ಕೆ ಮಹಾನಾರಾಯಣ- 
ತೈಲವನ್ನು ಅಥವಾ ಧನ್ವಂತರಿ ತೈಲವನ್ನು ಚೆನ್ನಾಗಿ ಹಚ್ಚಿಕೊಂಡು ಸ್ನಾನವನ್ನು 
ಮಾಡಬೇಕು. ಆದರೆ ಅಧಿಕಾರಿಗಳಿಗೆ ಇದು ವಿಹಿತವಲ್ಲ. 

೫. ಸೂರ್ಯೋದಯದ ಸಂದರ್ಭದಲ್ಲಿ ಗಾಯತ್ರ್ಯಧಿಕಾರವುಳ್ಳವರು 
ಖಂಡಿತವಾಗಿಯೂ ೧೦೮ ಗಾಯತ್ರೀಮಂತ್ರವನ್ನು ಜಪಿಸಲೇಬೇಕು. ೩೦೦ಕ್ಕೂ 
ಅಧಿಕ ನಾರಾಯಣಾಷಾಕ್ಷರಮಂತ್ರವನ್ನು ಜಪಿಸಬೇಕು. ಇದರಿಂದ ಸೂರ್ಯ- 
ನಾರಾಯಣನ ದಿವ್ಯ ಅನುಗ್ರಹವಾಗುತ್ತದೆ. ಇದಕ್ಕೆ ಕಾರಣವನ್ನು ಮತ್ತೊಂದು 
ಲೇಖನದಲ್ಲಿ ತಿಳಿದುಕೊಳ್ಳಬಹುದು. 


೫% ಭಗವನೂರ್ತಿಗಳಿಗೆ ಗಂಧಾಲಂಕಾರವನ್ನು ಮಾಡಬೇಕು. 


* ಇದು ನಮ್ಮ ಸಂಸ್ಥೆಯಿಂದ ಪ್ರಕಾಶನಗೊಂಡ ನೀಡಿದ ತಂತ್ರಸಾರೋಕ್ತಕ್ರಮದ 
ವಿಸೃತ ದೇವರಪೂಜೆಯನ್ನು ಆಮೂಲಾಗ್ರವಾಗಿ ಮಾಡಬೇಕು. ಇದರಿಂದ 


-18- 


ಅಕಯತತೀಯಾ 
pu ಲ 


x 


ಅಕ್ಸಯವಾದ ಫಲವು ಉಂಟಾಗಿ ಹೃತ್ಯಮಲದಲ್ಲಿ ಭಗವಂತನು ಪ್ರಸನ್ನನಾಗಿ 
ಶೀಘ್ರದಲ್ಲಿ ದರ್ಶನವನ್ನು ನೀಡುತ್ತಾನೆ. 

ಶ್ರೀಕರನಾರಾಯಣಮಂತ್ರದ ಉಪದೇಶವಿರುವವರು ಅಕ್ಷಯ- 
ತೃತೀಯಾದಂದು ೧೦೦೦ಕ್ಕೂ ಹೆಚ್ಚು ಮಂತ್ರವನ್ನು ಜಪಿಸಬೇಕು. 


ಪುರಾಣಗಳಲ್ಲಿ ದುರ್ಗಾಪೂಜೆಯನ್ನು ವಿಶೇಷವಾಗಿ ನಿರೂಪಣೆ 
ಮಾಡಲಾಗಿದೆ. ಭಗವಂತನ ಪೂಜೆಯ ನಂತರ ಬ್ರಹ್ಮಚಾರಿಣೀ ಸ್ವರೂಪಳಾದ 
ದುರ್ಗೆಯನ್ನು ವಿಶೇಷವಾಗಿ ಪೂಜಿಸಿ, ಅವಳ ಅಂತರ್ಯಾಮಿಯಾದ 
ಲಕ್ಷ್ಮೀನರಸಿಂಹದೇವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 


ನೈವೇದ್ಯದ ಸಂದರ್ಭದಲ್ಲಿಪಾನಕ, ಕೋಸಂಬರಿ, ಮಾವಿನಹಣ್ಣಿನ ರಸಾಯನ, 
ಕರಬೂಜ ಹಣ್ಣಿನ ರಸಾಯ, ಚಿತ್ರಾನ್ನ, ಅತಿರಸ, ಪಂಚಾನ್ನಗಳು ಇವುಗಳನ್ನು 
ನಿವೇದನೆ ಮಾಡಬೇಕು. ಪಂಚಾನ್ನಗಳ ನೈವೇದ್ಯಕ್ಕೆ ವಿಶೇಷ ಮಹತ್ವವಿದೆ. 
ದಧ್ಯನ್ನ, ಗುಡಾನ್ನ, ಪರಮಾನ್ನ, ಕ್ಷೀರಾನ್ನಗಳ ಜೊತೆ ಅನ್ನವನ್ನು ನಿವೇದನೆ 
ಮಾಡುವುದೇ ಇಂದಿನ ವಿಶೇಷ. ಈ ಪುಸ್ತಕದಲ್ಲಿ ನೀವು ಹನ್ನೆರಡು ಬಗೆಯ 
ಅನ್ನಗಳನ್ನು ಮಾಡುವ ಕ್ರಮವನ್ನು ತಿಳಿಯಬೇಕು. ಕನಿಷ್ಠ ಪಂಚಾನ್ನಗಳನ್ನು ನೈವೇದ್ಯ 
ಮಾಡಬೇಕು. 
ಪೂಜಾಸಂದರ್ಭದಲ್ಲಿ ಹರಣೀಪತಿಪರಶುರಾಮದೇವರನ್ನು ವಿಶೇಷವಾಗಿ 
ಸ್ಮರಿಸಿ ಅವರಿಗೆ ಷೋಡಶೋಪಚಾರಪೂಜೆಯನ್ನು ಭಕ್ತಿಯಿಂದ 
ಸಮರ್ಪಿಸಬೇಕು. 
ಪೂಜೆಯ ಕೊನೆಯಲ್ಲಿ ಯಾವುದಾದರೂ ಹೊಸ ಸಾಧನೆಯ ಸಂಕಲವನ್ನು 
ಮಾಡಬೇಕು. ಹಾಗೂ ತಮ್ಮಲ್ಲಿರುವ ಅನೇಕ ದುರ್ಗುಣಗಳಲ್ಲಿಕೆಲವನ್ನಾದರೂ 
ಬಿಡುತ್ತೇನೆಂದು ದೇವರ ಮುಂದೆ ಪ್ರತಿಜ್ಞೆ ಮಾಡಬೇಕು. 
ಏನಾದರೂ ಹೊಸ ಅಧ್ಯಯನವನ್ನು ಪ್ರಾರಂಭಮಾಡುವುದೇ ಅಕ್ಷಯ 
ತೃತೀಯಾದ ಮಹತ್ವಸಾಧನೆಗಳಲ್ಲಿ ಒಂದಾಗಿದೆ. 

-19- 


ಅಕಯತ್ನತೀಯಾ 
ಜ್‌ 


ಸ  ಉತ್ತಮಕಾರ್ಯಗಳ ಆರಂಭಕ್ಕೆ ಅಕ್ಷಯತೃತೀಯಾ ಪರಮೋತ್ವ ಂಷವಾದ 
ಮುಹೂರ್ತವೆಂದು ಪ್ರಸಿದ್ಧವಾಗಿದೆ. ಆದ್ದರಿಂದ ಆ ವರ್ಷದಲ್ಲಿ 
ಯಾವುದಾದರೂ ಜಾಜ್‌ ಕಾರ್ಯಗಳಿದ್ದರೆ ಅಕ್ಷಯತೃತೀಯಾ 
ದಿವಸವೇ ಪ್ರಾರಂಭ ಮಾಡುವುದು ಉತ್ತಮಪಕ್ಕವಾಗಿದೆ. 


ಸ ತಾಂಬೂಲದಾನ, ವಸ್ತ್ರದಾನ, ಪಾದರಕ್ಷಾ ದಾನ, ಛತ್ರಿದಾನ, ಫಲದಾನ, 
ಪಾನಕದಾನ, ಹೋದ ಭೂದಾನ, ತಿಲದಾನವೇ ಮೊದಲಾದ ದಾನಗಳ 
ಜೊತೆ ಆನ್ನದಾನಕ್ಕೆ ಎಲ್ಲಿಲ್ಲದ ವೈಶಿಷ್ಟ್ಯವಿದೆ. ಇವುಗಳಲ್ಲಿ ತಮ್ಮ ಶಕ್ತಿಗೆ 
ಅನುಸಾರವಾಗಿ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಈ ಕೃತಿಯಲ್ಲಿ 
ಅತಿಥಿಸತ್ಕಾರದ ಬಗ್ಗೆ ಹಾಗೂ ದಾನಗಳ ಬಗ್ಗೆ ಅತ್ಯಪೂರ್ವವಾದ 
ವಿಷಯಗಳಿವೆ. ಇದನ್ನು ನೀವು ಅಕ್ಸೆಯತೈತೀಯಾದ ದಿವಸ 
ಉಪಯೋಗಿಸಿಕೊಳ್ಳಬಹುದು. ಹಾಗೂ ಉಳಿದ ಯಾವುದೇ ದಿವಸಗಳಲ್ಲಿ 
ಮಾಡುವ ಅತಿಥಿಸತ್ಕಾರಕ್ಕೆ ಹಾಗೂ ದಾನಧರ್ಮಗಳಿಗೆ ಈ ಕೃತಿಯನ್ನು 
ಉಪಯೋಗಮಾಡಿಕೊಳ್ಳಬಹುದು. 


5% ಅಕ್ಷಯತೃತೀಯಾದಿವಸಕ್ಕೆ ದಾನಗಳ ಹಬ್ಬ ಎಂದು ಕರೆಯುವುದು ಬಹಳ 
ಅರ್ಥಪೂರ್ಣವಾಗಿದೆ. ಇಂದಿನ ದಿವಸ ದಾನ ಮಾಡಿದರೇನೇ ಅಕ್ಷಯ 
ತೃತೀಯಾ ಹಬ್ಬವನ್ನು ಆಚರಿಸಿದಂತಾಗುತ್ತದೆ. ದಾನ ಮಾಡದೇ ಇದ್ದರೆ ಅಕ್ಚಯ 
ತೃತೀಯಾ ಹಬ್ಬವನ್ನು ಆಚರಿಸಿದಂತೆ ಆಗುವುದಿಲ್ಲ. 

% ಇಂದು ಅಕ್ಬಯತೃತೀಯಾ ದಿವಸ ಎಲ್ಲರೂ ಚಿನ್ನವನ್ನು ಶಾಸ್ತ್ರ ದ ವಿಧಾನವೆಂದು 
ಖರೀದಿಸುತ್ತಾರೆ. ಆದರೆ ಇದು ಯಾವುದೇ ಶಾಸ್ತ್ರಗಳಲ್ಲಿ ಹೇಳಿಲ್ಲ. 
ಜೈನಧರ್ಮದ ಪ್ರಭಾವದಿಂದಷ್ಟೇ ಇದು ಸಂಪ್ರದಾಯದಲ್ಲಿ ಬಂದು ಬಿಟ್ಟಿದೆ. 
ಚಿನ್ನವನ್ನು ತೆಗೆದುಕೊಳ್ಳುವುದಕ್ಕಿಂತ ದಾನ ಮಾಡುವುದೇ ಶ್ರೇಷ್ಠವಾಗಿದೆ. 

% ಅನೇಕರು ಇಂದು ಕುಬೇರಪೂಜೆಯನ್ನು ಆಚರಿಸುತ್ತಾರೆ. ಅಕ್ಚಯ-ತೃತೀಯಾ 

ವಸ ಏನುಮಾಡಿದರೂ ಸಂಪತ್ತು ಅಭಿವೃದ್ಧಿಯಾಗುತ್ತದೆಂಬ ದೃಷ್ಟಿಯಿಂದ 
ಕುಬೇರನನ್ನು ಪೂಜಿಸುವುದು ತಪ್ಪಲ್ಲ. ಕುಬೇರನನ್ನು ಪೂಜಿಸುವುದು ಶಾಸ್ತ್ರದಲ್ಲಿ 


-20- 


ಅಕಯತತೀಯಾ 
೦ ಲ 


ಸೇ 


ಹೇಳದಿದ್ದರೂ ಸಂಪ್ರದಾಯಕ್ಕೆ ಅನುಸಾರಿಯಾಗಿ ಕುಬೇರನನ್ನು 
ಪೂಜಿಸಬಹುದು. ಆದರೆ ಕುಬೇರನ ಅಂತರ್ಯಾಮಿಯಾದ 
ಭಾರತೀರಮಣಪ್ರಾಣದೇವರಲ್ಲಿ ಕುಳಿತ ಲಕ್ಷ್ಮೀನಾರಾಯಣನಿಗೆ ಈ ಪೂಜೆಯು 
ಸಲ್ಲುತ್ತದೆಂದು ಅನುಸಂಧಾನ ಮಾಡಿಕೊಳ್ಳಬೇಕು. 


ಅಕ್ಷಯತೃತೀಯಾದಿವಸ ಮಧ್ಯಾಹ್ನಕಾಲದಲ್ಲಿ ಸರ್ವಥಾ ಮಲಗ- ಬಾರದು. 
ಅಕ್ಚಯತೃತೀಯಾ ಹಬ್ಬವನ್ನು ಮನೆಯಲ್ಲಿಯೇ ಆಚರಿಸಬೇಕು. ಬೇರೆ ಕಡೆ 
ಹೋಗಿ ಆಚರಿಸುವುದರಿಂದ ಆ ವಾತಾವರಣದಲ್ಲಿ ಸಂಪತ್ತು ಅಭಿವೃದ್ಧಿ 
ಯಾಗುತ್ತದೆ. ಮನೆಯಲ್ಲಿ ಸಂಪತ್ತು ಅಭಿವೃದ್ಧಿಯಾಗುವುದಿಲ್ಲ. 
ಅಕ್ಬಯತೃತೀಯಾ ದಿವಸದ ಇನ್ನೂ ಹೆಚ್ಚಿನ ಕರ್ತವ್ಯಗಳನ್ನು ಸ್ಪಷ್ಟವಾಗಿ ತಿಳಿಯಲು 
ವಿವರವಾದ ಲೇಖನವನ್ನು ನೋಡಿರಿ. 

ಅಕ್ಬ್ಚಯತೃತೀಯಾ ಹಬ್ಬದ ಮಹತ್ವ 
ಚತುರ್ಮುಖಬ್ರಹ್ಮದೇವರು ಸೃಷ್ಟಿಯ ಪ್ರಾರಂಭವನ್ನು ಯುಗಾದಿಯ ದಿವಸ 
ಮಾಡಿದರು. ಅಕ್ಷಯತೃತೀಯಾ ದಿವಸ ಧರ್ಮಸ್ಥಾಪನೆಯನ್ನು ಮಾಡಿದರು. 
ಸತ್ಯಯುಗ ಅಥವಾ ಧರ್ಮಯುಗವೆಂದೇ ಪ್ರಸಿದ್ಧವಾದ ಕೃತಯುಗವು 
ಪ್ರಾರಂಭವಾದ ದಿವಸವೂ ಕೂಡ ಅಕ್ಷಯತೃತೀಯಾ ದಿವಸವೇ ಆಗಿದೆ. 
ಜಪ, ತಪಸ್ಸು, ಸ್ವಾಧ್ಯಯನ, ಹೋಮ, ದಾನ, ಯಜನ ಮೊದಲಾದ 
ಧರ್ಮಗಳನ್ನು ಪಾಲಿಸುವ ಮೂಲಕ ಚತುರ್ಮುಖಬ್ರಹ್ಮದೇವರು ಮಾಡಿದ 
ಧರ್ಮಸ್ಥಾಪನೆಗೆ ಗೌರವವನ್ನು ಇಂದು ಸಲ್ಲಿಸಬೇಕು. 
ಅಕ್ಷಯತೃತೀಯಾ ದಿವಸ ಎಲ್ಲಶುಭಕಾರ್ಯಗಳನ್ನು ಆಚರಣೆ ಮಾಡಬಹುದು. 
ಇದರಿಂದ ಅಕ್ಷಯವಾದ ಫಲವು ದೊರಕುತ್ತದೆ. ಆದರೆ ಭರಣಿ, ಕೃತ್ತಿಕಾ 
ಮೊದಲಾದ ಕೆಲವು ನಕ್ಷತ್ರಗಳಿದ್ದರೆ ಕೆಲವು ಶುಭಕಾರ್ಯಗಳನ್ನು ಮಾಡಲು 
ಬರುವುದಿಲ್ಲ. ಇದನ್ನು ಪುರೋಹಿತರ ಮೂಲಕ ಅಥವಾ ಜ್ಯೋತಿಷಿಗಳ 
ಮೂಲಕ ಕೇಳಿ ತಿಳಿದುಕೊಳ್ಳಬೇಕು. 


-21- 


ಆಕ್ಟ ಯತೃತೀಯಾ 


1: ಮೇಷಮಾಸದಲ್ಲಿ ಅಕ್ಷಯತೃತೀಯಾ ತಿಥಿಯು ಬರುತ್ತದೆ. ಆದ್ದರಿಂದ 
ಸೂರ್ಯನು ಉಚ್ಚಸ್ಥಾನದಲ್ಲಿರುತ್ತಾನೆ. ಕೆಲವೊಮ್ಮೆ ಚಂದ್ರನೂ ಕೂಡ 
ವೃಷಭರಾಶಿಯಲ್ಲಿ ಉಚ್ಚಸ್ಥಾನದಲ್ಲಿರುತ್ತಾನೆ. ಮೇಷದಲ್ಲಿ ಸೂರ್ಯನೂ 
ವೃಷಭದಲ್ಲಿ ಚಂದ್ರನೂ ಉಚ್ಚದಲ್ಲಿದ್ದಾಗ ಉಳಿದೆಲ್ಲಗ್ರಹಗಳೂ ಉತ್ತಮವಾದ 
ಫಲವನ್ನೇ ನೀಡುತ್ತಾರೆ. ನವಗ್ರಹಗಳಲ್ಲಿ ತಂದೆತಾಯಿಯ ಸ್ಥಾನದ 
ಸೂರ್ಯಚಂದ್ರರಿಗೆ ಇದೆ. ಇವರಿಬ್ಬರೂ ಉಚ್ಛಸ್ಮಾನದಲ್ಲಿ ಇರುವ 
ಕಾರಣದಿಂದಲೇ ಅಕ್ಷಯತೃತೀಯಾದಂದು ಮಾಡುವ ಎಲ್ಲ ಕಾರ್ಯಗಳಿಗೆ 
ನವಗ್ರಹಗಳ ಸಂಪೂರ್ಣ ಅನುಗ್ರಹ ಇರುತ್ತದೆ. ಹಾಗೂ ಪ್ರತಿಯೊಬ್ಬರೂ 
ಪರಿಪೂರ್ಣವಾದ ಫಲವನ್ನು ಕೊಟ್ಟು ನಮ್ಮನ್ನು ರಕ್ಷಿಸುತ್ತಾರೆ. 

೫ ದಾನಗಳ ಹಬ್ಬವೆಂದೇ ಪ್ರಸಿದ್ಧವಾದ ಅಕ್ಷಯತೃತೀಯಾ ದಿವಸ ಇದೇ ಪುಸ್ತಕದಲ್ಲಿ 
ನೀಡಿದ ಮಹಾಸಂಕಲ್ಪವನ್ನು ಮಾಡಿ ದಾನವನ್ನು ಆಚರಿಸಬೇಕು. 
ಅಷ್ಟವಿಧದಾನಗಳ, ದಶವಿಧದಾನಗಳ ಇನ್ನೂ ಅನೇಕ ಬಗೆಯ ದಾನಗಳ ಬಗ್ಗೆ 
ಈ ಪುಸ್ತಕದಲ್ಲಿ ನೀಡಲಾಗಿದೆ. ಇವುಗಳಲ್ಲಿ ಶಕ್ಟಾನುಸಾರವಾಗಿ ದಾನವನ್ನು 
ಮಾಡಬೇಕು. 


೫% ಪರಶುರಾಮದೇವರು ಅಕ್ಷಯತೃತೀಯಾದಿವಸದ ಪ್ರದೋಷದ ಕಾಲದಲ್ಲಿ 
ಜಮದಗ್ನಿ ಯಷಿಗಳ ಮೂಲಕ ರೇಣುಕಾದೇವಿಯಲ್ಲಿ ಅವತಾರ ಮಾಡಿದ್ದಾರೆ. 
ಇವರ ಚರಿತ್ರೆಯನ್ನು ಆಮೂಲಾಗ್ರವಾಗಿ ಶ್ರವಣ ಮಾಡಬೇಕು. 


x ಶ್ರೀವಿಜಯಧ್ವಜತೀರ್ಥರ ಆರಾಧನೆಯು ಕೂಡ ಇಂದೇ ಆಗಿದೆ. 
ಶ್ರೀಪೇಜಾವರ ಅಧೋಕ್ಷಜಮಠದ ಸಂಪ್ರದಾಯದಲ್ಲಿ ಬಂದ 
ಕಣ್ವತೀರ್ಥಪ್ರಭುಗಳಾದ ಶ್ರೀವಿಜಯಧ್ವಜತೀರ್ಥರು ಸಮಗ್ರ ಭಾಗವತಕ್ಕೆ 
ಟಿಪಣಿಯನ್ನು ಬರೆದ ದಿವ್ಯಜ್ಞಾನಿಗಳು. ತಾವು ಟಿಪ್ಪಣಿಯನ್ನು ಬರೆಯುವಾಗ 
ಗಾಳಿಗೆ ಅರಳಿ ಮರದ ಎಲೆಗಳು ಶಬ್ದಮಾಡುತ್ತವೆಂದು ಆ ಎಲ್ಲ ಎಲೆಗಳನ್ನು 
ಸ್ತಬ್ಬಗೊಳಿಸಿದ ಎಭೂತಿಪುರುಷರು. ಸಮಸ್ತ ಭಾಗವತದ ಟಿಪ್ಪಣಿಯನ್ನು ಬರೆದು 
ಭಗವಂತನ ಬಳಿ ಅವರು ಕೇಳಿದ ವರವೇನೆಂದರೆ - ''ಪ್ರಾಕ್‌ ನಿಷ್ಠಿಂಚನತಾಂ'' 


-22- 


ಅಕಯತತೀಯಾ 
ಕೆ ಲ 


x 


- ನನಗೆ ಮೊದಲು ಬಡತನವನ್ನು ಕೊಡು. ಇದುವೇ ನಾನು ನಿನ್ನ ಬಳಿ ಕೇಳುವ 
ವೈರಾಗ್ಯ. ಇಂತಹ ಪರಮಮಾನ್ಯರಾದ ಶ್ರೀವಿಜಯಧ್ವಜತೀರ್ಥರ 
ಆರಾಧನೆಯನ್ನು ಇಂದು ಆಚರಿಸಬೇಕು. 

ಒಮ್ಮೆ ಸಕಲ ದೇವತೆಗಳು ದೈತ್ಯರಿಂದ ಸೋತಾಗ ದೇವೇಂದ್ರನು ಕಮಲದಳದಲ್ಲಿ 
ಅಡಗಿಕುಳಿತುಕೊಳ್ಳುತ್ತಾನೆ. ಆಗ ಎಲ್ಲ ದೇವತೆಗಳು ಜಪವನ್ನು ಮಾಡಿ ಪುನಃ 
ದೇವೇಂದ್ರನಿಗೆ ಸ್ವರ್ಗದಲ್ಲಿ ಪದವಿಯು ದೊರಕುವಂತೆ ಮಾಡುತ್ತಾರೆ. ಇದು 
ಅಕ್ಷಯತ ೃತೀಯಾದಿವಸವೇ ನಡೆದಿದೆ. ಹೀಗೆ ಅಕ್ಸಯ-ತೃತೀಯಾದಿವಸವು 
ದೇವೇಂದ್ರನಿಗೆ ತನ್ನ ಪದವಿಯು ದೊರಕಿತು ಎಂಬ ಅಧಾರದಿಂದ ನಾವು 
ಮಾಡುವ ಎಲ್ಲ ಜಪ, ತಪಗಳಿಗೆ ಉತ್ತಮಫಲವು ದೊರಕುತ್ತದೆಂದು 
ಪುರಾಣಗಳು ತಿಳಿಸುತ್ತವೆ. 

ಚೈತ್ರಮಾಸದಲ್ಲಿ ಪ್ರಾರಂಭಿಸಿದ ಚೈತ್ರಗೌರಿಯ 'ವಿಸರ್ಜನೆಯನ್ನು ಇಂದು 
ಆಚರಿಸಿ ಸ್ತ್ರೀಯರು ಬಾಗಿಣದಾನವನ್ನು ನೀಡಬೇಕು. 

ಅಕ್ಬತೆಕಾಳುಗಳಿಂದ ಭಗವಂತನನ್ನು ಅರ್ಚಿಸಬೇಕು. ಆದ್ದರಿಂದಲೇ ಇದಕ್ಕೆ 
ಅಕ್ಷಯತೃತೀಯಾ ಎಂಬ ಹೆಸರು ಸಾರ್ಥಕವಾಗಿದೆಯೆಂದು ಪುರಾಣಗಳು 


ಈ ಕಲ್ಪನೆಗಳಿಗೆ ಆಧಾರವಿಲ್ಲ 
ಮಹಾಭಾರತವನ್ನು ವೇದವ್ಯಾಸದೇವರು ಅಕ್ಷಯತೃತೀಯಾದಿವಸ ಗಣಪತಿಯ 
ಮೂಲಕ ಬರೆಸಿದರು. 
ಸುಧಾಮನಿಗೆ ಶ್ರೀಕೃಷ್ಣನು ದಿವ್ಯ ಅರಮನೆಯನ್ನು ಅಕ್ಷಯತೃತೀಯಾ ದಿವಸ 
ನೀಡಿದನು. 
ಅಕ್ಬ್ಚಯತೃತೀಯಾ ದಿವಸ ಚಿನ್ನವನ್ನು ಖರೀದಿಸಲೇಬೇಕು. 
ಕುಬೇರನಿಗೆ ಅಕ್ಷಯತೃತೀಯಾದಿವಸವೇ ಸ್ಥಾನವು ದೊರಕಿತು. : 


-23- 


-24- 


ಅಕಯತತೀಯಾ 
ಲೈ ಲ 


ಕ 


ಇಷ್ಟು ಪೂಜಾವಿಧಾನಗಳನ್ನು ಅನುಸರಿಸಿರಿ 


ನಿತ್ಯವೂ ಮಾಡುವ ದೇವರ ಪೂಜೆಯನ್ನೇ ಇಂದು ವಿಸ್ತಾರವಾಗಿ ಆಚರಿಸಬೇಕು. 

ಅದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಮುದ್ರಣವಾದ ದೇವರಪೂಜೆ ಪುಸ್ತಕವನ್ನು ಇಂದು 
ಅವಶ್ಯವಾಗಿ ಜೀವಕ ಪೂಜೆಯಲ್ಲಿರುವ ಮಂತ್ರಗಳನ್ನು ಹೇಳುತ್ತಾ ಪೂಜೆಯನ್ನು 
ಮಾಡಬೇಕು. 


ಪಂಚಾಮೃತ ಅಭಿಷೇಕವನ್ನು ಆಚರಿಸಬೇಕು. 
ಗಂಧಾಲಂಕಾರವನ್ನು ಮಾಡಬೇಕು. 


ಮುಂತ್ರಾ ಕ್ಲೆತೆಗಳಿಂದ ಕೃಷ್ಣಾಷ್ಟೋತ್ತರ ಶತನಾಮಾವಳಿ, ಅಥವಾ 


ವಿಷ್ಣುಸಹಸ್ರ ನಾಮಾವಳಿಯನ್ನು ಪಠಿಸುತ್ತಾ ಅರ್ಚಿಸ ಸಬೇಕು. 


ಶಾಲಗ್ರಾಮಗಳಿಗೆ ಮಂತ್ರಾ ಕತೆಗಳಿಂದ ಅರ್ಚನೆ Sa ಪ್ರತಿಮೆಗಳಿಗೆ 
ಮಾತ್ರ ಮಂತ್ರಾಕ್ಷತೆಯಿಂದ ಅರ್ಚನೆ ಮಾಡುವ ಸಂಪ್ರದಾಯವಿದೆ. 


ಪ್ರತಿಯೊಂದು ಉಪಚಾರಗಳನ್ನು ಸಮರ್ಪಿಸುವಾಗ ಹರಿಣೀಪತಿಯಾದ 
ಪರಶುರಾಮದೇವರನ್ನು ಸ್ಮರಣೆ ಮಾಡಬೇಕು. 

ಪಂಚಭಕ್ಷ್ಯಪರಮಾನ್ನಗಳನ್ನು ಸಮರ್ಪಿಸಬೇಕು. 

ಕನಿಷ್ಠ ೧೦ ನಿಮಿಷ ಮಂಗಳಾರತಿ ಮಾಡಬೇಕು. ಹಾಗೂ ಅನೇಕ ಬಗೆಯ 
ಮಂಗಳಾರತಿಗಳನ್ನು ಆಚರಿಸಬೇಕು. 


ದುರ್ಗಾಪೂಜೆಗೆ ವಿಶೇಷವಾಗಿ ಪೂಜೆಯನ್ನು ಆಚರಿಸಬೇಕು. 


೧೦. ಪೂಜೆ ಮುಗಿದ ಮೇಲೆ ಕುಬೇರ ಪೂಜೆ, ಗೋಪೂಜೆಗಳನ್ನು ಮಾಡಬೇಕು. 
೧೧. ಅನಂತರ ದಂಪತಿಗಳಿಗೆ ಹಾಗೂ ವಟುಗಳಿಗೆ ಪೂಜೆಯನ್ನು ಮಾಡಬೇಕು. 


ಜು ಬು ಜು ಬು 


-25- 


ಅಕ್ಷಯತೃತೀಯಾ 
ಸ್ಕಂದಪುರಾಣದಲ್ಲಿ 


ಅಕ್ಷ ಯತೃತೀಯೋತವವರ್ಣನೆ 
ಗಂಧಾಲಂಕಾರದ ಬಗ್ಗೆ 


ಜೈಮಿನಿ: - 

ಅತಃ ಪರಂ ಪ್ರವಕ್ಷ್ಯಾಮಿ ಯಾತ್ರಾಮಕ್ತಯಮೋಕ್ಷದಾಮ್‌ । 

ಅನಾಯಾಸೇನ ಮೂಢಾನಾಂ ವಾಸನಾಬದ್ಧಚೇತಸಾಮ್‌ 11೧ 

ಜೈಮಿನಿ ಯಷಿಗಳು ಹೇಳುತ್ತಾರೆ - ಇನ್ನು ಮೂಢರಾಗಿ ಪೂರ್ವಕರ್ಮವಾಸನೆ- 
ಗಳಿಂದ ಕೂಡಿದವರಿಗೂ ಸಹ ಅನಾಯಾಸವಾಗಿಯೇ ಶಾಶ್ವತವಾದ ಮೋಕ್ಷವನ್ನು 
ದೊರಕಿಸುವಂತಹ ವ್ರತವೊಂದನ್ನು ವಿವರಿಸುವೆನು. 


ವೈಶಾಖಸ್ಕಾಮಲೇ ಪಕ್ಷೇ ದ್ವಿಶೀಯಾರಾತ್ರಿಮಧ್ಯತಃ । 

ಮಂಡಪಂ ಚ ಚತುಷ್ಕೋಣಂ ಸುಧಾಲಿಪ್ತಂ ಸವೇದಿಕಮ್‌ 11೨1! 

ವೈಶಾಖಮಾಸದ ಶುಕ್ಲಪಕ್ಷದ ದ್ವಿತೀಯಾದಿವಸ ಮಧ್ಯರಾತ್ರಿಯಲ್ಲಿ ಚತು- 
ಷ್ಫೋಣವೂ, ಸುಧಾಲೇಪಿತವೂ, ವೇದಿಕಾಸಹಿತವೂ ಆದ ಉತ್ತಮಮಂಟಪವೊಂದನ್ನು 
ರಚಿಸಬೇಕು. 


ಸುಧೌತವಾಸಸಾ ಕುರ್ಯಾತ್‌ ಪ್ರತಿಸೀರಾಸಮಂ ತತಃ । 
ಸಾಧುಸೋಪಾನಸಂಯುಕ್ತಂ ಚಾರುಚಂದ್ರಾತಪಾನ್ವಿತಮ್‌ 11೩11 
ಆ ಮಂಟಪವು ಚೆನ್ನಾಗಿ ಒಗೆದು ಶುಭ್ರವಾದ ವಸ್ತ್ರದಿಂದಲಂಕೃತವಾಗಿ 


ಸೂರ್ಯನಿಗೆ ಅಭಿಮುಖವಾಗಿರುವಂತೆ ಮಾಡಲ್ಪಟ್ಟಿರಬೇಕು. ಉತ್ತಮ ಮೆಟ್ಟಿಲು- 
ಗಳುಳ್ಳದ್ದಾಗಿ ಸುಂದರವಾದ ಚಂದ್ರಕಾಂತಶಿಲೆಯಿಂದ ನಿರ್ಮಿತವಾಗಿರಬೇಕು. 


ತನ್ನಧ್ಯೇ ವಿನ್ಯಸೇನ್ನೂನಂ ಸಾಧು ಭದ್ರಾಸನೋತ್ರಮಮ್‌ । 
ತಸ್ಥಿನ್ನಿಶೋಲಸಂಛನ್ನೇ ವಿನ್ಯಸೇತ್‌ ಸರ್ಣಭಾಜನಮ್‌ 1|೪॥ 


-26- 


ಅಕಯತತೀಯಾ 
wh ಲ 


ಅದರ ಮಧ್ಯಭಾಗದಲ್ಲಿ ಸರ್ವಾಲಂಕಾರಸಹಿತವಾದ ಭದ್ರಾಸನವೊಂದನ್ನು 
ಪ್ರತಿಷ್ಠೆ ಮಾಡಿರಬೇಕು. ಆ ಆಸನವನ್ನು ಸುತ್ತಲೂ ಬಟ್ಟೆಯ ಪರದೆಗಳಿಂದ ಮುಚ್ಚಿ 
ಅದರಲ್ಲಿ ಚಿನ್ನದ ಕಲಶವೊಂದನ್ನು ಸ್ಥಾಪಿಬೇಕು. 


ತಸ್ಯ ಪಶ್ಚಿಮಭಾಗೇ ವೈ ಸ್ವಾಸೀನೋ ಬ್ರಾಹ್ಮಣಃ ಶುಚಿಃ । 

ಪಾತ್ರಾಂತರೇ ತು ಗೃಹ್ಹೀಯಾಚ್ಚಂದನಂ ಪಂಚವಿಂಶತಿಮ್‌ 11೫11 

ಆ ಮಂಟಪದ ಪಶ್ಚಿಮದಿಕ್ಕಿನಲ್ಲಿ ಬ್ರಾಹ್ಮಣನು ಶುಚಿಯಾಗಿ ಉಚಿತಾಸನದಲ್ಲಿ 
ಕುಳಿತು ಬೇರೊಂದು ಪಾತ್ರೆಯಲ್ಲಿ ಇಪ್ಪತ್ತ ದು ಪಲಪ್ರಮಾಣದ ಚಂದನವನ್ನು 
ತೆಗೆದುಕೊಳ್ಳಬೇಕು. (ಒಂದು ಪಲ ಎಂದರೆ ೪೮ ಗ್ರಾಮ್‌) 


ಸುಪಿಷ್ಟಂ ಕೃಷ್ಣಸ್ತೇಹಸ್ಯ ಗೃಷ್ಟೀಯಾಚ್ಚ ಪಲಾಧಿಕಮ್‌ | 


ಇ 
೧ 
ಅಗುರ್ವರ್ಧಂ ಕುಂಕುಮಂ ಚ ಕುಂಕುಮಾರ್ಧಂ ಚ ಸಿಲ್ಲಕಮ್‌ HL 
ಅದಕ್ಕೆ ಒಂದು ಪಲದ ಹೆಚ್ಚಿನ ಕೃಷ್ಣಾಗುರುವಿನ ಪಿಷ್ಟವನ್ನು ಸೇರಿಸಬೇಕು. 
ಅಗುರುವಿನ ಪ್ರಮಾಣದ ಅರ್ಧದಷ್ಟು ಕುಂಕುಮವನ್ನೂ , ಕುಂಕುಮದ ಅರ್ಧ- 
ಪ್ರಮಾಣದಷ್ಟು ಶಿಲಾರಸವನ್ನು ಧೂಪದ ಧೂಳಿಯನ್ನೂ ಬೆರೆಸಬೇಕು. 


ಕಸ್ತೂರಿಕಾಕರ್ಪೂರಯೋಃ ಪ್ರಮಾಣಂ ಸಿಲ್ಲಸಮ್ನಿತಮ್‌ । 

ಸರ್ವಮೇಕತ್ರ ಸಂಪಿಷ್ಯಾತ್‌ ಪಾಟಲೋದ್ಧವವಾರಿಣಾ 11೭।! 

ಕಸ್ತೂರಿ ಮತ್ತು ಪಚ್ಚಕರ್ಪೂರಗಳ ಪ್ರಮಾಣವು ಶಿಲಾರಸದಂತೆಯೇ ಇರಬೇಕು. 
ಈ ದ್ರವ್ಯಗಳೆಲ್ಲವನ್ನೂ ಪಾಟಲೋದಕದಿಂದ ಒಂದಾಗಿ ಅರೆದು ಲೇಪವನ್ನು 
ಮಾಡಬೇಕು. 


ಪಲದ್ವಯಂ ತತೋ ದದ್ಯಾದಗುರುಸ್ನೇಹಮುತ್ತಮಮ್‌ | 
ಏಕತ್ರ ಲೋಡಿತಾಂ ಕೃತ್ವಾ ಪೂರ್ವಪಾತ್ರೇ ನಿಧಾಪಯೇತ್‌ mS 
ಆಚಾ ದ್ಯ ಕೇತಕೀಪತ್ರೈರ್ವೇಷ್ಟಯೇಚ್ಚೀನವಾಸಸಾ I 


ಗಂಧಸ್ತೇ ಸೋಮಮಂತ್ರೇಣ ರಕ್ಷೇದ್‌ ಗರುಡಮುದ್ರಯಾ Tal 
-27- 


ಆಕ್ಟ ಯತೃತೀಯಾ 


ಬಳಿಕ ಎರಡು ಪಲದಷ್ಟು ಅಗರುತೈಲವನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ 
ಬೆರೆಯುವಂತೆ ಆಲೋಡನ ಮಾಡಿ ಮೇಲೆ ಹೇಳಿದ ಪಾತ್ರೆಯಲ್ಲಿ ಶೇಖರಿಸಿಡಬೇಕು. 
ಆ ಕಲಶವನ್ನು ಕೇದಿಗೆ ಗರಿಗಳಿಂದ ಆಚ್ಛಾದಿಸಿ ರೇಷ್ಮೆಯ ವಸ್ತ್ರವನ್ನು ಹೊದಿಸಬೇಕು. 
ಪರಮಾತ್ಮನಿಗೆ ಅರ್ಪಿಸಲ್ಪಡುವ ಈ ಗಂಧವನ್ನು ಸೋಮಮಂತ್ರದಿಂದಲೂ 
ಗರುಡಮುದ್ರೆಯಿಂದಲೂ ಅಭಿರಕ್ಷಿಸಬೇಕು. 


ಏವಂ ತು ಮಂಡಪೇ ತಸ್ಮಿನ್‌ ಸಾಧಿವಾಸಂ ನಿಧಾಪಯೇತ್‌ । 
ಅರುಣೋದಯಕಾಲೇ5ಥ ನಯೇತ್‌ ಕೃಷ್ಣಸ್ಯ ಸನ್ನಿಧಿಮ್‌ Hoo 


ಹೀಗೆ ಕಲಶವನ್ನು ವಸ್ತ್ರಾದಿಗಳೊಡನೆ ಮಂಟಪದಲ್ಲಿ ಸ್ಥಾಪಿಸಬೇಕು. ಅರುಣೋ- 
ದಯಕಾಲದಲ್ಲಿ ಅದನ್ನು ಜಗನ್ನಾಥನ ಸನ್ನಿಧಿಗೆ ತೆಗೆದುಕೊಂಡು ಹೋಗಬೇಕು. 


ಶಂಖಚಾಮರಛದ್ರಾದ್ಯೈರ್ಭಾಮಯುತ್ತಾ ಸುರಾಲಯಮ್‌ । 
ದೇವಾಗ್ರೇ ಸ್ಥಾಪಯಿತ್ಯಾ ಚ ಪೂಜಯೇತ್‌ ಪುರುಷೋತ್ತಮಮ್‌ 11೧೧॥॥ 


ಶಂಖ, ಚಾಮರ, ಛತ್ರ ಮುಂತಾದ ಮರ್ಯಾದೆಗಳಿಂದ ದೇವಾಲಯಕ್ಕೆ 
ಪ್ರದಕ್ಷಿಣೆ ಮಾಡಿಸಿ, ದೇವರ ಸಮ್ಮುಖದಲ್ಲಿ ಇರಿಸಿ, ಬಳಿಕ ಪುರುಷೋತ್ತಮನ 
ಪೂಜೆಯನ್ನು ಮಾಡಬೇಕು. 


ಉದಾ ಿಟಯೇತ್‌ ತತೋ ವಸ್ತ್ರ 0 ದಿವ್ಯದೃಷ್ಠಾ ಶ್ಯ ವಲೋಕಯೇತ್‌ I 


ಪ್ರೋಕ್ಷಿತಂ ಮಂತ್ರರಾಜೇನ ಸಂಸ್ಕುಕುರ್ಯಾತ್‌ ತಾಡನಾದಿಭಿಃ 11೧೨11 

ಬಳಿಕ ದೇವರ ವಸ್ತ್ರವನ್ನು ತೆಗೆದು ಹಾಕಿ, ಆತನನ್ನು ದಿವ್ಯದೃಷ್ಟಿಯಿಂದ 
ನೋಡಬೇಕು. (ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ವಿಲೋಕಯ । 
ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ) ಮತ್ತು ಮಂತ್ರರಾಜ 
ಎನಿಸಿದ ನಾರಾಯಣಮಂತ್ರವನ್ನುಚ್ಚರಿಸುತ್ತ ಮೂರು ಬಾರಿ ಚಪ್ಪಾಳೆ ಹೊಡೆದು 
ಗಂಧೋದಕದ ಪ್ರೋಕ್ಷಣೆಯನ್ನು ಮಾಡಬೇಕು. 


ಗಂಧಪಷ್ಟಾಕ್ಷತ್ಸೆಃ ಪೂಜ್ಯ ಶ್ರಿಯಃ ಸೂಕ್ತೇನ ಲೇಪಯೇತ್‌ । 
ಶ್ರೀಶಸ್ಯ ಸರ್ವಗಾತ್ರೇಷು ಮೃದುಸ್ಪರ್ಶಂ ಶನೈಃ ಶನೈಃ 11೧೩1 


-28- 


ಅಕಯತತೀಯಾ 
wh ಲ 


ಗಂಧ, ಪುಷ್ಪ, ಅಕ್ಷತೆಗಳಿಂದ ಜಗನ್ನಾಥನನ್ನು ಪೂಜಿಸಿ ಶ್ರೀಸೂಕ್ತದ ಮಂತ್ರಗಳನ್ನು 
ಪಠಿಸುತ್ತ, ಮೃದುಹಸ್ತದಿಂದ ಮೆಲ್ಲ ಮೆಲ್ಲನೆ ಶ್ರೀಪತಿಯ ಸರ್ವದೇಹದಲ್ಲಿಯೂ ಮೇಲೆ 
ಹೇಳಿದ ಕಳಶದ ಗಂಧವನ್ನು ಲೇಪಿಸಬೇಕು. 

ವೈಷ್ಣವಾ ಜಯಶಬ್ದೆಸ್ಟಂ ವರ್ಧಯಂತಿ ತದಾ ಹರಿಮ್‌ । 

ನಾನಾಸೂಕ್ತೋಪನಿಷದೈರ್ವಿದ್ವಾಂಸಸ್ತಂ ಸ್ತುವಂತಿ ವೈ 11೧೪॥ 

ಆಗ ವಿಷ್ಣುಭಕ್ತರು ಜಯಕಾರಗಳಿಂದ ಶ್ರೀಹರಿಗೆ ಅಭಿವೃದ್ಧಿಯನ್ನು ಕೋರಬೇಕು. 
ವಿದ್ವಾಂಸರುಗಳು ಅನೇಕ ಉಪನಿಷತ್ತುಗಳಿಂದ, ವೇದಮಂತ್ರಗಳಿಂದ, ಉತ್ತಮ 
ಕಾವ್ಯಪಾಠಗಳಿಂದ ಶ್ರೀಹರಿಯನ್ನು ಸ್ತೋತ್ರಮಾಡುತ್ತಿರಬೇಕು. 


ವೇಣುವೀಣಾದಿಕೈರ್ನತ್ಯರ್ಗೀತವಾದ್ಯೆ ಎರನೇಕಶಃ। 
ವ್ಯಜನೈಶ್ಚಾಮರೈ; ಛತ್ರೈರನೈ ರ್ನಾನೋಪಹಾರಕ್ಕೆಃ 11೧೫1 
ಸಂತೋಷಯನ್‌ ಜಗನ್ನಾಥಂ ತೃತೀಯಾದೌ ವಿಲೇಷಯೇತ್‌ । 


ಯಸ್ಯ ಚಿಂತನಮಾತ್ರೇಣ ತಾಪಾ ನಶ್ಯಂತಿ ದೇಹಿನಾಮ್‌ 11೧೬॥ 


ವೇಣು, ವೀಣೆ ಮುಂತಾದ ವಾದ್ಯಗಳಿಂದಲೂ ನೃತ್ಯಗೀತೆಗಳಿಂದಲೂ ಬಹು- 
ವಿಧವಾದ ಬೀಸಣಿಗೆಗಳಿಂದಲೂ, ಚಾಮರಗಳಿಂದಲೂ ಛತ್ರಗಳೇ ಮೊದಲಾದ 
ಇತರ ಸೇವೆಗಳಿಂದಲೂ ಜಗನ್ನಾಥನಿಗೆ ಸಂತೋಷವನ್ನು ಉಂಟುಮಾಡಬೇಕು. 
ತೃತೀಯಾ- ತಿಥಿಯ ಪ್ರಾರಂಭದಲ್ಲಿ ಲೇಪವನ್ನು ಮಾಡಬೇಕು. ಈ ಉತ್ಸವವನ್ನು 
ಚಿಂತಿಸುವ ಮಾತ್ರದಿಂದಲೇ ಜೀವರ ಸಕಲ ತೊಂದರೆಗಳು ನಾಶವನ್ನು ಹೊಂದುವವು. 

ಸೋತಸೌ ಸಂದರ್ಶನಾತ್‌ ತಾಪಾನ್‌ ನೃಣಾಂ ಹಂತಿ ತದಾ ದ್ವಿಜಾಃ । 

ಅಚಿಂತ್ಯಾ ಮಹಿಮಾ ವಿಷ್ಣೋರೀದೃಕ್ತಾದ್ಧಕ್ತಯಾ ಸದಾ era 

ಬ್ರಾಹ್ಮಣರುಗಳೇ! ಆ ಪರಮಾತ್ಮನು ಗಂಧಲೇಪನಸಮಯದಲ್ಲಿ ಸಂದರ್ಶನ 
ಮಾತ್ರದಿಂದಲೇ ಮಾನವರ ತ್ರಿವಿಧತಾಪಗಳನ್ನೂ ನಿರ್ಮೂಲಗೊಳಿಸುವನು. 
ಮಹಾವಿಷ್ಣುವಿನ ಮಹಿಮೆಯು ಇಷ್ಟೆಂದು ಅಪ್ಪೆಂದು ಹೇಳಲಾಗದಷ್ಟುಯಾವಾಗಲೂ 
ಅಚಿಂತ್ಯವಾಗಿರುವುದು. 


-29- 


ಅಕ್ಷೇ ಯತೃತೀಯಾ 


ತತಃ ಸೂಕ್ಷ್ಮಾಂಬರೈರ್ಮಾಲ್ಕೆ ಯರ್ಜಕ್ರ್ಯಭೋಜ್ಯಾದಿಪಾನಕ್ಕೆ: | 

ದವ್ಯೈರ್ನಾನಾವಿಧೈರ್ಹದ್ಯೈರ್ಗವ್ಯೈರಾವರ್ತಿತೈೆಃ ಶುಭೈಃ 11೧೮॥ 

ಬಳಿಕ ನಯವಾದ ವಸ್ತ್ರಗಳಿಂದಲೂ, ಪುಷ್ಪಮಾಲೆಗಳಿಂದಲೂ, 
ಭಕ ಕ್ಯ ಭೋಜ್ಯ- ಮೊದಲಾದವುಗಳಿಂದಲೂ, ಪಾನಕಾದಿ ಪಾನೀಯಗಳಿಂದಲೂ, 
ನಾನಾವಿಧವಾದ ಇತರ ಕಾಲೋಚಿತ ಪದಾರ್ಥಗಳಿಂದಲೂ, ಮಧುರವೂ 
ಪವಿತ್ರಗಳೂ ಆದ ಆಕಳಿನ ಹಾಲು, ಬೆಣ್ಣೆ, ಮೊಸರು, ತುಪ್ಪ ಮುಂತಾದವುಗಳಿಂದ 
ತಯಾರಿಸಲ್ಪಟ್ಟ ತಿನಿಸುಗಳಿಂದಲೂ ಭಗವಂತನನ್ನು ಪೂಜಿಸಬೇಕು. 


ತತಃ ಸಂಪೂಜಯೇದ್‌ ದೇವಂ ತಾಂಬೂಲೈಶ್ಚ ಸುಸಂಸ್ಯೃತೈಃ | 

ತಸ್ಮಿನ್‌ ಕಾಲೇ ತು ಯೇ ಕೃಷ್ಣಂ ಭಕ್ತ್ಯಾ ಪಶ್ಯಂತಿ ಮಾನವಾಃ 11೧೯॥ 

ನ ತೇಷಾಂ ಪುನರಾವೃತ್ತಿ: ಕಲ್ಪಕೋಟಿಶಶತೈರಪಿ | 

ವಿಷ್ಣೋಃ ಸಧೂಪಮಾಸಾದ್ಯ ವಿಷ್ಣುಲೋಕೇ ವಸಂತಿ ವೈ 11೨೦1 
ಣ ಣ ಲ 


ಬಳಿಕ ಸರ್ವೋಪಸ್ಯರಗಳಿಂದ ಕೂಡಿದ ತಾಂಬೂಲವನ್ನು ದೇವದೇವನಿಗೆ 
೯ಸಬೇಕು. ಆ ಸಮಯದಲ್ಲಿ ಶ್ರೀಕೃಷ್ಣನನ್ನು ಯಾವ ಮಾನವರು ಭಕ್ತಿಯಿಂದ 
ನೋಡುವರೋ ಅವರು ನೂರುಕೋಟಿಕಲಗಳಾದರೂ ಪುನಃ ಸಂಸಾರದಲ್ಲಿ 
ಹುಟ್ಟುವುದಿಲ್ಲ. ಅವರೆಲ್ಲರೂ ವಿಷ್ಣುವಿನ ಸಾರೂಪ್ಯಮೋಕ್ಕವನ್ನು ಪಡೆದು 
ವೈಕುಂಠಲೋಕದಲ್ಲಿಯೇ ವಾಸ ಮಾಡುವರು. 


ಪುರಾ ಕಲಿಯುಗೇ ವಿಪ್ರಾ ದಕ್ಟೋ ನಾಮ ಪ್ರಜಾಪತಿಃ । 

ಆಧ್ಯಾತ್ಮಿಕಾದಿಸಂತಾಪೈಃ ಸುದೀನಾನ್‌ ವೀಕ್ಷ್ಯ ಮಾನವಾನ್‌ 11೨೧1 

ಎಲೈ ಬ್ರಾಹ್ಮಣರುಗಳಿರಾ! ಪೂರ್ವದಲ್ಲಿ ದಕ್ಷನಾಮಕನಾದ ಪ್ರಜಾಪತಿಯು 
ಕಲಿಯುಗದಲ್ಲಿ ಹುಟ್ಟಿದ ಮನುಷ್ಯರು ಆಧ್ಯಾತ್ತಿಕಾದಿ ತಾಪತ್ರ ಯಗಳಿಗೆ ಸಿಲುಕಿ ಅತ್ಯಂತ 
ದೀನರಾಗಿರುವುದನ್ನು ಕಂಡನು. 

ತತ್ರ ಗತ್ವಾಕೃಪಾಯುಕ್ತೋ ಮಹಿಮಾನಂ ಚಕಾರ ವೈ। 

ಯಥಾವಿಧಿ ಮಯಾ ಪ್ರೋಕ್ತಂ ಸ ಏವ ಪ್ರಥಮಂ ದ್ವಿಜಾಃ 11೨೨॥॥ 


-30- 


ಅಕಯತತೀಯಾ 
eh ಲ 


ಅವರಲ್ಲಿ ಕೃಪೆಯುಳ್ಳವನಾಗಿ ಅವರ ಬಳಿ ಹೋಗಿ, ನಾನು ಹೇಳಿರುವಂತೆ 
ಯಥಾವಿಧಿಯಾದ ಉತ್ಸವವನ್ನು ಮಾಡಿದನು. ಆತನೇ ಈ ಉತ್ಸವವನ್ನು ಪ್ರಥಮದಲ್ಲಿ 
ನಡೆಸಿದವನು. 

ಪ್ರಲಿಪ್ಯ ಚಂದನೇನಾಂಗೇ ಮಾಧವಾಮಲಪಕಕೇ। 

ಲೈ 

ತೃತೀಯಾಯಾಂ ಜಗನ್ನಾಥಂ ಸ್ತುತಿಮೇತಾಂ ಮುದಾ ಜಗೌ HAI 

ವೈಶಾಖಮಾಸದ ಶುಕ್ಲಪಕ್ಷದ ತೃತೀಯಾದಲ್ಲಿ ಸ್ವಾಮಿಯ ಅಂಗಗಳಿಗೆಲ್ಲ 
ಚಂದನ ಗಂಧವನ್ನು ಲೇಪನ ಮಾಡಿ ಸಂತೋಷದಿಂದ ಈ ರೀತಿಯಾಗಿ ಸ್ತೋತ್ರ 
ಮಾಡಿದನು. 

ದಕಃ - 

[NY 

ದೇವದೇವ ಜಗನ್ನಾಥ ಸಹಜಾನಂದ ನಿರ್ಮಲ । 

ಸಂಸಾರಾರ್ಣವಸಂಮಗ್ನಾನ್‌ ತ್ರಾಹಿ ನಃ ಪರಮೇಶ್ವರ 11೨೪॥ 

ದಕ್ಷನು ಹೇಳುತ್ತಾನೆ - ದೇವದೇವನೇ! ಜಗನ್ನಾಥನೇ! ಆನಂದಸ್ವರೂಪನೇ। 
ನಿರ್ದುಷ್ಟನೇ! ಪರಮೇಶ್ವರನಾದ ನೀನು ಸಂಸಾರವೆಂಬ ಅಗಾಧವಾದ ಸಮುದ್ರದಲ್ಲಿ 
ಬಿದು ಮುಳುಗುತಿರುವ ನಮನು ರಕಿಸು. 

ದ pf) Ya ಉಲ 

ನಾನಾವಿಧೈೆಶ್ವ ಸಂತಾಪೈಃ ಸಂತಪ್ತಾನ್‌ ಮಾನವಾನಿಮಾನ್‌ । 

ಮಮಾನುಕ್ರೋಶಬುದ್ದ್ಯಾ ವೈ ಶುಭದೃಷ್ಟ್ಯಾಮೃತೇನ ಚ 11೨೫ 

ಸಂತರ್ಪಯ ತೃಣಾನ್‌ ಶುಷ್ಯಾನ್‌ ಕೃಷ್ಣಮೇಘ ನಮೋಸ್ತು ತೇ। 

ಕಲಿಕಲ್ವಷಸಮ್ಮೂಢಾನ್‌ ಉದ್ಧರ್ತುಂ ಜಗತಾಂ ಪತೇ 2೬ 

ಅವತಾರೋ5 ಯಮೇತಸ್ಥಿನ್‌ ನೀಲಾಚಲಗುಹಾಂತರೇ | 

ಚಿರಕಾಲಪ್ರರೂಢಾನಾಂ ದುಸ್ತಜಾನಾಂ ಮಹಾಂಹಸಾಮ್‌ 11೨೭॥ 

ರಾಶಿಂ ದಗ್ಗುಂ ತ್ವಮೇವೇಶೋ ದೀನನಾಥಕೃಪಾಕರ | 

ತ್ದದ್‌ ದರ್ಶನಮಹಾಯೋಗೇ ಯಮಾದ್ಯಷ್ಟಾಂಗವರ್ಜಿತೇ 2೮ 

ಯೇಷಾಂ ಮತಿಃ ಸಮುತ್ತನ್ನಾ ಚತುರ್ವರ್ಗೈಕಸಾಧನೇ । 

ನ ತೇ ಶೋಚಂತಿ ದುಷ್ಟಾರೇ ಭವಾರಣ್ಯೇ ಮಹಾಭಯೇ 11೨೯॥ 


-31- 


ಅಕ್ಷ ಯತೃತೀಯಾ 


ಅನೇಕ ವಿಧಗಳಾದ ಸಂತಾಪಗಳಿಂದ ಈ ಮಾನವರು ಪರಿತಪಿಸುತ್ತಿರುವರು. 
ನನ್ನಲ್ಲಿ ಅನುಕಂಪ ಬುದ್ಧಿಯುಳ್ಳವನಾಗಿ ಎಲ್ಫೆ ಕಾಲಮೇಘನೇ! ಈ ಒಣಗುತ್ತಿರುವ 
ಹುಲ್ಲುಗಳನ್ನು (ಇವರನ್ನು) ಅಮೃತಮಯವಾದ ಮಂಗಳಮಯವಾದ 
ನೋಡುವಿಕೆಯಿಂದ ಸಂತೋಷಗೊಳಿಸು. ನಿನಗೆ ನಮಸ್ಕರಿಸುವೆನು. 


ಹೇ ತ್ರಿಲೋಕೇಶ್ವರನೇ! ನೀಲಾಚಲದಲ್ಲಿರುವ ಈ ಗುಹೆಯಲ್ಲಿ ನಿನ್ನ 
ಅವತಾರವೇ ಕಲಿಕಲ್ಮಷಗಳ ಸಂಪರ್ಕದಿಂದ ದಿಕ್ಕು ಕಾಣದಿರುವ ಜನರನ್ನು 
ಉದ್ದರಿಸುವುದಕ್ಕಾಗಿಯೇ ಆಗಿದೆ. ಅನಾದಿ ಕಾಲದಿಂದ ಆತ್ಮನಿಗೆ ಅಂಟಿಕೊಂಡು 
ಬಂದಿರುವ ತ್ಯಜಿಸಲು ಕಷ್ಟತರಗಳಾದ ಮಹಾಪಾತಕಗಳ ರಾಶಿಯನ್ನು ಸುಟ್ಟುಹಾಕಲು 
ನೀನೊಬ್ಬನೇ ಸಮರ್ಥನಾಗಿರುವೆ. ದೀನರಲ್ಲಿಯೂ ಅನಾಥರಲ್ಲಿಯೂ 
ಕೃಪಾನ್ವಿತನಾಗಿರುವ ಸ್ವಾಮಿಯೇ! ಯಮನಿಯಮಾದಿ ಅಷ್ಟಾಂಗರಹಿತವಾಗಿದ್ದರೂ 
ಚತುರ್ವಿಧಪುರುಷಾರ್ಥಗಳಿಗೆ ಏಕಾಂತಸಾಧನವಾದ ನಿನ್ನ ಮಹೋತವದ 
ದರ್ಶನವನ್ನು ಮಾಡಬೇಕೆಂಬ ಬುದ್ಧಿ ಯಾರಿಗೆ ಉಂಟಾಗಿರುವುದೋ, ಅವರು 
ದಾಟಲು ಅಸಾಧ್ಯವೂ ಮಹಾಭಯಂಕರವೂ ಆದ ಸಂಸಾರವೆಂಬ ಅರಣ್ಯದಲ್ಲಿ 
ದುಃಖಗೊಳ್ಳುವುದಿಲ್ಲ. 

ಕರ್ಮಾನಪೇಕ್ಟಂ ದೇವೇಶ ನಾತ್ಮಜ್ಞಾನಂ ವಿಮೋಚಕಮ್‌ । 

ಇದಂ ತೇ ದರ್ಶನಂ ನಾಥ ವಿನಾ ಕರ್ಮಾಪಿ ಮೋಚಯೇತ್‌ IOI 

ದೇವದೇವನೇ! ಯಜ್ಞಯಾಗಾದಿ ಕರ್ಮಗಳ ನಿರಪೇಕ್ಟೆಯಿಂದ ಕೂಡಿದ 
ಆತ್ಮಜ್ಞಾನವು ಮನುಷ್ಯನಿಗೆ ಮೋಕ್ಷವನ್ನು ದೊರಕಿಸಲಾರದು. ಆದರೆ ಲೋಕೇಶ್ವರನಾದ 
ನಿನ್ನದರ್ಶನವಾದರೋ ಯಾವ ಸಾಧನವೂ ಇಲ್ಲದೆಯೇ ಮೋಕ್ಷವನ್ನು ಕೊಡುವುದು. 

ಜಯ ಕೃಷ್ಣ ಜಯೇಶಾನ ಜಯಾಕ್ಷರ ಜಯಾವ್ಯಯ। 

ಪ್ರಸೀದಾನುಗ್ರಹಾಣೇಮಾನ್‌ ದೀನಾನ್‌ ಮೂಢಾನ್‌ ವಿಚೇತಸಃ ॥೩೧॥ 

ಶ್ರೀಕೃಷ್ಣನೇ! ಲೋಕೇಶ್ವರನೇ! ನಾಶರಹಿತನೇ! ಕ್ಷಯವರ್ಜಿತನೇ! 
ಸರ್ವೋತ್ತಮನೇ! ನಿನಗೆ ಜಯವಾಗಲಿ. ದೀನರೂ, ಬುದ್ಧಿಹೀನರೂ, ಗತಸತ್ತ್ವರೂ 
ಆಗಿರುವ ಈ ಮಾನವರಲ್ಲಿ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡು. 


೬೨2. 


ಅಕಯತ್ನತೀಯಾ 
ಬ್‌ 


ಇತಿ ಸ್ತುತ್ವಾ ದಂಡಪಾತಂ ಪಪಾತ ಚರಣಾಂಬುಜೇ । 

ಪ್ರಸೀದೇಶ ಪ್ರಸೀದೇಶ ಪ್ರಸೀದೇಶೇತಿ ಘೋಷಯನ್‌ JETT 

ದಕಪ್ರಜಾಪತಿಯು ಈ ರೀತಿಯಾಗಿ ಸ್ತೋತ್ರವನ್ನು ಮಾಡಿ, "ಸ್ವಾಮಿಯೇ ನನಗೆ 
ಪ್ರಸನ್ನನಾಗು, ಸ್ವಾಮಿಯೇ ನನಗೆ ಪ್ರಸನ್ನನಾಗು, ಸ್ವಾಮಿಯೇ ನನಗೆ ಪ್ರಸನ್ನನಾಗು' 
ಎಂದು ಜೋರಾಗಿ ಉದ್ಗಾರವನ್ನು ತೆಗೆದು ಶ್ರೀಜಗನ್ನಾಥನ ಪಾದಕಮಲಗಳಲ್ಲಿ 
ಸಾಷ್ಟಾಂಗ ಬಿದ್ದು ಹೊರಳಾಡಿದನು. 


ತತೋ ಜಗಾದ ಭಗವಾನ್‌ ಸುಸ್ಟರೇಣ ಪ್ರಜಾಪತಿಮ್‌ । 

ಉತ್ತಿಷ್ಠ ವತ್ಸ ತೇ ದತ್ತಂ ದುರ್ಲಭಂ ಯದ್ದರಂ ತ್ಹಯಾ 11೩೩ 

ಕಾಂಕ್ಷಿತಂ ಮತ್ನನಾದೇನ ಭವಿಷ್ಯತಿ ನ ಸಂಶಯಃ । 

ಮದನುಗ್ರಹೋತಲ್ಲಪುಣ್ಯಾನಾಂ ದುರ್ಲಭೋ ವಿದಿತಸ್ತವ 11೩೪॥ 

ಆಗ ಭಗವಂತನು ಮಧುರವಾದ ವಾಣಿಯಿಂದ ಪ್ರಜೇಶ್ವರನನ್ನು ಕುರಿತು ಹೀಗೆ 
ಹೇಳಿದನು - ಎಲ್ಫ ಕುಮಾರನೇ! ಏಳು, ನೀನು ಅಪೇಕ್ಟಿಸಿದ ವರವನ್ನು ನಿನಗೆ 
ಕೊಟ್ಟಿರುವೆನು. ನನ್ನ ಅನುಗ್ರಹದಿಂದ ನೀನು ಪ್ರಾರ್ಥಿಸಿದಂತೆ ನಡೆಯುವುದರಲ್ಲಿ 
ಸಂಶಯವಿಲ್ಲ. ನನ್ನ ಅನುಗ್ರಹವು ಕ್ಷೀಣಪುಣ್ಕರಾದವರಿಗೆ ದುರ್ಲಭವಾದುದೆಂಬ 
ವಿಷಯ ನಿನಗೆ ತಿಳಿದೇ ಇರುವುದು. 


ಮದಂಗಜಾತೋಶಸಿ ಭವಾನ್ಮಾಂ ತ್ವಂ ಪ್ರಾರ್ಥಿತವಾನಸಿ । 

ಮಮೋತವೇನ ಸಂತೋಷ್ಯಂ ತತಸ್ತೇ ಪ್ರದದಾಮ್ಯಹಮ್‌ 11೩೫1! 

ನೀನು ನನ್ನ ಶರೀರದಿಂದಲೇ ಉದ್ಧವಿಸಿರುವೆ (ಪಾಣ್ಯಾತ್ಮನೇ ದಕ್ಷಾಯ ನಮಃ 
- ಭಗವಂತನ ಕೈಗಳಿಂದ ದಕ್ಷನು ಹುಟ್ಟಿರುವನು); ನನ್ನನ್ನೇ ಪ್ರಾರ್ಥಿಸುತ್ತಿರುವೆ. ನನ್ನ 
ಮಹೋತ್ಸವವನ್ನು ನೆರವೇರಿಸಿರುವೆ. ನಿನಗೆ ಪಾರಿತೋಷಕವಾಗಿ ಒಂದು ವರವನ್ನು 
ಕೊಡುವೆನು. 

ಇಮಾಮಕ್ಚಯಯಾತ್ರಾಂ ಯೇ ಭಕ್ತ್ಯಾ ಪಶ್ಯಂತಿ ಹರ್ಷಿತಾ: । 


ತಸ್ಮಿನ್‌ ಕಾಲೇ ಯದಿಚ್ಛಂತಿ ಮನಸಾ ತದವಾಪ್ನುಯುಃ TERN] 
-33- 


ಅಕ್ಷಯತೃತೀಯಾ 


ಭಕ್ತಿಯಿಂದಲೂ, ಸಂತೋಷದಿಂದಲೂ ಕೂಡಿದವರಾಗಿ ಭಕ್ತರು ಅಕ್ಷಯ 
ತೃತೀಯಾದಂದು ಈ ಮಹೋತ್ಸವವನ್ನು 'ನೋಡುವರೋ, ದರ್ಶನಕಾಲದಲ್ಲಿ 
ಅಪೇಕ್ಷಿಸಿದ ಕಾಮನೆಗಳೆಲ್ಲವೂ ಅವರಿಗೆ ಕೈಗೂಡುವುವು. 


ಯಥಾ ಸಂತಾಪಹರಣಂ ಚಂದನೇನಾನುಲೇಪನಮ್‌ । 

ತಥೋತ್ಸವೋ5ಯಂ ಮೇ ದಕ್ಷ ಸಂತಾಪತ್ರಯನಾಶನಃ 11೩೭11 

ಎಲೈ ದಕ್ಷಪ್ರಜಾಪತಿಯೇ! ಈ ಚಂದನದ ಅನುಲೇಪನವು ಹೇಗೆ ಸಂತಾಪವನ್ನು 
ನಾಶಗೊಳಿಸುವುದೋ, ಹಾಗೆಯೇ ನನಗೆ ಸಲ್ಲಿಸುವ ಈ ಉತ್ಸವವೂ ತ್ರಿವಿಧತಾಪಗಳನ್ನು 
ಭಕ್ತರಿಗೆ ನಾಶಗೊಳಿಸುವುದು. 

ಮತ್ಸೇರಿತಮತಿಸ್ತಂ ಹಿ ಉತ್ಸವಂ ಕೃತವಾನಸಿ । 


ಸಂಕಲ್ಪಿತೋ5ಯಂ ಮನಸಾ ದೀನೋದ್ಭೃತ್ಯೈ ಮಯಾ ಧ್ರುವಮ್‌ ॥೩೮ 


ನನ್ನ ಪ್ರೇರಣೆಯಿಂದ ಹುಟ್ಟಿದ ಬುದ್ಧಿಯಿಂದಲೇ ನೀನು ಈ ಮಹೋತ್ಸವವನ್ನು 
ಮಾಡಿರುವಿ. ಸಜ್ಜನರಾದ ದೀನರನ್ನು ಉದ್ಧ್ಭರಿಸಬೇಕೆಂದೇ ನನ್ನ ಮನಸಿನಲ್ಲಿ 
ಸಂಕಲ್ಪಿತವೆಂಬುದು ನಿಶ್ಚಯವು. 

ತ್ವಯಾಭಿಕಾಂಕ್ಣಿತಂ ಸರ್ವಂ ದಾಸ್ಯಾಮ್ಯೇವ ಪ್ರಜಾಪತೇ। 

ದ್ವಾದಶೈತಾ ಮಹಾಯಾತ್ರಾ ಗಂಡಿಚಾದ್ಯಾಸ್ತು ಪಾವನಾಃ 11೩೯ 


ಪ್ರಜೇಶ್ವರನೇ! ನೀನು ಅಪೇಕ್ಟಿಸಿದೆಲ್ಲವನ್ನೂ ನೀಡುವೆನು. ಗಂಡೀಚ 
ಯಾತ್ರೆಯೇ ಮೊದಲಾದ ನನ್ನ ಈ ಹನ್ನೆರಡು ಮಹಾಯಾತ್ರೆಗಳೂ 
ಪರಮಮಂಗಳಕರಗಳಾಗಿರುವವು. 


ಏಕೈಕಾ ಮುಕ್ತಿದಾ ಸರ್ವಾ ಧರ್ಮಕಾಮಾರ್ಥವರ್ಧನಾಃ WYO 

ಇವುಗಳಲ್ಲಿ ಒಂದನ್ನು ಮಾಡಿದರೂ ಮುಕ್ತಿಯು ದೊರಕುತ್ತದೆ. ಇನ್ನು 
ಎಲ್ಲವನ್ನೂ ಮಾಡಿದರೆ ದೊರಕುವುದಿಲ್ಲವೇನು? ಎಲ್ಲಾಪುರುಷಾರ್ಥಕಾಮನೆಗಳೂ 
ದೊರಕು- ತ್ತವೆ. 

ತಾಸಾಮೇಕತಮಾಂ ವಾಪಿ ಯೋ ಭಕ್ತ್ಯಾಚಾವಲೋಕಯೇತ್‌ | 

ಏಕಯಾಠಪಿ ಭವಾಬ್ಧಿಂ ಸ ತೀರ್ತ್ವಾ ವಿಷ್ಣುಪದಂ ವ್ರಜೇತ್‌ ॥ 


-34- 


ಅಕಯತತೀಯಾ 
ಇ ಲ 


ಈ ಯಾತ್ರೆಗಳಲ್ಲಿ ಒಂದನ್ನಾದರೂ ಭಕ್ತಿಯಿಂದ ನೋಡಿದ ಮನುಷ್ಯನು, ಆ 
ಒಂದರಿಂದಲೇ ಸಂಸಾರಸಾಗರವನ್ನು ದಾಟಿ ವೈಕುಂಠಲೋಕವನ್ನು ಸೇರುವನು. 


ಜೈಮಿನಿಃ- 

ಇತ್ಯುದೀರ್ಯ ಪ್ರಜಾನಾಥಂ ಭಗವಾನ್‌ ಸ ತಿರೋದಧೇ 11೪೨॥ 

ಜೈಮಿನಿ ಯಷಿಗಳು ಹೇಳುತ್ತಾರೆ - ಈ ರೀತಿಯಾಗಿ ಭಗವಂತನು 
ಪ್ರಜಾಪತಿಯಾದ ದಕ್ಷನಿಗೆ ವರವನ್ನು ಕೊಟ್ಟು ಆತನು ನೋಡುತ್ತಿರುವಂತೆಯೇ 
ಅಂತರ್ಧಾನವನ್ನು ಹೊಂದಿದನು. 

ದಕ್ಷಃ ಪ್ರಜಾಪತಿಃ ಸೋಪಿ ಶ್ರದ್ಧಧಾನಸ್ತದಾಜ್ಞಯಾ । 

ಸಂವತ್ತರಂ ಗಿರೌ ಸ್ಥಿತ್ವಾ ಸಂದದರ್ಶ ಮಹೋತ್ಸವಾನ್‌ 11೪೩। 

ದಕ್ಷಪ್ರಜಾಪತಿಯೂ ಕೂಡ ಪರಮಾತ್ಮನ ಅಪ್ಪಣೆಯನ್ನು ಶಿರಸಾ ವಹಿಸಿ 
ಶ್ರದ್ಧಾನ್ವಿತನಾಗಿ ನೀಲಾಚಲದಲ್ಲಿ ಒಂದು ವರ್ಷದವರೆಗೂ ನೆಲೆಸಿದ್ದು ಪರಮಾತ್ಮನ 
ಎಲ್ಲಾ ಮಹೋತ್ಸವಗಳನ್ನೂ ನೋಡಿದನು. 


ಸರ್ವಜ್ಞೋ ಬ್ರಾಹ್ಮಣೋ ಭೂತ್ವಾಕೌಶಿಕಸ್ಯ ಕುಲೋತ್ತಮೇ । 

ಲೋಕಾನ್‌ ಪ್ರವರ್ತಯಾಮಾಸ ಯಥಾವಿಧಿ ಮಹೇಷು ಸಃ NYY 

ಅದರ ಫಲವಾಗಿ ಉತ್ತಮವಾದ ಕೌಶಿಕವಂಶದಲ್ಲಿ ಸರ್ವಜ್ಞನಾದ ಬ್ರಾಹ್ಮಣನಾಗಿ 
ಜನ್ಮವನ್ನು ತಳೆದು ಸಕಲ ಜನರನ್ನೂ ಯಥಾವಿಧಿಯಾದ ಮಹೋತ್ಸವಗಳನ್ನು 
ನಡೆಸುವುದರಲ್ಲಿ ಆಸಕ್ತರನ್ನಾಗಿ ಮಾಡಿದನು. ಲೋಕೋದ್ಧಾರಕ ಗುರುವಾದನು. 


ಎಿಶ್ವಾಸಾಯಾಲ್ಪಬುದ್ಧೀನಾಂ ಯಾತ್ರಾ ವೈ ಪರಿಕೀರ್ತಿತಾ । 
ಅಯಂ ಚ ಸಾಕ್ಷಾತ್ರರಮಬ್ರಹ್ನರೂಪೀ ಜಗದ್ಗುರು: । 
ಪ್ರಸಾದಿತಃ ಸುರೇಶೇನ ಲೋಕಾನುಗ್ರಹಣಾಯ ವೈ 11೪೫1 


ಅಲಜನರಿಗೆ ಭಗವಂತನಲ್ಲಿ ವಿಶ್ವಾಸ ಹುಟ್ಟಲೆಂದು ಈ ಯಾತ್ರೆಯ ವಿಧಿಯು 
ಫಲವೂ ಕೂಡ ಚೆನ್ನಾಗಿ ವರ್ಣನೆ ಮಾಡಲ್ಪಟ್ಟಿದೆ. ಈ ಜಗನ್ನಾಥನೇ ಸಾಕ್ಷಾತ್ತಾಗಿ 


-35- 


ಅಕ್ಷಯತೃತೀಯಾ 


ಭಕ್ತಿಯಿಂದಲೂ, ಸಂತೋಷದಿಂದಲೂ ಕೂಡಿದವರಾಗಿ ಭಕ್ತರು ಅಕ್ಷಯ 
ತೃತೀಯಾದಂದು ಈ ಮಹೋತ್ಸವವನ್ನು 'ನೋಡುವರೋ, ದರ್ಶನಕಾಲದಲ್ಲಿ 
ಅಪೇಕ್ಷಿಸಿದ ಕಾಮನೆಗಳೆಲ್ಲವೂ ಅವರಿಗೆ ಕೈಗೂಡುವುವು. 


ಯಥಾ ಸಂತಾಪಹರಣಂ ಚಂದನೇನಾನುಲೇಪನಮ್‌ । 
ತಥೋತ್ಸವೋಠ5ಯಂ ಮೇ ದಕ್ಷ ಸಂತಾಪತ್ರಯನಾಶನಃ TERA] 


ಎಲ್ಫೈ ದಕ್ಷಪ್ರಜಾಪತಿಯೇ! ಈ ಚಂದನದ ಅನುಲೇಪನವು ಹೇಗೆ ಸಂತಾಪವನ್ನು 
ನಾಶಗೊಳಿಸುವುದೋ, ಹಾಗೆಯೇ ನನಗೆ ಸಲ್ಲಿಸುವ ಈ ಉತ್ಸವವೂ ತ್ರಿವಿಧತಾಪಗಳನ್ನು 
ಭಕ್ತರಿಗೆ ನಾಶಗೊಳಿಸುವುದು. 

ಮತ್ಸೇರಿತಮತಿಸ್ತಂ ಹಿ ಉತ್ಸವಂ ಕೃತವಾನಸಿ । 


ಸಂಕಲ್ಪಿತೋ5ಯಂ ಮನಸಾ ದೀನೋದ್ಭತ್ಯೈ ಮಯಾ ಧ್ರುವಮ್‌ ॥೩೮ 


ನನ್ನ ಪ್ರೇರಣೆಯಿಂದ ಹುಟ್ಟಿದ ಬುದ್ಧಿಯಿಂದಲೇ ನೀನು ಈ ಮಹೋತ್ಸವವನ್ನು 
ಮಾಡಿರುವಿ. ಸಜ್ಜನರಾದ ದೀನರನ್ನು ಉದ್ಧ್ಭರಿಸಬೇಕೆಂದೇ ನನ್ನ ಮನಸಿನಲ್ಲಿ 
ಸಂಕಲ್ಪಿತವೆಂಬುದು ನಿಶ್ಚಯವು. 

ತ್ಹಯಾಭಿಕಾಂಕ್ಣಿತಂ ಸರ್ವಂ ದಾಸ್ಯಾಮ್ಯೇವ ಪ್ರಜಾಪತೇ । 

ದ್ವಾದಶೈತಾ ಮಹಾಯಾತ್ರಾ ಗಂಡಿಚಾದ್ಯಾಸ್ತು ಪಾವನಾ: 11೩೯॥ 

ಪ್ರಜೇಶ್ವರನೇ! ನೀನು ಅಪೇಕ್ಟಿಸಿದೆಲ್ಲವನ್ನೂ ನೀಡುವೆನು. ಗಂಡೀಚ 
ಯಾತ್ರೆಯೇ ಮೊದಲಾದ ನನ್ನ ಈ ಹನ್ನೆರಡು ಮಹಾಯಾತ್ರೆಗಳೂ 
ಪರಮಮಂಗಳಕರಗಳಾಗಿರುವವು. 

ಏಕೈಕಾ ಮುಕ್ತಿದಾ ಸರ್ವಾ ಧರ್ಮಕಾಮಾರ್ಥವರ್ಧನಾಃ 11೪0॥ 

ಇವುಗಳಲ್ಲಿ ಒಂದನ್ನು ಮಾಡಿದರೂ ಮುಕ್ತಿಯು ದೊರಕುತ್ತದೆ. ಇನ್ನು 
ಎಲ್ಲವನ್ನೂ ಮಾಡಿದರೆ ದೊರಕುವುದಿಲ್ಲವೇನು? ಎಲ್ಲಾಪುರುಷಾರ್ಥಕಾಮನೆಗಳೂ 
ದೊರಕು- ತ್ತವೆ. 

ತಾಸಾಮೇಕತಮಾಂ ವಾಪಿ ಯೋ ಭಕ್ತ್ಯಾಚಾವಲೋಕಯೇತ್‌ 

ಏಕಯಾಪಿ ಭವಾಬ್ದಿಂ ಸ ತೀರ್ತ್ವಾ ವಿಷ್ಣುಪದಂ ವ್ರಜೇತ್‌ ॥ 


-34- 


ಅಕಯತ್ನತೀಯಾ 
pt ಲ 


ಈ ಯಾತ್ರೆಗಳಲ್ಲಿ ಒಂದನ್ನಾದರೂ ಭಕ್ತಿಯಿಂದ ನೋಡಿದ ಮನುಷ್ಯನು, ಆ 
ಒಂದರಿಂದಲೇ ಸಂಸಾರಸಾಗರವನ್ನು ದಾಟಿ ವೈಕುಂಠಲೋಕವನ್ನು ಸೇರುವನು. 


ಜೈಮಿನಿ 

ಇತ್ಯುದೀರ್ಯ ಪ್ರಜಾನಾಥಂ ಭಗವಾನ್‌ ಸ ತಿರೋದಧೇ 11೪೨! 

ಜೈಮಿನಿ ಯಷಿಗಳು ಹೇಳುತ್ತಾರೆ - ಈ ರೀತಿಯಾಗಿ ಭಗವಂತನು 
ಪ್ರಜಾಪತಿಯಾದ ದಕ್ಷನಿಗೆ ವರವನ್ನು ಕೊಟ್ಟು ಆತನು ನೋಡುತ್ತಿರುವಂತೆಯೇ 
ಅಂತರ್ಧಾನವನ್ನು ಹೊಂದಿದನು. 

ದಕ್ಷಃ ಪ್ರಜಾಪತಿಃ ಸೋಪಿ ಶ್ರದ್ದಧಾನಸ್ತದಾಜ್ಞಯಾ । 

ಸಂವತ್ಸರಂ ಗಿರೌ ಸ್ಥಿತ್ವಾ ಸಂದದರ್ಶ ಮಹೋತ್ಸವಾನ್‌ WPA 

ದಕ್ಷಪ್ರಜಾಪತಿಯೂ ಕೂಡ ಪರಮಾತ್ಮನ ಅಪ್ಪಣೆಯನ್ನು ಶಿರಸಾ ವಹಿಸಿ 
ಶ್ರದ್ಧಾನ್ವಿತನಾಗಿ ನೀಲಾಚಲದಲ್ಲಿ ಒಂದು ವರ್ಷದವರೆಗೂ ನೆಲೆಸಿದ್ದು ಪರಮಾತ್ಮನ 
ಎಲ್ಲಾ ಮಹೋತ್ಸವಗಳನ್ನೂ ನೋಡಿದನು. 


ಸರ್ವಜ್ಞೋ ಬ್ರಾಹ್ಮಣೋ ಭೂತ್ವಾಕೌಶಿಕಸ್ಯ ಕುಲೋತ್ತಮೇ । 

ಲೋಕಾನ್‌ ಪ್ರವರ್ತಯಾಮಾಸ ಯಥಾವಿಧಿ ಮಹೇಷು ಸಃ 11೪೪॥ 

ಅದರ ಫಲವಾಗಿ ಉತ್ತಮವಾದ ಕೌಶಿಕವಂಶದಲ್ಲಿಸರ್ವಜ್ಞನಾದ ಬ್ರಾಹ್ಮಣನಾಗಿ 
ಜನ್ಮವನ್ನು ತಳೆದು ಸಕಲ ಜನರನ್ನೂ ಯಥಾವಿಧಿಯಾದ ಮಹೋತ್ಸವಗಳನ್ನು 
ನಡೆಸುವುದರಲ್ಲಿ ಆಸಕ್ತರನ್ನಾಗಿ ಮಾಡಿದನು. ಲೋಕೋದ್ಧಾರಕ ಗುರುವಾದನು. 


ವಿಶ್ವಾಸಾಯಾಲ್ಪಬುದ್ಧೀನಾಂ ಯಾತ್ರಾ ವೈ ಪರಿಕೀರ್ತಿತಾ । 
ಅಯಂ ಚ ಸಾಕ್ಷಾತ್ರರಮಬ್ರಹ್ನರೂಪೀ ಜಗದ್ಗುರು: । 
ಆಸಿ ೧ | 
ಪ್ರಸಾದಿತಃ ಸುರೇಶೇನ ಲೋಕಾನುಗ್ರಹಣಾಯವೈ 11೪೫। 
ಅಲಜನರಿಗೆ ಭಗವಂತನಲ್ಲಿ ವಿಶ್ವಾಸ ಹುಟ್ಟಲೆಂದು ಈ ಯಾತ್ರೆಯ ವಿಧಿಯು 
ಫಲವೂ ಕೂಡ ಚೆನ್ನಾಗಿ ವರ್ಣನೆ ಮಾಡಲ್ಪಟ್ಟಿದೆ. ಈ ಜಗನ್ನಾಥನೇ ಸಾಕ್ಷಾತ್ತಾಗಿ 


-35- 


ಅಕ್ಷೇ ಯತೃತೀಯಾ 


ಲೋಕಗುರುವಾದ ಪರಬ್ರಹ್ಮವಸ್ತುವಾಗಿರುವನು. ದೇವತೆಗಳಲ್ಲಿ ಶ್ರೇಷ್ಠನಾದ 
ದಕ್ಷಪ್ರಜಾಪತಿಯಿಂದ ಲೋಕಕ್ಕೆ ಅನುಗ್ರಹಮಾಡಲೋಸುಗ ಈ ಸ್ತೋತ್ರಾದಿ 
ಮಹೋತ್ಸವಗಳಿಂದ ಸಂತೋಷ ಪಡಿಸಲ್ಪಟ್ಟನು. 


ಯಥಾ ತಥಾ ದೃಷ್ಟಿಪಥಂ ಯಾತೋ ಮುಕ್ತಿಪ್ರದೋ ಭವೇತ್‌ । 
ಸರ್ವಾನ್‌ ಕಾಮಾನ್‌ ದದಾತ್ಯೇವ ನಾರೀಣಾಂ ನಾತ್ರ ಸಂಶಯಃ ॥1೪೬॥ 


ಪ್ರಯತ್ನಪೂರ್ವಕವಾಗಲೀ, ಅಥವಾ ಅಕಸಿಕವಾಗಲೀ ಯಾವ ಮನುಷ್ಯನು 
ಶ್ರೀಜಗನ್ನಾಥನ ದೃಷ್ಟಿಪಥಕ್ಕೆ ಬಿದ್ದನೆಂದರೆ ಸಾಕು (ಅವನ ಭಕ್ತನಾದರೆ ಸಾಕು). ನಿಶ್ಚಯ- 
ವಾಗಿಯೂ ಮೋಕ್ಷವನ್ನು ಪಡೆಯುವನು. ತನ್ನ ದರ್ಶನವನ್ನು ಮಾಡುವ ಸ್ತ್ರೀಯರಿಗೂ 
ಸಹ ಜಗನ್ನಾಥನು ಸಕಲಾಭೀಷ್ಟಗಳನ್ನೂ ಕೊಡುವುದರಲ್ಲಿ ಸಂದೇಹವಿಲ್ಲ. 


ಸತ್ಯಪ್ರತಿಜ್ನೋ ಭಗವಾನ್‌ ತತ್ರಾಸ್ತೇ ಮಧುಸೂದನಃ । 

ಶೋಕಂ ತರತಿ ಯಂ ದೃಷ್ಟ್ವಾ ಭವಪಾಥೋಧಿಸಂಭವಮ್‌ 11೪೭! 

ಸತ್ಯಸಂಕಲನಾದ ಭಗವಂತನಾದ ಮಧುಸೂದನನು ಇಲ್ಲಿ ನೆಲೆಸಿರುವನು. 
ಆತನನ್ನು ನೋಡಿದ ಮಾತ್ರದಿಂದಲೇ ಮಾನವನು ಸಂಸಾರಸಮುದ್ರದಿಂದುಂಟಾದ 
ದುಃಖವನ್ನು ದಾಟುವನು. 

ಕಿಂ ಪ್ರತೈಃ ಕಿಂ ತಪೋದಾನ್ಸೆಃ ಕಿಂ ಕೃಚ್ಛೈಃ ಕ್ರತುಭಿಸ್ತಥಾ । 

ಕಿಮಷ್ಟಾಂಗೇನ ಯೋಗೇನ ಕಿಂ ಸಾಂಖ್ಯೇನ ಪರೇಣ ಚ mS 

ವ್ರತೋಪವಾಸಗಳಿಂದೇನು, ತಪಸ್ಸು ದಾನಗಳಿಂದೇನು, ಕೃಚ್ಛ್ರ- 
ಚಾಂದ್ರಾಯಣಾದಿ ಪ್ರಾಯಶ್ಚಿತ್ರಗಳಿಂದಲೂ, ಯಜ್ಞಯಾಗಾದಿಗಳಿಂದಲೂ ಏನು? 


ಅಷ್ಟುಂಗಸಹಿತವಾದ ಯೋಗಧಾರಣೆಯಿಂದೇನು? ಸಾಂಖ್ಯಯೋಗದಿಂದೇನು 
ಮನುಷ್ಯನಿಗೆ ಆಗಬೇಕಾಗಿರುವುದು? 


ತೀರ್ಥರಾಜಜಲೇ ಸ್ನಾತ್ವಾ ಕ್ಷೇತ್ರೇ ಶ್ರೀಪುರುಷೋತ್ತಮೇ। 
ನ್ಯಗ್ರೋಧಮೂಲವಸತೌ ವಸಂತಂ ಚರ್ಮಚಕ್ನುಷಾ । 


-36- 


ಅಕಯತತೀಯಾ 
ಲೈ ಲ 


ದೃಷ್ಟ್ವಾ ದಾರುಮಯಂ ಬ್ರಹ್ಮ ದೇಹಬಂಧಾತ್‌ ಪ್ರಮುಚ್ಯತೇ 11೪೯॥ 


ಸ್ಕಾಂದೇ ಮಹಾಪುರಾಣೇ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ ದ್ವಿತೀಯೇ 
ವೈಷ್ಣವಖಂಡೇ ಪುರುಷೋತ್ತಮಕ್ಬೇತ್ರಮಾಹಾತ್ಮ್ಯೇ ಜೈಮಿನಿಯಷಿಸಂವಾದೇ 
"ಅಕ್ಚಯತೃತೀಯೋತ್ಸವವರ್ಣನಂ' ನಾಮ ಷಟ್‌ ಚತ್ಹಾರಿಂಶೋ5ಧ್ಯಾಯಃ ॥ 


ಶ್ರೀಪುರುಷೋತ್ತಮಕೇತ್ರವನ್ನು ಸೇರಿ ತೀರ್ಥರಾಜವನಿಸಿದ ಸಮುದ್ರದಲ್ಲಿ 
ಸ್ನಾನವನ್ನು ಮಾಡಿ ಮಾನವರು ಆಲದ ಮರದ ಬುಡದಲ್ಲಿದಾರುಮಯಶರೀರನಾಗಿ 
ವಾಸಮಾಡುತ್ತಿರುವ ಪರಬ್ರಹ್ಮವಸ್ತುವನ್ನು (ಶ್ರೀಜಗನ್ನಾಥನನ್ನು) ಚರ್ಮದ ಕಣ್ಣಿನಿಂದ 
ನೋಡಲು ಸಾಂಸಾರಿಕ ದೇಹವೆಂಬ ಪಾಶದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು 
ಅನುಭವಿಸುವರು. 


॥ ಇಲ್ಲಿಗೆ ೭೧,೦೦೦ ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ 
ಶ್ರೀಸ್ಕಾಂದಮಹಾಪುರಾಣದ ಎರಡನೆಯ ವೈಷ್ಣವಖಂಡದ 
ಪುರುಷೋತ್ತಮಕ್ಬೇತ್ರಮಾಹಾತ್ಮ್ಯದ ಜೈಮಿನಿ-ಯಷಿಸಂವಾದದಲ್ಲಿ 
"ಅಕ್ಚಯತೃತೀಯೋತ್ಸವವರ್ಣನೆ' ಎಂಬ ನಲವತ್ತಾರನೆಯ ಅಧ್ಯಾಯವು ಮುಗಿಯಿತು ॥ 


2 ಬು ಚು ಬು ಭು 


337. 


ಅಕ್ಷಯತೃತೀಯಾ 


ಪರಶುರಾಮಜಯಂತೀ 
ವೈಶಾಖಸ್ಕ ಸಿತೇ ಪಕ್ಷೇ ತೃತೀಯಾಯಾಂ ಪುನರ್ವಸ್‌ೌ । 
ನಿಶಾಯಾಃ ಪ್ರಥಮೇ ಯಾಮೇ ರಾಮಾಖ್ಯಃ ಸಮಯೇ ಹರಿಃ ॥ 
ವೈಶಾಖಮಾಸದ ಶುಕ್ನಪಕ್ಷದ ತೃತೀಯಾ ದಿವಸ ಪುನರ್ವಸು ನಕ್ಷತ್ರದಲ್ಲಿ 
ರಾತ್ರಿಯ ಮೊದಲನೆಯ ಯಾಮದಲ್ಲಿ ಪರಶುರಾಮದೇವರು ಅವತಾರವನ್ನು 
ಮಾಡಿದರು. 


ಮಹಾವಿಷ್ಣುವೇ ಪರಶುರಾಮನಾಗಿ ಅವತರಿಸಿದನು 
ಸ್ವೋಚ್ಚಗೈಃ ಷಡ್‌ಗ್ರಹೈರ್ಯುಕ್ತೇ ಮಿಥುನೇ ರಾಹುಸಂಸ್ಥಿತೇ । 
ರೇಣುಕಾಯಾಸ್ತು ಯೋ ಗರ್ಭಾದವತೀರ್ಣೋ ವಿಭುಃ ಸ್ವಯಮ್‌ । 
ಸಾಕ್ಟಾತ್‌ ಮಹಾವಿಷ್ಣುವೇ ಪರಶುರಾಮದೇವರಾಗಿ ರೇಣುಕಾದೇವಿಯ ಗರ್ಭ- 
ದಿಂದ ಅವತಾರವನ್ನು ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಆರು ಗ್ರಹಗಳು 
ಉಚ್ಚಸ್ಥಾನದಲ್ಲಿದ್ದವು. ಮಿಥುನದಲ್ಲಿ ರಾಹು ನೆಲೆಸಿದ್ದನು. (ಮಿಥುನರಾಶಿಯು 
ರಾಹುವಿನ ಉಚ್ಚಸ್ಥಾನ). 
ಪರಶುರಾಮದೇವರಿಗೆ ಅರ್ಫ್ಯವನ್ನು ನೀಡಬೇಕು 


ಜಮದಗ್ಗೇಃ ಸುತೋ ವೀರಃ ಕೃತ್ರಿಯಾಂತಕರಃ ಪ್ರಭೋ | 
ಗೃಹಾಣಾರ್ಥ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವಧ ॥ 


ದುಷಸ್ಷತ್ರಿಯರನ್ನು ಸಂಹಾರ ಮಾಡಿದ ಜಮದಗ್ನಿಸುತನಾದ ಪರಾಕ್ರಮಿಯೇ! 
ಪರಮೇಶ್ವರನೇ! ನಾನು ನೀಡುವ ಅರ್ಫ್ಯವನ್ನು ಕೃಪೆಯಿಂದ ಸ್ವೀಕರಿಸು. 

ಹೀಗೆ ಪ್ರಾರ್ಥನೆಯನ್ನು ಮಾಡಿ ಈ ಶ್ಲೋಕವನ್ನು ಹೇಳಿ ಅಂದು ಪರಶುರಾಮ- 
ದೇವರಿಗೆ ಅರ್ಫ್ಯವನ್ನು ನೀಡಬೇಕು. 


-38- 


ಅಕಯತ್ನತೀಯಾ 
ಬ್‌ 


ರಾತ್ರಿಯ ಮೊದಲನೆಯ ಜಾವದಲ್ಲಿಯೇ ಪರಶುರಾಮದೇವರಿಗೆ ಅರ್ಫ್ಯವನ್ನು 
ನೀಡಿ, ಆ ಪರಶುರಾಮದೇವರ ಪೂಜೆಯನ್ನು ಆಚರಿಸಬೇಕು. 
ಗೋಪೂಜೆ 
% ಅಕ್ಷಯತೃತೀಯಾದಂದು ಲಕ್ಷ್ಮೀದೇವಿಯು ಗೋವುಗಳಲ್ಲಿ ಸನ್ನಿಹಿತ- 
ಳಾಗಿರುತ್ತಾಳೆ. ಆದ್ದರಿಂದ ಅಂದು ಗೋಪೂಜೆಯನ್ನು ಮಾಡಿ ಗೋವುಗಳಿಗೆ 
ಗೋಗ್ರಾಸವನ್ನು ನೀಡಬೇಕು. ಬಾಳೆಹಣ್ಣು, ಅಕ್ಕಿ, ಬೆಲ್ಲಮೊದಲಾದವುಗಳನ್ನು 
ಹಸುಗಳಿಗೆ ತಿನ್ನಿಸಬೇಕು. ಮತ್ತು ಕುಡಿಯಲು ನೀರನ್ನು ನೀಡಬೇಕು. ಹೀಗೆ 
ಮಾಡುವುದರಿಂದ ಲಕ್ಷ್ಮೀದೇವಿಯ ಅನುಗ್ರಹವಾಗುತ್ತದೆ. 


ಕುಬೇರನಪೂಜೆ 


%* ಅಕ್ಬಯತೃತೀಯಾದಿವಸ ನಾರಾಯಣನ ಜೊತೆ ಕುಳಿತಿರುವ ಲಕ್ಷ್ಮೀ- 
ದೇವಿಯನ್ನು ಪೂಜಿಸುವುದರಿಂದ ಸಂಪತ್ತು ಅಭಿವೃದ್ಧಿಯಾಗುತ್ತದೆ. ಕೆಲವರು 
ಕುಬೇರನನ್ನು ಇಂದು ವಿಶೇಷವಾಗಿ ಪೂಜಿಸುತ್ತಾರೆ. ಕುಬೇರನು ಅಪಾರವಾದ 
ಧನವನ್ನು ಹೊಂದಿದ ದಿವಸವು ಇಂದೇ ಆಗಿದೆಯೆಂದು ನಂಬುತ್ತಾರೆ. ಏನೇ 
ಆದರೂ ಅಕ್ಷಯತೃತೀಯಾದಿವಸವು ಸಂಪತ್ತನ್ನು ನೀಡುವ ದಿವಸವೆಂಬುದು 
ಪಂಡಿತಪಾಮರರಲ್ಲಿ ಸಾಧಾರಣವಾದ ವಿಷಯವಾಗಿದೆ. ಕುಬೇರ ಮಂತ್ರ 
ಮಂತ್ರವನ್ನು ೧೦೮ಬಾರಿ ಜಪಿಸುವುದರಿಂದ ಅಪಾರವಾದ ಧನಸಂಪತ್ತು 


ಪ್ರಾಪ್ತವಾಗುತ್ತದೆ. 


ಎ39 


ಅಕ್ಷ ಯತೃತೀಯಾದ 


-40- 


ಅಕಯತ್ನತೀಯಾ 
ಉ ಲ 
I ಶ್ರೀಮದ್ಧನುಮದ್ಧೀಮಮಧ್ಧಾ ೦ತರ್ಗತರಾಮಕೃಷ್ಠವೇದವ್ಯಾಸಾಯ ನಮಃ ॥ 


ಅಕ್ಬಯತೃತೀಯಾ ಮತ್ತು ಪರಶುರಾಮಜಯಂತಿ 


ಅಕ್ಷಯ ತೃತೀಯಾ ದಿವಸದಂದು 

ಆಚರಿಸಲೇ ಬೇಕಾದ ಧರ್ಮಗಳು 
ಅಕ್ಷಯತೃತೀಯಾದ ಪರ್ವಕಾಲದಲ್ಲಿ ಬ್ರಾಹ್ಮೀಮುಹೂರ್ತದಲ್ಲಿಎದ್ದೇಳಬೇಕು. 
ಶ್ರೀಭೂಸಹಿತನಾದ ನಾರಾಯಣರೂಪಿಯಾದ ಭಗವಂತನನ್ನು ಆಪಾದಮೌಳಿ- 
ಪರ್ಯಂತವಾಗಿ ಸ್ಮರಣೆಮಾಡಿರಿ. ಅನಂತರ ಅಕ್ಷಯತೃತೀಯಾದ ಆಚರಣೆಯನ್ನು 
ಸಂಕಲ್ಪ ಮಾಡಿರಿ. ರಾತ್ರಿ ಮಲಗುವಾಗ ಸಮರ್ಪಣೆ ಮಾಡಿರಿ. ಇದು ತುಂಬ 
ಮುಖ್ಯವಾದ ವಿಚಾರ. ಯಾವುದೇ ಕಾರಣಕ್ಕೂ ಈ ಅನುಸಂಧಾನವನ್ನು ಮರೆಯದಿರಿ. 


ಗಂಧಾಲಂಕಾರ 
೫ ಯಃ ಕರೋತಿ ತೃತೀಯಾಯಾಂ ಕೃಷ್ಣಂ ಚಂದನಲೇಪಿತಮ್‌ । 
ವೈಶಾಖಸ್ಯ ಸಿತೇ ಪಕ್ಷೇ ಸ ಯಾತಿ ಅಚ್ಯುತಮಂದಿರಮ್‌ ॥ (ಧರ್ಮಸಿಂಧು) 
ಅಕ್ಷಯತೃತೀಯಾ ದಿವಸ ಶ್ರೀಕೃಷ್ಣನಿಗೆ ಗಂಧಾಲಂಕಾರವನ್ನು ಮಾಡಬೇಕು. 
ಅಂಥ- ವನು ಅಚ್ಯುತನ ಮಂದಿರವನ್ನೇ ಹೊಂದುತ್ತಾನೆ. 


ಸೇ ಅಕ್ಬಯತೃತೀಯಾದಂದು ಬಿಸಿಲಿನ ತಾಪ ಹೆಚ್ಚು ಇರುವುದರಿಂದ 
ಗಂಧಾಲಂಕಾರವು ಭಗವಂತನಿಗೆ ಅತ್ಯಂತ ಪ್ರಿಯಕರವಾಗಿರುತ್ತದೆ. 
ಗಂಧಾಲಂಕಾರವನ್ನು ಎಲ್ಲಶಿಷ್ಟರೂ ಕೂಡ ಅನೂಚಾನವಾಗಿ ಮಾಡಿಕೊಂಡು 
ಬಂದಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ತಪ್ಪದೇ ಅಕ್ಷಯತೃತೀಯಾದಂದು 
ಗಂಧಾಲಂಕಾರವನ್ನು ಮಾಡಲೇಬೇಕು. 

೫. ನೂರು ಸಾವಿರ ಮೊದಲಾದ ಸಂಖ್ಯೆಗಳಿಂದ ಕೃಷ್ಣಮಂತ್ರವನ್ನು ಜಪಿಸುತ್ತಾ 
ಭಗವಂತನಿಗೆ ಗಂಧದಿಂದ ಅರ್ಚನೆಯನ್ನು ಕೂಡ ಮಾಡಬಹುದು. 


-41- 


ಅಕ್ಷಯತೃತೀಯಾ 


ಸೇ 


ಮನೆಯಲ್ಲಿ ಪೂಜೆ ಮಾಡುತ್ತಿರುವ ಯಾವ ಭಗವಂತನ ಪ್ರತಿಮೆ ಇದೆಯೋ 
ಅದಕ್ಕೆ ಪಂಚಾಮೃತಾಭಿಷೇಕ, ಶುದ್ಧೋದಕದ ಅಭಿಷೇಕ ಎಲ್ಲವೂ ಆದ ಮೇಲೆ 
ಶ್ರೀಗಂಧದಿಂದ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಬೇಕು. 


ಭಗವಂತನಿಗೆ ಗಂಧಾಲಂಕಾರವನ್ನು ಮಾಡಿದ ಮೇಲೆ ಸಾಧ್ಯವಾದರೆ 
ಮುಖ್ಯಪ್ರಾಣದೇವರಿಗೆ, ಗರುಡ ದೇವರಿಗೆ ಹಾಗೂ ವೃಂದಾವನಗಳಿಗೂ 
ಗಂಧದಿಂದ ಅಲಂಕಾರವನ್ನು ಮಾಡಬಹುದು. 


ಬ್ರಾಹ್ಮಣರಿಗೆ ಗಂಧವನ್ನು ಹಚ್ಚುವುದರಿಂದ ಚಲಪ್ರತೀಕದಲ್ಲಿ ಭಗವಂತನಿಗೆ 
ಗಂಧವನ್ನು ಸಮರ್ಪಿಸಿದ ಪುಣ್ಯವು ಬರುತ್ತದೆ. 

ಗಂಧಾಲಂಕಾರವು ಅಕ್ಷಯತೃತೀಯಾ ದಿವಸ ಆಚರಿಸಲೇ ಬೇಕಾದ ಮುಖ್ಯ- 
ಧರ್ಮವಾಗಿದೆ. 


ದಾನ 
"ಯದ್ಯದ್ದತ್ತಂ ತ್ವಕ್ಚಯಂ ಸ್ಯಾತ್‌ ತೇನೇಯಮಕ್ಟಯಾ ಸ್ಮೃತಾ |’ — 
ಅಕ್ಷಯತೃತೀಯಾ ದಿವಸ ಏನೇ ದಾನವನ್ನು ನೀಡಿದರೂ ಅದು 
ಅಕ್ಷಯಫಲವನ್ನು ನೀಡುತ್ತದೆ. 
"ಯತ್ಶಿಂಚಿದ್ದೀಯತೇ ದಾನಂ ಸ್ವಲ್ಪಂ ವಾ ಯದಿವಾ ಬಹು! 
ತತರ್ವಂ ಅಕ್ಚಯಂ ಸ್ಕಾದ್ವೆ ತೇನೇಯಮಕ್ಚಯಾ ಸ್ಮೃತಾ || 
ಅಕ್ಷಯತೃತೀಯಾ ದಿವಸ ಸ್ವಲದಾನ ಮಾಡಿದರೂ ಸಾಕು ಅಕ್ಚಯಫಲವನ್ನೇ 
ನೀಡುತ್ತದೆ. 
ಭವಿಷ್ಯಪುರಾಣದಲ್ಲಿ ಭಗವಂತನು ಹೇಳಿದಂತೆ ಅಕ್ಷಯತೃತೀಯಾ ದಿವಸ ತನ್ನ 
ಕೈಲಾದ ಯಾವುದೇ ವಸ್ತುವನ್ನು ದಾನ ಮಾಡಲೇ ಬೇಕು. ಹಾಗೆ ದಾನ ಮಾಡು- 
ವುದರಿಂದ ಉಳಿದ ಸಂದರ್ಭಗಳಲ್ಲಿ ದಾನ ಮಾಡದೇ ಯಾವ ಫಲವನ್ನು 


ಕಳೆದುಕೊಂಡಿರುತ್ತಾನೋ ಅದನ್ನು ಪಡೆದುಕೊಳ್ಳುವ ಉತ್ತಮ 


ಅವಕಾಶವಿರುತ್ತದೆ. 
-42- 


ಅಕಯತತೀಯಾ 
ಹ ಲ 


ಜೇ 


ಅಕ್ಷಯತೃತೀಯಾ ದಿವಸ ಉದಕಕುಂಭದಾನವನ್ನು ಪುರಾಣಗಳಲ್ಲಿ ಹೇಳುತ್ತಾರೆ. 
ಬೆಳ್ಳಿ ಅಥವಾ ತಾಮ್ರದ ಕಲಶದಲ್ಲಿ ಪಾನಕ ಅಥವಾ ನೀರನ್ನು ತುಂಬಿಸಿ 
ವಿಪ್ರೋತ್ತಮನಿಗೆ ದಾನ ಮಾಡಬೇಕು. 


ಚಿನ್ನ, ಅನ್ನ, ತುಪ್ಪ ಮೊದಲಾದ ದಾನಗಳೂ ಕೂಡ ವಿಹಿತವಾಗಿವೆ. 


ಅಕ್ಷಯತೃಶೀಯಾ ದಿವಸ ಚಿನ್ನವನ್ನು ಖರೀದಿಸುವುದಕ್ಕಿಂತ ದಾನ ಮಾಡುವುದೇ 
ಮುಖ್ಯಧರ್ಮವಾಗಿದೆ. 


ದಾನದ ಸಂಕಲ್ಪವನ್ನು ಮುಂದೆ ನೀಡಲಾಗಿದೆ. ಮಹಾಸಂಕಲವನ್ನು ಮಾಡಿ ದಾನ 
ಮಾಡಿದರೆ ಅನಂತಪುಣ್ಯವು ಪ್ರಾಪ್ತವಾಗುತ್ತದೆ. 

ಗಂಗಾಸ್ನಾನ 
ವೈಶಾಖಮಾಸದಲ್ಲಿ ಬ್ರಾಹ್ಮೀಮುಹೂರ್ತದಲ್ಲೇ ಸ್ನಾನವನ್ನು ಮಾಡಬೇಕು. 
ಅಕ್ಷಯತೃತೀಯಾದಿವಸ ಪರ್ವಕಾಲವಾದ್ದರಿಂದ ಅಂದು ತಪ್ಪದೇ ಬ್ರಾಹ್ಮೀ 
ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಲೇಬೇಕು. ಸಾಧ್ಯವಾದರೆ ಗಂಗೆಗೆ ತೆರಳಿ 
ಸ್ನಾನವನ್ನು ಮಾಡಬೇಕು. ಸಾಧ್ಯವಾದಲ್ಲಿ ಹತ್ತಿರದಲ್ಲಿರುವ ನದಿಗಳಲ್ಲಿ ಸ್ನಾನ 
ಮಾಡಬೇಕು. 
ಗಂಗೆಗೆ ತೆರಳಲು ಸಾಧ್ಯವಾಗದೇ ಇದ್ದರೆ ವಿಶೇಷವಾಗಿ ಗಂಗೆಯ ಸ ರಣೆ ಮಾಡಿ, 
ಗಂಗೆಯ ಸ್ತೋತ್ರವನ್ನು ಪಠಿಸಿ ತಾವು ಸ್ನಾನಮಾಡುವ ನೀರಿನಲ್ಲಿ ಗಂಗೆಯನ್ನು 
ಆವಾಹನೆ ಮಾಡಿ ಸ್ನಾನವನ್ನು ಮಾಡಬೇಕು. 
ನೀರು, ಪಾನಕ, ಬೆಲ್ಲ, ಫಲ, ತಾಂಬೂಲ, ಪಾದುಕೆ, ಜಲಪಾತ್ರೆ , ಅನ್ನ, ಛತ್ರಿ, 
ದಕ್ಷಿ ಣೆ, ಸುವರ್ಣ ಈ ವಸ್ತುಗಳನ್ನು ಅಕ್ಷೇ ಯತೃತೀಯಾ ದಿವಸ ದಾನ 
ಮಾಡುವುದರಿಂದ ಅಶ್ವಮೇಧಯಾಗದ ಫಲವು ದೊರೆಯುತ್ತದೆಂದು 
ಪದಪುರಾಣದ ಪಾತಾಳಖಂಡದ ೪೦ನೆಯ ಅಧ್ಯಾಯವು ಹೇಳುತ್ತದೆ. 


-43- 


ಅಕ್ಷ ಯತೃತೀಯಾ 


x 


ಮನೆಯಲ್ಲಿ ಪೂಜೆ ಮಾಡುತ್ತಿರುವ ಯಾವ ಭಗವಂತನ ಪ್ರತಿಮೆ ಇದೆಯೋ 
ಅದಕ್ಕೆ ಪಂಚಾಮೃತಾಭಿಷೇಕ, ಶುದ್ಧೋದಕದ ಅಭಿಷೇಕ ಎಲ್ಲವೂ ಆದ ಮೇಲೆ 
ಶ್ರೀಗಂಧದಿಂದ ಸಂಪೂರ್ಣವಾಗಿ ಅಲಂಕಾರವನ್ನು ಮಾಡಬೇಕು. 


ಭಗವಂತನಿಗೆ ಗಂಧಾಲಂಕಾರವನ್ನು ಮಾಡಿದ ಮೇಲೆ ಸಾಧ್ಯವಾದರೆ 
ಮುಖ್ಯಪ್ರಾಣದೇವರಿಗೆ, ಗರುಡ ದೇವರಿಗೆ ಹಾಗೂ ವೃಂದಾವನಗಳಿಗೂ 
ಗಂಧದಿಂದ ಅಲಂಕಾರವನ್ನು ಮಾಡಬಹುದು. 


ಬ್ರಾಹ್ಮಣರಿಗೆ ಗಂಧವನ್ನು ಹಚ್ಚುವುದರಿಂದ ಚಲಪ್ರತೀಕದಲ್ಲಿ ಭಗವಂತನಿಗೆ 
ಗಂಧವನ್ನು ಸಮರ್ಪಿಸಿದ ಪುಣ್ಯವು ಬರುತ್ತದೆ. 

ಗಂಧಾಲಂಕಾರವು ಅಕ್ಷಯತೃತೀಯಾ ದಿವಸ ಆಚರಿಸಲೇ ಬೇಕಾದ ಮುಖ್ಯ- 
ಧರ್ಮವಾಗಿದೆ. 


ದಾನ 
"ಯದ್ಯದ್ಧತ್ತಂ ತ್ವಕ್ಷಯಂ ಸ್ಯಾತ್‌ ತೇನೇಯಮಕ್ಸಯಾ ಸ್ಮೃತಾ ॥' - 
ಅಕ್ಷಯತೃತೀಯಾ ದಿವಸ ಏನೇ ದಾನವನ್ನು ನೀಡಿದರೂ ಅದು 
ಅಕ್ಚಯಫಲವನ್ನು ನೀಡುತ್ತದೆ. 
"ಯತ್ಶಿಂಚಿದ್ದೀಯತೇ ದಾನಂ ಸ್ವಲ್ಪಂ ವಾ ಯದಿ ವಾ ಬಹು। 
ತತ್ಸರ್ವಂ ಅಕ್ಷಯಂ ಸ್ಯಾದ್ವೈ ತೇನೇಯಮಕ್ಷಯಾ ಸ್ಥೃತಾ ॥ 


ಅಕ್ಷಯತೃತೀಯಾ ದಿವಸ ಸ್ವಲ್ಪದಾನ ಮಾಡಿದರೂ ಸಾಕು ಅಕ್ಚಯಫಲವನ್ನೇ 
ನೀಡುತ್ತದೆ. 


ಭವಿಷ್ಯಪುರಾಣದಲ್ಲಿ ಭಗವಂತನು ಹೇಳಿದಂತೆ ಅಕ್ಷಯತೃತೀಯಾ ದಿವಸ ತನ್ನ 
ಕೈಲಾದ ಯಾವುದೇ ವಸ್ತುವನ್ನು ದಾನ ಮಾಡಲೇ ಬೇಕು. ಹಾಗೆ ದಾನ ಮಾಡು- 
ವುದರಿಂದ ಉಳಿದ ಸಂದರ್ಭಗಳಲ್ಲಿ ದಾನ ಮಾಡದೇ ಯಾವ ಫಲವನ್ನು 
ಕಳೆದುಕೊಂಡಿರುತ್ತಾನೋ ಅದನ್ನು ಪಡೆದುಕೊಳ್ಳುವ ಉತ್ತಮ 


ಅವಕಾಶವಿರುತ್ತದೆ. 
-42- 


ಅಕಯತತೀಯಾ 
ಖೃ ಲ 


sk 


ಅಕ್ಸಯತೃತೀಯಾ ದಿವಸ ಉದಕಕುಂಭದಾನವನ್ನು ಪುರಾಣಗಳಲ್ಲಿ ಹೇಳುತ್ತಾರೆ. 
ಬೆಳ್ಳಿ ಅಥವಾ ತಾಮ್ರದ ಕಲಶದಲ್ಲಿ ಪಾನಕ ಅಥವಾ ನೀರನ್ನು ತುಂಬಿಸಿ 
ವಿಪ್ರೋತ್ತಮನಿಗೆ ದಾನ ಮಾಡಬೇಕು. 


ಚಿನ್ನ, ಅನ್ನ, ತುಪ್ಪ ಮೊದಲಾದ ದಾನಗಳೂ ಕೂಡ ವಿಹಿತವಾಗಿವೆ. 


ಅಕ್ಷಯತೃತೀಯಾ ದಿವಸ ಚಿನ್ನವನ್ನು ಖರೀದಿಸುವುದಕ್ಕಿಂತ ದಾನ ಮಾಡುವುದೇ 
ಮುಖ್ಯಧರ್ಮವಾಗಿದೆ. 
ದಾನದ ಸಂಕಲವನ್ನು ಮುಂದೆ ನೀಡಲಾಗಿದೆ. ಮಹಾಸಂಕಲವನ್ನು ಮಾಡಿ ದಾನ 
ಮಾಡಿದರೆ ಅನಂತಪುಣ್ಯವು ಪ್ರಾಪ್ತವಾಗುತ್ತದೆ. 

ಗಂಗಾಸ್ನಾನ 


ವೈಶಾಖಮಾಸದಲ್ಲಿ ಬ್ರಾಹ್ಮೀಮುಹೂರ್ತದಲ್ಲೇ ಸ್ನಾನವನ್ನು ಮಾಡಬೇಕು. 
ಅಕ್ಷಯತೃತೀಯಾದಿವಸ ಪರ್ವಕಾಲವಾದ್ದರಿಂದ ಅಂದು ತಪ್ಪದೇ ಬ್ರಾಹ್ಮೀ 
ಮುಹೂರ್ತದಲ್ಲಿ ಸ್ನಾನವನ್ನು ಮಾಡಲೇಬೇಕು. ಸಾಧ್ಯವಾದರೆ ಗಂಗೆಗೆ ತೆರಳಿ 
ಸ್ನಾನವನ್ನು ಮಾಡಬೇಕು. ಸಾಧ್ಯವಾದಲ್ಲಿ ಹತ್ತಿರದಲ್ಲಿರುವ ನದಿಗಳಲ್ಲಿ ಸ್ನಾನ 
ಮಾಡಬೇಕು. 

ಗಂಗೆಗೆ ತೆರಳಲು ಸಾಧ್ಯವಾಗದೇ ಇದ್ದರೆ ವಿಶೇಷವಾಗಿ ಗಂಗೆಯ ಸ್ಮರಣೆ ಮಾಡಿ, 
ಗಂಗೆಯ ಸ್ತೋತ್ರವನ್ನು ಪಠಿಸಿ ತಾವು ಸ್ನಾನಮಾಡುವ ನೀರಿನಲ್ಲಿ ಗಂಗೆಯನ್ನು 
ಆವಾಹನೆ ಮಾಡಿ ಸ್ನಾನವನ್ನು ಮಾಡಬೇಕು. 

ನೀರು, ಪಾನಕ, ಬೆಲ್ಲ, ಫಲ, ತಾಂಬೂಲ, ಪಾದುಕೆ, ಜಲಪಾತ್ರೆ , ಅನ್ನ, ಛತ್ರಿ, 
ದಕ್ಷಿಣೆ, ಸುವರ್ಣ ಈ ವಸ್ತುಗಳನ್ನು ಅಕ್ಷಯತೃತೀಯಾ ದಿವಸ ದಾನ 
ಮಾಡುವುದರಿಂದ ಅಶ್ವಮೇಧಯಾಗದ ಫಲವು ದೊರೆಯುತ್ತದೆಂದು 
ಪದ್ಮಪುರಾಣದ ಪಾತಾಳಖಂಡದ ೪೦ನೆಯ ಅಧ್ಯಾಯವು ಹೇಳುತ್ತದೆ. 


-43- 


ಅಕ್ಷ ಯತೃತೀಯಾ 


ಅಕ್ಬ[ ಯತೃತೀಯಾದ ಮಹತ್ವ 
ವೈಶಾಖಾಂತಾನಿ ಪಾಪಾನಿ ಸೂರ್ಯಾಂತಾನಿ ತಮಾಂಸಿ ಚ। 


ಪರೋಪಕಾರಪೈಶುನ್ಯಪ್ರಾಂತಾನಿ ಸುಕೃತಾನಿ ಚ॥ 


ಕತ್ತಲೆಯ ಕೊನೆಯೆಂದರೆ ಅದು ಸೂರ್ಯ; ಪುಣ್ಯಗಳ ಕೊನೆಯೆಂದರೆ 
ಚಾಡಿ ಹೇಳುವುದು. ಹಾಗೆ ಎಲ್ಲಾಪಾಪಗಳ ಕೊನೆಯೆಂದರೆ ಅದು ವೈಶಾಖಮಾಸ. 
ಹೀಗೆ ಪದಪುರಾಣ ಪಾತಾಳಖಂಡದಲ್ಲಿರುವ ಒಂದು ಶ್ಲೋಕವು ವೈಶಾಖಮಾಸದ 
ಮಹತ್ವವನ್ನು ಸಾರಿ ಹೇಳಿದೆ. ಆ ಮಾಸದಲ್ಲೂ ಕೂಡ ಅಕ್ಷಯತೃತೀಯಾ ದಿವಸ 
ಸಾವಿರದಷ್ಟು ಅಧಿಕಪುಣ್ಯವನ್ನು ನೀಡುತ್ತದೆ. 


೫ ವೈಶಾಖಮಾಸದ ಅಕ್ಷಯತೃತೀಯಾ ದಿವಸಕ್ಕೆ ಏಕಿಷ್ಟುಮಹತ್ವ ? ಎಂಬ ಪ್ರಶ್ನೆಗೆ 
ಅದೇ ಪದಪುರಾಣವು ಕಾರಣವನ್ನು ನಿರೂಪಣೆ ಮಾಡಿದೆ - ಸೂರ್ಯನು 
ಮೇಷರಾಶಿಯಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಅದರಲ್ಲೂ 
ಅಕ್ಷಯತೃತೀಯಾದಿವಸ ಅತ್ಯಂತ ಗರಿಷ್ಠನಾಗಿರುತ್ತಾನೆ. ಮೇಷರಾಶಿಯು 
ಸೂರ್ಯನಿಗೆ ಉಚ್ಚ ಸ್ಥಾನವಾಗಿದೆ. ಅದರಲ್ಲೂ ಸಂಪೂರ್ಣ 
ಉಚ್ಛ್ರಾಯಸ್ಸಿತಿಯಲ್ಲಿ ಅಕ್ಬಯತೃತೀಯಾ ದಿವಸ ಇರುತ್ತಾನೆ. ಚಂದ್ರನು 
ವೃಷಭರಾಶಿಯಲ್ಲಿ ಇರುತ್ತಾನೆ. ವೃಷಭರಾಶಿಯು ಚಂದ್ರನಿಗೆ ಉಚ್ಚಸ್ಥಾನ- 
ವಾಗಿದೆ. ಎಲ್ಲಾಗ್ರಹಗಳಿಗೆ ತಂದೆತಾಯಿಯಂತಿರುವ ಸೂರ್ಯಚಂದ್ರರಿಬ್ಬರೂ 
ಉಚ್ಚಸ್ಥಾನದಲ್ಲಿದ್ದಾಗ ಉಳಿದೆಲ್ಲ ಗ್ರಹಗಳೂ ಕೂಡ ಸಂತೋಷದಲ್ಲಿಯೇ 
ಇರುತ್ತಾರೆ. ಯಾರೊಬ್ಬ ಗ್ರಹಾಧಿಪತಿಯೂ ಕೂಡ ಯಾರಿಗೂ ಕೆಡಕನ್ನು 
ಮಾಡುವುದಿಲ್ಲ. ಸ್ವಲ್ಪ ಪುಣ್ಯಕೆಲಸವನ್ನು ಮಾಡಿದರೂ ಸಂಪೂರ್ಣ ಫಲವನ್ನು 
ನೀಡುತ್ತಾರೆ. ಆದ್ದರಿಂದ ವೈಶಾಖಮಾಸದ ಅಕ್ಬಯತೃತೀಯಾ ದಿವಸ 
ಯಾವುದೇ ಪುಣ್ಯದ ಕೆಲಸವನ್ನು ಮಾಡಲು ಅನಂತಫಲವನ್ನು ಪುರಾಣವು 
ತಿಳಿಸುತ್ತದೆ. ಇದರಿಂದ ಯಾರೂ ವಂಚಿತರಾಗಬಾರದು. 


* ಒಂದು ಸವಂತ್ರರದಲ್ಲಿ ಮೂರುವರೆ ದಿವಸಗಳು ಪರ್ವಕಾಲವೆಂದು 


ಕರೆಯಲಾಗಿದೆ. ಆ ಮೂರುವರೆ ದಿವಸಗಳಲ್ಲಷ್ಟೇ ಸಂಪೂರ್ಣವಾಗಿ 
೬46. 


ಅಕಯತ್ನತೀಯಾ 
ಜ್‌ 


ಅಮೃತಗಳಿಗೆಯು ಇರುತ್ತದೆ. (೧) ಯುಗಾದಿ (೨) ಅಕ್ಷಯತೃಶೀಯಾ 
(೩) ವಿಜಯದಶಮಿ (೪) ಬಲಿಪಾಡ್ಕದ ಮೊದಲರ್ಧ ದಿವಸ. ಈ 
ಮೂರುವರೆ ದಿವಸಗಳಲ್ಲಿ ಯಾವುದೇ ಪುಣ್ಯಕೆಲಸವನ್ನು ಮಾಡಿದರೂ 
ಸಾವಿರಪಟ್ಟು ಹೆಚ್ಚು ಪುಣ್ಯವು ಬರುತ್ತದೆ. 

೫ ವರ್ಷದ ಈ ನಾಕುದಿವಸಗಳಲ್ಲಿಯೂ ಅವಶ್ಯವಾಗಿ ಭಗವಂತನಿಗೆ 
ಪಂಚಾಮೃತಾಭಿಷೇಕವನ್ನು ಮಾಡಿ ವಿಜೃಂಭಣೆಯಿಂದ ದೇವರ ಪೂಜೆಯನ್ನು 
ಆಚರಿಸಬೇಕು. 


೫ ದ್ರೌಪದೀ ದೇವಿಗೆ ಸೂರ್ಯದೇವನು ಅಕ್ಷಯಪಾತ್ರೆಯನ್ನು ನೀಡಿದ ದಿವಸವೂ 
ಕೂಡ ಇಂದೇ ಆಗಿದೆ ಎಂದು ಬಲ್ಲವರು ಹೇಳುತ್ತಾರೆ. 


೫ೇ ಭಗವಂತನ ಹತ್ತು ಅವತಾರಗಳಲ್ಲಿ ಪರಶುರಾಮ ಎಂಬ ಅವತಾರವಾದದ್ದು 
ಅಕ್ಷಯತೃತೀಯಾದಂದು. ಇಂದೇ ಪರಶುರಾಮಜಯಂತಿಯನ್ನು ಆಚರಣೆ 
ಮಾಡಬೇಕು. ಮುಂದೆ ಹೇಳುವ ಪ್ರಕಾರ ಪರಶುರಾಮದೇವರಿಗೆ 
ಅರ್ಫ್ಯಾದಿಗಳನ್ನು ನೀಡಬೇಕು. 

* ಭಾಗವತಗ್ರಂಥಕ್ಕೆ ಆಮೂಲಾಗ್ರವಾಗಿ ಟಿಪ್ಪಣಿ ಬರೆದ ಕಣ್ವತೀರ್ಥಪ್ರಭು- 
ಗಳಾದ ಶ್ರೀವಿಜಯಧ್ವಜತೀರ್ಥರ ಆರಾಧನೆಯೂ ಕೂಡ ಇಂದೇ ಬರುತ್ತದೆ. 
ಮನಸ್ಸಿನಲ್ಲೊಮ್ಮೆ ಅವರನ್ನು ಸ್ಮರಿಸಿಕೊಂಡು ಭಾಗವತಗ್ರಂಥವನ್ನು ಓದಿ ಜೀವನ 
ಉದ್ಧಾರವಾಗುವಂತೆ ಪ್ರಾರ್ಥಿಸಬೇಕು. 

೫ ಅಕ್ಚಯತೃತೀಯಾ ದಿವಸ ಉಪನಯನ ಮೊದಲಾದ ಷೋಡಶಸಂಸ್ಕಾರ- 
ಗಳನ್ನು ಆಚರಿಸುವ ಪದ್ಧತಿಯು ಇರುವುದಿಲ್ಲ. ಹಾಗೂ ಯಾವುದೇ ಕೆಲಸಗಳ 
ಸಮಾಪ್ತಿಯನ್ನೂ ಕೂಡ ಇಂದು ಮಾಡುವ ಪದ್ಧತಿಯು ಇರುವುದಿಲ್ಲ... 

ಸ್ಯೇ ಅಕ್ಷಯತೃತೀಯಾದಂದು ಅವಶ್ಯವಾಗಿ ಮುಂದೆ ನೀಡಿದ್ದನ್ನು ಪಾರಾಯಣ 
ಮಾಡಿರಿ. 


-45- 


ಅಕ್ಷೇ ಯತೃತೀಯಾ 


ಮತ್ಸ್ಯಪುರಾಣದಲ್ಲಿ ಅಕ್ಬಯತೃತೀಯಾದ 


ವಿಧಿವಿಧಾನ 
೬೫ನೆಯ ಅಧ್ಯಾಯ ಮತ್ಸ್ಯಪುರಾಣ 
ಅಕ್ಬ್ಚಯಫಲನೀಡುವ ಅಕ್ಷಯತೃತೀಯಾ 
ಈಶ್ವರ ಉವಾಚ - 


ಅಥಾನ್ಯಾಮಪಿ ವಕ್ಷಾ ಫಮಿ ತೃತೀಯಾಂ ಸರ್ವಕಾಮದಾಮ್‌ ।ಟ 

ಯಸ್ಯಾಂ ದತ್ತಂ ಹುತಂ ಜಪ್ಪಂ ಸರ್ವಂ ಭವತಿ ಚಾಕ್ಷಯಮ್‌ IO 

ಈಶ್ವ ರನು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಾನೆ. - ""ಎಲ್ಲ ಇಷ್ಟಾರ್ಥಗಳನ್ನು 
ನೀಡುವ ವ್ರತವೆಂದರೆ ಅಕ್ಷಯತೃತೀಯಾ ವ್ರತ. ಅದರ ಬಗ್ಗೆ ನಿನಗೆ ತಿಳಿಸುತ್ತೇನೆ. 


ಕೇಳು. ಆ ದಿವಸದಲ್ಲಿ ದಾನ, ಹೋಮ, ಜಪ ಇವೆಲ್ಲದರ ಆಚರಣೆಗಳು ಅಕ್ಷಯ 
ಫಲವನ್ನು ನೀಡುತ್ತವೆ. 


ಅಕ್ಷಯತೃತೀಯಾ ಉಪವಾಸ ಮಾಡಿದರೆ ಹೆಚ್ಚು ಫಲ 

ವೈಶಾಖಶುಕ್ಸಪಕ್ಷೇ ತು ತೃತೀಯಾ ಯೈರುಪೋಷಿತಾ । 

ಅಕ್ಷಯಂ ಫಲಮಾಪ್ಟೋತಿ ಸರ್ವಸ್ಯ ಸುಕೃತಸ್ಯ ಚ ISU 

ವೈಶಾಖಮಾಸದ ಶುಕ್ಕಪಕ್ಷದ ತೃತೀಯಾದಿವಸವೇ ಅಕ್ಷಯತೃತೀಯಾ ಎಂದು 
ಕರೆಸಿಕೊಳ್ಳುತ್ತದೆ. ಅಂದು ಯಾರು ಉಪವಾಸ ಮಾಡುವರೋ ಅವರು ಮಾಡುವ 
ಎಲ್ಲಾಸತ್ಕಾರ್ಯಗಳು ಅಕ್ಷಯಫಲವನ್ನು ನೀಡುತ್ತವೆ. 


ಟಿಪ್ಪಣಿ — ಅಕ್ಸಯತೃತೀಯಾ ದಿವಸ ಉಪವಾಸವು ಕಡ್ಡಾಯವಲ್ಲ. 
ಮಾಡಿದಲ್ಲಿಮಾತ್ರ ಅಕ್ಷಯ ಫಲವು ಬರುತ್ತದೆ. ಆದರೆ ಉಪವಾಸ 
ಮಾಡಬೇಕಾದರೆ ದ್ವಿತೀಯಾದಿಂದ ಕೂಡಿರುವ ತೃತೀಯಾದಿವಸ ಉಪವಾಸ 
ಮಾಡಬಾರದು. ಚತುರ್ಥಿಯಿಂದ ಕೂಡಿರುವ ಅಥವಾ ಕೇವಲ ತೃತೀಯಾ 
ಇರುವ ದಿವಸದಂದೇ ಉಪವಾಸವನ್ನು ಮಾಡಬೇಕು. 


-46- 


ಅಕಯತತೀಯಾ 
ಬಿ ಲ 


ಕೃತ್ತಿಕಾನಕ್ಷತ್ರ ಸೇರಿದ ಅಕ್ಷಯತೃತೀಯಾ ಬಹಳಶ್ರೇಷ್ಠ 

ಸಾ ತಥಾ ಕೃತ್ತಿಕೋಪೇತಾ ವಿಶೇಷೇಣ ಸುಪೂಜಿತಾ । 

ತತ್ರ ದತ್ತಂ ಹುತಂ ಜಪ್ಪಂ ಸರ್ವಮಕ್ಷಯಮಶ್ನುತೇ 11೩1 

ಕತ್ತಿ] ಕಾನಕ್ತತ್ರದ ಜೊತೆ ಅಕ್ಷಯತೃತೀಯಾ ತಿಥಿಯು ಬಂದರೆ ಮತ್ತಷ್ಟು ಹೆಚ್ಚಿನ 
ಫಲವನ್ನು ನೀಡಿ, ಮತ್ತಷ್ಟು ಹೆಚ್ಚುಪವಿತ್ರ ಎನಿಸುತ್ತದೆ. ದಾನ, ಹೋಮ, ಜಪ ಇವೆಲ್ಲವೂ 
ಕೂಡ ಅಕ್ಚಯಫಲವನ್ನು ನೀಡುತ್ತವೆ. 


ಟಿಪ್ಪಣಿ - ಕೃತ್ರಿಕಾರೋಹಿಣೀಯುತಾ ಎಂಬ ಮತ್ತೊಂದು ಕಡೆ ಇರುವ 
ಪ್ರಮಾಣ- ದಂತೆ ಕೃತ್ತಿಕಾನಕ್ಷತ್ರದೊಂದಿಗೆ ರೋಹಿಣೀ ನಕ್ಷತ್ರವಿದ್ಧಾಗಲೂ ಕೂಡ 
ವಿಶೇಷಫಲವು ಬರುತ್ತದೆಂದು ತಿಳಿಯಬೇಕು. 


ರೋಹಿಣೀ ನಕ್ಷತ್ರದ ಜೊತೆ ಬುಧವಾರ ಅಥವಾ ಸೋಮವಾರ ಸೇರಿದರೆ 
ಮತ್ತಷು ಶ್ರೇಷ್ಠವೆಂದು ತಿಳಿಯಬೇಕು. 


ಬ 

ಆದರೆ ಕತ್ತಿ ಕಾ ರೋಹಿಣೀ ಬುಧವಾರಗಳಿದ್ದರೂ ದ್ವಿತೀಯಾವಿದ್ಧವಾದ 
ತೃತೀಯಾ ಆಚರಣೆ ಮಾಡಬಾರದು. ಯಾವುದೇ ನಕ್ಷತ್ರಗಳ ವಾರಗಳ 
ಯೋಗವಿಲ್ಲದ ಚತುರ್ಥೀ ಸಹಿತವಾದ ಅಕ್ಷಯತೃತೀಯಾವನ್ನೇ ಆಚರಣೆ 
ಮಾಡಬೇಕು - 


ವೈಶಾಖೇ ಶುಕ್ಲಪಕ್ಷೇ ತು ತೃತೀಯಾ ರೋಹಿಣೀಯುತಾ । 
ದುರ್ಲಭಾ ಬುಧವಾರೇಣ ಸೋಮೇನಾsಪಿ ಯುತಾ ತಥಾ ॥ 
ರೋಹಿಣೀಬುಧಯುಕ್ತಾಪಿ ಪೂರ್ವವಿದ್ಧಾ ವಿವರ್ಜಿತಾ । 
ಭಕ್ತ್ಯಾಕೃತಾಪಿ ಮಾಂಧಾತ ಪುಣ್ಯಂ ಹಂತಿ ಪುರಾಕೃತಮ್‌ ॥ 

ಎಂದು ಪೂರ್ವಾಹ್ನದಲ್ಲಿ ತೃತೀಯಾ ಇದ್ದರೆ ಅಂಥ ಅಕ್ಷಯತೃತೀಯಾವನ್ನೇ 
ಆಚರಿಸಬೇಕು. ಸೂರ್ಯೋದಯಕಾಲದಲ್ಲಿ ತೃತೀಯಾ ಇರುವ ದಿವಸವೇ 
ಅಕ್ಷಯತೃತೀಯಾ ಎಂದು ಕರೆಸಿಕೊಳ್ಳುತ್ತದೆ. ಸೂರ್ಯೋದಯಕಾಲದಲ್ಲಿಐದು 


೬47- 


ಅಕ್ಷಯತೃತೀಯಾ 


ನಿಮಿಷಗಳ ಕಾಲ ದ್ವಿ ತೀಯಾವಿದ್ದರೂ ಕೂಡ ದಿವಸಪೂರ್ತಿ ತೃತೀಯಾ ಇದ್ದರೂ 
ಅಂದು ಅಕ್ಷೆಯತೃತೀಯಾವನ್ನು ಮಾಡುವಂತಿಲ್ಲ. ಮರು ದಿವಸ 
ಚತುರ್ಥಿಯಿಂದ ಕೂಡಿರುವ ತೃತೀಯಾದಂದೇ ಅಕ್ಷಯತೃತೀಯಾ ಹಬ್ಬವನ್ನು 
ಆಚರಿಸಬೇಕು. 


ಅಕ್ಷಯಾ ಎಂದು ಹೆಸರು ಬರಲು ಕಾರಣ 

ಅಕ್ಷಯಾ ಸಂತತಿಸ್ತಸ್ಯಾಸ್ತಸ್ಕಾಂ ಸುಕ್ಳತಮಕ್ಷಯಮ್‌ । 

ಅಕ್ಷತೆ: ಪೂಜ್ಯತೇ ವಿಷ್ಣುಸ್ತೇನ ಸಾಪ್ಯಕ್ಟಯಾ ಸ್ಥ ಚೌ! 

ಅಕ್ಷತ್ವೆಸ್ತು ನರಾಃ ಸ್ನಾತಾ ವಿಷ್ಣೋರ್ದತ್ತಾ ತಥಾಕ್ಸತಾನ್‌ TT 

ಅಕ್ಷಯತೃತೀಯಾ ವ್ರತದ ಆಚರಣೆಯಿಂದ ಸಂತಾನೋತ್ಪ್ತತ್ತಿಯು ಅಕ್ಷಯವಾಗಿ 
ಬೆಳೆಯುತ್ತದೆ. ಸುಕೃತಗಳು ಅಪರಿಮಿತಫಲವನ್ನು ನೀಡುತ್ತವೆ. ಅಕ್ಷತೆಗಳಿಂದ 
ಪೂಜೆಗೊಳ್ಳುವ ವಿಷ್ಣುಕಾರಣ ಅದಕ್ಕೆ ಅಕ್ಷಯಾ ಎಂಬ ಹೆಸರು ಬಂದಿದೆ. ಆದ್ದರಿಂದ 
ಸಾಧಕನಾದವನು ಅಕ್ಷತೆಗಳಿಂದ ವಿಷ್ಣುವನ್ನು ಪೂಜೆ ಮಾಡಿ, ಅನಂತರ ಸಮರ್ಪಿತವಾದ 
ಅಕ್ಷತೆಗಳಿಂದ ತಾನು ಸ್ನಾನವನ್ನು ಮಾಡಬೇಕು. 


ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು 
ವಿಪ್ರೇಷು ದತ್ವಾ ತಾನೇವ ತಥಾ ಸಕ್ತೂನ್‌ ಸುಸಂಸ್ಕೃತಾನ್‌ । 
ಯಥಾನ್ನಭುಜ್‌ ಮಹಾಭಾಗಃ ಫಲಮಕ್ಚಯವಶ್ನುತೇ 11೫1 
ಬ್ರಾಹ್ಮಣರಿಗೂ ಕೂಡ ಅದೇ ಅಕ್ಷತೆಗಳನ್ನು ನೀಡಬೇಕು. ಚೆನ್ನಾಗಿ ಹುರಿದ 


ಹುರಿಹಿಟ್ಟನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ವಿಧಿಪ್ರಕಾರವಾಗಿ ಭೋಜನ ಮಾಡಿಸಿ 
ತಾನೂ ಭೋಜನವನ್ನು ಮಾಡಬೇಕು. ಇದರಿಂದ ಅಕ್ಷಯ ಫಲವನ್ನು ಪಡೆಯುತ್ತಾನೆ. 


ಅಕ್ಷತೆ ಕಾಳುಗಳಿಂದ ಭಗವಂತನನ್ನು ಪೂಜಿಸಬಹುದೇ? 
ಒಂದು ವಿಮರ್ಶೆ 
"ಅಕ್ಷತ್ಸೆಃ ಪೂಜ್ಯತೇ ವಿಷ್ಣುಸ್ತೇನ ಸಾಪ್ಯಕ್ಷಯಾ ಸ್ಮೃತಾ' ಎಂಬ ಈ ಶ್ಲೋಕವು 
ಅಕ್ಷತೆ ಕಾಳುಗಳಿಂದ ವಿಷ್ಣುವು ಪೂಜೆಗೊಳ್ಳಲಡುತ್ತಾನೆ. ಆದ್ದರಿಂದಲೇ ಇದಕ್ಕೆ ಅಕ್ಷಯ- 


-48- 


ಅಕಯತತೀಯಾ 
wh ಲ 


ತೃತೀಯಾ ಎಂಬ ಹೆಸರು ಪ್ರಾಪ್ತವಾಗಿದೆ ಎಂಬುದಾಗಿ ಈ ಶ್ಲೋಕವು ಹೇಳುತಿದೆ. 
ಆದರೆ ಸಂಪ್ರದಾಯದಲ್ಲಿ ಅನೇಕರು ಅಕ್ಷತೆಕಾಳುಗಳನ್ನು ಭಗವಂತನಿಗೆ ಏರಿಸಬಾರದು 
ಎಂದು ಹೇಳುತ್ತಾರೆ. ಗುರುಗಳಿಗೆ ಮಾತ್ರ ಅಥವಾ ಗುರುಗಳ ಪಾದಗಳಿಗೆ ಮಾತ್ರ 
ಅಕ್ಕತೆ ಕಾಳುಗಳನ್ನು ಸಮರ್ಪಿಸಬೇಕು ಎಂಬ ಸಂಪ್ರದಾಯವನ್ನು ಅನುಷ್ಠಾನ 
ಮಾಡುತ್ತಿದ್ದಾರೆ. ಇದು ಎಷ್ಟು ಸರಿ ಎಷ್ಟು ತಪ್ಪು ಎಂಬುದನ್ನು ಈಗ ವಿಮರ್ಶಿಸೋಣ. 


""ನಾಕ್ಚತ್ಫರರ್ಚಯೇದ್‌ ವಿಷ್ಣುಂ ನ ತುಲಸ್ಯಾ ಗಣಾಧಿಪಮ್‌'' ಎಂಬ ಶ್ಲೋಕವೇ 
ಈ ಸಂಪ್ರದಾಯಕ್ಕೆ ಬೀಜಭೂತವಾಗಿದೆ. ಆದರೆ ಇಲ್ಲಿರುವ ಅಕ್ಕತ್ಸೆಃ ಎಂಬ ಪದಕ್ಕೆ 
ಅಕ್ಷತೆ ಕಾಳುಗಳು ಎಂದರ್ಥವಲ್ಲ. ಏಕೆಂದರೆ, ರುಗ್ಮಿಣೀಶವಿಜಯದ ವ್ಯಾಖ್ಯಾನವನ್ನು 
ನೋಡಿದಾಗ ಇಲ್ಲಿರುವ ಅಕ್ಷತಾ ಎಂಬ ಪದವು ಅಕ್ಷತೆ ಕಾಳುಗಳನ್ನು ಹೇಳುತ್ತಿಲ್ಲ. 
ಅಕ್ಷತಾ ಎಂಬ ಹೂವನ್ನು ಹೇಳುತ್ತಿದೆ ಎಂದು ಸ್ಪಷ್ಟವಾಗುತ್ತದೆ. "ಯಾ ವೈ ಚಂಪಕ' 
ಇತ್ಯಾದಿ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯು ನಾರಾಯಣನಿಗೆ ಸಮರ್ಪಿಸುವ 
ಮಾಲೆಯಲ್ಲಿ ಇತರ ದೇವತೆಗಳಿಗೆ ನಿಷಿದ್ಧವಾದ ಹೂವುಗಳಿದ್ದವು. ಆದರೆ ಶ್ರೀಹರಿಗೆ 
ನಿಷಿದ್ಧವಾದ ಯಾವುದೇ ಹೂವುಗಳು ಇರಲಿಲ್ಲ ಎಂಬುದಾಗಿ ವಾದಿರಾಜತೀರ್ಥ- 
ಶ್ರೀಪಾದರು ವರ್ಣಿಸಿದ್ದಾರೆ. ಈ ಸಂದರ್ಭದಲ್ಲಿ ವ್ಯಾಖ್ಯಾನ ಮಾಡುವಾಗ 
"ನಾಕ್ಚತೈರರ್ಚಯೇದ್‌ ವಿಷ್ಣುಂ ಇತ್ಯುಕ್ತಾಕೃತಾಯಾಃ ಮಾಲಾಯಾಂ ಅಪ್ರವೇಶಾಚ್ಛ; 
ಎಂಬುದಾಗಿ ವ್ಯಾಖ್ಯಾನಕಾರರು ಬರೆಯುತ್ತಾರೆ. ಸ್ತ್ರೀಲಿಂಗದಲ್ಲಿರುವ ಅಕ್ಷತಾಶಬ್ದವು 
ಅಕ್ಷತಾ ಎಂಬ ಹೂವನ್ನೇ ಹೇಳುತ್ತದೆ ಹೊರತು ಅಕ್ಷತೆ ಕಾಳುಗಳನ್ನು ಹೇಳುತ್ತಿಲ್ಲ. 
ಅಕ್ಷತೆ ಕಾಳುಗಳು ಮಾಲೆಯಲ್ಲಿ ಸೇರಲು ಸಾಧ್ಯವೂ ಇಲ್ಲ. ಹಾಗೇನಾದರೂ ನಿಷೇಧ 
ಮಾಡಿದರೆ ಅಪ್ರಸಕ್ತ ನಿಷೇಧ ಮಾಡಿದಂತಾಗುತ್ತದೆ. "ವಿಷ್ಣುರ್ನಾರ್ಚಸ್ತಥಾಕ್ಚತ್ರಃ' ಎಂಬ 
ಪ್ರಮಾಣಶ್ಲೋಕದಲ್ಲಿರುವ ಹಾಗೂ 'ನಾಕ್ಟತೈರರ್ಚಯೇದ್‌ ವಿಷ್ಣುಂ' ಎಂಬ 
ಪ್ರಮಾಣಶ್ಲೋಕದಲ್ಲಿರುವ ಅಕ್ಷತಾ ಎಂಬ ಪದವೂ ಕೂಡ ಪುಷವನ್ನೇ ನಿಷೇಧ 
ಮಾಡುತ್ತಿದೆ. ಏಕೆಂದರೆ ಅಕ್ಷತಾಯಾಂ ಭವಂ ಅಕ್ಷತಮ್‌ ಎಂಬ ವ್ಯತತ್ತಿಯಿಂದ 
ಅಕ್ಷತ ಎಂಬ ಗಿಡದಲ್ಲಿ ಹುಟ್ಟಿದ ಪುಷವು ಅಕ್ಬತಾ ಎಂದು ಕರೆಸಿಕೊಳ್ಳುತ್ತದೆ. 
ಕರ್ಕಟಶೃಂಗಿ ಎಂಬ ಗಿಡವು ಹಾಗೂ ಅದರ ಪುಷ್ಪವು ನಿಷಿದ್ದವಾಗಿದೆಯೆಂದು 
ಧರ್ಮಶಾಸ್ತ್ರದಿಂದ ತಿಳಿಯುತ್ತದೆ. ಆದ್ದರಿಂದ ಅನೇಕ ನಿಷಿದ್ಯಪುಷ್ಪಗಳಲ್ಲಿ ಅಕ್ಷತಾ ಎಂಬ 


-49- 


ಅಕಯತ್ನತೀಯಾ 
ಒಲ 


ಪುಷವನ್ನೂ ಕೂಡ ಶಾಸ್ತ್ರವು ನಿಷೇಧ ಮಾಡಿದೆ. ಇಂಥ ಪುಷ್ಪವು ಲಕ್ಷ್ಮೀದೇವಿಯು 
ಸಮರ್ಪಿಸುವ ಮಾಲೆಯಲ್ಲಿ ಇರಲಿಲ್ಲ. ಉಳಿದ ದೇವತೆಗಳಿಗೆ ನಿಷಿದ್ಧವಾದ 
ಪರಮಾತನಿಗೆ ಅನಿಷಿದ್ದವಾದ ಹೂವುಗಳಷ್ಟೇ ಆ ಮಾಲೆಯಲ್ಲಿತ್ತು ಎಂಬುದಾಗಿ 
ರುಕ್ಮಿಣೀಶವಿಜಯದ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದ್ದರಿಂದ 
"ನಾಕ್ತತ್ಸೈರರ್ಚಯೇದ್‌ ಎಷ್ಟುಂ' ಎಂಬ ಶ್ಲೋಕಕ್ಕೆ ಅಕ್ಷತೆಕಾಳುಗಳಿಂದ ಭಗವಂತನನ್ನು 
ಪೂಜಿಸಬಾರದು ಎಂದರ್ಥವಲ್ಲ. ಅಕ್ಸತಾ ಎಂಬ ಹೂವಿನಿಂದ ಪೂಜಿಸಬಾರದು 
ಎಂದೇ ಅರ್ಥ. 


ದೇವರ ಪೂಜೆಯಲ್ಲಿ "ಅಕ್ಷತಾನ್‌ ಸಮರ್ಪಯಾಮಿ' ಎಂದು ನಿತ್ಯವೂ ನಾವು 
ಹೇಳುತ್ತೇವೆ. ಇಲ್ಲಿರುವ ಅಕ್ಷತಾ ಶಬ್ದಕ್ಕೂ ಅಕ್ಷತೆಕಾಳುಗಳು ಎಂದೇ ಅರ್ಥ. ನಿತ್ಯವೂ 
ಷೋಡಶೋಪಚಾರಪೂಜೆಯಲ್ಲಿ ಅಕ್ಬತೆಕಾಳುಗಳನ್ನು ಸಮರ್ಪಿಸಲೇಬೇಕು. 
ಇಲ್ಲದಿದ್ದರೆ ಹದಿನಾರು ಉಪಚಾರಗಳಲ್ಲಿ ಒಂದು ಪೂಜೆಯನ್ನು ಬಿಟ್ಟಂತಾಗುತ್ತದೆ. 
ಆದರೆ ಮೈಲಿಗೆಯಲ್ಲಿ ನೀರಿನಿಂದ ಅಕ್ಷತೆಕಾಳುಗಳನ್ನು ತಯಾರು ಮಾಡಿರಬಾರದು. 
ಪವಿತ್ರವಾದ ತುಪ್ಪ ಮೊದಲಾದವುಗಳನ್ನು ಉಪಯೋಗಿಸಿಯೇ ಅಕ್ಷತೆ ಕಾಳನ್ನು 
ತಯಾರು ಮಾಡಿಕೊಂಡಿರಬೇಕು. ಎಲ್ಲ ಧಾನ್ಯಗಳಲ್ಲಿ ಶ್ರೇಷ್ಠವಾದದ್ದೇ ಅಕ್ಕಿ. ಅದನ್ನು 
ತಿನ್ನುತ್ತಲೇ ನಾವು ಜೀವನವನ್ನು ನಡೆಸುತ್ತಿದ್ದೇವೆ. ಇದರಿಂದ ತಯಾರು ಮಾಡಿದ 
ಅಕ್ಛತೆಗಳನ್ನು ಭಗವಂತನಿಗೆ ಸಮರ್ಪಿಸಿದಾಗ ವಿಶೇಷಫಲವು ಪ್ರಾಪ್ತವಾಗುತ್ತದೆ. 
ಅಕ್ಷಯತೃತೀಯಾದಿವಸ ವಿಶೇಷವಾಗಿ ಈ ಅಕ್ಷತೆ ಕಾಳುಗಳಿಂದ 
ಅಷ್ಟೋತ್ತರಶತನಾಮಾವಳಿಯ ಮೂಲಕ ಅರ್ಚನೆಯನ್ನು ಮಾಡಬೇಕು. ಆಗಷ್ಟೇ 
ಅಕ್ಷಯತೃತೀಯಾ ಎಂಬ ಹೆಸರು ಸಾರ್ಥಕವಾಗುತ್ತದೆ. ಬ್ರಾಹ್ಮಣರಿಗೂ ಕೂಡ ಇದೇ 
ಅಕ್ಷತೆ ಕಾಳುಗಳನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಆದ್ದರಿಂದ 
ಅಕ್ಷತೆಕಾಳುಗಳನ್ನು ಸಮರ್ಪಿಸಬಾರದು ಎಂಬ ವಿಚಾರವನ್ನು ಬಿಟ್ಟು ಭಕ್ತಿಯಿಂದ 
ನಿತ್ಯವೂ ಅಕ್ಷತೆಕಾಳುಗಳನ್ನು ಭಗವಂತನಿಗೆ ಸಮರ್ಪಿಸಬೇಕು. ಭಗವಂತನಿಗೆ 
ಸಮರ್ಪಿತವಾದ ಅಕ್ಕತೆಕಾಳುಗಳನ್ನೇ ಗುರುಗಳಿಗೆ ಸಮರ್ಪಿಸಬೇಕು. ನೇರವಾಗಿ 
ಸಮರ್ಪಿಸಬಾರದು. ಇನ್ನು ಹೆಚ್ಚಿನ ವಿಚಾರದ ಬಗ್ಗೆ ವಿದ್ವಾನ್‌ ಹಯವದನ 
ಪುರಾಣಿಕರು ಬರೆದ ಲಕಿ ಕ್ಲೀಶೋಭಾನ ಪದದ ವ್ಯಾಖ್ಯಾನವನ್ನು ಓದಬೇಕು. 


-50- 


ಅಕಯತತೀಯಾ 
w ಲ 


ಅಕ್ಷಯತೃತೀಯಾ ಒಂದೇ ಸಾಕು 

ಏಕಾಮಪ್ಪುಕ್ತವತ್‌ ಕೃತ್ವಾ ತೃತೀಯಾಂ ವಿಧಿವನ್ನರಃ । 

ಏತಾಸಾಂ ತು ತೃತೀಯಾನಾಂ ಸರ್ವಾಸಾಂ ಫಲಮಶ್ನುತೇ IL 

ಸಮಸ್ತ ಸಂವತ್ಸರದಲ್ಲಿ ಅಕ್ಷಯತೃತೀಯಾವನ್ನು ವಿಧಿಪ್ರಕಾರವಾಗಿ ಆಚರಣೆ 
ಮಾಡಿದರೆ ಸಾಕು. ಮನುಷ್ಯನು ಉಳಿದೆಲ್ಲ ತೃತೀಯಾ ವ್ರತಗಳ ಆಚರಣೆಯನ್ನು 
ಮಾಡಿದ ಫಲವನ್ನು ಪಡೆಯುತ್ತಾನೆ. 
ಅಕ್ಷಯತೃತೀಯಾದಿವಸ ರಾಜಸೂಯಯಾಗದ ಫಲವು ಬರುತ್ತದೆ 

ತೃತೀಯಾಯಾಂ ಸಮಭ್ಯರ್ಚ್ಯ ಸೋಪವಾಸೋ ಜನಾರ್ದನಮ್‌ । 

ರಾಜಸೂಯಫಲಂ ಪ್ರಾಪ್ಯ ಗತಿಮಗ್ರ್ಯಾಂ ಚ ವಿಂದತಿ 11೭1! 

॥ ಇತಿ ಮಾತೇ ಮಹಾಪುರಾಣೇತಕ್ಷಯ್ಯತ್ಸತೀಯಾವ್ರತಂ ನಾಮ 

ಪಂಚಷಷ್ಟಿತಮೋನಧ್ಯಾಯಃ ॥ 

ಉಪವಾಸದಿಂದ ಅಕ್ಸಯತೃತೀಯಾ ದಿವಸ ಜನಾರ್ದನನನ್ನು ಪೂಜೆ 
ಮಾಡಬೇಕು. ಹಾಗೆ ಮಾಡುವುದರಿಂದ ರಾಜಸೂಯಯಾಗದ ಫಲವನ್ನು 
ಹೊಂದುತ್ತಾನೆ. ಅಂತಿಮವಾಗಿ ಉತ್ತಮಸ್ಥಾನವನ್ನೇ ಪಡೆಯುತ್ತಾನೆ. 


ಭವಿಷ್ಯಮಹಾಪುರಾಣ 
ಚಂಡಿಕಾದೇವಿಯನ್ನು ಅಕ್ಷಯತೃತೀಯಾದಿವಸ ಪೂಜಿಸಬೇಕು 
ಏವಂ ವೈಶಾಖಮಾಸೇ ತು ಸೋಪವಾಸಾತ್‌ ಜಿತೇಂದ್ರಿಯಃ । 
ಪೂಜಯೇತ್‌ ಚಂಡಿಕಾದೇವೀಂ ಮಧುಕಾನಿ ನಿವೇದಯೇತ್‌ ॥ 
ವೈಶಾಖಮಾಸದ ಶುಕ್ನಪಕ್ಷದ ತೃತೀಯಾ ದಿವಸ ಉಪವಾಸವಿದ್ದು, 
ಚಂಡಿಕಾದೇವಿಯನ್ನು ಪೂಜಿಸಬೇಕು. ಮತ್ತು ಅತ್ಯಂತ ಮಧುರವಾದ ಮಿಠಾಯಿ 
ಮೊದಲಾದ ಭಕ್ಷಗಳನ್ನು ಶ್ರೀದೇವಿಗೆ ನೈವೇದ್ಯ ಮಾಡಬೇಕು. 


51- 


ಅಕಯತ್ತತೀಯಾ 
ಬು 


ಟಿಪ್ಪಣಿ - ದುರ್ಗೆಗೆ ಚಂಡಿಕಾ ಎಂಬ ಹೆಸರಿದೆ. ಅಕ್ಷಯತೃತೀಯಾ 
ದಿವಸ ದುರ್ಗೆಯ ಅಂತರ್ಯಾಮಿಯಾದ ಭಗವಂತನನ್ನು ಪೂಜೆ 
ಮಾಡುವುದರಿಂದ ಎಲ್ಲ ಅನಿಷ್ಟಗಳು ಪರಿಹಾರವಾಗುತ್ತವೆ. ಮತ್ತು ಸಂಪತ್ತು 
ಮೊದಲಾದವುಗಳು ದೊರೆಯುತ್ತವೆ. ಚಾಂದ್ರಾಯಣ ಮೊದಲಾದ ವ್ರತಗಳನ್ನು 
ಆಚರಿಸಿದ ಫಲವೂ ದೊರೆಯುತ್ತದೆ. 


ಉದಕಪೂರ್ಣಕುಂಭವನ್ನು ದಾನ ಮಾಡಬೇಕು 
ಗೃಹಮಾಗತ್ಯ ಕರಕಾನ್‌ ಅನ್ನಾನ್‌ ಉದಕಸಂಯುತಾನ್‌ । 
 ಅಂಬುಪೂರ್ಣಾನ್‌ ಗೃಹೇ ಕುಂಭಾನ್‌ ಕ್ರಮಾನ್ನಿಃಶೇಷತಸ್ತದಾ 11೭11 
ಅನಂತರ ಅವನು ಮನೆಗೆ ಬಂದು ಉದಕಪೂರಿತವಾದ ಕಮಂಡಲುವನ್ನು 
ದಾನ ಮಾಡಿದನು. ಅನ್ನವನ್ನು, ಉದಕಪೂರ್ಣವಾದ ಕುಂಭವನ್ನು ಇನ್ನೂ ಅನೇಕ 
ಪದಾರ್ಥಗಳನ್ನು ಕ್ರಮವಾಗಿ ದಾನ ಮಾಡಿದನು. 


ಒಬ್ಬ ವೈಶ್ಯನು ಅಕ್ಷಯತೃತೀಯಾದಂದು ಅನೇಕ ದಾನಗಳನ್ನು ಮಾಡಿದನು. 
ಇದರ ಫಲವಾಗಿ ಬಹು ದೊಡ್ಡ ರಾಜನಾಗಿ ಹುಟ್ಟಿದನೆಂಬ ಕಥೆಯನ್ನು ಈ 
ಶ್ಲೋಕದಿಂದ ತಿಳಿದುಕೊಳ್ಳಬೇಕು. ಈ ಕಥೆಯೇ ಮುಂದೊರೆಯುತ್ತದೆ. 


ಅಕ್ಷಯತೃತೀಯಾದಿವಸ ಮಾಡಬೇಕಾದ ದಾನಗಳು 
ಯವಗೋಧೂಮಚಣಕಸಕ್ತುದಧ್ಯೌದನಂ ತಥಾ । 
ಇಕ್ಸುಕ್ರೀರವಿಕಾರಾಂಶ್ಚ ಸಹಿರಣ್ಯಾಂಶ್ಚ ಶಕ್ತಿತಃ HSH 
ಭತ್ತ, ಗೋಧಿ, ಕಡಲೆ, ಹಿಟ್ಟು, ಮೊಸರನ್ನ, ಕಬ್ಬು, ಬೆಲ್ಲ, ಸುವರ್ಣ, ಹಾಲಿನ 
ವಿಕಾರಗಳಾದ ತುಪ್ಪ ಮೊದಲಾದವುಗಳು ಇವುಗಳನ್ನು ತನ್ನ ಶಕ್ತಿಗೆ ಅನುಸಾರಿಯಾಗಿ 
ದಾನಮಾಡಿದನು. 
ಹೆಂಡತಿ ತಡೆದರೂ ದಾನ ಮಾಡಿದನು 


ಶುಚಿಃ ಶುದ್ಧೇನ ಮನಸಾ ಬ್ರಾಹ್ಮಣೇಭ್ಯೋ ದದೌ ವಣಿಕ್‌ । 
ಭಾರ್ಯಯಾ ವಾರ್ಯಮಾಣೋತಪಿ ಕುಟುಂಬಾಸಕ್ತಚಿಂತಯಾ 11೯1 
-52- 


ಅಕಯತತೀಯಾ 
೦) ಲ 


ಶುಚಿರ್ಭೂತನಾಗಿ ಶುದ್ಧವಾದ ಮನಸ್ಸಿನಿಂದ ಆ ವೈಶ್ಯನು ಬ್ರಾಹ್ಮಣರಿಗೆ ಮೇಲೆ 
ಹೇಳಿದ್ದೆಲ್ಲವನ್ನೂ ದಾನ ಮಾಡಿದನು. ಅವನ ಹೆಂಡತಿಯು ತನ್ನ ಕುಟುಂಬದ 
ಪೋಷಣೆಗಾಗಿ ಈ ಪದಾರ್ಥಗಳು ಬೇಕು ಎಂದು ತಡೆಯಲಡುತ್ತಿದ್ದರೂ ಆ 
ವ್ಯಾಪಾರಿಯು ಶುದ್ಧ ಮನಸ್ಸಿನಿಂದ ಬ್ರಾಹ್ಮಣರಿಗೆ ದಾನ ಮಾಡಿದನು. 

ವೈಶ್ಯನಿಗೆ ಧರ್ಮಾರ್ಥಕಾಮಗಳ ಸಿದ್ಧಿ 

ತಾವತ್ತ ಚ ಸ್ಥಿತಃ ಸತ್ತೇ ಮತಾ ಸರ್ವಂ ವಿನಶ್ಚರಮ್‌ I 

ಧರ್ಮಾರ್ಥಕಾಮಸಕ್ಕಸ್ತು ಕಾಲೇನ ಬಹುನಾ ತತಃ Wool 

ಆ ವೈಶ್ಯನು ಹೆಚ್ಚುಸಾಧಕನಾಗಿರಲಿಲ್ಲ. ಹೆಚ್ಚಿನ ಜ್ಞಾನವನ್ನೂ ಕೂಡ ಹೊಂದಿರ- 
ಲಿಲ್ಲ. ಆದರೆ ಎಲ್ಲ ಪದಾರ್ಥಗಳೂ ನಶ್ಚರವಾಗಿವೆ. ಅಕ್ಷಯತೃತೀಯಾ ದಿವಸ 
ಇವುಗಳನ್ನು ದಾನಮಾಡಬೇಕೆಂದಷ್ಟೇ ತಿಳಿದುಕೊಂಡಿದ್ದನು. ಅನಂತರ ಧರ್ಮ ಅರ್ಥ 
ಕಾಮಗಳೆಂಬ ಪುರುಷಾರ್ಥಗಳನ್ನು ಮುಂದೆ ಸಾಧಿಸಿದನು. 

ಅಕ್ಷಯತೃತೀಯಾ ದಾನ ಮಾಡಿದ್ದರ ಫಲ 

ಜಗಾಮ ಪಂಚತ್ವಮಸೌ ವಾಸುದೇವಂ ಸ್ಥರನ್‌ ಮುಹುಃ । 

ತತಃ ಸ ಕೃತ್ರಿಯೋ ಜಾತಃ ಕುಶವತ್ಯಾಂ ನರೇಶ್ರಧಃ 11೧೧॥ 

ಕಾಲಾಂತರದಲ್ಲಿ ಆ ವೈಶ್ಯನು ಮರಣವನ್ನು ಹೊಂದಿದನು. ಮರಣ ಕಾಲದಲ್ಲಿ 
ಪುನಃ ಪುನಃ ವಾಸುದೇವನನ್ನು ಸ್ಮರಣೆ ಮಾಡಿದನು. ಇದರ ಫಲವಾಗಿ ಮುಂದಿನ 
ಜನ್ಮದಲ್ಲಿ ಶ್ರೇಷಕ್ಷತ್ರಿಯನಾಗಿ ಹುಟ್ಟಿದನು. ಕುಶವತೀ ಎಂಬ ನಗರಕ್ಕೆ ಒಡೆಯನಾದನು. 

ಕೃತ್ರಿಯಜನ್ಮದಲ್ಲಿಯೂ ಅಪಾರವಾಗಿ ದಾನ ಮಾಡಿದನು 

ಬಭೂವ ಚಾಕ್ಟಯಾ ತಸ್ಯ ಸಮೃದ್ಧಿರ್ಧರ್ಮನಿರ್ಜಿತಾ | 

ಇಯಾಜ ಸ ಮಹಾಯಜ್ಜೆ ೈಃ ಸಮಾಪ್ತವರದಕ್ಷಿಣೈ: 11೧೨॥! 

ಹಿಂದಿನ ಜನ್ಮದಲ್ಲಿ ಅಕ್ಷಯತೃತೀಯಾದಿವಸ ದಾನ ಮಾಡಿದ್ದರ ಫಲವಾಗಿ 
ಮುಂದಿನ ಕ್ಷತ್ರಿಯ ಜನ್ಮದಲ್ಲಿಯೂ ಅವನಿಗೆ ಅಕ್ಷಯವಾದ ಸಂಪತ್ತು ಪ್ರಾಪ್ತವಾಯಿತು. 
ಆ ಸಂಪತ್ತಿನಿಂದ ಮಹಾಯಜ್ಞಗಳನ್ನು ಆಚರಿಸಿದನು. ಅದರಲ್ಲಿ ಬ್ರಾಹ್ಮಣರಿಗೆ 
ಯಥೇಚ್ಛವಾಗಿ ದಕ್ಷಿಣೆಯನ್ನು ದಾನ ಮಾಡಿದನು. 


-53- 


ಅಕಯತತೀಯಾ 
ಎಟ ಲ 


ಕೃತ್ರಿಯಜನ್ಮದಲ್ಲಿಯೂ ಅಕ್ಸಯತೃತೀಯಾದಂದು 
ದಾನ ಮಾಡಿದನು 
ದದೌ ಗೋಭೂಹಿರಣ್ಯಾದಿದಾನಾನ್‌ ಅಸ್ಕಾಮ್‌ ಅಹರ್ನಿಶಮ್‌ ।ಟ 
ಬುಭುಜೇ ಕಾಮತೋ ಭೋಗಾನ್‌ ದೀನಾರ್ತಾಂಸ್ಪಪರ್ಯನ್‌ ಜನಾನ್‌ ॥1೧೩॥ 


ಈ ಅಕ್ಷಯತೃತೀಯಾದಿವಸದಲ್ಲಿ ಆ ರಾಜನು ಹಗಲು ರಾತ್ರಿಯೆಂಬ 
ಭೇದವಿಲ್ಲದೇ ಗೋದಾನ ಮಾಡಿದನು. ಭೂದಾನ ಮಾಡಿದನು. ಹಿರಣ್ಯದಾನವನ್ನೂ 
ಮಾಡಿದನು. ಅಷ್ಟೇ ಅಲ್ಲದೇ ದರಿದ್ರರಿಗೆ ದುಃಖಿತರಿಗೆ ಅವರವರ ಪೂರೈಕೆಗೆ ಬೇಕಾಗುವ 
ಪದಾರ್ಥಗಳನ್ನು ನೀಡಿ ತೃಪ್ತಿಪಡಿಸಿದನು. ಇದರ ಫಲವಾಗಿ ತಾನು ಯಥೇಚ್ಛ 
ಭೋಗವನ್ನು ಅನುಭವಿಸುತ್ತಾ ಸಂತೋಷವನ್ನು ಹೊಂದಿದನು. 


ಅಕ್ಷಯವಾದ ಫಲದ ಅನುಭವ 

ತಥಾಪ್ಯಕ್ಷಯಮೇವಾಸ್ಯ ಕ್ಷಯಂ ಯಾತಿ ನ ತದ್ಧನಮ್‌ । 

ಶ್ರದ್ಧಾಪೂರ್ವಂ ತೃತೀಯಾಯಾಂ ಯದ್‌ ದತ್ತಂ ವಿಭವಂ ವಿನಾ 11೧೪॥ 

ಹಿಂದಿನ ಜನ್ಮದಲ್ಲಿ ತೃತೀಯಾದಿವಸ ಅತ್ಯಂತ ಶ್ರದ್ಧೆಯಿಂದ ಯಾವುದೇ 
ಅಪೇಕ್ಷೆಯಿಲ್ಲದೆ ದಾನಮಾಡಿದ್ದರ ಫಲವಾಗಿ ರಾಜನು ಇಷ್ಟು ದಾನ ಮಾಡಿದರೂ 
ಅವನ: ಸಂಪತ್ತು ಅಕ್ಷಯವಾಗಿಯೇ ಬೆಳೆಯುತ್ತಿತ್ತು. 

ಅಕ್ಷಯತೃತೀಯಾವ್ರತ ಅನುಷ್ಠಾನ ಕ್ರಮ 
ಏತದ್‌ವ್ರತಂ ಮಯಾಖ್ಯಾತಂ ಶ್ರೂಯತಾಮತ್ರ ಯೋ ವಿಧಿಃ । 


ಉದಕುಂಭಾನ್‌ ಸ ಕರಕಾನ್‌ ಸಾನ್ನಸರ್ವರಸೈರ್ಯುತಾನ್‌' Mert 


ಯುಧಿಷ್ಠಿರನೇ! ಅಕ್ಷಯತೃತೀಯಾದಿವಸದ ಮಹಿಮೆಯನ್ನು ನಿನಗೆ ನಾನು 
ಹೇಳಿರುವೆನು. ಈಗ ಅಕ್ಬಯತೃತೀಯಾವ್ರತವನ್ನು ಹೇಗೆ ಮಾಡಬೇಕೆಂಬುದನ್ನು 
ಹೇಳುತ್ತೇನೆ. ಕೇಳು. ಈ ವ್ರತದ ಅಂಗವಾಗಿ ಉದಕಕುಂಭ, ಕಮಂಡಲು 
ಇತ್ಯಾದಿಗಳನ್ನು ದಾನ ಮಾಡಬೇಕು. ಅನ್ನದಾನವನ್ನು ಮಾಡಬೇಕು. 


54. 


ಅಕಯತ್ನತೀಯಾ 
ಬಲ 


ಚಿನ್ನವನ್ನು ದಾನ ಮಾಡಿರಿ 
ಗೈಷ್ಠಿಕಂ ಸರ್ವಮೇವಾತ್ರ ಸಸ್ಯದಾನಂ ಪ್ರಶಸ್ಯತೇ । 
ಛತ್ರೋಪಾನತ್ಚದಾನಂ ಚ ಗೋಭೂಕಾಂಚನವಾಸಸಾಮ್‌ 11೧೬॥ 
ಅಕ್ಷಯತೃತೀಯಾವ್ರತವು ಗ್ರೀಷ್ಮ ಜುತುವಿನಲ್ಲಿ ಬರುತ್ತದೆ. ಆ ಯತುವಿನಲ್ಲಿ 
ಯಾವ ಫಲಗಳು ಸಸ್ಯಗಳು ದೊರಕುತ್ತವೋ ಅವೆಲ್ಲವನ್ನೂ ದಾನ ಮಾಡಬೇಕು. 
ಮತ್ತು ಛತ್ರಿ, ಪಾದುಕೆ, ಗೋವು, ಭೂಮಿ, ಸುವರ್ಣ, ಬಟ್ಟೆ ಇವುಗಳನ್ನು ದಾನ 
ಮಾಡಿದರೆ ಬಹಳ ಪುಣ್ಯವು ಬರುತ್ತದೆ. 
ಇಷ್ಟವಾದದ್ದನ್ನೆಲ್ಲ ದಾನ ಮಾಡಬೇಕು 
ಯದ್ಯದಿಷ್ಠತಮಂ ಚಾನೃತ್‌ ದೇಯಮವಿಶಂಕಯಾ । 
ಏತತ್‌ ತೇ ಸರ್ವಮಾಖ್ಯಾತಂ ಕಿಮನ್ಯತ್‌ ಶ್ರೋತುಮಿಚ್ಛಸಿ 11೧೭! 
ಮತ್ತು ತಮಗೆ ಯಾವುದು ಅತ್ಯಂತ ಇಷ್ಟವೋ ಆ ವಸ್ತುವನ್ನು ಸಂಶಯಪಡದೇ 
ದಾನ ಮಾಡಬೇಕು. ಧರ್ಮರಾಜನೇ! ನಾನು ನಿನಗೆ ಅಂದು ಮಾಡಬೇಕಾದ 
ಅನುಷ್ಠಾನ ಕ್ರಮವನ್ನು ಸಂಪೂರ್ಣವಾಗಿ ಹೇಳಿರುತ್ತೇನೆ. ನೀನು ಇನ್ನೇನನ್ನು ಕೇಳಲು 
ಬಯಸುವಿ? 
ಅನಾಖ್ಯೇಯಂ ನ ಮೇ ಕಿಂಚಿದಸ್ತಿ ಸ್ಪನ್ನಸು ತೇ5ನಘ 11೧೮॥ 
ಪಾಪರಹಿತನೇ! ನಿನಗೆ ಹೇಳಬಾರದ್ದೆಂಬುದು ಯಾವುದೂ ನನ್ನಲ್ಲಿಲ್ಲ. ನಿನಗೆ 
ಮಂಗಳವಾಗಲಿ. 
ಪ್ರತಿಯೊಂದಕ್ಕೂ ಅಕ್ಷಯಫಲವಿದೆ 
ಅಸ್ಯಾಂ ತಿಥೌ ಕ್ಹಯಮಪೈತಿ ಹುತಂ ನ ದತ್ತಂ 
ತೇನಾಕ್ಚಯಾ ಚ ಮುನಿಭಿಃ ಕಥಿತಾ ತೃತೀಯಾ । 
ಉದ್ದಿಶ್ಯ ಯತ್‌ ಸುರಪಿತ್ಸನ್‌ ಕ್ರಿಯತೇ ಮನುಷ್ಯೈಃ | 
ತಚ್ಛಾಕ್ಷಯಂ ಭವತಿ ಭಾರತ ಸರ್ವಮೇವ 11೧೯॥॥ 
ಇತಿ ಶ್ರೀಭವಿಷ್ಯೇ ಮಹಾಪುರಾಣೇ ಉತ್ತರಪರ್ವಣಿ ಶ್ರೀಕೃಷ್ಣಯುಧಿಷ್ಠಿರಸಂವಾದೇ 
ಅಕ್ಚಯತೃತೀಯಾವ್ರತವರ್ಣನಂ ನಾಮ ತ್ರಿಂಶತ್ತಮೋ5ಧ್ಯಾಯಃ ॥ 


55- 


ಅಕ್ಷಯತೃತೀಯಾ 


ಈ ಅಕ್ಷಯತೃತೀಯಾದಿವಸ ಆಚರಿಸಲಡುವ ಹೋಮ, ದಾನ ಎಲ್ಲವೂ ಕೂಡ 
ಅಕ್ಷಯಫಲವನ್ನು ನೀಡುತ್ತವೆ. ಆದ್ದರಿಂದ `ಈ ತಿಥಿಗೆ ಮುನಿಗಳು ಅಕ್ಷಯತೃತೀಯಾ 
ಎಂದೇ ಕರೆಯುತ್ತಾರೆ. ಈ ದಿವಸದಲ್ಲಿ ದೇವತೆಗಳನ್ನು ಮತ್ತು ಪಿತೃಗಳನ್ನು ಉದ್ದೇಶಿಸಿ 
ಯಾವುದೇ ಕರ್ಮವನ್ನು ಆಚರಿಸಿದರೂ ಕೂಡ ಅವುಗಳಿಗೆ ಅಕ್ಷಯವಾದ ಫಲವು 
ದೊರಕುತ್ತದೆ. 


ಇಲ್ಲಿಗೆ ಭವಿಷ್ಯಪುರಾಣದ ಉತ್ತರಪರ್ವದಲ್ಲಿ ಶ್ರೀಕೃಷ್ಣಧರ್ಮರಾಜರ- ಸಂವಾದದಲ್ಲಿ 
ಅಕ್ಷಯತೃತೀಯಾವ್ರತದ ವರ್ಣನೆಯೆಂಬ ೩೦ನೆಯ ಅಧ್ಯಾಯವು ಮುಗಿಯಿತು ॥ 


ವ ಜು ಬು ಬು ಬ 


ಭವಿಷ್ಯೋತ್ತರಪುರಾಣದಲ್ಲಿ ಅಕ್ಷಯತೃತೀಯಾವ್ರತ 
ತೀರ್ಥೇ ವೈತದ್ಧಿನೇ ಸ್ನಾನಂ ತಿಲೈೆಶ್ಚ ಪಿತೃತರ್ಪಣಮ್‌ । 
ದಾನಂ ಧರ್ಮಘಟಾದೀನಾಂ ಮಧುಸೂದನಪೂಜನಮ್‌ ॥ 
ಅಕ್ಷಯತೃಶೀಯಾದಿವಸ ಗಂಗಾದಿತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಎಳ್ಳಿನಿಂದ 
ಪಿತೃತರ್ಪಣವನ್ನು ನೀಡಬೇಕು. ಉದಕಕುಂಭ ಮೊದಲಾದವುಗಳನ್ನು ದಾನ 
ಮಾಡಬೇಕು. ಭಗವಂತನ ಪೂಜೆಯನ್ನು ಅತ್ಯಂತ ಭಕ್ತಿ ಯಿಂದ ಆಚರಿಸಬೇಕು. 


ತುಲಾಮಕರಮೇಷಮಾಸಗಳಲ್ಲಿ ಪ್ರಾತಃ ಸ್ನಾನ ತಪ್ಪಿಸಬಾರದು 
ಮಾಧವೇ ಮಾಸಿ ಕುರ್ವೀತ ಮಧುಸೂದನತುಷ್ಠಿದಮ್‌ । 
ತುಲಾಮಕರಮೇಷೇಷು ಪ್ರಾತಃ ಸ್ನಾನಂ ವಿಧೀಯತೇ ॥ 
ಮಾಧವ ಮಾಸವೆನಿಸಿದ ಮಾಘಮಾಸದಲ್ಲಿ ತುಲಾಮಾಸ, ಮಕರಮಾಸ 
ಹಾಗೂ ವೈಶಾಖಮಾಸಗಳಲ್ಲಿ ಬೇಗ ಸ್ನಾನ ಮಾಡಬೇಕು. ಮಧುಸೂದನನ ಪ್ರೀತಿಗಾಗಿ 
ಅರುಣೋದಯಕಾಲದಲ್ಲಿಯೇ ಸ್ನಾನವನ್ನು ಮಾಡಬೇಕು. 


ವೈಶಾಖಸ್ನಾನದ ಕ್ರಮ 
ಹವಿಷ್ಯಂ ಬ್ರಹ್ಮಚರ್ಯಂ ಚ ಮಹಾಪಾತಕನಾಶನಮ್‌ । 


ವೈಶಾಖಸ್ನಾನನಿಯಮಂ ಬ್ರಾಹ್ಮಣಾನಾಮನುಜ್ಞಯಾ ॥ 
-56- 


ಅಕಯತತೀಯಾ 
wh ಲ 


ಬ್ರಾಹ್ಮಣರ ಅನುಜ್ಞೆಯನ್ನು ಪಡೆದುಕೊಂಡು, ಹವಿಷ್‌ಪ್ರದಾನ ಹಾಗೂ 
ಬ್ರಹ್ಮಚರ್ಯಗಳೊಂದಿಗೆ ನಿಯಮಪೂರ್ವಕವಾಗಿ ಮಾಡುವ ವೈಶಾಖಸ್ನಾನವು 
ಮಹಾಪಾತಕವನ್ನು ನಾಶ ಮಾಡುತ್ತದೆ. 


ಸ್ನಾನಸಂಕಲ್ಪ 

ಮಧುಸೂದನಮಭ್ಯರ್ಚ್ಯ ಕುರ್ಯಾತ್‌ ಸಂಕಲ್ಪಪೂರ್ವಕಮ್‌ । 

ವೈಶಾಖಂ ಸಕಲಂ ಮಾಸಂ ಮೇಷಸಂಕ್ರಮಣಂ ರವೇಃ ॥ 

ಪ್ರಾತಃ ಸನಿಯಮಃ ಸ್ನಾಸ್ಕೇ ಪ್ರೀಯತಾಂ ಮಧುಸೂದನಃ । 

ಮಧುಸೂದನನನ್ನು ಮನಸಿನಲ್ಲಿಯೇ ಪೂಜಿಸಿ ಸ್ನಾನಸಂಕಲ್ಪವನ್ನು ಮಾಡಬೇಕು. 
ಸಂಪೂರ್ಣ ವೈಶಾಖಮಾಸದಲ್ಲಿ ರವಿಯು ಮೇಷದಲ್ಲಿದ್ದಾಗ ನಿಯಮಬದ್ಧವಾಗಿ 
ಪ್ರಾತಣಾಲದಲ್ಲಿ ಸ್ನಾನವನ್ನು ಮಾಡುತ್ತೇನೆ. ಇದರಿಂದ ಮಧುಸೂದನನು 
ಪ್ರೀತನಾಗಲಿ. 


ಸ್ನಾನವು ನಿರ್ವಿಫ್ಲವಾಗಲಿ 

ಮಧುಸೂದನಸಂತೋಷಾದ್‌ ಬ್ರಾಹ್ಮಣಾನಾಮನುಗ್ರಹಾತ್‌ । 

ನಿರ್ವಿಘ್ನಮಸ್ತು ಮೇ ಪುಣ್ಯಂ ವೈಶಾಖಸ್ನಾನಮನ್ಹಹಮ್‌ || 

ಮಧುಸೂದನನ ಸಂತೋಷಕ್ಕಾಗಿ ಬ್ರಾಹ್ಮಣರ ಅನುಗ್ರಹದಿಂದ ನಾನು ಸಂಕಲ್ಪ 
ಮಾಡಿದ ಈ ವೈಶಾಖಸ್ನಾನವು ನಿರ್ವಿಘ್ಹವಾಗಿ ಪ್ರತಿದಿನವೂ ಪುಣ್ಯಕರವಾಗಲಿ. 

ಮಾಧವನೇ ಎನ್ನ ಪಾಪಗಳು ಪರಿಹಾರವಾಗಲಿ 

ಮಾಧವೇ ಮೇಷಗೇ ಭಾನೌ ಮುರಾರೇ ಮಧುಸೂದನ ॥ 

ಪ್ರಾತಃ ಸ್ನಾನೇನ ಮೇ ನಾಥ ಫಲದ: ಪಾಪಹಾ ಭವ ॥ 

ವೈಶಾಖಮಾಸದಲ್ಲಿ ಸೂರ್ಯನು ಮೇಷದಲ್ಲಿರುತ್ತಾನೆ. ಇಂಥ ಒಳ್ಳೆಯ 
ಪರ್ವಕಾಲದಲ್ಲಿ ಹೇ?ಮುರಾರಿಯೇ! ಮಧುಸೂದನನೇ! ನಾನು ಪ್ರಾತಸ್ಥಾನವನ್ನು 
ಮಾಡುತ್ತೇನೆ. ಎಲೈ ಸ್ವಾಮಿಯೇ! ನೀನು ನನಗೆ ಫಲಪ್ರದನಾಗು. ಪಾಪಪರಿಹಾರಕ- 
ನಾಗು. 


-57- 


ಅಕ್ಷ ಯತೃತೀಯಾ 


ಯಾವ ತೀರ್ಥವೆಂದು ತಿಳಿಯದೇ ಇದ್ದಾಗ 
ಯದಾನ ಜ್ಞಾಯತೇ ನಾಮ ತಸ್ಯ ತೀರ್ಥಸ್ಯ ಭೋ ದ್ವಿಜಾಃ । 
ತತ್ರ ಚೋಚ್ಚಾರಣಂ ಕಾರ್ಯಂ ವಿಷ್ಣುತೀರ್ಥಮಿದ ಂ ತ್ರಿತಿ ॥ 


ಬ್ರಾಹ್ಮಣರೇ! "ಇದು ಯಾವ ತೀರ್ಥವೆಂದು ನನಗೆ ತಿಳಿಯದಿದ್ದ 
ಸಂದರ್ಭದಲ್ಲಿ ಇದನ್ನು ವಿಷ್ಣುತೀರ್ಥವೆಂದು ಉಚ್ಛರಿಸಿರಿ. 


ಅಪಿ ಸಮ್ಯಗ್‌ ವಿಧಾನೇನ ನಾರೀ ವಾ ಪುರುಹೋಪಪಿ ವಾ! 
ಪ್ರಾತಃ ಸ್ನಾತಃ ಸನಿಯಮಃ ಸರ್ವಪಾಪೈಃ ಪ್ರಮುಚ್ಯತೇ ॥ 
' ಪುರುಷನಾಗಲೀ ಸ್ತ್ರೀಯಾಗಲಿ ವಿಧಿಪ್ರಕಾರವಾಗಿ ಪ್ರಾತಃ ಸ್ನಾನವನ್ನು ಮಾಡಿದಾಗ 
ಎಲ್ಲಪಾಪಗಳಿಂದ ಮುಕ್ತನಾಗುತ್ತಾನೆ. 


ವೈಶಾಖೇ ವಿಧಿವತ್‌ ಸ್ನಾತ್ವಾಭೋಜಯೇದ್‌ ಬ್ರಾಹ್ಮಣಾನ್‌ ದಶ। 
ಕೃತ್ನಶಃ ಸರ್ವಪಾಪೇಭ್ಯೋ ಮುಚ್ಯತೇ ನಾತ್ರ ಸಂಶಯಃ ॥ 
- ಇತಿ ಭವಿಷ್ಯೇ ವೈಶಾಖಸ್ನಾನವಿಧಿಃ । 
ವೈಶಾಖಮಾಸದಲ್ಲಿ ವಿಧಿಪ್ರಕಾರವಾಗಿ ಸ್ನಾನವನ್ನು ಮಾಡಿ ಹತ್ತು ಬ್ರಾಹ್ಮಣರಿಗೆ 
ಭೋಜನವನ್ನು ಮಾಡಿಸಬೇಕು. ಆಗ ಎಲ್ಲ ಪಾಪಗಳೂ ಸಂಪೂರ್ಣವಾಗಿ 
ನಾಶವಾಗುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲ. 


ಟಿಪ್ಪಣಿ - ವೈಶಾಖಸ್ನಾನವು ಅತ್ಯಂತ ವಿಹಿತವಾಗಿದೆ. ಅದರಲ್ಲೂ 
ಆಕ್ಚಯತೃತೀಯಾದಿವಸ ಸರ್ವಥಾ ವೈಶಾಖಸ್ನಾನವನ್ನು ತಪ್ಪಿಸಬಾರದು. ಅದಕ್ಕಾಗಿ 
ಈ ಪ್ರಕರಣವನ್ನು ಇಲ್ಲಿನೀಡಲಾಗಿದೆ. 


ಪರಶುರಾಮಜಯಂತಿಯನ್ನು ಯಾವತ್ತು ಮಾಡಬೇಕು? 


ಯಾವುದೇ ತಿಥಿಯ ಸಂಪರ್ಕವಿಲ್ಲದೇ ಇದ್ದರೆ ಅಕ್ಸಯತೃತೀಯಾದಂದೇ 
ಪರಶುರಾಮಜಯಂತಿಯನ್ನು ಆಚರಿಸಬೇಕು. ರಾತ್ರಿಯ ವೇಳೆ ತದಿಗೆಯು ಇಲ್ಲದೇ 
ಇದ್ದರೆ ಹಿಂದಿನ ದಿವಸವೇ ಪರಶುರಾಮಜಯಂತಿಯನ್ನು ಆಚರಿಸಬೇಕು. ಪರಶು- 
ರಾಮದೇವರು ತೃತೀಯಾತಿಥಿಯಲ್ಲಿ ಅವತರಿಸಿದ್ದಾರೆ. 


-58- 


ಅಕಯತತೀಯಾ 
pt ಲ 


ಅಕ್ಷಯತೃತೀಯಾದಿವಸ ಚಿನ್ನವನ್ನು ಕೊಂಡುಕೊಳ್ಳುವುದು 
ಎಷ್ಟು ಸರಿ? 
ಅಕ್ಷಯತೃತೀಯಾ ದಿವಸ ಚಿನ್ನವನ್ನು ಕೊಂಡುಕೊಳ್ಳಲೇ ಬೇಕು ಎಂಬ ಹೊಸ 
ವಿಧಿಯೇ ಪ್ರಾರಂಭವಾಗಿದೆ. ಕೆಲವರು ಸಾಲಮಾಡಿಯಾದರೂ ಚಿನ್ನವನ್ನು ಕೊಂಡು 
ಕೊಳ್ಳುತ್ತಾರೆ. ಇನ್ನು ಕೆಲವರು ಕೊಂಡುಕೊಳ್ಳದಿದ್ದರೆ ದಾರಿದ್ರಬರುತ್ತದೆಂಬ ದೃಷ್ಟಿ- 
ಯಿಂದ ಹೆದರಿ ಚಿನ್ನವನ್ನು ಖರೀದಿಸುತ್ತಾರೆ. ಇನ್ನು ಕೆಲವರು ಕೂಡಿಡುವುದಕ್ಕಾಗಿ 
ಖರೀದಿಸುತ್ತಾರೆ. 


ಆದರೆ ಅಕ್ಬಯತೃತೀಯಾದಿವಸ ಚಿನ್ನವನ್ನು ಕೊಂಡುಕೊಳ್ಳಬೇಕೆಂದು 
ಎಲ್ಲಿಯೂ ಹೇಳಿಲ್ಲ. ಕೊಂಡುಕೊಳ್ಳುವ ಅವಶ್ಯಕತೆಯೂ ಇರುವುದಿಲ್ಲ. ಚಿನ್ನವನ್ನು 
ಖರೀದಿಸಿ ಬ್ರಾಹ್ಮಣರಿಗೆ ದಾನಮಾಡುವುದು ತಪ್ಪಲ್ಲ. ಖರೀದಿಸಿ ಸುಮ್ಮನೇ 
ಇಟ್ಟುಕೊಳ್ಳುವುದು ತಪ್ಪು. ಮನುಷ್ಯನು ಎಂದೂ ಅತಿಯಾಸೆಗೆ ಪಾತ್ರನಾಗಬಾರದು. 
ಹಾಗೆ ಅತಿ ಆಸೆಗೆ ಪಾತ್ರನಾದಾಗ ಕೂಡಿಡುವ ಆಸೆಯನ್ನು ಬೆಳೆಸಿಕೊಳ್ಳುತ್ತಾನೆ. 
ಕೂಡಿಡುವುದು ಧರ್ಮಶಾಸ್ತ್ರದ ಪ್ರಕಾರ ತಪ್ಪು. ಆದ್ದರಿಂದ ಚಿನ್ನವನ್ನೂ ಕೂಡ 
ಕೂಡಿಡುವುದಕ್ಕಾಗಿ ಕೊಂಡುಕೊಳ್ಳುವುದು ತಪ್ಪಾಗುತ್ತದೆ. ತನ್ನ ಮತ್ತು ತನ್ನವರ ವಿಹಿತ 
ಉಪಯೋಗಕ್ಕಾಗಿ, ಅಥವಾ ದಾನಮಾಡುವುದಕ್ಕಾಗಷ್ಟೇ ಅಂದು ಖರೀದಿಸಬಹುದು. 
ಅಕ್ಷಯತೃತೀಯಾದಿವಸ ಎಷ್ಟು ದಾನ ಮಾಡುತ್ತೇವೋ ಅಷ್ಟು ಅಭಿವೃದ್ಧಿ 
ಯಾಗುತ್ತದೆಂದು ಶಾಸ್ತ್ರಗಳು ತಿಳಿಸುತ್ತಿವೆ. ಆದ್ದರಿಂದ ಪ್ರತಿಯೊಬ್ಬರೂ ತಮಗೆ 
ಅಭಿರುಚಿಯಿರುವ ಪದಾರ್ಥಗಳನ್ನು ಯೋಗ್ಯರಿಗೆ ದಾನ ಮಾಡಬೇಕು. ಈ ಕ್ರಮದಲ್ಲಿ 
ಅಕ್ಷಯತೃತೀಯಾ ಪರ್ವಕಾಲವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕು. 


ಉದಕಕುಂಭದಾನ ಮಾಡುವಾಗ ಹೇಳಬೇಕಾದ ಮಂತ್ರ 


ಏಷ ಧರ್ಮಘಟೋ ದತ್ತೋ ಬ್ರಹ್ಮದಿಷ್ಟುಶಿವಾತ್ಮಕ: | 
ಅಸ್ಯ ಪ್ರದಾನಾತ್‌ ಸಕಲಾ ಮಮ ಸಂತು ಮನೋರಥಾಃ ॥ 


-59- 


ಆಕ್ಚಯತೃತೀಯಾ 

ತಂದೆತಾಯಿಯರ ಸದ್ಗತಿಗಾಗಿ ಅಧಿಕಾರಿಗಳು ಮಾಡುವ 
ಉದಕಕುಂಭದಾನ 

ಏಷ ಧರ್ಮಘಟೋ ದತ್ತೋ ಬ್ರಹ್ಮವಿಷ್ಣುಶಿವಾತ್ಮಕ: । 

ಅಸ್ಕ ಪ್ರದಾನಾತ್‌ ತೃಪ್ಯಂತು ಪಿತರೋತಪಪಿ ಪಿತಾಮಹಾಃ ॥ 

ಗಂಧೋದಕತಿಲೈರ್ಮಿಶ್ರಂ ಸಾನ್ನಂ ಕುಂಭಂ ಫಲಾನ್ವಿತಮ್‌ । 

ಪಿತೃಭ್ಯಃ ಸಂಪ್ರದಾಸ್ಯಾಮಿ ಅಕ್ಷಯ್ಯಮುಪತಿಷ್ಠತು ॥ 

ಪರಶುರಾಮದೇವರಿಗೆ ಅರ್ಫ್ಯವನ್ನು ನೀಡಿರಿ 
'ಜಮದಗ್ನಿಸುತೋ ವೀರ ಕೃತ್ರಿಯಾಂತಕರಪ್ರಭೋ | 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಕೃಪಯಾ ಪರಮೇಶ್ವರ ॥ 


kK 


-61- 


ಅಕ್ಷಯತೃತೀಯಾ 


ಸ್ಕಾಂದಪುರಾಣ ವೈಷ್ಣವಖಂಡದ 
ಪುರುಷೋತ್ತಮಕ್ಷೇತ್ರ - ಮಾಹಾತ್ಸ್ಯೈಯಲ್ಲಿ 
ಬರುವ ಅಕ್ಷಯತೃತೀಯಾ ಉತ್ಸವ 
ಶ್ರುತದೇವಃ - 
ಅಥಾತಃ ಸಂಪ್ರವಕ್ಟ್ಯಾಮಿ ಮಾಹಾತ್ಮ್ಯಂ ಪಾಪನಾಶನಮ್‌ । 
ಅಕ್ಷಯ್ಯಾಯಾಸ್ಪತೀಯಾಯಾಃ ಸಿತೇ ಪಕ್ಷೇ ಚ ಮಾಧವೇ HOI 
ಶ್ರುತದೇವನು ಹೇಳುತ್ತಾನೆ - ಇನ್ನು ವೈಶಾಖಮಾಸದ ಶುಕ್ಗಫಕ್ಷದಲ್ಲಿ ಬರುವ 
ಪಾಪನಾಶಕವಾದ ಆಕ್ಚಯತೃತೀಯಾ ಎಂಬ ತಿಥಿಯ ಮಹಾತ್ಮೆಯನ್ನು ವಿಸ್ತಾರದಿಂದ 
ಹೇಳುವೆನು. 
ಯೇ ಕುರ್ವಂತಿ ಚ ತಸ್ಕಾಂ ವೈ ಪ್ರಾತಃಸ್ನಾನಂ ಭಗೋದಯೇ । 
ತೇ ಸರ್ವೇ ಪಾಪನಿರ್ಮುಕ್ತಾ ಯಾಂತಿ ವಿಷ್ಣೋಃ ಪರಂ ಪದಮ್‌ Wl 
ಯಾರು ಆ ದಿನದಲ್ಲಿ ಸೂರ್ಯೋದಯಕಾಲಕ್ಕೆ ಸರಿಯಾಗಿ ಪ್ರಾತಃಸ್ನಾನವನ್ನು 
ಮಾಡುವರೋ ಅವರೆಲ್ಲರೂ ಪಾಪಗಳನ್ನು ಕಳೆದುಕೊಂಡು ಮಹಾವಿಷ್ಣುವಿನ ಅತ್ಯಂತ 
ಶ್ರೇಷ್ಠವಾದ ಲೋಕವನ್ನು ಹೊಂದುವರು. 
ದೇವಾನ್‌ ಪಿತ್ಚನ್‌ ಮುನೀನ್‌ ಯಸ್ತು ಕುರ್ಯಾದುದ್ವಿಶ್ಯ ತರ್ಪಣಮ್‌ । 
ತೇನಾಧೀತಂ ಚ ತೇನೇಷ್ಟ ತೇನ ಶ್ರಾದ್ಧಶತಂ ಕೃತಮ್‌ 112.11 
ಯಾವನು ಅಂದು ದೇವತೆಗಳಿಗೂ ಪಿತೃಗಳಿಗೂ ಮಹರ್ಷಿಗಳಿಗೂ ಮನಃ 
ಪೂರ್ವಕವಾಗಿ ತರ್ಪಣಗಳನ್ನು ಕೊಡುವನೋ ಅವನ ಅಧ್ಯಯನವು ಮತ್ತು ಯಜ್ಞವು 
ಸಫಲವಾಗಿ ಒಂದು ನೂರು ಶ್ರಾದ್ಧಗಳನ್ನು ಮಾಡಿದ ಫಲವು ದೊರಕುವುದು. 
ಮಧುಸೂದನಮಭ್ಯರ್ಚ್ಯ ಕಥಾಂ ಶೃಣ್ವಂತಿ ಯೇ ನರಾಃ। 
ಅಕ್ಷಯ್ಯಾಯಾಂ ತೃತೀಯಾಯಾಂ ತೇ ನರಾ ಮುಕ್ತಿಭಾಗಿನಃ IYI 


-62.- 


ಅಕ್ಷಯತೃತೀಯಾ 

ಅಕ್ಷಯತೃತೀಯಾ ದಿವಸದಲ್ಲಿಯಾವ ಮಾನವರು ಮಧುಸೂದನನ ಪೂಜೆ- 
ಯನ್ನು ಮಾಡಿ ಆತನ ಲೀಲೆಗಳ ಸತ್ಯಥೆಯನ್ನು ಕೇಳುವರೋ, ಅವರು ಮೋಕ್ಟಕ್ಕೆ 
ಭಾಗಿಗಳಾಗುವರು. 

ಯೇ ದಾನಂ ತತ್ರ ಕುರ್ವಂತಿ ಮಧುದ್ವಿಟ್‌ ಪ್ರೀತಯೇ ಶುಭಮ್‌ । 

ತದಕ್ಷಯ್ಯಂ ಫಲತ್ಯೇವ ಮಧುಸೂದನಶಾಸನಾತ್‌ 11೫1 

ಅಂದು ಯಾರು ಶ್ರೀಕೃಷ್ಣನ ಪ್ರೀತಿಗಾಗಿ ದಾನಗಳನ್ನು ಮಾಡುವರೋ, ಅವರ 
ದಾನಗಳೆಲ್ಲವೂ ಪರಮಾತ್ಮನ ಅಪ್ಪಣೆಯಂತೆ ಅಕ್ಷಯಘಲಗಳನ್ನು ಕೊಡುವವು. 

ದೇವರ್ಷಿಪಿತೃದೈವತ್ಕಾ ತಿಥಿರೇಷಾ ಮಹಾಶುಭಾ । 

ತ್ರಯಾಣಾಂ ತೃಪ್ತಿದಾತ್ರೀ ಚ ಕೃತೇ ಧರ್ಮೇ ಸನಾತನೇ 11೬ || 

ಈ ತಿಥಿಯು ದೇವತೆಗಳಿಗೂ ಮಹರ್ಷಿಗಳಿಗೂ ಪಿತೃದೇವತೆಗಳಿಗೂ 
ಪ್ರಿಯವಾಗಿ ಅತ್ಯಂತ ಪವಿತ್ರವಾಗಿರುವುದು. ಅಂದು ಸನಾತನಧರ್ಮಗಳನ್ನು 
ಆಚರಿಸಿದರೆ ಆ ಮೂರುವರ್ಗದವರೂ ಸಂತೋಷವನ್ನು ಹೊಂದುವರು. 

ಪ್ರಖ್ಯಾತಿಶ್ಚತಿಥೇರಸ್ಯಾಃ ಕೇನ ಚಾಸ್ತಿ ತದಪ್ಯಹಮ್‌ । 

ವಕ್ಚ್ಯಾಮಿ ನೃಪಶಾರ್ದೂಲ ಸಾವಧಾನಮನಾಃ ಶೃಣು 11೭11 

ಎಲೈ ರಾಜಶ್ರೇಷ್ಠನೇ! ಈ ಅಕ್ಬಯತೃತೀಯಾ ಆಚರಣೆಯು ಯಾರಿಂದ 
ಪ್ರಖ್ಯಾತಿ ಹೊಂದಿತು ಎಂಬುದನ್ನು ನಾನು ಹೇಳುವೆನು. ಸಾವಧಾನಮನಸ್ಕನಾಗಿ ಕೇಳು. 

ಪುರಾ ಪುರಂದರಸ್ಯಾ5 5ಸೀದ್‌ ಯುದ್ಧಂ ಚ ಬಲಿನಾ ಸಹ। 

ದೇವಾನಾಂ ಚೈವ ದೈತ್ಯಾನಾಂ ದ್ವಂದ್ಹಯುದ್ಧಮಭೂತ್‌ ತತಃ WS 

ಹಿಂದೆ ದೇವತೆಗಳ ರಾಜನಾದ ಇಂದ್ರನಿಗೆ ದೈತ್ಯರಾಜನಾದ ಬಲಿಯ ಜೊತೆ 
ಯುದ್ಧವು ಉಂಟಾಯಿತು. ಆಗ ದೇವತೆಗಳಿಗೂ ಹಾಗೂ ದೈತ್ಯರಿಗೂ ಪರಸರ 
ದ್ವಂದ್ವಯುದ್ಧವು ಸಂಭವಿಸಿತು. 

ಸ ನಿರ್ಜಿತ್ಯ ಬಲಿಂ ದೈತ್ಯಂ ಪಾತಾಲತಲವಾಸಿನಮ್‌ | 

ಪುನರ್ಭುವಂ ಸಮಾಸಾದ್ಯ ಚೋಚಥ್ಯಸ್ಯಾಶ್ರಮಂ ಯಯಾ al 


-63- 


ಅಕಯತತೀಯಾ 
wd ಲ 


ಆ ದೇವೇಂದ್ರನು ಪಾತಾಳಲೋಕವಾಸಿಯಾದ ದೈತ್ಯರಾಜನಾದ ಬಲಿಯನ್ನು 
ಜಯಿಸಿದನು. ಪುನಃ ಭೂಲೋಕವನ್ನು ಸೇರಿ ಉಚಥ್ಯಮುನಿಯ ಆಶ್ರಮವನ್ನು ಕುರಿತು 
ಹೋದನು. 

ತತ್ರಾಪಶ್ಯಚ್ಚತತ್ಪತ್ತೀಂ ಗುರ್ವಿಣೀಂ ಮಂದಗಾಮಿನೀಮ್‌ । 

ಚಲಚ್ಛ್ರೋಣಿತಟಾಬದ್ಧಕಾಂಚೀದಾಮ್ನಾ ಸುಮಂಡಿತಾಮ್‌ 11೧೦1 


ಅಲ್ಲಿ ಮೆಲ್ಲ ಮೆಲ್ಲನೆ ಓಡಾಡುತ್ತ ರುವ, ಚಲಿಸುತ್ತ ರುವ ನಿತಂಬಗಳ ಮೇಲೆ 

ಕಟ್ಟಿರುವ ಕಾಂಚೀದಾಮದಿಂದ ಅಲಂಕೃತಳಾಗಿರುವ ಆತನ ಪತ್ನಿಯನ್ನು ಕಂಡನು. 
` ಕ್ಷಣತ್‌ ಕಂಕಣನಿರ್ಫೋಷಜಿತಮತ್ತಾಲಿಕೋಕಿಲಾಮ್‌ । 

ವಲ್ಗುಚಿತ್ರಾಂಬರಾಂ ರಾಮಾಂ ಮಂಜುವಾಚಂ ಶುಚಿಸ್ಥಿತಾಮ್‌ 11೧೧॥ 

ತನ್ನ ಕೈಬಳೆಗಳ ಮನೋಹರವಾದ ಧ್ವನಿಯಿಂದ ಆಕೆಯು ಮದಿಸಿದ ದುಂಬಿ- 
ಗಳನ್ನು ಕೋಗಿಲೆಗಳನ್ನೂ ತಿರಸ್ಕರಿಸುತ್ತಿದ್ದಳು. ಸೂಕ್ಷ್ಮವಾದ ವಚಿತ್ರವಸ್ತವನ್ನುಟ್ಟು 
ಮೃದುವಾದ ಮಾತುಗಳಿಂದಲೂ ಶುಚಿಯಾದ ಎಳೆನಗೆಯಿಂದಲೂ ಮನೋಹರ- 
ಳಾಗಿದ್ದಳು. 

ಲಸತ್‌ ಕುಂಭಸ್ಕಲಾಭ್ಯಾಂ ಚ ಕುಚಾಭ್ಯಾಮುಪಶೋಭಿತಾಮ್‌ । 

ಲಸತ್‌ ಪದ್ಗಮುಖಾಂ ದಿವ್ಯಾಂ ನೀಲೋತ್ತಲಸುಲೋಚನಾಮ್‌ 11೧೨1 

ಆನೆಗಳ ಕುಂಭಸ್ಥಳಗಳಂತೆ ತೋರುತ್ತಿ; ದ್ದ ಕುಚಗಳಿಂದ ಶೋಭಿಸುವವ- 
ಳಾಗಿದ್ದಳು. ತಾವರೆಯಂತೆ ಅರಳಿದ ಮುಖಕಮಲವುಳ್ಳವಳಾಗಿ ನೀಲೋತ್ಪಲಗಳನ್ನು 
ಹೋಲುವ ಕಣ್ಣುಗಳುಳ್ಳವಳಾಗಿ ದಿವ್ಯಸುಂದರಿಯಾಗಿದ್ದಳು. 

ಕೇತಕ್ಕುದರಪಾಂಡುಭ್ಯಾಂ ಗಂಡಾಭ್ಯಾಂ ಚ ಮನೋರಮಾಮ್‌ । 

ಶ್ರಮೋಚ್ಚಸಂತೀಂ ದೀನಾಕ್ಷೀಂ ಪರ್ಣಶಾಲಾಮುಖೇ ಸ್ಥಿತಾಮ್‌ 1೧೩ 

ಆಕೆಯು ಕೇತಕೀಪುಷದ ಗರ್ಭದಂತೆ ಬೆಳ್ಳಗಿನ ಮನೋಹರವಾದ ಕೆನ್ನೆಯುಳ್ಳ- 
ವಳಾಗಿದ್ದಳು. ನೋಡುವವರ ಮನಸನ್ನು ಆಕರ್ಷಿಸುತ್ತ, ಶ್ರಮದಿಂದ ನಿಟ್ಟುಸಿರು 
ಬಿಡುತ್ತಾ ಆ ಪರ್ಣಶಾಲೆಯ ದಾ ಿರದಲ್ಲಿ ಮಲಗಿದ್ದಳು. 


-64- 


ಅಕಯತತೀಯಾ 
ಉ ಲ 


ಸ್ವಪತೀಂ ಶಯನೇ ಕ್ವಾಪಿ ತಾಂ ದೃಷ್ಟ್ವಾ ಮೋಹಮಾಗತಃ । 

ಬಲಾತ್ಕಾರೇಣ ಬುಭುಜೇ ಗುರ್ವಿಣೀಂ ಪಾಕಶಾಸನಃ 11೧೪ 

ಹೀಗೆ ಉತ್ತಮ ಆಸನದಲ್ಲಿ ಮಲಗಿದ್ದ ಅವಳನ್ನು ಕಂಡು ಮಹೇಂದ್ರನು 
ನಿದ್ರಿಸುತ್ತಿದ್ದ ಅವಳಲ್ಲಿ ಮೋಹಗೊಂಡನು. ಬಲಾತ್ಕಾರದಿಂದ ಗರ್ಭಿಣಿಯಾಗಿದ್ದ 
ಅವಳನ್ನು ಭೋಗಿಸಿದನು. ; 

ಗರ್ಭಸ್ಥಸ್ತು ತದಾ ಪಿಂಡಃ ಸ್ವಸ್ಯ ಪಾತವಿಶಂಕಯಾ । 

ಛಾದಯಾಮಾಸ ವೈ ಯೋನಿಂ ದ್ದಾಧೇ ಪಾದೇನ ದುಃಖಿತಃ 11೧೫॥! 

ಅವಳ ಗರ್ಭದಲ್ಲಿದ್ದ ಪಿಂಡವು (ಶಿಶುವು) ತಾನೆಲ್ಲಿ ಹೊರಬೀಳುವೆನೋ 
ಎಂಬುದಾಗಿ ದುಃಖಿತವಾಗಿ ಆಕೆಯ ಯೋನಿದ್ವಾರವನ್ನು ಕಾಲಿನಿಂದ ಮುಚ್ಚಿತು. 

ತತಶ್ನಸ್ಕಂದ ವೀರ್ಯಂ ತದ್‌ ಭೂಮಾವೇವ ಬಲಿದ್ದಿಷಃ | 

ಚ 

ಗರ್ಭಸ್ಥಾಯ ಚುಕೋಪಾಸೌ ಭಗವಾನ್‌ ಪಾಕಶಾಸನಃ 11೧೬।॥ 

ಆಗ ಬಲಿಯ ವೈರಿಯಾದ ಇಂದ್ರನ ಸ್ಪಲಿತವಾದ ವೀರ್ಯವು ಭೂಮಿಯ 
ಮೇಲೆ ಬಿದ್ದಿತು. ಅಮೋಘವೀರ್ಯನಾದ ದೇವೇಂದ್ರನು ಆ ಗರ್ಭಸ್ಥವಾದ ಶಿಶುವಿನ 
ಮೇಲೆ ಬಹಳವಾಗಿ ಕೋಪಗೊಂಡನು. 

ತಂ ಶಶಾಪ ಚ ಗರ್ಭಸ್ಥಂ ರುಷಾ ತಾಮ್ರಾಂತಲೋಚನಃ | 

ಜಾತ್ಯಂಧೋ ಭವ ದುರ್ಬುದ್ಧೇ ಮಾಠವಮಂಸ್ಥಾ ಯತಃ ಪದಾ eral 

ತುದಿಯವರೆಗೂ ಕೆಂಪಾದ ಕಣ್ಣುಗಳುಳ್ಳವನಾಗಿ ಇಂದ್ರನು ಬಹಳ 
ಕೋಪದಿಂದ ಗರ್ಭಸ್ಥವಾದ ಶಿಶುವನ್ನು ಕುರಿತು "ಎಲೈ ದುರ್ಬುದ್ಧಿಯೇ। ನನ್ನ 
ವೀರ್ಯವನ್ನು ಪಾದದಿಂದ ಒದ್ದು ಅವಮಾನಗೊಳಿಸಿದೆಯಾದ ಕಾರಣದಿಂದ ನೀನು 
ಹುಟ್ಟು ಕುರುಡನಾಗಿ ಜನಿಸು' ಎಂದು ಶಾಪವನ್ನು ಕೊಟ್ಟನು. | 

೮ 

ಪ್ರಚ್ಛಾದ್ಯಯೋನಿದ್ದಾರಂ ಚ ತತೋ ದೀರ್ಥತಪಾಹ್ನಯಃ। 

ಪದಾ ಪ್ರಸ್ಕಂದಿತಾದ್‌ ವೀರ್ಯಾದ್‌ ಜಾಲತಃ ಸಮಜಾಯತ '  ॥೧೮॥ 


-65- 


ಆಕ್ಟ ಯತೃತೀಯಾ 


ಕಾಲಿನಿಂದ ಮುಚ್ಚಲ್ಪಟ್ಟ ಯೋನಿದ್ವಾರದಿಂದ ಆ ವೀರ್ಯವು ಭೂಮಿಗೆ 
ಬಿದ್ದಿತು. ಅದರಿಂದ ದೀರ್ಫತಪನೆಂಬ ಯಷಿಯು ಜಾಲದಲ್ಲಿ ಉದ್ಭವಿಸಿದನು. 


ಪಶ್ಚಾದಿಂದ್ರೋ ಯಯೌ ಶೀಘ್ರಮೃಷೇಃ ಶಾಪವಿಶಂಕಿತಃ । 
ಚ ಲ 
ಪಲಾಯಂತಂ ಹರಿಂ ದೃಷ್ಟಾ } ಎ ಜಹಸುರ್ವಟವೋತಖಲಾಃ 11೧೯॥ 


ಬಳಿಕ ಮಹೇಂದ್ರನು ಉಚಥ್ಯಮಹರ್ಷಿಯ ಶಾಪದ ದೆಸೆಯಿಂದ 
ಹೆದರಿದವನಾಗಿ ಶೀಘ್ರವಾಗಿ ಅಲ್ಲಿಂದ ಹೊರಟು ಹೋದನು. ಈ ರೀತಿ ಪಲಾಯನ 
ಮಾಡುತ್ತಿರುವ ಇಂದ್ರನನ್ನು ಕಂಡು ಆ ಆಶ್ರಮದ ಬ್ರಹ್ಮಚಾರಿಗಳೆಲ್ಲ ನಕ್ಕು ಬಿಟ್ಟರು. 


| ತತಸ್ತು ವ್ರೀಡಿತೋ ಭೂತಾ } ಯಯೌ ಮೇರೋರ್ಗುಹಾಂ ಶುಭಾಮ್‌ । 
ತತ್ರ ಲೀನಃ ಚಚಾರಾಸೌ ದುಸ್ತರಂ ವೈ ತಪೋ ಮಹತ್‌ on 


ಇದರಿಂದ ದೇವೇಂದ್ರನು ನಾಚಿಕೆಗೊಂಡನು. ಮೇರುಪರ್ವತದ ಶ್ರೇಷ್ಠವಾದ 
ಗುಹೆಯೊಂದನ್ನು ಆಶ್ರಯಿಸಿದನು. ಅಲ್ಲಿ ಮರೆಯಾಗಿ ಮಹತ್ತರವಾದ ದುಸ್ತರವಾದ 
ತಪಸ್ಸನ್ನು ಆಚರಿಸಿದನು. 


ಮೇರೌ ವಿಲೀಯ ವಸತಿ ದೇವೇಂದ್ರೇ ಲಜ್ಜಯಾನ್ಹಿಶೇ । 

ಗೂಡೈರ್ವಿಜ್ಞಾಯ ತಾಂ ವಾರ್ತಾಂ ದೈತೇಯಾ ಬಲಿಪೂರ್ವಕಾಃ ॥೨೧॥ 

ನಾಚಿಕೆಯನ್ನು ಹೊಂದಿದ್ದ ದೇವೇಂದ್ರನು ಮೇರುಪರ್ವತದಲ್ಲಿ ತನ್ನ ಸ್ವರೂಪ- 
ವನ್ನು ಮರೆಮಾಚಿಕೊಂಡು ವಾಸಮಾಡುತ್ತಿರುವ ವಿಚಾರವನ್ನು ಬಲಿಯೇ ಮೊದಲಾದ 
ದೈತ್ಯರು ತಮ್ಮ ಗೂಢಚಾರರಿಂದ ತಿಳಿದರು. 


ದಿಕ್ಲಾಲಾನಾಂ ವಿಭೂತೀಶ್ಚ ಶಂಬರಾದ್ಯಾ ಬಲೀಯಸಃ । 

ಬಲಾದ್‌ ಬುಭುಜಿರೇ ಹೀನನಾಥೇ ರಾಷ್ಟ್ರೇ ದಿವೌಕಸಾಮ್‌ (| ೨೨॥! 

ಶಂಬರಾಸುರನೇ ಮೊದಲಾದ ಬಲಿಷ್ಠರಾದ ದೈತ್ಯರು, ದೇವತೆಗಳ ರಾಜ್ಯವು 
ರಾಜನಿಲ್ಲದೇ ಇರಲಾಗಿ, ಬಲವಂತವಾಗಿ ದಿಕ್ಟಾಲಕರ ಐಶ್ವರ್ಯವನ್ನು ಉಪ- 
ಭೋಗಿಸಿದರು. 


-66- 


ಅಕಯತತೀಯಾ 
wh ಲ 


ರಕ್ಷಿತಾರಮಜಾನಂತಃ ದೇವಾಶ್ಚಾಗಿಪುರೋಗಮಾಃ I 

ಪಪ್ರಚ್ಛುರ್ಧಿಷಣಂ ದೇವಂ ದೇವಾಚಾರ್ಯಮಕಲ್ಲಷಮ್‌ 11೨೩1 

ತಮ್ಮ ರಕ್ಷಣೆಮಾಡುವವರನ್ನು ತಿಳಿಯದೇ ಅಗ್ನಿಯೇ ಮೊದಲಾದ ದೇವತೆಗಳು 
ಜ್ಞಾನಸಂಪನ್ನರೂ, ತಮ್ಮಆಚಾರ್ಯರೂ ಆದ ಬೃಹಸತ್ಯಾಚಾರ್ಯರನ್ನು ಪ್ರಶ್ನಿಸಿದರು. 

ಪಪ್ರಚ್ಚುರಿಂದ್ರವೃತ್ತಾ ಂತಂ ಕ್ವಸ್ತಿಶ್ರಿಷ್ಠತಿ ನಃ ಪ್ರಭುಃ । 

ದೈತ್ಯಾಕ್ರಾಂತಮಿದಂ ರಾಷ್ಟ್ರಂ ಹೀನನಾಥಂ ದಿವೌಕಸಾಮ್‌ 11೨೪॥ 

ನಮ್ಮ ಪ್ರಭುವಾದ ಇಂದ್ರನು ಎಲ್ಲಿರುವನು? ಎಂದು ಪ್ರಶ್ನಿಸಿದರು. ಈ ನಮ್ಮ 
ದೇವತೆಗಳ ರಾಜ್ಯವು ರಾಜನಿಲ್ಲದೇ ರಾಕ್ಷಸರಿಂದ ಆಕ್ರಮಿಸಲ್ಪಟ್ಟಿರುವುದು. 


ಕುತೋ ನಾ5 ಯಾತಿ ದೇವೋರ5ಸ್‌ ಭೂಯಾನ್‌ ಕಾಲೋ ಗತೋ ವಿಭೋ। 

ತಂ ಯಾಮೋ ಯತ್ರ ಧಿಷಣ ಪ್ರಾರ್ಥಯಾಮಶ್ಚತಂ ವಿಭುಮ್‌ ॥೨೫॥ 

ದೇವನಾದ ಇಂದ್ರನು ಏಕೆ ನಮ್ಮನ್ನ ಬಳಿ ಬರುತ್ತಿಲ್ಲ? ಬಹಳಷ್ಟು ದಿನಗಳು 
ಕಳೆದು ಹೋದವು. ಎಲೈ ಬೃಹಸತ್ಯಾಚಾರ್ಯರೇ! ಆ ಇಂದ್ರನನ್ನು ಕುರಿತು 
ಅವನೆಲ್ಲಿರುವನೋ ಅಲ್ಲಿಗೇ ಹೋಗೋಣ. ಸಮರ್ಥನಾದ ಅವನನ್ನು ರಕ್ಷಿಸೆಂದು 
ಪ್ರಾರ್ಥಿಸೋಣ. 

ಇತಿ ಪೃಷ್ಟಸ್ತದಾ ದೇವಾನ್‌ ಧಿಷಣಸ್ತಾನುವಾಚ ಹ TENT 

ಈ ರೀತಿಯಾಗಿ ದೇವತೆಗಳು ಪ್ರಶ್ನಿಸಲಾಗಿ, ಬೃಹಸ್ಪತಿಯು ಅವರನ್ನು ಕುರಿತು 
ಹೇಳಿದನು. 


ರಸಾತಲೇ ಬಲಿಂ ಜಿತ್ವಾಚೋಚಥ್ಯಸ್ಯಾಶ್ರಮಂ ಯಯೌ । 

ಭುಕ್ತ್ವಾಪತ್ನೀಂ ಚ ದಾರ್ಡೇನ ತಚ್ಛಿಷ್ಕ ರೇವ ನಿಂದಿತಃ 11೨೭1 

ರಸಾತಳದಲ್ಲಿ ದೈತ್ಯರಾಜನಾದ ಬಲಿಯನ್ನು ಗೆದ್ದು ಬರುವಾಗ ಉಚಥ್ಯರ 
ಆಶ್ರಮವನ್ನು ಕುರಿತು ಇಂದ್ರನು ಬಂದನು. ಅಲ್ಲಿ ಉಚಥ್ಯರ ಪತ್ನಿಯನ್ನು 
ಬಲವಂತವಾಗಿ ಭೋಗಿಸಿ, ಆ ಖುಷಿಯ ಶಿಷ್ಕರಿಂದ ನಿಂದಿತನಾದನು. 


-67- 


ಅಕ್ಷ ಯತೃತೀಯಾ 


ವ್ರೀಡಿತಸ್ತು ದಿವಂ ಯಾತುಂ ಗುಹಾಂ ಮೇರೋರ್ವಿವೇಶ ಹ । 
ತತ್ತೈವಾಸ್ತೇ ಶಚೀಯುಕ್ತ: ಸತಂ ಚಿಂತಯನ್‌ ವಿಭುಃ 11೨೮॥ 


ಇದರಿಂದ ಮತ್ತೆ ಸ್ವರ್ಗವನ್ನು ಕುರಿತು ಬರಲು ನಾಚಿಕೆಗೊಂಡು ಮೇರು- 
ಪರ್ವತದ ಗುಹೆಯೊಂದರೊಳಗೆ ಪ್ರವೇಶಿಸಿದನು. ತನ್ನ ಮಡದಿಯಾದ ಶಚೀಯಿಂದ 
ಯುಕ್ತನಾಗಿ ತಾನು ಮಾಡಿದ ಕೃತ್ಯವನ್ನು ಚಿಂತಿಸುತ್ತಾ ಅಲ್ಲಿಯೇ ಇರುವನು. 

ಇತಿ ತಸ್ಯ ವಚಃ ಶ್ರುತ್ವಾ ದೇವಾ ಅಗ್ನಿಪುರೋಗಮಾಃ । 

ಗುಹಾಂ ಮೇರೋರ್ಯಯುಃ ಶೀಘ್ರಂ ದೃಷ್ಟಾ ಪ್ರಾರ್ಥಯಿತುಂ ವಿಭುಮ್‌ ॥ 


ಲ ಬವ 


ಈ ರೀತಿಯಾದ ಬೃಹಸ್ಪತಿಯ ಮಾತುಗಳನ್ನು ಅಗ್ನಿಯೇ ಮೊದಲಾದ 
ದೇವತೆಗಳು ಕೇಳಿ, ರಾಜನಾದ ಇಂದ್ರನನ್ನು ಪ್ರಾರ್ಥಿಸಲು ಶೀಘ್ರವಾಗಿ 
ಮೇರುಪರ್ವತದ ಬಳಿಗೆ ಬಂದರು. 

ತತ್ರ ದೃಷ್ಟ್ವಾ ಗುಹಾಲೀನಂ ದೇವೇಂದ್ರಂ ಪಾಕಶಾಸನಮ್‌ । 

ತುಷ್ಟುವುರ್ವಿವಿದ್ಳೆ: ಸ್ತೋತ್ರೈಃ ತದೀಯೈ: ಲೋಕವಿಶ್ರುತೈಃ N20 

ಅಲ್ಲಿ ಗುಹೆಯೊಳಗೆ ಅಡಗಿರುವ ದೇವೇಂದ್ರನನ್ನು ಕಂಡರು. ಅವನ ಕುರಿತಾದ 
ಲೋಕದಲ್ಲಿ ಪ್ರಸಿದ್ಧಗಳಾದ ಬಹುವಿಧವಾದ ಸ್ತೋತ್ರಗಳಿಂದ ಅವನನ್ನು ಸಂತೋಷ 
ಪಡಿಸಿದರು. 

ಇಂದ್ರ ತುಭ್ಯಂ ನಮಸ್ಟೇತಸ್ತು ಸರ್ವದೇವಾನಧಿಪಾಯ ತೇ। 


ವಯಂ ದೈತ್ಯೆ ರರ್ದಿತಾಶ್ನ ತ್ವಯಾ ಹೀನಾ ಭೃಶಾರ್ದಿತಾಃ HAO 


ಎಲೈ ಇಂದ್ರನೇ! ಎಲ್ಲ ದೇವತೆಗಳ ಅಧಿಪತಿಯೇ! ನಿನಗೆ ನಮ್ಮ ನಮಸ್ವಾರ- 
ಗಳು; ರಾಜನಾದ ನೀನಿಲ್ಲದೇ ನಾವುಗಳು ದೈತ್ಯರಿಂದ ಬಹಳವಾಗಿ ಪೀಡೆಗೊಳ- 
ಗಾಗಿದ್ದೇವೆ. 

ಸ್ಥಾನಭ್ರಷ್ಟಾಶ್ಚರಾಮೋಆಂಗ ನಾನಾದೇಶೇಷು ದುಃಖಿತಾಃ । 

ತಸ್ಮಾದಾಗತ್ಯ ದೇವೇಂದ್ರ ಜಹಿ ಶತ್ರೂನ್‌ ಅರಿಂದಮ 11೩೨॥॥ 

ಈ ರೀತಿಯಾಗಿ ಅವರಿಂದ ಬಹು ಪೀಡೆಗೊಳಗಾಗಿ ಸ್ಥಾನಭ್ರಷ್ಟರಾಗಿ 
ದುಃಖಿತರಾಗಿ ಬಹು ದೇಶಗಳಲ್ಲಿ ಚರಿಸುತ್ತಿದ್ದೇವೆ. ಆದುದರಿಂದ ಎಲೈ ದೇವೇಂದ್ರನೇ! 
ಶತ್ರುಗಳನ್ನು ಜಯಿಸುವವನೇ! ಬೇಗ ಬಂದು ಆ ವೈರಿಗಳನ್ನು ನಿರಸನಗೊಳಿಸು. 


ಅಕಯತತೀಯಾ 
೦ ಲ 


ಇತಿ ಸ್ತುತಸ್ತದಾ ದೇವೈರ್ನಿಶ್ಚಕ್ರಾಮ ಗುಹಾಮುಖಾತ್‌ । 

ಲಜ್ಜಯಾವನತೋ ಭೂತ್ವಾ ಪಶ್ಯನ್‌ ಭೂಮಿಂ ಚ ಚಕ್ಷುಷಾ IAAI 

ಈ ರೀತಿಯಾಗಿ ದೇವತೆಗಳಿಂದ ಇಂದ್ರನು ಸ್ತೋತ್ರಮಾಡಲ್ಪಟ್ಟನು. ಆ 
ಗುಹೆಯ ದ್ವಾರದಿಂದ ಹೊರಬಂದನು. ಲಜ್ಜೆಯಿಂದ ತಲೆ ಬಾಗಿದವನಾಗಿ 
ಭೂಮಿಯನ್ನು. ನೋಡುತ್ತಾ ನಿಂತನು. 


ನ ಕಿಂಚಿದಪಿ ಚೋವಾಚ ದುಃಖಾದ್‌ ಗದ್ದದಭಾಷಣಃ । 

ತಜ್ಞಾತ್ಸಾ ಧಿಷಣಃ ಪ್ರಾಹತಂ ಸುರೇಂದ್ರಂ ಭಯಾನಕಮ್‌ 11೩೪॥ 
ಮಾ ಶಂಕಾ ತೇ ಸುರಪತೇ ಕರ್ಮಾಧೀನಮಿದಂ ಜಗತ್‌ । 

ಮಾನಾಮಾನ್‌ೌ ಸುಖಂ ದುಃಖಂ ಲಾಭಾಲಾಭೌ ಜಯಾಜಯ್‌ ॥॥೩೫॥ 


ಪೂರ್ವಕರ್ಮಾ5ನುರೋಧೇನ ಭವಂತ್ಯೇತೇ ನ ಸಂಶಯಃ । 
ಜೀವಃ ಕರ್ಮಾನುಗೋ ದುಃಖಂ ದಿಷ್ಟಂ ದೈವೇನ ಕಾಲತಃ 1|೨೬।॥ 


ದುಃಖದಿಂದ ಕಂಠವು ಗದ್ಗದವಾಗಿ ಏನನ್ನೂ ಮಾತನಾಡದೇ ನಿಂತನು. ಅವನ 
ದು ಚ್ಛತಿಯನ್ನು ತಿಳಿದವನಾದ ಬೃಹಸ್ಪತಿಯು ' "ಎಲೈ ಸುರಪತಿಯೇ! ನಿನ್ನ ದುಷೃತ್ಯದ 
ವಿಷಯದಲ್ಲಿ pL ಸ್ಥಿತಿಯು ಕು ಚಿಂತೆ ಮಾಡಬೇಡ. 
ಈ ಜಗತ್ತು ಸಮಸ್ತವೂ ಸಮಾಕರೀನವಗ ಪೂರ್ವಕರ್ಮಾನುಸಾರದ ಫಲವಾಗಿ 
ಜಗತ್ತಿನಲ್ಲಿಮಾನ- ಅವಮಾನ, ಸುಖ-ದುಃಖ, ಲಾಭ-ನಷ್ಟ, ಜಯ-ಅಪಜಯಗಳೇ 
ಮೊದಲಾದ ಸಕಲ ದ್ವಂದ್ವಗಳೂ ಆಗುವವು. ಜೀವನು ಕರ್ಮದ ಅಧೀನವಾಗಿ 
ನಡೆಯುತ್ತಾನೆ. ದೈವವು ಜೀವನಿಗೆ ಕರ್ಮವನ್ನು ಅನುಭವಿಸುವ ಕಾಲವನ್ನು ತಿಳಿದೇ 
ದುಃಖಗಳನ್ನು ಕೊಡುತ್ತಿರುವುದು. 

ಪ್ರಾಜ್ಞಾಃ ಪ್ರಾಯೋ ನ ಶೋಚಂತಿ ನ ಪ್ರಹೃಷ್ಯಂತಿ ವೈ ಸುಖಾತ್‌ । 

ತಸ್ಮಾತ್‌ ಪ್ರಾರಬ್ಧತಃ ಪ್ರಾಪ್ತಂ ದುಃಖಂ ಚೇದಂ ತವ ಪ್ರಭೋ 11೩೭1 

ಆದುದರಿಂದ ತಿಳಿದವರು ಕಷ್ಟಗಳು ಬಂದಾಗ ದುಃಖಿಸುವುದಿಲ್ಲ ಹಾಗೂ 
ಸುಖವು ಬಂದಾಗ ತುಂಬಾ ಹರ್ಷಿಸುವುದೂ ಇಲ್ಲ. ಸ್ವಾಮಿಯೇ! ಆದುದರಿಂದ 
ಈ ನಿನ್ನ ದುಃಖವು ಪ್ರಾರಬ್ಧಕರ್ಮವಶದಿಂದ ಬಂದಿರುವುದು. 


-69- 


ಅಕಯತತೀಯಾ 
ಲ ಲಿ 


ತತ್ಕಾಥ್ಯ ಮಘವನ್‌ ದುಃಖಂ ನೈವ ಶೋಚಿತುಮರ್ಹಸಿ । 
ಇತ್ಯುಕ್ತೋ ಗುರುಣಾ ಚಾಹ ಮಘವಾನ್‌ ಅಮರಾಧಿಪಾನ್‌ WAS 
ಮಹೇಂದ್ರನೇ! ಈ ಪ್ರಾರಬ್ಧಕರ್ಮವಶಾತ್‌ ಪ್ರಾಪ್ತವಾದ ದುಃಖವನ್ನು ಕುರಿತು 
ಚಿಂತಿಸಬೇಡ. ಈ ರೀತಿಯಾದ ಬೃಹಸತ್ಯಾಚಾರ್ಯರ ಮಾತನ್ನು ಕೇಳಿದ ಇಂದ್ರನು 
ದೇವತೆಗಳನ್ನು ಕುರಿತು ಹೀಗೆ ಹೇಳಿದನು. 


ಇಂದ್ರಃ - 

ಪರಸ್ತ್ರೀಸಂಗದೋಷೇಣ ಬಲಂ ವೀರ್ಯಂ ಯಶೋತಮಲಮ್‌ । 

ಮಂತ್ರಶಕ್ತಿ: ಶಾ(ಶ) ಸ್ತಶಕ್ತಿರ್ವಿದ್ಯಾಶಕ್ತಿಶ್ಚ ಮಾನದ 11೩೯! 

ಅಭವನ್‌ ನಷ್ಟವೀರ್ಯಂ ಮೇ ತೂಪ್ಲೀಂ ತೇನ ವಸಾಮ್ಯಹಮ್‌ । 

ಎಲೈ ಮಾನದನೇ! ಪರಸ್ತ್ರೀಯನ್ನು ಬಲಾತ್ಕಾರವಾಗಿ ಭೋಗಿಸಿದ ಕಾರಣ ನನ್ನ 
ಬಲವೂ, ನಿರ್ಮಲವಾದ ಯಶಸ್ಸೂ, ಮಂತ್ರಶಕ್ತಿಯೂ, ಜ್ಞಾನವೂ, ವಿದ್ಯಾಬಲವೂ 
ವೀರ್ಯರಹಿತಗಳಾಗಿ ಹತಪ್ರಾಯಗಳಾಗಿವೆ. ಅದಕ್ಕಾಗಿ ನಾನು ಸುಮನ್ಸೆ ಕುಳಿತಿ- 
ರುವೆನು. 

ಪಾಕಶಾಸನವಾಕ್ಯಂ ತು ಶ್ರುತ್ವಾ ಸ್ವಾತಾರ್ಯಸಂಯುತಾಃ ॥1೪೦॥ 

ಮಂತ್ರಯಾಮಾಸುರೇಕಾಂತೇ ಪುನಸ್ತಸ್ಯ ಬಲಾಪ್ತಯೇ । 

ತದಾ ಗುರುಶ್ಚತಾನ್‌ ಪ್ರಾಹ ಕರುಣಂ ಚ ವಿದುತ್ತಮಃ 11೪೧॥ 

ಇಂದ್ರನ ಮಾತನ್ನು ಕೇಳಿದ ಆ ದೇವತೆಗಳು ತಮ್ಮ ಆಚಾರ್ಯರೊಡನೆ 
ಕೂಡಿಕೊಂಡು ಪುನಃ ದೇವೇಂದ್ರನಿಗೆ ಶಕ್ತಿ ಬರುವಂತೆ ಏನು ಮಾಡಬೇಕೆಂದು 
ಆಲೋಚಿಸಿದರು. ಆಗ ಶಾಸ್ತ್ರಜ್ಞಧಲ್ಲಿ ಅಗ್ರೇಸರನಾದ ಬೃಹಸ್ಪತಿಯು ಆ ದೇವತೆಗಳನ್ನು 
ಕುರಿತು ಕರುಣೆಯಿಂದ ಉಪಾಯವನ್ನು ಹೇಳಿದನು. 

ಬೃಹಸ್ಪತಿಃ - | 

ಮಾಸೋ ವೈಶಾಖನಾಮಾಠ5 ಯಂ ಪ್ರಿಯೋ ವೈ ಮಧುಘಾತಿನಃ । 

ಸರ್ವಾಶ್ಚ ತಿಥಯಃ ಪುಣ್ಯಾ ಮಾಸೇಶಸ್ಟಿನ್‌ ಮಾಧವಪ್ರಿಯೇ HY 


-70- 


ಅಕಯತತೀಯಾ 
೦ ಲ 


ಬೃಹಸ್ಪತಿಯು ಹೇಳುತ್ತಾನೆ - ಈಗ ನಡೆಯುತ್ತಿರುವ ಮಾಸವು 
ವೈಶಾಖವೆಂಬುದು. ಇದು ಮಧುಸೂದನನಿಗೆ ಬಹಳ ಪ್ರಿಯವಾದ 
ಮಾಸವಾಗಿರುವುದು. ಈ ಮಾಧವನಿಗೆ ಪ್ರಿಯವಾದ ಮಾಸದಲ್ಲಿ ಎಲ್ಲಾ ತಿಥಿಗಳೂ 
ಸಹ ಪುಣ್ಯಪ್ರದವಾದವು. 

ತತ್ರಾಪಿ ಚ ಸಿತೇ ಪಕ್ಷೇ ಮಾಸೇಸ್ಥಿನ್‌ ಅಕ್ಚಯಾಹ್ಹಯಾ । 

ಯಾ ತಸ್ಯಾಂ ಸ್ನಾನದಾನಾದಿ ಶ್ರದ್ಧಯಾ ಚ ಕರೊತಿವೈ NYA 

ತಸ್ಯ ಪಾಪಸಹಸ್ರಾಣಿ ನಶ್ಶಂತ್ಯೇವ ನ ಸಂಶಯಃ | 

ಅನವದ್ಯಂ ತಥ್ಳೆಶ್ವರ್ಯಂ ಬಲಂ ಧೈರ್ಯಂ ಭವಂತಿ ಚ (1೪೩/1 

ವೈಶಾಖಮಾಸದಲ್ಲಿಯೂ ಶುಕ್ನಪಕ್ಷದಲ್ಲಿ ಯಾವ ತಿಥಿಯು ಅಕ್ಷಯತೃತೀಯ 
ಎಂದು ಪ್ರಸಿದ್ಧವಾಗಿರುವುದೋ ಅದರಲ್ಲಿ ಯಾರು ಅತ್ಯಂತ ಶ್ರದ್ಧೆಯಿಂದ ಸ್ನಾನ, 
ದಾನಾದಿಗಳನ್ನು ಮಾಡುವನೋ ಅವನ ಪಾಪಗಳೆಲ್ಲವೂ ನಾಶವಾಗುವವು. ಇದರಲ್ಲಿ 
ಸಂಶಯವಿಲ್ಲ. ಅವನು ನಾಶರಹಿತವಾದ ಐಶ್ವರ್ಯವನ್ನೂ, ಬಲವನ್ನೂ, 
ಧೈರ್ಯವನ್ನೂ ಹೊಂದುವನು. 

ತಸ್ಮಾತ್‌ ತಸ್ಯಾಂ ತೃತೀಯಾಯಾಂ ಹರಿಣಾ ಬಲವದ್ವಿಹಾ । 

ಸ್ನಾನದಾನಾದಿಸದ್ಧರ್ಮಾನ್‌ ಕಾರಯಾಮೋ ಹಿತಾsಪ್ತಯೇ 11೪೫ 

ಆದುದರಿಂದ ನಮಗೆ ಹಿತವಾಗುವುದಕ್ಕೋಸ್ಕರ ಆ ತೃತೀಯಾ ದಿವಸದಲ್ಲಿ 
ಇಂದ್ರನಿಂದ ಸ್ನಾನ, ದಾನಾದಿ ಸದ್ಧರ್ಮಗಳನ್ನು ಮಾಡಿಸೋಣ. 

ಹೀಗೆ ವಿಚಾರ ಮಾಡಿ ಇಂದ್ರನಿಂದ ಸದ್ಧರ್ಮಗಳನ್ನು ಮಾಡಿಸಿದರು. 
ಅಕ್ಬಯತೃತೀಯೆಯ ಮಹತ್ವದಿಂದ ಇಂದ್ರನು ಪುನಃ ಬಲ, ಯಶಸ್ಸು, ಮಂತ್ರಶಕ್ತಿ, 
ಜ್ಞಾನ, ವಿದ್ಯಾಬಲ ಎಲ್ಲವನ್ನೂ ಮರಳಿ ಪಡೆದುಕೊಂಡನು. ಸ್ವರ್ಗಾಧಿಪನಾದನು. 
ಅಕ್ಷಯತೃತೀಯಾದ ಮಹತ್ವವನ್ನು ಸಾರಿದನು. ಆದ್ದರಿಂದ ಪ್ರತಿಯೊಬ್ಬರೂ ಶ್ರದ್ಧಾ 
ಭಕ್ತಿಗಳಿಂದ ಅಕ್ಷಯತೃತೀಯಾವನ್ನು ಆಚರಿಸಿ ಕೃತಕೃತ್ರರಾಗಬೇಕು. 
ಇಲ್ಲಿಗೆ ಮತ್ತ್ಯಪುರಾಣದಲ್ಲಿ ಅಕ್ಷಯತೃತೀಯಾ ಮಹಿಮೆಯು ಸಮಾಪ್ತವಾಯಿತು. 

* ದು ಜು ಬು ಬ 


-71- 


ಮಹಾಸಂಕಲ್ಪ, ಅತಿಥಿಸತ್ಕಾರ, 


ಅನೇಕ ಬಗೆಯ ದಾನಗಳ ಮಂತ್ರ 


2722 


ಅಕಯತತೀಯಾ 
೦) ಲ 


1! ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತನರಹರಿರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 

ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ಎದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇರಂಫ್ರಿಯುಗಂ ಸ್ಮರಾಮಿ ॥ 
ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಇಪಿವಾ। 

ಯಃ ಸ್ಮರೇತ್‌ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 
ಮಾನಸಂ ವಾಚಿಕಂ ಪಾಪಂ ಕರ್ಮಣಾ ಸಮುಪಾರ್ಜಿತಮ್‌ । 
ಶ್ರೀರಾಮಸ್ಥರಣೇನೈವ ವ್ಯಪೋಹತಿ ನ ಸಂಶಯಃ ॥ 

॥ ಶ್ರೀರಾಮ ರಾಮ ರಾಮ ॥ | 
ತಿಥಿರ್ವಿಷ್ಟುಸ್ತಥಾ ವಾರೋ ನಕ್ಷತ್ರಂ ವಿಷ್ಣುರೇವ ಚ । 
ಯೋಗಶ್ಚಕರಣಂ ಚೈವ ಸರ್ವಂ ವಿಷ್ಣುಮಯಂ ಜಗತ್‌ ॥ 


ಅತಿಥಿಪೂಜೆ 

ದೃಷ್ಟಿಂ ದದ್ಯಾನ್ಮನೋ ದದ್ಯಾತ್‌ ವಾಚಂ ದದ್ಯಾಚ್ಚಸೂನೃತಾಮ್‌ । 

ಉತ್ಕಾಯ ಚಾಸನಂ ದೇಯಾದ್‌ ಇತ್ಯಾದೌ ವಿಪ್ರತೋಪಣಮ್‌ । 

ಶಕ್ತ್ಯಾ ದಾನಂ ಪ್ರಕುರ್ವೀತ, ಯಥಾಪಾತ್ರಂ ಯಥಾಧನಮ್‌ । 

ಯಥಾಶ್ರಿತತ್ಪಸಂಬಂಧಂ ಯಥಾಪ್ರೀತಿ ಯಥಾಶ್ರಮಮ್‌ ॥ 

ಆಗಮಿಸಿದ ಅತಿಥಿಗೆ ಮೊದಲು ಅರಳಿದ ಕಣ್ಣಿಂದ ಭಕ್ತಿಯಿಂದ ನೋಡಬೇಕು. 
ಮನಸ್ಸನ್ನು ಅವರಿಗೆ ನೀಡಬೇಕು. ಹಿತವಾಗಿ ಮಾತನಾಡಿಸಬೇಕು. ಎದ್ದುನಿಂತು 
ಎದುರುಗೊಳ್ಳಬೇಕು. ಆಸನ ನೀಡಬೇಕು. ಹಾಗೂ ಅವರಿಗೆ ಸಂತೋಷವಾಗುವ 
ರೀತಿಯಲ್ಲಿ ನಯವಿನಯಗಳಿಂದ ಅರ್ಚಿಸಬೇಕು. 


೬73. 


ಅಕಯತತೀಯಾ 
ಎಷ ಲ 


ಶ್ರೀಗುರುಭ್ಯೋ ನಮಃ । ಶ್ರೀಪರಮಗುರುಭ್ಯೋ ನಮಃ ಶ್ರೀಮದಾನಂದ- 
ತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಕುಲದೇವತಾಭ್ಯೋ ನಮಃ 
ಗ್ರಾಮಾದಿ ದೇವತಾಭ್ಯೋ ನಮಃ । 


ಆಚಮನ, 
ಎರಡು ಬಾರಿ ಆಚಮನ ಮಾಡಿ. 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ । ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿ- 
ದೇವತಾಃ । ಗಾಯತ್ರ್ಯುಷ್ಟಿಗನುಷ್ಟುಬಾದಿಛಂದಾಂಸಿ । ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ | ಗಾಯತ್ರೀ ಛಂದಃ । ಪ್ರುಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ 1 ಓಂ ಮಹಃ | ಓಂ ಜನಃ 1 ಓಂ 
ತಪಃ । ಓಂ ಸತ್ಯಂ। ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । ಧಿ 
ಯೋ ಯೋನಃ ಪ್ರಚೋದಯಾತ್‌ । ಓಮಾಪೋಜ್ಯೊ "ತೀ 'ರಸೋಂಮೃತಂ ಬ ಬ್ರಹ್ಮ 
ಭೂರ್ಭುವಸ್ನ ರೋಮ್‌ I 

ಮಹಾಸಂಕಲ್ಪ 


ಗಂಗಾಸ್ನಾನ ಮಾಡುವಾಗ, ಯಾವುದೇ ದಾನಗಳನ್ನು A ಮಾಡುವಾಗ ಈ 
ಮಹಾಸಂಕಲವನ್ನು ಆಚರಿಸಬೇಕು - 
॥ ಶ್ರೀಗೋವಿಂದ ಗೋವಿಂದ ಗೋವಿಂದ ॥ 


ಅದ್ಯ ಶ್ರೀಭಗವತಃ ಆದಿವಿಷ್ಣೋರಾದಿನಾರಾಯಣಸ್ಯ ಅಚಿಂತ್ಯಯಾ 
ಅಪರಿಮಿತಯಾ ಶಕ್ಕಾ ಭ್ರಿಯಮಾಣಸ್ಯ ಮಹಾಜಲೌಫಸ್ಯ ಮಧ್ಯೇ ಪರಿಭ್ರಮಣ- 
ಮಾನಾನಾಂ ಅನೇಕಕೋಟಿಬ್ರಹ್ಮಾಂಡಾನಾಮ್‌ ಏಕತಮೇ ಅವ್ಯಕ್ತಮಹದಹಂಕಾರ- 
ಪೃಥಿವ್ಯಪ್ತೇಜೋವಾಯ್ವಾಕಾಶಾದ್ಕೈರಾವರಣ್ಕೆರಾವ್ಳತೇ ಅಸ್ಮಿನ್‌ ಮಹತಿ ಬ್ರಹ್ಮಾಂಡ- 


-74- 


ಅಕಯತ್ನತೀಯಾ 
ಬ್‌ 


ಕರಂಡಮಂಡಲೇ ಆಧಾರಶಕ್ತಿ-ಆದಿಕೂರ್ಮಾದ್ಯನಂತಾದಿ- ಅಷ್ಟದಿಗ್ಗಜೋಪರಿ- 
ಪ್ರತಿಷ್ಠಿತಾನಾಮ್‌ ಅತಲವಿತಲಸುತಲತಲಾತಲರಸಾತಲಪಾತಾಲಾಖ್ಯಾನಾಂ 
ಸಪ್ತಲೋಕಾನಾಮ್‌ ಉಪರಿತಲೇ, ಭುವರ್ರೋಕಸುವರ್ಲೋಕಮಹೋಲೋಕ- 
ಜನೋಲೋಕ-ತಪೋಲೋಕ-ಸತ್ಯಲೋಕಾಖ್ಯಲೋಕಷಟ್ಟಸ್ಯ ಅಧೋಭಾಗೇ, 
ಮಹಾನಾಲಾಯಮಾನ- ಫಣಿರಾಜಶೇಷಸ್ಯ ಸಹಸ್ತಫಣಾಮಣಿಮಂಡಲಮಂಡಿತೇ, 
ಲೋಕಾಲೋಕಾಚಲೇನ ಪರಿವೃತೇ, ದಿಗ್ಗಂತಿಶುಂಡಾದಂಡೋತ್ತಂಭಿತೇ, ಲವಣೇ- 
ಕ್ಟು-ಸುರಾ-ಸರ್ಪಿ-ರ್ದಧಿ-ಕ್ಬೀರ-ಶುದ್ದೋದಕಾರ್ಣವೈಃ ಪರಿವೃತೇ, ಜಂಬೂ- 
ಪ್ಲಕ್ಷ-ಶಾಲ್ಮಲಿ-ಕುಶ-ಕ್ರೌಂಚ-ಶಾಕ-ಪುಷ್ಠರಾಖ್ಯಸಪ್ಪದ್ದೀಪದೀಪಿತೇ, ಇಂದ್ರದ್ದೀಪ- 
ಕಶೇರು- ತಾಮ್ರ- ಗಭಸ್ತಿ- ನಾಗ- ಸೌಮ್ಯ- ಗಂಧರ್ವ- ಚಾರಣ- ಭಾರತಾಖ್ಯ- 
ನವಖಂಡಾತಕ್ರೇ, ಮಹಾಮೇರುಗಿರಿಕರ್ಣಿಕೋಪೇತಮಹಾಸರೋರುಹಾಯ- 
ಮಾಣಪಂಚಾಶತ್ಕೋಟಿಯೋಜನವಿಸ್ತೀರ್ಣಭೂಮಂಡಲೇ, ಸುಮೇರು- ನಿಷಧ- 
ಹೇಮಕೂಟ- ಹಿಮಾಚಲ- ಮಾಲ್ಕವತ್‌- ಪಾರಿಯಾತ್ರಕ- ಗಂಧಮಾದನ- ಕೈಲಾಸ- 
ವಿಂಧ್ಯಾಚಲಾದಿಮಹಾಶೈಲಾಧಿಷ್ಠಿಶೇ, ಲವಣಸಮುದ್ರಮುದ್ರಿತೇ, ಭಾರತ- ಕಿಂಪುರುಷ- 
ಹರಿ- ಇಲಾವೃತ- ರಮ್ಯಕ- ಹಿರಣ್ಮಯ- ಕುರು- ಭದ್ರಾಶ್ಚ- ಕೇತು- 
ಮಾಲಾಖ್ಯನವವರ್ಷೋಪಶೋಜಭಿತೇ, ಜಂಬೂದ್ವೀಪೇ, ಭಾರತವರ್ಷೇ, ಭರತ- 
ಖಂಡೇ, ಮೇರೋರ್ದಕ್ಷಿಣೇ ಪಾರ್ಶ್ವೇ, ಕರ್ಮಭೂಮ್‌, ಸ್ವಾಮ್ಯವಂತಿಕುರು- 
ಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾಃ ಪೂರ್ವದಿಗ್ಸಾಗೇ, ವಿಂಧ್ಯಾಚಲಸ್ಯ ದಕ್ಷಿಣ- 
ದಿಗ್ಗಾಗೇ, ದಂಡಕಾರಣ್ಯೇ - ಗೋದಾವರ್ಯಾಃ ದಕ್ಷಿಣೇ ತೀರೇ, ಸಕಲಜಗತ್ನಷ್ಟು; 
ಪರಾರ್ಧದ್ವಯಜೀವಿನೋ ಬ್ರಹ್ಮಣಃ ಪ್ರಥಮೇ ಪರಾರ್ಧೇ ಪಂಚಾಶದಬ್ಬಾತಕ್ರೇ, 
ಅತೀತೇ, ದ್ವಿತೀಯಪರಾರ್ಧೇ, ಪಂಚಾಶದಬ್ಬಾದ್‌ೌ, ಪ್ರಥಮೇ ವರ್ಷೇ, ಪ್ರಥಮೇ 
ಮಾಸೇ, ಪ್ರಥಮೇ ಪಕ್ಷೇ, ಪ್ರಥಮದಿವಸೇ, ಅಹನಿ ದ್ವಿತೀಯೇ ಯಾಮೇ, ತೃತೀಯೇ 
ಮುಹೂರ್ತೇ, ಸ್ವಾಯಂಭುವ-ಸ್ವಾರೋಚಿಷ-ಉತ್ತಮ-ತಾಪ(ಮ)ಸ ರೈವತ- 
ಚಾಕ್ಷುಷಾಖ್ಯೇಷು ಷಟ್ಸು ಮನುಷು ವ್ಯತೀತೇಷು, ಸಪ್ತಮೇ ಪ್‌ ಮನ್ವಂತರೇ, 
ಅಷ್ಟುವಿಂಶತಿತಮೇ ವರ್ತಮಾನೇ ಕಲಿಯುಗೇ, ಪ್ರಥಮಪಾದೇ, ಶಾಲಿವಾಹನಶಕಾಬ್ದೇ 


-75- 


ಅಕ್ಷೇ ಯತೃತೀಯಾ 


ಶ್ರೀಗುರುಭ್ಯೋ ನಮಃ । ಶ್ರೀಪರಮಗುರುಭ್ಯೋ ನಮಃ ಶ್ರೀಮದಾನಂದ- 
ತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಕುಲದೇವತಾಭ್ಯೋ ನಮಃ 
ಗ್ರಾಮಾದಿ ದೇವತಾಭ್ಯೋ ನಮಃ । 


ಆಚಮನ, 
ಎರಡು ಬಾರಿ ಆಚಮನ ಮಾಡಿ. 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಚಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ । ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿ- 
ದೇವತಾಃ । ಗಾಯತ್ರ್ರುಷ್ಟಿಗನುಷ್ಟುಬಾದಿಛಂದಾಂಸಿ | ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ । ಗಾಯತ್ರೀ ಛಂದಃ । ಪ್ರುಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ Me ಪಗ | ಓಂ ಜನಃ 1 ಓಂ 
ತಪಃ । ಓಂ ಸತ್ಯಂ। ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । ಧಿ 
ಯೋಯೋ ನಃ ಪ್ರಚೋದಯಾತ್‌ I ಓಮಾಪೋಜ್ಯೊ ೇ5ತೀ 'ರಸೋರಮೃತಂ ಬ ಬ್ರಹ್ಮ 
ಭೂರ್ಭುವಸ ಸ್ಪಧೋಮ್‌ I 
ಮಹಾಸಂಕಲ್ಪ 
ಗಂಗಾಸ್ನಾನ ಮಾಡುವಾಗ, ಯಾವುದೇ ದಾನಗಳನ್ನು ಮಾಡುವಾಗ ಈ 
ಮಹಾಸಂಕಲವನ್ನು ಆಚರಿಸಬೇಕು - 
॥ ಶ್ರೀಗೋವಿಂದ ಗೋವಿಂದ ಗೋವಿಂದ ॥ 


ಅದ್ಯ ಶ್ರೀಭಗವತಃ ಆದಿವಿಷ್ಣೋರಾದಿನಾರಾಯಣಸ್ಯ ಅಚಿಂತ್ಯಯಾ 
ಅಪರಿಮಿತಯಾ ಶಕ್ತ್ಯಾ ಭ್ರಿಯಮಾಣಸ್ಯ ಮಹಾಜಲೌಘಸ್ಕ ಮಧ್ಯೇ ಪರಿಭ್ರಮಣ- 
ಮಾನಾನಾಂ ಅನೇಕಕೋಟಿಬ್ರಹ್ಮಾಂಡಾನಾಮ್‌ ಏಕತಮೇ ಅವ್ಯಕ್ತಮಹದಹಂಕಾರ- 
ಪೃಥಿವ್ಯಪ್ರೇಜೋವಾಯ್ದಾಕಾಶಾದ್ಯೈರಾವರಣ್ಯೆರಾವೃತೇ ಅಸ್ಮಿನ್‌ ಮಹತಿ ಬ್ರಹ್ಮಾಂಡ- 


-74- 


ಅಕಯತತೀಯಾ 
೦ ಲ 


ಕರಂಡಮಂಡಲೇ ಆಧಾರಶಕ್ತಿ-ಆದಿಕೂರ್ಮಾದ್ಯನಂತಾದಿ- ಅಷ್ಟದಿಗ್ಗಜೋಪರಿ- 
ಪ್ರತಿಷ್ಠಿತಾನಾಮ್‌ ಅತಲವಿತಲಸುತಲತಲಾತಲರಸಾತಲಪಾತಾಲಾಖ್ಯಾನಾಂ 
ಸಪ್ತಲೋಕಾನಾಮ್‌ ಉಪರಿತಲೇ, ಭುವರ್ಲೋಕಸುವರ್ಲೋಕಮಹೋಲೋಕ- 
ಜನೋಲೋಕ-ತಪೋಲೋಕ-ಸತ್ಯಲೋಕಾಖ್ಯಲೋಕಷಟ್ಟಸ್ಯ ಅಧೋಭಾಗೇ, 
ಮಹಾನಾಲಾಯಮಾನ- ಫಣಿರಾಜಶೇಷಸ್ಯ ಸಹಸ್ರಫಣಾಮಣಿಮಂಡಲಮಂಡಿತೇ, 
ಲೋಕಾಲೋಕಾಚಲೇನ ಪರಿವೃತೇ, ದಿಗ್ಗಂತಿಶುಂಡಾದಂಡೋತ್ತಂಭಿತೇ, ಲವಣೇ- 
ಕ್ಟು.ಸುರಾ-ಸರ್ಪಿ-ರ್ದಧಿ-ಕ್ಲೀರ-ಶುದ್ಧೋದಕಾರ್ಣವೈಃ ಪರಿವೃತೇ, ಜಂಬೂ- 
ಪ್ಲಕ್ಷ-ಶಾಲ್ಮಲಿ-ಕುಶ-ಕ್ರೌಂಚ-ಶಾಕ-ಪುಷ್ಠರಾಖ್ಯಸಪ್ಪದ್ದೀಪದೀಪಿತೇ, ಇಂದ್ರದ್ವೀಪ- 
ಕಶೇರು- ತಾಮ್ರ- ಗಭಸ್ತಿ- ನಾಗ- ಸೌಮ್ಯ- ಗಂಧರ್ವ- ಚಾರಣ- ಭಾರತಾಖ್ಯ- 
ನವಖಂಡಾತಕ್ರೇ, ಮಹಾಮೇರುಗಿರಿಕರ್ಣಿಕೋಪೇತಮಹಾಸರೋರುಹಾಯ- 
ಮಾಣಪಂಚಾಶತ್ವೋಟಿಯೋಜನವಿಸ್ತೀರ್ಣಭೂಮಂಡಲೇ, ಸುಮೇರು- ನಿಷಧ- 
ಹೇಮಕೂಟ- ಹಿಮಾಚಲ- ಮಾಲ್ಯವತ್‌- ಪಾರಿಯಾತ್ರಕ- ಗಂಧಮಾದನ- ಕೈಲಾಸ- 
ವಿಂಧ್ಯಾಚಲಾದಿಮಹಾಶೈೆಲಾಧಿಷ್ಠಿತೇ, ಲವಣಸಮುದ್ರಮುದ್ರಿತೇ, ಭಾರತ- ಕಿಂಪುರುಷ- 
ಹರಿ- ಇಲಾವೃತ- ರಮ್ಯಕ- ಹಿರಣ್ಮಯ- ಕುರು- ಭದ್ರಾಶ್ಚ- ಕೇತು- 
ಮಾಲಾಖ್ಯನವವರ್ಮೋಪಶೋಭಿತೇ, ಜಂಬೂದ್ವೀಪೇ, ಭಾರತವರ್ಷೇ, ಭರತ- 
ಖಂಡೇ, ಮೇರೋರ್ದಕ್ಷಿಣೇ ಪಾರ್ಶ್ವೇ, ಕರ್ಮಭೂಮ್‌, ಸ್ವಾಮ್ಯವಂತಿಕುರು- 
ಕ್ಷೇತ್ರಾದಿ ಸಮಭೂಮಧ್ಯರೇಖಾಯಾಃ ಪೂರ್ವದಿಗ್ಗಾಗೇ, ವಿಂಧ್ಯಾಚಲಸ್ಯ ದಕ್ಷಿಣ- 
ದಿಗ್ಗಾಗೇ, ದಂಡಕಾರಣ್ಯೇ - ಗೋದಾವರ್ಯಾ: ದಕ್ಷಿಣೇ ತೀರೇ, ಸಕಲಜಗತ್ನಷ್ಟು; 
ಪರಾರ್ಧದ್ವಯಜೀವಿನೋ ಬ್ರಹ್ಮಣಃ ಪ್ರಥಮೇ ಪರಾರ್ಧೇ ಪಂಚಾಶದಬ್ಬಾತಕ್ಟೇ, 
ಅತೀತೇ, ದ್ವಿತೀಯಪರಾರ್ಧೇ, ಪಂಚಾಶದಬ್ಬಾದ್‌ೌ, ಪ್ರಥಮೇ ವರ್ಷೇ, ಪ್ರಥಮೇ 
ಮಾಸೇ, ಪ್ರಥಮೇ ಪಕ್ಷೇ , ಪ್ರಥಮದಿವಸೇ, ಅಹನಿ ದ್ವಿತೀಯೇ ಯಾಮೇ, ತೃತೀಯೇ 
ಮುಹೂರ್ತೇ, ಸ್ವಾಯಂಭುವ-ಸ್ವಾರೋಚಿಷ-ಉತ್ತಮ-ತಾಪ(ಮ)ಸ ರೈವತ- 
ಚಾಕ್ಟುಷಾಖ್ಯೇಷು ಷಟ್ಸು ಮನುಷು ವ್ಯತೀತೇಷು, ಸಪ್ತಮೇ ವೈವಸ್ವತ- ಮನ್ವಂತರೇ, 
ಅಷ್ಟುವಿಂಶತಿತಮೇ ವರ್ತಮಾನೇ ಕಲಿಯುಗೇ, ಪ್ರಥಮಪಾದೇ, ಶಾಲಿವಾಹನಶಕಾಬ್ದೇ 


-75- 


ಅಕಯತತೀಯಾ 
ಲು ಲ 


ನಾ (ಶಾರ್ವರಿ ಸಂವತರದಲ್ಲಿ ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿತಮೇ 
ಎಂದು ಹೇಳಬೇಕು, ಚಾಂದ್ರಸಾವನಸೌರಾದಿಮಾನ-ಭ್ರಮಿತೇ, ಪ್ರಭವಾದಿ ಷಷ್ಕ್ಯಾಃ 
ಸಂವತ್ರರಾಣಾಂ ಮಧ್ಯೇ ..... ಸಂವತ್ತರೇ.... ಅಯನೇ..... ಯತೌ .... ಮಾಸೇ 
ಶುಕ್ಲಪಕ್ಷೇ ಪೌರ್ಣಮಾಸ್ಕಾಂ ಶುಭತಿಥೌ ... ವಾಸರೇ ... ನಕತ್ರೇ 

ಶುಭ(ಯೋಗದ ಹೆಸರು)ಯೋಗ-ಶುಭ (ಕರಣದ ಹೆಸರು)ಕರಣ - 
ಏವಂಗುಣವಿಶೇಷಣ-ವಿಶಿಷ್ಠಾಯಾಂ ... ಶುಭತಿಥೌ ಸರ್ವಪಾಪಾಪಹರಣನಿಪುಣ- 
ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಮ್‌ , ಅನಾದ್ಯವಿದ್ಯಾವಾಸನಯಾ ಪ್ರವರ್ತಮಾನೇ, 
ಅಸ್ಮಿನ್‌ ಮಹತಿ ಸಂಸಾರಚಕ್ರೇ, ವಿಚಿತ್ರಾಭಿಃ CEN ವಿಚಿತ್ರಾಸು ಯೋನಿಷು 
ಪುನಃ ಪುನರನೇಕಧಾ ಜನಿತ್ವಾ, ಕೇನಾಪಿ ಪುಣ್ಯಕರ್ಮವಿಶೇಷೇಣ 
ಇದಾನೀಂತನಮಾನುಷೇ ದ್ವಿಜಜನ್ಮವಿಶೇಷಂ ಪ್ರಾಪ್ತವಕೋ ಮಮ ಇಹ ಜನನಿ 
ಪೂರ್ವಜನಸು ಮಯಾ ಕೃತಾನಾಂ' ಬ್ರಹ್ಮಹತ್ಯಾದಿ- ಸ್ವರ್ಣಸ್ತೇಯ- ಸುರಾಪಾನ- 
ಗುರುತಲ್ಪಗಮನ-ಮಹಾಪಾತಕ-ಚತುಷ್ಟಯವ್ಯತಿರಿಕ್ತಾನಾಂ, ತತ್ತಂಸರ್ಗಾಣಾಂ, 
ತೇಷಾಂ ಪಾತಕಾನಾಂ, ನಿಕ್ಲಿಪ್ತಾಯಾಃ ಶರಣಾಗತಾಯಾಃ ಪತಿವ್ರತಾಯಾಃ 
ಸಂಗಮನಿಮಿತ್ತಾನಾಂ, ನಿಷಿದ್ಧಶಾಸ್ತ್ರಾಭಿಗಮನಾದೀನಾಂ ವಿದ್ವದ್‌ ಬ್ರಾಹ್ಮಣ- 
ಪಂಕ್ತಿಭೇದಾಚರಣ-ವಾರ್ಧಕೀ-ವಿಧವಾ- ವೇಶ್ಯಾ- ವೃಷ ಲ್ಯಾದಿಸಂಸ ಕ 
ನಿಮಿತ್ತಾನಾಂ, ಬಾಲ್ಕೇ ವಯಸಿ ಕೌಮಾರೇ ಯೌವನೇ ವಾರ್ಧಕೇ ಚ, 
ಜಾಗ್ರತ್ಸ್ವಪ್ನಸುಷುಪ್ಯವಸ್ಥಾಸು, ಮನೋವಾಕ್ಕಾಯಕರ್ಮೇಂದ್ರಿಯ-ವ್ಯಾಪಾರೈಃ 
ಜ್ಞಾನೇಂದ್ರಿಯವ್ಯಾಪಾರೈಶ್ವ ಸಂಸರ್ಗನಿಮಿತ್ತಾನಾಂ, ಭೂಯೋ- 
ಭೂಯೋಕ ಭ್ಯಸ್ತಾನಾಂ, ತತ್ರ ತತ್ರ ಗರ್ಭೋತ್ತತ್ತಿನಿಮಿತ್ತಾನಾಂ, 
ತತ್ಲಹಭೋಜನ-ತೆದುಚ್ಛಿಷ್ಟಭಕ್ಷಣ- ಅಶ್ವಯೋನಿ- ಪಶ್ವಾದಿಯೋವನಿ- 
ರೇತಃಸ್ಟಲಿತನಿಮಿತ್ತಾನಾಂ, ಗೋ-ವಧಪಶ್ವಾದಿಪ್ರಾಣಿವಧ- ನಿಮಿತ್ತಾನಾಂ, 
ಸ್ತೀಶೂದ್ರವಿಟ್‌ಕ್ಲತ್ರಿಯವ'ಧನಿಮಿತ್ತಾನಾಂ, ಅಯುಕ್ತಲವಣ- ಪಕ್ಕಾನ್ನ- 
9: ಶಾರ್ವರಿಸಂವತ್ತರದಲ್ಲಿ "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿಶತತಮೇ' 
(೧೯೪೩) ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿ ಇದು ಬಿಟ್ಟು ಹೋಗಿದೆ. ಇದನ್ನು 
ರೂಢಿಗೆ ತಂದುಕೊಳ್ಳಬೇಕು. ಇದನ್ನು ಹೇಳದಿದ್ದರೆ ಶಾಲಿವಾಹನಶಕದಲ್ಲಿ ಪ್ರಭವಾದಿ 


ಸಂವತ್ಸರಗಳು ಅನೇಕ ಬಾರಿ ಆವೃತಿ ್ರ ಯಾಗುತ್ತವೆ. ಕಾಲವನ್ನು ನಿಖರವಾಗಿ ಉಲ್ಲೇಖ 
ಮಾಡಿದಂತಾಗುವುದಿಲ್ಲ. 


-76- 


ಅಕಯತತೀಯಾ 
wh ಲ 


ವಗಧುಕ್ಸೀರ್‌'-ತಿಲತೈೈ ಲವಳಾಂಸ್‌ವ್ಗೊಲಘ'ಲ- ಶಾಕ ರಳ ವಾಸಃ 
ಸುವರ್ಣ-ಕಂಬಲಾದಿವಿಕ್ರಿಯನಿಮಿತ್ತಾನಾಂ, ಅಶ್ವಾದಿವಾಹನ- ಇಕುಕಾಂಡಘಾತನ- 
ಪರಾಪವಾದನ- ಭೃತ್ಯಕಾಧ್ಯಾಪನ- ಅಸತ್ವತಿಗ್ರಹಣ- ವೃಕ್ಷಚ್ಛೇದನ- ಧಾನ್ಯರೌಷ್ಯ- 
ಪಶುಸ್ತೇಯ- ವಾರ್ಧುಷಿಕರಣ- ಶೂದ್ರಸೇವಾ- ಶೂದ್ರಪ್ರೇಷ್ಠ- ಹೀನಜಾತಿಪ್ರತಿ- 
ಗ್ರಹ- ಹೀನಸಖ್ಯ- ಪಂಕ್ತಿಭೇದನ- ಪಾಕಭೇದನ- ಪರಾನ್ನಭೋಜನ- 
ಅಸಚ್ಛಾಸ್ತಾಲಾಪ- ಗ್ರಾಮಾಧಿಕಾರ- ಮಠಾಧಿಕಾರ- ಪೌರೋಹಿತ್ಯಪರೀಕ್ಷಾಪಕ್ಷಪಾತಕ- 
ತಟಾಕಾರಾಮವಿಕ್ರಯ- ತಟಾಕವಿಚ್ಛೇದನಾದಿಸಮಪಾತಕಾನಾಂ, ಜ್ಞಾನತಃ 
ಸಕೃತೃತಾನಾಮ್‌, ಅಜ್ಞಾನತಃ ಅಸತ್ಯತ್ಯತಾನಾಂ, ಜ್ಞಾನತೋತಜ್ಞಾನತಶ್ನಾಭ್ಯ- 
ಸ್ತಾನಾಮ್‌, ಅತ್ಯಂತಾಭ್ಯಸ್ತಾನಾಂ, ನಿರಂತರಾಭ್ಯಸ್ತಾನಾಂ, ಸಂಕರೀಕರಣಾನಾಂ, 
ಮಲಿನೀಕರಣಾನಾಮ್‌, ಅಪಾತ್ರೀಕರಣಾನಾಮ್‌, ಜಾತಿಭ್ರಂಶಕರಾಣಾಮ್‌, 
ಅವಿಹಿತಕರ್ಮಾಚರಣ-ವಿಹಿತಕರ್ಮತ್ಯಾಗಾದೀನಾಂ, ಪ್ರಕೀರ್ಣಕಾನಾಮ್‌, 
ಉಪಪಾತಕಾನಾಂ, ಮಹಾಪಾತಕಾನಾಂ, ಅತಿಪಾತಕಾನಾಂ, ಏವಂ ನವಾನಾಂ 
ನವವಿಧಾನಾಂ ಬಹೂನಾಂ ಬಹುವಿಧಾನಾಂ ಸರ್ವೇಷಾಂ ಪಾಪಾನಾಮಪನೋ- 
ದನದ್ವಾರಾ, ಅಯಾಜ್ಯಯಾಜನ- ಅಸತ್ನತಿಗ್ರಹ- ಅಭಕ್ಷ್ಯಭಕ್ಷಣ- ಅಭೋಜ್ಯ- 
ಭೋಜನ- ಅಪೇಯಪಾನಾದಿ- ಸಮಸ್ತಪಾಪಕ್ಷಯಾರ್ಥಂ (ಕ್ಷೇತ್ರದ ಹೆಸರನ್ನು 
ಕ್ಷೇತ್ರಸ್ವಾಮಿಯ ಹೆಸರನ್ನು ಹೇಳಬೇಕು) ಸ್ವಾಮಿಸನ್ನಿಧೌ, ದೈವಬ್ರಾಹ್ಮಣಸನ್ನಿಧೌ, 
ಅಶ್ವತ್ನನಾರಾಯಣಸ್ವಾಮಿ ಸನ್ನಿಧೌ, ತ್ರಯಸ್ತಿಂಶತ್ಕೋಟಿದೇವತಾಸನ್ನಿಧೌ, 
ವಿಫ್ಲೇಶ್ವರಾದಿಸಮಸ್ತದೇವತಾಸನ್ನಿಧೌ, ಮಮ ಸಮಸ್ತಪಾಪಕ್ಷಯಾರ್ಥಮ್‌ 
ಶ್ರುತಿಸ್ಮೃತಿಪುರಾಣ- ಇತಿಹಾಸೋಕ್ತಫಲಾವಾಪ್ತಯೇ ಜ್ಞಾತ ಅಜ್ಞಾತ ಅನೇಕ ಜನ್ಮಾರ್ಜಿತ 
ಮನೋವಾಕ್ಕಾಯ ಕರ್ಮಜನ್ಯಪಾಪಾಪನುತ್ತಯೇ ನಿಖಿಲದುಃಖದೌರ್ಭಾಗ್ಯ- 
ದುರ್ನಿಮಿತ್ತದುಷ್ಟಗ್ರಹ ಬಾಧಪರಿಹಾರಾರ್ಥಂ ಧನಧಾನ್ಯ ಆಯುರಾರೋಗ್ಯ ದ್ವಿಪದ 
ಚತುಷದ ಸಂತತಿ ಚತುರ್ವರ್ಗಾದಿ ನಿಖಿಲ ವಾಂಛಿತಸಿದ್ದ 5ರ್ಥಂ ಜ್ಞಾನಭಕ್ತಿ 
ವೈರಾಗ್ಯಸಿದ್ಧ 5೯೦ ಧರ್ಮಾರ್ಥಕಾಮಮೋಕ್ಟಾಖ್ಯ ಚತುರ್ವಿಧ- 
ಪುರುಷಪಾರ್ಥಸಿದ್ದ್ಯರ್ಥಂ......... ಗೋತ್ರೋತ್ತನ್ನಃ ....... ಶರ್ಮಾಹಂ ........... 
ಗೋತ್ರಾಯ........ ಶರ್ಮಣೇ ಅಕ್ಷಯತೃತೀಯಾ ಪರ್ವಕಾಲೇ.............. ದಾನಂ 


ಕರಿಷ್ಯೇ, ............... (ಸ್ನಾನಂ ಕರಿಷ್ಯೇ) ॥ 


-77- 


ಅಕ್ಷಯತೃತೀಯಾ 
ಅತಿಥಿಗಳಿಗೆ ಸ್ವಾಗತ 
ಕೈಹಿಡಿದು ಒಳಗೆ ಕರೆಯಿರಿ 
ಓಂ ಸಹ ನಾವವತು | ಸಹ ನಾ ಭುನಕ್ತು । ಸಹ ವೀರ್ಯಂ ಸೃಷ್ಟಾ | ತೇಜಸ್ವಿ 
ನಾವಧೀತಮಸ್ತು | ಮಾ ವಿದ್ದಿಹಾವಷೈ | ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಭದ್ರಂ ಕರ್ಣೇತಿ ಗೌತಮೋ ರಾಹೂಗಣಃ ವಿಶ್ವೇದೇವಾಃ ತ್ರಿಷ್ಟುಪ್‌ । ಪೀಠೇ 
ಪನೇ ವಿನಿಯೋಗಃ ॥ 
ಭದ್ರಂ ಕರ್ಣೇಭಿಃ ಶ್ರುಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ | 
್ಥಿರೈರಂಗೈಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ ॥ 
ಅರ್ಯ 
ಹೆಂಡತಿಯು ಕೈಗೆ ನೀರು ಹಾಕಬೇಕು. ಗಂಡನು ಅತಿಥಿಗಳ ಪಾದ ತೊಳೆಯಬೇಕು 
ಶಂನೋ ದೇವೀರಭಿಷ್ಟಯ ಆಪೋ ಭವಂತು ಪೀತಯೀ । 
ಶಂ ಯೋದಭಿ ಸ್ರವಂತು ನಃ ॥ 


ಪಾದ್ಯ 
ಹೆಂಡತಿಯಿಂದ ಬೊಗಸೆಗೆ ನೀರು ಹಾಕಿಸಿಕೊಂಡು ಅತಿಥಿಗಳ ಕೈ 


ತೊಳೆಯಬೇಕು 


ಆಪಃ ಪಾದಾವನೇ ಜನೀರ್ದ್ವಿಷಂತಂ ನಿರ್ದಹಂತು ಮೇ॥ 


ಆಚಮನ 
ಅತಿಥಿಗಳಿಗೆ ಆಚಮನ ಮಾಡಲು ಪಂಚಪಾತ್ರೆ ನೀಡಿರಿ 


ಓಂ ಅಸ್ಮಿನ್‌ ರಾಷ್ಟ್ರೇ ಶ್ರಿಯಮಾವೇಶಯಾಮ್ಯತೋ ದೇವೀಃ ಪ್ರತಿಪಶ್ಯಾಮ್ಯಾಪಃ | 


ದಕ್ಷಿಣಂ ಪಾದಮವನೇ ನಿಜೋಶಸ್ಟಿನ್‌ ರಾಷ್ಟ್ರ ಇಂದ್ರಿಯಂ ದಧಾಮಿ | 


-78- 


ಅಕಯತತೀಯಾ 
pu ಲ 
ವಸ 
ಅ 
ಎರಡು ವಸ ಸ್ವಗಳನ್ನು ನೀಡಿರಿ 


ಓಂ ಯುವಂ ವಸ್ತಾಣಿ ಪೀವಸಾ ವಸಾಥೇ ಯುವೋರಚ್ಛಿದ್ರಾ ಮಂತವೋ ಹ 
ಸರ್ಗಾಃ | ಅವಾತಿರತಮಸ್ಯತಾನಿ ವಿಶ್ವ ಯತೇನ ಮಿತ್ರಾ ವರುಣಾ ಸಚೇಥೇ ॥ 
ಆಚಮನ 
ಪುನಃ ಆಚಮನ 
ಸವ್ಯಂ ಪಾದಮವನೇ ನಿಜೇತಸ್ಮಿನ್‌ ರಾಷ್ಟ್ರ ಇಂದ್ರಿಯಂ ವರ್ಧಯಾಮಿ I 
ಯಜ್ಞೋಪವೀತ 
ದಕ್ಷಿಣೆಯ ಜೊತೆಗೆ ಯಜ್ಗೊ ್ಲ್ಯೀಪವೀತ ನೀಡಿರಿ 
ಓಂ ಯಜ್ಯೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ತಹಜಂ ಪುರಸ್ತಾತ್‌ । 
ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ ॥ 
ಆಸನ 
ಕೈಹಿಡಿದು ಆಸನದಲ್ಲಿ ಕುಳ್ಳಿರಿಸಿ 
ಸ್ವಾಗತಂ, ಇದಂ ತೇ ಆಸನಮ್‌, 
ಆವಾಹನೆ 
ಆಸನದಲ್ಲಿ ಕುಳಿತ ಅತಿಥಿಗಳಲ್ಲಿ ಭಗವಂತನ ಸನ್ನಿಧಾನವು ಬರುವುದಕ್ಕಾಗಿ 
ಮಂತ್ರಾಕ್ಷತೆಯನ್ನು ಅತಿಥಿಗಳ ಮೇಲೆ ಹಾಕಬೇಕು. ಹಾಗೂ ಮನಸ್ಸಿನಲ್ಲಿ ಎಂಟು 
ಬಾರಿ ನಾರಾಯಣಾಷ್ಟಾಕ್ಟರವನ್ನು ಜಪಿಸಬೇಕು. ದಂಪತಿಗಳನ್ನು ಕರೆದಿದ್ದರೆ 
ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಬೇಕು. ಇಬ್ಬರು ಬ್ರಾಹ್ಮಣರನ್ನು ಕರೆದು 
ದಾನಕೊಡುವುದಿದ್ದರೆ ಭಗವಂತನ ಆತ್ಮಾ, ಅಂತರಾತ್ಮಎಂಬ ಎರಡು ರೂಪಗಳನ್ನು 


ಆವಾಹನೆ ಮಾಡಬೇಕು. ನಾಕು ಮಂದಿ ಬ್ರಾಹ್ಮಣರಿಗೆ ದಾನ ಮಾಡುವುದಿದ್ದರೆ 
ವಾಸುದೇವಾದಿ ನಾಕು ರೂಪಗಳನ್ನು ಆವಾಹನೆ ಮಾಡಬೇಕು. ಐದು ಮಂದಿಗೆ 


-79- 


ಆಕಯತತೀಯಾ 
ಆ ಲ 


ದಾನ ಮಾಡುವುದಿದ್ದರೆ ನಾರಾಯಣರೂಪವನ್ನು ಸೇರಿಸಿ ವಾಸುದೇವಾದಿ 
ರೂಪಗಳನ್ನು ಆವಾಹನೆ ಮಾಡಬೇಕು. ಹತ್ತು ಬ್ರಾಹ್ಮಣರಿಗೆ ದಾನ ಮಾಡುವುದಿದ್ದರೆ 
ಮತ್ತ್ಯಾದಿ ರೂಪಗಳನ್ನು ಆವಾಹನೆ ಮಾಡಬೇಕು. ಇಪತ್ತನಾಕು ಬ್ರಾಹ್ಮಣರನ್ನು ಕರೆದು 
ಆರುಧನೆ ಮಾಡುವುದಿದ್ದರೆ ಕೇಶವಾದಿ ಚತುರ್ವಿಂಶತಿರೂಪಗಳನ್ನು ಆವಾಹನೆ 
ಮಾಡಬೇಕು. ಹೀಗೆ ಸಂಖ್ಯೆಗೆ ಅನುಗುಣವಾಗಿ ಭಗವಂತನ ರೂಪಗಳನ್ನು ಆವಾಹನೆ 
ಮಾಡಿ ದಾನ ನೀಡಲು ಪ್ರಾರಂಭಿಸಬೇಕು. 


ಗಂಧಲೇಪನ 
ಬ್ರಾಹ್ಮಣರಿಗೆ ಗಂಧವನ್ನು ಹಚ್ಚಬೇಕು. 
ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ । 
ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪ ಹ್ವಯೇ ಶ್ರಿಯಮ್‌ ॥ 
ಅಕ್ಷತೆ 
ಬ್ರಾಹ್ಮಣರ ಮೇಲೆ ಅಕ್ಷತೆ ಹಾಕಬೇಕು 
ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ। 
ಅರ್ಚಂತು ಪುತ್ರಕಾ ಉತ ಪುರಂನ ಧೃಷ ರತ ॥ 
ಪುಷ್ಪಸಮರ್ಪಣೆ 
ಹೂ ನೀಡಬೇಕು 
ಆಯನೇತೆ 
ತಾಂಬೂಲದಾನ 
ಚಿಲ್ಲರೆ ಸಹಿತವಾಗಿ ತಾಂಬೂಲವನ್ನು ನೀಡಬೇಕು. 
ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 
ಮುಖ್ಯದಾನ 
ಯಾವುದರ ದಾನ ಮಾಡಬೇಕೆಂಬ ಉದ್ದೇಶವಿರುತ್ತದೋ ಅದನ್ನು ದಾನ 
ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಮುಂದೆ ನೀಡಲಾಗಿದೆ. 


-80- 


ಅಕಯತ್ನತೀಯಾ 
py ಲ 
ದಾನಸ್ವೀಕಾರದ ವಿಧಾನ 
ಅನ್ಯಾನಿ ದಾನಾನಿ ಚ ಹಸ್ತಮಧ್ಯೇ | 
ವಿಪ್ರಸ್ಯ ದಕ್ಷಿಣೇ ಪಾಣೌ ಮೂಲೇಂಗುಪ್ಯಸ್ಯ ನಿತ್ಯದಾ । 
ಸ್ಯಾದ್‌ ಬ್ರಹ್ಮತೀರ್ಥಂ ಮಧ್ಯೇ ತು ಆಗ್ನೇಯಮಘನಾಶನಮ್‌ ॥ 


ಎಡಗೈಯನ್ನು ಎದೆಯ ಮೇಲಿಟ್ಟು ಬಲಗೈಯ ಅಂಗೈಯ ಮಧ್ಯದಲ್ಲಿದಾನವನ್ನು 
ಸ್ವೀಕರಿಸಬೇಕು. ಬ್ರಾಹ್ಮಣನ ಹಸ್ತಮಧ್ಯದಲ್ಲಿ ಅಗ್ನಿತೀರ್ಥವಿರುತ್ತದೆ. ಅಂಗುಷ್ಠದ 
ಮೂಲದಲ್ಲಿ ಬ್ರಹ್ಮತೀರ್ಥವಿರುತ್ತದೆ. 


ದಾನಸ್ವೀಕರಿಸುವವರು ಹೀಗೆ ಹೇಳಬೇಕು 


ಕ ಇದಂ ಕಸ್ಸಾರದಾತ್‌ | ಕಾಮಃ ಕಾಮಾಯಾದಾತ್‌ । ಕಾಮೋ ದಾತಾ | 
ಕಾಮಃ ಪ್ರತಿಗ್ರಹೀತಾ । ಕಾಮಂ ಸಮುದ್ರಮಾನಿಶ | ಕಾಮೇನ ತ್ವಾ ಪ್ರತಿಗೃಷ್ಣಾಮಿ । 
ಕಾಮೈತತ್ವೇ | ವೃಷ್ಟಿ ದ್ಭೌಸ್ತಾ ನ್ಯ ದದಾತು। ಪೃಥಿವೀ ಪ್ರತಿಗೃಹಾತು | 
ದಾನ ಮಾಡುವವರು ಹೀಗೆ ಹೇಳಬೇಕು. ಪ್ರತಿಯೊಂದು ದಾನವನ್ನು ಮಾಡಿದ 
ಮೇಲೆ ದಾನಮಂತ್ರವನ್ನು ಹೇಳಿ ಹೀಗೆ ಕೊನೆಯಲ್ಲಿ ಹೇಳಬೇಕು. 
... ಗೋತ್ರಾಯ. ..... ಶರ್ಮಣೇ ತುಭ್ಯಮಹಂ ಸಂಪ್ರದದೇ ದತ್ತಂ ನಮಮ। 
ದಕ್ಷಿಣೆ 
ಮುಖ್ಯವಾದ ದಾನವನ್ನು ಚಿಲ್ಲರೆ ಇಟ್ಟುನೀಡಬೇಕು. ಕೊನೆಯಲ್ಲಿದಕ್ಷಿಣೆಯನ್ನು 
ನೀಡಬೇಕು. 
ಹಿರಣ್ಯರೂಪಃ ಸಹಿರೆಣ್ಯಸಂದ್ಧಗಪಾನ್ನಪಾತ್ತೇದು ಹಿರಣ್ಯವರ್ಣಃ | 
ಹಿರಣ್ಯಯಾತ್ಮರಿಯೋಫೇರ್ನಿಷದ್ಯಾ ಹಿರಣ್ಯ ದಾದದತ್ಯನ್ಕೆಮಸ್ಥೆ oll 
ದಕ್ಷಿಣೆಯಿಲ್ಲದೇ ಏನನ್ನೂ ಕೊಡಬಾರದು. 
ಅದತ್ತದಕ್ಷಿಣಂ ದಾನಂ ವ್ರತಂ ಚೈವ ನೃಪೋತ್ತಮ | 
ವಿಫಲಂ ತದ್‌ ವಿಜಾನೀಯಾತ್‌ ಭಸ್ಮೇನೇವ ಹುತಂ ಹವಿಃ ॥ ' 


-81- 


ಅಕಯತತೀಯಾ 
ud ಲ 


ಯಾವುದನ್ನೇ ದಾನ ಮಾಡುವಾಗ ದಕ್ಷಿಣೆಯಿಟ್ಟೇ ದಾನ ಮಾಡಬೇಕು. 
ಆದ್ದರಿಂದ ಉಳಿದ ವಸ್ತುಗಳನ್ನು ದಾನ ಮಾಡುವಾಗ ಚಿಲ್ಲರೆಯನ್ನು ಜೊತೆಯಲ್ಲಿ 
ಇಟ್ಟುತುಳಸಿ ದಳದ ಜೊತೆಗೆ ದಾನ ಮಾಡಬೇಕು. ಕೊನೆಯಲ್ಲಿತಕ್ಕಷ್ಟುದಕ್ಷಿಣೆಯನ್ನು 
ದಾನ ಮಾಡಬೇಕು. ಕೊನೆಯಲ್ಲಿ ಊಟಕ್ಕೆ ಕೂಡಿಸಿದಾಗಲೂ ಕೂಡ ಮೊದಲು 
ಬ್ರಾಹ್ಮಣರ ಕೈಯಲ್ಲಿ ಚಿಲ್ಲರೆ ಕೊಟ್ಟು ಅನ್ನದಾನದ ಸಂಕಲ್ಪವನ್ನು ಮಾಡಿ ಊಟಕ್ಕೆ 
ಕೂಡಿಸಬೇಕು. ಊಟ ಆದ ಮೇಲೆ ದಕ್ಷಿಣೆ ಕೊಡುವುದಕ್ಕಿಂತ ಊಟದ ಮೊದಲೇ 
ದಕ್ಷಿಣೆ ಕೊಡುವುದು ಸಮಂಜಸ. ಊಟದ ಕೊನೆಯಲ್ಲಿ ಮುಖ್ಯಸಂಭಾವನೆಯನ್ನು 
ಕೊಡುವ ಪಕ್ಷವಿದ್ದರೂ ಕೂಡ ಊಟದ ಮೊದಲು ಚಿಲ್ಲರೆಯನ್ನಾದರೂ ಕೂಡ 
ಬ್ರಾಹ್ಮಣರ ಕೈಯಲ್ಲಿ ನೀಡಬೇಕು. 


ಆರತಿ 

ದಾನ ಕೊಟ್ಟಮೇಲೆ ಬ್ರಾಹ್ಮಣರಿಗೆ ಆರತಿಯನ್ನು ಮಾಡಬೇಕು. 

ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಢ್ಯೋ ದಧಾತಿ । 

ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ ॥ 

ಕ್ಹಮಾಯಾಚನೆ 

ತಾವು ಮಾಡಿದ ಅಪರಾಧಗಳನ್ನು ಬಾಯಿ ಬಿಟ್ಟು ಹೇಳಿ ಅದರಿಂದ ಬಂದ 

ಪಾಪವು ಪರಿಹಾರವಾಗುವಂತೆ ಬೇಡಿಕೊಳ್ಳಬೇಕು. 
ಉದ್ವಾಸನೆ 

ಬ್ರಾಹ್ಮಣರಲ್ಲಿ ಆವಾಹನೆಮಾಡಿದ ಭಗವದ್ರೂಪವನ್ನು ಉದ್ವಾಸನೆ 
ಮಾಡಬೇಕು. 

ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತೃತಮ್‌। 

ಇಷ್ಟಕಾಮ್ಯಾರ್ಥಸಿದ್ಧ 2ರ್ಹಂ ಪುನರಾಗಮನಾಯ ಚ॥ 


ಬ್ರಾಹ್ಮಣರ ತಲೆಯಮೇಲೆ ಮಂತ್ರಾಕ್ಷತೆ ಹಾಕಬೇಕು 


-82- 


ಅಕಯತತೀಯಾ 
wh ಲ 


ಕೃಷ್ಣಾರ್ಪಣ 
ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯಾ ತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಚುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತೃತಂ ತು ಮಯಾದೇವ ಪರಿಪೂರ್ಣಂ ತದಸ್ತು ಮೇ॥ 


ಅನೇನ .......... ದಾನೇನ ಅಸದುರ್ವಂತರ್ಗತ ಭಾರತೀರಮಣಮುಖ್ಯ- 


ಆಗಿ 
ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು. 
ದಾನ ತೆಗೆದುಕೊಂಡವರು ಅವಶ್ಯವಾಗಿ ದಾನ ಕೊಟ್ಟವರಿಗೆ ಆಶೀರ್ವಾದವನ್ನು 
ಮಾಡಬೇಕು. 


2 ಬು ಬುಜ ಬ 


ದಶದಾನಗಳು ' 
ಗೋದಾನಮ್‌ ॥ 
ಗವಾಮಂಗೇಷು ತಿಷ್ಠಂತಿ ಭುವನಾನಿ ಚತುರ್ದಶ । 
ಯಸ್ಮಾತ್‌ ತಸ್ಮಾಚ್ಛಿದಂ ಮೇ ಸ್ಯಾದಿಹ ಲೋಕೇ ಪರತ್ರ ಚ ॥ 
ಇತಿ ಗೋದಾನಮ್‌ ॥೧॥ 


ಭೂದಾನಮ್‌ ॥। 

ಸರ್ವಸಸ್ಯಾಶ್ರಯಾ ಭೂಮಿಃ ವರಾಹೇಣ ಸಮುದ್ಧೃತಾ | 
ಅನಂತಸಸ್ಯಫಲದಾ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಇತಿ ಭೂದಾನಮ್‌ ॥೨॥ 


ತಿಲದಾನಮ್‌ ॥ 

ತಿಲಾಃ ಕಾಶ್ಯಪಸಂಭೂತಾಸ್ತಿಲಾಃ ಪಾಪಹರಾಃ ಶುಭಾಃ । 
ತಿಲದಾನಪ್ರದಾನೇನ ಸ ಮೇ ವಿಷ್ಣುಃ ಪ್ರಸೀದತು ॥ 
ಇತಿ ತಿಲದಾನಮ್‌ ॥೩॥ 


-83- 


ಅಕಯತತೀಯಾ 
A ಲ 


ಹಿರಣ್ಯದಾನಮ್‌ ॥ 

ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ | 
ಅನಂತಪುಣ್ಯಫಲದಮತಃ ಶಾಂತಿಂ ಪ್ರಯಚ್ಛ ಮೇ ॥ 

ಇತಿ ಹಿರಣ್ಯದಾನಮ್‌ ॥೪॥ 

ಆಜ್ಯದಾನಮ್‌ ॥ 

ಕಾಮಧೇನುಸಮುದ್ಧೂತಂ ಸರ್ವಕ್ರತುಷು ಸಂಸ್ಥಿತಮ್‌ | 
ದೇವಾನಾಮಾಜ್ಯಮಾಹಾರಮತಃ ಶಾಂತಿಂ ಪ್ರಯಚ್ಛ ಮೇ ॥ 
ಇತಿ ಆಜ್ಯದಾನಮ್‌ ॥೫॥ 

ವಸ್ತದಾನಮ್‌ ॥ 

ಶೀತವಾತೋಷ್ಟಸಂತ್ರಾಣಂ ಲಜ್ನಾಯಾಃ ರಕ್ಷಣಂ ಪರಮ್‌ । 
ದೇಹಾಲಂಕರಣಂ ವಸ್ತ್ರಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಈ 
ಇತಿ ವಸ್ತಮ್‌ದಾನಮ 11೬! 
ಧಾನ್ಯದಾನಮ್‌ - 


ಧನ್ಯಂ ಕರೋತಿ ದಾತಾರಂ ಇಹ ಲೋಕೇ ಪರತ್ರ ಚ । 
ತಸ್ಪಾತ್ವದೀಯತೇ ಧಾನ್ಯಮತಃ ಶಾಂತಿಂ ಪ್ರಯಚ್ಛ ಮೇ ॥ 
ಇತಿ ಧಾನ್ಯಮ್‌ ॥೭॥ 

ಗುಡದಾನಮ್‌ - 

ಮಧುರಂ ರಸಸಂಯುಕ್ತ ಮಿಕ್ಷು ದಂಡೋದ್ಧವಂ ಗುಡಮ್‌ । 
ತಸ್ಮಾದಸ್ಯ ಪ್ರದಾನೇನ ಪರಾ ಲಕ್ಷ್ಮೀಃ ಸ್ಥಿರಾ ಗೃಹೇ ॥ 

ಇತಿ ಗುಡಮ್‌ ॥೮॥ 

ರೌಪ್ಯದಾನಮ್‌ ॥ 

ಪಿತೃಪ್ರೀತಿಕರಂ ಚಾಶು ರಜತಂ ಪಾಪನಾಶನಮ್‌ । 
ಸರ್ವಭೂತಪ್ರಿಯಕರಮತಃ ಶಾಂತಿಂ. ಪ್ರಯಚ್ಛ ಮೇ॥ 
ಇತಿ ರೌಪ್ಯಮ್‌ ॥೯॥ 


-84- 


ಅಕಯತ್ನತೀಯಾ 
wh ಲ 


ಲವಣದಾನಮ್‌ ॥ 

ರಸಾನಾಮಗ್ರಜಂ ಶ್ರೇಷ್ಠಂ ಲವಣಂ ಬಲವರ್ಧನಮ್‌ । 
ದ್ವಿಜೇಂದ್ರಾಯ ಮಯಾ ದತ್ತಮತಃ ಶಾಂತಿಂ ಪ್ರಯಚ್ಛ ಮೇ॥ 
ಇತಿ ಲವಣಮ್‌ ॥೧೦॥ 


ಇಲ್ಲಿಗೆ ದಶದಾನಗಳ ಕ್ರಮವು ಮುಗಿಯಿತು. 
*%%% 


೧. ಸೋಮಪ್ರೀತಯೇ ಕ್ಷೀರದಾನಮ್‌ - 

ಅಲಕ್ಷ್ಮೀಂ ಹರತೇ ಕ್ಷಿಪ್ರಂ ಸುಖಸೌಭಾಗ್ಯದಾಯಕಮ್‌ । 
ಕಿರಂ ಶಾಂತಿಂ ಪ್ರಯಚ್ಛ ಮೇ ॥ 

ಸೋಮಪ್ರೀತಯೇ ಕ್ಲೀರದಾನಂ ತುಭ್ಯ ಮಹಂ ಸಂಪ್ರದದೇ । 
ದತ್ತಂ ನಮಮ ॥ 


೨. ಅಗ್ನಿ ಪ್ರೀತಿಯೇ ಆಜ್ಯದಾನಮ್‌ - 
ಕಾಮಧೇನುಸಮುದೂತಂ ದೇವಾನಾಮುತ್ತಮಂ ಹವಿಃ । 
ಆಯುರ್ವಿವರ್ಧನಂ ದಾತುಃ ಆಜ್ಯಂ ಪಾತು ಸದೈವ ಮಾಮ್‌ ॥ 
ಅಗ್ನಿಪ್ರೀತಯೇ ಆಜ್ಯದಾನಂ ತುಭ್ಯಮಹಂ ಸಂಪ್ರದದೇ । 

ದತ್ತಂ ನಮಮ ॥ 


೩. ಭಾರತೀ ಪ್ರೀತಯೇ ಮಧುದಾನಮ್‌ - 

ಯಸಾಚ್ಛ ಪಿತೃಣಾಂ ಶ್ರಾದ್ಧೇ ಪೀತಂ ಮದ್ದ್ವಮೃತೋದ್ಧವಮ್‌ । 
ಸದಾ ತಸ್ಯ ಪ್ರದಾನೇನ ಮೋಕ್ಷಃ ಸ್ಯಾದ್ದುಖಸಾಗರಾತ್‌ ॥ 
ಭಾರತೀಪ್ರೀತಯೇ ಮಧುದಾನಂ ತುಭ್ಯಮಹಂ ಸಂಪ್ರದದೇ । 
ದತ್ತಂ ನಮಮ ॥ 


೪. ಪವಮಾನ ಪ್ರೀತಯೇ ಉದಕದಾನಮ್‌ - 
ಪಾನೀಯಂ ಪಾವನಂ ಶ್ರೇಷ್ಠಂ ಪ್ರಾಣಿನಾಮುಪಜೀವನಮ್‌ । 
ತಸ್ಮಾತ್‌ ಪಾನೀಯದಾನೇನ ಅತಃ ಶಾಂತಿಂ ಪ್ರಯಚ್ಛ ಮೇ॥ 
ಪವಮಾನಪ್ರೀತಯೇ ಉದಕದಾನಂ ತುಭ್ಯಮಹಂ ಸಂಪ್ರದದೇ | 
ದತ್ತಂ ನಮಮ ॥ 


* ಬು ಷು ಬು 
-85- 


ಅಕಯತತೀಯಾ 
ಎವಿ ಲ 


ನಮ್ಮಗುರುಗಳೇ ಆದ ವಿದ್ವಾನ್‌ ॥ ಶ್ರೀ ರಾಮವಿಟ್ಠಲಾಚಾರ್ಯರು, ದಾನದ 
ಎಧಿ-ವಿಧಾನಗಳು ಎಂಬ ಪುಸ್ತಕದಲ್ಲಿ ದಾನದ ಮಂತ್ರಗಳನ್ನು ಸಂಗ್ರಹಿಸಿದ್ದಾರೆ. 
ಅವುಗಳಲ್ಲಿ ಕೆಲವನ್ನು ಇಲ್ಲಿ ಸಾಧಕರಿಗೆ ಅನುಕೂಲವಾಗುವುದಕ್ಕಾಗಿ ೧೦೪ ನೇ 
ಪುಟದವರೆಗೂ ನೀಡಲಾಗಿದೆ. 


ಅಕ್ಷಯತೃತೀಯಾ ಪರ್ವಕಾಲದಲ್ಲಿ ನೀಡಬಹುದಾದ ದಾನಗಳು 
. ಉದಕುಂಭದಾನ - ದಾನ ಕೊಡದಿದ್ದರೆ ಚಾತಕಪಕ್ಷಿಯ ಜನ್ಮ. 

. ವುಯುದಾನ (ಗಾಳಿಬೀಸಬೇಕು) - ಮಹಾಪುಣ್ಯಪ್ರದ. 

. ಬೀಸಣಿಕೆದಾನ - ಸಕಲಪಾಪ ಪರಿಹಾರ 

. ಛತ್ರಿದಾನ - ತಾಪತ್ರಯ ಪರಿಹಾರ. 

. ಪಾದರಕ್ಷೆದಾನ - ನರಕ ಕ್ಲೇಶ ಪರಿಹಾರ. 

ಅನ್ನದಾನ - ಬಹುಪುಣ್ಯಲಾಭ. 

. ಮಂಚದಾನ - ಜ್ಞಾತದೋಷ ಪರಿಹಾರ. 

. ಶಯ್ಯಾದಾನ - ಅಜ್ಞಾತಪಾಪ ಪರಿಹಾರ 

. ಇಂಬುದಾನ - ಆಯುಷ್ಯ 
. ಚಾಪೆದಾನ - ಆರೋಗ್ಯ 
. ಆಸನದಾನ - ಯಶಪ್ರಾಪ್ತಿ. 

೧೦. ಕಂಬಳಿದಾನ - ಆರೋಗ್ಯಪ್ರಾಪ್ತಿ. 

೧೧. ಹತ್ತಿಯ ವಸ್ತ್ರದಾನ - ಪೂರ್ಣಾಯುಷ್ಯಪ್ರಾಪ್ತಿ. 
೧೨. ಪಚ್ಚಕರ್ಪೂರದಾನ - ಹಿತಪ್ರಾಪ್ಕಿ. 

೧೩. ಪುಷ್ಪದಾನ - ಕನ್ಯಾಪ್ರಾಪ್ತಿ. 

೧೪. ಚಂದನದಾನ - ಮಹಾಪುಣ್ಯಪ್ರಾಪ್ತಿ. 

೧೫. ಲಾವಂಚಾದಿ ಪರಿಮಳ ದ್ರವ್ಯದಾನ - ಸ್ವರ್ಗಪ್ರಾಪ್ತಿ. 
೧೬. ಜಲದಾನ - ಮಾಡದಿದ್ದರೆ ಹಲ್ಲಿಜನ್ಮ. 

೧೭. ತಾಂಬೂಲದಾನ - ಧನಪ್ರಾಪ್ತಿ, ವಿಷ್ಣುಪ್ರೀತಿ ಪ್ರಾಪ್ತಿ. 


ಪ್ರಾ 
ಜಲ 


ಮಿ 
ಬ್ರ 

ಫಿ. 
ಎದಿ 


ಇ. ಈಊ೧ಣ ೧೧ ೧ ೧. 9೩ 0 ೫ ಟಿ ೦ 


ಅಕಯತತೀಯಾ 
ಆ) d 


೧೮. ತೆಂಗಿನಕಾಯಿಯ ದಾನ - ಕನ್ಯಾದಾನ ಫಲ. 

೧೯. ಪಾನಕದಾನ - ಪಿತೃ ಪ್ರೀತಿ ಪ್ರಾಪ್ತಿ. 

೨೦. ತಂಪು ಪಾನೀಯಗಳ ದಾನ - ಅಪಾರ ಪುಣ್ಯಪ್ರಾಪ್ತಿ. 
೨೧. ತುಪ್ಪದಾನ - ಜ್ಞಾನ ಪ್ರಾಪ್ತಿ. 

೨೨. ಕೋಸಂಬರಿ, ಕಬ್ಬಿನ ಹಾಲು - ಪಿತೃಗಳ ಅನುಗ್ರಹ ಪ್ರಾಪ್ತಿ. 
೨೩. ಪಾನಕ ದಾನ - ಗಯಾ ಶ್ರಾದ್ಧ ಪುಣ್ಯಪ್ರಾಪ್ತಿ. 


ಸೇ ಶ್ಯೇ ಶೇ ಭೇ 


ದಾನ ಮಾಡುವಾಗ ಹೇಳಲೇ ಬೇಕಾದ ಶ್ಲೋಕಗಳು 
ಹಿಂದೆ ನೀಡಿದ ಸಂಕಲ್ಪವನ್ನು ಸೇರಿಸಿ, ಹಾಗೂ ಕ್ರಮವನ್ನು ಅನುಸರಿಸಿ, ಈ 
ಶ್ಲೋಕಗಳನ್ನು ಹೇಳಿ ದಾನ ಮಾಡಬೇಕು. 
ಭೂದಾನ - 
ಸರ್ವೇಷಾಮಾಶ್ರಯಾ ಭೂಮಿಃ ವರಾಹೇಣ ಸಮದ್ಧ ತಾ! 
ಅನಂತಸಸ್ಯಫಲದಾ ಹ್ಯತಃ ಶಾಂತಿಂ ಪ್ರಯಚ್ಛಮೇ ॥ 


ತಿಲದಾನ - 

ತಿಲಾಃ ಪಾಪಹರಾಃ ನಿತ್ಯಂ ವಿಷ್ಣೋಃ ದೇಹಸಮುದ್ಧವಾಃ 
ತಿಲದಾನಾಚ್ಚ ಮೇ ತಸುತ್‌ ಪಾಪಂ ನಾಶಯ ಕೇಶವ ॥ 
ಸುವರ್ಣದಾನ - 

ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ॥ 
ಆಜ್ಯದಾನ - 

ಕಾಮಧೇನೋಃ ಸಮುದ್ಧೂತಂ ಸರ್ವಕ್ರತುಷು ಸಂಸ್ಥಿತಮ್‌ । 
ದೇವಾನಾಮಾಜ್ಯಮಾಹಾರಃ ಅತಃ ಶಾಂತಿಂ ಪ್ರಯಚ್ಛ ಮೇ॥ ' 


-87- 


ಅಕ್ಷಯತೃತೀಯಾ 


ವಸ್ತದಾನ - | 

ಶೀತವಾತೋಷ್ಠಸಂತ್ರಾಣಂ ಲಜ್ನಾಯಾಃ ರಕ್ಷಣಂ ಪರಮ್‌ । 
ಜ 

ದೇಹಾಲಂಕರಣಂ ವಸ್ತ್ರಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಧಾನ್ಯದಾನ - 
ಧನ್ಯಂ ಕರೋತಿ ದಾತಾರಂ ಇಹ ಲೋಕೇ ಪರತ್ರ ಚ । 
ಯಸ್ವಾತ್ರ್ವಮುಚ್ಕತೇ ಧಾನ್ಯ ! ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಗುಡದಾನ - 

ಗುಡಮಿಕ್ಟುರಸೋದ್ಧೂತಂ ಮಂತ್ರಾಣಾಂ ಪ್ರಣವೋ ಯಥಾ । 
ದಾನೇನಾನೇನ ಮೇ ತಸ್ಯ ಪರಾ ಲಕ್ಷ್ಮೀಃ ಸ್ಥಿರಾ ಗೃಹೇ ॥ 
ಪ್ರಣವಾದಿರ್ಹಿ ವೇದಾನಾಂ ನಾರೀಣಾಂ ಪಾರ್ವತೀ ಯಥಾ । 
ತಥಾ ರಸಾನಾಂ ಪ್ರವರಃ ಸದೈವೇಕ್ಟುರಸೋತ5 ಮೃತಮ್‌ । 
ತಸ್ಮಾನ್ನಮ ಪರಾಂ ಲಕ್ಷ್ಮೀಂ ಪ್ರಯಚ್ಛ ಗುಡ ಸರ್ವದಾ ॥ 
ರೂಪ್ಯದಾನ - 

ಪ್ರೀತಿರ್ಯತಃ ಪಿತ್ಯಣಾಂ ಚ ವಿಷ್ಣುಶಂಕರಯೋಃ ಸದಾ । 
ಶಿವನೇತ್ರೋದ್ಧವಂ ರೂಪ್ಯಮತಃ ಶಾಂತಿಂ ಪ್ರಯಚ್ಛ ಮೇ ॥ 
ಲವಣದಾನ - 

ಯಸ್ಮಾದನ್ನರಸಾಃ ಸರ್ವೇ ನೋತೃಷ್ಟಾ ಲವಣಂ ವಿನಾ । 
ಶಂಭೋಃ ಪ್ರೀತಿಕರಂ ಯಸ್ಕಾದ್‌ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಸಾಲಗ್ರಾಮದಾನ - 

ಮಹಾಕೋಶನಿವಾಸೇನ ಚಕ್ರಾದ್ಯೈರುಪಶೋಭಿತಮ್‌ । 
ಶಾಲಗ್ರಾಮಪ್ರದಾನೇನ ಮಮ ಸಂತು ಮನೋರಥಾಃ ॥ 
ಶಾಲಗ್ರಾಮ ಶಿಲಾಚಕ್ರಂ ಯೋ ದದ್ಯಾದ್ದಾನಮುತ್ತಮಮ್‌ । 
ಭೂ ಚಕ್ರಂ ತೇನ ದತ್ತಂ ಸ್ಯಾತ್‌ ಸಶೈಲವನಕಾನನಮ್‌ ॥ 


ಅಕಯತತೀಯಾ 
೦ ೪ 


ಶಂಖದಾನ - 

ಪುಣ್ಯಸ್ತ್ವಂ ಶಂಖ ಪುಣ್ಯಾನಾಂ ಮಂಗಲಾನಾಂ ಚ ಮಂಗಲಮ್‌ । 
ವಿಷ್ಣುನಾ ವಿಧ್ಛತೋ ಯಸಾತ್‌ ಅತಃ ಶಾಂತಿಂ ಪ್ರಯಚ್ಛ ಮೇ॥ 
ಶಂಖಃ ಶುಭಕರೋ ನಿತ್ಯಂ ಸರ್ವಮಂಗಲದಾಯಕಃ । 

ತಸ್ಮಾದಸ್ಯ ಪ್ರದಾದೇನ ಶಾಂತಿರಸ್ತು ಸದಾ ಮಮ ॥ 


ಘಂಟಾದಾನ - 
ಘಂಟಾ ದೇವಪ್ರಿಯಾ ನಿತ್ಯಂ ದೈತ್ಯತ್ರಾಸಕರೀ ಸದಾ । 


ಸಂಪ್ರದಾನೇನ ಚೈತಸ್ಯಾಃ ವಿಜಯೋಪಸ್ತು ಸದಾ ಮಮ ॥ 
ಸರ್ವವಾದ್ಯಮಯೀ ಘಂಟಾ ದೇವತಾಹ್ಹಾನ ಕಾರಿಣೀ । 
ತಸಾತ್ತವ ಪ್ರದಾನೇನ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಗೋಪೀಚಂದನ ದಾನ - 

ಗೋಪೀಚಂದನ ಪಾಪಫ್ನ ವಿಷ್ಣುದೇಹಸಮುದ್ಧವ | 
ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನುಕ್ತಿದೋ ಭವ ॥ 

ಅಪಿ ಸರ್ಷಪಮಾತ್ರೇಣ ಗೋಪೀಚಂದನ ದಾನತಃ । 
ಮೇರುತ್ಕುಲಂ ಭವೇತ್ಟುಣ್ಯಂ ಪಿತ್ವಣಾಂ ಕುಲಸಪ್ತಕಮ್‌ ॥ 
ಜಲಕ್ರೀಡಾಸು ಗೋಪೀನಾಂ ದ್ವಾರವತ್ಯಾಂ ಜಲಾರ್ಪಿತಮ್‌ । 
ಗೋಪೀಚಂದನಮಿತ್ಯುಕ್ತಂ ಮುನೀಂದ್ರೆಃ ಕಲ್ಮಷಾಪಹಮ್‌ । 
ತಸ್ಮಾದಸ್ಯ ಪ್ರದಾನೇನ ಮಮ ವಿಷ್ಣುಃ ಪ್ರಸೀದತು ॥ 


ಶರ್ಕರಾದಾನ - (ಕಲ್ಲುಸಕ್ಕರೆ, ಸಕ್ಕರೆ) 
ಅಮೃತಸ್ಯ ಕುಲೋತ್ತನ್ನಾ ಇಷವೋತಪ್ಯಥ ಶರ್ಕರಾ । 
ಸೂರ್ಯಪ್ರೀತಿಕರಾ ನಿತ್ಯಮತಃ ಶಾಂತಿಂ ಪ್ರಯಚ್ಛ ಮೇ ॥ 
ಶರ್ಕರೇಕ್ಟುರಸೋದ್ಧೂತಾ ಸದಾ ಸ್ವಾದುಕರೀ ಪ್ರಿಯಾ | 
ದಾನೇನಾಸ್ಯಾಸ್ತು ಮೇ ನಿತ್ಯಂ ತುಪ್ಪಾಸ್ಸ್ಯುರ್ದ್ವಿಜದೇವತಾಃ ॥ 
ಶರ್ಕರಾ ಪುಷಿದಾ ನಿತ್ಯಂ ಬಾಲಾನಾಂ ಪ್ರೀತಿದಾಯಿನೀ । 
ರಾಮಪ್ರೀತಿಕರೀ ಯಸ್ಮಾತ್‌ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
-89- 


ಅಕಯತ್ನತೀಯಾ 
ಬ್‌ 


ಮಧು ದಾನ - (ಜೇನುತುಪ್ಪ) - 

ಯಸಾತಿತ್ರ್ವಣಾಂ ಶ್ರಾದ್ಯೇಷು ಪೀತಂ ಮಧ್ವಮೃತೋದ್ಧವಮ್‌ । 
ಸದಾ ತಸ್ಯಪ್ರದಾನೇನ ಮೋಕ್ಷಃ ಸ್ಯಾದ್‌ ದುಃಖಸಾಗರಾತ್‌ ॥ 
ಕ್ಷೀರದಾನ - 

ಶಿಶೂನಾಂ ಜೀವನಂ ಕ್ಷೀರಂ ಪಿತೃದೇವ ಪ್ರಿಯಂ ಸದಾ । 
ಕಾಂತಿದಂ ಪುಷ್ಟಿದಂ ನಿತ್ಯಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಅಲಕ್ಷ್ಮೀಹರಣಂ ನಿತ್ಯಂ ಸರ್ವಸೌಭಾಗ್ಯವರ್ಧನಮ್‌ । 

ಕೀರಂ ಮಂಗಲಮಾಯುಷ್ಯಮತಃ ಶಾಂತಿಂ ಪ್ರಯಚ್ಛ ಮೇ॥ 


ದಧಿ ದಾನ - 
ಶರಚ್ಚಂದ್ರಸಮಂ ಶುದ್ಧಂ ಶಿವಪ್ರೀತಿಕರಂ ದಧಿ । 
ಅಜೀರ್ಣನಾಶಕಂ ಚೈವ ತಸ್ಮಾತ್‌ ಪ್ರೀತಿಂ ಪ್ರಯಚ್ಛ ಮೇ ॥ 


ನವನೀತದಾನ - 
ಕಾಮಧೇನೋಃ ಸಮುದ್ಧೂತಂ ವಿಷ್ಣೋಃ ಪ್ರೀತಿಕರಂ ಪರಮ್‌ । 
ನವನೀತ ಪ್ರದಾನೇನ ವಾಂಛಿತಂ ಚಾಸ್ತು ಮೇ ಸದಾ ॥ 
ತಕ್ರದಾನ - 
ತಕ್ರಂ ದಧಿಸಮುದ್ಧೂತಂ ಪ್ರಾಣಿನಾಂ ತೃಪ್ತಿದಂ ಪರಮ್‌ | 
ಅತಸ್ತಸ್ಯ ಪ್ರದಾನೇನ ಶಾಂತಿರಸ್ತು ಸದಾ ಮಮ ॥ 
ಫಲದಾನ - 
ಮನೋಹರಾಣಿ ರಮ್ಯಾಣಿ ನಿತ್ಯಂ ಸ್ವಾದುಕರಾಣಿ ಚ । 
ಫಲಾನಾಂ ಸಂಪ್ರದಾನೇನ ಮಮ ಸಂತು ಸುರಾಃ ಪ್ರಿಯಾಃ ॥ 
ಕೂಷ್ಮಾಂಡದಾನ - 
ಬ್ರಹ್ಮಹತ್ಯಾದಿ ಪಾಪಫುಂ ಬ್ರಹ್ಮಣಾ ನಿರ್ಮಿತಂ ಪುರಾ । 
ಕೂಷ್ಮಾಂಡಂ ಬಹುಬೀಜಾಢ್ಯಂ ಪುತ್ರಪೌತ್ರಾದಿ ವೃದ್ಧಿದಮ್‌ ॥ 
ಮುಕ್ತಾ ಪ್ರವಾಲ ಹೇಮಾದಿ ಯುಕ್ತಂ ದತ್ತಂ ತವ ದ್ವಿಜ । 
ಅನಂತಪುಣ್ಯ ಫಲದಂ ಅತಃ ಶಾಂತಿ ಪ್ರಯಚ್ಛ ಮೇ ॥ 

-90- 


ಅಕಯತತೀಯಾ 
ಬೈ ಲ 


ತಾಂಬೂಲ ದಾನ - 
ಸೋಪಸ್ಕರಂಚ ತಾಂಬೂಲಂ ಸರ್ವದಾ ಮಂಗಲಪ್ರಿಯಮ್‌ । 
ಪ್ರಿಯಂ ಚೈವ ತು ದೇವಾನಾಂ ಸೌಗಂಧ್ಯಂ ವದನೇsಸ್ತು ಮೇ ॥ 


ಸೌಭಾಗ್ಯ ಶೂರ್ಪದಾನ - (ಮರದ ಬಾಗಿನದಾನ) 
ಸಕಂಚುಕಂ ವಸ್ತಯುಗ್ಗಂ ತಥಾ ಕರ್ಣಾವತಂಸಕ್ಕೆಃ । 
ಕಂಠಸೂತ್ರೈಶ್ಚ ಶೂರ್ಪಸ್ಯ ದಾನಾತ್‌ ಪಾತು ಶಿವಾ ಚ ಮಾಂ ॥ 


ಕರ್ಣಭೂಷಣದಾನ - (ಓಲೆಯ ದಾನ) 
ಕರ್ಣಪತ್ರಂ ಸದಾ ಸ್ತ್ರೀಣಾಂ ಭೂಷಣಂ ಮಂಗಲಪ್ರದಮ್‌ । 


ದಾನೇನಾಸ್ಯ ಸುಖಂ ಶಾಂತಿಃ ಸೌಭಾಗ್ಯಂ ಚ ಸದಾಸ್ತು ಮೇ ॥ 


ಶಾಕದಾನ - (ತರಕಾರಿ) 
ಶಾಕಂ ಶೋಕವಿನಾಶಾಯ ಪುತ್ರಪೌತ್ರಪ್ರವರ್ಧನಮ್‌ । 
ತಸ್ಮಾತ್‌ ಶಾಕಪ್ರದಾನೇನ ಪ್ರೀತೋ ಭವ ಜನಾರ್ದನ ॥ 


ಸತಿಲಗುಡಪಿಷ್ಟಗ್ರಾಸ ದಾನ - (ಎಳ್ಳು, ಬೆಲ್ಲ ಮಕರಸಂಕ್ರಾಂತಿಯಂದು) 
ಮಕರೇ ಕೇತುಸಂಪ್ರಾಪ್ತೇ ಗ್ರಾಸಾಸ್ತಿಲಗುಡೋದ್ವಿಜೇ । 
ದಾನೇನ ಪುತ್ರಸೌಭಾಗ್ಯಂ ಧನಧಾನ್ಯಂ ಸದಾsಸ್ತು ಮೇ ॥ 


ವ್ಯಜನದಾನ (ಬೀಸಣಿಗೆ) - 

ವ್ಯಜನಂ ವಾಯುದೈವತ್ಯಂ ಗ್ರೀಷಕಾಲೇ ಸುಖಪ್ರದಮ್‌ । 
ಅಸ್ಕದಾನೇನ ವೈ ಶಾಂತಿಃ ಸರ್ವದಾಸ್ತು ಗೃಹೇ ಮಮ ॥ 
ಚೂತಫಲದಾನ (ಮಾವಿನಹಣ್ಣು) - 

ಚೂತಂ ಸ್ವಾದುಕರಂ ನಿತ್ಯ ಫಲಂ ದತ್ತಂ ಮನೋಹರಮ್‌ | 
ತೇನ ಮೇ ಸಫಲಾವಾಪ್ತಿಃ ಭವೇಜ್ಞನ್ಮನಿ ಜನ್ಮನಿ ॥ 
ಚಂದನಕಾಷ್ಠದಾನ - (ಗಂಧದ ಕಾಷ್ಠ) 
ಕಾಷ್ಠಾನಾಮುತ್ತಮಂ ಶೈತ್ಯಂ ಸರ್ವಕಾಲೇ ಸುಖಪ್ರದಮ್‌ । 
ಅಸ್ಯ ದಾನೇನ ವೈ ಶಾಂತಿಃ ಸರ್ವದಾಸ್ತು ಗೃಹೇ ಮಮ ॥ 


-91- 


ಅಕಯತ್ತತೀಯಾ 
ಬಲ 


ಪುಷ್ಪದಾನ - 

ಮನೋಹರಾಣಿ ಪುಷ್ಪಾಣಿ ಸದಾ ದೇವಪ್ರಿಯಾಣಿ ಚ । 
ಅತಸ್ತಾನಿ ಪ್ರದಾಸ್ಯಾಮಿ ಶಾಂತಿರಸ್ತು ಸದಾ ಮಮ ॥ 
ಕುಂಕುಮದಾನ - 

ಕುಂಕುಮಂ ಶೋಭನಂ ರಮ್ಯಂ ಸರ್ವಮಂಗಲದಾಯಕಮ್‌ । 
ದಾನೇನಾಸ್ಯ ಮಹತ್‌ ಸೌಖ್ಯಂ ಸೌಭಾಗ್ಯಂ ಸ್ಯಾತ್‌ ಸದಾ ಮಮ ॥ 
ಕಸ್ತೂರಿದಾನ - 

ಕಸ್ತೂರೀ ಭೋಗದಾ ಭವ್ಯಾ ದೇವಮರ್ತ್ಯಜನಪ್ರಿಯಾ । 
ದಾನೇನಾಸ್ಯಾಃ ಸುಖಂ ಭೋಗಃ ಶಾಂತಿರಸ್ತು ಸದಾ ಮಮ ॥ 
ಕರ್ಪೂರ ದಾನ - 

ಕರ್ಪೂರಂ ಶೀತಲಂ ಚಾರು ದೇವರ್ಷಿಗುರುಸೇವಿತಮ್‌ । 
ತಸ್ನಾದಸ್ಯ ಪ್ರದಾನೇನ ಲಕ್ಸ್ಮೀಸಿಷ್ಠತು ಮದ್ಗಹೇ ॥ 
ಸುಂಗಧದ್ರವ್ಯದಾನ - 

ಗಂಧೋ ಮನೋಹರೋ ದಿವ್ಯಃ ಶಾಂತಿದಃ ಸುಖದಸ್ತಥಾ । 
ತಸ್ಮಾದಸ್ಯ ಪ್ರದಾನೇನ ಸುಗಂಧಕ್ಯಾತ್‌ ಸ ಸದಾ ಮಮ ॥ 
ಪ್ರವಾಲದಾನ (ಹವಳ) - 

ಪ್ರವಾಲಂ ಪುಷ್ಟಿದಂ ಚೈವ ಕಾಂತಿದಂ ಶುಭದಂ ತಥಾ । 
ದಾನೇನಾಸ್ಯ ಮಹತ್‌ಸೌಖ್ಯಂ ಶಾಂತಿರಸ್ತು ಸದಾ ಮಮ ॥ 
ಮೌಕ್ತಿಕದಾನ (ಮುತ್ತು) - 

ಮೌಕ್ತಿಕಂ ಭೂಷಣಂ ವಿಷ್ನೋಃ ಶ್ರಿಯೋ ಗೌರ್ಯಾಃ ಶಿವಸ್ಯ ಚ । 
ದಾನೇನಾಸ್ಯ ಸುಖಂ ಚಾಸ್ತು ಐಹಿಕಾಮುಷಿಕಂ ಮಮ ॥ 
ರತ್ನದಾನ - 

ಯಸಾದ್ಯರತ್ನೇಷು ಸರ್ವೇಷು ಸರ್ವೇ ದೇವಾ ವ್ಯವಸ್ಥಿತಾಃ । 
ತಸ್ಮಾದ್ರತ್ನಪ್ರದಾನೇನ ವಾಂಛಿತಂ ಫಲಮಶ್ನುತೇ ॥ 


-92- 


ಅಕಯತತೀಯಾ 
ಬ ಲ 


ಪುಸ್ತಕದಾನ - 
ಸರಸ್ವತಿ ನಮಸ್ತುಭ್ಯಂ ಜಗಜ್ಜಾಡ್ಯಾಪಹಾರಿಣೀ । 
ಪುಸ್ತಕಂ ಸಂಪ್ರಯಚ್ಛಾಮಿ ಭಾರತಿಃ ಸ್ಯಾತ್‌ ಸದಾ ಮಮ ॥ 


ಗೃಹದಾನ - 
ಇದಂ ಗೃಹಂ ಗೃಹಾಣ ತ್ವಂ ಸರ್ವೋಪಸ್ಯರಸಂಯುತಮ್‌ 
ವಿಷ್ಣುಪ್ರೀತಿಕರಂ ದಾನಂ ಮಮ ಪಾಪಂ ವ್ಯಪೋಹತು ॥ 


ಚಕ್ರಾಂಕಿತದಾನ - 
ಚಕ್ರಾಂಕಿತ! ನಮಸ್ತುಭ್ಯಂ ಸದಾ ದ್ವಾರವತೀ ಪ್ರಿಯ । 
ತಸ್ಮಾದಸ್ಯ ಪ್ರದಾನೇನ ಮಮಂ ಪಾಪಂ ವ್ಯಪೋಹತು ॥ 


ಕೃಷ್ಣಾಜಿನದಾನ - 
ಕೃಷ್ಣಾಜಿನಂ ಚ ಮಹಿಷೀ ಮೇಷೀ ಚ ದಶಧೇನವಃ । 
ಬ್ರಹ್ಮಲೋಕಪ್ರದಾಯೀ ಸ್ಯಾತ್‌ ತುಲಾ ಪುರುಷ ಏವ ಚ ॥ 


ಇಕ್ನುರಸದಾನ (ಕಬ್ಬಿನರಸ) - 
ಪ್ರಣವಃ ಸರ್ವಮಂತ್ರಾಣಾಂ ನಾರೀಣಾಂ ಪಾರ್ವತೀ ಯಥಾ । 
ತಥಾ ರಸಾನಾಂ ಪ್ರವರಃ ಸದೈವ ಇಕ್ಲುರಸೋ ಮತಃ ॥ 


ರಜತಪಾತ್ರದಾನ - (ಬೆಳ್ಳಿಪಾತ್ರ) 
ಕನ್ಯಾದೂಷಣತಃ ಪಾಪಂ ಪರದಾರಾಭಿಮರ್ಶನಾತ್‌ । 
ರೌಪ್ಯಪಾತ್ರ ಪ್ರದಾನೇನ ತಾನಿ ನಶ್ಯಂತು ಮೇ ಸದಾ ॥ 


ತಾಮ್ರಪಾತ್ರದಾನ - 

ಅಥಾತಃ ಸಂಪ್ರವಕ್ಷ್ಯಾಮಿ ಪಾತ್ರದಾನಮನುತ್ತಮಮ್‌ । 
ಕೃತ್ವಾ ತಾಮ್ರಮಯಂ ಪಾತ್ರಂ ಯಥಾ ವಿಭವ ವಿಸ್ತರಮ್‌ ॥ 
ಸೂರ್ಯವಪ್ರೀತಿಕರಂ ತಾಮ್ರಮಾರೋಗ್ಯ ಬಲವರ್ಧನಮ್‌ । 
ತಸ್ಮಾದಸ್ಯ ಪ್ರದಾನೇನ ಶಾಂತಿರಸ್ತು ಸದಾ ಮಮಃ ॥ 


ಕಾಂಸ್ಕಪಾತ್ರದಾನ - (ಕಂಚಿನಪಾತ್ರೆ) 
ಕಾಂಸ್ಯೇ ಬ್ರಹ್ಮಶಿವೌ ಸಾಕ್ಷಾತ್‌ ಕಾಂಸ್ಕಮೇತದ್ವಿಭಾವಸುಃ । 
ಆ py ಶೆ ವ 
ಕಾಂಸ್ಕಂ ವಿಷ್ಣುಮಯಂ ಯಸ್ಮಾದತಃ ಶಾಂತಿಂ ಪ್ರಯಚ್ಛ ಮೇ ॥ 
-93- 


ಅಕಯತತೀಯಾ 
po ಲ 


ಲೋಹದಾನ (ಕಬ್ಬಿಣಪಾತ್ರೆ) - 
ಜ್ಞಾನಾಜ್ಞಾನಕೃತಂ ಪಾಪಂ ಮಯಾ ಲೋಭಾತ್‌ ಕೃತಂ ಚಿರಾತ್‌ । 
ಲೋಹಪಾತ್ರಪ್ರದಾನೇನ ತಾನಿ ನಶ್ಯಂತು ಮೇ ಸದಾ ॥ 


ಅಶ್ವದಾನ - 

ಉಚ್ಚೆ: ಶ್ರವಸಮಶ್ವಾನಾಂ ಯಜ್ಞೇ ವಿಜಯಕಾರಕಃ | 
ಶ್ರೀಸೂರ್ಯವಾಹನಂ ತಸ್ಮಾದತಃ ಶಾಂತಿಂ ಪ್ರಯಚ್ಛ ಮೇ॥ 
ಗಜದಾನ - 

ಐರಾವತಶ್ಚತುರ್ದಂತೋ ಗಜಾನಾಂ ನಾಯಕಸ್ತು ಯಃ । 
ದಿಗ್ದಂತೀನಾಂ ಪೂಜ್ಯತಮಃ ಪಾಪಂ ಕ್ಷಯತು ನಃ ಪ್ರಭುಃ ॥ 


ಪ್ರಪಾದಾನ - 

ಪ್ರಪೇಯಂ ಸರ್ವಸಾಮಾನ್ಯ ಭೂತೇಭ್ಯಃ ಪ್ರತಿಪಾದಿತಾ । 
ಅಸ್ಯಾಃ ಪ್ರದಾನಾತ್‌ ಸಕಲಾ ಮಮ ಸಂತು ಮನೋರಥಾಃ ॥ 
ಕುಂಭದಾನ - 

ಉದಕುಂಭೋ ಮಯಾ ದತ್ತೋ ಗ್ರೀಷಕಾಲೇ ದಿನೇ ದಿನೇ । 
ಶೀತೋದಕಪ್ರದಾನೇನ ಪ್ರೀಯತಾಂ ಮಧುಸೂದನಃ ॥ 


ದೀಪದಾನ - 

ದೇವಾಗಾರೇ ದ್ವಿಜಾಗಾರೇ ದೀಪಂ ದತ್ವಾ ಚತುಷಥೇ । 

ಮೇಧಾವೀ ಜ್ಞಾನ ಸಂಪನ್ನಃ ಚಕ್ತುಪ್ಯಾಶ್ಲಸ ಸದಾ id. || 
ದೀಪದಾನ ಪ್ರ ಪ್ರದೋ ನಿತ್ಯಂ ದೇವತಾನಾಂ ಪ್ರಿಯಃ ಸ 

ದಾನೇನಾಸ್ಯಾಃ ಭವೇತ್‌ ಸೌಖ್ಯಂ ಶಾಂತಿರ್ಮೇ AH ಫಲಮ್‌ ॥ 


ಯಜ್ಞೋಪವೀತದಾನ - 
ಯಜ್ಞೋಪವೀತದಾನೇನ ಜಾಯತೇ ಬ್ರಹ್ಮವರ್ಚಸಂ । 
ತಸ್ವಾತ್ರಾನಿ ಪ್ರದೇಯಾನಿ ಬ್ರಾಹ್ಮಣೇಭ್ಯೋ ವಿಪಶ್ಚಿತಾ ॥ 


ಛತ್ರದಾನ - 
ಇಹಾಮುತ್ರಾತಪತ್ರಾಣಂ ಕುರು ಮೇ ಕೇಶಮ ಪ್ರಭೋ। 
ಛತ್ರಂ ತೃತ್ವೀತಯೇ ದತ್ತಂ ಮಮಾಸ್ತು ಚ ಸದಾ ಶುಭಮ್‌ ॥ 


94. 


ಅಕಯತ್ನತೀಯಾ 
ಬ್‌ 


ಪರಮಾನ್ನದಾನ - 
ಸುವರ್ಣಪಾತ್ರೇ ಸಂಪೂರ್ಯ ಪಾಯಸಂ ಸಘ್ಯತಂ ತಥಾ । 
ಸಕ್ಟೀರಶರ್ಕರಾಯುಕ್ತಂ ಬ್ರಾಹ್ಮಣಾಯ ನಿವೇದಯೇತ್‌ ॥ 


ದರ್ಪಣದಾನ (ಕನ್ನಡಿ) - 
ದರ್ಶನೇನ ತ್ವಮಾದರ್ಶ ನೃಣಾಂ ಮಂಗಲದಾಯಕಃ । 
ಸರ್ವಸೌಭಾಗ್ಯಸತ್ಕೀರ್ತೀ ನಿರ್ಮಲಂ ಜ್ಞಾನಮಸ್ತು ಮೇ ॥ 


ಉಪಾನಹ್‌ದಾನ - (ಚಪ್ಪಲಿ) 
ಉಪಾನಹೌ ಪ್ರದಾಸ್ಯಾಮಿ ಕಂಟಕಾದಿನಿವಾರಣೇ । 
ಸರ್ವಮಾರ್ಗೇಷು ಸುಖದೌ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಊರ್ಣವಸ್ತ್ರದಾನ - (ಉಣ್ಣೆಯ ಬಟ್ಟೆ, ಕಂಬಳಿ, ಧಾವಳಿ) 
ಊರ್ಣವಸ್ತಂ ಚಾರುಚಿತ್ರಂ ದೇವಾನಾಂ ಪ್ರೀತಿವರ್ಧನಮ್‌ । 
ಸುಖಸ್ಪರ್ಶಕರಂ ಯಸ್ಮಾದ್‌ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ತೈಲದಾನ - 
ನರಾಣಾಂ ಮಂಗಲಾರ್ಥಾಯ ಬ್ರಹ್ಮಣಾ ನಿರ್ಮಿತಂ ಪುರಾ । 
ತೈಲದಾನೇನ ಮೇ ಪಾಪಂ ವಿಲಯಂ ಯಾಂತು ತತ್‌ ಸದಾ ॥ 


ಗೋಧೂಮದಾನ - (ಗೋದಿ) 
ಧಾನ್ಯಂ ಚೂಡಾಮಣಿಃ ಜಂಬೂದ್ವೀಪೇ ಗೋಧೂಮಸಂಜ್ಞಿತಮ್‌ 
ಗಂಧವರ್ಧನದಂ ಸೌಮ್ಯಮತಃ ಶಾಂತಿಂ ಪ್ರಯಚ್ಛ ಮೇ ॥ 


ತಂಡುಲದಾನ - (ಅಕ್ಕಿ) 

ಪ್ರಾಣಿನಾಂ ಜೀವನೋಪಾಯಾಃ ಸೋಮೇನಾರಾಧಿತಾಃ ಪುರಾ । 
ತಸ್ಮಾದೇಷಾಂ ಪ್ರದಾನೇನ ಶಾಂತಿರಸ್ತು ಸದಾ ಮಮ ॥ 
ಆಢಕದಾನ - (ತೊಗರಿ) 

ಅಗ್ನಿಗರ್ಭೋದ್ಧವಾಃ ಖ್ಯಾತಾಃ ಆಯುರಾರೋಗ್ಯ ಪುಷ್ಟಿದಾಃ । 
ಆಢಕಾಃ ಸರ್ವ ಪಾಪಘ್ನಾಃ ತಸ್ಮಾತ್‌ ಶಾಂತಿಂ ಪ್ರಯಚ್ಛ ಮೇ॥ 


೬9 5- 


ಅಕಯತತೀಯಾ 
ಕಿ ಲ 


ಮುದ್ಧದಾನ - (ಹೆಸರು) . 

ಮುದ್ಧಬೀಜಾನಿ ವೈ ಯಸ್ಮಾತ್‌ ಪ್ರಿಯಾಣಿ ಪರಮೇಷ್ಠಿನಃ । 
ತಸ್ಮಾದೇಷಾಂ ಪ್ರದಾನೇನ ಶುಭಾಃ ಸಿದ್ಧ್ಯಂತು ಮೇ ಸದಾ ॥ 
ಚಣಕದಾನ - (ಕಡಲೆ) 

ಗೋವರ್ಧನಾಚಲೋದ್ದಾರ ಸಮಯೇ ಹರಿರಕ್ಷಿತಾಃ (ಭಕಿತಾಃ) 
ಚಣಕಾಃ ಸರ್ವಪಾಪಘ್ನಾಃ ತಸ್ಮಾತ್‌ ಶಾಂತಿಂ ಪ್ರಯಚ್ಛ ಮೇ ॥ 


ಕುಲಸ್ಕದಾನ - (ಹುರುಳಿ) 

ಅಗ್ನಿಗರ್ಭೋದ್ಧವಾ ಸೌಮ್ಯಾ ಬಲಾರೋಗ್ಯಯಶಃ ಪ್ರದಾಃ | 
ಕುಲಸ್ಸಾಃ ಸರ್ವ ಪಾಪಘ್ನಾಃ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಚಿತ್ರವಸ್ತದಾನ - 

ಷಣ್ಮುಖಸ್ಯ ಪ್ರಿಯಂ ನಿತ್ಯಂ ಚಿತ್ರವಸ್ತಂ ಮನೋಹರಮ್‌ । 
ತಸ್ಮಾದಸ್ಯ ಪ್ರದಾನೇನ ಪ್ರೀಯತಾಂ ಮಧುಸೂದನಃ ॥ 
ಹರಿದ್ರಾದಾನ - (ಹರಿಶಿನ) 

ಗೌರ್ಯಾಃ ಪ್ರೀತಿಕರಾ ನಿತ್ಯಂ ಹರಿದ್ರಾ ಸರ್ವ ಕಾಮದಾ । 
ತಸಾದಸ್ಯಾಃ ಪ್ರದಾನೇನ ಸೌಭಾಗ್ಯಂ ಜನ್ಮಜನನಿ ॥ 
ತೈಲದಾನ - 

ಕಟಾಹಮೇತತ್‌ ತಿಲತೈಲಪೂರಿತಂ 

ಸಮೃತ್ಕುರೂಪಂ ಚ ಸಧಾನ್ಯಪೀಠಕಮ್‌ । 
ಕಾಲ-ಅಪಮೃತ್ಯುದ್ವಯಮೋಚನಾಯ 

ತುಭ್ಯಂ ಪ್ರದಾಸ್ಯಾಮಿ ವರ ಪ್ರಸೀದ ಭೋಃ ॥ 
ಲೋಹದಾನ - 

ಯಸ್ಮಾತ್‌ ಆಯಾಸಕರ್ಮಣಿ ತ್ವದಧೀನಾನಿ ಸರ್ವಶಃ 
ಲಾಂಗಲಾದೀನಿ ಸರ್ವಾಣಿ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


-96- 


ಅಕಯತತೀಯಾ 
wh ಲ 


ಕಾರ್ಪಾಸದಾನ - (ಹತ್ತಿ) 
ಕಾರ್ಪಾಸಂ ಮೃತ್ಯುದೈವತ್ಯಂ ಮೃತ್ಯು ಪ್ರೀತಿಕರಂ ಶುಭಮ್‌ | 
ಯಸ್ಮಾತ್‌ ಅಸ್ಯ ಪ್ರದಾನೇನ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಕೂಷ್ಮಾಂಡದಾನ - 
ಕೂಷ್ಮಾಂಡಂ ಬಹುಬೀಜಾಢ್ಯಂ ಬ್ರಹ್ಮಣಾ ನಿರ್ಮಿತಂ ಪುರಾ । 
ಯಸ್ಮಾತ್‌ ಅಸ್ಯ ಪ್ರದಾನೇನ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


ಲವಣದಾನ - 
ಯಸ್ಮಾದನ್ನರಸಾಃ ಸರ್ವೇ ನೋತೃಷ್ಟು ಲವಣಂ ವಿನಾ । 
ದದಾಮಿ ಶಿವತುಷ್ಟ್ಯರ್ಥಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 


(ಛಾಗ)-ಕಂಬಳದಾನ- 
ಕಂಬಲಂ ಮೃತ್ಯುದೈವತ್ಯಂ ಶೀತವಾತನಿವಾರಣಮ್‌ । 
ತಸ್ಮಾದಸ್ಯ ಪ್ರದಾನೇನ ಮಮ ಪಾಪಂ ವ್ಯಪೋಹತು ॥ 


ತಿಲದಾನ - 
ತಿಲಾಃ ಕಾಶ್ಯಪಸಂಭೂತಾಃ ತಿಲಾಃ ಪಾಪಹರಾಃ ಶುಭಾಃ । 
ತಿಲದಾನೇನ ತುಷ್ಪಸ್ತು ಸ ಮೇ ಮೃತ್ಯುಃ ಪ್ರಸೀದತಾಮ್‌ ॥ 


ಆದಿತ್ಯಪ್ರೀತಯೇ ಗೋಧೂಮದಾನಮ್‌ (ಗೋದಿ) - 
ಗೋಧೂಮಾಃ ಸರ್ವಜಂತೂನಾಂ ಬಲಪುಷ್ಟಿವಿವರ್ಧನಾಃ 
ಮುಖ್ಯಾಶ್ಚ ಹವ್ಯಕವ್ಯೇಷ್ಠೆ ತಸ್ಮಾಚ್ಛಾಂತಿಂ ಪ್ರಯಚ್ಛ ಮೇ ॥ 
ಗೋಧೂಮಾಃ ಸೂರ್ಯದೈವತ್ಯಾಃ ಸೂರ್ಯಪ್ರೀತಿಕರಾಃ ಸದಾ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಸೂರ್ಯಃ ಪ್ರಸೀದತು | 
ಚಂದ್ರಪೀತಯೇ ತಂಡುಲ ದಾನಮ್‌ - (ಅಕ್ಕಿ) 
ವ್ರೀಹಿಜಾಸ್ತಂಡುಲಾಃ ಶುದ್ಧಾಃ ಪಿಶ್ಫದೇವದ್ವಿ ಜಪ್ರಿಯಾಃ | 
ತಸ್ಮಾದೇಷಾಂ ಪ್ರದಾನೇನ ಸರ್ವಕಾಮಾಶ್ಚಮೇ ಸದಾ । 


-97- 


ಅಕಯತತೀಯಾ 
ಲ ಲ 


ತಂಡುಲಶ್ಚಂದ್ರದೈವತ್ಯಾಃ ಚಂದ್ರಪೀತಿಕರಾಃ ಶುಭಾಃ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಚಂದ್ರಃ ಪ್ರಸೀದತು ॥ 


ಯವಾಃ ಸಮಸ್ತಧಾನ್ಯಾನಾಂ ರಾಜಾನಃ ಪರಿಕೀರ್ತಿತಾಃ । 
ತಸ್ಮಾದೇಷಾಂ ಪ್ರದಾನೇನ ಮಮಾಸ್ತ್ವಭಿಮತಂ ಫಲಮ್‌ ॥ 


ಅಂಗಾರಕಪ್ರೀತಯೇ ಸಗುಡಾಢಕ (ಬೆಲ್ಲ-ತೊಗರಿ)ದಾನಮ್‌ 
ಅಗ್ನಿಗರ್ಭೋದ್ಧವಾಃ ಖ್ಯಾತಾಃ ಸರ್ವಮಂಗಲಕಾರಕಾಃ | 

ಆಢಕಾಃ ಸರ್ವಪಾಪಘ್ನಾಃ ತಸ್ಮಾಚ್ಛಾಂತಿಂ ಪ್ರಯಚ್ಛ ಮೇ ॥ 

ಆಡಕಾಃ ಭೌಮದೈವತ್ಯಾಃ ಭೌಮಪ್ರೀತಿಕರಾಃ ಶುಭಾಃ । 

ತಸ್ಮಾದೇಷಾಂ ಪ್ರದಾನೇನ ಸ ಮೇ ಭೌಮಃ ಪ್ರಸೀದತು ॥ 


ಬುಧಪ್ರೀತಯೇ ಮುದ್ಧದಾನಮ್‌ (ಹೆಸರು) 
ಮುದ್ಧಬೀಜಾನಿ ಶುದ್ಧಾನಿ ಪ್ರಿಯಾಣಿ ಪರಮೇಷ್ಠಿನಃ | 
ಯಸ್ಮಾದೇಷಾಂ ಪ್ರದಾನೇನ ಹ್ಯತಃ ಶಾಂತಿಂ ಪ್ರಯಚ್ಛ ಮೇ ॥ 
ಮುದ್ಧಾಶ್ಚ ಸೌಮ್ಯದೈವತ್ಯಾಃ ಸೌಮ್ಯಪ್ರೀತಿಕರಾಃ ಶುಭಾಃ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಸೌಮ್ಯಃ ಪ್ರಸೀದತು ॥ 


ಬೃಹಸತಿಪ್ರೀತಯೇ ಚಣಕದಾನಮ್‌ (ಕಡಲೆ) 
ಗೋವರ್ಧನಾಚಲೋದ್ಧಾರ ಸಮಯೇ ಹರಿರಕ್ಕಿತಾಃ (ಭಕ್ಷಿತಾಃ) 
ಚಣಕಾಃ ಸರ್ವಪಾಪಘ್ನಾಃ ತಸ್ಮಾಚ್ಛಾಂತಿಂ ಪ್ರಯಚ್ಛ ಮೇ ॥ 
ಚಣಕಾಃ ಗುರುದೈವತ್ಯಾಃ ಗುರುಪ್ರಿಯಕರಾಃ ಶುಭಾಃ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಜೀವಃ ಪ್ರಸೀದತು ॥ 


ಶುಕ್ರಪ್ರೀತಯೇ ನಿಷಾವ ದಾನಮ್‌ (ಅವರೆ) 
ಜನತ್ರಯಕ್ಕತಂ ಪಾಪಂ ಅವಸ್ಥಾತ್ರಿತಯೇ ಕೃತಮ್‌ | 
ನಿಷ್ಠಾವಾಚ್ಚ ಎನಾಶ್ಯಾಶು ಶಾಂತಿಂ ಯಚ್ಛಂತು ಮೇ ಸದಾ ॥ 
ನಿಷ್ಠುವಾಃ ಶುಕ್ರ ದೈವತ್ಯಾಃ ಶ್ರಕ್ರ ಪ್ರೀತಿಕರಾಃ ಶುಭಾಃ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಶುಕ್ರಃ ಪ್ರಸೀದತು ॥ 


-98- 


ಅಕಯತತೀಯಾ 
ಊ ಲ 


ಶನೈಶ್ಚರಪ್ರೀತಯೇ ತಿಲದಾನಮ್‌ (ಎಳ್ಳು) 
ತಿಲಾಃ ಕಾಶ್ಯಪ ಸಂಭೂತಾಃ ತಿಲಾಃ ಪಾಪಹರಾಃ ಶುಭಾಃ । 
ತಿಲದಾನಪ್ರದಾನೇನ ಸ ಮೇ ಮಂದಃ ಪ್ರಸೀದತು ॥ 


ರಾಹುಪ್ರೀತಯೇ ಮಾಷದಾನಮ್‌ (ಉದ್ದು) 
ಯಸಾನ್ನಧುವಧೇ ಕಾಲೇ ವಿಷ್ಣುದೇಹಸಮುದ್ಧವಾಃ 
ಪಿತ್ವಣಾಂ ತೃಪ್ತಿದಾ ಮಾಷಾ ಅತಃ ಶಾಂತಿಂ ಪ್ರಯಚ್ಛ ಮೇ॥ 
ಮಾಷಾಸ್ತು ರಾಹುದೈವತ್ಯಾಃ ರಾಹೋಃ ಪ್ರೀತಿಕರಾಃ ಶುಭಾಃ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ರಾಹುಃ ಪ್ರಸೀದತು ॥ 


ಕೇತುಪ್ರೀತಯೇ ಕುಲತ್ನದಾನಮ್‌ (ಹುರಳಿ) 
ಅಗ್ನಿದೇಹಸಮುದ್ಧೂತಾ ಬಲಪುಷ್ಟಿವಿವರ್ಧನಾಃ । 

ಕುಲಶ್ವಾಃ ಸರ್ವಪಾಪಪಘ್ನಾಃ ತಸ್ಮಾಚ್ಛಾಂತಿಂ ಪ್ರಯಚ್ಛ ಮೇ॥ 
ಕುಲತ್ಯಾಃ ಕೇತು ದೈವತ್ಯಾಃ ಕೇತುಪ್ರೀತಿಕರಾಃ ಸದಾ । 
ತಸ್ಮಾದೇಷಾಂ ಪ್ರದಾನೇನ ಸ ಮೇ ಕೇತುಃ ಪ್ರಸೀದತು ॥ 


॥ ಇಲ್ಲಿಗೆ ವಿವಿಧ ದಾನಗಳು ಮಂತ್ರವು ಸಮಾಪ್ತವಾಯಿತು ॥ 


ಇಗ ಎ 
| ಶ್ರೀಕೃಷ್ಣಾರ್ಪಣಮಸ್ತು ॥ 


ಅಕ್ಷಯತೃತೀಯಾ ದಿವಸ ಗೋದಾನ ಮಾಡಿದರೆ ಅಪಾರಪುಣ್ಯವು 
ಪ್ರಾಪ್ತವಾಗುತ್ತದೆ. ಆದ್ದರಿಂದ ಗೋದಾನದ ಕ್ರಮವನ್ನು ಇಲ್ಲಿ ತಿಳಿಸಲಾಗಿದೆ. 


ಗೋದಾನ ಸಂಕಲ್ಪ - 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಕ ಆದ್ಯ 
ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 


-99- 


ಅಕಯತತೀಯಾ 
« ಲ 


ಉತ್ತರಾಯನೇ................. ನುತ ಕ, ಮಾಸೇ ........... ಕೆ ನಾಜಿ 
'ತಿಥೌ .... ವಾಸರೇ.... ನಕ್ಷತ್ರೇ ..... ಯೊಗ..... ಕರಣೇ.... ರಾಶಿಸ್ಥಿತೇ ಚಂದ್ರೇ 
lis ರಾಶಿಸ್ಥಿತೇ ಸವಿತರಿ ........... ರಾಶಿಸ್ಥಿತೇ ದೇವಗುರೌ ಶೇಷೇಷು ಗ್ರಹೇಷು 


ಯಥಾ ಯಥಾಸ್ಕಾನಸ್ಥಿತೇಷು ಸತ್ಸು ಏವಂ ಗುಣವಿಶಿಷ್ಟೇ ದೇಶೇ ಕಾಲೇ.... ಗೋತ್ರಃ 

.. ನಾಮಾಹಂ ಮಮ ಶ್ರುತಿ ಸ್ಮೃತಿ ಪುರಾಣೇತಿಹಾಸೋಕ್ತ ಫಲವಾಪ್ತಯೇ 
ಜ್ಞಾತ- ಅಜ್ಲಾತ-ಅನೇಕ ಜನ್ಮಾರ್ಜಿತ ಮನೋವಾಕ್‌ಕಾಯ ಕರ್ಮಜನ್ಯಪಾಪ- 
ಅಪನುತ್ತಯೇ ನಿಖಿಲ ದುಃಖ ದೌರ್ಭಾಗ್ಯ ದುಃಸ್ಪಪ್ಪ ದುರ್ನಿಮಿತ್ತದುಷ್ಟಗ್ರಹಬಾಧಾ- 
ಶಾಂತಿಪೂರ್ವಕಂ ಧನಧನ್ಯಾ-ಆಯುರ್‌-ಆರೋಗ್ಯ- ದ್ವಿಪದ ಚತುಷದ ಸಂತತಿ 
ಚತುರ್ವರ್ಗಾದಿ ನಿಖಿಲವಾಂಛಿತ ಸಿದ್ಧಯೇ ಗೋರೋಮು ಸಂಖ್ಯಾಕ 
ದಿವ್ಯವತ್ತರಾವಿಚ್ಛಿನ್ನ ಸ್ವರ್ಗಾಲೋಕಸ್ಥಿತಿಕಾಮಾಶ್ಚ ಪಿತ್ಮಣಾಂ ನಿರತಿಶಯ ಆನಂದ 
ಬ್ರಹ್ಮಲೋಕ ಅವುಪ್ತಯೇ ಚ ಗವಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಗೋಪಾಲಕೃಷ್ಣ ಪ್ರೇರಣಯಾ ಗವಾಂತರ್ಗತ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಇಮಾಂ 
ಸುಪೂಜಿತಾಂ ಸಾಲಂಕಾರಾಂ ಸವತ್ಸಾಂ ಗಾಂ ವಿಷುಂ ದೈವತ್ಯಾಂ ತಾಮ್ರಪೃಷ್ಠೀಂ 
ಸ್ವರ್ಣಶೃಂಗೀಂ ರೌಪ್ಯಖುರಾಂ ಘಂಟಾಗ್ರೈವೇಯಕಾಂ ಮುಕ್ತಾಲಾಂಗೂಲಾಂ ಕಾಂಸ್ಕ 
ದೋಹನಿಕಾಂ ವಸ್ತ್ರಾಭರಣಾದ್ಯುಪಸ್ಕರಯುತಾಂ- ಗೋತ್ರಾಯ - ಶರ್ಮಣೇ 
ಬ್ರಾಹ್ಮಣಾಯ ತುಭ್ಯಮಹಂ ಸಂಪ್ರದೇ | ನಮಮ ನ ಮಮ | 


ದಾನ ಸ್ವೀಕರಿಸಿದವರು ಹೇಳಬೇಕಾದ ಮಂತ್ರ - 


ಕ ಇದಂ ಕಸ್ಮಾ5ದಾತ್‌ | ಕಾಮಃ ಕಾಮಾಯಾದಾತ್‌ । ಕಾಮೋ ದಾತಾ । ಕಾಮಃ 
ಪ್ರತಿಗ್ರಹೀತಾ | ಕಾಮಂ ಸಮುದ್ರವಾವಿಶ | ಕಾಮೇನ ತ್ವಾಪ್ರತಿಗೃಹ್ಣಾಮಿ। 
ಕಾಮೈತತ್ತೇ । ವೃಷ್ಟಿರಸಿ ದ್ಯೌಸ್ತ್ವಾ ದದಾತು । ಪೃಥಿವೀ ಪ್ರತಿಗೃಹಾತು ॥ 
ಏವಂ ತರ್ಪಯಿತ್ವಾ, (ಉಪವೀತಿ) ಶ್ರೋತ್ರಿಯಂ ದಾಂತಂ ವಿಪ್ರಮ್‌ 
ಆಮಂತ್ರ್ಯ ಪಾದೌ ಪ್ರಕ್ಷಾಳ್ಯ ಜಲಪಾತ ಗಂಧವಸ್ತಪುಷಾಕ್ಷತ್ಯೆಃ ಸಂಪೂಜ್ಯ ದಾನಂ 
ದದ್ಯಾತ್‌ । ಬ್ರಾಹ್ಮಣಾಂತರ್ಯಾಮಿಶ್ರೀಲಕ್ಷ್ಮೀನಾರಾಯಣಾಯ ನಮಃ | 
we 
ಇದಮಾಸನಮ್‌ । ಬ್ರಾಹ್ಮಣಾಂತರ್ಯಾಮಿ ಶ್ರೀಲಕ್ಷ್ಮೀನಾರಾಯಣಾಯ ಪಾದ್ಯಂ 


-100- 


ಅಕಯತತೀಯಾ 
ಆ) ಲ 


ಸಮರ್ಪಯಾಮಿ । ಪಾದೌ ಪ್ರಕಾಳ್ಞ, ಬ್ರಾಹಣಾಂತರ್ಯಾಮಿ ಶೀಲಕಿ ೬ 

ಶೆ J" ೨ ಬೂ 
ನಾರಾಯಣಂ ಆವಾಹಯಾಮಿ । ಎಂದು ಬ್ರಾಹ್ಮಣರ ತಲೆಯ ಮೇಲೆ ಮಂತ್ರಾಕ್ಚತೆ 
ಹಾಕಬೇಕು. 


ಭೂಮಿದೇವ ಅಗ್ರಜನ್ನಾಸಿ ತ್ರ ವಿಪ್ರ ಪುರುಷೋತ್ತಮ । 

ಪ್ರತೃಕ್ಚಯಜ್ಞಪುರುಷ ಹ್ಯಘಣ್ಯಮೇತತ್‌ ಪ್ರಗೃಹ್ಯತಾಮ್‌ ॥ 

ಇದಮರ್ಫ್ಥಂ ಸಮರ್ಪಯಾಮಿ ॥ ಬ್ರಾಹ್ಮಣಾಂತರ್ಯಾಮಿ 
ಶ್ರೀಲಕ್ಷ್ಮೀನಾರಾಯಣಾಯ ನಮಃ । 


ಸವಾ ದುರಾಧರ್ಷಾಂ ನಿತ್ಯ ಪುಷ್ಟಾಂ ಕರೀಷಿಣೀಮ್‌ I 
ಈಶ್ವರೇಂ ಸರ್ವಭೂತಾನಾಂ ತಾಮಿಹೋಪೆಹ್ನಯೇ ಶ್ರಿ ಶ್ರಿಯಮ್‌ ॥ 


ಗಂಧಂ ಸಮರ್ಪಯಾಮಿ ॥ 


ಅರ್ಚತ ಪ್ರಾ ರ್ಚತ ಪ್ರಿಯಮೇಧಾಸೋ ಅರ್ಟಿತ 

ಅರ್ಟಿಂತು ಪುತ್ರಕಾ ಉತ ಪುರಂ ನ ಧೃಷ್ಟರ್ಚತ Il 

ಬ್ರಾಹ್ಮಣಾಂತರ್ಯಾಮಿ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ । 

ಓಂ ಆಯನೇತೇ ಪರಾಯಣೇ ದೂರ್ವಾ ರೋಹಂತು ಪುಪ್ಪಿ! ಸೇ 

ಹ್ರದಾಶ್ನಪುಂಡರೀಕಾಣಿ ಸಮುದ್ರಸ್ಯ [ಗೃಹಾ ಇಮೇ॥ 

ಬ್ರಾಹ್ಮಣಾಂತರ್ಯಾಮಿ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ । 

ದಾನಕ್ರಮಃ - ಕಾಂಸ್ಕಪಾತ್ರೇ ಘೃತಂ ಸಂಪೂರ್ಯ ತಿಲದರ್ಭಪುಷತುಲಸೀಸಹಿತ 
ಪಾತ್ರೇ ವಿಪ್ರಹಸ್ತಂ ನಿಧಾಯ ತದುಪರಿಗೋಪುಚ್ಛಂ ದತ್ತ್ವಾ ಜಲಧಾರಾಂ ಪುಚ್ಛೊಪುರಿ 
ಎಪ್ರಹಸ್ತೇ ದದ್ಯಾತ್‌ ॥ ಪ್ರಾಜ್ಯುಖೀಂ ಗಾಂ ಅವಸ್ಥಾಪ್ಯ ಸ್ವಯಂ ಪ್ರಾಜ್ಮುಖಸ್ತಿಷ್ಠನ್‌ 
ಉದಜ್ಮುಖಾಯ ಶ್ರೋತ್ರಿಯಾಯ ದದ್ಯಾತ್‌ ॥.... ಗೋತ್ರೋತ್ತನ್ಹಃ, ............. 


-101- 


ಅಕಯತ್ನತೀಯಾ 
ಬ್‌ 


ಶರ್ಮಾಹಂ ಎಷ್ಟು ದೈವತ್ಯಾಂ ಸವತ್ಸಾಂ ತ್ಮಾರ ಪೃಷ್ಠೀಂ ಸ್ವರ್ಣಶೃಂಗೀಂ ರೌಪ್ಯಖುರಾಂ 
ಘಂಟಾಗ್ರೈವೇಯಕಾಂ ಮುಕ್ತಾಲಾಂಗೂಲಾಂ ಕಾಂಸ್ಕದೋಹನಿಕಾಂ 
ವಸ್ತ್ರಾಭರಣಾದ್ಯುಪಸ್ಕರಯುತಾಂ .......... ಗೋತ್ರಾಯ. .............. ಶರ್ಮಣೇ 
ತುಭ್ಯಮಹಂ ಸಂಪ್ರದದೇ ದತ್ತಂ ನ ಮಮ ॥ 

ಪ್ರತಿಗಹೀತಾ - 

ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇತಶ್ಲಿನೋರ್ಬಾಹುಭ್ಯಾಂ ಪೂಷ್ಲೋ 

ಹಸ್ತಾಭ್ಯಾಮ್‌ । ಪ್ರತಿಗೃಹ್ಟಾಮಿ ॥ ಇತ್ಯಂತಮುಕ್ತಾ ಗೃಹೀತ್ವಾ, 

ಗೃಹ್ನಾಮಿ ಸುರಭಿಂ ದೇವೀಂ ಸರ್ವದೇವಮಯೀಂ ಶುಭಾಮ್‌ ।ಟ 

ಇತಿ ವದೇತ್‌ । 

ತತಃ ಯಜಮಾನಃ - 

ಯಜ್ಞಸಾಧನಭೂತಾ ಯಾ ವಿಶ್ವಸ್ಯಾಘೌಘನಾಶಿನೀ | 

ವಿಶ್ವದೂಪಧರೋ ದೇವಃ ಪ್ರೀಯತಾಮನಯಾ ಗವಾ ॥ 

ಫೃತಕ್ಷೀತರಪ್ರದಾ ಗಾವೋ ಫೃತಯೋನ್ಯೋ ಫೃತೋದ್ಧವಾಃ। 

ಫೃತನದ್ಯೋ ಫೃತಾವರ್ತಾಸ್ತಾ ಮೇ ಸಂತು ಸದಾ ಗೃಹೇ॥ 

ಇತಿ ಜಲಮುತ್ತೃಜೇತ್‌ ॥ 
ಗೋದಾನಾಂಗದಕ್ಷಿಣಾ - 

ಗೋದಾನಾಂಗತ್ವೇನ ಯಥಾಶಕ್ತಿ ಹಿರಣ್ಯದಕ್ಷಿಣಾಂ ತುಭ್ಯಮಹಂ ಸಂಪ್ರದದೇ! 

ಸರ್ವೇಷಾಮೇವ ಭೂತಾನಾಂ ಗಾವಃ ಶರಣಮುತ್ತಮಮ್‌ । 

ಗಾವಃ ಸರ್ವಸ್ಯ ಭೂತಸ್ಯ ಗಾವೋ ಧನ್ಯಾಃ ಸನಾತನಾಃ 

ಬ್ರಾಹ್ಮಣಾಶ್ಚ ವ ಗಾವಶ್ಚಕುಲಮೇಕಂ ದ್ವಿಧಾ ಕೃತಮ್‌ । 

ಏಕತ್ರ ಮಂತ್ರಾಸ್ತಿಷ್ಠಂತಿ ಹವಿರೇಕತ್ರ ತಿಷ್ಠತಿ ॥ ಇತಿ ಪಠಿತ್ವಾ 
ಗೋಮತೀವಿದ್ಯಾ- 

ಗಾವಸುರಭಯೋ ನಿತ್ಯಂ ಗಾವೋ ಗುಗ್ಗುಲುಗಂಧಿಕಾಃ । 

ಗಾವಃ ಪ್ರತಿಷ್ಠಾ ಭೂತಾನಾಂ ಗಾವಃ ಸ್ಪನ್ನಯನಂ ಮಹತ್‌ ॥ 


-102- 


ಅಕಯತತೀಯಾ 
py ಲ 


ಅನ್ನಮೇವ ಪರಂ ಗಾವಃ ದೇವಾನಾಂ ಹವಿರುತ್ತಮಮ್‌ । 

ಪಾವನಂ ಸರ್ವಭೂತಾನಾಂ ರಕ್ಸಂತಿ ಚ ವಹಂತಿ ಚ॥ 

ಹವಿಷಾ ಮಂತ್ರಪೂತೇನ ತರ್ಪಯಂತ್ಯಮರಾನ್‌ ದಿವಿ | 
ಖಯಷೀಣಾಮಪಿ ಹೋತೃಣಾಂ ಗಾವೋ ಹೋಮೇ ಪ್ರಕೀರ್ತಿತಾಃ । 
ನಮೋ ಗೋಭ್ಯಃ ಶ್ರೀಮತೀಭ್ಯಃ ಸೌರಭೇಯೀಭ್ಯ ಏವ ಚ॥ 

ನಮೋ ಬ್ರಹ್ಮಸುತಾಭ್ಯಶ್ಚ ಪವಿತ್ರಾಭ್ಯೋ ನಮೋ ನಮಃ । 

ಗಾವೋ ಮಾಮುಪತಿಷ್ಠಂತು ಹೇಮಶೃಂಗ್ಯಃ ಪಯೋಮುಚಃ । 

ಸುರಭ್ಯಃ ಸೌರಭೇಯಾಶ್ಚ ಸರಿತಃ ಸಾಗರಂ ಯಥಾ ॥ 

ಗಾ ವೈ ಪಶ್ಯಾಮ್ಯಹಂ ನಿತ್ಯಂ ಗಾವಃ ಪಶ್ಯಂತು ಮಾಂ ಸದಾ । 
ಗಾವೋತಸ್ಥಾಕಂ ವಯಂ ತಾಸಾಂ ಯತೋ ಗಾವಸ್ತತೋ ವಯಮ್‌ ॥ 


ಗಾವೋ ಮಮಾಗ್ರತಸ್ಪಂತು ಪೃಷ್ಠತಃ ಸಂತು ಗೋವೃಷಾಃ I 
ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೇ ವಸಾಮ್ಯಹಮ್‌ ॥ 


ಗವಾಮಂಗೇಷು ತಿಷ್ಠಂತಿ ಭುವನಾನಿ ಚತುರ್ದಶ । 
ಯಸ್ಸಾತ್ತಸ್ಥಾತ್‌ ಶಿವಂ ಮೇ ಸ್ಯಾದಿಹ ಲೋಕೇ ಪರತ್ರ ಚ ॥ 


ಇತಿ ಗೋಮತಿವಿದ್ಯಾಂ ಚ ಪಠೇತ್‌ । 


ಅನೇನ ಗೋದಾನೇನ ಗವಾಂತಿರ್ಗತ ಶ್ರೀಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಗೋಪಾಲಕೃಷ್ಣಃ ಪ್ರೀಯತಾಮ್‌ ॥ ಇತಿ ಗಾಂ 
ಪ್ರದಕ್ಷಿಣೀಕೃತ್ಯ ಕೃಷ್ಣಾರ್ಪಣಂ ಕುರ್ಯಾತ್‌ ॥ 


॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಎಲ್ಲ ದಾನಕ್ಕೂ ಹೇಳಬಹುದಾದ ಮಂತ್ರ 


ತ್ರಿಲೋಕೀನಾಥ ದೇವೇಶ ಸರ್ವಭೂತದಯಾನಿಧೇ! 
ವಾನೇನ ಅನೇನ ತುಷ್ಕಸ್ವಪ್ರಯಚ್ಛಮಮ ವಾಂಛಿತಮ್‌ ॥. 


-103- 


ಅಕ್ಷಯತೃತೀಯಾ 
ದಾನ ಕೊಡಬಾರದ ವಸ್ತುಗಳು 


ಸಾಮಾನ್ಯಂ ಯಾಚಿತಂ ನ್ಯಾಸ ಆಧಿರ್ದಾರಾಶ್ಚ ತದ್ಗನಮ್‌ । 

ಅನ್ಹಾಹಿತಂ ಚ ನಿಕ್ಷೇಪಃ ಸರ್ವಸ್ವಂ ಚ ಅನ್ಹಯೇ ಸತಿ ॥ 

ಅವತ್ಸ್ವಪಿ ನ ದೇಯಾನಿ....... 

ಯೋ ದದಾತಿ ಮೂಢಾತ್ಮಾ ಪ್ರಾಯಶ್ಚಿತ್ರೀಯತೇ ನರಃ । 

ಅನೇಕರಿಗೆ ಸೇರಿದಸಂಪತ್ತು, ಮನೆಯಲ್ಲಿವ್ಯವಹಾರಕ್ಕಾಗಿ ಸಾಲ ಮಾಡಿ ಬೇಡಿ 
ತಂದ ಸಂಪತ್ತು, ಮನೆಯೊಡೆಯನಿಗೆ ತಲುಪಿಸಲು ಕೊಟ್ಟಿರುವ ಹಣ, ಮಾನಸವ್ಯಥೆ, 
ಕೈಹಿಡಿದ ಹೆಂಡತಿ, ಅವಳಿಗೆ ಸೇರಿದ ಸಂಪತ್ತು, ಮಕ್ಕಳಿರುವಾಗ ಸರ್ವಸ್ವವನ್ನು ಎಂತಹ 
ಆಪತ್ರಿನಲ್ಲಿಯೂ ಕೊಡಬಾರದು. 


ಸುವರ್ಣದಾನದ ಮಹಿಮೆ 


ಅಗ್ನಿರ್ಜಿ ದೇವತಾಃ ಸರ್ವಾಃ ಸುವರ್ಣಂ ಚಾಗ್ನಿರುಚತೇ । 

ತಸ್ನಾತುವರ್ಣದಾನೇನ ತೃಪ್ತಾಃ ಸ್ಯುಃ ಸರ್ವದೇವತಾಃ ॥ 

ಅಗ್ವ್ಯಭಾವೇ ತು ಕುರ್ವಂತಿ ವಹ್ನಿಸ್ಥಾನೇಷು ಕಾಂಚನಮ್‌ । 

ತಸ್ಥಾತಸುವರ್ಣದಾತಾರಃ ಸರ್ವಾನ್‌ ಕಾಮಾನ್‌ ಅವಾಪ್ನುಯುಃ ॥ 

ಅಗ್ನಿಯಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವಿದೆ. ಸುವರ್ಣವು ಅಗ್ನಿಯೆಂದೇ 
ಹೇಳೋಣವಾಗಿದೆ. ಆದ್ದರಿಂದ ಸುವರ್ಣದಾನದಿಂದ ಎಲ್ಲ ದೇವತೆಗಳು 
ಪ್ರಸನ್ನರಾಗುವರು. 


ಅಗ್ನಿ ಇಲ್ಲದಿರುವಾಗ ಅದರ ಸ್ಥಾನದಲ್ಲಿ ಬಂಗಾರವನ್ನಿಟ್ಟು ಯಜ್ಞಕಾರ್ಯ 
ಮಾಡುತ್ತಾರೆ. ಆದ್ದರಿಂದ ಸುವರ್ಣ ದಾನಿಗಳು ಎಲ್ಲ ಕಾಮನೆಗಳನ್ನು 
ಸುವರ್ಣದಾನದಿಂದ ಕಾಂತಿ, ಮೇಧಾ, ಸುಂದರ ಶರೀರ, ಕೀರ್ತಿಗಳನ್ನು 
ಪಡೆಯುವನು. ಆದ್ದರಿಂದ ಯಥಾಶಕ್ತಿ ಸುವರ್ಣ ದಾನವನ್ನು ಮಾಡಬೇಕು. 


kkk 


-104- 


ಅಕಯತತೀಯಾ 
೦ ಲ 


ಸೇ 


ದಾನ ತೆಗೆದುಕೊಂಡ ಬ್ರಾಹ್ಮಣರು ಕೆಳಗಿನಂತೆ ಆಶೀರ್ವಾದ 


ಮಾಡಬೇಕು 


ಸ್ವಸ್ತಿ ಮಂತ್ರಾರ್ಥಾಃ ಸತ್ಯಾಃ ಸಫಲಾಃ ಸಂತು ಇತಿ ಭವಂತೋ 
ಮಹಾಂತೋನನುಗೃಹ್ಹಂತು ॥ 

॥ ತಥಾಸ್ತು ॥ (ಬ್ರಾಹ್ಮಣಾಃ) 

ಅಯಂ ಯಜಮಾನ? ಅನವರತಾನ್ನದಾನವಿಶೇಷಸಂತೋಷಿತಿ- 
ವಿದ್ವಜ್ಜನಾಶೀರ್ವಾದಪರಂಪರಾಪ್ರಾಪ್ತ ಸಮಸ್ತ] ರ್ಶ್ವಯುಕ್ತೋ ಭೂಯಾದಿತಿ 
ಭವಂತೋ ಮಹಾಂತೋರನುಗೃಹ್ನಂತು ॥ 

ಇವುಂ ಯಜಮಾನಂ ಬಂಧುಜನಾಃ ದೀನಜನಾಃ ಪಂಡಿತಜನಾಃ 
ಸ್ವಸ್ವಸಂಮಾನಸಮುಚಿತಕಲಾಪಕೌಶೇಯವಾಸೋಗೋಮಹಿಷ್ಯಾದೀನಾಂ 
ಸಂಪಾದನಾಯ ಸಮಾಶ್ರಯಂತಾಮ್‌, ಅನುಬಂಧಿನಶ್ಚ ನಿಲಿಂಪಾ ಇವ 
ದಿವಸ್ಪತಿಂ, ಅಪಗಾ ಇವ ಉದನ್ವಂತಂ, ಸಂಯಮಿನ ಇವ 
ಪಾರಾಶರ್ಯಮನುವರ್ಶಾಂತಾಮಿತಿ ಭವಂತೋ ಮಹಾಂತೋಶನುಗೃಹ್ಣಂತು॥ 
ಅನೇನ ಯಜಮಾನೇನ ಪ್ರತ್ಯಹಂ ಶ್ರೌತಸ್ಮಾಕರ್ಮಾನುಷ್ಕಾನ- 
ಬ್ರಹ್ಮಯಜ್ಞಾದಿಪಂಚಮಹಾಯಜ್ಞ ದೇವಗುರುಬ್ರಾಹ್ಮಣಾತಿಥಿಸತ್ಕಾರಾದಿ- 
ಸತ್ಯರ್ಮಾಣಿ ನಿರಂತರಾಣಿ ಭೂಯಾಸುರಿತಿ ಭವಂತೋ 
ಮಹಾಂತೋರನುಗೃಹ್ಗಂತು ॥ 

ಅಸ್ಮೈ ಯಜಮಾನಾಯ ಪೌಲಸ್ಕ-ವೈರೋಚನಿ-ಮಾರುತಿ-ಕೃಪ- 
ಪಾರಾಶರ್ಯ-ದ್ರೌಣಿ-ಜಾಮದಗ್ಗ್ಯ- ಮಾರ್ಕಂಡೆಯಾದಿಚಿರಂಜೀವಿನಃ 
ಸುಪ್ರಸನ್ನಾಃ ದೀರ್ಫಾಯುಃಪ್ರದಾಃ ಭೂಯಾಸುರಿತ ಭವಂತೋ 
ಮಹಾಂತೋನನುಗೃಹ್ಹಂತು ॥ 

ಅಸ್ಮಾತ್‌ ಯಜಮಾನಾತ್‌ ಶೋಕಪ್ರಭ್ಯತಿ ಆಧ್ಯಾತ್ಮಿಕ- ಆಧಿದೈವಿಕ- 
ಆಧಿಭೌತಿಕಾದಿತಾಪತ್ರಯಸಹಿತಾಃ ಆಧಿವ್ಯಾಧಯಃ ದೂರೇ ವರೀವೃತ್ಯಂತಾಂ 
ಇತಿ ಭವಂತೋ ಮಹಾಂತೋಶನುಗೃಹ್ನಂತು ॥ 


-105- 


ಅಕಯತತೀಯಾ 
a 


+ 


ಅಸ್ಯ ಯಜಮಾನಸ್ಯ ಶ್ರೀರ್ಯಶೋ ಗೌಃ ವಿದ್ಯಾ ವಿನಯೋ ವಿತ್ತಂ 
ಬಹುಪುತ್ರಂ ಚಾಯುಷ್ಯಂ ಚ ಭೂಯಾದಿತಿ ಭವಂತೋ 
ಮಹಾಂತೋರನುಗೃಹ್ಗಂತು ॥ 

ಅಸ್ಮಿನ್‌. ಯಜಮಾನೇ ರೂಪಲಾವಣ್ಯತಾರುಣ್ಯಕಾರುಣ್ಯ- 
ವರೇಣ್ಯವದಾನ್ಯತಾಯಃ ಸರ್ವೇ ಸದ್ಗುಣಾಃ ಸಂಮಿಲಿತಾಃ ಸಂತಃ 
ಸಮುಜ್ಚಂಭಂತಾಮಿತಿ ಭವಂತೋ ಮಹಾಂತೋನನುಗೃಹ್ಗಂತು ॥ 


ಇಮೌ ದಂಪತೀ ಅನ್ಯೋನ್ಯಪ್ರೀತಿಯುಕ್ಕೌ ಸಾಲಂಕಾರೌ ಸಂತಾನಸಂಪತ್‌ 
ಸಮೃದ್ಧೌ ಕೀರ್ತಿಮಂತೌ ಸುಖಭಾಗಿನೌ, ನಿರುಪದ್ರವೌ, ನೀರೋಗ್‌, 
ನಿರ್ವ್ವಸನೌ, ನಿರ್ದಖ್‌ೌ, ಭಗವದ್ಗಕ್ಷಿ ಭಾಜೌ ಚ ಸ್ಯಾತಾಂ ಇತಿ ಭವಂತೋ 
ಮಹಾಂತೋಶನುಗೃಹ್ಸಂತು ॥ 


ಇಮೌ ದಂಪತೀ ವಾಣೀಹಿರಣ್ಯಗರ್ಭಾವಿವ ಪೂಜ್ಯೌ , ಲಕ್ಷ್ಮೀನಾರಾಯಣಾ- 
ಮಿವ ಪೂರ್ಣಾನಂದ್‌ೌ, ಗೌರೀಶಂಕರಾವಿದ, ನಿತ್ಯಾನಪಾಯಿನೌ, 
ಅರುಂಧತೀವಸಿಷ್ಠಾವಿವ ತಪಃಸಮೃದ್ದಾ, ಸೀತಾರಾಮಾವಿವ ಸಕಲಸುಖ- 
ಭೋಗಭಾಗ್ಯೋಪೇಶತ್‌, ರಾಧಾಕೃಷ್ಣಾವಿವ ಸಫಲಮನೋರಥ್‌ೌ, 
ಅನಸೂಯಾತ್ರೀ ಇವ ಪಾತಿವ್ರತ್ಯ-ಸತ್ಯಶೌಚಪರಾಯಣೌ, ಚಿರಾಯುಪ್ಯಂತೌ 
ಧನಧಾನ್ಯಕನಕವಸ್ತುವಾಹನ ಪುತ್ರಪೌತ್ರಾದ್ಯಭಿವೃದ್ಧಿಮಂತೌ ಚ ಸ್ಯಾತಾಂ ಇತಿ 
ಭವಂತೋ ಮಹಾಂತೋರನುಗೃಹ್ನಂತು ॥ 

ಇಮೌ ದಂಪತೀ ಓಜಸ್ವಿನೌ ತೇಜಸ್ವಿನೌ ಬಹುಪುತ್ರವಂತೌ ಬಹುಮಿತ್ರವಂತೌ 
ದಿಗಂತವಿಶ್ರಾಂತಕೀರ್ತಿಮಂತೌ ಚ ಭೂಯಾಸ್ತಮಿತಿ ಭವಂತೋ 
ಮಹಾಂತೋಕನುಗೃಹ್ಣಂತು ॥ 

ಇಮೌ ದಂಪತೀ ಸತತನಮದಮರಪತಿಯಮವರುಣಧನದಮುಖನಿಖಿಲ- 
ಜಗದಧಿಪತಿಮುಕುಟಿತಟಖಚಿತಮಣಿರುಚಿಶಬಲಮುರಮಥನಪದಕಮಲ- 
ನಿಹಿತಹೃದಯಕಮಲೌ ಚ ಭೂಯಾಸ್ತಾಂ ಇತಿ ಭವಂತೋ 
ಮಹಾಂತೋನನುಗೃಹ್ನಂತು ॥ 


-106- 


ಅಕಯತ್ನತೀಯಾ 
ಬ್‌ 


೫ ಇಮೌ ದಂಪತೀ ಇಂದ್ರಾಗ್ನೀ ಇವ ಬಲಾಢ್ಕೌ್‌ , ಅಶ್ವಿನಾವಿವ ನಿರೋಗಶರೀರ್‌, 
ಉಮಾಮಹೇಶ್ವರಾವಿವ ನಿತ್ಯಾವಿಯೋಗಿನೌ ಜಾನಕೀರಘುನಂದನಾವಿವ 
ದೃಢಗಾತ್ರೌ, ರವಿಕಂದರ್ಪಾವಿವ ಅನ್ಯೋನ್ಯವಿಭಾವಿತಪುಂಖಾನು- 
ಪುಂಖಪ್ರೆ ೀಮುಬದ್ಧೌ , ಲೋಪಾಮುದ್ರಾಕುಂಭ- ಸಂಭವಾವಿವ 
ಶ್ರುತಿಸ್ಮ ತಿಚೋದಿತನಿಜಾಶ್ರಮೋಚಿತನಿತ್ತ ಕರ್ಮಾನುಷಾ ನಬದ್ಧಶ್ರದ್ಧೌ, 
ದ್ರೌಪದೀಯುಧಿಷ್ಠಿರಾವಿವ ಬಹುವಿಧವಿಶಿಷ್ಟಜನಸಮಷ್ಟಿಸಂಭೃತೌ ಹತ 
ಸಚ್ಚರಿತ್ರೌ ಜಿತಮನ್ಯೂ ಗತದೈನ್ಯ್ಕೌ ವದಾನ್ಯೌ ಮೂರ್ಧನ್ಯೌ ದೇವಕಲ್ಪೌ 
ಯಷಿಕೆಲೌ ವಿತರಣಜಿತಕಲ್ಲ್‌ ವಿಚಿತ್ರವಿವಿಧಕಲೌ ಭೂಲೋಕ- 
ಭೂಷಾಯಮಾನೌ ಚ ಭೂಯಾಸ್ತಾಂ ಇತಿ ಭವಂತೋ 
ಮಹಾಂತೋನನುಗೃಹ್ಣಂತು Il 

* ಇಮೌ ದಂಪತೀ ಚಕ್ಸುಃಶ್ರ ಶಿ ಮೋಧ್ಯಕ್ಕ; ತಕ್ಸ ವಿಪಕ್ಸೆ! ರಾಜವಕ್ಷೆಸ ಸ್ಮಲೇ 
ನಿಕ್ಚಿಪ್ತಪಾದಪುಂಡರೀಕಾಕ್ಸವಕ್ಟಸ್ಥಲನಿಲಯಲಕ್ಷ್ಮೀ ೇಕಟಾಕ್ಟವೀಕ್ಬಣಾ ಜು! 
ಭೂಯಾಸ್ತಾಂ ಭವಂತೋ ಮಹಾಂತೋರನುಗ್ಯಹ್ಣಂತು ll 

* ಅನಯೋಃ ದಂಪತ್ಯೋಃ ಪ್ರೀತಿಃ ಅವಿಚ್ಛಿನ್ನಾಸ್ತಿತಿ ಭವಂತೋ 
ಮಹಾಂತೋರನುಗೃಹ್ಣಂತು ॥ 

೫. ಸ್ವಸ್ತಿ ಹರಿಗುರ್ವನುಗ್ರಹಬಲಾತ್‌ ಮಂತ್ರಾರ್ಥಾಃ ಸತ್ಯಾಃ ಸಫಲಾಃ ಸಂತ್ವಿತಿ 
ಹರಿಗುರ್ವನುಗ್ರಹಸಂಪನ್ನಾಃ ಭವಂತೋ ಮಹಾಂತೋರನುಗೃಹ್ನಂತು ॥ ಓಂ 
ತಥಾಸ್ತು ॥ 

ಸೇ ಅಯಂ ಭಗವದ್‌ಭಕ್ತಃ ಭಗವದನುಸಂಧಾನಪೂರ್ವಕಾವಿರತಾನ್ನದಾನವಿಶೇಷ 
ಸಂತೋಷಿತಭಗವದ್‌ಭಕ್ತಜನಾಶೀರ್ವಾದಪರಂಪರಾಪ್ರಾಪ್ತಜ್ಞಾನಭಕ್ತಿ- 
ವೈರಾಗ್ಯಾತ್ಮಿಕಯಾ ಆಧಾ ತ್ಮಿಕಸಂಪತ್ಕಾ, ತತ್‌ಸಹಕಾರಿಣ್ಯಾ ದೈಹಿಕ- 


ಮಾನಸಿಕಸ್ವಾಸ್ಥ ಸಾತ್ವಿಕೈಶ್ವರ್ಯಾದಿಸಂಪದಾ ಚ ಸಂಯುಕ್ತೋ ಭೂಯಾದಿತಿ 


-107- 


ಆಅಕಯತತೀಯಾ 
“ಲ 


ಜ್ಞಾನ-ಭಕ್ತಿ-ವೈರಾಗ್ಯಾದ್ಯೈಶ್ವರ್ಯಸಂಪನ್ನಾಃ ಭವಂತೋ ಮಹಾಂತೋ5- 
ನುಗ್ಗಹ್ನಂತು ॥ ಓಂ ತಥಾಸ್ತು ॥ 
"ಜ್ಞಾನ- ಭಕ್ತಿ-ವೈರಾಗ್ಯದ್ದೆ ರೈಶ್ಚರ್ಯಸಂಪನ್ನಾ ' ಭವತು ॥ 

% ಇಮಂ ಸಾಧಕಂ ಭಕ್ತಜನಾಃ ಸಾಧಕಾಶ್ಚ ಸ್ವಸ್ವಸಾಧನಾನುಷ್ಠಾನಸೌಕರ್ಯ 
ಸಂಪಾದನಾಯ ಸಮಾಶ್ರಯಂತಾಂ ಇತಿ ಭಗವದ್‌ಭಕ್ತಾಶ್ರಯಾಃ ಭವಂತೋ 
ಮಹಾಂತೋನನುಗೃಹ್ನಂತು ॥ ಓಂ ತಥಾಸ್ತು ॥ 


% ಅನೇನ ಆಧ್ಯಾತ್ಮಿಕಸಾಧಕನೇನ ಪ್ರತ್ಯಹಂ ಶ್ರೌತಸಾರ್ತಕರ್ಮಾನುಷ್ಠಾನೇನ ಸಾಕಂ 
ಸಚ್ಛಾಸ್ತಶ್ರವಣಮನನಾಧ್ಯಾಪನಾದೀನಿ ನಿರಂತರಂ ಪ್ರವರ್ತಂತಾಮಿತಿ 
ಸಚ್ಛಾಸ್ತ್ರಾಧ್ಯಯನಾಧ್ಯಾಪನಾದಿಷು ಮಗ್ನಾಃ ಭವಂತೋ ಮಹಾಂತೋತ- 
ನುಗೃಹ್ನಂತು ॥ ಓಂ ತಥಾಸ್ತು ॥ "ಸಜ್ಭಾಸ್ತ್ರಾಧ್ಯಯನಾಧ್ಯಾಪನಾದಿಷುಮಗ್ನಾಃ 
ಭವಂತು ॥ 

೫ ಅಸ್ಮೈ ಸಾರ್ಥಕಾಯುಃಸಂಪನ್ನಾಯ ಮಾರ್ಕಂಡೇಯಾದೀನಾಂ 
ಸಾರ್ಥಕಾಯುಃಪ್ರದೋ ಶಿಂಶುಮಾರಃ ಮಾರ್ಕಂಡೇಯಾದಿಭ್ಯ ಇವ 
ಆಧ್ಯಾತ್ಮಿಕಸಾಧನಾನುಷ್ಠಾನೋಪಯುಕ್ತಂ ಆಯುಃ ಪ್ರದದಾತ್ಸಿತಿ ತದನು- 
ಗೃಹೀತಸಾರ್ಥಕಾಯುಃಸಂಪನ್ನಾಃ ಭವಂತೋ ಮಹಾಂತೋರನುಗೃಹ್ಗಂತು ॥ 
ಓಂ ತಥಾಸ್ತು ॥ 

೫% ಅಸ್ಮಾತ್‌ ಆಧ್ಯಾತ್ಮಿಕಸಾಧಕಾತ್‌ ಸಚ್ಛಾಸ್ತಾಧ್ಯಯನಾಧ್ಯಾಪನಯೋಃ ಬಾಧಕಾಃ 
ವಿಘ್ನ-ಆಲಸ್ಯ-ಅಸ್ವಾಸ್ಥಾ ಕ್ಯದಯಃ ದೋಷಾಃ ಹರಿಗುರ್ವನುಗ್ರಹಪ್ರಭಾವೇಣ 
ದೂರತ ಏವಾಪಸರ್ಪಂತ್ವಿತಿ ಭಗವದನುಗ್ರಹೇಣ ದೂರೋತ್ಪಾರಿತ- 
ತಾದೃಶದೋಷಾಃ ಭವಂತೋ ಮಹಾಂತೋರನುಗೃಹ್ನಂತು ॥ ಓಂ ತಥಾಸ್ತು! 
"ಭದವನುಗ್ರಹೇಣ ದೂರತೋತ್ಸಾರಿತತಾದೃಶದೋಷಾಃ ಭವತು ॥ 

೫%. ಅಸ್ಯ ಭಗವದ್‌ಭಕ್ತಸ್ಯ ಧಾರ್ಮಿಕಾಧ್ಯಾತ್ಮಿಕಸಾಧನಾನುಷ್ಠಾನೋಪಯುಕ್ತಾಃ 
ಮೇಧಾ-ಇಂದ್ರಿಯನಿಗ್ರಹ-ಏಕಾಗ್ರತಾ-ವಾಕ್‌ಪಾಟವಾದಿಗುಣಾಃ 


-108- 


ಅಕಯತತೀಯಾ 
ಬಿ ಲ 


ಸಂವರ್ಧಂತಾಮಿತಿ ಭಗವದನುಗ್ರಹಪ್ರಾಪೆ| "ತಾದೃಶಗುಣಸಂಪನ್ನಾಃ ಭವಂತೋ 
ಮಹಾಂತೋಶನುಗೃಹ್ಹಂತು ॥ ಓಂ ತಥಾಸ್ತು ॥ 

೫%. ಅಸ್ತಿನ್‌ ಭಗವದ್‌ಭಕ್ತೇ ಹರಿಗುರ್ವನುಗ್ರಹಸಂಪಾದನೋಪಯುಕ್ತಾಃ 
ಶ್ರವಣಕೀರ್ತನಾದಿ ನವಲಕ್ಷಣೋಪೇತಾ ಭಗವದ್‌ಭಕ್ತಿಃ ವಿಶೇಷೇಣ 
ವಿಜೃಂಭತಾಮಿತಿ ತಾದೃಶಭಕಿ; ಸಂಪನ್ನಾಃ ಮಹಾಂತೋ ಭವಂತೋನನುಗೃಹ್ಹಂತು 
॥ ಓಂ ತಥಾಸ್ತು ॥ 

೫% ಅನಯೋಃ ದಂಪತ್ಯೋಃ ಗಾರ್ಹಸ್ಥ್ಯಾನುಷ್ಠಾನೇ ಪ್ರತಿಪದಂ ಪ್ರತಿಕಣಂ 

ಧರೆ ಇ ಛೀ ೫" 
ಭಗವತ್‌ ಸ್ಮರಣಂ ಭಗವದನುಗ್ರಹೇಣ ಜಾಗೃತಂ ಸ್ಯಾದಿತಿ ತಥಾ ಸ್ಮರಣೇ 
ಮಗ್ನಾಃ ಭವಂತೋ ಮಹಾಂತೋನನುಗೃಹ್ನಂತು ॥ ಓಂ ತಥಾಸ್ತು ॥ 

೫೬ ಅನೇನ ಸಪರಿವಾರೇಣ ಹರಿಗುರುಭಕ್ತೇನ ಭಗವತೋ ಬಲೇನ ಭಗವತೋ 
ವೀರ್ಯೇಣ ಭಗವತಸ್ತೇಜಸಾ ಜ್ಞಾನ-ಭಕ್ತಿ-ವೈರಾಗ್ಯಸಿದ್ದಿದ್ವಾರಾ 
ಭಗವದನುಗ್ರಹಪ್ರಾಪ್ಕರ್ಥಂ ಅದ್ಯ ಆಚರಿತೇನ-ಕರ್ಮಾಧ್ಯಕ್ಷಃ ಸುಪ್ರನ್ನೋ 
ಭೂತ್ವಾ ಅಸ್ಮಿನ್‌ ಜ್ಞಾನಭಕ್ತಿ ವೈರಾಗ್ಯಾದಯಃ ಇತೋಪ್ಯತಿಶಯೇನ ಸಮೃದ್ಧಾಃ 
ಯಥಾ ಭವೇಯಸ್ತುಥಾ ಅನುಗೃಹ್ಣಾತ್ತಿತಿ ತಾದೃಶಾನುಗ್ರಹಭಾಜಃ ಭವಂತೋ 
ಮಹಾಂತೋತನುಗ್ಗಹ್ನಂತು ॥ ಓಂ ತಥಾಸ್ತು ॥ 

೫% ಏವಂ ಸರ್ವೇ ಭಗವದ್‌ಭಕ್ತಾಃ ಭಗವಜ್ಜಾನ- ಭಕ್ತಿ-ವೈರಾಗ್ಯಸಂಪನ್ನಾಃ ಸಂತಃ 
ಮೋಕ್ಟಪುರುಷಾರ್ಥಾಭಿಮಖಾಃ ಭವಂತು ॥ ಓಂ ತಥಾಸ್ತು ॥ 

"ಸರ್ವೇ ಭಗವದ್‌ಭಕ್ತಾಃ ಸುಖಿನೋ ಭವಂತು' 
ಸಸ ಸಂ ೫ 


-109- 


ಅಕಯತತೀಯಾ 
wh ಲ 


ಅಕ್ಷೇ ಯತೃತೀಯಾ ದಿವಸ ಸಮರ್ಪಿಸಬೇಕಾದ 
ದಾ ಎದಶಾನ್ನಗಳು 


1. ಶ್ವೇತಾನ್ನ 

ಬಿಳೀ ಅನ್ನ ಮೊದಲನೇ ತರಹ. ಅಕ್ಕಿ ಚೆನ್ನಾಗಿ ತೊಳಿಸಿ 2-3 ಸಾರಿ ಚೆನ್ನಾಗಿ 
ತೊಳೆದು ಹಾಕಿ ಆರಿಸಿ, ಎಸರು ಕಾದ ಮೇಲೆ ಹಾಕಬೇಕು, ನಂತರ ಒಂದು ವುಕ್ಕು 
ಬಂದ ಮೇಲೆ ಒಂದು ಅಗುಳು ತೆಗೆದು ಹಿಸುಕಿ ನೋಡಬೇಕು, ಸ್ಪಲ್ಪ 
ಘಟ್ಟಿಯಾಗಿರುವಾಗಲೇ ಗಂಜೀ ಬಸಿದು ಬೆಂಕಿಯ ಕೆಂಡದ ಮೇಲೆ ಇಡಬೇಕು, 
ಸ್ವಲ್ಪ ಹೊತ್ತಿನ ಮೇಲೆ ಬಿಳೀ ಹೊಗೆ ಬರುತ್ತೆ, ಆಗ ಪುನಃ ಮುಟ್ಟಿ ನೋಡಿ 
ಮೃದುವಾಗಿದ್ದ ಪಕ್ಷದಲ್ಲಿ ಪಕ್ಚವಾಯಿತೆಂದು ತಿಳಿದು ಸ್ವಲ್ಪದೂರದಲ್ಲಿಇರಿಸಬೇಕು. 

2ನೇ ತರಹ-ಮೊದಲು ಹೇಳಿದ ಪ್ರಕಾರ ಚೆನ್ನಾಗಿ ತೊಳೆದು ಯಾವ ಪಾತ್ರೆಯಲ್ಲಿ 
ಎಷ್ಟು ಅಕ್ಕಿ, ಬೇಯತ್ತೋ ಅಂಥ ಪಾತ್ರೆಯಲ್ಲಿ ಈ ಅಕ್ಕಿಯನ್ನು ಹಾಕಿ ನಡುಬೆರಳಿನ 
ಮಧ್ಯೆ ಗೆರೆ ಮುಳುಗುವಷ್ಟುನೀರುಹಾಕಿ ಕೈನಿಟ್ಟುನೋಡಬೇಕು. ತರುವಾಯ ಒಲೆಯ 
ಮೇಲೆ ಇಡಬೇಕು. ಒಂದಾವರ್ತಿ ವುಕ್ಕು ಬಂದಮೇಲೆ ನಾಲ್ಕು ಕಡೆಯೂ ಚೆನ್ನಾಗಿ 
ತಿರಿವಿ ಮುಚ್ಚಿಟ್ಟುಮಂದಾಗ್ನಿಯಾಗಿ ಉರಿಮಾಡಬೇಕು, ಅನ್ನದಂತೆ ಆಗುತ್ತೆ, ಮೇಲೆ 
ಹೇಳಿದ ಅನ್ನಕ್ಕಿಂತ ಬಹಳ ರುಚಿಯಾಗಿರುತ್ತೆ. ಈ ಅನ್ನದಲ್ಲಿ ಗಂಜೀ ಹೀರಿದ್ದರಿಂದ 
ಅನ್ನ ರುಚಿಯಾಗಿರುತ್ತೆ. 


2. ಶರ್ಕರಾನ್ನ 
ಸಣ್ಣ ಅಕ್ಕಿ ಒಂದು ಸೇರು ಚೆನ್ನಾಗಿ ಕುಟ್ಟಿ ತವಡು ನುಚ್ಚುತೆಗೆದು ಚೆನ್ನಾಗಿ ತೊಳೆದು 
ಬಿಸಿಹಾಕಿ ಇಟ್ಟು ನೀರಿನಲ್ಲಿ ತುಪ್ಪ ಹಾಕಿ ಅನಂತರ ಅಕ್ಕಿ ಹಾಕಿ ಸೌಟಿನಿಂದ 
ತೊಳಸಬೇಕು. ಕುದಿದ ತರುವಾಯ ಗಂಜಿಯನ್ನು ಕೆಂಡದ ಮೇಲೆ ಇಡಬೇಕು. ಬಿಳೀ 
ಹೊಗೆ ಬಂದಮೇಲೆ ಪರಾತದಲ್ಲಿ ಹರವಬೇಕು. ಆಮೇಲೆ ಕೇಸರಿಯನ್ನು ನೀರಿನಲ್ಲಿ 
ಹಾಕಿ ಕಾಯಿಸಬೇಕು, ಕಾದಮೇಲೆ ಚೆನ್ನಾಗಿ ಹಿಸುಕಬೇಕು, ಪರಾತದಲ್ಲಿ ಇರುವ ಅನ್ನದ 
ಮೇಲೆ ಆ ನೀರನ್ನು ಚಿಮುಕಿಸಿ ತೆಳ್ಳಗೆ ಕೆಲಸಬೇಕು, ಆಮೇಲೆ ಸಕ್ಕರೆ 2 ಸೇರು (ಅಂದರೆ 


ಅಳೆಯುವ 2 ಸೇರು) ಬಾದಾಮಿ ಬೀಜವು ಬಿಸಿ ನೀರಿನಲ್ಲಿ ನೆನೆಹಾಕಿ ಹೊಟ್ಟು 
-111- 


-110- 


ಅಕಯತ್ನತೀಯಾ 
ಬ್‌ 


ಅಕ್ಕ ಯತೃತೀಯಾ ದಿವಸ ಸಮರ್ಪಿಸಬೇಕಾದ 
ದಾ ಿದಶಾನ್ನಗಳು 


1. ಶ್ವೇತಾನ್ನ 

ಬಿಳೀ ಅನ್ನ ಮೊದಲನೇ ತರಹ. ಅಕ್ಕಿ ಚೆನ್ನಾಗಿ ತೊಳಿಸಿ 2-3 ಸಾರಿ ಚೆನ್ನಾಗಿ 
ತೊಳೆದು ಹಾಕಿ ಆರಿಸಿ, ಎಸರು ಕಾದ ಮೇಲೆ ಹಾಕಬೇಕು, ನಂತರ ಒಂದು ವುಕ್ಕು 
ಬಂದ ಮೇಲೆ ಒಂದು ಅಗುಳು ತೆಗೆದು ಹಿಸುಕಿ ನೋಡಬೇಕು, ಸ್ವಲ್ಪ 
ಘಟ್ಟಿಯಾಗಿರುವಾಗಲೇ ಗಂಜೀ ಬಸಿದು ಬೆಂಕಿಯ ಕೆಂಡದ ಮೇಲೆ ಇಡಬೇಕು, 
ಸ್ವಲ್ಪ ಹೊತ್ತಿನ ಮೇಲೆ ಬಿಳೀ ಹೊಗೆ ಬರುತ್ತೆ, ಆಗ ಪುನಃ ಮುಟ್ಟಿ ನೋಡಿ 
ಮೃದುವಾಗಿದ್ದ ಪಕ್ಷದಲ್ಲಿ ಪಕ್ಸವಾಯಿತೆಂದು ತಿಳಿದು ಸ್ಪಲ್ಪ ದೂರದಲ್ಲಿ ಇರಿಸಬೇಕು. 

2ನೇ ತರಹ- ಮೊದಲು ಹೇಳಿದ ಪ್ರಕಾರ ಚೆನ್ನಾಗಿ ತೊಳೆದು ಯಾವ ಪಾತ್ರೆಯಲ್ಲಿ 
ಎಷ್ಟುಅಕ್ಕಿ, ಬೇಯತ್ತೋ ಅಂಥ ಪಾತ್ರೆಯಲ್ಲಿ ಈ ಅಕ್ಕಿಯನ್ನು ಹಾಕಿ ನಡುಬೆರಳಿನ 
ಮಧ್ಯೆ ಗೆರೆ ಮುಳುಗುವಷ್ಟುನೀರುಹಾಕಿ ಕೈನಿಟ್ಟುನೋಡಬೇಕು. ತರುವಾಯ ಒಲೆಯ 
ಮೇಲೆ ಇಡಬೇಕು. ಒಂದಾವರ್ತಿ ವುಕ್ಕು ಬಂದಮೇಲೆ ನಾಲ್ಕು ಕಡೆಯೂ ಚೆನ್ನಾಗಿ 
ತಿರಿವಿ ಮುಚ್ಚಿಟ್ಟುಮಂದಾಗ್ನಿಯಾಗಿ ಉರಿಮಾಡಬೇಕು, ಅನ್ನದಂತೆ ಆಗುತ್ತೆ, ಮೇಲೆ 
ಹೇಳಿದ ಅನ್ನಕ್ಕಿಂತ ಬಹಳ ರುಚಿಯಾಗಿರುತ್ತೆ. ಈ ಅನ್ನದಲ್ಲಿ ಗಂಜೀ ಹೀರಿದ್ದರಿಂದ 
ಅನ್ನ ರುಚಿಯಾಗಿರುತ್ತೆ. 


2. ಶರ್ಕರಾನ್ನ 

ಸಣ್ಣಲಕ್ಕಿ ಒಂದು ಸೇರು ಚೆನ್ನಾಗಿ ಕುಟ್ಟಿತವಡು ನುಚ್ಚುತೆಗೆದು ಚೆನ್ನಾಗಿ ತೊಳೆದು 
ಬಿಸಿಹಾಕಿ ಇಟ್ಟು ನೀರಿನಲ್ಲಿ ತುಪ್ಪ ಹಾಕಿ ಅನಂತರ ಅಕ್ಕಿ ಹಾಕಿ ಸೌಟಿನಿಂದ 
ತೊಳಸಬೇಕು. ಕುದಿದ ತರುವಾಯ ಗಂಜಿಯನ್ನು ಕೆಂಡದ ಮೇಲೆ ಇಡಬೇಕು. ಬಿಳೀ 
ಹೊಗೆ ಬಂದಮೇಲೆ ಪರಾತದಲ್ಲಿಹರವಬೇಕು. ಆಮೇಲೆ ಕೇಸರಿಯನ್ನು ನೀರಿನಲ್ಲಿ 
ಹಾಕಿ ಕಾಯಿಸಬೇಕು, ಕಾದಮೇಲೆ ಚೆನ್ನಾಗಿ ಹಿಸುಕಬೇಕು, ಪರಾತದಲ್ಲಿಇರುವ ಅನ್ನದ 
ಮೇಲೆ ಆ ನೀರನ್ನು ಚಿಮುಕಿಸಿ ತೆಳ್ಳಗೆ ಕೆಲಸಬೇಕು, ಆಮೇಲೆ ಸಕ್ಕರೆ 2 ಸೇರು (ಅಂದರೆ 
ಅಳೆಯುವ 2 ಸೇರು) ಬಾದಾಮಿ ಬೀಜವು ಬಿಸಿ ನೀರಿನಲ್ಲಿ ನೆನೆಹಾಕಿ ಹೊಟ್ಟು 


-111- 


ಅಕಯತತೀಯಾ 
ಬ ಲ 


ತೆಗೆದುಹಾಕಬೇಕು, ತರುವಾಯ ಕಲಾಯಿ ಪಾತ್ರೆ ಒಲೆಯಮೇಲೆ ಇಟ್ಟು ಅದರಲ್ಲಿ 
ತುಪ್ಪಹಾಕಿ ಸೌಟಿನಿಂದ ತಿರುವಬೇಕು, ಅನಂತರದಲ್ಲಿ ಸಕ್ಕರೆ ಪಾಕ ಬಂದು ಅನ್ನ 
ಪಕ್ತವಾಗುತ್ತೆ. ಈ ಪ್ರಕಾರ ನಾಲ್ಕು ಸಾರಿ ತಿರಿವಿದ ಮೇಲೆ ಕೆಳಗೆ ಇಳಿಸಬೇಕು, ತುಪ್ಪ 
ಅದರ ಮೇಲೆ ಹಾಕಿ ಮೇಲೆ ಮುಚ್ಚಬೇಕು. ಆಗ ಅನ್ನಮೃದುವಾಗಿರುತ್ತೆ, ಆಮೇಲೆ 
ಬಿಳಿ ಕಲ್ಲುಸಕ್ಕರೆ ಸಣ್ಣ ಸಣ್ಣತುಂಡುಗಳು ಮಾಡಿ ಯಾಲಕ್ಕಿಪುಡಿಯ ಈ ಎರಡು 
ಅದರಲ್ಲಿ ಹಾಕಿ ಮುಚ್ಚಿಡಬೇಕು. ಹಲಸಿನ ಹಣ್ಣುತೊಳೆ ಸಣ್ಣಗೆ ತುಂಡುಗಳು ಮಾಡಿ 
ಅದರಲ್ಲಿಹಾಕಿ ಮುಚ್ಚಿಡಬೇಕು. 


2ನೇ ವಿಧಾನ- ಎಲ್ಲಾ ಮೇಲೆ ಹೇಳಿದ ಪ್ರಕಾರವೇ ಆದರೆ ಸಕ್ಕರೆ ಮಾತ್ರ 
ಹಾಕುವುದಿಲ್ಲ. ಸಕ್ಕರೆ ಹಾಕಿದರೆ ಅನ್ನ ಸ್ವಲ್ಪ ಕಪ್ಪು ಬಣ್ಣವಾಗುತ್ತದೆ. ಆದ್ದರಿಂದ ಸಕ್ಕರೆ 
ಪಾಕ ಮಾಡಿ ಹಾಕಬೇಕು. ಪಾಕದ ವಿಧಾನ - ಶೇರುಸಕ್ಕರೆಗೆ ಪಾವು ನೀರು ಕಲಾಯಿ 
ಪಾತ್ರೆಯಲ್ಲಿಹಾಕಿ ಒಂದು ಕುದಿ ಬಂದಮೇಲೆ ಶೋಧಿಸಿ ಮತ್ತು ಒಲೆ ಮೇಲೆ ಇಟ್ಟು 
ಹಾಲೂ ನೀರು ಬೆರಸಿ, ಪಾಕದ ಮೇಲೆ ಚಿಮುಕಿಸುತ್ತಾ, ಇದ್ದರೆ ಒಳಗಿನ ಮಷ್ಟು 
ಹೊರಗೆ ಬರುತ್ತೆ. ಅದು ತೆಗೆಯುತ್ತಾ ಬರಬೇಕು. ಆ ನಿಂತ ಮೇಲೆ ಬಟ್ಟೆಯಿಂದ 
ಶೋಧಿಸಿ ಮತ್ತು ಒಲೆಯ ಮೇಲೆ ಇಟ್ಟುಮತ್ತು ಸ್ಪಲ್ಪ ಹಾಲು ನೀರು ಚಿಮುಕಿಸಿದರೆ 
ಪಾಕ ಶುಭ್ರವಾಗುತ್ತೆ ಆ ಪಾಕದ ಒಂದು ತೊಟ್ಟು ಭೂಮಿಯ ಮೇಲೆ ಹಾಕಿದರೆ 
ಹರಡದೆ ಇದ್ದರೆ ಪಾಕ ಪಕ್ಚವಾಯಿತೆಂದು ತಿಳಿದು ಈ ಪಾಕವು ಅನ್ನದಲ್ಲಿ ಹಾಕಿ 
ಕಲಿಸಬೇಕು. ಮಿಕ್ಕ ಸಂಗತಿಗಳೆಲ್ಲಾ ಮೇಲೆ ಹೇಳಿದ ಪ್ರಕಾರವೇ ಆದರೆ ಸಕ್ಕರೆ 2 
ಸೇರು ಹಾಕಬೇಕು. 


3. ಗುಡಾನ್ನ 
1 ಸೇರು ಅಕ್ಕಿ, ಅನ್ನಕ್ಕೆ 2 ತೆಂಗಿನಕಾಯಿ ತುರಿದು ಹಾಕಿ 1 ಸೇರು ಬಿಳೀ ಬೆಲ್ಲ 
ಹಾಕಿ ಅದರ ಮೇಲೆ ಯಾಲಕ್ಕಿ ಪುಡಿ ಹಾಕಿ ತುಪ್ಪ ಚೆನ್ನಾಗಿ ಕಾಯಿಸಿ ಅದರಲ್ಲಿ 
ಹಾಕಬೇಕು. ಮೇಲೆ ಹೇಳಿದ ಕೇಸರಿ ಬಾದಾಮಿ ಕಲ್ಲುಸಕ್ಕರೆ ಬಿಟ್ಟು ಬಾಕಿ ಎಲ್ಲಾ 
ಅಂಶವೂ ಮೇಲೆ ಹೇಳಿದ ಪ್ರಕಾರವೇ ಮಾಡಬೇಕು. 


-112- 


ಅಕಯತತೀಯಾ 
ಸ ಲ 


4. ಗುಳ್ಳಗೊಜ್ಜಿನ ಅನ್ನ 

1 ಸೇರು ಸಣ್ಣ ಅಕ್ಕಿ ತೊಳೆದು ಬಸಿಹಾಕಬೇಕು, ಆಮೇಲೆ ತುಪ್ಪ ಕೊತ್ತಂಬರಿ 
ಬೀಜ, ಒಣಕೊಬ್ಬರಿ, ಲವಂಗ್ಯ ಜೀರಿಗೆ, ಮೆಣಸು, ದಾಲಚಿನ್ನಿ, ನಾಗಕೇಸರಿ, ಯಾಲಕ್ಕಿ 
ಈ ದಿನಸುಗಳು ಇಂಗು, ಒಣಗಿದ ಮೆಣಸಿನಕಾಯಿ, ಅರಿಶಿನ ಕೊನೆ, ಈ ಪ್ರಕಾರ 
ಒಟ್ಟುಗೂಡಿಸಿ ಜೀರಿಗೆ ತುಪ್ಪದಲ್ಲಿ ಹುರಿದು ಲವಂಗವನ್ನು ಬೇರೆ ಇಟ್ಟುಕೊಂಡು 
ಪುಡಿ ಮಾಡಿ ನಂತರ ಸೇರು ಅಕ್ಕಿ ಅನ್ನಕ್ಕೆ ವಾದಿರಾಜ ಗುಳ್ಳವನ್ನು ತುಂಡು ಮಾಡಿ 
ಹಾಕಬೇಕು. ಮೇಲೆ ಹೇಳಿದ ವಸ್ತುಗಳೆಲ್ಲಾ ಪುಡಿ ಮಾಡಿ ಅದರಲ್ಲಿ ಉಪ್ಪು ಪುಡಿ 
ಮಾಡಿ ಬೆರಸಬೇಕು. ಅದರಲ್ಲಿ ಅರ್ಧ ಮಸಾಲೆಯನ್ನು ತೊಳೆದ ಅಕ್ಕಿಗೆ ಹಾಕಿ , 
ಬಾಕಿ ಅರ್ಧ ಮಸಾಲಾ ಹುಣಸೆ ಹಣ್ಣು ಗೊಜ್ಜು ಮಾಡಿ ಅದರಲ್ಲಿ ಕಲಸಿ ಅಕ್ಕಿ 
ಎರಡರಷ್ಟು ನೀರು ಹಾಕಬೇಕು, ಒಲೆಯ ಮೇಲೆ ಇಟ್ಟು ತುಪ್ಪ ಹಾಕಿ ಅದರಲ್ಲಿ 
ಸಾಸಿವೇ ಹಾಕಿ ಚಿಟಚಿಟ ಅಂದಮೇಲೆ ಅದರಲ್ಲಿ ವಾದಿರಾಜ ಗುಳ್ಳವನ್ನು ಹಾಕಬೇಕು, 
ಮೇಲೆ ನೀರಿನ ಪಾತ್ರೆ ಮುಚ್ಚಿಡಬೇಕು, ಸ್ವಲ್ಪ ಹೊತ್ತಾದನಂತರ ಹಬೆಬಂದ ಮೇಲೆ 
ಕದಲಿಸಿ ಸ್ವಲ್ಪ ಘಟ್ಟಿಯಾಗಿರುವಾಗಲೇ ಇಳಿಸಬೇಕು. ಅದೇ ತಪ್ಪಲೆಯಲ್ಲಿಯೇ ತುಪ್ಪ 
ಹಾಕಿ ಇರಿಸಿಕೊಂಡಿರುವ ಲವಂಗ ಅದರಲ್ಲಿಹಾಕಿ ಅಕ್ಕಿ, ಸುರಿದು ಚೆನ್ನಾಗಿ ಕುದಿಸಿ 
ಕಾಯಿಸಿರುವ ನೀರು ಅದಕ್ಕೆ ಸುರಿಯಬೇಕು. ಸುಮಾರು ಅನ್ನ ಬಿರುಸಾಗಿರುವಾಗ 4 
ರಲ್ಲಿ ಒಂದು ಭಾಗ ಅನ್ನ ಬೇರೆ ತೆಗೆದು ಇಟ್ಟುಕೊಂಡು ನಿಂತ ಮೂರು ಭಾಗದಲ್ಲಿ 
ಈ ವಾದಿರಾಜ ಗುಳ್ಳ ಹಾಕಬೇಕು. ಅದರ ಮೇಲೆ ತೆಗೆದಿಟ್ಟಿದ್ದ ಅನ್ನ ಅದರ ಮೇಲೆ 
ಹಾಕಿ ಅದರಮೇಲೆ ತುಪ್ಪ ಸುರಿದು ಮುಚ್ಚಿ ಅದರ ಮೇಲೆ ಕೆಂಡ ಸುರಿದು ಕೆಳಗೆ 
ಬೆಂಕಿಯ ಮೇಲೆ ಇಡಬೇಕು. ಬಡಿಸುವ ಕಾಲದಲ್ಲಿ ಅರ್ಧ ತೆಂಗಿನಕಾಯಿ ತುರಿದು 
ಅದಕ್ಕೆ ಬೆರಸಬೇಕು. 


5. ನಾರಿಕೇಳಾನ್ನ 
ಮೇಲೆ ಹೇಳಿದ ಒಂದು ಸೇರು ಅಕ್ಕಿ ಅನ್ನ ಮಾಡಿ ಕಲಾಯಿ ಪರಾತದಲ್ಲಿ 
ಆರಿಸಬೇಕು. ಕೇಸರಿ ಅರದು ಅನ್ನದಲ್ಲಿ ಬೆರೆಸಿ ಕಲಸಬೇಕು. ತೆಂಗಿನಕಾಯಿ ತುರಿದು 
ಅನ್ನದ ಮೇಲೆ ಹಾಕಿ ಅದರ ಮೇಲೆ 2 ಸೇರು ಸಕ್ಕರೆ ಪಾಕವಾಗಲಿ ಅಥವಾ 
ಸಕ್ಕರೆಯಾಗಲಿ ಹಾಕಬೇಕು. ಬಾದಾಮಿ ಯಾಲಕ್ಕಿ ಪುಡಿಮಾಡಿ ಹಾಕಬೇಕು. ಕಲಾಯಿ 
ಪಾತ್ರೆಯಲ್ಲಿ ತುಪ್ಪಅದರಲ್ಲಿಹಾಕಿ ಒಗ್ಗರಣೆ ಮಾಡಬೇಕು. ಆದರೆ ಲವಂಗದ ಒಗ್ಗರಣೆ 


-113- 


ಅಕ್ಷ ಯತೃತೀಯಾ 


ಅನಂತರ ಸಿದ್ದವಾ ಗಿರುವ ಅನ್ನ ಅದರಲ್ಲಿಹಾಕಿ ಕುದಿಸಬೇಕು. 2-2 ಸಾರಿ ಕುದಿಬಂದ 
ಮೇಲೆ ಇಳಿಸಿ ಕೆಂಡದ ಮೇಲೆ ಇದ್ದು ಹೊಗೆ ಬಂದಮೇಲೆ ಇಳಿಸಿ ಕಲ್ಲು ಸಕ್ಕರೆ 
ತುಂಡುಗಳು ಹಾಕಿ ನೈವೇದ್ಯ ಮಾಡಬೇಕು. 


6. ಮುದ್ದಾನ್ನ 

ಒಂದು ಸೇರು ಸಣ್ಣ ಅಕ್ಕಿ ಮುಕ್ಕಾಲು ಸೇರು ಬಿಳೀ ಹೆಸರುಬೇಳೆ ಎರಡೂ 
ಸೇರಿಸಿ ತೊಳೆದು ಇಟ್ಟು 1 ಸೇರು ಇದಕ್ಕೆ 3 ಸೇರು ನೀರು ಹಾಕಿ ಅದರಲ್ಲಿಕುದಿ 
ಬಂದಮೇಲೆ ಈ ಬೆರಸಿನ ಅಕ್ಕಿ, ಸುರಿಯಬೇಕು. ಕುದಿ ಬರುವ ಕಾಲದಲ್ಲಿ 
ವಾಂಗೀಭಾತಿನ ಮಸಾಲೆ ಅದರಲ್ಲಿ ಹಾಕಬೇಕು. 2ನೇ ಕುದಿ ಬರುವ ವೇಳೆಯಲ್ಲಿ 
ತುಪ್ಪಹಾಕಿ ಸ್ವಲ್ಪಮೃದುವಾದ ಕೂಡ್ಲೆ ಇಳಸಿ ಕೆಂಡದ ಮೇಲೆ ಇಟ್ಟುಬೇರೆ ಪಾತ್ರೆಯಲ್ಲಿ 
ತುಪ್ಪ ಹಾಕಿ ಅದರಲ್ಲಿ ಹಿಂಗು, ಸಾಸಿವೆ ಚಿಟ ಚಿಟಾ ಅಂದಮೇಲೆ ಅದರಲ್ಲಿ ಈ 
ಒಗ್ಗರಣೆ ಹಾಕಿ ಮುಚ್ಚಿಡಬೇಕು. ತರುವಾಯ ತೆಂಗಿನಕಾಯಿ ತುರಿದು ಅದಕ್ಕೆ ಹಾಕಿ 
ಬೆರೆಸಬೇಕು. 


7. ಚಿತ್ರಾನ್ನ 

ಒಂದು ಸೇರು ಅಕ್ಕಿ ಚೆನ್ನಾಗಿ ತೊಳೆದು ಬಸಿ ಹಾಕಿ ಇಟ್ಟದ್ದು ನೀರು ಹಾಕಿ 
ಚೆನ್ನಾಗಿ ಮರಳಿದ ಮೇಲೆ ಈ ಅಕ್ಕಿ. ಅದರಲ್ಲಿ ಹಾಕಿ ಬಿರುಸಾಗಿರುವಾಗ ಗಂಜಿ 
ಬಗ್ಗಿಸಿ ಬಿಳೀ ಅಚ್ಚೆಳ್ಳು ಹುರಿದು ಪುಡಿ ಮಾಡಿ ಹುಣಸೇಹಣ್ಣುಉಪ್ಪು ಒರಳಿನಲ್ಲಿ 
ಹಾಕಿ ಈ ಎಳ್ಳುಪುಡಿ ಅದರಲ್ಲಿಹಾಕಿ ಚೆನ್ನಾಗಿ ರುಬ್ಬಿ ಚಟ್ನಿಯ ಹಾಗೆ ಮಾಡಿ ಅನ್ನದ 
ಮೇಲೆ ಹಾಕಿ ಮೆಣಸಿನ ಪುಡಿ, ಮೆಂತ್ಯ ಜೀರಿಗೆ ಪುಡಿ ಅದರ ಮೇಲೆ ಹಾಕಿ ಮೆಲ್ಲಗೆ 
ಕಲಸಿ, ಇಂಗು ಹಾಲು ಹಾಕಿ ಇಡಬೇಕು. ತರುವಾಯ ಬಾಣಲಿಯಲ್ಲಿಎಣ್ಣೆ ಉದ್ದಿನ 
ಬೇಳೆ, ಮೆಣಸಿನಕಾಯಿ, ಸಾಸಿವೇಕಾಳು ಇವುಗಳೆಲ್ಲವನ್ನೂ ಹಾಕಿ ಚಿಟಚಿಟಾ 
ಅಂದಮೇಲೆ ಕೆಳಕ್ಕೆ ಇಳಿಸಿ ಈ ಅನ್ನದ ಮೇಲೆ ಸುರಿದು ಎರಡೂ ಕಲೆಬೆರಸಿ ಅದೇ 
ಬಾಣಲಿಯಲ್ಲಿ ಅರಶಿನ ಪುಡಿ ಕರಿಜೀವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತಿ; ನ ಮೇಲೆ 
ಈ ಅನ್ನಕ್ಕೆ ಹಾಕಿ ಬೆರಸಿ ಮುಚ್ಚಿಡಬೇಕು. 


8. ನಿಂಬುಕಾನ್ನ 
ಒಂದು ಸೇರು ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡು ನೀರು ಮರಳಿದ ಮೇಲೆ 


ಅಕ್ಕಿ ಹಾಕಿ ಸ್ವಲ್ಪ ಬಿರುಸಾಗಿರುವಾಗ ಗಂಜಿ ಬಗ್ಗಿಸಿ ಉದುರುರಾಗಿ ಅನ್ನ 
೬114. 


ಅಕಯತ್ನತೀಯಾ 
ಬ್‌ 


ಇಳಿಸಿಕೊಂಡು ಅದರಮೇಲೆ ತುಪ್ಪ ಹಾಕಿ ಮುಚ್ಚಿಡಬೇಕು, ಕಲಾಯಿ ಪಾತ್ರೆಯಲ್ಲಿ 
ಅನ್ನ ತೋಡಿ, ಉಪ್ಪು ನಿಂಬೇಹಣ್ಣಿನ ರಸ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸಣ್ಣಗೆ 
ಹೆಚ್ಚಿ2 ತೆಂಗಿನಕಾಯಿ ತುರಿದು ಇವು ಎಲ್ಲಾ ಅನ್ನಕೆ ಹಾಕಿ ಕಲಸಿ ಉದ್ದಿನ ಬೇಳೆ 
ಕಡ್ಲೇಬೇಳೆ, ಒಣಮೆಣಸಿನಕಾಯಿ, ಸಾಸಿವೆ, ಅರಿಶಿನ ಪುಡಿ, ಇಂಗು ಕರಿಬೇವು 
ಇವುಗಳೆಲ್ಲು ಒಗ್ಗರಣೆ ಪಾತ್ರೆಯಲ್ಲಿ ಹಾಕಿ ರಸದಿಂದ ಕಲಸಿಟ್ಟುಕೊಂಡು ಇದ್ದ ಅನ್ನವನ್ನು 
ಈ ಒಗ್ಗರಣೆಯ ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತಿರುಗಿಸಿ ಕೆಳಕ್ಕೆ ಇಳಿಸಿ ಕೆಂಡದಮೇಲೆ 
ಇಟ್ಟುಮುಚ್ಚಿಡಬೇಕು. 


9. ಮಾಷಾನ್ನ 
ಮೇಲೆ ಹೇಳಿದ ರೀತಿಯಲ್ಲಿ ಅನ್ನವನ್ನು ಇಳಿಸಿಕೊಂಡು ಕಲಾಯಿ ಪರಾತದಲ್ಲಿ 
ತೋಡಿ ಇಟ್ಟುಕೊಂಡು 1 ಪಾವು ಉದ್ದಿನ ಬೇಳೆ ತುಪ್ಪದಲ್ಲಿ ಹುರಿದು ಪುಡಿಮಾಡಿ 
ಅನ್ನದಲ್ಲಿ ಬೆರೆಸಿ ಉಪ್ಪು ಪುಡಿ ಅದರ ಮೇಲೆ ಹಾಕಿ ಹಸಿಮೆಣಸಿನಕಾಯಿ ಕೊತ್ತಂಬರಿ 
ಒಣಗಿದ ಕೊಬ್ಬರಿ ಕಡ್ಲೆಕಾಯಿ ಬೀಜ ಮೇಲೆ ಹೇಳಿದ ಪ್ರಕಾರ ಒಗ್ಗರಣೆ ಇಟ್ಟು 
ಅದರಲ್ಲಿ ಈ ಅನ್ನ ಹಾಕಿ ನಾಲ್ಕು ಕಡೆಯಲ್ಲೂತಿರಿವಿ ತುಪ್ಪಹಾಕಿ ಮುಚ್ಚಿಡಬೇಕು. 


10. ಫೃತಾನ್ನ 
ಮೇಲೆ ಹೇಳಿದ ಒಂದು ಸೇರು ಅಕ್ಕಿ ಅನ್ನಾ ಮಾಡಿ ಇಳಿಸಿಕೊಂಡು ತುಪ್ಪ ಹಾಕಿ 
ಮುಚ್ಚಿಟ್ಟುಸ್ವಲ್ಪಹೊತ್ತಿನ ಮೇಲೆ ಪರಾತದಲ್ಲಿ ತೋಡಿದ ಮೇಲೆ ಉಪ್ಪುಹಾಕಿ 10 
ಹಪ್ಪಳವೂ ಕಾರೆ ಸಂಡಿಗೆ ಸಹಾ ಕರಿದು ಪುಡಿ ಮಾಡಿ ಅದರಲ್ಲಿ ಸ್ವಲ್ಪ ಎಳ್ಳಿನ ಪುಡಿ 
ಹಾಕಿ ಅನ್ನದ ಮೇಲೆ ಸುರಿದು ಕಲಕಿ ಮುಚ್ಚಿಡಬೇಕು. 
11. ಪರಮಾನ್ನ 
ಅರ್ಧಪಾವು ಅಕ್ಕಿಯನ್ನು ತುಪ್ಪದಲ್ಲಿ ಕೆಂಪಗೆ ಹುರಿದು ಅಥವಾ ಸ್ಪಲ್ಪ ನೆನಸಿ 
ತುಪ್ಪದಲ್ಲಿ ಕರಿದು ಆ ಬಳಿಕ ಹಸನಾದ ಹಾಲವನ್ನು ತಂದು ಹಿತ್ತಾಳೆ ಪಾತ್ರೆಗೆ ಹಾಕಿ 
ಅದನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಕಾಯಿಸಬೇಕು. ಹಾಲು ಅರ್ಧಾವಶೇಷ- 
ವಾಗುವಂತೆ ಕಾಯಿಸಿದನಂತರ ತುಪದಲ್ಲಿಹುರಿದ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ 
ಆ ಅಕ್ಕಿ ಹಾಲು ಸಮನಾಗಿ ಹೊಂದಿಕೊಳ್ಳುವಂತೆ ಮಾಡಬೇಕು. ಆ ಬಳಿಕ ಕಸವಿಲ್ಲದ 
ಹಸನಾದ ಪುಡಿಸಕ್ಕರೆಯನ್ನು ತಕ್ಕಷ್ಟು ಹಾಕಬೇಕು. ಆ ಬಳಿಕ ಹಿತ್ತಾಳೆ ಸೌಟಿನಿಂದ 


-115- 


ಅಕಯತತೀಯಾ 
ಎ ಲ 


ಚೆನ್ನಾಗಿ ಕೆದಕಬೇಕು. ಕೇಸರವನ್ನು ಹಾಲು ಹಾಕಿ ಅರೆದು ಅದನ್ನು ಇದಕ್ಕೆ ಹಾಕಬೇಕು. 

ಸ್ವಲ್ಪಪಚ್ಚಕರ್ಪೂರ ಕರಿದ ಲವಂಗ ದ್ರಾಕ್ಷಿ ಬಾದಾಮಿ ಚೂರು ಗೇರುಪೊಪ್ಪಿನ ಚೂರು 

ಏಲಕ್ಕಿ ಪುಡಿ ಇವನ್ನು ಹಾಕಿ ಹೊಂದಿಸಿ ಕೆಂಡದ ಮೇಲೆ ಮುಚ್ಚಿಡುವುದು. 
ನವಣೆಯನ್ನು 3-4 ವೇಳೆ ಚೆನ್ನಾಗಿ ತೊಳೆದು ತುಪ್ಪದಲ್ಲಿ ಹುರಿದು ಅಥವಾ ಕರೆದು 


ಹಿಂದೆ ಹೇಳಿದಂತೆ ಪಾಯಸ ಮಾಡಬಹುದು. ಅದರಂತೆ ಸಾಮೇ ಅಕ್ಕಿಯಿಂದ 
ಪಾಯಸ ಮಾಡಬಹುದು. 


12. ದಧ್ಯನ್ನ 
ಒಂದು ಸೇರು ಅಕ್ಕಿ, ಅನ್ನ ಮಾಡಿ ಇಟ್ಟುಕೊಂಡು । ಸೇರು ಮೊಸರು ಬೆರೆಸಿ 
ಕಲಾಯಿ ಪಾತ್ರೆಯಲ್ಲಿ ಅನ್ನಾ ತೋಡಿ ಮೊಸರು ಅದರ ಮೇಲೆ ಸುರಿದು, ಉಪ್ಪು 
ಹಸೀ ಶುಂಠಿ ಸಣ್ಣಗೆ ಹೆಚ್ಚಿ ಒಗ್ಗರಣೆಯಲ್ಲಿ ಹಾಕಿ ಅನ್ನದಮೇಲೆ ಹಾಕಿ ಕರಿಬೇವು 
ಅದರಲ್ಲಿ ಹಾಕಿ ಉದ್ದಿನ ಬೇಳೆ ಸಾಸಿವೆ ಮೆಣಸಿನಕಾಯಿ ಒಗ್ಗರಣೆ ಹಾಕಬೇಕು. 


ಬಿಸಿಬೇಳೆಬಾತ್‌ 
ಬೇಕಾಗುವ ಪದಾರ್ಥಗಳು : 


ತೊಗರಿಬೇಳೆ - 500 ಗ್ರಾಂ. ಕೊಬ್ಬರಿ - । ಗಿಟುಕು 


ಅಕ್ಕಿ - 500 ಗ್ರಾಂ. ಸಾಸಿವೆ - 1 ಚಮಚ 

ತುಪ್ಪ- 150 ಗ್ರಾಂ. ಮೆಂತ್ಯ - 1 ಚಮಚ 

ಒಣಮೆಣಸಿನ ಕಾಯಿ - 15 ಇಂಗು - 1 ಚಿಟಿಕೆ 

ಹುಣಿಸೆಹಣ್ಣು- 25 ಗ್ರಾಂ. ಕೊತ್ತಂಬರಿಸೊಪ್ಪು - ಸ್ವಲ್ಪ 
ನಿಂಬೆಹಣ್ಣು- ಸಣ್ಣದು ರುಚಿಗೆ ತಕ್ಕಷ್ಟು ಉಪ್ಪು, ದಾಲ್ಚಿನ್ನಿ, ಚಕ್ಕೆ, 


ಜೀರಿಗೆ, ಮೆಣಸು ಎಲ್ಲಾ ಸೇರಿ 5 ಗ್ರಾಂ. 

ಮಾಡುವ ರೀತಿ : 
ಕಲಾಯಿ ಮಾಡಿದ ಒಂದು ಪಾತ್ರೆಗೆ ನೀರು ಹಾಕಿ ಒಲೆಯ ಮೇಲಿಡಿ. ನೀರು 
ಕುದಿದ ಬಳಿಕ ತೊಗರಿಬೇಳೆ ಹಾಕಿ ಬೇಯಿಸಿ. ಬೇಯುವಾಗ ಒಂದು ಚಿಟಿಕೆ ಅರಶಿನ 
ಹಾಕಿ. ಬೇಳೆ ಅರ್ಧಭಾಗ ಬೆಂದಾಗ ಅಕ್ಕಿ ತೊಳೆದು ಹಾಕಿರಿ. ಇವೆರಡೂ ಕೂಡಿ 
ಬೇಯುತ್ತಿರುವಾಗ ಹುಣಸೆಹಣ್ಣನ್ನು ಬಿಸಿ ನೀರಲ್ಲಿನೆನೆಹಾಕಿ ಅದರ ರಸ ತೆಗೆಯಿರಿ. 


-116- 


ಅಕಯತತೀಯಾ 
ಊ ಲ 


ಒಣಮೆಣಸಿನಕಾಯಿ ಜೊತೆ ಮಿಕ್ಕ ಸಾಂಬಾರ್‌ ಪದಾರ್ಥಗಳನ್ನು ಸೇರಿಸಿ 
ಬಾಣಲಿಗೆ ಹುರಿದುಕೊಂಡು ಪುಡಿ ಮಾಡಿಕೊಳ್ಳಿ . ಇದರ ಜೊತೆ ತುರಿದ 
ಕೊಬ್ಬರಿಯನ್ನು ಸೇರಿಸಿ ಮಿಶ್ರಣ ಮಾಡಿ. ಬೇಳೆಯ ಜೊತೆಗೆ ಅಕ್ಕಿ ಕೂಡಿ ಬೆಂದಾಗ 
ಹುಣಸೆಹಣ್ಣಿನ ರಸ ಸೇರಿಸಿ ಕುಟ್ಟಿ ಪುಡಿ ಹಾಕಿ. ಇದರ ಜೊತೆಗೆ ಉಪ್ಪ ಹಾಕಿ ಚೆನ್ನಾಗಿ 
ಕೂಡಿಸಿ. ಮಿಶ್ರಣ ಎಲ್ಲಾ ಸೇರಿ ಬೆಂದನಂತರ ಕೆಳಗಿಳಿಸಿಕೊಂಡು ಸಾಸಿವೆ ಒಗ್ಗರಣೆ 
ಕೊಟ್ಟು, ಕರಿಬೇವು-ಕೊತ್ತಂಬರಿ, ಇಂಗು ಒಗ್ಗರಣೆ ಸೇರಿಸಿ ಬಿಸಿಬೇಳೆಬಾತ್‌ಗೆ ಮಿಶ್ರಣ 
ಮಾಡಿರಿ. 


ಭೋಜನದಲ್ಲಿ ಮುಖ್ಯ ಪದಾರ್ಥ ತೊವ್ವೆ 

ಒಂದು ಪಾವು ಸೇರು ತೊಗರೀಬೇಳೆ ಚೆನ್ನಾಗಿ ತೊಳೆದು ಆರಹಾಕಬೇಕು. ತುಪ್ಪ 
ಬೆರೆಸಿ ಚೆನ್ನಾಗಿ ಉಜ್ಜಿ ಅದರಲ್ಲಿ ಹಾಕಬೇಕು, ಒಂದು ಸಾರಿ ವುಕ್ಕು ಬಂದಮೇಲೆ 
ಅರಿಶಿನ ಪುಡಿ ಹಾಕಬೇಕು, ತರುವಾಯ ಮುಚ್ಚಿಡಬೇಕು, ಆಗಾಗೈ ತಿರುವಕೂಡದು. 
ಯಾಕೆಂದರೆ ತೊವ್ವೆ, ಕಪ್ಪಾಗುತ್ತೆ, ಬೆಂದಮೇಲೆ ಉಪ್ಪು, ತುಪ್ಪ, ಬೆಲ್ಲ, ಹಿಂಗು, 
ಹಾಕಬೇಕು. ಕಡೇಲಿ ಬೆಂದದ್ದು ನೋಡಿಕೊಂಡು ಹಿತ್ತಾಳೆ ಸೌಟನಿಂದ ಚೆನ್ನಾಗಿ 
ತಿರವಬೇಕು, ಘಟ್ಟಿಯಾಗಿದ್ದ ಪಕ್ಷದಲ್ಲಿ ಸ್ವಲ್ಪ ಬಿಸಿನೀರು ಹಾಕಬಹುದು. ಈ ಪ್ರಕಾರ 
ಎಷ್ಟುತೊವ್ವೆ ಬೇಕೋ ಅಷ್ಟುಬೇಳೆಹಾಕಿ ಮೇಲೆ ಹೇಳಿದ ಪ್ರಕಾರ ಹೆಚ್ಚಿಸಿಕೊಂಡು 
ಹಾಕಬೇಕು. 


ಅಪೂಪ 

1 ಪಾವು ಗೋಧಿಯ ಹಿಟ್ಟನ್ನು ತುಪ್ಪ ಹಾಕಿ ಹುರಿಯಬೇಕು. ಇದಕ್ಕೆ 1 ಸೇರು 
ಬಿಳೀ ಸಕ್ಕರೆ ಏಲಕ್ಕಿ ಪುಡಿ, ಲವಂಗದ ಪುಡಿ, ಜಾಕಾಯಿ ಪತ್ರೆ ಪುಡಿ, ಸ್ವಲ್ಪವಾಗಿ, 
ಹಣ್ಣಿನ ರಸವನ್ನಾಗಲಿ, ಹಾಲನ್ನಾಗಲಿ ಹಾಕಿ ಸ್ವಲ್ಪ ತುಪವನ್ನೂ ಸೇರಿಸಿ ಚೆನ್ನಾಗಿ 
ಕಲೆಸಿಡಬೇಕು. ಸ್ವಲ್ಪ ಕಸ್ತೂರಿ ಬೇಕಾದರೆ ಹಾಕಬಹುದು. ಈ ಹಿಟ್ಟನ್ನು 3-4 ಗಂಟೆಗೆ 
ಹೆಚ್ಚಾಗಿ ನೆನೆಸಿದರೂ ಸರಿ ಇಲ್ಲದಿದ್ದರೆ ಒಂದು ದಿವಸ ಬಾಳೆಲೆ ಸುತ್ತಿ ಇಟ್ಟಿದ್ದರೂ 
ಸರಿ, ಆ ಬಳಿಕ ಕೈಗೆ ತುಪ್ಪವನ್ನು ಹಚ್ಚಿಕೊಂಡು ಬಾಳೆಲೆಯ ಮೇಲೆ ಒಂದು ಸಣ್ಣ 
ನಿಂಬೆಹಣ್ಣಿನ ಗಾತ್ರಕ್ಕೆ ತೆಗೆದುಕೊಂಡು; ಸಣ್ಣನಾಗಿ ಗುಂಡಗೆ ತಟ್ಟಿ, ತುಪ್ಪದಲ್ಲಿ 
ಕರಿಯಬೇಕು. ಗಸಗಸೆಯಲ್ಲಿ ಈ ಹಿಟ್ಟನ್ನು ಅದ್ದಿ ಕರಿದರೂ, ಕರಿಯಬಹುದು. 
ವಿಧವಿಧವಾದ ಹಣ್ಣುಗಳ ರಸದಿಂದ ಕಲೆಸಿ ಮಾಡಬಹುದು. 


-117- 


ಅಕಯತ್ತತೀಯಾ 
ಎಷ್ಟ ಲ 


ಅನರಸ 
ಅಕ್ಕಿಯನ್ನು ನೆನೆಸಿ ತೊಳೆದು ಅದನ್ನು ನೆರಳಲ್ಲಿ1 ಬಟ್ಟೆಯ ಮೇಲೆ ಹರವಬೇಕು. 

ಆ ಸ ಆ ಅಕ್ಕಿಯನ್ನು ಒರಳಲ್ಲಿ ಹಾಕಿ ಚೆನ್ನಗಿ ಕುಟ್ಟಿ ತಳಗ ಇರುವ ಬಟ್ಟೆಯಿಂದ 
ಶೋಧಿಸಿಸೊಳ್ಳಬೇಕು. ಈ ಹಿಟ್ಟಿನಲ್ಲಿ! ಪಾವನ್ನು ತೆಗೆದುಕೊಂಡು ತುಪಹಾಕಿ 'ಹುರಿದು 
ಸಮ ಸಕ್ಕರೆ ಬೆರೆಸಿ ಹಾಲು ಹಾಕಿ 3-4 ಬಾಳೆ ಹಣ್ಣನ್ನು ಸಹ ಸೇರಿಸಿ ಏಲಕ್ಕಿ ಪುಡಿ 
ಮುಂತಾದ ಪರಿಮಳ ದ್ರವ್ಯವನ್ನು ಸೇರಿಸಿ ತುಪ್ಪ ಅಥವಾ ಬೆಣ್ಣೆ ಹಾಕಿ ಕಲಿಸಿ ಚೆನ್ನಾಗಿ 
ಮರ್ದಿಸಿ ಇಡಬೇಕು. ಒಂದು ದಿವಸದವರೆಗೂ : ಬಾಳೆಲೆಯಲ್ಲಿಸುತ್ತಿಟ್ಟು ಮಾರನೆಯ 
ದಿವಸ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಬಾಳಲೆಯ ಮೇಲೆ ಅಗಲವಾಗಿ ತಟ್ಟಿ 
ತುಪ್ಪದಲ್ಲಿ ಕರಿಯಬೇಕು. ಇದನ್ನು ಗಸಗಸೆಯಲ್ಲಿ ಅದ್ದಿ ಕರಿಯಬಹುದು. ಇದು 
4-5 ದಿವಸಗಳವರೆಗೂ ಕೆಡದೆ ರುಚಿಯಾಗಿಯೂ ಲಘುವಾಗಿಯೂ 
ಚೆನ್ನಾಗಿರುವುದು. ಕೆಲವರು ತುಪ್ಪದಲ್ಲಿ ಹಿಟ್ಟನ್ನು ಹುರಿಯದೇ ಮಾಡುತ್ತಾರೆ. ಸಕ್ಕರೆಗೆ 
ಬದಲಾಗಿ ಬಿಳೀ ಬೆಲ್ಲವನ್ನು ಉಪಯೋಗಿಸಬಹುದು. 


ಮಾವಿನಕಾಯಿ ಚಿತ್ರಾನ್ನ 
ಬೇಕಾಗುವ ಪದಾರ್ಥಗಳು : 
ಅಕ್ಕಿ - 500 ಗ್ರಾಂ. ತೆಂಗಿನಕಾಯಿ - /, ಭಾಗ 
ಉಪ್ಪು- 25 ಗ್ರಾಂ. ಮಾವಿನಕಾಯಿ - 1 
ಇಂಗು - 1 ಚಿಟಿಕೆ ಒಣಮೆಣಸಿನಕಾಯಿ - 6 


ಕಡಲೆಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ - ಒಟ್ಟು10 ಗ್ರಾಂ. 


ಮಾಡುವ ರೀತಿ : 

ಅನ್ನ ಉದುರು ಉದುರಾಗಿ ಮಾಡಿಕೊಂಡು ಆರಾಕಿ. ಬಾಣಲಿಗೆ ಎಣ್ಣೆ ಕಾದ 
ಬಳಿಕ ಒಂದು ಚಮಚ ಸಾಸಿವೆ ಹಾಕಿ ಸಿಡಿಸಿ. ನಂತರ ಕಡಲೆಬೇಳೆ, ಉದ್ದಿನಬೇಳೆ 
ಇಂಗು ಹಾಕಿ ಹುರಿಯಿರಿ. ಹುರಿದ ಮಿಶ್ರಣವನ್ನು ಪುಡಿ ಮಾಡಿ, ಉಪ್ಪು ಸೇರಿಸಿ 
ಅನ್ನಕ್ಕೆ ಮಿಶ್ರಣ ಮಾಡಿ. ಮಾವಿನಕಾಯನ್ನು ತುರಿದು, ತೆಂಗಿನಕಾಯನ್ನೂ ತುರಿದು 
ಅನ್ನಕ್ಕೆ ಬೆರೆಸಿ. ನಂತರ ಎಣ್ಣೆಯಲ್ಲಿಕಡಲೆಕಾಯನ್ನು ಹುರಿದು, ಅನ್ನಕ್ಕೆ ಮಿಶ್ರಣ ಮಾಡಿ 
(ಮಾವಿನಕಾಯಿ ಜಾಸ್ತಿ ಹುಳಿ ಇರಬಾರದು). 


-118- 


ಅಕಯತತೀಯಾ 
ಉೃ ಲ 


ಖರ್ಜೂರ ಪಾಯಸ 
ಸಾಮಗ್ರಿಗಳು : 
1. ಖರ್ಜೂರ - 1 ಕಪ್‌ 2. ಹಾಲು - 2 ಕಪ್‌ 
3. ಬೆಲ್ಲ- 1/4 ಕಪ್‌ 4. ಏಲಕ್ಕಿ ಪುಡಿ - 1/2 ಚಮಚ 
5. ಗೋಡಂಬಿ - 1 ಚಮಚ 6. ಬಾದಾಮಿ - 1/2 ಚಮಚ 
7. ತುಪ್ಪ 


ಮಾಡುವ ವಿಧಾನ - ಹೆಚ್ಚಿರುವ ಖರ್ಜೂರವನ್ನು ಹಾಗೂ ಹಾಲನ್ನು ರುಬ್ಬಿಕೊಳ್ಳಿ . 
ರುಬ್ಬಿದ ಮಿಶ್ರಣಕ್ಕೆ ಮಿಕ್ಕ ಹಾಲನ್ನು ಹಾಕಿ ಕುದಿಸಿರಿ. ನಂತರ ತುಪ್ಪದಲ್ಲಿ ಕರಿದ 
ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿಯನ್ನು ಬೆರೆಸಿದರೆ ಖರ್ಜೂರದ ಪಾಯಸ 
ನೈವೇದ್ಯಕ್ಕೆ ಸಿದ್ಧ. 


ಖಾರಾ ಬೂಂದಿ 
ಬೇಕಾಗುವ ಪದಾರ್ಥಗಳು : 
ಕಡಲೆಹಿಟ್ಟು- 250 ಗ್ರಾಂ. ಖಾರದಪುಡಿ - 1/1, ಚಮಚ 
ಕೊಬ್ಬರಿ - 50 ಗ್ರಾಂ. ಉಪ್ಪು, ಕರಿಬೇವು, ಎಣ್ಣೆ 
ಕಡಲೆಕಾಯಿ, ಹುರಿಗಡಲೆ - 50 ಗ್ರಾಂ. 


ಮಾಡುವ ರೀತಿ : 

ಕಡಲೆಹಿಟ್ಟಿಗೆ ಉಪ್ಪು, ಖಾರದಪುಡಿ ಹಾಕಿಕೊಂಡು ನೀರುಹಾಕಿ, ದೋಸೆ ಹಿಟ್ಟಿನಂತೆ 
ಕಲಸಿಕೊಳ್ಳಿ. ನಂತರ ಒಲೆಯ ಮೇಲೆ ಬಾಣಲಿಯಲ್ಲಿ ಎಣ್ಣೆಹಾಕಿ. ಎಣ್ಣೆ ಕಾದ ಬಳಿಕ 
ಬೂಂದಿ ತಟ್ಟೆಯ ಸಹಾಯದಿಂದ ತಟ್ಟೆಯ ಮೇಲೆ ಹಿಟ್ಟನ್ನು ಉದುರಿಸುತ್ತಾ 
ಬಾಣಲಿಯಲ್ಲಿ ಬಿಟ್ಟು ಬೂಂದಿ ಕಾಳುಗಳನ್ನು ಕರಿಯಿರಿ. ಆಮೇಲೆ ಬಾಣಲಿಗೆ ಸ್ವಲ್ಪ 
ಎಣ್ಣೆ ಹಾಕಿಕೊಂಡು ಕಡಲೆಕಾಯಿ, ಹುರಿಗಡಲೆ, ಕರಿಬೇವು ಹುರಿದುಕೊಂಡು 
ಬೂಂದಿಗೆ ಸೇರಿಸಿ. 


ಚೌಚೌ 
ಬೇಕಾಗುವ ಪದಾರ್ಥಗಳು : 
ಕಡಲೆಹಿಟ್ಟು - 750 ಗ್ರಾಂ. ಕಡಲೆಕಾಯಿ - 75 ಗ್ರಾಂ. 
ಅಕ್ಕಿಹಿಟ್ಟು - 100 ಗ್ರಾಂ. ಹುರಿಗಡಲೆ - 50 ಗ್ರಾಂ. 


ಕೊಬ್ಬರಿ - 1000 ಗ್ರಾಂ. ಕರಿಬೇವು - 4 ಗರಿ, ಉಪ್ಪು, ಎಣ್ಣೆ 
-119- 


ಅಕಯತತೀಯಾ 
ಅಪಿ ಲ 


ಮಾಡುವ ರೀತಿ : 

ಕಡಲೆಹಿಟ್ಟು, ಅಕ್ಕಿಹಿಟ್ಟು, ಉಪ್ಪು ಮತ್ತು ಒಂದು ಚಿಟಿಕೆ ಖಾರದ ಪುಡಿ ಹಾಕಿ 
ನೀರು ಸೇರಿಸಿ ಕಲಸಿಕೊಳ್ಳಿ . ಈ ಹಿಟ್ಟಿನಲ್ಲಿ ಸ್ವಲ್ಪ ಚಕ್ಕುಲಿ, ಮಿಕ್ಕ ಹಿಟ್ಟಿಗೆ ಓಂಪುಡಿ 
ಮಾಡಿಕೊಳ್ಳಿ . ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಕಾಯಿ ಬೀಜ, ಹುರಿಗಡಲೆ, 
ಕರಿಬೇವು ಹುರಿದುಕೊಂಡು ಚೌಚೌಗೆ ಸೇರಿಸಿ. ಕೊಬ್ಬರಿಯನ್ನೂ ಸಹ ಸಣ್ಣಗೆ ಹೆಚ್ಚಿ 
ಸೇರಿಸಿದ ಬಳಿಕ ಚೆನ್ನಾಗಿ ಮಿಶ್ರಣ ಮಾಡಿ. 


“ಜು ಬು ಬು 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ || 
ಅಸ್ಪದ್ಭುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸೇಶ್ಯೇ ಶೇ ಸಂ 
ಅಕ್ಷಯತೃಶೀಯಾ ಎಂಬ ಈ ಕೃತಿಯು ಅಸ್ನದುರ್ವಂತರ್ಗತರಾದ 
ಹನುಮದ್ಧೀಮಮಧದ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಸೇ ಸೇ ಖೇ ಸೇ 


-120- 


, ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಜ | 


ಜಗದ್ಗುರು ಶ್ರೀಮಧ್ವಾಚಾಯರ್ಯಸಿದ್ಧಾಂಡ ಪ್ರತಿಷ್ಟಾ 
ಗಿರಿನಗರ, ಬೆಂಗಳೂರು - 560 085 


9ಕ್ರಮಾರ್ದದರ್ಶಿನಿ6 * | 


ಇದು 


ಕು 


ಕ 
p 


ನ 
ಛ€ 
fp 
ಬ 
% 
ಸ 
ತ್ಸ 
3) 
ಕ 


A 


. ಇತಿ ಅ ಆ ಪ್ರ. 
OE ಗಗಗ!ಗ 4 


ತರ್‌ 


' "ಕ 4 § 


1611111188 ತ 4 
ಸ We 


ee: 


'ವಿದಾನ್‌ ಬೆಮತ ವೆ೦ತಬೇಶಾಚಾರ್ಯ 


7 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋ ೇಕ್ವಮಾರ್ಗದರ್ಶಿನೀ 


ಶ್ರಾವಣಮಾಸ 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ: 


ಜಗದುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ), 
ಬೆಂಗಳೂರು 


1 
"'ಶ್ರಾವಣಮಾಸ'' ಶಾರ್ವರಿ ॥। ಶ್ರಾವಣ ॥ ಶುದ್ಧ ಹುಣ್ಣಿಮೆ, (ದಿನಾಂಕ : 3-8- 2020) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 


ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


© :No portion of this book or other books of the set of 30 can be published 
through Whatsapp or Facebook or by way of scanning. Anybody indulging in 
such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 
ಪುಟಗಳು : 1 * 136 


ಅಕ್ಷರಜೋಡಣೆ ಸುಬ್ಬಣ್ಣ ಕೆಂಪದಾಳಿಹಳ್ಳಿ , 
9141311280 


ಮುಖಪುಟ - ಶ್ರೀವಿಶ್ವಾತ್ಮಾ, ಕಾರ್ತಿಕಜೋಷಿ. 
ಮುದ್ರಣ : 

ಮುಕ್ತಿಪಥ ಮುದ್ರಣಾಲಯ, 

(ಪಿ. ಮಂಜುನಾಥ) 

ಬೆಂಗಳೂರು. 


ತ್ತು ಇ 
ಕಠಿಣ ಪರಿಶ್ರಮದಲ್ಲಿ ಜೀವನ ಸಾಗಿಸಿ ನಮ್ಮನ್ನೆಲ್ಲ ಸಂಸ್ಕಾರವಂತರನ್ನಾಗಿ ಮಾಡಿ ಉತ್ತಮ 
ವದ್ಯ ನೀಡಿ ಜೀವನದ ದಾರಿದೀಪರಾದ ದಿ॥ ಜಿ. ರಾಮಚಂದ್ರರಾವ್‌ ಇವರ ಆಶೀರ್ವಾದ 
ನಮ್ಮಮೇಲೆ ನಿರಂತರ ಇರಬೇಕೆಂಬ ಉದ್ದೇಶದಿಂದ ಈ ಜ್ಞಾನಸೇವೆಯನ್ನು ಆಚರಿಸಲಾಗಿದೆ. 
ಇದರಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ಇವರಿಗೆ ತಲುಪಲಿ ಎಂದು ಪ್ರಾರ್ಥಿಸುತ್ತೇವೆ. 


ಶ್ರೀಮತಿ ಗೀತಾ ರಾಮಚಂದ್ರರಾವ್‌, 
ಶ್ರೀ ಜಿ.ಆರ್‌. ಆನಂದ ಮತ್ತು ಕುಟುಂಬದವರು. 


ವಿಷಯಾನುಕ್ರಮಣಿಕೆ . 

ಶ್ರಾವಣಮಾಸ ಶುಕ್ಲಪಕ್ಚ 14. ಭಿಕ್ಷೆ ಬೇಡುವ ಸಂಪ್ರದಾಯ 58 

1. ಶ್ರಾವಣಮಾಸದ ಧರ್ಮಗಳು 1 | 15. ಉದುಂಬರವ್ರತ 58 
2. ರವಿಪೂಜಾವಿಧಾನ 3 | 16. ಸಮಾತ್ಮೇಶತೀರ್ಥರು 59 
3. ಸೂರ್ಯದೇವರ ಹಾಡು 6 | 17. ಅಪ್ಪಾವರ ಆರಾಧನೆ 59 
4. ಚಂದ್ರಪೂಜಾವಿಧಾನ 7 | 18. ಕಪರ್ದಿವಿನಾಯಕ ವ್ರತ 61 
5. ಮಂಗಳ ಪೂಜಾವಿಧಾನ 8 | 19. ನಾಗಪಂಚಮೀ ವ್ರತ 65 
6. ಅಂಗಾರಕಕವಚ 10 | 20. ರಘುವರ್ಯತೀರ್ಥರು 65 
7. ಬುಧಬೃಹಸತಿವ್ರತವಿಧಾನ 13 | 21. ಸಿರಿಯಾಳಷಷ್ಠೀ 66 
8. ಬುಧಬೃಹಸತಿ ಹಾಡು 16 | 22. ಸೂಪೌದನ ವ್ರತ 66 
9. ಶುಕ್ರಪೂಜಾವಿಧಾನ 18 | 23. ಶ್ರೀವಿದ್ಯಾಪೂರ್ಣತೀರ್ಥರು 66 
10. ಸಂಪತ್‌ ಶುಕ್ರವಾರದ ಹಾಡು 30 | 24. ಶೀತಲಾಸಪ್ತಮೀ 67 
11. ಲಕ್ಷ್ಮೀಲೀಲಾಮೃತ 37 | 25. ಶ್ರೀಲಕ್ಷ್ಮೀಕಾಂತತೀರ್ಥರು 67 
12. ಗೌರೀಹಬ್ಬಗಳ ಬಗ್ಗೆ ಅಪೂರ್ವ 26. ಶ್ರೀವಿದ್ಯೇಶತೀರ್ಥರು 67 
ಮಾಹಿತಿ 48 | 27. ಶ್ರೀಸತ್ಯವರತೀರ್ಥರು . 68 


13. ಸಂಪತ್‌ಶನಿವಾರದ ಹಾಡು 50 | 28. ದುರ್ಗಾದೇವಿಪೂಜೆ 68 


ಓಟ 


. ಆಶಾದಶಮೀವ್ರತ 

- ಪುತ್ರದೈಕಾದಶೀ ವ್ರತ 

. ಬುದ್ಧದ್ವಾದಶೀ 

. ಪವಿತ್ರೋತವ 

. ಪವಿತ್ರರೋಪಣ ವಿಧಾನ 

. ಶ್ರೀಲಕ್ಷ್ಮೀನಾಥತೀರ್ಥರು 

. ಯಜ್ಞೋಪವೀತ ಮಾಡುವ 


ಎಧಾನ 


. ಉತ್ಸರ್ಜನ 

. ಉಪಾಕರ್ಮ 

. ಹಯಗ್ರೀವಜಯಂತಿ 

. ಗರುಡಜಯಂತೀ 

. ಶ್ರಾವಣಮಾಸದ ದಾನಗಳು 


68 
69 
75 
77 
80 
85 


86 
87 
87 
88 
92 
95 


41. 
42. 


43. 
44. 
45. 
46. 
47. 
48. 
49. 
50. 
rt 


ಗಾಯತ್ರೀಪ್ರತಿಪತ್‌ 
ಗುರುರಾಯರ ಚರಿತ್ರೆ 
ಹಾಗೂ ಮಹಿಮೆಗಳು 
ಶ್ರೀರಘುಪ್ರವೀರತೀರ್ಥರು 
ಶ್ರೀಸುಜ್ಞಾನೇಂದ್ರತೀರ್ಥರು 
ಸಿರಿಯಾಳಷಷ್ಠೀ 
ಶ್ರೀಕೃಷ್ಣಜನ್ಮಾಷಮೀ 
ಶ್ರೀವ್ಯಾಸತತ್ತ್ವಜ್ಞರ ಆರಾಧನೆ 
ಕಾಮಿಕೇಕಾದಶೀ 
ಶ್ರೀಸತ್ಯಧರ್ಮತೀರ್ಥರು 
ಸೋಮವತೀ ಅಮಾವಾಸ್ಯೆ 
ದರ್ಭಾಹರಣ 


“5% ಖೇ ಸೇ 


96 


97 
122 
125 
127 
127 
128 
129 
133 
134 
135 


ಮುನ್ನುಡಿ 
ಸಪತ ತ್‌ 


ಶ್ರಾವಣಮಾಸದಲ್ಲಿ ನಿತ್ಯವೂ ಹಬ್ಬಗಳು ಇರುತ್ತವೆ. ಈ ಕೃತಿಯಲ್ಲಿ ವಾರಕ್ಕೆ ಸಂಬಂಧಪಟ್ಟ 
ಎಲ್ಲ ಹಬ್ಬಗಳನ್ನು, ತಿಥಿಗಳಿಗೆ ಸಂಬಂಧಪಟ್ಟ ಎಲ್ಲ ಹಬ್ಬಗಳನ್ನು ಸಂಗ್ರಹಿಸಲಾಗಿದೆ. 
ಹೆಂಗಸರಿಗೂ ಗಂಡಸರಿಗೂ ಸಮಾನವಾಗಿ ಈ ಪುಸ್ತಕವು ಉಪಯುಕ್ತವಾಗುತ್ತದೆ. ಶ್ರಾವಣ 
-ಮಾಸದಲ್ಲಿ ಹೇಳಿಕೊಳ್ಳಬೇಕಾದ ಎಲ್ಲ ಹಾಡುಗಳನ್ನೂ ಇಲ್ಲಿ ನೀವು ಕಾಣಬಹುದು. ಅಷ್ಟೇ 
ಅಲ್ಲದೇ ಸಂಬಂಧಪಟ್ಟ ಸ್ತೋತ್ರಗಳನ್ನು ಕೂಡ ಇಲ್ಲಿ ಸುಲಭವಾಗಿ ಪಡೆದುಕೊಳ್ಳಬಹುದು. 
ಮೊದಲು ವಾರಗಳಿಗೆ ಸಂಬಂಧಪಟ್ಟ ಹಾಡುಗಳನ್ನು ಹಾಗೂ ಸ್ತೋತ್ರಗಳನ್ನು ಪೂಜಾ- 
ವಿಧಾನಗಳನ್ನು ನೀಡಲಾಗಿದೆ. ಅನಂತರ ತಿಥಿಗಳಿಗೆ ಸಂಬಂಧಪಟ್ಟಂತೆ ಹಬ್ಬ ಹರಿದಿನಗಳನ್ನು 
ಸಂಗ್ರಹಿಸಲಾಗಿದೆ. ಗುರುರಾಯರ ಚರಿತ್ರೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಲಾಗಿದೆ. 
ಸುಮಾರು 500 ಪುಟಗಳಲ್ಲಿ ಮುದ್ರಿಸಬೇಕಾದ ವಿಷಯವನ್ನು ಕೇವಲ 140 ಪುಟಗಳಲ್ಲಿ 
ಮುದ್ರಿಸುತ್ತಿರುವುದು ಈ ಕೃತಿಯ ವೈಶಿಷ್ಟ್ಯವಾಗಿದೆ. ವಿಷಯಗಳ ಸಂಗ್ರಹದಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡ ವಿದ್ವಾನ್‌ ಸಿ.ಆರ್‌. ಪ್ರದೀಪಸಿಂಹಾಚಾರ್ಯರಿಗೆ ಅನಂತ ಕೃತಜ್ಞತೆಗಳು. ಈ 
ಪುಸ್ತಕದ ಡಿ.ಟಿ.ಪಿ. ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮನ್ನು ತೊಡಗಿಸಿಕೊಂಡು 
ಉತ್ತಮಸಲಹೆಗಳನ್ನು ನೀಡಿ ಅನೇಕ ವಿಷಯಗಳ ಯಥಾರ್ಥತೆಗೆ ಕಾರಣರಾದ ಸುಬ್ಬಣ್ಣ. 
ಕೆಂಪದಾಳಿಹಳ್ಳಿ ಇವರಿಗೂ ಅನಂತ ಅಭಿನಂದನೆಗಳು. 


ಶ್ರೀಮತಿ ಗೀತಾ ರಾಮಚಂದ್ರರಾವ್‌, ಶ್ರೀ ಜಿ.ಆರ್‌. ಆನಂದ ಮತ್ತು ಕುಟುಂಬದವರು. 
ಈ ಪುಸ್ತಕದ ಪ್ರಕಟನೆಯ ಸೇವೆಯನ್ನು ದಿ। ರಾಮಚಂದ್ರ.ಜಿ. ಅವರ ಹೆಸರಿನಲ್ಲಿ 
ಮಾಡಿರುತ್ತಾರೆ. ಅವರ ಅಪೇಕ್ಷೆಯಂತೆ ಪ್ರಕಟನೆಯಿಂದಾದ ಶ್ರೀಹರಿಯ ಅನುಗ್ರಹವು 
ಶ್ರೀರಾಮಚಂದ್ರರವರಿಗೆ ದೊರೆಯಲಿ ಮತ್ತು ಇನ್ನೂ ಉತ್ತಮಸೇವೆಯನ್ನು ಶ್ರೀಮತಿ ಗೀತಾ 
ರಾಮಚಂದ್ರರಾವ್‌ ಹಾಗೂ ಶ್ರೀ ಜಿ.ಆರ್‌. ಆನಂದ ಮತ್ತು ಕುಟುಂಬದವರಿಂದ ಕೈಗೊಳ್ಳಲಿ 
ಅವರಿಗೆ ಅನುಗ್ರಹ ಮಾಡಲಿ ಎಂದು ಈ ಮೂಲಕ ಶ್ರೀಹರಿಯಲ್ಲಿ ಪ್ರಾರ್ಥಿಸುತ್ತೇನೆ. ಇದರ 
ಸದುಪಯೋಗವನ್ನು ಎಲ್ಲಾ ಹರಿಭಕ್ತರು ಪಡೆದುಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


 ಶ್ರೀಮದ್ಮನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ಶ್ರಾವಣ ಮಾಸ 
ಮಾಸನಿಯಾಮಕ - ಧನ್ಯಾಪತಿಶ್ರೀಧರಾಯ ನಮಃ 
ಶ್ರಾವಣಮಾಸದಲ್ಲಿಮಾಡಬಹುದಾದ ವ್ರತಗಳು 


ಶ್ರಾವಣಮಾಸಕ್ಕೆ ಶ್ರೀಧರೂಪಿ ಪರಮಾತ್ಮನು ನಿಯಾಮಕನಾಗಿದ್ದಾನೆ. ಶ್ರಾವಣ- 
ಮಾಸದಲ್ಲಿ ಶ್ರೀಧರನ ಪ್ರೀತಿಗಾಗಿ ಈ ಕೆಳಕಂಡ ಧರ್ಮಗಳನ್ನು ಆಚಸರಿಸತಕ್ಕದ್ದು. 
"ಶ್ರಾವಣೇ ವರ್ಜಯೇಚ್ಛಾಕಂ' ಎಂಬ ಪ್ರಮಾಣಾನುಸಾರ ಶ್ರಾವಣ ಮಾಸದಲ್ಲಿ 
ಶಾಕವ್ರತವನ್ನು ಮಾಡಬೇಕು. ಇದನ್ನು "ಆಷಾಢ ಶುಕ್ಲ ದ್ವಾದಶಿಯಿಂದ ಶ್ರಾವಣ 
ಶುಕ್ಲ ದ್ವಾದಶಿಯವರೆಗೆ ಆಚರಿಸತಕ್ಕದ್ದು. 


ಸೂರ್ಯನು ಕರ್ಕಾಟಕ ರಾಶಿಯಲ್ಲಿದ್ದಾಗ ಕೇಶಕೆರ್ತನ (ಕೌರ)ವು ನಿಷಿದ್ಧ. 
ಗೃಹಸ್ಥರು ಸೂರ್ಯನು ಕುಂಭ, ಕರ್ಕಾಟಕ, ಧನೂ ರಾಶಿಗಳಲ್ಲಿದ್ದಾಗ ತಲೆಗೂದಲು 
ಅಥವಾ ಮೈಮೇಲಿನ ಕೂದಲನ್ನು ಕತ್ತರಿಸಿದರೆ ಯಮನು ಅದನ್ನು ಪಿತೃಗಳಿಗೆ 
ಉಣಿಸುತಾನೆ ಎಂದು ಸುಮಂತು ಯಪಷಿಗಳು ಹೇಳಿರುತ್ತಾರೆ. | 


ಕರ್ಕರಾಶಿಗೆ ಸೂರ್ಯನು ಪ್ರವೇಶಿಸಿದ ಮೇಲೆ ನದಿಗಳಿಗೆ ಮೂರುದಿನ 
ರಜೋ ದೋಷವು. ಆಗ ಗಂಗಾದಿ ಮಹಾನದಿಗಳನ್ನು ಬಿಟ್ಟು ಸಣ್ಣನದಿಗಳಲ್ಲಿ 
ಸ್ನಾನಾದಿಗಳನ್ನು ಮಾಡಬಾರದು. ಆದರೆ ಈ ರಜೋದೋಷವು ತೀರವಾಸಿಗಳಿಗೆ 
ಅನ್ವಯಿಸುವುದಿಲ್ಲ. ಹಾಗೂ, ಉಪಾಕರ್ಮ, ಸೂರ್ಯಚಂದ್ರಗ್ರಹಣ, ಪ್ರೇತಸ್ನಾನ 
ಇವುಗಳಿಗೆ ಅನ್ವಯಿಸುವುದಿಲ್ಲ. 

ನಕ್ತವ್ರತ- ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಾಡ್ಯದಿಂದ ಆರಂಭಿಸಿ ಒಂದು 
ತಿಂಗಳು ಈ ವ್ರತವನ್ನು ಮಾಡಬೇಕು. ನಿತ್ಯವೂ ತ್ರಿಕಾಲಸ್ನಾನ, ಭೂಮಿಯಲ್ಲಿ 
ಮಲಗುವುದು, ಪಂಚಮ ಕಾಲದಲ್ಲಿ (ಎಂದರೆ ಮಧ್ಯಾಹ್ನ 4 ಗಂಟೆಯ ನಂತರ) 
ಒಂದೇ ಭೋಜನ. ಇದು ವ್ರತ ಮಾಡುವ ಕ್ರಮ. ಇದರಿಂದ ಭಗವಂತನು 
ಪ್ರೀತನಾಗುವನು. 


ಲಕ್ಷಪೂಜಾವ್ರತ- ಪರಮಾತ್ಮನಿಗೆ ತುಲಸಿಯಿಂದಲೂ ಮಲ್ಲಿಗೆ, ಜಾಜಿ, 
ಸಂಪಿಗೆ, ದೂರ್ವಾ ಇವುಗಳಿಂದಲೂ ಲಕ್ಷ ಪೂಜೆಯನ್ನು ಮಾಡಿ ಉದ್ಯಾಪನೆಯನ್ನು 
ಮಾಡಬೇಕು. 


ಮೌನವ್ರತ- ಮಾಸಪೂರ್ತಿ ಮೌನವ್ರತವನ್ನು ಮಾಡಿ ವ್ರತಸಂಪೂರ್ತಿಗಾಗಿ 
ಘಂಟಾ-ಪುಸ್ತಕಗಳನ್ನು ದಾನ ಮಾಡಬೇಕು. 


ರೋಟಿಕ ವ್ರತ- ಶ್ರಾವಣಮಾಸದ ಪಾಡ್ಯವು ಸೋಮವಾರದಿಂದ ಕೂಡಿದ್ದರೆ 
ಆಗ ರೋಟಿಕವ್ರತವನ್ನು ಮಾಡಬೇಕು. ಬಿಲ್ಪಪತ್ರಾದಿಗಳಿಂದ ಶಿವನನ್ನು ಪೂಜಿಸಿ, 
ಐದು ರೊಟ್ಟಿಗಳನ್ನು ಮಾಡಿ ಒಂದು ಶಿವನಿಗೂ, ಎರಡು ಬ್ರಾಹ್ಮಣರಿಗೂ 
ಸಮರ್ಪಿಸಿ, ಉಳಿದೆರಡನ್ನು ಯಜಮಾನನು ಸ್ವೀಕರಿಸಬೇಕು. ಐದು ವರ್ಷ ಈ 
ವ್ರತವನ್ನು ಮಾಡಿದರೆ ಧನಧಾನ್ಯ ಸಮೃದ್ಧಿಯಾಗುತ್ತದೆ. 


ಧಾರಣಾಪಾರಣವ್ರತ- ಉಪವಾಸವನ್ನು ಧಾರಣೆಯಂದೂ, ಭೋಜನವನ್ನು 
ಪಾರಣೆ ಎಂದೂ ಹೇಳುತ್ತಾರೆ. ಈ ವ್ರತವನ್ನು ಶ್ರಾವಣ ಶುಕ್ಲ ಪಾಡ್ಯದಿಂದ, ಅಥವಾ 
ಆಷಾಢ ಶುಕ್ಲ ಏಕಾದಶಿಯಿಂದ ಆರಂಭಿಸಿ ಒಂದು ತಿಂಗಳು ಮಾಡಿ ಉದ್ಯಾಪನೆ 
ಮಾಡಬೇಕು. ದಶಮೀ ದಿನ ಧಾರಣೆಯಾದರೂ ಅವತ್ತು ಪಾರಣೆಯನ್ನೇ 
ಮಾಡಬೇಕು. 


ಜಪ-ಪಾರಾಯಣ- ಶ್ರಾವಣಮಾಸದಲ್ಲಿ ವೇದ ಪಾರಾಯಣದಿಂದ ಮಂತ್ರ 
ಸಿದ್ದಿಯು ಉಂಟಾಗುತ್ತದೆ. ಪುರುಷಸೂಕ್ತ ಪಾರಾಯಣವನ್ನು ಒಂದು ದಿನವೂ 
ಬಿಡಬಾರದು. ಪುರುಷಸೂಕ್ತದಲ್ಲಿ ಎಷ್ಟು ಅಕ್ಷರಗಳಿವೆಯೋ ಅದರ ಸಹಸ್ರ ಅಥವಾ 
ನೂರರಷ್ಟು ಜಪದಿಂದ ಬ್ರಹ್ಮಹತ್ಯಾದಿಪಾಪಗಳು ನಾಶವಾಗುತ್ತವೆ. 

ಇತರ ಕಾಲದಲ್ಲಿ ಲಕ್ಷಜಪದಿಂದ ಬರುವ ಸಿದ್ಧಿಯ ಈ ಮಾಸದಲ್ಲಿ ಒಂದು 


ಜಪದಿಂದಲೂ, ಇತರ ಕಾಲದಲ್ಲಿ ಸಹಸ್ರ ಪ್ರದಕ್ಷಿಣೆ ನಮಸ್ಕಾರಗಳಿಂದ ಬರುವ 
ಫಲವೂ ಈ ಮಾಸದಲ್ಲಿ ಒಂದು ಪ್ರದಕ್ಷಿಣೆ ನಮಸ್ಕಾರದಿಂದಲೂ ಲಭಿಸುತ್ತದೆ. 


ರವಿವಾರ ವ್ರತ- ಶ್ರಾವಣಮಾಸದ ಮೊದಲನೆಯ ಭಾನುವಾರ ರಕ್ಷ 
ಚಂದನದಿಂದ ವರ್ತುಲಾಕಾರ ಸೂರ್ಯಮಂಡಲವನ್ನು ಮಾಡಿ, ದ್ವಾದಶ ಅರ್ಫ್ಯ, 


ಶ್ರಾವಣಮಾಸ 3 


ದ್ವಾದಶ ನಮಸ್ವಾರಾದಿಗಳಿಂದ ಪೂಜಿಸಿ, ಆರು ಎಳೆಯ ದಾರವನ್ನು ಆರು ಗಂಟು 
ಹಾಕಿ ಕೈಗೆ ಕಟ್ಟಿಕೊಳ್ಳಬೇಕು. ಹನ್ನೆರಡು ಹಣತೆಗಳನ್ನು ಬ್ರಾಹ್ಮಣರಿಗೆ ವಾಯನದಾನ 
ಕೊಡಬೇಕು. ಇದರಿಂದ ದಾರಿದ್ರ , ರೋಗ ಎಲ್ಲಾ ಪರಿಹಾರವಾಗುವುದು. 


ರವಿಪೂಜಾವಿಧಾನ 
ಸಂಕಲ್ಪ - ಮಮ ಸಮಸ್ತರೋಗನಿರಸಾರ್ಥಮಾಯುಷ್ಯವೃದ್ಧ್ಯಾದಿಸಕಲ- 
ಕಾಮನಾಸಿದ್ಧರ್ಥಂ ಶ್ರೀಸೂರ್ಯನಾರಾಯಣಪ್ರೀತ್ಯರ್ಥಂ ಸೂರ್ಯವ್ರತಾಂ- 
ಗತ್ವೇನ ವಿಹಿತಂ ಸೂರ್ಯಪೂಜನಮಹಂ ಕರಿಷ್ಯೇ | ಗಣಪತಿಸ್ಮರಣಪೂರ್ವಕಂ 


ಕಲಶಾದಿಪೂಜನಂ ಚ ಕರಿಷ್ಯೇ | ತಾಮ್ರಪಾತ್ರೇ ರಕ್ತಚಂದನೇನಾಷ್ಟದಲಂ ಕೃತ್ವಾ ತತ್ರ 
ದೇವಂ ಪೂಜಯೇತ್‌ | 


ತೇಜೋರೂಪಂ ಸಹಸ್ರಾಂಶುಂ ಸಪ್ತಾಶ್ಚರಥಗಂ ವರಮ್‌ । 
ದ್ವಿಭುಜಂ ವರದಂ ಪದ್ಮಲಾಂಛನಂ ಸರ್ವಕಾಮದಮ್‌'॥ ಧ್ಯಾನಮ್‌ । 


ಆಗಚ್ಛ ಭಗವನ್‌ ಸೂರ್ಯ ಮಂಡಲೇ ಚ ಸ್ಥಿರೋ ಭವ | 
ಯಾವತ್‌ ಪೂಜಾ ಸಮಾಖ್ಯೈತ ತಾವತ್ತ್ವಂ ಸನ್ನಿಧೋ ಭವ ॥ ಆವಾಹನಮ್‌ | 


ಹೇಮಾಸನಂ ಮಹಾದಿವ್ಯಂ ನಾನಾರತ್ನವಿಭೂಷಿತಮ್‌ 
ದತ್ತಂ ಮೇ ಗೃಹ್ಯತಾಂ ದೇವ ದಿವಾಕರ ನಮೋಸ್ತು ತೇ ॥ ಆಸನಮ್‌ । 


ಗಂಗಾಜಲಂ ಸಮಾನೀತಂ ಪರಮಂ ಪಾವನಂ ಮಹತ್‌ | 

ಪಾದ್ಯಂ ಗೃಹಾಣ ದೇವೇಶ ಧಾಮರೂಪ ನಮೋಸ್ತು ತೇ ॥ ಪಾದ್ಯಮ್‌ | 
ಭೋ ಭೋಃ ಸೂರ್ಯ ಮಹಾಭೂತ ಬ್ರಹ್ಮದಿಷ್ಣುಸ್ತರೂಪಿಣೇ । 
ಅರ್ಫ್ಯಮಂಜಲಿನಾ ದತ್ತಂ ಗೃಹಾಣ ಪರಮೇಶ್ವರ ॥ ಅರ್ಫ್ಯಮ್‌ । 


ಗಂಗಾದಿತೀರ್ಥಜಂ ತೋಯಂ ಜಾತೀಪುಷ್ಪೈಶ್ಚವಾಸಿತಮ್‌ । 
ತಾಮ್ರಪಾತ್ರೇ ಸ್ಥಿತಂ ದಿವ್ಯಂ ಗೃಹಾಣಾಚಮನೀಯಕಮ್‌ ॥ ಆಚಮನೀಯಮ್‌ | 


ಜಾಹ್ನವೀಜಲಮತ್ಯಂತಂ ಪವಿತ್ರಕರಣಂ ಪರಮ್‌ । 
ಸ್ನಾನಾರ್ಥಂ ಚ ಮಯಾ ನೀತಂ ಸ್ನಾನಂ ಕುರು ಜಗತ್ಪತೇ ॥ ಮಲಾಪಕರ್ಷಣಸ್ನಾನಂ 


4 

ಪಯೋದಧಿಘೃತಶ್ಚೈವ ಶರ್ಕರಾಮಧುಸಂಯುತೈಃ | 

ಕೃತಂ ಮಯಾ ಚ ಸ್ನಪನಂ ಪ್ರೀಯತಾಂ ಪರಮೇಶ್ವರ ॥ ಪಂಚಾಮೃತ... | 
ಗಂಗಾ ಗೋದಾವರೀ ಚೈವ ಯಮುನಾ ಚ ಸರಸ್ವತೀ | 

ನರ್ಮದಾ ಸಿಂಧುಕಾವೇರೀ ತಾಭ್ಯಃ ಸ್ನಾನಾರ್ಥಮಾಹೃತಮ್‌ ॥ ಸ್ನಾನಮ್‌ । 
ಪುನರಾಚಮನೀಯಮ್‌ । 

ರಕ್ತಪಟ್ಟಯುಗಂ ದೇವ ಸೂಕ್ಷ್ಮ ತಂತುವಿನಿರ್ಮಿತಮ್‌ । 

ಶುದ್ಧಂ ಚೈವ ಮಯಾ ದತ್ತಂ ಗೃಹಾಣ ಕಮಲಾಕರ ॥ ವಸ್ತಮ್‌ 


ನಮಃ ಕಮಲಹಸ್ತಾಯ ವಿಶ್ವರೂಪಾಯ ತೇ ನಮಃ । 

ಉಪವೀತಂ ಮಯಾ ದತ್ತಂ ತದ್ಭಹಾಣ ದಿವಾಕರ ॥। ಉಪವೀತಮ್‌ । 
ಕುಂಕುಮಾಗರುಕಸೂ। ರೀಸುಗಂಧೈಶ್ಚಂದನಾದಿಭಿಃ 

ರಕ್ತಚಂದನಯುಕ್ತಂ ತು ಗಂಧಂ ಗೃಹಾಣ ಪ್ರಭಾಕರ ॥ ಗಂಧಮ್‌ । 
ಜಪಾಕದಂಬಕುಸುಮರಕ್ರೋತ್ತಲಯುತಾನಿ ಚ । 

ಪುಷ್ಪಾಣಿ ಗೃಹ್ಯತಾಂ ದೇವ ಸರ್ವಕಾಮಪ್ರದೋ ಭವ ॥ ಪುಷ್ಪಾಣಿ । 
ರಕ್ತಚಂದನಸಮಿಶ್ರಾ ಅಕ್ಷತಾಶ್ವ ಸುಶೋಭನಾಃ । 

ಮಯಾ ದತ್ತಾ ಗೃಹಾಣ ತ್ವಂ ವರದೋ ಭವ ಭಾಸ್ಕರ || 

ಆರ್ದ್ರಾಕ್ಚತಾನ್‌ ಪ್ರಗೃಹ್ಯ ಅಂಗಪೂಜಾಂ ಕುರ್ಯಾತ್‌ | ಓಂ ಮಿತ್ರಾಯ- ಪಾದೌ | 
ರವಯೇ - ಜಂಘೇ | ಸೂರ್ಯಾಯ - ಜಾನುನೀ | ಖಗಾಯ - ಊರೂ | 
ಪೂಷ್ಟೇ - ಗುಹ್ಯಂ । ಹಿರಣ್ಯಗರ್ಭಾಯ - ಕಟೀ । ಅರ್ಕಾಯ - ಸ್ತನೌ। 
ಭಾಸ್ಕರಾಯ - ಕಂಠಂ। ಅರ್ಯಮ್ಲೇ - ಸೃಂಧೌ | ಪ್ರಭಾಕರಾಯ - ಹಸ್ತೌ। 
ಅಹಸ್ಥರಾಯ - ಮುಖಂ । ಪ್ರಜ್ಞಾಯ - ನಾಸಿಕಾಂ | ಜಗದೇಕಚಕ್ಕುಷೇ - ನೇತ್ರೇ | 
ಸವಿತ್ರೇ - ಕರ್ಣೌ । ತ್ರಿಗುಣಾತ್ಮಧಾರಿಣೇ - ಲಲಾಟಂ । ವಿರಿಂಚನಾರಾಯಣ- 
ಶಂಕರಾತ್ಮನೇ - ಶಿರಃ । ತಿಮಿರನಾಶಿನೇ - ಸರ್ವಾಂಗಂ ಪೂಜಯಾಮಿ । 


ದಶಾಂಗೋ ಗುಗ್ಗುಲೋದ್ಧೂತಃ ಕಾಲಾಗುರುಸಮನ್ವಿತಃ । 
ಆಘಫ್ರೇಯಃ ಸರ್ವದೇವಾನಾಂ ಧೂಪೋ5 ಯಂ ಪ್ರತಿಗೃಹ್ಯತಾಮ್‌ ॥ ಧೂಪಮ್‌ । 


ಶ್ರಾವಣಮಾಸ 

ಕಾರ್ಪಾಸವರ್ತಿಕಾಯುಕ್ತಂ ಗೋಫ್ಯತೇನ ಸಮನ್ವಿತಮ್‌ । 

ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಕತಿಮಿರಾಪಹ ॥ ದೀಪಮ್‌ । 
ಪಾಯಸಂ ಫೃತಸಂಯುಕ್ತಂ ನಾನಾಪಕ್ವಾನ್ನಸಂಯುತಮ್‌ । 

ನೈವೇದ್ಯಂ ಚ ಮಯಾ ದತ್ತಂ ಶಾಂತಿಂ ಕುರು ಜಗತ್ಪತೇ ॥ ನೈವೇದ್ಯಮ್‌ । 


ಕರ್ಪೂರವಾಸಿತಂ ತೋಯಂ ಮಂದಾಕಿನ್ಯಾಃ ಸಮಾಹೃತಮ್‌ । 
ಆಚಾಮ್ಯತಾಂ ಜಗನ್ನಾಥ ಮಯಾ ದತ್ತಂ ಹಿ ಭಕ್ತಿತಃ ॥ ಆಚಮನಮ್‌ । 


ಮಲಯಾಚಲಸಂಭೂತಂ ಕರ್ಪೂರೇಣ ಸಮನ್ವಿತಮ್‌ 

ಕರೋದ್ದರ್ತನಕಂ ಚಾರು ಗೃಹ್ಯತಾಂ ಜಗತಃ ಪತೇ ॥ ಕರೋದ್ವರ್ತನಕಮ್‌ । 
ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ । 

ತೇನ ಮೇ ಸಫಲಾವಾಪ್ತಿ ರ್ಭವೇಜ್ಜನನಿ ಜನ್ಮನಿ ॥ ಫಲಮ್‌ । 
ಏಲಾಲವಂಗಕರ್ಪೂರಬದಿರೈಶ್ಚ ಸಪೂಗಕ್ಕೆಃ । 

ನಾಗವಲ್ಲೀದಲೈರ್ಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ದಕ್ಷಿಣಾಂ ಕಾಂಚನೀಂ ದೇವ ಸ್ಯಾಪಿತಾಂ ಚ ತವಾಗ್ರತಃ । 

ಗೃಹಾಣ ಸುಮುಖೋ ಭೂತ್ವಾ ಪ್ರಭಾಕರ ನಮೋಸ್ತು ತೇ॥ ದಕ್ಷಿಣಾಮ್‌ | 
ಪಂಚವರ್ತಿಸಮಾಯುಕ್ತಂ ಸರ್ವಮಂಗಲದಾಯಕಮ್‌ । 

ನೀರಾಜನಂ ಗೃಹಾಣೇದಂ ಸರ್ವಸೌಖ್ಯಕರೋ ಭವ ॥ ನೀರಾಜನಮ್‌ । 


ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ। 
ಎಲಯಂ ಯಾಂತಿ ತಾನೀಹ ಪ್ರದಕ್ಷಿಣ ಪದೇ ಪದೇ ॥ ಪ್ರದಕ್ಷಿಣಾಃ । 


ನಮಃ ಪಂಕಜಹಸ್ತಾಯ ನಮಃ ಪಂಕಜಮಾಲಿನೇ । 

ನಮಃ ಪಂಕಜನೇತ್ರಾಯ ಭಾಸ್ಕರಾಯ ನಮೋ ನಮಃ ॥ ನಮಸ್ಕಾರಾನ್‌ | 
ತಂಡುಲೈಃ ಪೂರಿತಂ ಪಾತ್ರಂ ಹಿರಣ್ಯೇನ ಸಮನ್ಹಿತಮ್‌ । 

ರಕ್ತವಸ್ತ್ರಯುಗಂ ಚೈವ ಬ್ರಾಹ್ಮಣಾಯ ನಿವೇದಯೇತ್‌ ॥ ವಾಯನಮ್‌। 


6 


ಯಸ್ಕೋದಯೇ ಸ್ಯಾಜಗತಃ ಪ್ರ ಪ್ರಬೋಧೋ ಯಃ ಕರ್ಮಸಾಕ್ಷೀ ಭುವನಸ್ಯ 
ಸ | ಕುಷ್ಕಾದಿವ್ಯಾ ಧಿವಿನಾಶಕೋ ಯಃಸ ಭಾಸ್ವರೋ ಮೇ ದುರಿತಂ 
ನಿಹನ್ಯಾತ್‌ ॥ ಇತಿ ಪ್ರಾರ್ಥನಾ ॥ 


ಸೂರ್ಯಾಯ ನಮಃ ಪಾದೌ | ವುರುಣಾಯ - ಜಂಘೇ | ಮಾಧವಾಯ - 
ಜಾನುನೀ । ಧಾತ್ರೇ - ಊರೂ । ಹರಯೇ - ಕಟೀ | ಭಗಾಯ - ಗುಹ್ಯಂ | 
ಸುವರ್ಣರೇತಸೇ - ನಾಭಿಂ 1 ಅರ್ಯಮ್ಮೇ - ಜಠರಂ | ದಿವಾಕರಾಯ - 
ಹೃದಯಂ । ತಪನಾಯ - ಕಂಠಂ | ಭಾನವೇ - ಸ್ವಂಧೌ | ಹಂಸಾಯ - ಹಸೌ | 
ಮಿತ್ರಾಯ - ಮುಖಂ । ರವಯೇ - ನಾಸಿಕಾಂ । ಖಗಾಯ - ನೇತ್ರೇ । ಕೃಷ್ಣಾಯ - 
ಕರ್ಣೌ | ಹಿರಣ್ಯಗರ್ಭಾಯ - ಲಲಾಟಂ । ಆದಿತ್ಯಾಯ - ಶಿರಃ । ಭಾಸ್ಕರಾಯ 
ಸರ್ವಾಂಗಂ ಪೂಜಯಾಮಿ | 


ಶ್ರೀ ಸೂರ್ಯದೇವರ ಹಾಡು - ಆ ನಮಿಸುವೆ ಫೃಣಿ ಆದಿತ್ಯ ಸೂರ್ಯ 
ಘನ್ನ ದಯಾಳುವಾಗಿಹಿ ಸೂರಿ ಪ್ರಾಪ್ಯ ॥ಪ॥ ಅಮಿತ ಸ್ವತೇಜದಿ ರುಗಿ ರುಗಿಸುತಿ 
ಜಗತ್‌ ಜನಾದಿಕರ್ತ ಚೇಷ್ಟಕ ಸೂರ್ತಿದಾತ ಅಮಯ ದೂರ ಸುಗುಣ ಗಣಾ- 
ರ್ಣವ ದೇವ ಶ್ರೀಮನ್ನಾರಾಯಣ ಧ್ಯೇಯ ಧ್ಯಾನಿಪೆ ನಿನ್ನ ॥1॥॥ ಕೇಯೂರ ಮಕರ 
ಕುಂಡಲವಾನ್‌ ಕಿರೀಟಿಯೆ ದಿವ್ಯಮಾಲಾಮಣಿ ಅರಿದರ ಧಾರಿ ಅವ್ಯಯಾನಂದ 
ಚಿತ್‌ ಚಾಮೀಕರ ವಪು ಶ್ರೀಯುಕ್‌ ಪದದಿ ಇರುತಿಹಿಯೋ ಅರ್ಕಸ್ಥ 1211 ಹಿಂಕಾರ 
ಪ್ರಸ್ತಾವ ಆದಿ ನಮೋ ನಮೋ ಉದ್ಗೀಥ ಪ್ರತಿಹಾರೋಪದ್ರವ ನಿಧನ ಉತ್ಕೃಷ್ಟ 
ಸಾಮ ಪ್ರತಿಪಾದ್ಯ ನಾರಾಯಣ ಯಕ್‌ ಸಾಮ ವೇದದಿಂ ಸ್ತುತ್ಯ ವಾಗ್ವಾಯ್ಕಿಂದ' 
13 ಭೂತೇಂದ್ರಿಯ ಕರ್ಣಾದಿಗಳಿಗೆ ದೂರ ದ್ಯುಸ್ಥದಿವಃಪ ಃಪರ ತ್ರಿಪಾದ ಜ್ಯೋತಿ- 
ರ್ಮಯನು ಹಿತಕರನಿವ ಅರ್ಕನೋಳ್‌ ಜ್ವಲಿಸಿ ಅರ್ಕಗೆ ಒದಗಿಸಿಹ ತನ್ನ 
ಸೂರ್ಯನೆಂಬೋ ನಾಮ ॥4॥ ಸೂರ್ಯದೇವನೆ ದಯಾವಂತನೆ ನಮೋ 
ನಮೋ ಕಶ್ಯಪಾತ್ಮಜ ನೀ ಎನ್ನ ಪಾಪ ಪರಿಹರಿಸೋ ಮಹಾದ್ಯುತಿ ತಮೋಘ್ಟನೇ 
ಜ್ಞಾನಾಯುರ್ದಾತಾ ನೀ ಶ್ರೀಯಃಪತಿ ನಾರಾಯಣನ್ನೊಲಿಸೋ ಎನಗೆ ॥5॥ 
ಗ್ರಹಗಳಲಿ ಆದಿ ಮಾರ್ತಾಂಡ ಸೂರ್ಯ ನೀ ಅಹರಹ ಎನ್ನ ಸರ್ವಪೀಡೆಗಳ್‌ 
ಕಳೆದು ಬೃಹತಿಸಾಸಿರ ಸ್ವರ ವ್ಯಂಜನಾಕ್ಷರ ವಾಚ್ಯ ಶ್ರೀಹರಿಯ ಭಜಿಸಲು ಶತಾಯುಸ್‌ 


ಶ್ರಾವಣಮಾಸ 7 
ಬಲವೀಯೋ ॥6॥ ಶರಣು ಪದ್ಮಜಪಿತ ಪ್ರಸನ್ನ ಶ್ರೀನಿವಾಸ ತ್ರಿವೃತ್‌ ಉರುಕ್ರಮ 
ಸೂರ್ಯ ನಿನ್ನ ಪ್ರೀತಿಪಾತ್ರ ಸೂರ್ಯನೊಳಿದ್ದುನೀ ಜಗತ್ತರ್ವ ಕಾಯುತ್ತಿ ಕರುಣದಿ 
ಎನ್ನನು ಎನ್ನವರನು ಕಾಯೋ ॥7॥ 


ಆದಿತ್ಯ ಪ್ರೀತಯೇ ಗೋಧೂಮದಾನಮ್‌ (ಗೋಧಿ) - ಗೋಧೂಮಾಃ 
ಸರ್ವಜಂತೂನಾಂ ಬಲಪುಷ್ಟಿವಿವರ್ಧನಾಃ। ಮುಖ್ಯಾಶ್ಚ ಹವ್ಯ- ಕವ್ಯೇಷು ತಸ್ಮಾಚ್ಚಾ ತಿಂ 
ಪ್ರಯಚ್ಛ ಮೇ ॥ ಗೋಧೂಮಾಃ ಸೂರ್ಯದೈವತ್ಯಾಃ ಸೂರ್ಯಪ್ರೀತಿಕರಾಃ ಸದಾ । 
ತನ್ನಾದೇಷಾಂ ಪ್ರ ಪ್ರದಾನೇನ ಸಮೇ ಸೂರ್ಯಃ ಪ್ರಸೀದತು ॥ 

ಇದಂ ಸಹಿರಣ್ಯದಕ್ಷಿಣಾಕಂ ಸತಾಂಬೂಲಂ ಗೋಧೂಮದಾನಂ ಆದಿತ್ಯಗ್ರಹ- 
ಪೀಡಾ ಪರಿಹಾರದ್ದಾರಾ ಆದಿತ್ಯಾಂತರ್ಗತ ಶ್ರೀಭಾರತೀರಮಣ ಮುಖ್ಯ- 
ಪ್ರಾಣಾಂತರ್ಗತ ಶ್ರೀಲಕ್ಸ್ಮೀನೃಸಿಂಹಪ್ರೀತಿಂ ಕಾಮಯಾಮನಃ ತುಭ್ಯಮಹಂ ಸಂಪ್ರ- 
ದದೇ ದತ್ತಂ ನಮಮ ॥ ಎಂದು ಹೇಳಿ ದಾನ ಕೊಡಬೇಕು. 

ಅನೇನ ಸದಕ್ಷಿಣಾಕ-ಸತಾಂಬೂಲ-ಗೋಧೂಮದಾನೇನ ಆದಿತ್ಯಗ್ರಹಪೀಡಾ 
-ಪರಿಹಾರದ್ದಾರಾ ಆದಿತ್ಯಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋಶಸ್ತು ಇತಿ ಭವಂತೋ ಬ್ರುವಂತು ಎಂದು ಪ್ರಾರ್ಥನೆ 
ಮಾಡಬೇಕು. 

ದಾನ ಪಡೆದವರು- ಆದಿತ್ಯಗ್ರಹಪೀಡಾಪರಿಹಾರದ್ದಾರಾ ಆದಿತ್ಯಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಃ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು 
ಎಂದು ಹೇಳಬೇಕು. 


ಸೋಮವಾರ ವ್ರತ 


ಶ್ರಾವಣ ಮಾಸದ ಪ್ರಥಮ ಸೋಮವಾರ ಸಂಕಲ್ಪವನ್ನು ಮಾಡಿ ನಾಲ್ಕು 
ಅಥವಾ ಐದು ಸೋಮವಾರಗಳಲ್ಲಿ ಸಾಯಂಕಾಲ Ma ES, 
ನನ್ನೂ , ಚಂದ್ರನನ್ನೂ ಪೂಜಿಸಬೇಕು. ಇದರಿಂದ ಎಲ್ಲಾ ಕಾಮಗಳು ಸಿದ್ದಿಸುವವು. 
ಶ್ರೀ ಚಂದ್ರಸ್ತೋತ್ರ - ವಾಮನ ಹಯಾಸ್ಯ ಶ್ರೀಹಂಸ ಧನ್ವಂತರಿ 
ರಮಾಪತಿಗೆ ಪ್ರಿಯ ಸೋಮರಾಜನೇ ನಮಸ್ತೇ ॥ ಪ ಸಹಸ್ರಶೀರ್ಷ ಪುರುಷನ 


ನಾಭಿ ವನರುಹಜಾತ ಬ್ರಹ್ಮದೇವನ ಸುತನು ಬಹುಗುಣಿ ಅತ್ರಿ ಬ್ರಹಿಪ್ಪ ಈ ಯಷಿಯ 
ನೇತ್ರಜನು ಸೋಮ ನೀ ಬ್ರಹ್ಮಣೌಷಧಿ ಉಡುಗಣಕೆ ಪತಿಯಾದಿ ॥1॥ ಪದ್ಮಜನ 
ನಿಯಮನದಿ ಹೊಂದಿದಿ ಈ ಅಧಿಕಾರ ಸುಧಾಮೂರ್ತಿಯೇ ಸುಧಾಶನ ಸುಧಾ- 
ಗಾತ್ರ ದಧಿ ಶಂಖ ತುಷಾರಾಭ ಆಹ್ಲಾದ ಕೃಷ್ಣಮೋ ಚಂದ್ರದೇವನೇ ಕ್ಲೀರೋ- 
ದಾರ್ಣವ ಸನ್ನಿಭನೇ ॥2॥ ತ್ರಿಭುವನಗಳ ಜೈಸಿ ರಾಜೂಯ ಯಜ್ಞಗೈದಿ ತ್ರ್ಯಂಬಕನ 
ಮುಕುಟ ಭೂಷಣ ರೋಹಿಣೀಶ ಅಂಬುಜೋದ್ಧವಪಿತ ಪ್ರಸನ್ನ ಶ್ರೀನಿವಾಸ ಹೃತ್‌ 
ಅಂಬರದಿಪೊಳೆವ ಸುಜ್ಞಾನ ಭಕ್ತಿ ಎನಗೀಯೋ ॥3॥ 


ಚಂದ್ರಪ್ರೀತಯೇ ತಂಡುಲದಾನಮ್‌ (ಅಕ್ಕಿ) - ವ್ರೀಹಿಜಾಸ್ತಂಡುಲಾಃ 
ಶುದ್ಧಾ! ಪಿತೃದೇವದ್ವಿಜಪ್ರಿಯಾಃ | ತಸ್ಮಾದೇಷಾಂ ಪ್ರದಾನೇನ ಸರ್ವಕಾಮಾಶ್ಚಮೇ 
ಸದಾ ॥। ತಂಡುಲಶ್ಚಂದ್ರದೈವತ್ಯಾಃ ಚಂದ್ರಪ್ರೀತಿಕರಾಃ ಶುಭಾಃ | ತಸ್ಮಾದೇಷಾಂ 
ಪ್ರದಾನೇನ ಸ ಮೇ ಚಂದ್ರ: ಪ್ರಸೀದತು ॥ 


ಯವಾಃ ಸಮಸ್ತ ಧಾನ್ಯಾನಾಂ ರಾಜಾನಃ ಪರಿಕೀರ್ತಿತಾಃ । ತಸ್ಮಾದೇಷಾಂ 
ಪ್ರದಾನೇನ ಮಮಾಸ್ತೃಭಿಮತಂ ಫಲಮ್‌ ॥ ಇದಂ ಸಹಿರಣ್ಯದಕ್ಷಿಣಾಕಂ 
ಸತಾಂಬೂಲಂ ತಂಡುಲದಾನಂ । ಚಂದ್ರ ಗ್ರಹಪೀಡಾಪರಿಹಾರದ್ವಾರಾ ಚಂದ್ರಾಂ- 
ತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀನೃಸಿಂಹಪ್ರೀತಿಂ ಕಾಮಯ 
-ಮಾನಃ ತುಭ್ಯಮಹಂ ಸಂಪ್ರದದೇ ದತ್ತಂ ನಮಮ ನ ಮಮ ॥ 


ಅನೇನ ಸದಕ್ಷಿಣಾಕಸತಾಂಬೂಲತಂಡುಲದಾನೇನ ಚಂದ್ರಗ್ರಹಪೀಡಾ- 
ಪರಿಹಾರದ್ವಾರಾ ಚಂದ್ರಾಂತರ್ಗತಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀ- 
ಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ಇತಿ ಭವಂತೋ ಬ್ರುವಂತು॥ 


ಬ್ರಾಹ್ಮಣರು- ಚಂದ್ರಗ್ರಹಪೀಡಾಪರಿಹಾರದ್ವಾರಾ ಚಂದ್ರಾಂತರ್ಗತ ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ॥ 
ಮಂಗಳವಾರಪೂಜಾ 


ಅಂಗನ್ಯಾಸ- ಹಾಗೂ ಪೂಜಾಕ್ರಮ - ಓಂ ಹ್ರಾಂ ಅಂಗುಷ್ಕಾಭ್ಯಾಂ ನಮಃ 
ಓಂ ಹ್ರೀಂ ತರ್ಜನೀಭ್ಯಾಂ ಓಂ ಹ್ರೂಂ ಮಧ್ಯಮಾಭ್ಯಾಂ ಓಂ ಹೈಂ ಅನಾಮಿಕಾಭ್ಯಾಂ 


ಶ್ರಾವಣಮಾಸ 9 


ಓಂ ಹ್ರೌಂ ಕನಿಷ್ಠಿಕಾಭ್ಯಾಂ ಓಂ ಹ್ರಃ ಕರತಲಕರಪೃಷ್ಠಾಭ್ಯಾಂ। ಓಂ ಹ್ರಾಂ ಹೃದಯಾಯ 
ಓಂ ಹ್ರೀಂ ಶಿರಸೇ ಓಂ ಹ್ರೂಂ ಶಿಖಾಯೈ ಓಂ ಹೈಂ ಕವಚಾಯ ಹುಂ ಓಂ ಹ್ರೌಂ 


ನೇತ್ರತ್ರಯಾಯ ವೌಷಟ್‌ ಓಂ ಪ್ರಃ ಅಸ್ತ್ರಾಯ ಫಟ್‌ । ಇತಿ ದಿಗ್ಬಂಧಃ । 


ರಕ್ತಮಾಲ್ಯಾಂಬರಧರಃ ಶಕ್ತಿಶೂಲಗದಾಧರಃ | ಚತುರ್ಭುಜೋ ಮೇಷ- 
ಗರ್ಭೋ ವರದ: ಸ್ಯಾದ್ಧರಾಸುತಃ 11 ಧ್ಯಾನಮ್‌ । ಏಹ್ಯೇಹಿ ಭಗವನ್‌ ಭೌಮ 
ಅಂಗಾರಕ ಮಹಾಪ್ರಭೋ । ತ್ವಯಿ ಸರ್ವಂ ಸಮಾಯಾತಂ ತ್ರೈಲೋಕ್ಯಂ ಸಚರಾ- 
ಚರಮ್‌ ॥। ಭೌಮಮಾವಾಹಯಿಷ್ಯಾಮಿ ತೇಜೋಮೂರ್ತಿಂ ದುರಾಸದಮ್‌ । 
ರುದ್ರರೂಪಮನಿರ್ದೇಶ್ಯವಕ್ತ ೦ ಚ ರುಧಿರಪ್ರಭಮ್‌ ॥ 


ಅಗ್ನಿರ್ಮೂರ್ಧಾಂಗಿರಸೋ ವಿರೂಪಾಂಗಾರಕೋ ಗಾಯತ್ರೀ | ಮಂಗಲಾ- 
ವಾಹನೇ ವಿನಿಯೋಗ: ॥ ಓಂ ಅಗ್ನಿರ್ಮೂರ್ಧಾ ... |! ಓಂ ನಮೋ ಭಗವತೇ 
ಧನಸಮೃದ್ಧಿದಾಯ ಮಂಗಲಾಯ ನಮಃ | ಮಂಗಲಮಾವಾಹಯಾಮಿ ಇತ್ಯಾ- 
ವಾಹ್ಯ, ಎಂದು ಆವಾಹನೆ ಮಾಡಿ ಮಂಗಲಾಯ ನಮಃ ಮುಂತಾದ ನಾಮ- 
ಮಂತ್ರಗಳಿಂದ ಷೋಡಶೋಪಚಾರಪೂಜೆ ಮಾಡಬೇಕು. ಅನಂತರ ಅಂಗಪೂಜೆ 
ಮಾಡಬೇಕು. ಅಂಗಪೂಜಾಮಂತ್ರಗಳಿಂದಲೇ ಅರ್ಫ್ಯವನ್ನೂ ಕೊಡಬೇಕು. 


(ಅಗ್ನಿರ್ಮೂರ್ಧೇತಿ ಮಂತ್ರೇಣ ಮಂಗಲಗಾಯತ್ತ್ರ್ಯಾ ವಾ ಆಸನಾದಿ 
ಪುಷ್ಪಾಂತಂ ಪೂಜಯಿತ್ವಾ ಯಂತ್ರಸ್ಕೈಕವಿಂಶತಿಕೋಷ್ನೇಷ್ಟಂಗಾನ್ಯೇಕವಿಂಶತಿನಾಮ- 
ಭಿಃ ಪೂಜಯೇತ್‌ । ತದ್ಯಥಾ }- 


ಮಂಗಲಾಯ ನಮಃ ಪಾದೌ ಪೂಜಯಾಮಿ । ಭೂಮಿಪುತ್ರಾಯ - ಗುಲ್ರೌ। 
ಲೋಹಿತಾಯ - ಉದರಂ । ಲೋಹಿತಾಕ್ಷಾಯ - ಹೃದಯಂ । ಸಾಮಗಾನಾಂ 
ಕೃಪಾಕರಾಯ -ಕರೌ । ಧರಾತ್ಮಚಾಯ - ಬಾಹೂ । ಕುಜಾಯ - ಸೃಂಧೌ 
ಭೌಮಾಯ - ಕಂಠಂ | ಭೂತಿದಾಯ - ಹನುಂ । ಭೂಮಿನಂದನಾಯ - ಮುಖಂ 
ಅಂಗಾರಕಾಯ - ನಾಸಿಕೇ | ಸಮಾಯ - ಕರ್ಣೌ । ಸರ್ವರೋಗಾಪಹಾರಕಾಯ 
- ಚಕ್ಷುಷೀ | ವೃಷ್ಟಿಕರ್ತೇ - ಲಲಾಟಂ | ವೃಷ್ಟಿಹರ್ತೇ -ಮೂರ್ಧಾನಂ । 
ಸರ್ವಕಾಮಫಲಪ್ರದಾಯ - ಶಿಖಾಮ್‌ । 


10 


ತತೋ ಧೂಪಾದಿ ಪುಷ್ಪಾಂಜಲ್ಯಂತಂ ಕೃತ್ವಾ ಏತೈರೇವ ನಾಮಭಿರೇಕವಿಂಶ- 
ತ್ಯರ್ಫ್ಯಾನ್‌ ದದ್ಯಾತ್‌ । ಅರ್ಫ್ಯವನ್ನು ' ಕೊಟ್ಟಮೇಲೆ ಅಂಗಾರಕಕವಚವನ್ನು 
ಪಠಿಸಬೇಕು. 


ಅಂಗಾರಕಕವಚ - ಶಿಖಾಯಾಂ ಮಂಗಲ: ಪಾತು ಭೂಮಿಪುತ್ರಶ್ಚ 
ಮೂರ್ಧನಿ ।ಟ ದಂತೋಷ್ಠಜಿಹ್ವಾಸು ಸರ್ವಕರ್ಮಾವರೋಧಕ: ॥ ಹನೌ ಮೇ 
ಲೋಹಿತ: ಪಾತು ಲೋಜಹಿತಾಕ್ಸಶ್ವ ಕಂಠಕೇ ॥ ಸ್ಕಂಧಯೋರುಭಯೋ ರಕ್ಬೇತ್‌ 
ಸಾಮಗಾನಾಂ ಕೃಪಾಕರ: ॥ ಧರಾತ್ಮಜೋ ಭುಜ್‌ ಪಾತು ಕುಕಜೋ ರಕ್ಬೇತ್‌ 
ಕರದ್ವಯಮ್‌ । ಭೌಮೋ ಮೇ ಹೃದಯಂ ಪಾತು ಭೂತಿದಸ್ತು ತಥೋದರೇ ॥ 
ಭೂಮಿನಂದನೋ ನಾಭೌ ತು ಗುಹ್ಯೇ ತ್ಚಂಗಾರಕೋಠವತು | ಊರೂ ಮಮ 
ಯಮೋ ರಕ್ಲೇಜ್ಞಾನ್ಲೋ ರೋಗಾಪಹಾರಕಃ ॥ ಜಂಘಯೋರ್ವಷ್ಠಿಕರ್ತಾ ಚ 
ಅಪಹರ್ತಾ ಚ ಗುಲ್ಜಯೋಃ । ಪಾದಾಂಗುಷ್ಕೌ ಚ ಗುಲ್ಫೌಚ ಸರ್ವಕಾಮಫಲಪ್ರದಃ 
॥ ಶಕ್ತಿರ್ಮೇ ಪೂರ್ವತೋ ರಕ್ಷೇಚ್ಛೂಲಂ ರಕ್ಷೇಚ್ಚ ದಕ್ಷಿಣೇ ಪಶ್ಚಿಮೇ ಚ ಧನುಃ 
ಪಾತು ಉತ್ತರೇ ಚ ಶರಸ್ತಥಾ ॥ ಊರ್ಧ್ವಂ ಪಿಂಡಾನನಃ ಪಾತು ಅಧಸ್ವಾತ್‌ ಪೃಥಿವೀ 
ಮಮ । ಏವಂ ನ್ಯಸ್ತಶರೀರೋ5ಸೌ ಚಿಂತಯೇದ್‌ ಭೂಮಿನಂದನಮ್‌ ॥ 


ಇತಿ ಕವಚಂ ಜಪಿತ್ವಾ ಜಪಂ ಕುರ್ಯಾತ್‌ ॥ ತದಂಗತಯಾ - ""ಅಸ್ಫಜ- 
ಮರುಣವರ್ಣಂ ರಕ್ತಮಾಲ್ಯಾಂಗರಾಗಂ ಕನಕಕಮಲಮಾಲಾಮಾಲಿನಂ ವಿಶ್ವ- 
ವಂದ್ಯಮ್‌ । ಅತಿಲಲಿತಕರಾಭ್ಯಾಂ ಬಿಭ್ರತಂ ಶಕ್ತಿಶೂಲೇ | ಭಜತ ಧರಣಿಸೂನುಂ 
ಮಂಗಲಂ ಮಂಗಲಾನಾಮ್‌ ॥ ಇತಿ ಧ್ಯಾತ್ವಾ ಅಗ್ನಿರ್ಮೂರ್ಧಾ ಇತಿ ಮಂತ್ರ- 
ಮಪ್ಟೋತ್ತರಶತಂ ಜಪೇತ್‌ । 

""ಅಂಗಾರಕಾಯ ವಿದ್ಧಹೇ ಶಕ್ತಿಹಸ್ತಾಯ ಧೀಮಹಿ | ತನ್ನೋ ಭೌಮಃ ಪ್ರಚೋ 
-ದಯಾತ್‌ ॥'' ಅಂಗಾರಕಗಾಯತ್ರಿಯನ್ನು 108 ಬಾರಿ ಪಠಿಸಬೇಕು . ಅನಂತರ 
ಅಂಗಾರಕಸ್ತೋತ್ರವನ್ನು ಪಠಿಸಬೇಕು. (ಗಾಯತ್ರೀಂ ಪಠಿತ್ವಾ ತತಃ ಸ್ಫೋತ್ರಂ 
ಪಠೇತ್‌ ।) 

ಅಂಗಾರಕಸ್ತೋತ್ರ - ಮಂಗಲೋ ಭೂಮಿಪುತ್ರಶ್ಚ ಬುಣಹರ್ತಾ ಧನಪ್ರದಃ । 
ಸ್ಥಿರಾಸನೋ ಮಹಾಕಾಯಃ ಸರ್ವಕರ್ಮಾವರೋಧಕ: ॥ ಲೋಹಿತೋ 


ಶ್ರಾವಣಮಾಸ 11 


ಲೋಹಿತಾಕ್ಟಶ್ಚ ಸಾಮಗಾನಾಂ ಕೃಪಾಕರಃ । ಧರಾತ್ಮಜಃ ಕುಜೋ ಭೌಮೋ ಭೂತಿ- 
ದೋ ಭೂಮಿನಂದನಃ ॥ ಅಂಗಾರಕೋ ಯಮಶ್ನೇ; ವ ಸರ್ವರೋಗಾಪಹಾರಕಃ । 
ವೃಷ್ಠಿಕರ್ತಾsಪಹರ್ತಾ ಚ ಸರ್ವಕಾಮಫಲಪ್ರದಃ ॥ ಏತಾನಿ ಕುಜನಾಮಾನಿ ನಿತ್ಯಂ 
ಯಃ ಪ್ರಯತಃ ಪಠೇತ್‌ | ಯಣಂ ನ ಜಾಯತೇ ತಸ್ಯ ಸಂತಾನಂ ವರ್ಧತೇ ಸದಾ ॥ 
ಏಕವಿಂಶತಿನಾಮಾನಿ ಪಠಿತಾ ಸ ತು ದಿನಾಂತಕೇ 1 ರೂಪವಾನ್‌ ಧನವಾಂಶ್ನೆ; ವ 
ಜಾಯತೇ ನಾತ್ರಸಂಶಯಃ ॥ ಏಕಕಾಲಂ ದ್ವಿಕಾಲಂ ವಾ ಯಃ ಪಠೇತುುಸಮಾಹಿತಃ । 
ಏವಂ ಕೃತೇ ನ ಸಂದೇಹೋ ಖುಣಂ ಹಿತಾ ಸುಖೀ ಭವೇತ್‌ ॥ 


ಧರಣೀಗರ್ಭಸಂಭೂತಂ ವಿದ್ಯುತ್ಯಾಂತಿಸಮಪ್ರಭಮ್‌ । ಕುಮಾರಂ ಶಕ್ತಿಹಸ್ತಂ ಚ 
ಮಂಗಲಂ ಪ್ರಣಮಾಮ್ಯಹಮ್‌ ॥ ಇತಿ ನಮಸ್ಕಾರಃ । 


ಅನಂತರ ಖದಿರ(ಕಗ್ಗಲಿ) ಮರದ ಸಮಿತ್ತನ್ನು ಸುಟ್ಟು ಅದರ ಅಂಗ್ಲಾರದಿಂದ 
ಭೂಮಿಯಮೇಲೆ ಗೆರೆ ಎಳೆದು ಈ ಮಂತ್ರಗಳನ್ನು ಪಠಿಸಿದರೆ ಎಲ್ಲ ಯಣಬಾಧೆಗಳು 
ಪರಿಹಾರವಾಗುತ್ತವೆ. (ಖದಿರಾಂಗಾರೇಣ ರೇಖಾತ್ರಯಂ ಕೃತ್ವಾ -) 


ಅಂಗಾರಕ ಮಹೀಪುತ್ರ ಭಗವನ್‌ ಭಕ್ತವತಲ | ತ್ಹಾಂ ನಮಸ್ಯಾಮಿ ಮೇತಶೇಷಂ 
ಯಣಮಾಶು ವಿನಾಶಯ ॥ ಖುಣರೋಗಾದಿದಾರಿದ್ರಪಾಪಕ್ಟುದ್ರಾಪಮೃತ್ಯವಃ | 
ಭವಕ್ಲೇಶಮನಸ್ತಾಪಾ ನಶ್ಯಂತು ಮಮ ಸರ್ವದಾ ॥ ಖುಣದುಃಖವಿನಾಶಾಯ 
ಪುತ್ರಸಂತಾನಹೇತವೇ । ಮಾರ್ಜಯಾಮ್ಯಸಿತಾ ರೇಖಾಸ್ತಿಸ್ರೋ ಜನ್ಮಸಮುದ್ಧವಾಃ ॥ 


ತತಃ ಪ್ರಾರ್ಥನಾ -ಖುಣಕರ್ತ್ರೇ ನಮಸ್ಟೇತಸ್ತು ದುಃಖದಾರಿದ್ರ್ಯನಾಶಕ । 
ಸುಖಸೌಭಾಗ್ಯಧನದೋ ಭವ ಮೇ ಧರಣೀಸುತ ॥॥ಗ್ರಹರಾಜ ನಮಸ್ತೇಸ್ತು 
ಸರ್ವಕಲ್ಯಾಣಕಾರಕ । ಪ್ರಸಾದಾತ್‌ ತವ ದೇವೇಶ ಸದಾ ಕಲ್ಯಾಣಭಾಜನ ॥। ದೇವ 
ದಾನವಗಂಧರ್ವಯಕ್ನರಾಕ್ಷನಪನ್ನಗಾ: । ಪ್ರಾಪ್ನುವಂತಿ ಶಿವಂ ಸರ್ವೇ ಸದಾ ಪೂರ್ಣ 
-ಮನೋರಥಾಃ ॥ ಪ್ರಸಾದಂ ಕುರು ಮೇ ಭೌಮ ಸೌಭಾಗ್ಯಂ ಮಂಗಲಪ್ರದ । 
ಬಾಲಃ ಕುಮಾರಕೋ ಯಸ್ತು ಸ ಭೌಮಃ ಪ್ರಾರ್ಥಿತೋ ಮಯಾ ॥ ಉಜ್ಜಯಿನ್ಯಾಂ 
ಸಮುತ್ಪನ್ನ ನಮೋ ಭೌಮ ಚತುರ್ಭುಜ! ಭರದ್ವಾಜಕುಲೇ ಜಾತ ಶೂಲಶಕ್ತಿಗದಾಧರ 


ಇತಿಪ್ರಾರ್ಥ್ಯ, ಪುನಃ ಸ್ತೋತ್ರಂ ಪಠೇತ್‌ । ತತೋ ವಾಯನದಾನಮ್‌ । 


12 


ಎಳ್ಳುಮಿಶ್ರಿತವಾದ ಗೋಧಿಹಿಟ್ಟಿನಿಂದ ಮಾಡಿದ ಲಾಡುಗಳನ್ನು ವೇದ- 
ವಿದ್ವಾಂಸರಾದ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ತಿಲಗುಡವುಶ್ರಿತೈನೈಕವಿಂಶತಿ- 
ಲಡ್ಮುಕಾನ್‌ ಗೋಧೂಮಭವಾನ್‌ ಫಲದಕ್ಷಿಣಾಸಹಿತಾನ್‌ ವೇದವಿದೇ ದದ್ಯಾತ್‌ । 
ದಾನಮಂತ್ರಃ - ಮಂಗಲಾಯ ನಮಸ್ತುಭ್ಯಂ ಸರ್ವಮಂಗಲದಾಯಕ । 
ವಾಯನೇನ ಚ ಸಂತುಷ್ಠ ಕುರು ಮೇ ತ್ರು ಮನೋರಥಾನ್‌ ॥ 


"ದೇವಸ್ಯ ತ್ವಾ ಇತಿ ಮಂತ್ರೇಣ "ಮಂಗಲಃ ಪ್ರೀಯತಾಮ್‌' ಇತಿ ದದ್ಯಾತ್‌ । 

ಅಂಗಾರಕಸ್ತೋತ್ರವನ್ನು ಪಠಿಸಿ ಅವರೆದಾನವನ್ನು ನೀಡಬೇಕು. ಅಂಗಾರಕ 
ಪ್ರೀತಯೇ ಸಗುಡಾಢಕ (ಬೆಲ್ಲ ತೊಗರಿ) ದಾನಮ್‌ - ಅಗ್ನಿಗರ್ಭೋದ್ಧವಾಃ 
ಖ್ಯಾತಾಃ ಸರ್ವಮಂಗಲಕಾರಕಾ: | ಆಢಕಾಃ ಸರ್ವಪಾಪಘ್ನಾಃ ತಸ್ಮಾಚ್ಛಾಂತಿಂ 
ಪ್ರಯಚ್ಛಮೇ 11 ಆಢಕಾ: ಭೌಮದೈವತ್ಯಾಃ ಭೌಮಪ್ರೀತಿಕರಾಃ ಶುಭಾಃ | ತಸ್ಮಾ- 
ದೇಷಾಂ ಪ್ರದಾನೇನ ಸ ಮೇ ಭೌಮಃ ಪ್ರಸೀದತು ॥ 

ಇದಂ ಸಹಿರಣ್ಯ ದಕ್ಷಿಣಾಕಂ ಸತಾಂಬೂಲಂ ಸಗುಡಾಢಕದಾನಂ ಅಂಗಾರಕ 


ಗ್ರಹಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹ 
ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೇ । ದತ್ತಂ ನ ಮಮ, ನ ಮಮ. 


ಅನೇನ ಸದಕ್ಷಿಣಾಸತಾಂಬೂಲಸಗುಡಾಢಕದಾನೇನ ಅಂಗಾರಕಗ್ರಹಪೀಡಾ- 
ಪರಿಹಾರದ್ವಾರಾ ಅಂಗಾರಕಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ಇತಿ ಭವಂತೋ ಬ್ರುವಂತು | 

ಬ್ರಾಹ್ಮಣ- ಅಂಗಾರಕಪೀಡಾಪರಿಹಾರದ್ಹಾರಾ ಅಂಗಾರಕಾತರ್ಗತ ಶ್ರೀ ಭಾರತೀ 
ರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ॥ 

ಶ್ರೀಅಂಗಾರಕಸ್ತೋತ್ರ - ಗಂಗಾಜನಕ ಜಯೇಶ ಪ್ರಿಯತರ ಮಂಗಳ ನಮೋ 
ನಮೋ ಪಾಲಯ ಮಾಂ ॥ಪ॥ ತುಂಗ ಮಹಿಮ ವರಾಹಧರಾಸುತ ಮಂಗಳಪ್ರದ 
ತೇ ನಮೋ ನಮೋ ॥ಅ.ಷ॥ ಸಾಧು ಜನಪ್ರಿಯ ವೃಷ್ಠಿಕ್ಟದ್‌ ವೃಷ್ಟಿ ಹರ್ತಾದುರ್ಜನ 
ಭೀಕರ ಭೋ ವಿದ್ಯುತ್ತೇಜ ಕುಮಾರ ನಮೋ ನಮೋ ಶಕ್ತಿಪಾಣೇ ತ್ವಂ ಪಾಲಯ 
ಮಾಂ ॥1/ ಸಾಮಗಾನಪ್ರಿಯ ದೇಹಿಮೇ ಸಪ್ಪಸಾಮಭಕ್ತಿ ಪ್ರತಿಪಾದ್ಯ ಹರೌ 


ನಿರ್ಮಲಭಕ್ತಿಂ ಸಜ್ಜನಸಂಗಂ ಜ್ಞಾನಾಯುರ್ಬಲೈಶ್ವರ್ಯಂ ॥2॥ ವಾಗೀಶಪಿತ 
ಶ್ರೀಪ್ರಸನ್ನಶ್ರೀನಿವಾಸ ವಿಶ್ವರೂಪನು ನಿನ್ನೊಳ್‌ ಜ್ವಲಿಸುತಿಹ ಅಂಗಾರಕ ನಮೋ 
ಭೂಮಿಜ ಕೇವಲ ಕೃಪಯಾ ಸಂತತ ಪಾಲಯ ಮಾಂ ॥3॥ 


ಬುಧ-ಬೃಹಸ್ತತಿ ವ್ರತ ವಿಧಾನ 


ಬುಧವಾರ, ಗುರುವಾರಗಳಲ್ಲಿ ಬುಧ ಹಾಗೂ ಬೃಹಸತಿಯನ್ನು ಪೂಜಿಸಬೇಕು. 
ಮೊಸರನ್ನವನ್ನು ನೈವೇದ್ಯ ಮಾಡಬೇಕು. ಸೋದರಳಿಯ, ಸೋದರಮಾವನಿಗೆ 
ಭೋಜನ ಮಾಡಿಸಬೇಕು. ಬುಧನು ಬುಧತ್ವವನ್ನೂ , ಗುರುವು ಗುರುತ್ವವನ್ನೂ 
ಕೊಡುತ್ತಾರೆ. ವಿಧಾನ ಹೀಗಿದೆ - ಬುಧವಾರಯುಕ್ತಾಯಾಂ ಶುಕ್ಸಾಷ್ಠಮ್ಯಾಂ ಬುಧಾ 
-ಷ್ಟಮೀವ್ರತಮ್‌ ॥ | 
ಸಪಕ್ಷಾದ್ಯುಲ್ಲಿಖ್ಯ ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಬಾಲ್ಯಾದಾರಭ್ಯ 
ಕರ್ಮಣಾ ಮನಸಾ ವಾಚಾ ಜಾನತಾಜಾನತಾ ವಾ ಕೃತಾಪರಸ್ಯಾದ್ಯಪಹೃತಿ- 
ದೋಷಪರಿಹಾರಾರ್ಥಂ ಪುತ್ರಪೌತ್ರಾದಿಸಕಲಮನೋರಥಸಿದ್ದಿಪ್ರಾಪ್ಪರ್ಧಂ ಶ್ರೀ- 
ಲಕ್ಷಿ £ನಾರಾಯಣಪ್ರೀತ್ಯರ್ಥಂ ಬುಧಾಷ್ಟಮೀವ್ರತಮಹಂ ಕರಿಷ್ಯೇ ॥॥ ಎಂದು ಸಂಕಲ್ಪ 
ಮಾಡಿ ಬುಧ ಹಾಗೂ ಬೃಹಸತಿಗಳನ್ನು ಷೋಡಶೋಪಚಾರಗಳಿಂದ ಪೂಜೆ 
ಮಾಡಬೇಕು. 


ಚತುರ್ಬಾಹುಂ ಗ್ರಹಪತಿಂ ಸುಪ್ರಸನ್ನಮುಖಂ ಬುಧಮ್‌ । ಧ್ಯಾಯೇತಹಂ 
ಶಂಖಚಕ್ರಾಸಿಪಾಶಹಸ್ತಮಿಲಾಪ್ರಿಯಮ್‌ ॥ ಪೀತಮಾಲ್ಯಾಂಬರಧರಃ ಕರ್ಣಿಕಾರ 
-ಸಮದ್ಯುತಿಃ। ಖಡ್ಡಚರ್ಮಗದಾಪಾಣಿಃ ಸಿಂಹಸ್ನೋ ವರದೋ ಬುಧಃ ॥। ಧ್ಯಾನಮ್‌ 


ತಾರಾಸುತ ನಮಸ್ಟೇತಸ್ತು ನಕ್ಪತ್ರಾಧೀಶ್ಚರಪ್ರಿಯ । ಗೃಹಾಣ ಪೂಜಾಂ ಭಗವನ್‌ 
ಸಮಾಗತ್ಯ ಗ್ರಹೇಶ್ವರ ॥ ಆವಾಹನಮ್‌ । ಉದ್ದುಧ್ಯಸ್ವಎಂಬ ಮಂತ್ರದಿಂದ ಬುಧನನ್ನು 
ಆವಾಹನೆ ಮಾಡಿ ಅಧಿದೇವತೆಯಾದ ವಿಷ್ಣುವನ್ನು ಇದಂ ವಿಷ್ಣುಃ ಎಂಬ ಮಂತ್ರದಿಂದ 
ಹಾಗೂ ಪ್ರತ್ಯಧಿದೇವತೆಯಾದ ನಾರಾಯಣನನ್ನು ಪುರುಷಸೂಕ್ತದಿಂದ ಆವಾಹನೆ 


ಮಾಡಬೇಕು. 
ಅನಂತರ ಆಸನಾದಿಗಳನ್ನು ಕೊಟ್ಟು ಪೂಜೆ . ಮಾಡಬೇಕು. ಇಲಾಪತೇ 


14 


ನಮಸ್ತೇ5ಸ್ತು ನಿಶೇಶಪ್ರಿಯಸೂನವೇ । ಹೇಮಸಿಂಹಾಸನಂ ದೇವ ಗೃಹಾಣ ಪ್ರೀತ- 
ಯೇ ಮಮ ॥॥ ಆಸನಂ | ಶೀತಲೋದಕಸಮಾನೀತಂ ಸುಪುಣ್ಯಸರಿದುದ್ಧವಮ್‌ । 
ಪಾದ್ಯಂ ಗೃಹಾಣ ದೇವೇಶ ಮಮಾಘಪರಿಶುದ್ಧಯೇ ॥ ಪಾದ್ಯಂ | ತಾರಾಸುತ 
ನಮಸ್ತೇಸ್ತು ಸತತಂ ಭಗವಶ್ಚಿಯ । ಗೃಹಾಣಾರ್ಫ್ಯಂ ಗ್ರಹಪತೇ ನಾನಾಫಲ- 
ಸಮನ್ವಿತಮ್‌ ॥ ಅರ್ಫ್ಥ್ಯಂ | ಸುಗಂಧದ್ರವ್ಯಸಂಯುಕ್ತೈಃ ಶುದ್ಧೈಃ ಸ್ವಾದುಸರಿಜ್ಜಲೈಃ । 
ಆಚಮ್ಯತಾಂ ನಿಶಾನಾಥನಂದನ ಪ್ರೀತಯೇ ಮಮ ॥ ಆಚಮನಂ । ಪಯೋದಧಿ 
ಫೃತಮಧುಶರ್ಕರಾಸಂಯುತಂ ಮಯಾ । ಪಂಚಾಮೃತಂ ಸಮಾನೀತಂ ಸ್ನಾನಾರ್ಥಂ 
ಸ್ವೀಕುರು ಪ್ರಭೋ ॥ ಪಂಚಾಮೃತಮ್‌ । ವಾಸಿತಂ ಗಂಧಕರ್ಪೂರೈರ್ನಿರ್ಮಲಂ 
ಜಲಮುತ್ತಮಮ್‌ । ಸ್ನಾನಾಯ ತೇ ಮಯಾ ಭಕ್ತ್ಯಾ ದೀಯತೇ ವ್ರತಸಿದ್ದಯೇ ॥ 
ಪುರುಷಸೂಕ್ತದಿಂದ ಸ್ನಾನಮಂತ್ರಗಳನ್ನು ಹೇಳಿ ಸ್ನಾನದ ಉಪಚಾರ ಸಮರ್ಪಣೆ 
ಮಾಡಬೇಕು. ಪೀತವಸ್ತದ್ವಯಂ ದೇವ ರಾಜವಂಶಕರ ಪ್ರಭೋ | ಉರ್ವಶೀನಾಥ 
ಜನಕ ಗೃಹಾಣ ಪ್ರೀತಯೇ ಸದಾ ॥ ವಸ್ತಮ್‌ । ಯಜ್ಞೋಪವೀತಕಂ ಸೂತ್ರಂ 
ತ್ರಿಗುಣಂ ತ್ರಿದಶಪ್ರಿಯ । ಮಮ ಪಾಶವಿನಾಶಾರ್ಥಂ ಗೃಹಾಣ ಪ್ರೀತಯೇ ಬುಧ ॥ 
ಉಪವೀತಮ್‌ । ಹರಿಚಂದನಕಸ್ತೂರಿಕರ್ಪೂರಾದಿಸಮನ್ವಿತಮ್‌ । ಗಂಧಂ 
ಸಮರ್ಪಯೇ ತುಭ್ಯಮಿಲಾನಾಥ ನಮೋಸ್ತು ತೇ ॥ ಗಂಧಂ । ಅಕ್ಸತಾಂಪ್ಲ... 
ಆಕ್ಚತಾನ್‌ । ಮಾಲ್ಯುದೀ ... ಪುಷ್ಪಾಣಿ। 


ಅಥಾಂಗಪೂಜಾ - ಬುಧಾಯ - ಪಾದೌ | ಸೋಮಪುತ್ರಾಯ - ಜಾನುನೀ। 
ತಾರಕಾಯ - ಕಟಿಂ | ರಾಜಪುತ್ರಾಯ - ಉದರಂ । ಇಲಾಪ್ರಿಯಾಯ - ಹೃದಯಂ 
ಕುಮಾರಾಯ - ವಕ್ಚಸ್ಠಲಂ | ಪುರೂರವಃ ಪಿತ್ರೇ - ಬಾಹೂ | ಸೋಮಸುತಾಯ 
- ಸೃಂಧೌ | ಪೀತವರ್ಣುಯ - ಮುಖಂ | ಜ್ಞಾನಾಯ -ನೇತ್ರೇ । ಬುಧಾಯ - 
ಮೂರ್ಧಾನಂ | ಸೋಮಸೂನವೇ - ಸರ್ವಾಂಗಂ । 


ವನಸತಿ - ಧೂಪಮ್‌ । ಸಾಜ್ಯಂ ಚೇತಿ ದೀಪಮ್‌ । ನೈವೇದ್ಯ ಗೃ ... 
ನೈವೇದ್ಯಂ | ಪೂಗೀಫಲಮಿತಿ ತಾಂಬೂಲಮ್‌ । ಇದಂ ಫಲಮಿತಿ ಫಲಮ್‌ । 
ಹಿರಣ್ಯಗರ್ಭೇತಿ ದಕ್ಷಿಣಾಮ್‌ । ಶ್ರಿಯೇ ಜಾತ ಇತಿ ನೀರಾಜನದೀಪಮ್‌ । 
ಉದ್ಭುದ್ಯಸ್ವೇತಿ ಪುಷ್ಪಾಂಜಲಿಮ್‌ । 


ಶ್ರಾವಣಮಾಸ 15 

ಉರ್ವಶ್ಯಾಶ್ಚ ಪತಿರ್ಯಸ್ತು ಯಃ ಪುರೂರವಸಃ ಪಿತಾ 1 ಗ್ರಹಮಧ್ಯೇ 
ಸುರೂಪೋ ಯೋ ಬುಧೋ ನಃ ಸಂಪ್ರಸೀದತು ॥ ವಿಶೇಷಾರ್ಫ್ಯಮ್‌ | ಯಾನಿ 
ಕಾನಿ ಚೇತಿ ಪ್ರದಕ್ಷಿಣಮ್‌ । ನಮಸ್ಕಾರಾನ್‌ । ಆವಾಹನಂ ನೇತಿ ಪ್ರಾರ್ಥನಾ । 
ಸಂತುಷ್ಟೋ ವಾಯನಾದಸ್ಮಾದಿಲಾನಾಥೋ ಗ್ರಹೇಶ್ವರಃ | ಸತಾಂಬೂಲಾಷ್ಠಲಡ್ಡೂಕಂ 
ಪ್ರತಿಗೃಹ್ನಾತು ವಾಯನಮ್‌ ॥ ವಾಯನಮ್‌ । 


ಶ್ರೀಬುಧಸ್ತೋತ್ರ - ಸೂರಿ ಸಂಪ್ರಾಪ್ಯ ಶ್ರೀನಾರಾಯಣ ಪ್ರಿಯ ಬುಧನೇ 
ನಮೋ ನಮೋ ನಮೋ ನಿನಗೆ ॥ಪ॥ ಸೂರಿಪ್ರಿಯಕರ ವಿದ್ವಾನ್‌ ನಮೋ ಎನ್ನ 
ಕುಂದು ನೀಗಿಸಿ ಪೊರೆ ಮಹಾದ್ಯುತಿಯೇ ॥ಅ.ಪ॥ ಪ್ರಿಯಂಗುಕಲಿಕಾ ಶಾಮ- 
ರೂಪಿಯೆ ಚಾರ್ವಾಂಗ ಬುಧನೇ ನಿನಗೆಣೆಯುಂಟೇ ಸೌಮ್ಯನೆ ಸೌಮ್ಯಗುಣವಂತನೇ 
ನಮೋ ಶಶಿಸುತ ದಯದಿಂ ಪಾಲಯಮಾಂ ॥1॥ ಅಂಬುವು ಚೂರ್ಣಪಿಂಡೀ 
ಭಾವ ಹೇತುವಾಗಿಹುದು- -ನೀ ಅಂಬು ಅಭಿಮಾನಿ ಮಹ ಪಂಡಿತನಾದುದರಿಂದ 
ಬೇಡುವೆ- ನಿನ್ನ ವಿಷಯದಲಿ ॥2॥ ಅಂಬುವತ್‌ ಜ್ಞಾನಯುಕ್‌ ಸ್ನೇಹಾನುರಾಗ 
ಎಂಬ- ಭಕ್ತಿ ಅಂಬುಜನಾಭ ಬಿಂಬನಲಿ ಅನುಕಂಪಯಾ ನೀ ಒದಗಿಸೊ ಎನಗೆ 
ಅಂಭ್ರಣಿಪತಿ -ಶ್ರೀವ್ಯಾಸಗೆ ಪ್ರಿಯನೆ ॥3॥॥ ಮೂರ್ಲೋನಕದಿ ಖ್ಯಾತ ವಿಧುಕುಲ 
ಪ್ರವರ ನೀ-ಬುದ್ಧಿ ಗಾಂಭೀರ್ಯದಿ ಶ್ರೇಷ್ಠನೆಂದು ಮಾಲೋಲ ಆತ್ಮಜ ನಿನ್ನನು 
ಬುಧನೆಂದು-ನಾಮಕರಣವ ಮಾಡಿದನು ॥4॥ ಹೇಮಗರ್ಭನಪಿತ ಪ್ರಸನ್ನ 
ಶ್ರೀನಿವಾಸ ಪೂರ್ಣ-ಹೊಳೆಯುತಿಹ ನಿನ್ನಲ್ಲಿ ನಾಮಾತ್ಮಿಕ ಉಷ ಶನಿ ಕರ್ಮಪ 
ಮೊದಲಾದವರಿಗೆ-ವರ ಬುಧನೇ ನಮೋ ನಮೋ ॥5॥ 


ಬುಧಪ್ರೀತಯೇ ಮುದ್ಧದಾನಮ್‌ (ಹೆಸರು) - ಮುದ್ಧಬೀಜಾನಿ ಶುದ್ಧಾನಿ 
ಪ್ರಿಯಾಣಿ ಪರಮೇಷ್ಠಿನಃ । ಯಸ್ಮಾದೇಷಾಂ ಪ್ರದಾನೇನ ಹ್ಯತಃ ಶಾಂತಿಂ ಪ್ರಯಚ್ಛ 
ಮೇ ॥ ಮುದ್ದಾಶ್ಚ ಸೌಮ್ಯದೈವತ್ಕಾಃ ಸೌಮ್ಯಪ್ರೀತಿಕರಾಃ ಶುಭಾಃ । ತಸ್ಮಾದೇನಾಂ 
ಪ್ರದಾನೇನ ಸ ಮೇ ಸೌಮ್ಯಃ ಪ್ರಸೀದತು ॥ ಇದಂ ಸಹಿರಣ್ಯ ದಕ್ಷಿಣಾಕಂ 
ಸತಾಂಬೂಲಂ ಮುದ್ದದಾನಂ ಬುಧಗ್ರಹ ಪೀಡಾ ಪರಿಹಾರದ್ವಾರಾ ಬುಧ- 
ಗ್ರಹಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಪ್ರೀತಿಂ 
ಕಾಮಯಮಾನಃ ತುಭ್ಯಮಹಂ ಸಂಪ್ರದದೇ । ದತ್ತಂ ನ ಮಮ, ನ ಮಮ | 


16 


ಅನೇನ ಸದಕ್ಷಿಣಾಸತಾಂಬೂಲಮುದ್ದದಾನೇನ ಬುಧಾಂತರ್ಗತ ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ಇತಿ 
ಭವಂತೋ ಬ್ರುವಂತು | 


ಬ್ರಾಹ್ಮಣ- ಬುಧಗ್ರಹಪೀಡಾಪರಿಹಾರದ್ವಾರಾ ಬುಧಾಂತರ್ಗತ ಶ್ರೀ ಭಾರತೀ 
ರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ॥ 


ಬೃಹಸತಿಪ್ರೀತಯೇ ಚಣಕದಾನಮ್‌ (ಕಡಲೆ) 


ಗೋವರ್ಧನಾಚಲೋದ್ಧಾರ ಸಮಯೇ ಹರಿರಕ್ಕಿತಾಃ (ಭಕ್ಷಿತಾಃ) ಚಣಕಾಃ 
ಸರ್ವಪಾಪಘ್ನಾಃ ತಸ್ಮಾಚ್ಛಾಂತಿಂ ಪ್ರಯಚ್ಛಮೇ ॥ ಚಣಕಾಃ ಗುರುದೈವತ್ಯಾಃ 
ಗುರುಪ್ರಿಯಕರಾಃ ಶುಭಾಃ । 


ಇದಂ ಸಹಿರಣ್ಯ ದಕ್ಷಿಣಾಕಂ ಸತಾಂಬೂಲಂ ಚಣಕದಾನಂ ಬೃಹಸ್ಪತಿಗ್ರಹ 
ಪೀಡಾ ಪರಿಹಾರದ್ವಾರಾ ಬೃಹಸತಿಗ್ರಹಾಂತರ್ಗತ ಶ್ರೀಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಪ್ರೀತಿಂ ಕಾಮಯಮಾನಃ ತುಭ್ಯಮಹಂ 
ಸಂಪ್ರದದೇ । ದತ್ತಂ ನ ಮಮ, ನ ಮಮ | 


ಅನೇನ ಸದಕ್ಷಿಣಾಸತಾಂಬೂಲಚಣಕದಾನೇನ ಬೃಹಸತಿಗ್ರಹಾಂತರ್ಗತ ಶ್ರೀ- 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು ಇತಿ 
ಭವಂತೋ ಬ್ರುವಂತು | 


ಬ್ರಾಹ್ಮಣ- ಬೃಹಸತಿಗ್ರಹಪೀಡಾಪರಿಹಾರದ್ವಾರಾ ಬೃಹಸ್ಪತಿ ಗ್ರಹಾಂತರ್ಗತ ಶ್ರೀ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು! 

ಬುಧ ಬೃಹಸ್ಪತಿ ಹಾಡು- 

ಕರಿಮುಖದ ಗಣಪತಿಯ ಚರಣಕ್ಟಂದನೆ ಮಾಡಿ । ಶಾರದೆಗೆ ಶಿರಬಾಗಿ 
ಬೇಡಿಕೊಂಬುವೆ ನಾನು | ಒಲಿದೆನಗೆ ವರವ ಕೊಡುಯೆಂದು ॥1 ॥ ಭವ ನಾರದ 


ಸುಜನವಂದಿತ ವಾಯು | ಮುದದಿಂದ ಮುದ್ದು ಮಹಾಲಕ್ಷಿ ನಾರಾಯಣರ 
ಅಂಬುಜ ಪಾದಕ್ಕೆರಗಿ ನಮೋಯೆಂಬೆ ॥2॥ ಪದುಮನಾಭ ಹರಿಗೆ ನಿಜ ಭಕ್ತರಾದಂಥ 


ಶ್ರಾವಣಮಾಸ 17 


| ಬುಧ ಬೃಹಸತಿಗಳ ಕಥೆಯ ಪೇಳುವೆ ನಾನು । ಮುದದಿಂದ ಕೇಳಿ ಜನರೆಲ್ಲ ॥3 ॥ 
ಇರುತಿದ್ದ ಬಡವ ಬ್ರಾಹ್ಮೂ ಒಂದು ಪಟ್ಟಣದಿ | ಮಡದಿ ಮಕ್ಕಳು ನಾಲ್ಕು ಮಂದಿ 
ಸುತರು । ಸೊಸೆಯರೊಡಗೂಡಿಕೊಂಡು ಸುಖದಿಂದ ॥4 ॥ ಒಬ್ಬೊಬ್ಬ 
ಸುತಗಿಬ್ಬಿಬ್ಬರು ಗಂಡಸು ಮಕ್ಕಳು ವಿಧ್ಯುಕ್ತದಿಂದ ಜಾವಳ ಜುಟ್ಟು ಉಪನಯನ 
ಶುದ್ಧಾಶ್ಮರಾಗಿ ಇರುತಿಹರು ॥ 5 ॥ ಪ್ರಾತಣಾಲದೊಳೆದ್ದು ನಾಲ್ಕು ಮಂದಿ ಸುತರು । 
ಗೋಪಾಳ ಜೋಳ ನಾಲ್ಕು ಸೇರು ಕಾಳು । ತಂದ್ಹಾಕೋರು ಅರ್ಧಗ್ರಾಸವನು ॥6 ॥ 
ಮೂರು ಪಾವು ಹಿಟ್ಟು ಮುಂಜಾನೆಗೆ ಇಟ್ಟು । ಗ್ರಾಸ ಮುದ್ದೆ ಅಂಬಲಿ ಕಾಲ 
ಕಳೆವೋರು ॥7 ॥ ಒಂದಾನೊಂದಿನದಲ್ಲಿ ಬಂದರಿಬ್ಬರು ದ್ವಿಜರು | ಮಂದಿರದ 
ದ್ವಾರದಲಿ ನಿಂತು ಕೂಗುತಿರೆ | ಬಂದಳೊಬ್ಬಳು ಹಿರಿ ಸೊಸೆ ತಾನು ॥8 ॥ ದಾರು 
ಬಂದವರು ನಿಮ್ಮ ನಾಮವೇನೆಂದೆನುತ । ಬಾಗಿ ಶಿರಗಳನೆ ಚರಣಕ್ವಂದನೆ ಮಾಡಿ । 
ಭಾಳ ಭಕ್ತಿಂದ ಕರೆದಳು ॥9 ॥। ದಾರಾದರೇನಮ್ಮ ಬಾಯಾರಿ ಬಳಲುತಲಿ । ಮೂರು 
ನಿರಾಹಾರ ಮಾಡಿ ಬಂದೆವು ನಾವು । ಆಹಾರ ನೀಡಿ ಕಳಿಸೆಂದ್ರು ॥10 ॥ ಭಿಕ್ಷಕೆ 
ಹೋದವರು ಈ ಕ್ಷಣದಿ ಬರುವೋರು । ಅರೆಕ್ಷಣ ನೀವು ತಡೆದರೆ ಜೋಳದ । 
ಭಕ್ಕವನೆ ಮಾಡಿ ಬಡಿಸುವೆನು ॥11 ॥ ಹೊತ್ತು ಭಾಳಾಯಿತು ಹಸ್ತವು ನಮ್ಮೊಟ್ಟೆ | 

ತುತ್ತನ್ನ ಹಾಕಿದರೆ ಈಗ ನಾವದನುಂಡು । ತೃಪ್ತರಾಗ್ದರಸಿ ನಡೆದೇವು ॥12 ॥ 

ಮಡಿವುಟ್ಟು ಮಾಡಿದೆನು ಮುಂಜಿಮನೆಗಳಿಗಡಿಗೆ । ತಡೆಯದೆ ಸ್ನಾನಮಾಡಿ 
ಬನ್ನಿರೆಂದು । ನುಡಿದಳು ಬ್ಯಾಗ ಪತಿವ್ರತೆ ॥13 ॥ ನಾಲ್ಕು ಭಕ್ಕರಿಯೊಳಗೆ 
ಎಂಟರ್ಧವನು ಮಾಡಿ । ಎಂಟುಮಕ್ಕಳಿಗೆ ಬಡಿಸೋ ಗ್ರಾಸವನು ಸಂತೋಷದಿಂದ 
ಬಡಿಸುವೆನು ॥14 ॥ ಸ್ನಾನ ಸಂಧ್ಯಾನವ ಮಾಡಿ ಬಂದೇವೆನಲು । ತಾನು ಎಡೆಮಾಡಿ 
ಎರಡೆರಡು ಭಕ್ಕರಿಯ । ನೀಡಿದಳು ಭಾಳ ಭಕ್ತಿಂದೆ ॥15 ॥ ಬೆಣ್ಣೆ ಬೆಲ್ಲತುಪ್ಪ ಕರಣೆ 
ಕರಣೆ ಕೆನೆಮೊಸರು ನುಣ್ಣನೆ ತವ್ವೆ ಅರೆದಕೊಬ್ಬರಿ ಖಾರ ಉಣ್ಣಿರೆಂದ್ಲಾಕುತಿರಲಾಗ 
16 ॥ ಸಡಗರದಲದನುಂಡು ಕುಡಿದು ಮ್ಯಾಲ್‌ ಮಜ್ಜಿಗೆಯ ಒಡೆದಡಿಕೆಯೆಲೆ 

ಕೊಟ್ಟು ಕೇಳುತ ನಿಮ್ಮ ನಡೆವೊ ನಾಮೇನು ಹೇಳೆಂದ್ಲು॥17 ॥ ಇಂದುಸುತ ಸುರರ 

ಗುರುವೆಂದು ಪೇಳುರ್ವ ನಮಗೆ । ಬಂದೆವು ನಾವು ಬುಧ ಬೃಹಸ್ಪತಿಗಳು ಆ- । 

ನಂದವಾಯಿತು ನಮಗೆಂದ್ರು ॥18 ॥ ಅನ್ನ ಬೇಕಾದರೆ ಅಡಿಗೆ ಒಲೆಗೋಡೆಯಲಿ 

ನ- | ಮನ್ನ ಬರೆದು ಪೂಜೆ ಮಾಡಿದರೀಗ । ಅನ್ನವನು ನಾವು ಕೊಡುವೆವು ॥19 ॥ 


18 


ಭಾಗ್ಯ ಬೇಕಾದರೆ ಬರೆದು ಪೆಟ್ಟಿಗೆಮ್ಯಾಲೆ । ಭಾಳ ಭಕ್ತಿಂದ ಪೂಜೆ ಮಾಡಿದರೆ । 
ಭಾಗ್ಯ ಕೊಡುವೆವೆಂದ್ಲೇಳಿ ನಡೆದರು ॥20 ॥ ಸುಣ್ಣಸಾರಣೆಮಾಡಿ ಬಣ್ಣ ಚಿತ್ರವ 
ಬರೆದು । ಚೆನ್ನಾಗಿ ಬರೆದು ಬುಧ ಬೃಹಸ್ತತಿಗಳನೆ । ಮನ್ನಿಸಿ ಪೂಜಿಸಿದಳಾಗ ॥21 ॥ 
ಹಚ್ಚಿಟ್ಟು ಗಂಧಾಕ್ಷತೆ ಪುಷ್ಪಗಳ । ಉತ್ರಾಣಿ ಅಕ್ಕಿ ಮಂತ್ರಾಕ್ಷತೆ ಮಾಡಿ । ಭಕ್ತಿಂದೆ 
ಪೂಜಿಸಿದಳಾಗ ॥22 ॥ ಗೋಪಾಳಕ್ಟ್ಯೋದಲ್ಲಿ ಗೋಧಿ ಅಕ್ಕಿ ಬ್ಯಾಳೆ | ಹಾಕುವರು 
ನಾಲ್ಕು ಬೀದಿಯಲಿ ಅದು ಗಂಟು | ತಾವೃಟ್ಟಿ ಹೊತ್ತರ್ಹೆಗಲಲ್ಲಿ ॥23 ಹಿಡಿಜೋಳ 
ಬೇಡಿದರೆ ಪಡಿಜೋಳ ಹಾಕುವರು । ಬಡವರು ನೀವು ಬನ್ನಿರೆಂದು ಕರೆದು । 
ಹಿಡಿಹಿಡಿ ರೊಕ್ಕ ಕೊಡುವೋರು ॥24 ॥ ಭರದಿಂದ ಬಂದಾಗ ಸುರುವಿದರು 
ಧಾನ್ಯವನು । ಬರೆದಂಥ ಗೊಂಬೆ ನೋಡಿ ಕೇಳುತ ಅದರ । ವಿವರವನು 
ಹೇಳಬೇಕೆನುತ ॥25 ॥ ಇವರು ಬುಧ ಬೃಹಸತಿಗಳೆಂಬೊ ದೇವತೆಗಳು | ಇವರು 
ಬಂದೆನ್ನ ಮನೆಯಲ್ಲೂಟವನುಂಡು । ಒಲಿದ್ವರವ ಕೊಟ್ಟು ನಡೆದರು ॥26 ॥ 
ಇಂಥವರ ಪುಣ್ಯದಿಂದೀ ಧಾನ್ಯ ದೊರಕಿದವು ನಿ । ರಂತರದಿ ನಮ್ಮ 
ಮನೆಯಲ್ಲಿಟ್ಟವರನು । ಸಂತೋಷದಲಿ ಪೂಜಿಸುವಣೆಂದ್ರು ॥27 ॥ ಭಾಳ ಅನ್ನವ 
ಮಾಡು ಜೋಳ ಭಕ್ಕರಿ ಮಾಡು । ಬ್ಯಾಳೆಯ ತವ್ವೆ ಬೆಲ್ಲ ಪಲ್ಕವು ಬೆಣ್ಣೆ । ಮಾಡಿ 
ನೈವೇದ್ಯಕ್ಕಿಡುಯೆಂದ್ರು ॥28॥ 
ಶುಕ್ರವಾರವ್ರತ 

ಶುಕ್ರವಾರದಂದು ಶುಕ್ರಾಚಾರ್ಯರು ಅವರ ಅಂತರ್ಯಾಮಿ ನೃಸಿಂಹ - 
ದೇವರನ್ನು ಪೂಜಿಸಬೇಕು. ಗಂಧ ಪುಷ್ಪಾದಿಗಳಿಂದ ಪೂಜಿಸಿ, ದೀಪವನ್ನು ಹಚ್ಚಬೇಕು. 
(ನಿಷಾವ )ಅವರೆ ಪಲ್ಯವನ್ನು ನೈವೇದ್ಯಮಾಡಬೇಕು. 

ಶ್ರೀಶುಕ್ರಾಚಾರ್ಯ ಸ್ತೋತ್ರ ಶ್ರೀಶಪ್ರಿಯ ಭೃಗುವಂಶಜಾತ ಶುಕ್ರಾಚಾರ್ಯ 
ನೀ ಸಲಹೋ ಎನ್ನನ್ನ ನಮೋ ನಮೋ ನಮಸ್ತೇ ॥ಪ॥ ಶ್ರೀ ಪದ್ಮನಾಭಜನು 
ಸುಪವಿತ್ರ ವಿಧಿಸುತ ಭೃಗು ಅಪತ್ಯನು ಕವಿ ತತ್ಪುತ್ರರತ್ನನು ಶುಕ್ರ ಈ ಪುಣ್ಯ ಶ್ಲೋಕ 
ಶುಕ್ರಾಚಾರ್ಯ ಉಷನ ಶ್ರೀಪ ಪ್ರಿಯನಿಗೆ ನಮೋ ಮಂತ್ರ ತಂತ್ರ ಮಹಾಕವಿಗೆ ॥1॥ 
ದೈತ್ಯಮಂತ್ರಿಯೇ ಸರ್ವಶಾಸ್ತ್ರ ಪ್ರವರ್ತಾರ ದೈತ್ಯಾನಂ ಪರಮಂ ಗುರುಂ ಪ್ರಭುಸ್ತಾರಾ 
ಗಣಾನಾಂ ಮಹಾದ್ಯುತಿಯೇ ನಮೋ ಎನ್ನ ಪೀಡೆಗಳ ಪರಿಹರಿಸಿ ದಯದಿಪಾಲಿಸೆನ್ನನ್ನು 


ಶ್ರಾವಣಮಾಸ 19 
ಹರಿಭಕ್ತ ದಿಗಳಿತ್ತು ॥2॥ ಅಕಳಂಕ ಅಜಪಿತ ಪ್ರಸನ್ನ ಶ್ರೀನಿವಾಸನು 
ಶುಕ್ರನೆಂದೆಣಿಸುವನು ಶೋಕ ರಹಿತನಾದ್ದರಿಂದ ಶ್ರೀಕರಾರ್ಚಿತ ಈ ಶುಕ್ರ ನಿನ್ನೊಳ್‌ 
ಪ್ರಕಾಶಿಪನು ಶುಕ್ರನ್ನ ಒಲಿಸೆನಗೆ ಶುಕ್ರಾಭಿದ ಮಹಾಶಯನೇ 1131 

ಶುಕ್ರಪ್ರೀತಯೇ ನಿಷಾವದಾನಮ್‌ (ಅವರೆ) ಜನ್ಮತ್ರಯಕೃತಂ ಪಾಪಂ 
ಅವಸ್ಥಾತ್ರಿತಯೇ ಕೃತಮ್‌ । ನಿಷ್ಟಾವಾಚ್ಚ ವಿನಾಶ್ಯಾಶು ಶಾಂತಿಂ ಯಚ್ಛಂತು ಮೇ 
ಸದಾ ॥ ನಿಷ್ಟಾವಾಃ ಶುಕ್ರ ದೈವತ್ಯಾಃ ಶುಕ್ರ ಪ್ರೀತಿಕರಾಃ ಶುಭಾಃ । ತಸ್ಮಾದೇಷಾಂ 
ಪ್ರದಾನೇನ ಸ ಮೇ ಶುಕ್ರಃ ಪ್ರಸೀದತು ॥ 

ಇದಂ ಸಹಿರಣ್ಯ ದಕ್ಷಿಣಾಕಂ ಸತಾಂಬೂಲಂ ನಿಷ್ಟಾವದಾನಂ ಶುಕ್ರಗ್ರಹ ಪೀಡಾ 
ಪರಿಹಾರದ್ವಾರಾ ಶುಕ್ರಗ್ರಹಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನೃಸಿಂಹಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೇ । ದತ್ತಂ ನ 
ಮಮ, ನ ಮಮ । ಅನೇನ ಸದಕ್ಷಿಣಾಸತಾಂಬೂಲನಿಷ್ಟಾವದಾನೇನ ಶುಕ್ರಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು 
ಇತಿ ಭವಂತೋ ಬ್ರುವಂತು । ಬ್ರಾಹ್ಮಣಃ - ಶುಕ್ರಗ್ರಹಪೀಡಾಪರಿಹಾರದ್ವಾರಾ 
ಶುಕ್ರಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ 
ಸುಪ್ರೀತೋ ಅಸ್ತು ॥ 

ಶನಿವಾರವ್ರತ 

ಶನಿವಾರದಂದು ಶನೈಶ್ಚರನನ್ನು, ಹನುಮಂತದೇವರನ್ನು, ನೃಸಿಂಹದೇವರನ್ನು 
ಪೂಜಿಸಬೇಕು. ಗಂಧ ಪುಷಾದಿಗಳಿಂದ ಪೂಜಿಸಿ, ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬೇಕು. 
ಕುಂಜರಶಾಕ(ಪಾದರೀ ಸೊಪ್ಪು)ದ ಪಲ್ಯವನ್ನು ನೈವೇದ್ಯಮಾಡಬೇಕು. ಇದರಿಂದ 
ಅನಿಷ್ಠನಿವೃತ್ತಿಯೂ, ಇಷ್ಟಪ್ರಾಪ್ತಿಯೂ ಆಗುವುದು. ಶ್ರಾವಣಶನಿವಾರದಂದು ಪಡಿ 
ಬೇಡುವುದೂ, ಎಳ್ಳುದೀಪವನ್ನೂ ಹಚ್ಚುವುದೂ ಪದ್ಧತಿಯಲ್ಲಿದೆ. 

ಮಂಗಳಗೌರೀವ್ರತ- 


ಸ್ತೀಯರು ನಾಲ್ಕು ಅಥವಾ ಐದು ಮಂಗಳವಾರಗಳಲ್ಲಿ ಬಂಗಾರ, ಬೆಳ್ಳಿ 
ಹ 
ಮೊದಲಾದ ಧಾತುಗಳಿಂದ ಗೌರೀಪ್ರತಿಮೆಯನ್ನು ನಿರ್ಮಿಸಿ ಪೂಜಿಸಬೇಕು. 


20 


ಹದಿನಾರು ತೆಂಬಿಟ್ಟಿನ ದೀಪಗಳನ್ನು ಹಚ್ಚಬೇಕು. ತಾಯಿಗೆ ವಾಯನದಾನವನ್ನು 
ಕೊಡಬೇಕು. ವಿವಾಹವಾದ ಐದು ವರ್ಷಗಳಲ್ಲಿ ಈ ವ್ರತವನ್ನು ಕಡ್ಡಾಯವಾಗಿ 
ಮಾಡುವುದು ಕಂಡುಬಂದಿದೆ. ಕನೈೆಯರೂ ಈ ವ್ರತವನ್ನು ಮಾಡಿ ಉತ್ತಮ 
ಪತಿಯನ್ನು ಪಡೆಯಬಹುದು. ಈ ವ್ರತದಿಂದ ದಾಂಪತ್ಯ ಸುಖವು ಲಭಿಸುವುದು. 


ಶ್ರಾವಣ ಮಾಸದ ಮೂರನೇ ಶುಕ್ರವಾರದ ಗೌರಿ ಹಾಡು 


ದಯಮಾಡಿ ಬಾರಮ್ಮ ಶಿವನರ್ಧಾಂಗಿ ಮಂಗಳಗೌರಿ ॥ಪ॥ ಶ್ರಾವಣಮಾಸದಿ 
ಐದು ಮಂಗಳವಾರ ಶಿವನ ಪಟ್ಟದ ರಾಣಿ ಬಾರೆ ಮಂದಿರಕೆ । ಬಿಡಿಮಲ್ಲಿಗೆಯ 
ನಡೆಮುಡಿ ಹಾಸುವೆ ಕಡಿಯದೆ ಸೌಭಾಗ್ಯ ಕೊಟ್ಟು ಕಾಪಾಡೆ ॥1॥ ಗೌರೀದೇವಿ 
ನಿನ್ನನು ಪೂಜಿಸಿ ರಾಜನ ಕುವರಿ ಮರೆತಿಪ್ಪಾ ಪತಿಯ ಪಡೆದಳು । ಹದಿನಾರನೆ ವರ್ಷ 
ಗಂಡವ ಕಳೆದು ಸತಿಪತಿಯರನು ಸಂತೋಷ ಪಡಿಸಿದೆ ॥2॥ ಕಪಿಲನಾಮಕನ 
ಸಹೋದರಿಯೆ ವಿಪುಲವಾಗಿ ನಿನ್ನನು ಪೂಜಿಪ ಜನರ ರಕ್ಷಿಸುವಿ | ಲಕ್ಷ್ಮೀ- 
ನರಸಿಂಹನಾಶೀರ್ವಾದದಿ ಕನ್ನಿಕೆಯರಿಗೆ ಛಲೋ ಪತಿಯನು ಕೊಡುವಿ ॥3॥ 


ಸಂಪತ್ತು ಶುಕ್ರವಾರದ ಪೂಜೆ 
ಶ್ರಾವಣ ಮಾಸದ ಶುಕ್ರವಾರ ಲಕ್ಷ್ಮೀಪೂಜೆ 


1. ಚೈತ್ರಶುಕ್ಲ ತದಿಗೆಯಿಂದ ಮೂರು ತದಿಗೆಗಳು ವಸಂತ ಗೌರೀಪೂಜೆಗೆ ಹೇಗೆ 
ಪ್ರಶಸ್ತವೋ ಹಾಗೆಯೇ ಶ್ರಾವಣ ಮಾಸದ ಶುಕ್ರವಾರಗಳೆಲ್ಲವೂ ಲಕ್ಷಿ ಪೂಜೆಗೆ 
ಪ್ರಶಸ್ತ. ವಿಶೇಷವಾಗಿ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿಯ 
ಪೂಜೆಗೆ ಮೀಸಲು. ಗೋಧೂಳಿಯ ಲಗ್ನದಲ್ಲಿ ಲಕ್ಷಿ €ಪೂಜೆ ಮಾಡಬೇಕೆಂದು ವಿಧಿ. 


ಶ್ರಾವಣಮಾಸದಲ್ಲಿ ಅಪರೂಪಕ್ಕೆ ಐದು ಶುಕ್ರವಾರಗಳೂ ಬರುವುದಿದೆ. ಆಗ 
ಐದು ಶುಕ್ರವಾರವೂ ಪೂಜೆ ಮಾಡಬೇಕು. ಮಣ್ಣಿನ ತಂಬಿಗೆಯ ಹೊರಭಾಗದಲ್ಲಿ 
ಮುಂಭಾಗದಲ್ಲಿ ಬಿಳಿಯ ಸುಣ್ಣದಿಂದ ಗೌರಿಯ ಮುಖವನ್ನು ಬರೆಯಬೇಕು. 
ಉಳಿದ ನಾಲ್ಕುಭಾಗಗಳಲ್ಲಿ ಕ್ರಮವಾಗಿ ಆನೆ, ಆಕಳು, ಚಕ್ರ-ಶಂಖ, ಗದಾ-ಪದ್ಮ 
ಚಿತ್ರಗಳನ್ನು ಬರೆಯಬೇಕು. ಈ ತಂಬಿಗೆಯೊಳಗೆ ಅಕ್ಕಿಯನ್ನು ಐದು ಸಲ ಹಾಕಬೇಕು. 
ಅರಿಷಿನ - ಕುಂಕುಮ - ಕರಿಮಣಿ - ಅಡಿಕೆ ಅರಿಷಿಣಬೇರು - ಬೆಳ್ಳಿಯ ಕಾಲುಂಗುರ 


ಶ್ರಾವಣಮಾಸ 21 


- ಪಿಲ್ಲೆ ಮುಂತಾದವುಗಳನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಬೇಕು. ತಾಮ್ರದ 
ಮುಚ್ಚಳವನ್ನು ಮುಚ್ಚಬೇಕು. ಈ ಮುಚ್ಚಳದ ಮೇಲೂ ಅಷ್ಟದಳಪದ್ಮ ಆಗಲೀ, 
ಅಥವಾ ಗೌರಿಯ ಮುಖವನ್ನಾಗಲೀ ಬರೆಯಬೇಕು. ಹೀಗೆ ಸಿದ್ದಪಡಿಸಿದ 
ತಂಬಿಗೆಯು ಗೌರಿಯ ಪ್ರತಿಮೆಯೆಂದು ತಿಳಿದು, ಆ ತಂಬಿಗೆಗೆ ಮಂಗಳಸೂತ್ರ ಕಟ್ಟಿ 
ಶುಭ್ರವಾದ ಮಂಟಪದಲ್ಲಿ ಅಕ್ಕಿಯನ್ನು ಹರಡಿ ಅದರ ಮೇಲೆ ಕುಂಕುಮದಿಂದ 
ಪದವನ್ನು ಬರೆದು, ವ್ರತದ ಸಂಕಲ್ರಮಾಡಿ ತಂಬಿಗೆ/ ಚಟಿಗೆಯನ್ನು ಆ ಮಂಟಪದಲ್ಲಿ 
ಸ್ಥಾಪಿಸಬೇಕು. ನಂತರ ನಿರ್ವಿಘ್ನವಾಗಿ ಒಂದು ತಿಂಗಳು ಪೂರ್ತಿ ಈ ಗೌರಿಯನ್ನು 
ಕೂಡಿಸಬೇಕಾಗಿರುವುದರಿಂದ ಗಣಪತಿ ಪೂಜೆಯನ್ನು ಮಾಡಿ, ಪೀಠಪೂಜೆ, 
ಪ್ರಾಣಪ್ರತಿಷ್ಠೆಗಳನ್ನು ಮಾಡಿ ಪುರುಷಸೂಕ್ತ - ಶ್ರೀಸೂಕ್ತಗಳಿಂದ ಶ್ರೀಲಕ್ಷ್ಮೀ- 
ನಾರಾಯಣರಿಗೆ ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಈ ಗೌರಿಯನ್ನು 
ಸಾಕ್ಷಾತ್‌ ಮಹಾಲಕ್ಷಿ £ ಎಂದೇ ತಿಳಿದು ಪೂಜಿಸಬೇಕು. ಆ ದಿನ ಮಹಿಳೆಯರು 
ಸಂಪತ್‌ ಶುಕ್ರವಾರದ ಹಾಡು ಎಂಬ ವ್ರತಕಥೆಯನ್ನು ಹೇಳುವ ವಾಡಿಕೆಯೂ ಇದೆ. 
ಕಜ್ಜಲೀ-ತೃತೀಯ ಎಂಬ ವಿಷ್ಣುಪೂಜೆಯ ಹಬ್ಬವನ್ನು ಕೆಲವು ಪ್ರಾಂತಗಳಲ್ಲಿ 
ಆಚರಿಸುತ್ತಾರೆ. 


ಶ್ರಾವಣ ಶುಕ್ರವಾರ ಲಕ್ಷ್ಮೀಹಾಡು- 


ಹರನ ಕುಮಾರನ ಚರಣಕಮಲಕ್ಕೆರಗಿ ಶಾರದೆಗೆ ವಂದಿಸುವೆ ॥ ಶರಧಿಶಯನಗೆ 
ಸೆರಗೊಡ್ಡಿ ಬೇಡುವೆ ಶರಧಿ ಸುತೆಯ ಕಥೆಯೊರೆಯುವೆ ॥ 1 ॥ ಸಾಕ್ಷಾತ್‌ ಶ್ರೀ 
ಹರಿವಕ್ಷನ್ಗಳವಾಸಿಯೆ ಇಕ್ಸುಕ್ಷೇಪಣನನ್ನೆ ಪಡೆದ । ಮೋಕ್ಷದಾಯಕಳೆ ಶ್ರೀ ಲಕ್ಷ್ಮಿಯೆ 
ಕರುಣ ಕಟಾಕ್ಷದಿ ನೋಡಬೇಕೆನ್ನ ॥ 2 ॥ ಶ್ರಾವಣ ಮಾಸದ ಮೊದಲ ಶುಕ್ರವಾರ 
ಮಾಧವನರಸಿ ಮಹಾಲಕ್ಷ್ಮಿ । ದೇವಿಯ ಮಹಿಮೆ ಕೊಂಡಾಡುವದೀ ಕಥೆ 
ಕೇಳುವುದು ಕಿವಿಗೊಟ್ಟು ಜನರು ॥ 3 ॥ ಇರುತಿರಲೊಂದು ಪಟ್ಟಣದೊಳು ಬ್ರಾಹ್ಮಣ 
ಮಡದಿ ಮಕ್ಕಳು ಸಹಿತಾಗಿ । ಹಿಡಿದು ತಂಬೂರಿ ತಂಬಿಗೆಯ ಗೋಪಾಳಕ್ಕೆ 
ಬಿಡದೈದು ಮನೆ ತಿರುಗುತಲಿ ॥ 4 ॥ ಸೊಸೆಯರು ನಾಲ್ಕು ಮಂದಿಯು ಗಂಡು 
ಮಕ್ಕಳು ಹಸುಗೂಸುಗಳು ಮನೆತುಂಬ । ಅಶನವಸನಕ್ಕಿಲ್ಲ ಹಸಿದ ಮಕ್ಕಳಿಗ್ನಾಲು 
ಮೊಸರು ಅನ್ನವು ಮೊದಲಿಲ್ಲ ॥ 5 ॥ ಅತಿ ಗುಣವಂತರು ಗತಿಯಿಲ್ಲ ಗ್ರಾಸಕ್ಕೆ 


22 


ಮಿತಭೋಜನವ ಮಾಡುವರು । ವ್ರತ ನೇಮ ನಿಷ್ಠೆ ನಿರತ ದರಿದ್ರರನ್ನು ಶ್ರೀಪತಿ ಸತಿ 
ದಯದಿ ನೋಡುವಳು ॥ 6 ॥ ಒಂದು ದಿನದ ಬಂದ ಮಂದಿ ಮಂದಿರದಲ್ಲಿ 
ಚಂದಾದ ಸುಣ್ಣ ಸಾರಣೆಯು । ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣೆ ಮಾಡಿ ಮುಂದೆ 
ತೋರಣ ಕಟ್ಟುತಿಹರು ॥ 7 ॥ ಮನೆ ಮನೆಯಲ್ಲಿ ಮಹಾಲಕ್ಷಿ ದೇವಿಯರ ಚಟ್ಟಿಗೆ 
ಬರುವುದನೆ ತಾ ಕಂಡು | ಇದು ಏನು ನೋಂಪಿ ಎನಗೆ ಹೇಳ ಬೇಕೆಂದು 
ಘನಭಕ್ತಿಯಿಂದ ಕೇಳಿದನು ॥ 8 ॥ ಕ್ಷೀರಸಾಗರದಲ್ಲಿ ಹುಟ್ಟದ ಮಹಾಲಕ್ಷ್ಮಿ ದೇವಿ 
ದೇವರ ಪಟ್ಟದರಸಿ ॥ ಶ್ರಾವಣಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆಯ 
ಮಾಡಬೇಕು ॥ 9 ॥ ಎನಗೊಂದು ಚಟ್ಟಿಗೆ ಬರೆದು ಕೊಟ್ಟರೆ ನಮ್ಮ ಮನೆಯೊಳಿಟ್ಟು 
ಪೂಜಿಪೆನು । ವಿನಯದಿಂದೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದುಕೊಟ್ಟರು ಬಲಗೈಲಿ 
| 10 ॥ ಸಿರಿದೇವಿ ಚಟ್ಟಿಗೆ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ | 
ಗೋಧಿ ಅಕ್ಕಿ ಬೇಳೆ ತುಪ್ಪವ ತಂದು ಇತ್ತರು ಹಿಡಿ ಹಿಡಿರೆನುತ ॥ 11 ॥ ತಂದ 
ಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಹೇಳಿದನು | ಇಂದಿರೆ 
ದೇವಿಯ ಹೀಗೆಂದು ಪೂಜೆಯ ಮಾಡಿ ಆನಂದವ ಕೊಡುವಳು ನಮಗೆ ॥ 12 ॥ 
ಕಬ್ಬು ಬಿಲ್ಲೊಡೆವ ಕಾಮನ ಮಾತೆ ಮಹಾಲಕ್ಷ್ಮಿ ಉರ್ವಿಯೊಳುತ್ತ ಮಳೀಕೆ । 
ಹಬ್ಬದೂಟಕೆ ಬಂದ ಬ್ರಾಹ್ಮಣರಿಗೆ ಮತ್ತೊಬ್ಬ ಮುತ್ತೈದೆಗೇಳೆಂದ ॥ 13 ॥ ಚಿಕ್ಕ 
ಸೊಸೆಯು ಎಣ್ಣೆ ಕುಂಕುಮ ಕೈಯಲ್ಲಿ ತಕ್ಕೊಂಡು ನಡೆದ್ದಾದಿಯಲಿ । ಚೊಕ್ಕೆ ಚಿನ್ನದ 
ಗೊಂಬೆಯಂತಿದ್ದ ಮುತ್ತೈದೆ ಫಕ್ಕನೆ ಬಂದು ಕೇಳಿದಳು ॥ 14 ॥ ಹುಡುಗಿ ನೀನೆ 
ಪೋಗುವೆಯೆ ನಿಮ್ಮನೆಯಲ್ಲಿ ಅಡಿಗೆಯೇನೇನು ಮಾಡುವಿರಿ । ಹಿಡಿದೆಣ್ಣೆ ಕುಂಕುಮ 
ಕೊಡುವುದಿನ್ಯಾರಿಗೆ ಕೊಡಬಾರದೇನೆ ನೀನೆನಗೆ ॥ 15 ॥ ಯಾರಾದರೇನಮ್ಮದಾರಿ 
ನೋಡದ ಮುಂಚೆ ನೀನೆ ಬಾ ನಮ್ಮ ಮಂದಿರಕೆ । ಹೇಳಿ ಮುತ್ತೈದೆ ಹಿಗ್ಗಿದಳಂದತ್ತೆ 
ಮಾವನ ಮುಂದರುಹಿದಳು ॥ 16 ॥ ಮನೆಯ ಸಾರಿಸಿ ಸುಣ್ಣ ಸಾರಣೆ ರಂಗೋಲೆ 
ಬರೆದು ಬಾಗಿಲಿಗೆ ಬಣ್ಣವನು । ತಳಿರು ತೋರಣ ಕಟ್ಟಿ ಸರ್ವರು ಸಂಭ್ರಮದಿಂದ 
ಎರೆದುಕೊಂಡರೆಲ್ಲರು ಬೇಗ ॥ 17 ॥ ಕಮಲ ಕೇದಗೆ ಕಬ್ಬು ಕದಳಿಕಂಬ ಬಾಳಿ 
ಗೊನೆ ಕಟ್ಟಿ ಚಿತ್ರ ಮಂಟಪವು ॥ ಎಡಬಲದಲ್ಲಿ ನಾಲ್ಕು ನಂದಾದೀವಿಗೆ ಹಚ್ಚಿ ನಡುವೆ 
ಶ್ರೀ ಪದ್ಮಪೀಠಗಳು 1181 ಚಟ್ಟಿಗೆ ಒಳಗ್ಗಾಕಿ ಐದು ಫಲವು ತುಂಬಿ ಮುತ್ತೆ; ದೆರೆಲ್ಲರು 
ನೆರೆದರು । ಕಟ್ಟಿದರು ತೋರಣ ಮಾಂಗಲ್ಯ ಮಹಲಕ್ಷ್ಮಿಗೆ ಪ್ರತಿಷ್ಟೆ ಮಾಡಿದರು 


ಶ್ರಾವಣಮಾಸ 23 


ಸಂಭ್ರಮದಿ ॥ 19 ॥ ಅರಿಸಿನ ಕುಂಕುಮ ಗಂಧ ಬುಕ್ಕಿಟ್ಟು ಗೆಜ್ಜೆ ವಸ್ತ್ರ ಪಾರಿಜಾತ 
ಸಂಪಿಗೆಯ ॥ ಮುಡಿಸಿ ಮಲ್ಲಿಗೆ ದಂಡೆ ಒಡೆಸಿ ತೆಂಗಿನಕಾಯಿ ಉಡಿತುಂಬುತ್ತತ್ತಿ 
ಫಲಗಳು ॥ 20 ॥ ಭಕ್ಷ್ಯ ಶಾವಿಗೆ ಪರಮಾನ್ನ ಚಿತ್ರಾನ್ನ ಸಣ್ಣಕ್ಕಿ ಶಾಲ್ಯನ್ನ ಸೂಪಗಳು । 
ಚಕ್ಕುಲಿ ಗಿಲಗಂಚಿ ಚಂದುಬ್ಬೇರುವ ಹಪ್ಪಳ ಸಂಡಿಗೆ ಅಂಬೋಡೆಗಳು । 21 ॥ ಸಕ್ಕರೆ 
ಫೃತ ಕ್ಷೀರ ಸಕಲ ಪಕ್ಚಾನ್ನ ಮಂಡಿಗೆ ಬೀಸೂರಿಗೆ ಗುಳ್ಳೋರಿಗೆಗಳು । 
ಚಂದ್ರನಂತ್ಕೊಳೆವ ಶಾವಿಗೆ ಫಣೆ ಆ ದಿವ್ಯ ಬುಂದ್ಯ ಬುರಿಬುರಿ ಅನ್ನ ರಸವು ॥ 22 ॥ 
ಬೇಕಾದ ಬೇಸನ್ನು ಬಿಳಿಯ ದಳೇದುಂಡಿ ಮೋತೀಚೂರು ಚೂರ್ಣಲಾಡು । ಸೇತು 
ಕಟಕದ ಬಿಳುಪಿನಂತೆ ಜಿಲೇಬಿ ಸಿಖೇದುಂಡಿ ಮುಖವಿಲಾಸಗಳು ॥ 23 ॥ ಹೋಳಿಗೆ 
ಎಣ್ಣೊರಿಗೆ ಹೊಯ್‌ ದೊಸೇ ಕಾಯ್‌ ಹಾಲು ಕರಿದ್ದೂರಣ ಕಡಬು ॥ 
ಸುರಳಿಹೊಳಿಗೆ ಉದ್ದಿನಬೇಳೆ ಮೆಣಸಿನಕಾಯಿ ಇಂಗಿನಿಂದೊಪ್ಪವ ಕಡುಬು ॥ 24 ॥ 
ಸಾರು ಸಂಬಾರ ಸಾಸಿವೆಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನಕಾಯಿ ರಸವು । ಖೀರು 
ಮಾಲತಿ ಗವಲಿ ಪರಡಿ ಪರಮಾನ್ನ ಮುನ್ನಾರ ಚಟ್ಟಣಿ ಕೋಸಂಬರಿಗಳು ॥ 25 ॥ 
ಹಾಗಲಕಾಯಿ ಸೌತೆ ಹಂದರದವರೆ ಹೀರೆ ಬಾಳೆ ಬೆಂಡೆ ಕುಂಬಳವು । 
ಮಾಗಿದ್ದಲಸಿನಕಾಯಿ ಕಲಸುಮೇಲೋಗರ ಗೆಣಸು ಗುಳ್ಳದಕಾಯಿ ಬಜ್ಜಿಗಳು ॥ 26 
| ನಿಂಬೆಭಾತು ಸೌತೆಭಾತು ಕೇಸರಿಭಾತು ಕೆನೆ ಕೆನೆ ಮೊಸರು ಒಗ್ಗರಣೆ | ಹಸಿ ಅಲ್ಲ 
ಬಿಸಿ ಹಾಲು ಹೊಸಬೆಣ್ಣೆಯಿಂದೊಪ್ಪುವ ಕಲಸ ಬಾಳ್ಕಾಭಾತುಗಳು I 27 ॥ ಮುದ್ದು 
ಮಹಾಲಕ್ಷಿ ಗೆ ನೈವೇದ್ಯ ಮಾಡಿದರು ಅನಿರುದ್ದಮೂರುತಿ ಸಹಿತಾಗಿ । ಶುದ್ಧ ಸುಣ್ಣವು 
ಎಲೆಯಡಿಕೆ ಯಾಲಕ್ಕಿ ಪತ್ರೆಕಾಯಿ ಕಾಚು ಲವಂಗ ॥ 28 ॥ ಹಚ್ಚಿಕೊಂಡೆಲ್ಲರರಿಸಿನ 
ಗಂಧ ಕುಂಕುಮ ಎತ್ತಿ ಚಾಮರ ಬೀಸುತಲೆ |! ಅಚ್ಯುತನರಸಿ ಅನುಗ್ರಹದಿ 
ನೋಡಿದಳ್‌ ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ॥ 29 ಅಮರಾದಿ ಸುರರೊಡೆಯನು 
ರಾಜಲಕ್ಷ್ಮಿಗೆ ಸರುವ ಸಮರ್ಪಣೆ ಮಾಡಿ । ನಮೋ ನಮೋಯೆಂದು ಕೈ ಮುಗಿದು 
ಮಂತ್ರಾಕ್ಷತೆ ಶಿರದಲಿ ತೂರುತ ಬೇಡುವರು ॥ 30 ॥ ಹಾಡುತ್ತ ಪಾಡುತ್ತ ಮಾಡುತ್ತ 
ಲಾರತಿ ಬೇಡುತ್ತ ಮುಡಿದ ಮಲ್ಲಿಗೆಯ । ನೋಡುತ್ತ ನಲಿದಾಡುತ್ತ ತಾ ದಯ 
ಮಾಡುತ್ತ ಕೊಟ್ಟಳಾಗೊರವ ॥ 31 ॥ ಹೊತ್ತು ಬಹಳಾಯಿತು ಮುತ್ತೈದೆ ಬರಲಿಲ್ಲ 
ಮತ್ತೇನು ಇದಕೆ ಉಪಾಯ ॥ ಅಷ್ಟು ಅಡಿಗಿ ಎಲೆ ಬಡಿಸಿ ಕುಂಕುಮ ವೀಳ್ಯ ಇಟ್ಟು 
ಬುಟ್ಟಿಯನೆ ಮುಚ್ಚಿದರು ॥ 32 ॥ ಗಂಡ ಹೆಂಡಿರು ಕೂಡಿ ಬ್ರಾಹ್ಮಣರೊಡಗೂಡಿ 


24 


ಉಂಡು ವೀಳ್ಯವನೆ ತಕ್ಕೊಂಡು | ಇಂದು ನಮಗೆ ಜಯ ಶುಭ ಕಾಲ ಬಂದಿತು 
ಹೀಗೆಂದು ಸಂತೋಷ ಪಡುವರು ॥ 33 ॥ ಮರುದಿನ ಸಂಪತ್ತು ಶನಿವಾರ ಹಿಟ್ಟಿನ 
ಕಡಬು ಅಂಬಲಿ ಪರಮಾನ್ನ । ತಿಳಿ ಗಾಣದೆಳ್ಳೆಣ್ಣೆ ಹಿಂಡಿ ಪಲ್ಕನೆ ಮಾಡಿ ಗೌರಿ 
ಪೂಜೆಗಿಟ್ಟರು ನೈವೇದ್ಯವನು ॥ 34 ॥ ಎರಡನೆ ಶುಕ್ರವಾರ ದಿನ ಮುತ್ತೈ ದೆಗೆ 
ದೃಢವಾಗಿ ಹೇಳಿ ಬಾಯೆನುತ । ಎಣ್ಣೆಗೈಯ ಮುಚ್ಚಿಕೊಂಡೆಣ್ಣೆ ಕುಂಕುಮವನು 
ಹಿಡಿದಳಿನ್ನೊಂದು ಪಥವನು ॥ 35 ॥ ಬಾಜಾರ ಬಿಟ್ಟುಬದಲು ಮಾರ್ಗ ಹಿಡಿಯಲು 
ಹಾದಿಗೆ ಬಂದಡ್ಡ ಗಟ್ಟಿ । ಆದಿ ಶುಕ್ರವಾರ ಹೇಳಿ ಯನ್ನನೆ ಬಿಟ್ಟು ದಾರಿಗ್ಹೇಳುವಿಯೆ 
ಭೋಜನಕೆ । 36 ॥ ನಮ್ಮ ಗೊಡವೆ ಯಾತಕಮ್ಮ ನಿಮಗೆ ಸುಮ್ಮನೊಗು 
ಶುಕ್ರವಾರದಲ್ಲಿ | ನಿಮ್ಮ ಎಲೆಯ ಬಡಿಸಿ ಅಂದಿಗಿಂದಿಗೆ ಅದೆ ಉಣ್ಣ ಬೇಕದ- 
ರ್ಹೋಗಮ್ಮ ॥ 37 ॥ ತಂಗಳೂಟಗಳುಂಬೊ ಕಂಗಾಳಿ ನಾನಲ್ಲ ಬಂಗಾರದಂಥ 
ಮುತ್ತೈದೆ ॥ ತಿಂಗಳಾಗಲಿ ಹಂಗು ನೂಲುಕಟ್ಟಿನಲಿ ತಂಗಳ ನಿನಗುಣಿಸುವೆನು ॥ 38 
॥ ಬಡಿವಾರದ ಮಾತೇಕೆ ಬಡಿಸಿಟ್ಟೆಲೆಯನುಂಬೊ ಬಡವೆಯಲ್ಲ ನಾ ಭಾಗ್ಯವಂತೆ । 
ತಡೆಯದೆ ಬರುವೆನು ತಾ ಎಣ್ಣೆ ಕುಂಕುಮ ಹಿಡಿದೆಳಕೊಂಡು ನಡೆದಳು ॥ 39 ॥ 
ಕೊಟ್ಟೆಣ್ಣೆ ಕುಂಕುಮ ಥಟ್ಟನೆ ನಡೆದಳು ಅಷ್ಟುವಾರ್ತೆಯನೆ ಹೇಳಿದಳು । ಇಂಥ ಧಿಟ್ಟ 
ಮುತ್ತೈದೆ ದೇಶದ ಮೇಲೆ ಕಾಣೆನು ಎಟ್ಟೆಳಲಾಕೆ ಚಲ್ವಿಕೆಯ ॥ 40 ॥ ಸಿರಿದೇವಿ 
ಪೂಜೆ ನೈವೇದ್ಯಗಳಾದವು ಬಡಿದವು ಮೂರು ಘಂಟೆಗಳು । ಬರಲಿಲ್ಲ 
ಮುತ್ತೈದೆಯೆಂದೆಲೆ ಬಡಿಸಿಟ್ಟು ಸರುವರೂಟವನೆ ಮಾಡುವರು ॥ 1 ॥ ಮೂರನೆ 
ವಾರ ಮುತ್ತೈದೇಗ್ಹೇಳುವರು ಮತ್ಯಾರೆಂದ್ವಿಚಾರ ಮಾಡುವರು ॥ ಮಾವನವರೆ 
ಮುದ್ದು ಮಾತ ನೋಡಿರಿಯೆಂದು ತಾನ್ನೋದಳಿನ್ನೊಬ್ಬ ಸೊಸೆಯು ॥ 42 1 
ಮುಡಿಬಾಗಿ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ನಡೆದಳಿನ್ನೊಂದು ಓಣಿಯಲಿ । 
ಬಡಬಡ ಬಂದು ಕೈ ಹಿಡಿದೆಣ್ಣೆ ಕುಂಕುಮ ಕೊಡುವದಿನ್ಯಾರಿಗೌತಣವ ॥ 43 ॥ 
ಔತಣವಲ್ಲಮ್ಮಅತಿ ಬಡವರು ನಾವು ಗತಿಯಿಲ್ಲಗೌರಿ ಹಬ್ಬಕ್ಸೆ | ಸುತರಾಡಹೋಗ್ಯಾರೆ 
ಹುಡುಕುತ ಬಂದೆ ಬಿಡು ದಾರಿ ಪತಿ ಬೈವರೆನ್ನ ಮನೆಯಲ್ಲಿ ॥ 44 ॥ ಒಗೆತನದ 
ಮಾತಿನ ಬಗೆ ನಾನು ಬಲ್ಲೆನು ಹಗರಣಗಿತ್ತಿ ನೀನಹುದೇ ॥ ಮೊದಲಿನ ಶುಕ್ರವಾರ 
ಹೇಳಿ ಎನ್ನನೆ ಬಿಟ್ಟು ಬದಲು ಮತ್ತೆದೆನ್ನೇಳುವರೆ | 45 ॥ ಎರಡು ವಾರವು 
ಹಸಬೂದೂಟಾಯಿತು ಬರಡಾಕಳ ಹೈನ ಉಂಡಂತೆ ॥ ಕಡಲೆಹೂರಣ ಕರಿಗಡಬು 


ಶ್ರಾವಣಮಾಸ 25 


ಕಡೆದ ಬೆಣ್ಣೆ ಕಾಸಿದ ತುಪ್ಪ ಬಡಿಸೆನಗೆ ॥ 46 ॥ ಮೆಚ್ಚಿಕೊಂಡಳಾಕೆ ಮಾತಿಗೆ 
ಮರುಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು 1 ನಿಶ್ಚಯವೇನಮ್ಮ ನೀನೆ 
ಬರುವದೆಂದು ಈ ಕ್ಷಣ ಬರುವೇನ್ಹೋಗೆಂದಳು ॥ 47 ॥ ಕೊಟ್ಟೆಣ್ಣೆ ಕುಂಕುಮ 
ಥಟ್ಟನೆ ಬಂದಳು ಒಂದೊಂದನ್ನು ಮಾಡಿ ವರ್ಣಿಸುತ । ಇಂದಾಕೆ ಮನಕೆ 
ಬಂದಂತಡಿಗೆ ಮಾಡು ಹೀ ಗೆಂದು ಸಂತೋಷಪಡುವರು ॥ 48 ॥ ಕಡಲೆ ಹೂರಣ 
ಗಸಗಸಿ ಕೊಬ್ಬರಿ ಯಾಲಕ್ಕಿ ಪುಡಿದ್ರಾಕ್ಷೆ ಉತ್ತತ್ತಿ ಹಳಕು । ಕಲಿಸಿ ಕಲ್ಲು ಸಕ್ಕರೆ 
ಕರಿಗಡಬು ಬೆಣ್ಣೆ ಕಾಸಿದ ತುಪ್ಪವು ಸೋಸಿಲಿಂದ । 49 | ಸಿರಿದೇವಿ ಪೂಜೆ 
ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು | ಬರಿದೆ ಬಾರಿಸದೆ ಬರಿಯ 
ಮಾತಿನ ಜಾಣೆ ಬರಲಿಲ್ಲ ಹಾಗೆಂದು ನುಡಿದರು ॥ 50 ॥ ಹುಟ್ಟಿದ ಮೇಲಿಂಥ 
ಕಡಬು ಕಂಡಿದ್ದಿಲ್ಲನಮ್‌ ಹೊಟ್ಟೆ ಗುಂಡವರು ನಾವಲ್ಲ। ಮುತ್ತೆ ದೆ ಪುಣ್ಯದಿಂದೂಟ 
ದೊರಕಿತೆಂದವರು ನಗುತ ನುಡಿದರು ॥ 51 ನಾಲ್ಕನೇ ವಾರ ನಾನ್ಹೇಳಿ ಬರುವೆನೆಂದು 
ಆಕೆ ಹೋದಳು ಹಿರಿಯ ಮಗನರಸಿ । ಬೇಕಾದವರು "ಬಂದು ಕಾಡಿದರೂ ಕೂಡ 
ಯಾಕೆ ನನಗೊಬ್ಬರ ಭಿಡೆಯು ॥ 52 ॥ ದೊಡ್ಡ ಬಾಗಿಲ ಬಿಟ್ಟು ದಿಡ್ಡಿ ಬಾಗಿಲ 
ಮುಂದೆ ಸದ್ದು ಮಾಡದೆ ಬರುತಿರಲು ॥ ವಜ್ರದ ಗೊಂಬೆಯಂತ್ಥೊಳೆವ ಮುತ್ತೆ ದೆ 
ನಿಂತಿದ್ರಾಳಾಗೆದುರಿಗೆ ಬಂದು | 53 ॥ ಸರ್ವರೊಳಗೆ ಹಿರಿಯ ಸೊಸೆಯು 
ನೀನೆಂಬಂಥ ಗರುವಾಹಂಕಾರದಿ ನೀನು । ಸರಿಯಾಗಿ ಮೂರು ವಾರ ಹೇಳಿ ಎನ್ನನು 
ಕರೆಯದುಂಬುವ ಕಾರಣವೇನು ॥ 54 ॥ ಕರಿಲಿಕ್ಕೆ ಬರಲಿಕ್ಕೆ ಕಾಣೆ ನಿಮ್ಮನು ನಾನು 
ತಿರುಗುವಿ ನಾರದರಂತೆ | ಇರುವ ಮಂದಿರವ ತೋರಿದರೀಗ ನಾ ನಿಮ್ಮ 
ಕರೆದುಣಿಸುವೆ ನಿಮಗೆಂದ್ಲು ॥ 55 ॥ ದೂರುಂಟು ನಮ್ಮನೆ ದಾರಿ ಅಸಾಧ್ಯವು 
ನೋಡಿ ಬಂದವರು ದಾರಿಲ್ಲ। ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ 
ಕಾಂಬುವದು ॥ 56 ॥ ಮಧ್ಯಾಹ್ನದ ಹೊತ್ತಿಗೆ ಸಿದ್ದಾಗಿ ಬರುವೆನು ಭದ್ರವಾದ್ವಚನವ 
ಕೊಡುವೆನು | ಶುಭ್ರವಾದಂಥ ಕೊಬ್ಬರಿ ಭಾರಿಬಟ್ಟಲು ತರಿಸಿಟ್ಟುಕಡಲಿ ತುಂಬುಡಿಯ 
॥ 57॥ ಆಗಾರದೊಳಗಿನ ಅರಗಿಣಿ ಮರವೇರಿ ಮಾಗಿದ ಫಲವ ಮೆದ್ದಂತೆ । ಬೇಗ 
ಬಂದೀಗ ನಿಮ್ಮನೆಯಲ್ಲೂಟವ ಮಾಡಿ ತೇಗುತ್ತ ತೃಪ್ತಳಾಗುವೆನು ॥ 58 ॥ ಮಾಯಾ 
ದೇವಿಯ ಮಾಯಾಮಾತಿಗೆ ಮರುಳಾಗಿ ತಾ ಕೊಟ್ಟಳೆಣ್ಣೆ ಕುಂಕುಮವ ॥ ನಾ 
ಹೋದಕಾರ್ಯಕ್ಕೆ ಮಾಗೋದು ಹಣ್ಣೆಂದು ಹೇಳಿಕೊಂಡಳು ಶಿಫಾರಸು ॥ 59 ॥ 


26 


ವರಗೌರಿಪೂಜೆ ನೈವೇದ್ಯಗಳಾದವು ಹೊರಗ್ಗತ್ತು ತಾಸು ಮೀರಿದವು | ಬರಲಿಲ್ಲ 
ಮುತ್ತೈದೆ ಎಂದೆಲೆ ಬಡಿಸಿಟ್ಟುಸರ್ವರೂಟವನೆ ಮಾಡಿದರು ॥ 60 ॥ ಬಂದಿತಾಗೈದನೆ 
ವಾರ ಮುತ್ತೆದೆಗೆ ಇಂದು ನೀ ಹೇಳಿ ಬಾಯೆನುತ ॥ ಹೆಂಡತಿ ಕರೆದು ಹೇಳಿ 
ಕುಂಕುಮ ಎಣ್ಣೆ ತಕ್ಕೊಂಡು ತಾ ನಡೆದಳು ಬೇಗ ॥ 61 ॥ ಬೀದಿಯ ಬಿಟ್ಟು 
ಬದಲಾರ್ಗಕ್ಕೆ ಬಂದಳು ಹಾದಿಗೆ ಬಂದಡ್ಡ ಕಟ್ಟಿ । ನೀ ದಯಮಾಡಿ ಬಂದೆಯೆನ- 
ಗೌತಣ ಆದರಿಂದ್ದೇಳುವದೇಕೆ ॥ 6.2 ॥ ಜಪಿಸಿಬಂದು ಔತಣವ ತಕ್ಕೊಂಡು ನೀ 
ತಪ್ಪಿಸಿಕೊಂಡು ಹೋಗುವರೆ ॥ ಒಪ್ಪತ್ತಾದರೂ ಊಟ ಮಾಡದವರ ಮಾತು 
ಒಪ್ಪಿಕೊಂಬುವದ್ದೇಗೆ ಹೇಳಮ್ಮ ॥ 63 ॥ ಬಂದ ಔತಣ ಗಂಡ ಮಕ್ಕಳ ಭಾಗ್ಯ 
ಒಲೈಂಬುವರುಂಟೆ ಲೋಕದಿ | ಕಂಡಲೌತಣ ಹೇಳಿ ಕರೆಯದಿರುವದೇನೆ ಚಂದವೆ 
ನಿಮ್ಮನಡತೆಯು ॥ 64 ॥ ಲಕ್ಷಣವಂತೆ ನಾನೆದುರಿಗೆ ಬಂದರೆ ಲಕ್ಷಣ ಶುಭಶಕುನಗಳು 
| ಇಕ್ಷು ಮೇಲೆ ಜೇನು ಇಟ್ಟಂತೆ ಬರುವೆನು ಲಕ್ಷಿಸರಿಗೆ ನಾ ಕೂಡುವೆನು । 65 ॥ 
ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿನಕರ ಮುಳುಗೋ ಕಾಲದಲಿ। 
ದನಕರು ಬರುವ ವೇಳೆಗೆ ನಾನು ಬರುವೆನು ಮನಕೆ ಸಂದೇಹ ಬೇಡೆನಿತು ॥ 66 ॥ 
ಅಂಗಳ ಸಾರಸು ರಂಗು ತೋರಣ ಕಟ್ಟು ರಂಗವಲ್ಲಿಯ ಚಿತ್ರ ಬರೆದು । 
ಅಂಬರೂದಿನಕಡ್ಡಿ ಅರಮಗೆ ಬಾಗಿಲ ಮುಂದೊಂದು ಹಿಡಿಸೆ ಹಿಲಾಲು | 67 ॥ 
ಮಡಿಸೀರೆಯನು ಬಿಟ್ಟು ಮಡಿ ಪೀತಾಂಬರವುಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು | 
ದೃಢವಾದ ಮುತ್ತಿನ ಮುಖರೆವೊಂದಡ್ಡಿಕೆ ಬುಗುಡಿ ಬಾವುಲಿ ಹೊಳೆಯುತಲಿ ॥ 68 
। ಕಂಚುಕ ಕಲಶ ಕದಲಾರತಿ ತಕ್ಕೊಂಡು ಮುಂಚೆ ಬಂದಿದಿರುಗೊಂಡೆನ್ನ 
ಮಿಂಚಿನಂತ್ಹೊಳೆವ ಚಿನ್ನದ ಹಲಿಗೆ ತೂಗೋ ಮಂಚದಿ ಬಂದು ಕೂಡುವೆನು ॥ 69 
॥ ಅರಮನೆಯಲ್ಲಿ ನಾವಿರುವ ಮೂರಂಕಣ ಮನೆಮುಂದೆ ಮುರುಕು ಚಪ್ಪರವು । 
ಮರದ ಮಣೆ ನಮಲ್ಲಿರುವುದೆ ಹಲಿಗೆಯ ತೂಗುವ ಮಂಚವೆಲ್ಲಿ ತರುವೆನೆ ॥ 70 
॥ ಬಂಗಾರದ ಬಾಳೆ ಎಲೆ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯು | ಉಂಡು 
ಕೂಡುವೆನೆ ಕುಂದಣ ಕೆತ್ತಿದ ತಬಕದಲೆ ತಂದು ನೀಡೆನಗೆ ತಾಂಬೂಲ 171 ॥ 
ಹುಟ್ಟಿದ ಮೇಲೆ ಈ ಬಟ್ಟಿಲೇಲಿ ಸುಣ್ಣ ಹಚ್ಚಿಕೊಂಡು ನಾನರಿಯೆ । ಕರ್ಪೂರದ 
ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲೆ ಹಚ್ಚಿ ನೀ ಮಡಿಚಿ ಕೊಡು ಎನಗೆ ॥ 72 ॥ 
ಬಂಗಾರೆಂಬುದು ನಮ್ಮ ಕಂಗಳು ಕಂಡಿಲ್ಲ ಮಂಗಳಸೂತ್ರದೊಂದ್ದೊರತು । 


ಶ್ರಾವಣಮಾಸ 27 


ಕುಂದಣದ ತಬಕಿಲ್ಲ ಒಡಕೊಂದು ಹಿತ್ತಾಳೆ ತುಂಡಾದ ತಾಟೊಂದಿರುವುದು ॥ 73 
॥ ಮಡಿಸೀರೆ ಬಿಟ್ಟರಿನ್ನೊಂದು ಸೀರೆನಗಿಲ್ಲ ಮಡಿಪೀತಾಂಬರವ ಕಂಡಿಲ್ಲ । 
ಕಡಗಕಂಕಣವಿಲ್ಲ ಕರಿಯ ಕಾಚಿನ ಬಳೆ ಇರಲಮ್ಮ ನಿಮ್ಮ ದಯ ನಮಗೆ । 74 ॥ 
ಬುಟ್ಟಿದ ಬುಗುಡಿ ಅಂಚು ಜರತಾರಿ ಅಂಚು ಚಿನ್ನದಿ ಥಳಕಿಸುವ । ಕುಪ್ಪಸ ಹೊಲಸಿ 
ಕೊಟ್ಟರೆ ಒಂದರಕ್ಟಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ॥ 75 ॥ ಹುಟ್ಟು ಬಡವರು 
ನಾವಷ್ಟ ದರಿದ್ರರು ನಿತ್ಯ ಯಾತ್ರೆಯಲ್ಲಿ ಬದುಕುವರು । ಚಿತ್ತಕೆ ತಂದು ನೀ 
ದಯಮಾಡಿ ಬರಬೇಕೆಂದ್ದಸ್ತವ ಮುಗಿದು ಹೇಳಿದಳು ॥ 76 ॥ ಕಡೆಯ ವಾರವು 
ಕಾಮಧೇನಂತೆ ಬರುವೆನು ಕರೆದುಕೊ ಮನದ ಇಷ್ಟುರ್ಥ ॥ ನಡೆದು ಬರುವೆ 
ನಾಲ್ಕು ವಾರದ ದಕ್ಷಿಣೆ ಕೊಡು ನಾನು ಬಿಡುವವಳಲ್ಲ 177 ॥ ಒಂದೊಂದು 
ಮಾತನಾಡುವಳು ಮುತ್ತೆ; ದೆ ಬಾಯಿಂದ ಮುತ್ತದುರುವಂದದಲಿ । ಆನಂದದಿಂದ 
ಕುಂಕುಮ ಎಣ್ಣೆ ಕೊಟ್ಟು ಬಂದಳು ತನ್ನ ಮಂದಿರಕೆ ॥ 78 ॥ ಸಾಧ್ಯವಲ್ಲವು 
ಭಾಳಸಾಧ್ಯ ಮತ್ತೆ ದೆ ನಿಂತಿದ್ದಳಾಗೆದುರಿಗೆ ಬಂದು । ನಿದ್ರೆಯೊ ಕನಸೊ ಎಚ್ಚರಿದ್ದಿಲ್ಲ 
ಎನಗೊಂದು ನಿರ್ಧಾರವಾಗಿ ತಿಳಿಯದು ॥ 79 ॥ ಗತ್ತಿನ ಮಾತು ಸಮಸ್ತದ 
ಚಾತುರ್ಯ ಸಂಪತ್ತಿನ ಸೌಭಾಗ್ಯವಂತೆ । ಎಷ್ಟೇಳಲಾಕೆ ಚಂದದ ಚೆಲ್ಪಿಕೆಗೆ ಸಾಕ್ಷಾತ್‌ 
ವಿಷ್ಣುವಾದರೆ ಮೋಹಿಸುವನು ॥ 80 ॥ ನಮ್ಮ ಪುಣ್ಯದ ಫಲ ಒದಗಿ ಬಂದಿದ್ದರೆ 
ಮನ್ನಿಸಿ ಮನೆಗೆ ಬರುವಳು । ಇನ್ನೇನು ಮಾಡೋಣೆಂದಿದಕೆಂದಾಲೋಚಿಸಿ ಇನ್ನೊಬ್ಬ 
ಮುತ್ತೆ ದೆಗೇಳುವುದು । 81 ॥ ಪಾಲು ಸಕ್ಕರೆ ಪಂಚಭಕ್ಷ್ಯ ಪರಮಾನ್ನವು ಸಾರು 
ಶಾಕಗಳು ಶಾಲ್ಯನ್ನ । ಮಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿಯನೆ 
ಬೆಳಗುವರು ॥ 82 ॥ ಪಕ್ಷಿವಾಹನ ಪುರುಷೋತ್ತಮನಾದ ಅಧೋಕ್ಷಜ ಆ ಪರಮಾತ್ಮ 
॥॥ ಅಕ್ಷಯಸೂತ್ರ ಅಡಗುವ ಕಾಲವನ್ನು ನಿರೀಕ್ಷಿಸಿ ನೋಡುತಿಹರು ॥ 83 ॥ ಮತ್ತೆ 
ಮಾಲಕ್ಸುಮಿ ಪಚ್ಚಕರ್ಪೂರ ಪುನಗಿನ ಎಣ್ಣೆ ಸಂಪಿಗೆಯ ತೈಲ । ಕಸ್ತೂರಿ ಬೆರೆಸಿದ 
ಬಿಸಿನೀರು ಅರಿಸಿನ ಹಚ್ಚಿ ತಾನೆರಕೊಂಡಳಾಗ 184 ॥ ಸುರಳಿ ಗುಂಗುರುಳಿಗೆ ಬೈತಲೆ 
ತಿದ್ದಿ ತಳುಪ್ಲಾಕಿ ಚೌರಿ ರಾಗುಟೆ ಚಂದ್ರಗೊಂಡೆ | ಗಿಳಿಗೆಜ್ಜೆ ಹೆರಳು ಬಂಗಾರ ಕೇದಿಗೆ 
ಮೇಲೆ ಅರಳು ಮಲ್ಲಿಗೆ ಮಾಲೆ ಮುಡಿದು ॥ 85 ॥ ಬಿಚ್ಚಿ ತಾನುಟ್ಟಳು ಬಿಳಿಯ 
ಪೀತಾಂಬರ ಅಚ್ಚ ಜರಿಯ ಸೆರಗೊದ್ದು। ಕುತ್ತಣಿ ಕುಪ್ಪಸ ಮುತ್ತಿನ ಗೊಂಡೆ ತೋಳಿಗೆ 
ಕಟ್ಟುತ್ತಿದ್ದದು ಬಾಜು ಬಂದು ॥ 86 ॥ ವಜ್ರದ ವಂಕಿ ನಾಗಮುರಿಗಿಯಡ್ಡಿಕೆ ಗೆಜ್ಜೆಡ್ಡಿಗೆ 


28 


ಕೊರಳಲ್ಲಿ! ದೊಡ್ಡಸರಿಗೆ ಮೇಲಡ್ವಿಕೆ ಮುತ್ತಿನ ಕೆಂಪು ಥಳಕು ಬಳಕು ಹೊಳೆಯುತಲಿ 
॥ 87 ॥ ಪುತ್ಥಳಿಸರ ಚಂದ್ರಹಾರ ಮೋಹನಮಾಲೆ ಕಟ್ಟಿದಳಾಗ ಕಂಠಿ ಕಟ್ಟಾಣಿ | ಪಚ್ಚೆ 
ಮಾಣಿಕ್ಯ ರತ್ನ ಪದಕ ನೀರಿಗೆಗಳಲಿ ಜತ್ತಾಗಿ ನಡೆದಾಡುತಿರಲು ॥ 88 ॥ 
ಬೆರಳಿಗಳಿಗುಂಗುರ ಕಡಗಕಮಲದ್ದಾರ ನಡುವಿಗೆ ನವರತ್ನ ಪಚ್ಚೆ । ಬಿಡಿ ಮುತ್ತು 
ಮುತ್ತಿನ ಓಲೆ ಬುಗುಡಿ ಚಂದ್ರ ಮುರುವು ಮುತ್ತಿನ ಸರಪಣಿಯ ॥ 89 ॥ ಸಾಲು 
ಕುಂದಣಮುತ್ತಿನ ಮುಕುರ್ಯ ಬುಲಾಕು ಜಾಲಕದೊಳ್‌ ವಜ್ರದ ಹರಳು । ತೀಡಿ 
ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಹವಳದ ಕುಡಿಯಂತೆ 190 ॥ ಪಿಲ್ಲೆ 
ಕಾಲುಂಗುರ ಲುಲ್ಮುರುಳಿ ಪೈಜಣ ಘಲ್ಲು ಘಲ್ಲೆಂದ್ದೆಜ್ಜೆಯನಿಡುತ ॥ ತೆಳ್ಳನೆ ಪಾದ 
ಪುತ್ಗಳಿಯಂತೆ ಚಿನ್ನದ ಬಳ್ಳಿಯಂದದಲಿ ಬಳುಕುತಲಿ । 91 ॥ ಬೆಳ್ಳನೆ ಬೆಳ್ಳಿಯ ಮಿಳ್ಳಿ 
ತನ್ನುಂಗುರ ಬೆರಳಿನಿಂದ ಹಿಡಿದಲ್ಲಾಡಿಸುತಲಿ ॥ ಗಗನದ ಮಿಂಚುಗಳಂತೆ 
ಥಳಥಳಿಸುತ ಬೀದಿಯಲಿ ಬಂದಳು ಗಜಗಮನೆ ॥ 92 ॥ ದೇವಲೋಕದಿಂದ 
ಇಳಿದಿಲ್ಲ ಬಂದಳೋ ಹರಸತಿಯ ಹರಸುತಳೊ । ಮೋರೆ ನೋಡಲು ಮೂರ್ಛೆ 
ಬರುವುದು ವೈಯ್ಯಾರಿ ಮುಂಗಾರಿ ಮಿಂಚುಗಳಂತೆ ತೋರುವಳೊ ॥ 93 ॥ 
ಇಂದ್ರನರಸಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸೂರ್ಯನರಸಿಯೊ 
ಸತಿಯೋ । ಗಂಧರ್ವನರಸಿಯೋ ಗಗನದಿಂದಿಳಿದಂತೆ । ಗಂಗಾ ಶ್ಯಾಮಲೆ 
ಸೀತಾಂಗನೆಯೋ ॥ 94 ॥ ರತಿಯೊ ರೇವತಿಯೊ ಅರುಂಧತಿ ಪಾರ್ವತಿಯೊ 
ಭಾರತಿ ಭಾಗ್ಯವಂತೆ ಸರಸ್ವತಿಯೊ । ಪತಿಗಳ್ಳೆವರ ಸತ್ಯಪಾಂಡವರರಸಿಯೊ - 
ದ್ರೌಪದಿ ಬಂದಳಿಲ್ಲಿಗೆಂಬುವರು ॥ 95 ॥ ಸತ್ಯಭಾಮೆಯೋ ರುಕ್ಕಿಣಿ ಜಾಂಬು- 
ವಂತೆಯೊ ಅಷ್ಟಮ ಸ್ತ್ರೀಯರೊಳಗೆ ಈಕೆ ಯಾರೋ | ಶ್ರೇಷ್ಠ ವೈಕುಂಠ ಕೊಲ್ಡಾಪುರ 
ಮಹಲಕ್ಷ್ಮಿ ಬಿಟ್ಟಲ್ಲಿ ಬಂದಳೆಂಬುವರು ॥ 96 ॥ ಹಸ್ತವ ಮುಗಿವರು ಸಾಷ್ಟಾಂಗ- 
ವೆರಗುವರು ಇತ್ತ ಬಾ ಎನುತ ಕರೆಯುವರು । ಈಹೊತ್ತು ಸಂಪತ್ತು ಶುಕ್ರವಾರ 
ಸಾಕ್ಷಾತ್ತು ಲಕ್ಷ್ಮಿ ಬಂದಳಿಲ್ಲಿಗೆಂಬುವರು ॥ 97 ॥ ರಾಜಾಧಿರಾಜರೆಲ್ಲರು ನಿಂತು 
ನೋಡಲು ಲಾಜಾವರದ ಗೊಂಬೆಯಂತೆ । ಭೋಜನಕೆತ್ತ ಹೋಗುವಳು 
ನೋಡೋಣೆಂದು ಬಹು ಜನರು ನಿಂತು ನೋಡುವರು ॥ 98 ॥ ಮುಡಿಬಾಗಿ 
ನಡೆಯುತ ಮುಡಿದ್ದುವ್ವ ಉದುರಿಸುತ ಮುಗುಳ್‌ ನಗೆಯಿಂದ ನಗುತಲಿ ॥ 
ಎಡಬಲದ ವಾರೆನೋಟವ ನೋಡುತ ನಡೆದಳು ಬಡವರ ಮನೆಗೆ ॥ 99 ॥ 


ಶ್ರಾವಣಮಾಸ 29 


ಸಿರಿದೇವಿ ತಾ ಕಣ್ಣು ತೆರೆದು ನೋಡುತಲಿರೆ ಅರಮನೆಯಾಯಿತಾಕ್ಷಣದಿ । ಸುರಗಿ 
ಮಲ್ಲಿಗೆ ಶಾವಂತಿಗೆ ನಾನಾ ಫಲಗಳ ವನವಾದವು ಮನೆಸುತ್ತ॥ 100 ॥ ಗಚ್ಚಿನಂಗಳದಿ 
ವೃಂದಾವನ ಕಟ್ಟಿ ಕಾರಂಜಿ ಅಚ್ಚನೆ ಗಿಳಿ ಮೋಹ ತುರಂಗ । ಪಕ್ಷಿನವಿಲು ಪಾರಿವಾಳ 
ಪಾರಿಜಾತ ವೃಕ್ಷ ಅಶ್ವತ್ಥ ಗಿಡಗಳು ॥ 101 ॥ ಪಚ್ಚದಂತ್ಹೊಳೆವ ಶ್ರೀತುಲಸೀವನದಲ್ಲಿ 
ಅಚ್ಚ ವಜ್ರದ ಗೊಂಬೆಯಂತೆ । ಲಕ್ಷ್ಮಿ ತಾನಲಿಯುತ ಹಿತದಿ ಅರ್ಚಿತವಾದ 
ಕುರ್ಚಿಯಲಿ ಬಂದು ಕೂಡುವಳು ॥ 102 1 ಬಡವನ ಮಡದಿಗೆ ವಡವೆ 
ವಸ್ತವಾಯಿತು ಕಡಗಕಂಕಣವು ಕೈಯಲ್ಲಿ । ಮಡಸೀರೆ ಉಟ್ಟಿದ್ದೋಗಿ ಮಡಿ- 
ಪೀತಾಂಬರವಾಯಿತು ಸಡಗರದಿಂದೆದುರು ಗೊಂಬುವರು ॥ 103 ॥ ಗಂಧ 
ಕುಂಕುಮ ಅರಿಸಿನ ದಿವ್ಯ ಬುಕ್ಕಿಟ್ಟು ತಂದ್ವಚ್ಚಿ ತಿಲಕ ಫಣೆಯಲ್ಲಿ ॥ ದುಂಡುಮಲ್ಲಿಗೆ 
ಪಾರಿಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವರು ಜಡೆ ಮುಡಿಗೆ ॥ 104 ॥ ಕಿತ್ತಳೆ 
ಫಲವು ಕೊಬ್ಬರಿಬಟ್ಟಲೊಳು ಹುರಿ ಕಡಲೆ ಹಾಕ್ಕುಡಿಯ ತುಂಬುವರು । ಹಿಡಿದು 
ಕುಂದಣಹರಿವಾಣದೊಳಾಡಿ ಪಾಡುತ ಮಾಡಿ ಮುತ್ತಿನಾರತಿಯ ॥ 105 ॥ 
ಇಂದಿರಾದೇವಿ ಆನಂದದಿ ಕುಳಿತಿರೆ ಇಂದ್ರಾದಿ ಸುರರು ನೋಡುತಲಿ । 
ಮಂದಾರಮಲ್ಲಿಗೆ ಮಳೆಯ ಕರೆದಾಗ ದುಂದುಭಿ ಭೇರಿಯ ಹೊಡೆದರು ॥ 106 ॥ 
ಎಡಬಲದಲ್ಲಿಟ್ಟ ಚಾಮರವನ್ನೆ ಬೀಸುವರು ಹಿಡಿದು ನೋಡುವರು ಹಿಲಾಲು । 
ಬಿಡಿಮಲ್ಲಿಗೆ ತಂದು ನಡೆಮುಡಿಗ್ಜಾಸೋರು ಸಡಗರದಿಂದೆದ್ದಳಾಗ ॥ 107 ॥ 
ಲಕ್ಕುಮಿದೇವಿ ತಾ ಫಕ್ಕನೆ ಬಂದಳು ಹೊಕ್ಕಳು ದೇವರ ಮನೆಯ । ಚೊಕ್ಕ ಚಿನ್ನದ 
ಕೊಡವಾಗಿ ತೂಗೋ ಮಾಣಿಕ್ಯ ಮಂಚದಲಿ ಕೂಡುವಳು ॥ 108 ॥ ರತ್ನ ಮಾಣಿಕ್ಯ 
ನವ ರತ್ನದ ಹೊನ್ನು ಚೊಕ್ಕ ಚಿನ್ನದ ಮೂರು ಹಾರಗಳು ಬಣ್ಣದ್ದವಳ ಮುತ್ತು ಭಾರಿ 
ಬಂಗಾರ ಬಂದು ಮಂದಿ ನೋಡುತಿಹರು ॥ 109 ॥ ಶುಕ್ರವಾರವೆ ಶುಭಕಾಲ 
ಇವರಿಗೆ ಸಿಕ್ಕಳು ಸಿಂಧುನಂದನೆಯು । ಲೋಕದ ಭಾಗ್ಯ ಭಂಡಾರ ಜಯಲಕ್ಷ್ಮಿ 
ದಕ್ಕಿದಳವರಿಗೆಂಬುವರು ॥ 110 ॥ ನಾಲ್ಕು ವಾರದ ಎಲೆ ತೆಗೆದು ನೋಡುತಲಿರೆ 
ಹಾಕಿದನ್ನವು ಮಣಿಮುತ್ತು | ಪಾಕಪಲ್ಯವು ಪಚ್ಚೆ ಪರಮಾನ್ನ ಬಂಗಾರದರ್ಚಿತ ಬಾಳೆ 
ಎಲೆಯು ॥ 111 ॥ ಬಂದು ನೋಡಿದರು ನಾಲ್ಕು ಸೊಸೆಯರು ಹಂಚಿ 
ಕೊಂಡರಾಗೊಂದೊಂದೆಲೆಯ । ಹಿಂದೆ ಮಾಡಿದ ಪುಣ್ಯ ಬಂದೊದಗಿತು 
ನಮಗೆಂದು ಸಂತೋಷ ಪಡುವರು ॥ 112 ॥ ಕರ್ಪೂರದಾರತಿ ಮಾಡಿ ಕಾಯಿ : 


30 

ಒಡೆದು ಬುಕ್ಕಿಟ್ಟು ಕುಂಕುಮ ಹಚ್ಚುವರು । ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಸ 
ಲಕ್ಷ್ಮಿಗುಡುಗೊರೆ ಕೊಡುವರು ॥ 113 ॥ ಬಡವನ ಮನೆಗೆ ನಡೆದು ಬಂದು 
ಭಾಗ್ಯದ ಕೊಡವಾಗಿ ಕೂತಂಥ ಕಥೆಯ । ದೃಢಭಕ್ತಿಯಿಂದ್ಲೇಳಿ ಕೇಳಿದ ಜನರಿಗೆ 
ಸಾಯುಜ್ಯ ಪದವಿ ಕೊಡುವಳು ॥ 114 ॥ ಮುದದಿಂದ ಮೂರ್ಜಗದೊಡೆಯ 
ನಾರಾಯಣನ ಎದೆಯಲ್ಲಿರುವ ಲಕ್ಷ್ಮಿನಮ್ಮ! ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ 
ಸಮದೃಷ್ಟಿಯಿಂದ ನೋಡುವಳು ॥ 115 ॥ ಗಂಡ ಹೆಂಡಿರು ಕೂಡಿ ಬ್ರಾಹ್ಮಣರೊಡ- 
ಗೂಡಿ ಉಂಡು ವೀಳ್ಯವನೆ ತಕ್ಕೊಂಡು ॥ ಮಂದಗಮನೆ ಮಹಲಕ್ಷ್ಮಿಮಹಿಮೆ 
ಕೊಂಡಾಡುತ ಆನಂದವಾಗಿರುತ್ತಿದ್ದರವರು ॥ 116 ॥ ಕಿವುಡರಿಗೆ ಕಿವಿ ಕುರುಡರಿಗೆ 
ಕಣ್ಣು ಬರುವುದು ಬರಡಾಕಳು ಹೈನವಾಗುವದು ॥ ಹಡೆಯದ ಬಂಜೆ ಹೊಟ್ಟೆಯಲ್ಲಿ 
ಮಕ್ಕಳಾಗುವರು ಪಡೆವರು ಇಷ್ಟ ಫಲ ಫಲಗಳ ॥ 117 ॥ ದನಕರು ತಳಿಯಾಗಿ 
ಧನಧಾನ್ಯ ಬೆಳೆಯಾಗಿ ಸದಾಕಾಲ ಶುಭಕಾರ್ಯವಾಗಿ । ಬರಿ ಕುಂಕುಮರಿಸಿನ 
ಮಾಂಗಲ್ಯ ಮುತ್ತೆದೆತನವನು ವರವಾಗಿ ಕೊಡುವಳು ॥ 118 ॥ ಸಾಮಜವರದ 
ಸುಧಾಮನ ಸಖನಾದ ಸ್ವಾಮಿ ಶ್ರೀಹರಿ ಮೋಹದರಸಿ ॥ ಶ್ರೀಮಹಾಲಕ್ಷ್ಮಿಪೂಜೆಯ 
ಮಾಡಿದವರಿಗೆ ಭೀಮೇಶಕೃಷ್ಣ ತಾನೊಲಿವ ॥ 119 ॥ 


ಸಂಪತ್‌ಶುಕ್ರವಾರದ ಹಾಡು 
(ಶ್ರಾವಣಮಾಸದ ಪ್ರತಿಶುಕ್ರವಾರ ಹೇಳಬೇಕು) 


ರುದ್ರಕುಮಾರನ ಚರಣಕ್ವಂದನೆ ಮಾಡಿ ವಿದ್ಯಾಭಿಮಾನಿ ವಾಣಿಯ ಸುಪಾದ 
-ಪದ್ಮಗಳಿಗೆ ಎರಗಿ ನಾ ಪೇಳುವೆ ಶುದ್ಧವಾಗಿ ಕೊಡು ಮತಿಯ ॥1॥ ಶ್ರಾವಣಮಾಸ 
ಶುಕ್ರವಾರ ಶುಭದಿನ । ಕಾಲದಿ ಕಮಲಾಕ್ಲಿಯನು । ಆಲಯದೊಳ- ಗಿಟ್ಟಾದರದಿ 
ಪೂಜಿಸೆ | ಬೇಡಿದಿಷ್ಠಾರ್ಥ ನೀಡುವಳು 121 ಇರುತಿರಲೊಂದು ಪಟ್ಟಣದಲ್ಲಿ 
ರಾಜನು । ತನಯರಿಲ್ಲದ ಕಾರಣವು । ವಿವಾಹದುತ್ತವಕೆಂದು ತೆರಳೋ ಪತಿಯ 
ಕಂಡು । ತೆಗೆದಿಟ್ಟಳಾತನಾಯುಧವ ॥3॥ ಪಟ್ಟದ ಕತ್ತಿಯ ಬಿಟ್ಟು ಬಂದೆನೆಂದು । 
ಅಟ್ಟಿದ ತನ್ನ ದೂತರನು । ನೆಟ್ಟನೆರಡು ಕಾಲು ಚಾಚಿ ಕುಳ್ಳಿರಲಾಗ । ತಟ್ಟನೆ ದಾಟಿ 
ನಡೆದನು ॥4॥ ಮೂರು ತಿಂಗಳ ಗರ್ಭ ಸಾಲಾಗಿ ಬಂದಿದೆ | ನೀನೀಗ ಕಾಲ 
ದಾಟುವರೆ । ಕೇಳಿ, ಸಂಭ್ರಮದಿಂದ ಹೇಳೆ ರಾಜಗೆ ಬಂದು । ತಾಳಿದ ಪರಮ 


ಶ್ರಾವಣಮಾಸ 31 


ಹರುಷವನು ॥5॥ ಅಂಗನೆಗೆ ಗರ್ಭ ಚಂದದಿಂದೊಗಿ । ದ್ಹಾಂಗೆಂಬೋ 
ವಾರ್ತೆಯನು ಕೇಳುತಲಿ | ಬಂದ ದಿಬ್ಬಣವನ್ನೆ ಹಿಂದಕ್ಕೆ ತಿರುಗಿಸಿ । ಬಂದಿಳಿದನೆ 
ಅರಸ ಮಂದಿರಕೆ ॥6॥ ಅರಸನ ಅರಸಿಗೆ ಬೆರಸಿತು ಚಿಂತೆಯು ಕರೆಸಿದಳ್‌ ತನ್ನ 
ದಾಸಿಯರ ॥ ಕರೆದು ತಾರೆ ಸೂಲಗಿತ್ತಿಯ ಎನುತಲಿ ತ್ವರಿತದಿಂದಲಿ ಹೇಳಿದಳು 
7 ಸದ್ದು ಮಾಡದೆ ಸೂಲಗಿತ್ತಿಯ ಕರೆದು । ತಾನಿದ್ದ ವಾರ್ತೆಗಳು ಪೇಳಿದಳು | 
ಮುದ್ದು ಕೂಸಿನ ತಂದು ಕೊಟ್ಟರೆ ನಿನಗೀಗ । ಮುತ್ತಿಲು ತಂಬ್ಲೊನ್ನ ಕೊಡುವೆ 
118॥॥ ಅಂದ ಮಾತಿಗೆ ಸಂದೇಹ ಬೇಡಿರಿ । ಕಂದನ ತಂದು ಕೊಡುವೆನು । 
ಹಾಗೆಂದು ಕೇರಿ ಕೇರಿ ಮಂದಿರವನೆ ಪೊಕ್ಕು | ಚೆಂದದಿ ಹುಡಿಕ ನೋಡಿದಳು 
॥೨॥ ಹುಡುಕುತ್ತ ಬಂದಳು ಕಡೆ ಬಜಾರಕ್ಕೆ । ಬಡವ ಬ್ರಾಹ್ಮಣನ ಮಂದಿರದಿ । 
ಮಡದಿಗೆ ಮೂರು ತಿಂಗಳು ಗರ್ಭವಾಗಿದೆ । ನುಡಿಸಿ ಮಾತನಾ- ಡಿಸಿದಳು 
Lo ಹಡೆದತ್ತೆ ಮಾವ ಭಾವ ಮೈದ್ದಂದರು । ಒಡನೆ ಸಂತೈಸುವರಿಲ್ಲೆ ಹಡೆದ 
ತಾಯ್ತಂದೆಯರಿಲ್ಲೆನೆ । ಕಡೆ ಹಾಯಲೆನ್ನ ಕರೆಸೆಂದಳು ॥11। ಅಲ್ಲಿಯ ಸುದ್ದಿ 
ಮೆಲ್ಲ ಮೆಲ್ಲನೆ ತಿಳಿದು | ರಾಜನೊಲ್ಲಭೆಗಾಗ ಅರುಹಿದಳು । ನಿಮ್ಮಲ್ಲಿ ಆಗುವ 
ಉತ್ಸವ ಕಾರ್ಯಗಳನು । ಉಲ್ಲಾಸದಿಂದ ನಡೆಸೆಂದಳು ॥12॥ ಮೂರು ತಿಂಗಳು 
ರಾಜನರಸಿಗೆ ಮೊಗ್ಗೆಯು । ಐದು ತಿಂಗಳಿಗ್ನೂವ ಮುಡಿಸಿ | ಆರೆರಡು ತಿಂಗಳಿಗೆ 
ಸೀಮಂತದುತ್ತವ ಮಾಡಿ ಬಂತಾಗ ನವಮಾಸಗಳು ॥13॥ ವಿಪ್ರನ ಮಡದಿಗೆ 
ಒತ್ತಿ ಬಂದವು ಬೇನೆ | ವರ್ತಮಾನವನೆ ಕೇಳುತಲಿ । ನೃಪತಿಯ ಅರಸಿಗೆ 
ಮತ್ತಾಗಲೆ । ಹತ್ತಿತು ಬೇನೆಯೆಂಬುವರು ॥14॥ ಅರ್ತಿಯಿಂದಲಿ ಬರುವಾಕೆ 
ಸಂಗಡಲೊಂದು । ಪುತ್ರಿಯ ಕರೆದುಕೊಂಡಿಹಳು । ಮತ್ತೆ ವೀಳ್ಯವ ಕೈಯ್ಯೊಳಗೆ 
ಕೊಟ್ಟು। ಹೆಚ್ಚುಪಚಾರವ ಮಾಡುವಳು ॥151 ವಿಪ್ರನ ಮಡದಿಗೆ ಒತ್ತಿ ಬಂದವು 
ಬೇನೆ । ಕಟ್ಟಿ ಕಣ್ಣುಗಳ ನಿಚ್ಚಣಿಕೆ । ಹತ್ತಿ ಇಳಿಯುತ್ತ ಹಡೆದಳು ಗಂಡುಕುಮಾರನ 
| ಎತ್ತಿಕೊಂಡೊಯ್ದಳಾ ಕ್ಷಣದಿ ॥16॥ ಕಲ್ಲು ಗುಂಡನು ಹಡೆದೆ ನೀ ಎಂಬಂತೆ | 
ಸೊಲ್ಲ ಕೇಳುತಲೆ ತಲ್ಲಣಿಸಿ । ಎಲ್ಲಿದ್ದರೆನ್ನ ಕುಮಾರ ಸುಖಬಾಳಲಿ ಇಂಥೆಲ್ಲ 
ನೇಮವನೆ ನಡೆಸಿದಳು 11171 ಗುಂಡುಕಲ್ಲನೆ ಹಾಕಿ ಮುಂಡೆಗಟ್ಟನೆ ಕಟ್ಟ ಚೆಂದದಿ 
ಕೋಗಿಲು ಪೂಜೆ । ಆನಂದದಿಂದಲಿ ಆರತಿ ಅಕ್ಷತೆ ಮಾಡಿಸಿ । ಅಂದು ಕಳೆದಳು 
ಶೋಕರಾತ್ರೆ ॥18॥ ಮೂರನೆಯ ದಿನದಲ್ಲಿ ಮೂಬಟ್ಟಲನೆ ಮಾಡಿ । ಐದನೆ ದಿನ 


32 


ಜೀವುತಿಯು । ಏಳನೆಯ ದಿನ ಗೆದ್ದಿಳ್ಯಗಳ ಬೀರಿ । ಒಂಭತ್ತನೆ ದಿನದಿ ಕಡಬುಗಳು 
119/। ಹತ್ತನೆ ದಿನದಲ್ಲಿ ಈರುಳುಗಳ ಮಾಡಿ । ಹನ್ನೊಂದನೆಯ ದಿನ ನೀರೆರೆದು । 
ಹನ್ನೆರಡನೆಯ ದಿನ ನಾಮೃರಣದುತವವ । ಚೆನ್ನಾಗಿ ನಗುತ ಮಾಡಿದರು ॥2011 
ಇತ್ತ ಕೂಸಿಗೆ ಮಧುವಿತ್ತು ಜಾತಕ ಬರೆಸಿ । ಸಕ್ಕರೆ ಭೋಜನವ ಮಾಡಿಸಿದ । 
ದಕ್ಷಿಣೆ ತಾಂಬೂಲಸಹಿತ ಬ್ರಾಂಬರಿಗೆಲ್ಲ ಇಟ್ಟು ಭೋಜನವ ಮಾಡಿಸಿದ ॥21॥ 
ಹಾಲು ಕಡಗ ಗುಂಡು ಬಿಂದುಲಿ । ಅಸಲಿ ಪೂ ಮೇಲೆಕೆತ್ತಿಸಿದ ಅರಳೋಲೆಯು । 
ನೀಲದ ಬಾವುಲಿ ಚೌಕುಳಿ ಚಳತೊಂಬು | ರಾಜನ ಸುತಗೆ ಒಪ್ಪಿದವು ॥22॥ 
ದಶರಾತ್ರಿಯಾಗಲು ಅರಸು ಕುಮಾರಗೆ । ಶಶಿಮುಖಿಯರೆಲ್ಲ ನೆರದು । ಹೊಸ 
ವಜ್ರದ ಹೊನ್ನ ತೊಟ್ಟಿಲೊಳಿಟ್ಟು ತೂಗಿದರು | ಹೆಸರಿಟ್ಟು ಪಾಡಿ ತೂಗಿದರು 
11230 ಚಿನ್ನದ ತೊಟ್ಟಿಗೆ ರನ್ನದ ಗೊಣಸು ಕನ್ನಡಿ | ಹೊಳವೊ ಮೇಲ್ಮಟ್ಟಿನ ಬೆಳಕು 
| ಇನ್ನಾದರು ಬಾರದೆ ನಿನ್ನ ಮನಸು । ಕನ್ಯೇರು ತೂಗ್ಯಾರು ಪವಡಿಸು ಜೋ 
ಜೋ ॥24 ಜೋಜೋ ಜೋಜೋ ಲಕ್ಷ್ಮಿಯ ಪುತ್ರ 1 ಜೋ ಜೋ ಜೋ 
ಜೋ ಪರಮ ಪವಿತ್ರ 1 ಜೋ ಜೋ ಜೋ ಜೋ ಸುಲಲಿತಗಾತ್ರ 
ಜೋಜೋಜೋಜೋ ಚಾರುಚರಿತ್ರ ಜೋ ಜೋ 11251 ನಾಮಕರಣ ಜಾವಳ 
ಚಂಡಿಕುಪನಯನ । ಪ್ರೇಮದಿಂದ್ವಿದ್ಯವ ಕಲಿಸಿ । ಸೋಮನಂದದಿ ಹೊರ 
ಹೊರಟು । ತನ್ನಮ್ಮನ ನೋಡಿ ಮೋಹಿಸಿದನಾಕ್ಷಣದಿ ॥26॥ ಕತ್ತಲೆಯೊಳಗೆ 
ಬರುತಿರಲು ಬಾಗಿಲ ಮುಂದೆ । ಕಟ್ಟಿದ ಗೋವು ಕಾಣದಲೆ ॥ ವತದ ಕಾಲು 
ತುಳಿಯಲಾಗ ಅದು ಬಾಯಿ ಬಿಟ್ಟೊದರಿತು ಭಯದಿಂದ ॥127॥ ಅಮ್ಮಾ ನೀ 
ಬಾರೆ ತಮ್ಮಮ್ಮನರಿಯದವ । ನಮ್ಮನ್ನು ಬಲ್ಲನೆ ಪಾಪಿ । ಒಮ್ಮೆಲ್ಲ ಎರಡು ಬಾರಿ 
ಲಾಲಿಸ್ಕದರ ಮಾತು । ತಮ್ಮಿರಿಯರನೆ ಕೇಳಿದನು ॥28॥ ಮಂದಾಕಿನಿಯ ಸ್ನಾನವ 
ಮಾಡಿ ಬಂದರೆ | ಸಂದೇಹ ಪರಿಹಾರವಾಗುವುದು | ಹಾಗೆಂದು ಹೇಳಿದ 
ಹಿರಿಯರ ವಾಕ್ಯವ ಕೇಳಿ | ಗಂಗಾಯಾತ್ರೆಗೆ ತೆರಳಿದನು ॥29॥ ನಡೆದು ಬಂದನೆ 
ನಡುಮಾರ್ಗದಿ ಪಟ್ಟಣ । ಹಡೆದ ಮನೆ ಬಾಗಿಲ ಮುಂದೆ | ಕೊಡಬೇಕು 
ನಮಗಿಷ್ಟು ಸ್ಥಳಗಳೆಂದೆನುತಲಿ | ನುಡಿದು ಪವಡಿಸಿದನಾಕ್ಷಣದಿ ॥30॥ ಬಾಣಂತಿ 
ತಾಯಿ ನುಡಿದಳೆ ಒಂದು ಮಾತನು | ಆರನೇ ದಿನ ನಮ್ಮಲ್ಲಿ॥। ಆದರೆ ನಮ್ಮಯ್ಯ 
ಯಾರ ಪುಣ್ಯದಲಿಂದ | ಈಗೆನ್ನ ಶಿಶುವು ಬದುಕಲಿ 113111 ಹೊರಗಿಂದ ಶೆಟವಿ 


ಶ್ರಾವಣಮಾಸ 33 


ಬಂದಳು ಮಹಲಕ್ಷ್ಮಿ । ಒಳಗಿಂದ ನುಡಿದಳೆ ಎನ್ನ ॥ ವರಪುತ್ರ ಅವನ ದಾಟಲು 
ನಿನ್ನ ಶಿರವು । ಸಿಡಿದು ಸಹಸ್ರಾಗ್ವದೆನಲು ॥32॥। ಅದು ಕೇಳಿ ಶೆಟವಿ ತಾ ತಿರುಗಿ 
ಪೋಗುತಲಿರೆ । ಬದಿಯಲ್ಲಿ ಬದುಕಿದ್ದ ಶಿಶುವು ॥ ಇದು ನಿನ್ನ ಪುಣ್ಯದಿಂದುಳಿ- 
ಯಿತೆಂದೆನುತಿರೆ । ಅಧಿಕ ಸಂತೋಷದಿಂದ್ದೊರಟು ॥33॥ ಭಾಗೀರಥಿಯ ಸ್ನಾನವ 
ಮಾಡಿಕೊಂಡು । ಪ್ರಯಾಗಗಯಕೆ ನಡೆದಿರಲು । ಆಗ ಮಾಡಿದ ದಾನ ಧರ್ಮ 
ಕಾರ್ಯಂಗಳು । ಮತ್ತಾಗ ಕಂಡನೆ ಚತುರ್ಹಸ್ತ 113411 ನಾಲ್ಕು ಹಸ್ತಂಗಳ ಕಂಡ 
ಕಾರಣವೇನು । ವ್ಯಾಕುಲದಿಂದ ಕೇಳಿದನು । ಸಾಕಿದವರು ಹಡೆದವರುಂಟು 
ನಿಮಗೆಂದು | ವಿವೇಕ ಬುದ್ದಿ ಅವರು ಪೇಳಿದರು ॥35॥ ಜನನಿ ಜನಕ 
ಪಾಲಕರಿವರೆಂಬಂಥ । ಕಾಂಬೋ ಕಾರಣ ಹೇಳಿರೆಂದ । ಪಟ್ಟಣಕೆ ಹೋಗಿ 
ಶ್ರಾವಣ ತಿಂಗಳು | ನೇಮ ಸಂತರ್ಪಣೆ ಮಾಡಿಸೆಂದ್ರು ॥36॥ ಹಡದ ತಾಯಿ 
ಹೇಗೆ ದೊರಕ್ಕಾಳೋ । ನಿನಗೀಗ ದೃಢವಾಗಿ ಹೇಳಬೇಕೆನುತ । ಸಡಗರದಿಂದಲಿ 
ಬ್ರಾಹ್ಮಣರ ಭೋಜನ ॥। ಮಾಡಿಸಿ ಹಿಡಿದಿರು 'ವೀಳ್ಯವೆಂದೆನಲು ॥1371 
ಪಟ್ಟಣದೊಳು ಉಳ್ಳ ವಿಪ್ರ ಜನರು । ಮತ್ತೆ ಮಡದಿ ಪುತ್ರರು ಸಹಿತವಾಗಿ । 
ಅಷ್ಟೂರಿಗೌತಣ ಕೊಟ್ಟು ಉತ್ಸಹದಿಂದ | ಇಚ್ಛಾಭೋಜನ ಮಾಡಿಸೆಂದ್ರು ॥38/ 
ಹಾಗಲ್ಹಂದರದೊಳು ಮೂರುಕಾಲಿನ ಮಣೆ ನಾರ್ಯಾರು ಕಾಲ ತೊಳೆಯುತಲಿ 
॥ ಹಸರು ಬಳೆಯನ್ನಿಟ್ಟು ಪಚ್ಚೆ ಪೀತಾಂಬರವ । ಕುಪ್ಪಸ ಸಹಿತ ಕೊಡಿರೆಂದ್ರು 
॥139॥| ಸಾಲುಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು | ಕುಡಿಬಾಳೆಯೆಲೆಯ 
ಹಾಕುತಲಿ । ಶಾಕ ಪರಮಾನ್ನವು ಹೊಸ ಮೊರದಲಿ । ಅನ್ನ ಸಾರು ಮೊದಲೆ 
ಬಡಿಸೆಂದ್ರು ॥40॥ ಸಾಲು ಪಂಕ್ತಿಯಲ್ಲಿ ಕುಳ್ಳಿರಿಸಿ ಕುಂಕುಮ ಕೊಟ್ಟು । 
ಆದರದಿಂದ ನೋಡುತಲಿ । ವಿಶಿಷ್ಟಬ್ರಾಹ್ಮಣರಿಗೆ ಶ್ರೀಕೃಷ್ಣಗರ್ಪಿತವೆಂದು । ತುಪ್ಪ 
ನೀನೇ ಬಡಿಸೆಂದ್ರು 114111 ಜ್ಞಾನಿಗಳಾಡಿದ ಪ್ರೇಮದ ನುಡಿಯನ್ನು ಆದರದಿಂದ 
ಕೇಳುತಲಿ | ಭಾಗೀರಥಿಯನೆ ತುಂಬಿ ಕಾವಡಿ । ಪೊತ್ತು ಬಂದಾಗ ತನ್ನ ಪಟ್ಟಣಕ್ಕಾಗಿ 
14211 ಗೊತ್ತಿಲ್ದೆ ಬಂದನು ಪಟ್ಟಣದೊಳಗೊಂದು । ಹೆತ್ತಾರು ದಿನದ ಮಂದಿರದಿ 
| ಹೊಸ್ತಿಲ್ಲೊರಗೆ ಅಡ್ಡ ಮಲಗಿದ್ದ ಕಾಲಕ್ಕೆ | ಮತ್ತಾಗ ಬಂದಳು ಶೆಟವಿ ॥431 
ಚೊಚ್ಚಲು ಮಗನ ದಾಟಲು ನಿನ್ನ ಶಿರವು । ಬಿಚ್ಚಿ ಸಹಸ್ರ ಹೋಳಾಗುವುದು! ಲಕ್ಷ್ಮಿ 
ಮಾತಿಗೆ ಹಿಂದೆ ತೆರಳಿದೆನ್ನ ತುತ್ತಿಗೆ । ಮೃತ್ವ್ಯಾದ ಪಾಪಿಯೆಂದೆನುತ ॥44॥ 


34 


ಸತ್ಯವಂತನೆ ನಿನ್ನ ಪುಣ್ಯದಿಂದಿಬ್ಬರು ಪುತ್ರರು ಉಳಿದರೆಂದೆನಲು । ಅರ್ಥಿ- 
ಯಿಂದವರ ವಾಕ್ಯವ ಕೇಳುತಲೆ । ತನ್ನ'ಪಟ್ಟಣಕೆ ನಡೆತಂದ ॥451 ಗಂಗಾಸ್ನಾನವ 
ಮಾಡಿಕೊಂಡು ಕಾವಡಿ ಹೊತ್ತು । ಬಂದ ಶ್ರಾವಣ ಮಾಸದಲಿ । ಅಂದಿನಾರಭ್ಯ 
ಬ್ರಾಹ್ಮಣರಿಗೆ ಮೃಷ್ಟಾನ್ನ । ಕುಟುಂಬ ಭೋಜನವ ಮಾಡಿಸಿದ ॥46॥ ನಿತ್ಯ ನಿತ್ಯದಿ 
ಭಕ್ಷ್ಯ ತುಪ್ಪ ಮಂಡಿಗೆ ಕ್ಷೀರ । ಸಕ್ಕರೆ ಸೂರೆ ಮಾಡುತಲಿ ॥ ಗೊತ್ತಾಗದೆನ್ನ 
ಕಾರ್ಯಗಳು ಪಟ್ಟಣದಲ್ಲಿ । ಮತ್ತ್ಯಾರುಳಿದವರೆಂದ 147 ಪಟ್ಟಣದೊಳು ಬಡ 
ಬ್ರಾಹ್ಮಣನರಸಿಯು । ನಿಷ್ಠೇಲಿ ವ್ರತದಲ್ಲಿರುವಳು । ಎಷ್ಟು ಕರೆದರು ಬಾರಳಾಕೆ 
ಶ್ರೀಗೌರಿಯ । ಶುಕ್ರವಾರದ ವ್ರತವಂತೆ ॥48॥ ನಾನೇ ಬರಲೋ ತನ್ನ 
ಮಂದಿರಕಾಗಲೆ ತಾನೆ ಬರುವಳೋ ನಮ್ಮ ಮನೆಗೆ । ಮಾಡಿದಪ್ಪಣೆ 
ಜುರುಮಾನೆಯ ಕೊಡುವಳೋ । ಕೇಳಿ ಬನ್ನಿ ಎಂದು ಕಳುಹಿಸಿದನು ॥49॥ ಇಷ್ಟು 
ಛಲಗಳೇಕೆ ಈಗ ಬರುವನೆಂದು । ಲಕ್ಷ್ಮೀದೇವಿಯ ಪೂಜೆ ಮಾಡಿ ॥ 
ಭಕ್ತಿಯಿಂದಾರತಿ ಮುಷ್ಟ್ಯಕ್ಕಿಯನೆ ಉಡಿ ಕಟ್ಟಿ ಬಂದಳು ಭಾಗ್ಯಶಾಲಿ ॥1501 
ಬರುತಿರಲಾಗ ಅಂಗನೆ ಅರಮನೆ ಮುಂದೆ । ಹರದಕ್ಕಿ ಕಚ್ಚನೆ ಕಂಡು । 
ಸ್ಥಿರವಾಗಲೆನ್ನ ಕುಮಾರಗೆ ಆಯುಷ್ಯಗಳೆಂದು ಬದಲು ಮಾರ್ಗದಲಿ ನಡೆದಳು 
11511 ಮೂರುಕಾಲಿನ ಮಣೆ ತಂದಿಡುವರು | ಆದರದಿ ಪಾದ ತೊಳೆಯುವರು 
॥ ಹಸರು ಬಳೆಯನಿಡಿಸಿ ಪಚ್ಚೆ ಪೀತಾಂಬರ ಕುಪ್ಪುಸ ಸಹಿತ ಕೊಡುವರು ॥52॥ 
ಮೇಲ್ಪಂಕ್ತಿಯೊಳಗೆ ಕುಳ್ಳಿರಿಸಿ ಉಪಚರಿಸುತ । ಕುಡಿ ಬಾಳೆಯೆಲೆಯನ್ನಾಕುವರು ॥ 
ಶಾಕಪರಮಾನ್ನ ಹೊಸ ಮೊರದಿ । ಅನ್ನ ಸಾರು ಮೊಗಿಲೆ ಬಡಿಸುವರು ॥53॥ 
ಮೂರು ಕಾಲಿನ ಮಣೆ ಮುಂದೆ ತಂದಿಟ್ಟರೆ । ಕೂಡಲಾಗದು ನಮ್ಮ ವ್ರತವು । 
ಹಗಲ್ಲಂದರ ಹೂಗಳು ಹಸರು ಬಳೆಯ ಬಿಟ್ಟು | ನೀಲನಿಟ್ಟಳು ಕರದಲ್ಲಿ ॥54 
ಹಸರು ಪೀತಾಂಬರ ಹಸನಾದ ಕುಡಿಯೆಲೆ । ಹೊಸ ಮೊರದೊಳಗೆ ಅನ್ನವನು || 
ಬಿಸಿ ಬಿಸಿ ಸಾರು ಮೊಗೆ ತುಂಬ ಬಡಿಸಲು । ಶಶಿಮುಖಿ ಅದು ಒಲ್ಲೆನೆನುತ ॥55॥ 
ಕಂದು ಕೆಂಪಿನ ಪೀತಾಂಬರವನುಡಕೊಟ್ಟು । ಚೆಂದಾವದೆಲೆಯ ಹಾಕಿದರು । 
ಬಂಗಾರದ್ದರಿವಾಣದೊಳಗೆ ಅನ್ನವು । ಬೆಳ್ಳಿ ತಂಬಿಗೆಯಲ್ಲಿ ಸಾರು ಬಡಿಸಿದರು 
॥561 ಬಡವನ ಮಡದಿಯ ಬಡಿವಾರ ನೋಡಿರೆ | ಸಡಗರ ಬಂತೇ ನೀವತು।। 
ಪಡೆದಳೆ ಅರಸಿನ ಐಶ್ವರ್ಯವೆನುತಲಿ | ನುಡಿದರು ಜನರು ಹಾಸ್ಯದಲಿ ॥157 


ಶ್ರಾವಣಮಾಸ 35 


ಉಟ್ಟ ಪೀತಾಂಬರ ಕಟ್ಟಿದ್ದ ಉಡುದಾರ । ರತ್ನದ ಕಡಗ ಕೈಯ್ಯಲ್ಲಿ ॥ ಪಚ್ಚೆಯ 
ಪದಕ ಮುತ್ತಿನ ಕಂಠಿ ಕೊರಳಲ್ಲಿ | ಪುತ್ಥಳಿ ಸರ ಹೊಳೆಯುತಲಿ ॥58॥ ನೀಲ 
ಮಾಣಿಕದ್ವಜ್ರ ಹರಳಿನುಂಗುರವಿಟ್ಟು | ಅಣಿ ಮುತ್ತಿಟ್ಟು ಹಿಜಿಯಿಲಿ ॥ ಪಾಣಿಯ 
ಮುಗಿದು ಬ್ರಾಂಬರಿಗೆ । ಭೋಜನಕುಪಚಾರ ಮಾಡುತಲೆ ತಾ ಬಂದ ॥59॥ 
ದೊರೆಯು ತುಪ್ಪವ ಬಡಿಸುತ್ತಾ | ಸಾಲೆಡೆಯಲಿ ಬರುತಿರೆ ॥ ತಾಯಿ ಸ್ತನಗಳು 
ಭರದಿಂದುಕ್ಕೇರಿ ಬಂದವು । ಕ್ಷೀರ ಮುಖದಲ್ಲಿ ತೊರೆದು ಚಿಮ್ಮಿದವಾಕ್ಚಣದಿ 
601 ಹಾಲು ಬಿದ್ದರೆ ತನ್ನ ಶಾಲಿನಿಂದೊರೆಸುತ್ತ । ಮಹಲಿನ ಮ್ಯಾಲೆ ನಡೆದನು ॥ 
ಆಲಯದವರನು ಬಿಡದಂತಪ್ಪಣೆ ಮಾಡಿ । ತಾ ಮಲಗಿದ್ದ ಮಂಚದಲ್ಲಿ ॥61/ 
ಹುಟ್ಟು ಬಡವಿಯ ದೌಲತ್ತನೆ ನೋಡಿರೆ । ಉಟ್ಟಳು ಪೀತಾಂಬರವ ॥ ಘಟ್ಯಾಗಿ 
ಸೆರಕ್ಡೊದಿಯದೆ ತನ್ನ ಮಾನವ ಬಿಟ್ಟಾಳೆಂದಾಡಿಕೊಂಬುವರು ॥621 ಎತ್ತ 
ನೋಡಿದರಿಲ್ಲ ಚಿತ್ತ ಚಂಚಲವಾಗಿ । ಮತ್ತಲ್ಲಿ ಮಗನ ಕಾಣದಲೆ ॥ ಹತ್ತಿ ಬಂದಳು 
ಮಹಲಿನೊಳಗೆ ಮಂಚದಿ । ಮಲಗಿಪ್ಪೊ ಸುತನ ಕಂಡಳಾಕೆ ॥63॥ ಏನು ಕಾರಣ 
ಮಲಗಿದೆ ಮಾತನಾಡೆಂದು । ಲಾಲಿಸಿ ಮಗನ ಮುದ್ದಿಸುತ ॥ ಬಾಲಕ ನೀನಿಷ್ಟು 
ಬಳಲುವುದೇಕೆಂದು । ಕೇಳಿದಳತಿ ಮೋಹದಿಂದ ॥641 ಹಡೆದವರ್ಯಾರು 
ಎನ್ನೊಡನೆ ನೀ ಹೇಳೆಂದು | ಬಿಡು ಭಯ ಬೇಡವೆಂದೆನುತ ॥ ಪಡೆಯಲಿಲ್ಲ ಎನ್ನ 
ಮೇಲೆ ರಾಜನೊಬ್ಬ । ಮಡದಿ ತಾ ಹೋದೆಂದೆನುತ ॥65॥ ಹೊನ್ನ ಹಣವ 
ಕೊಟ್ಟು ನಿನ್ನನ್ನು ತರಿಸಿದೆ | ಎನ್ನ ಕೂಸೆಂದು ಸಾಕಿದೆನು ॥। ನೀನಾರ ಸುತನೋ 
ನಾನರಿಯೆನೆಂದೆನುತಲಿ । ಮನ್ನಿಸಿ ಮಾತನಾಡಿದಳು ॥66॥ ಆದರೆ ನಮ್ಮಯ 
ರಾಜಸಿಂಹಾಸನ । ಏರಿದೆ ನಿನ್ನ ಪುಣ್ಯದಲಿ ॥ ನೀ ಮಾಡಿದುಪಕಾರ 
ಮರೆಯಲಾರೆನೆಂದು । ಪಾದಕ್ಕೆ ಬಂದೆರಗಿದನು ॥67॥ ಬಣ್ಣದಂದಣ ಕಳುಹಿದ 
ಸೂಲಗಿತ್ತಿಗೆ । ಮನ್ನಿಸಿ ಮಣೆಯ ಹಾಕಿದರು ॥ ಅಣ್ಣಯ್ಯ ನೀ ಕರೆಸಿದ 
ಕಾರಣವೇನೆಂದು । ಬಣ್ಣಿಸಿ ಮಾತನಾಡಿದಳು ॥68॥ ಎತ್ತಲಿಂದಲಿ ಎನ್ನ ತಂದೆ 
ವಾರ್ತೆಗಳನು । ಸತ್ಯವ ಪೇಳಬೇಕೆನಲು ॥ ವಿಪ್ರನ ಸುತ ನಿನ್ನಿಲ್ಲಿಗೆ ತಂದು 
ಕೊಟ್ಟೆನು | ಮುತ್ತುಲ್ಲೊನ್ನಿಗೆ ಆಸೆ ಮಾಡಿ ॥69॥ ಹಾಕಿದೆ ಕಲ್ಲುಗುಂಡನೆ 
ನಿಮ್ಮಮಗೆ | ಹೋಕದ ಮಾತುಗಳನಾಡಿದೆನು । ಗೋಕುಲದಲಿ ಕೃಷ್ಣ ಬಂದಂತೆ 
ನಿನ್ನ । ತಂದೆ ಸಾಕಿದಳೆಶೋದೆಯಂತೆ ॥70॥ ಮಕ್ಕಳನಗಲಿ ದೇವಕಿಯಂದದಿ 


36 


ನಿಮ್ಮಮ್ಮ! ಹೊಸ್ತಿಲ್ಲೊರಗೆ ಕುಳಿತಿಹಳು ॥॥ ಅಕ್ಕರದಿಂದವರನ್ನು ಒಡಗೂಡೆಂದು । 
ಹಸ್ತವ ಮುಗಿದು ಹೇಳಿದಳು 17111 ಮುದುಕಿ ಮಾತನೆ ಕೇಳಿ ಪದಕ ಮುತ್ತಿನ 
ಕಂಠಿ | ನಗುತ ಹಾಕಿದ ಕೊರಳಲ್ಲಿ ॥ ಜರತಾರಿ ಸೀರೆ ಕುಪ್ಪುಸ ಉಡುಗೋರೆ 
ಕೊಟ್ಟು । ಕರೆಸಿದ ತಾಯಿ ತಂದೆಯರ ॥72॥। ಕರೆದರೆಂದರೆ ಕಂಪನ ಹುಟ್ಟಿತು 
ದೇಹಕ್ಕೆ ಸುರಿಸುತ್ತ ಕಣ್ಣ ಜಲಗಳ ॥ ದೊರೆತನಕ್ಕಿದಿರು ನಾವೇನೆಂದು ಮನದಲಿ । 
ಮರುಗುತ್ತ್ಯೋಚನೆ ಮಾಡಿದರು ॥731! ಹೊಡಿಸೋನೋ ಬಡಿಸೋನೋ 
ಬೈದು ಬಿಡುವೋನೋ । ಕೊಡಿಸೋನೋ ಜುರ್ಮಾನೆಗಳ । ಇಡಿಸೋನೋ 
ಸೆರೆಮನೆಯೊಳಗೆ ನಮ್ಮಿಬ್ಬರ । ನುಡಿಸಿ ಬಿಡುವನೋ ತಪ್ಪೆನುತ ॥74॥ ಏನು 
ಮಾಡುವನೋ ಬಂದ ಜನರೊಳು ನಮ್ಮ । ಮಾನವ ಕಳೆದು ಬಿಡುವನೋ । 
ಮಾನಾಭಿಮಾನ ನಿನ್ನದು ಮಹಾಲಕ್ಷ್ಮಿ | ಪಾದವೆ ಗತಿಯೆಂದಳಾಕೆ ॥75॥ 
ನಡುಗುತ್ತ ಬಂದರು ಮುಡಿಯ ಮುಂದಕೆ ಬಾಗಿ । ಕಡು ಭಯದಿಂದ ನಿಂತಿಹರು 
॥ ಹಡೆದ ತಾಯ್ತಂದೆ ನೀವೇ ಎನುತ । ಬಂದು ನುಡಿದು ಚರಣಕ್ಕೆರಗಿದನು 
॥76॥ ಕಂದ ನಾನೆಂದರೆ ಸಂಭ್ರಮವಾಯಿತು । ಆನಂದ ಬಾಷಗಳುದುರಿದವು ॥ 
ತಂದೆ ತಾಯಿ ಮಕ್ಕಳೊಂದಾದರೆನುತಲಿ । ದುಂದುಭಿ ಭೇರಿ ಹೊಡೆದವರು 
771 ಹರುಷದಿಂದಲಿ ಇಬ್ಬರೊಂದಾಗಿ ತಾಯಂದಿರು । ಬರೆಸಿದರಾಗ ಪತ್ರಿಕೆಗಳ 
॥ ಕರೆಸಿದರಾಗೊಂದು ಬಳಗ ದಿಬ್ಬಣದವರ । ಅರಸಿನ ಮದುವೆ ಸಂಭ್ರಮದಿ 
1781 ಹಾದಿಗ್ದಂದರ ಹಾಕಿ ಮೇಲೆ ತೋರಣ ಕಟ್ಟಿ । ಬೀದಿ ನೌಬತ್ತು ವಾಲಗವು 
॥ ವೇದಜ್ಞಬ್ರಾಹ್ಮಣರೆಲ್ಲರು ನೆರೆದರು । ನಾಲ್ಕು ವೇದ ಹೇಳುತ್ತ ಮಂಗಳಾಷ್ಠಕವ 
791 ವಲ್ಲಭನೆದುರಿಗೆ ಚೆಲ್ವ ಸತಿಯ ತಂದು | ಚೆಲ್ಲುತ್ತ ಮಂತ್ರಾಕ್ಸತೆಯ ॥ 
ಮಲ್ಲಿಗೆ ಬಾಸಿಂಗವನೆ ಕಟ್ಟಿ ಕೊರಳ ಮಾಂಗಲ್ಯ । ಬಂಧನವ ಮಾಡಿದರು ॥80॥ 
ಹಾಗಲ್ಹಂದರದೊಳು ಹಸುರು ಪತ್ತಲವ ಕೊಟ್ಟು । ಆಗ ನೇಮವ ಬಿಡಿಸಿದರು । 
ಡಾಗುಬಾಳೆ ಕುಡಿಯೆಲೆಯ ಭೂಮವನುಂಡು । ನಾಗೋಲೆಗಳ ಮಾಡಿದರು 
1811 ಮುತ್ತಿನ ಪಲ್ಲಕ್ಷಿಯೊಳಗೆ ಶ್ರೀಗೌರಿಯ । ಪಟ್ಟಣದೊಳು ಮೆರೆಸುತಲಿ ॥ 
ಅರ್ಥಿಯಿಂದಲೇ ಬಂದು ಅರಸು ಸಿಂಹಾಸನ । ಕೊಪ್ಪಿದಳಾಗ ಮಹಾಲಕ್ಷ್ಮಿ ॥82॥ 
ಅರಿಶಿನ ಕುಂಕುಮ ಅರಳು ಮಲ್ಲಿಗೆ ಗಂಧ ಪರಿಪರಿ ಭಕ್ಷ್ಯ ಪಾಯಸವು । 
ನರಸಿಂಹನರಸಿಗರ್ಷಿಸುತ ಆರತಿ ಮಾಡೆ | ಹರುಷದಿಂದ್ವರವ ನೀಡುವಳು ॥831 


ವರಸಿಂಹಾಸನದಲ್ಲಿ ಒಪ್ಪಿರುವ ಮಾಲಕ್ಸ್ಮಿಗೆ 1 ಅರಳು ಗಂಧ ಕುಂಕುಮ ॥ 
ಪರಿಪರಿಯಲ್ಲಿ ದಿವ್ಯಾಂಗವನೆಲ್ಲ । ಫಲವರ್ಪಿಸಿ ಕೈಯ ಮುಗಿದು ॥84/ 
ಕಡಲಾಬ್ದಿವಾಸನ ಮಡದಿ ಮಹಾಲಕ್ಷಿ ಗೆ ಒಡೆದು ತೆಂಗಿನ ಕಾಯಿ ಫಲವು ॥ 
ಮಡದಿಯರೆಲ್ಲರು ಅರಶಿನ ಗಂಧ ಕುಂಕುಮ । ಕೊಡುತ ಮುತ್ತುಗಳುಡಿ 
ತುಂಬಿದವರು ॥85 ಮಂಗಳಂ ಜಯವೆನ್ನಿ ಮಂಗಳಂ ಶುಭವೆನ್ನಿ। ಮಂಗಳಾಂಗನೆ 
ಮಹಲಕ್ಷ್ಮಿ ॥ ಕಂಗಳ ತೆರೆದು ಕಟಾಕ್ಷದಿ ನೋಡಲು । ಹಿಂಗೋದು ಸಕಲ 
ದಾರಿದ್ರ್ಯ ॥86॥ ಬಿತ್ತಿದ ಬೆಳೆರಾಶಿ ಒಕ್ಕುವ ಧಾನ್ಯವು । ಉಕ್ಕುವ ಕ್ಲೀರದಂದದಲಿ 
ಲೆಕ್ಕವಿಲ್ಲದೆ ಮಕ್ಕಳಾಗುವವು ಮನೆತುಂಬ । ಮುತ್ತೆ ದೆತನವ ಕೊಡುವಳು 1871 
ತಾ ಸುರ ಕಾಮಧೇನುವಿನಂತೆ ಬಂದ । ಭೀಮೇಶ ಕೃಷ್ಣನ ಸಹಿತಾಗಿ । ಲೇಸಾದ 
ಸಕಲ ಸಂಪತ್ತನೆ ಕೊಟ್ಟು । ತಾ ವಾಸವಾದಳು ಮನೆಯಲ್ಲಿ ॥88॥ ಸಂಪತ್‌ 
ಶುಕ್ರವಾರದ ಹಾಡು ಸಮಾಪ್ಪವಾಯಿತು. 


ಲಕ್ಷ್ಮೀಲೀಲಾಮೃತ -ರಾಗ - ಖಮಾಚ, ಆದಿ ತಾಳ 


ಶುಕ್ಕುರವಾರದಲಿ ಭಕ್ತಿಲಿ ಭಜಿಸುವೆ । ಲಕ್ಕುಮಿ ದೇವಿಯನು । ರುಕ್ಕಾಭರಣ 
ವಿ I ಲಕ್ಷಣ ಶೋಭಿಸು । ಲಕ್ಷಣಮೂರ್ತಿಯನು || ರಕ್ಕಸ ರಿಪುಬಲ ಪಕ್ಕದ 
ಕೂತಿಹ ರುಕ್ಮಿಣಿ ದೇವಿಯನು ॥ಪ॥ ಸಂತತ ಭಜಿಸುವ ಸಂತರ ಹತ್ತಿರ । ನಿಂತು 
ರಕ್ಷಿಸುತಿಹಳು | ಶಾಂತಳು ಸದ್ಗುಣವಂತಳು ಕಮಲಾಕಾಂತನ ಸುಪ್ರಿಯಳೂ । 
ಕರವೀರ ಪ್ರಾಂತದೊಳಿರುತಿಹಳು "ಹೃತ್ಯಮ | ಲಂತಳ ಸಂಸ್ಥಿತಳು 11111 ಸೀತೆಯು 
ತ್ರಿಜಗನಾತೆಯು ಕ್ಲೀರಧಿ । ಸೂ ಪರಮಶ್ರೀ । ಧಾತೆಯ ಮಾಧವ 
ಚಾಯ ಮ ಮೂರ್ತಿಯು ಸುಖರಾಶಿ ॥121 ಅಸ್ಯಾಂಬುಜತನು ಹಾಸ 
ಕುಂತಳ । ಭೂಷಿತ ಬಿಂಬೋಷ್ಠೀ । ಕೂಸಿಗೆ ಕೊಡು ಈಸು ಸಹ ತವ ಭೆಟ್ಟಿ 
11311 


ರೇಗುಪ್ತಿ ಛಾಪು ತಾಳ - ಭೃಗುವಾರ ಬರಲಿ ಬೇಕು ಭಾರ್ಗವಿದೇವಿ ॥ 
ಭೃಗುವಾರ ಬರಲಿ ಬೇಕು | ಭೃಗುವಾರ ಬರಲಿಬೇಕ್ಷಗಲು ಪಾಯಸವುಂಡು । 
ನಗುತ ರಾತ್ರಿಲಿ ತಾಂಬೂಲಗಳ ಮೆಲ್ಲುವುದಕ್ಕೆ ॥ಪಲ್ಲ॥॥ ನೂಪುರ ಮುಖಭೂಷ 
ನೀ ಪದ ಕುಣಿಸುತ್ತ । ಶ್ರೀಪತಿ ಸಹ ಸುಖಲಾಪಗಳಾಡುತ ॥॥1॥ ಕಂಕಣಮುಖ 


38 


ರತ್ನಾ । ಲಂಕಾರಗಳನ್ನಿಟ್ಟ ಕಿಂಕರರಿಗೆ ಮುಖಾಲಂಕಾರತೋರುತ ॥2॥ ಕಂಕಣರ 
ಮುಖ ಸುರಪುಂಖ ಮಧ್ಯದಿ ಶ್ರೀಮ। ದ್ವೇಂಕಟೇಶನ ದಿವ್ಯ ಟೊಂಕದೊಳಗೆ 
ಕೂತು ॥3॥ ಪಕ್ಷಿವಾಹನ ದಿವ್ಯ ವಕಸಳಾಶ್ರಿತೆ ಲಕ್ಷ್ಮೀಲೀಲಾಮೃತ । ಲಕ್ಷ್ಮೀ 

ಆ ಎ ಹು ಲ we 
ಕೇಳುವುದಕ್ಕೆ ॥4॥ ಇಂದಿರೇಶನ ಮೃದು ಸುಂದರೋತ್ತಂಗದಿ ಪೊಂದಿ ಭಕ್ತರ 
ಪೂಜಾನಂದ ಭುಂಜಿಪುದಕ್ಕೆ 1151 


ರಾಗ ಕಲ್ಯಾಣಿ - ಅಟತಾಳ - ಶರಣು ಶರಣಮ್ಮಾ । ಶರಣು ತವ 
ಜಾನಕಿಯೆ ಶರಣು ಸತ್ಯಾಭಾಮಿನಿ । ಶರಣು ಲಕ್ಷ್ಮ್ಮ್ಯಾಂಭ್ರಣಿಯೆ ಪದ್ಮಿನಿ ಶರಣು 
ಶರಧಿ ಸುಖಾತಜೆ ॥ಪಲ್ಲ। ಶರಣು ತವ ಚರಣಾರವಿಂದಕೆ । ಶರಣು ಸುರನುತ 
ಜಂಘಕೆ ಶರಣು ಕರಿಕರಭೋರು ಯುಗಳಕೆ । ಶರಣು ಸಣ್ಣ ಸುಟೊಂಕಕೆ ॥1॥ 
ಶರಣು ಬಹು ಗಂಭೀರ ನಾಭಿಗೆ । ಶರಣು ಸುಸ್ತನ ಕಂಠಕೇ । ಶರಣು ಕರ ಕಣ್ಣು 
ಮೂಗು ಭ್ರೂಲತ | ಶರಣು ಕರಣಾಭರಣಕೆ ॥2॥ ಶರಣು ಸಾಲಕ 
ಬಿಂಬಭಾ(ಫಾ)ಲಕೆ । ಶರಣು ಕುಸುಮಿತವೇಣಿಗೆ | ಶರಣು ಮಾಧವನಂಕ 
ಬಿಂಬದಿ । ಮರೆವ ಸುಖ ಮುತ್ತೆದಿಗೆ ॥3॥ ನಿತ್ಯಮುಕ್ತಳೆ ದೇಶಕಾಲ ಸ್ವ(ಭರ್ತೃ 
ಸಮಜಿತೆ ಭಕ್ತಪೋಷಣೆ । ಕೃತ್ಯಕರಣಾ ಸಾರಸಾಂಡಸುಪಾಸ್ತ ಸಂಸ್ಥಿತಳೆ ನೀ ॥41 
ಬಲ್ಲವಳು ಮೊದಲ್ಲಿಡಿದು ನೀನತಿ ಸೊಲ್ಲು ಪೇಳುವೆ ಸ್ನೇಹದಿಂದಲಿ ॥ ಫುಲ್ಲನಾಭನ 
ಪರಿಚೆ ಈಗವನಲ್ಲಿನೀ ಪೇಳೆ ॥5॥ ದೇವಶರ್ಮನು ನಿನ್ನ ಚರಮಾಧ್ಯಾಯದಲಿ 
ಸನ್ನುತಿಸಿ ಕರುಣಾ ತೋಯಜಾಕ್ಚನ ಕಂಡು ಸುಖಿಸಿ | ದುಪಾಯವ ಬಲ್ಲವನು 
॥6॥॥ ಸುಂದರಾಂಗಿಯೇ ಸಾರಸಾಕ್ಸಿಯೇ । ಮಂದಹಾಸಿನಿ ಮಾರಮೋಹಿನೀ । 
ಇಂದಿರೇಶನ ಮಾನಿನಿಯೇ | ತವ ಮುಂದೆ ನಿಂತಿಹನು ॥7॥ 


ಲಕ್ಷ್ಮೀ ೇನೃಸಿಂಹಮಮಲಂ ನತಾ } ಮಧ್ವಾದಿಸದ್ಗುರೂನ್‌ I ಲಕ್ಷ್ಮೀಲೀಲಾಮೃತ- 
ಸ್ತೋತ್ರಂ ಕರಿಷ್ಯಾಮಿ ಯಥಾಮತಿ ॥1॥ 


ಚತುಷದಿ ಛಾಪುತಾಳ - ಪೇಳುವೆ ನಿನ್ನಯ ಭಾಳ ಮಹಿಮೆಗಳ । ಬಾಲ 
ಕೃಷ್ಣನ ಹೃದಯಾಲಯದೊಳಗಿಟ್ಟು | ಆಳುವೋ ಅಗಲಾದೆ ನೀಲ ಸಾರಸ ನೇತ್ರೆ । 
ಏಳು ಎರಡು ಜಗದಾಲಯದಿ ॥1॥ ನಾನು ನಿನ್ನಯ ತುತಿ ಏನು ಮಾಡಲಿ ತಾಯೆ 
| ಧೇನುಪಾಲನು ನಿನ್ನಾಧೀನನಾಗುತ ತನ್ನ । ಧ್ಯಾನದೊಳಗೆ ನಿನ್ನ ಧ್ಯಾನ 


ಶ್ರಾವಣಮಾಸ 39 


ನೀಡುತಲಿಹ । ತಾನು, ನಿನ್ನನು ಬಿಟ್ಟು ಏನು ಮಾಡಲಿ ॥211 ಬೇರೆ ನಿನ್ನಯ ತುತಿ 
ಬಾರದೋ ಮನಸಿಗೆ । ನೀರಜಾಕ್ಷನು ತನ್ನ ಸಾರ ತುತಿಗಳಲ್ಲೆ ॥॥ ಮಾರಜನನೆ ನಿನ್ನ 
ಸೇರಿಸಿ ನುಡಿಸುವ । ಸಾರುವ ಮನ್ಮನೋರಾಗದಲಿ ॥3॥ ಶ್ರೀಲಕ್ಷ್ಮೀಪತಿ ನೀನು 
ಆಲದೆಲಿಯ ಮ್ಯಾಲೆ | ಲೋಲನೇತ್ರೆಯ ಕೂಡಿ ಲೀಲೆಯ ಮಾಡುತ್ತ ॥ ಮೂಲ 
ಪ್ರಕೃತಿಯಿಂದ ಬಹಳ ಸೃಷ್ಟಿಸಿ ಜಗ । ಪಾಲಿಸಿ ಹರಿಸುವಿ ಕಾಲ ರೂಪ ॥4॥ 
ವರಲಕ್ಷಿ ೬ ಹರಿಯನು ವರಣಿಸಿ ಈ ಪರಿ 1 ಮುರಹತ ತುವಯೊಳು ಇರುವುದು 
ತುತಿ ನಿನ್ನ ಕರುಣನಿಧಿಯೆ ನಾನು ಮರೆಯನು ಎಂದಿಗೂ । ಹರಿಯ ಮುಂದೆನ್ನ 
ನೀನರುಹು ದೇವಿ ॥151 ಅರ್ಧನಾರಾಯಣ ಅರ್ಧ ಲಕುಮಿ ಹೀ। ಗಿದ್ದ ರೂಪವು 
ಪೂಜ್ಯ ಯಜ್ಞದೊಳಗೆ ನಿನ್ನ ॥ ಮುದ್ದು ದಕ್ಷಿಣೆಯೆಂದು ಶ್ರದ್ಧೆಯಲಿ ನಮ್ಮ । 
ವದ್ಧಾರು ಪೇಳ್ದರು ಶುದ್ಧಾಂತರಾಗಿ ॥6॥ ಹರಿಯ ಎಡಕೆ ಬಲನರುವಿ ನಿನ್ನೊಳು 
ಸ್ನೇಹ । ಬೆರೆಸುವನತಿಶಯ ಪರಮ ಪುರುಷ ಕೃಷ್ಣ । ವರುಣತನಯೆ ಹರಿ 
ಬರುವಂತೆ ಮಾಡೆನ್ನ । ಗುರುಗಳು ಮುಖೆ ಚಿತ್ರಸರಸಿಜದಿ ॥7॥ ದೇಶ ಕಾಲಗಳಿಂದ 
ನೀ ಸಮಳೀಶಗೆ । ವಾಸಮಾಡಿದಿ ವಕ್ಚದೇಶದೊಳಗೆ ಭವ । ಕ್ಲೇಶವೆಂದಿಗೂ ಇಲ್ಲ 
ವಾಸುದೇವನ ದಯ । ವೇಸು ಪೇಳಲಿ ನಿನ್ನೋಳೀಭೇಶ(ಚಂದ್ರ)ಮುಖಿ ॥8॥ 
ಇಂದಿರೆ ನಿನ್ನಯ ಮಂದಿರ ದ್ದಾ ರದಿ । ಮಂದಜಾಸನ ಮುಖ ವೃಂದಾರಕರು ಎಲ್ಲ 
| ಸುಂದರಾಪಾಂಗದಿ ಬಂದೊಮ್ಮೆ! ನಿಂದು ಮುಗಿದು ಕರ ನಿಂದಿಹರು ॥9॥ ನಿನ್ನ 
ತುತಿಸೆ ಆತನನ್ನ ತುತಿಸಿದಂತೆ । ಧನ್ಯನ ತುತಿಸಲು ನಿನ್ನ ತುತಿಸಿದಂತೆ ॥ ಚಿನ್ನದೊಳಗೆ 
ರನ್ನವನ್ನು ಕೂಡಿಸೆ ಕುಂದಣೆನ್ನು ವರದರಂತೆ ಮನ್ನಿಪುದು ॥10॥ ಸುರಮುನಿ 
ನೀಡಿದ ವರಪಾರಿಜಾತವ । ಕರದು ತೊಡೆಯೊಳಿಟ್ಟು ಸರಸಿಜಾಕ್ಲಿಯೆ ನಿನ್ನ । 
ಹರುಷದಿಂದಲಿ ಕೃಷ್ಣ ಹೆರಳಿಗೆ ಮುಡಿಸಿ ತಾ । ಸರಿಯಾರು ನಿನಗಿನ್ನು ತರುಳೆಯರು 
11111] ಹರಿಯ ವಿಯೋಗವು ಸಿರಿಯೆ ನಿನ್ನೊಳಗಿಲ್ಲ॥ ಹರಿಯು ತೋರುವ ಹೀಗೆ 
ದುರುಳ ಮಾನವರಿಗೆ । ಸರುವ ವ್ಯಾಪಿಗಳಿಗೆ ಬರುವೊಧ್ಯಾಂಗಿದು ದೇವಿ 
ಪರಮಾವಿಯೋಗಿನಿ ಹರಿಗೆ ನೀನು ॥1121 ವಾರಿಜಾಸನದೊಳು ನಾರಾಯಣನುಸು 
ಕೇ 1 ಯೂರಕಂಕಣ ಸುಕಿರೀಟಕುಂಡಲ ॥ ಹಾರಿ ಸೂರ್ಯ ಮಂಡಲದೊಳು 
ಸೇರಿ ನಿನ್ನಯ ಕೂಡಿ । ಭೂರಿಪ್ರಕಾಶಿಪ ಮೂರು ಲೋಕ ॥॥13 ಸಿಂಧು ತೀರದಿ 
ಬಹು ಸೌಂದರ್ಯ ಸೌಭಾಗ್ಯ | ಮಂದ ಮಾದದಿ ನಿಂತ ಸುಂದರಿ ನಿನ ನೋಡೆ । 


40 


ಕಂದರ್ಪ ಜನಕನು ಬಂದು ಪಾಣಿಯ ಪಿಡಿ । ದಂದು ಕೊಟ್ಟನೇ ವಕ್ಟೋ 
ಮಂದಿರವ ॥14॥ ಸರುವ ಜೀವರ ಹೃತರಸಿಜದೊಳಿಹ । ಉರು ಸೂಕ್ಷಾ ತೌಶದಿ 
ಬೆರಸಿ ಕೃಷ್ಣನು ನಿನ್ನ । ಎರಡಾರು ಕರಣಗಳ್‌ ಪರಿಚೋದಿಪ ಇಂಥ । 
ಮರುಳುಗೊಂಡಿಹನಲ್ಲೆ ಪರುಷಮಣಿ ॥15॥ ಪತ್ರವ ಬರೆದಿಲ್ಲ ಮಿತ್ರತ್ವ 
ಮೊದಲಿಲ್ಲ । ಹತ್ತಿದಣ್ಣಗೆ ಎತ್ತೋವಾರ್ತಿಗಳಿಲ್ಲ ॥ ಹಸ್ತದಕ್ಷರ ನೋಡಿ ಚಿತ್ತ 
ಭ್ರಮಿಸಿ ಕರ । ವೆತ್ತಿ ರಥದಿ ನಿನ್ನ ಹತ್ತಿಸಿದ ॥161 ದುಷ್ಪರಾಜರು ಸೈನ್ಯ ಕಟ್ಟಿ ನಿನ್ನಯ 
ಬೆ । ನಟ್ಟಿ ಬರಲು ದೇವಿ ಭೆಟ್ಟಿ ಹೋಗುವಾಗೆ ॥ ಅಷ್ಟು ರಾಜರ ಲಕ್ಷಿಲಿಟ್ಟು 
ನೋಡದೆ ಕರ । ಮುಟ್ಟಿದ ಹರಿ ನಿನ್ನೊಳೆಷ್ಟು ಪ್ರೀತೆ ॥17॥ ಮಿಂದು ಹೇಮಾಂಬರ 
ಸುಂದರಾಭರಣಿಟ್ಟು । ಬಂದ ಹರಿಗೆ ತನ್ನ ಸೌಂದರ್ಯ ತೋರುತ್ತ । ನಂದ 
ನಂದನ ಮುಖವಿಂದು ನೋಡುವದೆಂದು | ಬಂದು ರುಗ್ಗಿಣಿ ಸಭೆ ಮುಂದೆ 
ನಿಂದು 1118 ಇಂದು ವದನದೊಳು ಬಂದು ಗುರುಳು ನಖ । ದಿಂದ ಮೇಲಕ 
ತಿದ್ದಿ ಸುಂದರ ಹರಿ ನೋಡು ॥ ಬಂದ ರಾಜರು ಎಲ್ಲ ಕಂದರ್ಪ ವಶರಾಗಿ । 
ಮುಂದೆ ಬಿದ್ದರು ಮೂರ್ಛೆ ಪೊಂದುತಲೆ ॥19॥ ಶತ್ರುಗಣವು ಬೆನ್ನತ್ತಿ ಬರಲು 
ಗೆದ್ದ! ಮಿತ್ರನಂದದಿ ರುಗ್ಮಿ ಮತ್ತು ಬರಲು ಕರ । ಕತ್ತಿಯಿಂದಲಿ ಕೇಶ ಕತ್ತರಿಸುತ 
ನಿಜ । ಪತ್ರಿನ ಪೂಕ್ಕನು ತ್ವತ್ಸಹಿತ 1201 ದ್ವಾರಕಪುರದೊಳು ಮಾರಜನಕ ಪರಿ । 
ವಾರ ಸಹಿತ ನಿನ್ನ ಸೇರಿ ಉತ್ಸವಗಳು । ತೋರಿಸೆ ಅಂಬರವೇರಿದ ಸುರರೆಲ್ಲ । 
ನಾರೇರ ಸಹ ಪುಷ್ಪ ತೂರಿದರು ॥1211 ತರುಳ ರಾಮನು ಮುನಿಬೆರಸಿ ಮಿಥಿಲ 
ನಾಮ । ಪುರದೊಳು ಬರುತಲೆ ಹರನ ಚಾಪವ ನೋಡಿ | ಗುರುಳು ಮೇಲಕೆ 
ಮಾಡಿ ಮುರಿದು ನಿನ್ನನು ಕೂಡಿ । ಸುರಿದ ಸುಖವ ದಿವ್ಯ ಸರೆಯುವಲ್ಲೇ ॥22॥ 
ಸತ್ರಾಜಿತನು ತನ್ನೊಳು ರತ್ನದ ಕಳವಿಡೆ । ಚಿತ್ತದೊಳು ತಾರದೆ ಮತ್ತೆ ದ್ವಾರಕಿಯಲ್ಲಿ 
| ಹಸ್ತವ ಪಿಡಿದನು ಮಿತ್ರತ್ವ ನಿನ್ನಲ್ಲೆ । ವಿಸ್ತರಿಸಲಿ ಎಷ್ಟು ಸತ್ಯಭಾಮೆ ॥23॥ 
ಅಂತರಂಗದ ಪ್ರಿಯ ಕಂತುಪಿತನು ಮಹಾ । ನಂತ ಕಾಲದಿ ನಿನ್ನೊಳೆಂಥೆವರಲ್ಲೆಲ್ಲ 
| ದಂತೆ ಸ್ನೇಹವ ಮಾಳಚಿಂತ್ಯಮಹಿಮೆಗಳ । ಚಿಂತಿಸಿದರು ವಿಧಿ ಪ್ರಾಂತಗಾಣಾ 
1241 ಇಂದಿರಾದೇವಿಯು ನಂದನ ಸತಿಯೊಳು । ಬಂದು ಪುಟ್ಟಲು ನೀನು 
ಬಂದಾನು ವಸುದೇವ । ಕಂದನವನ ನೋಡಿ ಸುಂದರಾಂಗಿಯೆ ನಾಚಿ । 
ಛಂದವಲ್ಲವು ಇದು ನಮಗೊಂದೆ ಮನಿ ॥25॥ ಎಂದು ಸಾಧರ್ಮ್ಶದ ಚಂದ್ರ 


ಶ್ರಾವಣಮಾಸ 41 


ತೋರುವ ಫಲ | ದಿಂದ ಶೌರಿಯ ಕರ ಪೊಂದಿ ರಾತ್ರಿಲಿ ಮಹ । ನಂದದಿಂದಲಿ 
ರವಿನಂದನೆ ದಾಟುತ್ತ । ಬಂದಿಯೇ ದೇವಕಿ ಮಂದಿರದಿ ॥26॥ ಬಂಧಿಕೆ 
ಇವಳೆಂಬೊದಿಂದೆ ತಿಳಿದೆವವು । ಬಂದಾಕ್ಟಣವೆ ಕಾಲಲಿಂದ ಬಿಚ್ಚಿದ ಬೇಡಿ । 
ಬಂದಿತು ಪುನರಪಿ ನಿಂದೆ ದ್ವಾರಗಳೆಲ್ಲ । ಪೊಂದಿಕೊಂಡವು ಕೀಲಿ ಬಂದಿತಾಗೆ 
112711 ದೋಷವೆಲ್ಲಿವೆ? ನಿನಗೀಶಾನುಗ್ರಹದಿ ವೇದ । ರಾಶಿಯಿಂದಲಿ ತುತಿ 
ಪೋಷಿಸಿ ಸಂಸಾರ । ಪಾಶ ಬಿಡಿಸು ದೇವ ಜೀವರು ಯೆಂದು ಬಭಾಷಿ ಭಾಷಿಗೆ 
ಹರಿತೋಷಿಸುವಿ ॥28॥ ಅಂದಲ್ಲ್ಯಾಕಾಶದಿ ನಿಂದು ದೇವಿಯೆ ನೀನು । ಮಂದಾತ್ಮ 
ನಿನ್ನನು ಕೊಂದು ಹಾಕುವ ಕೂಸು । ಬಂದಿಲ್ಲೆ ಪುಟ್ಟಿಹನೆಂದು ವಾಕ್ಚಾತುರ್ಯ । 
ದಿಂದಲ್ಲಿ ಪೇಳ್ದಿ ಸುರವಂದಿತಳೆ ॥29॥ ಎರಡು ಹತ್ತು ವರುಷ ಚರಿಸುತ್ತ 
ವನದೊಳು | ವರ ಮತ್ತ ದೇಶಕ್ಕೆ ಬರುವಾಗ್ಗೆ ಮಾರ್ಗದಿ ॥ ಸಿರಿದೇವಿ ನಿನ್ನಯ 
ಚರಣಗಳಿಗೆ ನಮ | ಸ್ಮರಿಸುತ್ತ ತುತಿಗಳ ಸುರಸಿದರು ॥30॥ ಸರಸಿಜಾಕ್ಷಿಯೆ ನಾವು 
ಎರುವೆ ವೀಪುರದಲ್ಲಿ। ಪರರು ತಿಳಿಯದಂತೆ ವರವು ಕೊಡೆನ್ನಲು ॥ ಕುರುಕುಲಾಧಿ 
ಪ ಪಂಚ ಧರ್ಮ ಭೀಮಾಠ5ರ್ಜುನ । ಪರಮ ಸುಂದರ ಮಾದ್ರಿ ತರುಳರಾಗೆ 
13111 ಕರುಣಾನಿಧಿಯೆ ಕಣ್ಣು ತೆರದು ಅವರ ನೋಡಿ | ಪರಮಸ್ನೇಹದಿ ನೀವು 
ಇರುವುದೀ ಪುರದಲ್ಲಿ ಪರರು ತಿಳಿಯರಾರು ವರವ ನೀಡುತ ಹೀಗೆ । ಎರಡ್ಡತ್ತು 
ಮಾಸದಿ ಪೊರದೆವರ ॥32॥ ಬಂದು ಮನದಿ ಹರಿ ಸುಂದರಾಮೃತ ಲೀಲಾ । 
ವೃಂದವ ಸ್ಮೃತಿಯೊಳು ತಂದು ನೀಡುತ ಭಕ್ತ । ಸಂದೋಹಕನುದಿನ 
ನಂದಬಾಷ್ಠವನಿತ್ತಾ ಮಂದ ಸುಖವ ನೀವೆ ಸುಂದರಾಂಗಿ ॥33॥ ಪ್ರಳಯಕಾಲದಿ 
ವಟದೆಲೆಯ ಮ್ಯಾಲ್ಜರುಷದಿ । ನಳಿನನಯನ ತನ್ನಂಗುಲಿಯನು ಮುಖದಿಂದ ॥ 
ಬಲು ರುಚಿ ಚೀಪುತ್ತ ಚಲುವ ಬಾಲಕನಾಗಿ । ಲಲನೆ ನಿನ್ನನು ಕೂಡಿ ಮಲಗುವನು 
1341 ಸೃಷ್ಟಿಕಾಲವು ಬರೆ ವಎಷ್ಟರಶ್ರವನರ್ಧ | ವಿಷ್ಣುರದಲಿ ನಿಂತು ಭೀಷ್ಟ 
ಶ್ರೀಭೂದುರ್ಗಾ ॥ ಶ್ರೇಷ್ಠರೂಪಗಳಿಂದ ಧಿಟ್ಟತನದಿ ವೇದ । ವೆಷ್ಟು ಪಠಿಸಿ ಹರಿಯ 
ತುಪ್ಪಿಸುವಿ ॥35॥ ಬಿಲ್ಲು ಪಿಡಿದು ರಥದಲ್ಲಿ ಕುಳಿತು ಪಾರ್ಥೆ । ಗಲ್ಲೆ ರಣದಿ ಸಿರಿ 
ವಲ್ಲಭ ಕೃಷ್ಣನು । ಇಳಿದು ಭೂಮಿಯೊಳು ವಲ್ಲಭಿ ದುರ್ಗಿಯ । ಒಳ್ಳ ತುತಿಸು 
ಯೆಂದು ಸಲ್ಲಾಡಿದ ॥36॥ ಹಾಗೆ ಆಗಲಿಯೆಂದು ಸಾಗುತ್ತ ರಥದಿಂದ ಪೋಗಿ 
ಭೂಮಿಲಿ ಶಿರಬಾಗಿ ನಮಿಸಿ ಪಾರ್ಥ । ಯೋಗನಿದ್ರೆಯು ಜಯಯೋಗ 


42 


ನೀಡೆಮಗೆಂದು | ನಾಗಶಯನ ತಂಗಿಗ್ಡಾಗಾಡಿದಾ (ಹಾಗೆ ಆಡಿದಾ) ॥37॥ 
ನಿಂದು ತುತಿಪ ಪಾರ್ಥನಂದು ನೋಡುತ ದೇವಿ । ಸುಂದರ ಕರವಿಟ್ಟು 
ಮುಂದಾಲಿಯೊಳು ಜಯ | ವಿಂದು ಆಗಲಿ ರಾಜ್ಯ ಪೊಂದಿ ಸುಖಿಸು ಕುಂತಿ । 
ನಂದನಾ ನೀ ನಂದಿ ನಂದ ಸುತ 11381 ಕರಡಿಯೊಳಗೆ ನೀನು ಇರುವಿ 
ಯಂದವಳಿಗೆ । ಹಿರಿಯನಂದದಿ ಕೃಷ್ಣ ಮರಿಯಾದಿ ಮಾಡುವ । ಸರಿಯಾಲು(ರಿ) 
ಪರ ಸಮಳಿರುವಳಾದೇವಿಯು । ಸಿರಿಯ ನಿನ್ನೊಳು ಹರಿಹರುಷಾವೆಷ್ಟು ॥39॥ 
ಮದುವಿ ಆಗಿರುವಂಥ ಹದಿನಾರು ಸಾವಿರ । ಸದಮಲ ನೂರಾರೂ 
ಸುದತಿಯರೊಳು ನೀನು । ಮದನನಯ್ಯನ ಕೂಡಿ ಮುದವನುಂಬುವಿ ಇನ್ನು । 
ಹೃದಯದೊಳಾಡ್ಡರಿ ಬದಿಗನಾಗೆ ॥40 ಫುಲ್ಲಲೋಚನೆ ನೀನು ಕಲ್ಲಿಲೆ 
ಒಗೆದಾರು । ಸಲ್ಲನಾಡದೆ ವಂದು ಚಲ್ವಿಕಿ ಮರುಳಾಗಿ । ಸುಲ್ಲಲಿತಾಂಗಿಯೇ 
ಎಲ್ಲದೊರೆದು ಚಿತ್ತ | ದಲ್ಲಿ ನಿನ್ನ ಸರಿಸುತ್ತ ಮಲಗಿದಾ ॥41/। ಕನ್ಯಾಮಣಿಯೇ 
ನಿಜ ಚಿನ್ಮಯ ರೂಪವಾ । ಚ್ಛನ್ನಿಸಿ ಕೊರವಂಜಿ ತನ್ನುತ ಧರಿಸುತ್ತ ॥ ವನ್ನಜ 
ಜಾಂಡೆಂಬ ಘನ್ನ ಬುಟ್ಟಿಯ ಪೊತ್ತ । ನಿನ್ನಲೋಸುಗ ಪುರವನ್ನೇ ಪೊಕ್ಕಾ 114211 
ಚಿನ್ನಗರ್ಭನ ಹರಿ ತನ್ನ ಕೂಸಿನ ಮಾಡಿ | ಸಣ್ಣ ಉಡಿಯೊಳಾ ತನ್ನ ತಾ ಕಟ್ಟುತಾ ॥ 
ಧನ್ಯ ಧರಣಿದೇವಿ ಮನ್ನಿಯೊಳಫೆ ಬಂದು । ನಿನ್ನ ಯಾಚಿಸಿದನು ವಸಹ್ನಿಯಂತೆ 
431 ನಿನ್ನ ಮದುವೆಯಾಗಿ ಪನ್ನಗ ಶೈಲದೊ । ಳನ್ನು ವಾಸವ ಮಾಡಿ ತನ್ನ 
ಜನಗಳಿಗೆ ॥ ಘನ್ನ ದರ್ಶನದಿಂದ ಧನ್ಯರ ಮಾಡುವಾ । ಪನ್ನ ಪಾಲನ ತೋರೆ 
ಎನ್ನೊಳಗೆ (441 ಹರಿಯೊಳಗಿರುವಂಥ ಪರಿ ಪರಿ ಸುವಿಶೇಷ । ಬೆರಗಾಗಿ 
ನೋಡುತ್ತ ಹರುಷಸಾಗರದಲ್ಲೆ॥ ಪರತೀರ ಕಾಣದೆ ಮರುಳುಗೊಂಡಿಹ ದೇವಿ । 
ಪರ ಜನರಿಗೆ ಇಂಥ ಹರುಷವುಂಟೆ ॥45 ಮೂರು ರೂಪಗಳಿಂದ ಮೂರು 
ಗುಣಗಳಲ್ಲಿ । ಸೇರಿ ಸಂತಸ ಹರಿ ಕಾರ್ಯವ ಮಾಡುವಿ । ನಾರಿಮಣಿಯೆ ನಿನ್ನ 
ಮೀರಿ ಪೋಗುವರುಂಟೆ । ತಾರತಮ್ಯದಿ ದೇವಿ ಮೂರ್ಜಗದಿ 1461 ಮೂರು 
ರೂಪಗಳಲ್ಲೆ ಆರು ನೇತ್ರಗಳಿಂದ | ಮಾರನಯ್ಯನ ರೂಪ ಸಾರುವ ನೋಡುತ್ತ | 
ಸೇರಿ ಸುಖಾಬ್ಲಿಯೋಳ್‌ ಪಾರುಗಾಣದೆ.ನಿಂತಿ | ಆರಮ್ಮ ನಿನ್ನ ಸಮ ನಾರಿಯರು 
147 ದೋಲಮಂಚದಿ ಮುಕ್ತಮಾಲ ಮಾಣಿಕ್ಯದ 1 ಜೋಲ್ಕ್ಯಾಡೊ ಗೊಂಡ್ಯಾವು 
ಶಾಲು ಶೈಯಾಛತ್ರ 11 ಭಾಳು ಭೋಗಿಪ ದ್ರವ್ವಳಾಗಿ ಪತಿಯ ಸೇವೆ । ಲಾಲಿಸುತಿಹ 


ದಿವ್ಯ ನೀಲ ನೇತ್ರೆ ॥48/। ಭಾನು ನಂದದೆ ದಿವ್ಯ ಕಾನನದೊಳು ನಿಂತು । ಗಾನ 
ಮಾಡುವ ರನ್ನೆ ಪೇಣು ನೀನಾಗುತ್ತ ॥ ಧೇನುಪಾಧರಸುಧೆ ಪಾನ ಮಾನ 
ಮಾಡುವಿ ಸುಖ | ವೇನು ಪೇಳಲಿ ಶೇಷ ತಾನು ಪೇಳಾ 1491 ಹರಿಯ 
ನಂತರದಲ್ಲಿ ಸರಸ್ಪತಿ ಮೊದಲಾದ । ಸರವ ಶಬ್ದಗಳಿಂದ ಪರಮ ವಾಚ್ಯಳು ವೇದ 
ಅರುಹುವದೀ ಪರಿ ಸರುವ ಶಕ್ತಳೆ ನಿನ್ನ । ಸರಿಯಾರೊ ಸಂಸಾರ ಪರಿಮುಕ್ತಳೇ 
son ಇಂದು ಮುಖದಿ ಮಾಳ್ಪ ಮಂದಹಾಸನ ಬೆಳ । ಕಿಂದತಿ ದೇಹದಿ ಪೊಂದಿದ 
ಮಣಿ ಭೂಷ | ವಂದಾಗಿ ಥಳ ಥಳವೆಂದು ಶೋಭಿಸುವವು | ಮಂದಗಮನೆ 
ಕೋಟಿ ಚಂದ್ರರಂತೆ ॥1511 ಕಂದನಲ್ಲವೆ ಎನ್ನೊಳೊಂದು ಮಾತಾಡದ | ಬಂದಾ 
ಕೋಪದ ದಾವದೆಂದು ತಿಳಿಯೆ ನಾನು । ಇಂದಿರೆ ನಿರ್ದೋಷವೆಂದು ಪೇಳುವ 
ವೇದ । ವೃಂದಾವು ಸುಳ್ಳೆನೆ ಸುಂದರಾಂಗಿ ॥1521 ಥಳಥಳಿಸುವಾಮೃತಜಲಶೋಭೆ 
ವಾಪಿಯು । ಚಲುವ ವಿದ್ರುಮ ತಟ ವಲಯಾತ್ಮವನದೊಳು । ಹಲವು 
ಸಖಿಯರಿಂದ ನಳಿನಾಕ್ಚಿ ಹರಿಯನು । ತುಳಸಿದಳದಿಂದ ಪೊಲಿಸುತಲೆ ॥53॥ 
ಸ್ವಲಕ ಮುನ್ನಸ ವಕ್ತವಲಯಾ ನೋಡುತ ತನ್ನ ಜಲಜನೇತ್ರನು ಚುಂಬಿಸಲಿಹ 
ಸುಖವನುಂಬ ॥ ನಿಳೆಯೊಳು ಎನ ಸಮ ಲಲನೆಯರ್ಯರಿಲ್ಲೆಂದು । ತಿಳಿದು 
ಸುಖಾಂಬುಧಿ ಮುಳುಗಿದೆಯೆ ॥54॥ ಏಕ ಪತ್ನಿಯ ಕೂಡಿ ಲೋಕನಾಯಕಾ 
ರಾಜಾ | ಪಾಕ ಜನ್ಮದಿ ನಿನ್ನ ತಾ ಕಳದ್ದುಡುಕುತ್ತ | ಸಾಕಿದುವ್ರತ ನಂದ ತೋಕ 
ಜನ್ಮದಿ ನಾನಾ । ನೇಕ ಪತ್ನಿಯರಾಳಬೇಕು ಯೆಂದಾ ॥ ನಾಥನಾಡಿದ ಮಾತು 
ಸೀತೆ ನೀ ಕೇಳುತ್ತ । ಭೀತಳಾದಿಯೆ ಜಾರ ನೀತನಾಗುವನೆಂದು । ಆತ ತಂದಿಹ 
ಸರ್ವಸ್ತೀತನುವಿಲಿ ರೂಪ । ಜಾತ ಪೊಂದುತ ಸಂಘ ಶಾತ ಉಂಡೆ ॥156॥ 
ತರುಣಿಯ ಮುಖದಿಂದ ಪುರುಷನುತ್ತವ ಕೇಳಿ ಕರವೀರಪುರದಿಂದ ಹೊರಟು 
ರಥದಿ ಕೂತು । ಬರುವ ಸೌಂದರ್ಯವ ಗುರುಳು ಮುಖಿಯೆ ಎನ್ನ । ಎರಡು 
ಕಣ್ಣಿಗೆ ತೋರೆ ಸರಸಿಜಾಕ್ಸಿ ॥57॥ ಬಂದು ಶೇಷಾದ್ರಿಯ ಕಂದರದೊಳು ಮಹ । 
ನಂದದಿಂದಲಿ ಪತಿ ಪೊಂದಿ ಪಾದಗಳಲ್ಲೆ ॥ ಸುಂದರ ಚಂಪಕ ವೃಂದವ 
ಸುರಿಸಿದಂಥ । ದ್ವಂದ್ವ ಕರವ ತೋರೆ ಸಿಂಧು ಪೋತೆ 11581 ಹರಿಯ 8 
ನಿಂತು ಕರದಿ ತೈಲದ ಪಾತ್ರಿ । ಧರಸಿ ಶಿರದಿ ಎಣ್ಣೆ ಇರಸಿ ಆಶೀರ್ವಾದ ಹರಸಿದ 
ಸುಂದರಾಭರಣಿ ಭೂಷಿತ ವಪು । ಸಿರಿಯ ತೋರಿಸ ನಿನ್ನ ಕರುಣಾನಿಧೆ ॥59/ 


44 


ರಾಮನಂಸದಿ ದಿವ್ಯ ಹೇಮ ಕಮಲ ಮಾಲೆ | ಪ್ರೇಮದಿಂದಲಿ ಹಾಕಿ ವಾಮಭಾಗಡಿ 
ನಿಂತ ॥ ಶ್ರೀಮನೋಹರಿ ನಿನ್ನ ಕೌಮಾರ ಸೌಭಾಗ್ಯ । ಶಾಮಸುಂದರಿ ತೋರೆ 
ಸೋಮಮುಖಿ ॥60॥ ದಾ _ರಕಾ ಪುರದಲ್ಲಿ ಪಾರಿಜಾತದ ತಳ । ಸೇರಿ ಶೋಭಿಪ 
ಕಾಂಚನೂರು ಪೀಠದಿ ಕೂತು । ಮಾರನಯ್ಯನ ಕೂಡಿ ತೂರಿ ಲೆತ್ತವ ನಾಡ । 
ಸಾರಸಕರ ತೋರೆ ಮಾರಮೋಹೆ ॥1611 ತಾರಾ ರುಮಾದಿಕ ನಾರೇರ ಒಡಗೂಡಿ 
| ಸೇರಿ ಪುಷಕದೊಳು ರಾಮನಂಕದಿ ಕೂತು | ಹೀರ ಮೌಕ್ತಿಕ ಹೇಮ ಭೂರಿ 
ಭೂಷಣ ಶೋಭಿ । ಚಾರು ಶುಭಗ ಮುದ ತೋರೆ ದೇವಿ ॥62॥ ಕುಂದ - 
ಮಲ್ಲಿಗೆ ಚಂಪಕದಿರವಾಶೋಕ । ಮಂದಾರ ಸುಮಮಾಲ ವೃಂದಾದಿಂದೊಪ್ಪವ 
ಸುಂದರ ವೇಣಿಯೇ ಹಿಂದಾಲಿಸುತ ಬಾಹೋ | ಸೌಂದರ್ಯ ತೋರಿಸೆ 
ಚಂದ್ರಮುಖಿ ॥63॥ ಘಲ್ಲು ಫಘಿಲುಕುಯೆಂಬೋಲುಲ್ಲುಕಾಲುಂಗುರ । ಪಿಲ್ಲ್ಯಾ 
ಪೈಜಣ ರುಳಿ ಸುಳ್ಳಿ ಪಾಡಗ ಮೀನ ॥ ನಲ್ಲಲ್ಲೆ ಕುಣಿಸುತ ನೆಲ್ಲೆ ಪೋಗುವ ಪಾದ 
| ಪಲ್ಲವ ತೋರಮ್ಮಪುಲ್ಲನೇತ್ರೆ 1641 ಧರೆಯೊಳಗಲವೂವ ಜರದ ಪೀತಾಂಬರ 
ಕರದಿಂದ ಮೇಲಕ್ಕೆ ಧರಿಸುತ ಹರಿಯಂತ । ಸೊರಗಿದ ಕಟಿಯಲ್ಲಿ ಪರಿ 
ಶೋಭಿಸುವ ಕಾಂಚಿ । ಸಿರಿಯು ನೂರಪುರದಲ್ಲೆ ಬೆರಸಿಹದು ॥65॥ ಕೊರಳಲ್ಲಿ 
ಶೋಭಿಪ ಸರಗಿ ಪದಕ ಹಾರ । ತರಳ ಗೆಜ್ಜೆಯು ಟೀಕಿ ಹರಳು ಕೆಚ್ಚಿದ ದಿವ್ಯ ॥ 
ಪುರಟ ಪುತ್ಥಳಿ ಮಾಲೆ ಬೆರೆದು ಕಾಂಚಿಯ ಮೇಲೆ । ಹರುಷ ನೀಡುತಲಿದೆ ಹರಿಣ 
ನೇತ್ರೆ ॥166॥ ಎರಡೈದು ಬೆರಳಲ್ಲೆ ಥರಥರದುಂಗುರ । ಕರದಿ ಕಂಕಣ ದುಂಡು 
ಹರಡಿ ಪಾಟಲಿ ತೋಡೆ | ಜರದ ಕಂಚುಕ ಮೇಲೆ ಉರಗಭೂಷಣ ವಂಕಿ । 
ತರುಳ ತಾಯಿತ ಗೊಂಡೆ ಸಿರಿಯು ತೋರೆ (671 ಗುರುಳು ಕೇಶದ ಮಧ್ಯ 
ಮೆರವ ತಿಲಕ ಕಣ್ಣೋಳ್‌ । ಕರಿಯ ಕಾಡಿಗೆ ಕೆಂಪು ಹರಳು ಕೆತ್ತಿದ ವಾಲೆ । 
ಸರಸರದ್ರಾಕ್ಷದ ಲತಿ ಅರಿಷಿಣ ಗಲ್ಲದಿ | ಪರಮ ಮುಖದ ಕಾಂತಿ ಹರವಿಹದು 
11681 ಇಂದಿರೆ ನಿನ್ನ ವಪು ಸೌಂದರ್ಯ ಸೌಭಾಗ್ಯ । ವೆಂದಿಗಾದರು ಮುಖದಿಂದ 
ಪೇಳುವುದುಂಟೆ ॥ ಒಂದು ಸಾವಿರ ಮುಖದಿಂದ ಪೇಳಿದರಿದು । ಎಂದಿಗೂ 
ತೀರಹೀಂದ್ರನಲ್ಲೆ ॥69॥ ನಿನ್ನಂಥ ಪತಿವ್ರತೆಯನು ಕಾಣೆನೆ ಮೀನ । ಜನ್ಮದೊಳಿಹ 
ಪತಿಯನ್ನು ನೋಡಿದವಳಾಗಿ । ಧನ್ಯ ವೇದಾಖ್ಯದಿ ಜನಳಾಗುತ ಹರಿ । ಯನ್ನ 
ಭಜಿಸಿ ಸುಖವನ್ನು ಉಂಡೆ ॥70॥ ಕರ್ಮಿ ಮಾನವನಂತೆ ಶರ್ಮಚಿದಾಕ್ರ। ಪರಮ 


ಶ್ರಾವಣಮಾಸ 45 


ಪುರುಷ ಕೂರ್ಮ ವರುಷದೊಳಿರುತಿರೆ । ಸಿರಿ ವೇದವತಿಯೆಂಬೊ 
ಪರಮನಾಮದ ಲವ । ತರಿಸಿ ಸುಖವನುಂಡೆ ಹರಿಯೊಡನೆ ॥71॥ ಕನಕನೇತ್ರನು 
ತನ್ನ ವನಿತೆಯ ಕದ್ದೊಯ್ದು । ವನಧಿಯೋಳ್‌ ಹಾಕಿರೆ ವನಜಜ ನುತಿಸಲು ॥ 
ದನುಜದಲ್ಲಣ ಕೋಲ ತನುವ ಧರಿಸೆ ಧಾತ್ರಿ । ಯೆನಿಸಿ ವರಾಹನ ವನಿತೆಯಾದೆ 
172/1 ಸುರಮುನಿಯುಪದೇಶ ಧರಿಸಿ ಪ್ರಹ್ಲಾದನು । ಹರಿಯ ಚರಣಗಳ ಸದಿಸೆ 
ಮಾಧವ ಕಂಬ ॥ ಬಿರಿದು ಬರಲು ನೀನು ವರಮಹಾಲಕ್ಷಿ ಯೇ । 
ತರುಣಿಯಾದೆಯೆ ದೇವ ನರಸಿಂಹಗೆ 11731 ಬಲಿಯು ದೇವತೆಗಳ ವಲಯ 
ಜಯಿಸಿ ಶಕ್ರ | ಹಲವು ವ್ಯಾಜವ ಕೊಂಡು ಬಲು ಮತ್ತನಾಗಲು ॥ ನವಳಿನ 
ನಯನ ಪುಟ್ಟೀ ಇಳೆಯೊಳು ಸುಖಿ ಯಂಬೋ । ಚಲುವ ನಾಮದಿ ವಟು 
ಲಲನೆಯಾದೆ ॥74 ಕೃತವೀರ್ಯಸುತ ಸಮೀಹಿತ ಧೇನು ವಯ್ಯಲು । ಹತನ 
ಮಾಡೆವನನ್ನ ಪಿತರನುದ್ಧರಿಸುವಿ ವಿಪ್ರ । ಸತಿಯಿಂದ ಮಾಧವ ಕ್ಲಿತಿಯೊಳು 
ಹುಟ್ಟಲು ಹರಿ । ಣಿತಿ ನಾಮದಲಿ ರಾಮ ಸತಿಯಾದಿಯ್ಯೆ ॥75॥ ಮುನಿಜನ- 
ರೆಲ್ಲರು ಮನದಿ ದುಃಖಿಸುತಿರೆ | ವನಜನಾದಿಗಳೆಲ್ಲ ವನಧಿಯೋಳ್‌ ಪ್ರಾರ್ಥಿಸೆ । 
ದನುಜದಮನ ರಾಜತನುಜನಾಗಲು ನೀನು | ವನಿತೆಯಾದಿಯೆ ಸೀತೆ ಎನಿಸಿ 
ದೇವಿ ॥761 ತಂದೆ ತಾಯಿಗಳನ್ನ ಬಂಧಿಯೋಳ್‌ ಹಾಕಿದ । ಮಂದಾತ್ಮ ಕಂಸನ್ನ 
ಕೊಂದು ಹಾಕುವೆನೆಂದು । ನಂದಬಾಲನು ಶೌರಿ ಮಂದಿರದೊಳು ಪುಟ್ಟೆ । 
ಪೊಂದಿದವನ ಭೈಷ್ಮಿ ಎಂದುದಿಸಿ 1771 ದೇವರಿಪುಗಳೆಲ್ಲ ಭೂವಲಯದಿ ಕರ್ಮ 
ಭಾವಿಸೆ ಸಂತತ ಪಾವನಾತ್ಸರಾಗೆ | ಕಾವನಯ್ಯನು ಬುದ್ಧ ದೇವನಾಗಲು ನೀನು 
ರೇವತಿ ರಾಮದಿ ಸೇವಿಸಿದಿ ॥78॥ ತುರುಕರೆಲ್ಲರು ಪುಟ್ಟಿ ಧರೆಯೊಳು ವಿಪ್ರರ । 
ಪರಿಬಾಧಿಸಲು ತಾಮ್ರಪರಿಣಿ ತೀರದಿ ಭೂಮಿ ।ಟ ಸುರರಲ್ಲೆ ಹರಿ ಪುಟ್ಟಿ 
ತರುಣಿಯಾದೆ ಕಲ್ಪಿ | ವರನಿಗೆ ಪ್ರಭೆಯೆಂದು ಪುರುಟಪ್ರಭೆ ॥79॥ ಕಲಿ ದಿತಿಜನು 
ಬಂದು ಹಲವು ಶಾಸ್ತ್ರಗಳಿಂದ | ಬಲರಿಪುಮುಖಸುರವಲಯದೊಳಗೆ ಪೊಕ್ಕು | 
ಬಲು ಬಾಧಿಸಲು ಹರಿ ಇಳೆಯೊಳ್‌ ಉದಿಸೆ ವ್ಯಾಸ । ನೊಲಿಸಿದಂಭ್ರಣಿಯಾಗಿ 
ಜಲಜನೇತ್ರೆ ॥801 ಸನಕಾದಿಗಳು ಎಲ್ಲ ವಜನಾವಿಷ್ಠರನಲ್ಲೆ। ಮನದಂತೆ ಪ್ರಶ್ನವ 
ಕಣಶ ಮಾಡುತಲಿರೆ | ತನುಜನ ಸಭೆಯೊಳು ಜನಿಸೆ ಹರಿಯ ಹಂಸ | 
ವನಿತೆಯಾದಿಯೆ ವರಟಿಳೆನಿಸಿ ದೇವಿ ॥81 ತರುಣಿ ಕಲಹ ಮಾಡಿ, 


46 


ಕರವೀರಕ್ನೋಗಲು । ಪರಮಪುರುಷ ತನ್ನ ಇರುವ ಸ್ಥಳವ ಬಿಟ್ಟು । 
ಗಿರಿಯೊಳಗಿರುತಿರೆ ಸರಸಿಯೊಳಗೆ ಪುಟ್ಟಿ | ಸಿರಿ ವೇಂಕಟೇಶಗೆ ಅರಸಿಯಾದೆ 
182 ಯಜ್ಞನಾಮಕ ಸರ್ವಜ್ಞಗೆ ದಕ್ಷಿಣ ದುರ್ಗಾ ನಾಮದಿ ಹರಿ ಭಾರ್ಗವನರಸಿ 
ಸ | ನ್ಯಾರ್ಗದೊಳಿರುತಿಹ ಸುಜ್ಜತವಕ ಜನ | ವರ್ಗಕ್ಕೆ ಸ್ವರ್ಗಾಪವರ್ಗದಾತ್ರಿ 
11831! ವಾಸುದೇವಗೆ ಮಾಯಾ ಶ್ರೀಸಂಕುರಷಣ । ಗಾ ಸಖಿ ಜಯಯೆಂಬಿರಾ 
ಶಾಂತಿಗನಿರುದ್ಧ । ಗೀಶ ಪ್ರದ್ಯುಮ್ನ ಸುವಾಸಿನಿ ಕೃತಿದೇವಿ । ಈಸು ರೂಪದಿ ಜಗ 
ಪೋಷಿಸುವಿ ॥841 ಸಿರಿಕೇಶವಾಂಗನ ಶರನಿಲಯಗ ಲಕ್ಷ್ಮಿ 1 ಸರಸಿಜೆ 
ಮಾಧವಗರಸಿ ಪದಾದೇವಿ ॥ ಪರಮ ಗೋವಿಂದಗೆ ಸರಸಿ ಕಾಮಿನಿ ವಿಷ್ಣು | 
ಹರುಷ ಮಧು ಹಾಗೆ ಸರಸಿಜಾಸ್ಕಾ ॥85॥ ರಮೆಯು ತ್ರಿವಿಕ್ರಮ ಪ್ರಮದ 
ವೃಷಾಕಪಿ | ಪ್ರಮದ ವಟುಗೆ ಧನ ಪ್ರಮದ ಶ್ರೀಧರನಿಗೆ | ಪ್ರಮದ ಹೃಷಿಕಪಗಮಲ 
ಮಂಗಳೆ ಬುದ್ದಿ। ಪ್ರಮದೆಯು ಪದುಮನಾಭನಿಗೆ ದೇವಿ ॥86 ದಾಮೋದರಗೆ 
ಪ್ರಿಯೆ ಕಾಮಿನಿಂದಿರದೇವಿ । ಶ್ಯಾಮ ಹಿರಣ್ಯಯೆ ಕಾಮ ಸಂಕರುಷಣ । ಭಾಮಿನಿ 
ದಕ್ಷಿಣೆ ವಾಸುದೇವಗೆ ನಿತ್ಯ । ಆ ಮಹಾಪ್ರದ್ಯುಮ್ನ ಕಾಮಿನಿಯು ॥87॥ 
ನಿತ್ಯಾನಿರುದ್ದನ ಪತ್ನಿಯಾನಂದೆ ಪುರು । ಷೋತ್ತಮಪ್ರಿಯೆ ಸದಾಶ್ರಯಾಧೋದಜ 
| ಗುತ್ತಮ ಶುಭದೇವಿ ಮತ್ತೆ ಯಜ್ಞೆಯು । ಮರ್ತ್ಯ ಮಗಗೆ ಸಖಿ ಅಚ್ಯುತನಿಗೆ 
ಸುಖಿಯು 11881 ಮುದ್ದು ಸೌಗಂಧಿ ಜನಾರ್ದನೋಪೇಂದ್ರಗೆ । ಹೃದ್ಯ ಸುಂದರಿ 
ಹರಿಗೆ ವಿದ್ಯಾದೇವಿ ನಿಜ । ಹೃದ್ಯಳಾದಿಯೆ ಸುಶೀಲೆ ಕೃಷ್ಣಗೆ । ಭದ್ರ ಸಂಕಾಯಸೀ 
ಪದ್ಮ ಚರ್ಮಾತ್ಮಿಕ್ರೆಯೆ ॥89॥ ಪ್ರಾರ್ಥನಾ - ನಿತ್ಯಮುಕ್ತಳೆ ಸರ್ವ ಚಿತ್ತನಿಯಾಮಕೆ 
| ಭಕ್ತವತ್ತಲೆ ಭೈಷ್ಮಿ ಸತ್ಯ ಎನ್ನಯ ಮನೋ । ವೃತ್ತಿಯೊಳೆಶೋದೆ ಪುತ್ರನಾಗಿಹ 
ದಿವ್ಯ । ಮುತ್ತಿನಂಥಾ ಕೂಸು ಎತ್ತಿ ತೋರೆ ॥90॥ ಭಾನುಮಂಡಲ ಮುಖಿ 
ಧೇನುಪಾಲನ ರಾಣಿ । ಪಾಣಿ ಜೋಡಿಸಿ ನಿಂತು ಗಾನವ ಮಾಡುವೆ ನಿತ್ಯ । ವೇಣು 
ಬಾಲನ ಎನ್ನ ಮಾನಸದೊಳು ತಂದು । ನೀನು ತೋರಿಸಬೇಕು ವೇಣು ರೂಪೆ 
॥911। ಭಾಳು ದಿವಸ ನಿನ್ನ ಆಲಯದೊಳು ನಿಂತು । ಆಳಿನಂದದಿ ತಪ ಲೋಲಾಕ್ಸಿ 
ಮಾಡಿದೆ । ನೀಲವೇಣಿಯೆ ಹೃದಯಾಲಯದೊಳು ಎನ್ನ | ಬಾಲ ಕೃಷ್ಣನ ತೋರೆ 
ಲೀಲಾರೂಪೆ 1192॥ ತೊಟ್ಟಿಲಿಂದಲಿ ಎದ್ದು ಬಿಟ್ಟು ಕರವ ಭೂಮಿ | ಲಿಟ್ಟು 
ತಪ್ಪೆಜ್ಜೆಯ ಮುಟ್ಟಿ ಭಿತ್ತಿಲೆ ಬಂದು । ಬಟ್ಟಲೊಳಗೆ ಬೆಣ್ಣೆ ಇಟ್ಟುಕೊಡೆಂಬುವ । 


ಶ್ರಾವಣಮಾಸ 47 


ಪುಟ್ಟ ಕೃಷ್ಣನ ಮುಖ ಭೆಟ್ಟಿ ನೀಡೆ 11931 ಶಂಬವಾದಿ ದೈವ ಕದಂಬ ವಂದಿತೆ 
ನಿನ್ನೋಳ್‌ । ತುಂಬ ಸ್ನೇಹದಿ ಹೀಗೆ ಹಂಬಲಿಸುವೆ ನಿತ್ಯ | ಶಂಬರಾರಿಯ 
ಪಿತನಂಬುಜ ವದನ ಹೃ । ದಂಬರದೊಳು ತೋರೆ ಕಂಬು ಪಾಣಿ 11941 
ದುಷ್ಪದಮನೆ ಸರ್ವ ಶಿಷ್ಟಪಾಲನೆ ಭವ । ಕಷ್ಟಮುಕ್ತಳೆ ಭಕ್ತಭೀಷ್ಟದಾಯಕೆ 
ಎನ್ನೋಳ್‌ । ಸಿಟ್ಟು ಬಂದಿಹುದೇನೇ? ಎಷ್ಟು ಪೇಳಿದೊಂ ॥। ದಿಷ್ಟು ಕೇಳಲಿವಲ್ಲೆ 
ಕೃಷ್ಣಸಖೀ ॥195॥ ಕರುಣಸಮುದ್ರಳೆ ಶರಧಿತನಯ ಕೃಷ್ಣ । ನರಸಿ ರುಗ್ಮಿಣಿ ಸತ್ಯ 
ತರಣಿ ಶತಪ್ರಭೆ । ಇರುವದೆ ಸಿಟ್ಟಿಂಥ ಪರಿಪೂರ್ಣ ಸಿರಿವಂತಿ । ಗುರುಹೂವನತಿ 
ಮೂರ್ಪನರನು ದೇವಿ ॥96॥ ಚಂದ್ರ ಸಹೋದರಿ ಗಂಧ ವಸನ ಮಾಲ । 
ಸುಂದರಾಭರಣಗಳ್‌ ಹೊಂದಿ ನಿನ್ನಂಗ ಸಂ। ಬಂಧದಿಂದಲೇ ಬಹು ಸೌಂದರ್ಯ 
ಗುಣವನ್ನು | ಪೊಂದಿಕೊಂಡಿ ಕ್ಷೀರಸಿಂಧು ಪುತ್ರೀ ॥97॥ ಸಿಂಧು ತೀರದಿ ನಿಂತು 
ಒಂದು ಕ್ಷಣವೆ ಕಣ್ಣಿ । ನಿಂದಾ ದೇವತಿಗಳಿಗಾವೃಂದವ ನೋಡಿದಿ | ಅಂದಲ್ಲೆ 
ಸ್ವರ್ಗ ಸುಂದರ ಪದದೊಳ್‌ । ಅ । ಮಂದ ಸುಖಾಬ್ದಿಯೊಳು ಮಿಂದಿಹರೂ 
೨81 ಕರವೀರದೊಳು ದೇವ ತರುಣೆರೆಲ್ಲರು ನಿನ್ನ । ಪರಿಚರ್ಯ ಮಾಡುತ್ತ 
ಇರುವರದ್ಯಾಪಿ ಹಿ | ಶರಣು ಬಂದಿಹೆ ತಾಯಿ ಕರುಣದಿ ಚಿತ್ತದೋಳ್‌ । ಹರಿಯ 
ಮೂರುತಿ ತೋರೆ ತರುಣಿ ಮಣಿ ॥99॥ ನೀಲಕಮಲ ಕರದೊಳು ಪಿಡಿದು ನಿನ್ನ | 
ಯಾಲಯದೊಳು ಸುತ್ತ(ತ್ತಿ) ಲೀಲೆ ಮಾಡುತಲಿರೆ । ಬೀಳೆ ಛಾಯವು 
ಮಣಿಯಾಲಯದೊಳು | ಶ್ರೀಲಲನೆಯ(ಯು) ಉಡಗೋಳೆಂಬೋರು ॥100॥ 
ನಿನ್ನ ಮಹಿಮೆ ಸ್ತುತಿಯನ್ನೆ ಮಾಡುವುದಕ್ಕೆ । ಎನ್ನಗಳವೆ ತಾಯಿ ಸಣ್ಣ ಬಾಲಕದ 
ಬುದ್ಧಿ । ಲಿನ್ನಿಷ್ಟು ಮಾಡಿದೆ ನಿನ್ನ ಪ್ರೇರಣೆಯಿಂದೆ । ಮನ್ನಿಸಬೇಕೆಮ್ಮ ಎಮ್ಮ ತುತಿ 
11011 ಶಬರಂಜಾಸನ ಶಂಬ(ಭು) ವಾದಿಸುತರರೆಲ್ಲ ಹಂಬಲಿಸುತ ಪಾದ 
ವಂಬುಲೋಚನೆ । ಮುಂಬಾಗಿಲಲಿ ನಿಂತು ಕಂಬು ಕಂಧರೆ ಮುಖ (ಬಿಂಬಾ 
ನಿರೀಕ್ಷಿಪರಂಬರಸ್ತೆ ॥102/ ನಿನ್ನ ಪ್ರೇರಣೆಯಿಂದ ಚನ್ನ ಬುದ್ದಿಯ ಪೊಕ್ಕು । 
ಕನ್ಯಾಮಣಿಯ ತುತಿಯನ್ನು ಮಾಡಿಸಿದಂಥ । ಚಿನ್ನ ವಡಲ ಮುಖ ನಿನ್ನ ಮಕ್ಕಳ 
ಪಾದ । ವನ್ನ ನಮಿಪೆ ಅವರನ್ನು ಬಿಡೆ ॥103॥ ಮಂದ ಜನರು ಎನ್ನ ಮುಂದೆ 
ಬಂದತಿಶಯ । ನಿಂದು ಮಾಡುವ ಮಹಾ ನಿಂದಾ ತುತಿಗಳ । ಒಂದು ತಾರದೆ 
ಮನಮಂದಿರದೊಳು ಗೋಪಿ | ನಂದನ ಪಾಡುವಾನಂದ ನೀಡೆ ॥1041 ನಗುವ: 


48 


ಸನ್ಮುಖ ಹರಿ ಅಗಣಿತಗುಣಗಳ । ಪೊಗಳುತ್ತ ಹರುಷದಿ ಬಿಗಿದು ಕಂಠವ ಬಾಷ್ಟ॥ 
ಒಗಿದು ಕಣ್ಣಲಿ ಬಹು ನಗುತ ಅಳುತ ದೇವೀ । ಹಗಲಿರಳ್‌ ನೆಗದಾಡೋ 
ಸುಗುಣ ನೀಡೆ ॥105/। ನಿನ್ನುಪಕಾರಗಳ್‌ ಇನ್ನೆಷ್ಟು ಸ್ಮರಿಸಾ ಸಾಲೆ | ಎನ್ನ 
ಮನದೊಳಿದ್ದು ನಿನ್ನ ಮಹಿಮೆ ತುತಿಯ | ಯನ್ನು ನುಡಿಸಿದಿದಕನ್ಯುಪಕಾರ ಇ । 
ದನ್ನೆ ಪಠಿಸುವುದೇ ಅನ್ಯವಿಲ್ಲ ॥106॥ ನಿನ್ನ ಬೇಡಿದೆ ಮತ್ತನ್ನ್ವ್ಯರಾ ಬೇಡಿದಿರಿ । 
ನಿಂಥ ಸೌಭಾಗ್ಯವನ್ನು ಕೊಡುವರುಂಟೆ । ನಿನ್ನನ್ನೇ ಸೇವಿಸಿ ಧನ್ಯರಾಗಿಹರೆಲ್ಲ । 
ನಿನ್ನಂಥ ಹರಿ ಪ್ರಿಯಳನ್ನು ಕಾಣೆ ॥107॥ ಭಕ್ತಿಯಿಂದಲಿ ದಾವ ಮತ್ತಾರು 
ಪಠಿಸೋರು । ಲಕ್ಷಿ ಲೀಲಾಮೃತ ಚಿತ್ತದೊಳವರಿಗೆ । ಸತ್ಯ ಭೈಷ್ಟೇರ ಕೂಡಿ 
ಮರ್ತ್ವೃ್ಯಮೃಗೇಂದ್ರ । ಯದೂತ್ತಮ ಪೊಳೆವಾನು ನಿತ್ಯದಲ್ಲಿ ॥108॥ ಸುಂದರ 
ಸೌಭಾಗ್ಯಮಂದಿರ ತಟತಂತಿ । ಗೊಂದೆ ಫಲವ ನೀಡೊ । ಬಂದಾರೆ ಮನಸಿಗೆ । 
ಇಂದಿರೇಶನ ಸಖಿ ನಂದಬಾಲನ ವದನಿಂದು । ಮಂಡಲ ತೋರೆ ಚಂದ್ರಮುಖಿ 
1109 ಶ್ರೀಲಕ್ಷ್ಮೀಲೀಲಾಮೃತಸಮಾಪ್ತ ॥ 


ಜೀವಂತಿಕಾ ವ್ರತ - ಶುಕ್ರವಾರದ ದಿನ ಜೀವಂತಿಕಾ ಪೂಜೆಯಿಂದ 
ಜೀವಂತರಾದ ಮಕ್ಕಳು ಜನಿಸುವರು. 


ಶ್ರಾವಣದ ಶುಕ್ರವಾರಗಳಂದು ಜೀವಂತಿಕಾಪೂಜೆಯನ್ನು ಮಾಡುವ ಪದ್ಧತಿ 
ಇದೆ. ಗೋಡೆ ಅಥವಾ ಪಲಕದ ಮೇಲೆ ಜೀವಂತಿಕಾದೇವಿಯ ಚಿತ್ರವನ್ನು 
ಶ್ರೀಗಂಧದಿಂದ ರಚಿಸಿ, ಪೂಜಿಸಿ, ಐವರು ಸಂತಾನವತಿಯರಾದ ಸುಮಂಗಲಿಯರಿಗೆ 
ಊಟ ಹಾಕಿ, ಹಾಲು, ಸಕ್ಕರೆ ಮತ್ತು ಉರಿಗಡಲೆಗಳೊಡನೆ ತಾಂಬೂಲವನ್ನು 
ಕೊಡಲಾಗುತ್ತದೆ. 


ಗೌರೀ ಹಬ್ಬಗಳ ಬಗ್ಗೆ ಅಪೂರ್ವಮಾಹಿತಿ 


ಭಾದ್ರಪದಮಾಸದಲ್ಲಿ ಶುಕ್ನತೃತೀಯದ ಸ್ಪರ್ಣಗೌರಿವ್ರತ ಗೌರೀಹಬ್ಬ' ಎಂದೇ 
ಪ್ರಸಿದ್ಧ. ಚಿನ್ನ, ಬೆಳ್ಳಿ ಅಥವಾ ಮಣ್ಣಿನ ಗೌರಿಯ ಮೂರ್ತಿಯನ್ನೋ ಕಲಶವನ್ನೋ 
ಪೂಜಿಸಲಾಗುತ್ತದೆ. ಪೂಜೆಯ ಬಳಿಕ ಹದಿನಾರು ಗ್ರಂಥಿಗಳ ಅರಸಿನ ದೋರ'ವನ್ನು 
ಕೈಗೆ ಕಟ್ಟಿಕೊಂಡು ಸುಮಂಗಲಿಯರಿಗೆ ಧನ-ಧಾನ್ಯ-ಫಲ-ಪುಷ್ಪ-ದಕ್ಷಿಣೆಗಳ ಮೊರದ 


ಶ್ರಾವಣಮಾಸ ಸ 


ಬಾಗಿನವನ್ನು ಕೊಡಲಾಗುತ್ತದೆ. ಗೌರಿಯನ್ನು 'ಮನೆಯ ಮಗಳಂತೆ' ವರ್ಷವರ್ಷವೂ 
ಬರಮಾಡಿಕೊಂಡು ಉಡಿತುಂಬಿಸಿ ಕಳಿಸುವ ಭಾವ ಇಲ್ಲಿದೆ. ಇದರ ಪ್ರತೀಕವಾಗಿ 
ಮನೆಯ ಹೆಣ್ಣುಮಕ್ಕಳಿಗೆ ಉಡಿತುಂಬಿ ಉಣಬಡಿಸಿ ಗೌರೀ-ದಕ್ಷಿಣೆ' ಸಲ್ಲಿಸಲಾ- 
ಗುತ್ತದೆ. 


ಆಶ್ವೀನಮಾಸದ ನವರಾತ್ರಿಯ ತದಿಗೆಯಂದು ಬೃಹದೌರಿವ್ರತವನ್ನಾಚರಿಸಲಾಗ 
ತ್ತದೆ. 20 ಸಂಖ್ಯೆಯಲ್ಲಿ ಪತ್ರಪುಷ್ಪಗಳನ್ನೂ, ನೈವೇದ್ಯಪದಾರ್ಥಗಳನ್ನೂ, ದೀಪ- 
ಗಳನ್ನೂ ದೇವಿಗೆ ನಿವೇದಿಸಲಾಗುತ್ತದೆ. ಆಶ್ವೀನಮಾಸದ ಸೀಗೆಹುಣ್ಣಿಮೆ ಹಾಗೂ 
ಗುರುವಾರಗಳಂದು ಸೀಗೆಗೌರಿವ್ರತವನ್ನು ಮಾಡಲಾಗುತ್ತದೆ. ಇದೇ ಆಶ್ವೀನದಲ್ಲಿ 
ಎಂಟು ವರ್ಷದ ಬಾಲೆಯ ರೂಪದ ದೇವಿಗೆ ಮಹಾಗೌರಿಪೂಜೆಯನ್ನು ಮಾಡುವ 
ಪದ್ಧತಿಯೂ ಉಂಟು. 


ಕಾರ್ತಿಕಮಾಸದಲ್ಲಿಫಣಿಗೌರೀ, ವಿಷ್ಣುಗೌರಿ ಹಾಗೂ ಕೇದಾರೇಶ್ವರಗೌರಿ ಎಂಬ 
ವ್ರತಗಳು ನಡೆಯುತ್ತವೆ. ರೈತಾಪಿ ಕುಟುಂಬಗಳ ಮಹಿಳೆಯರು ಈ ಕೇದಾರಗೌರಿ- 
ವ್ರತವನ್ನು ವಿಶೇಷವಾಗಿ ಆಚರಿಸುತ್ತಾರೆ. 

ಮಾರ್ಗಶಿರಮಾಸದ ತದಿಗೆ ಹಾಗೂ ಧನುರ್ಮಾಸಾವಧಿಯು ಕಾತ್ಯಾಯನೀ 
ಗೌರೀವ್ರತಕ್ಕೆ ತುಂಬ ಪ್ರಶಸ್ತ. ಉತ್ತಮಪತ್ರಿಪ್ರಾಪ್ತಿಗಾಗಿ ಕನ್ಯೆಯರ ಕೈಯಲ್ಲಿ ಈ 
ವ್ರತವನ್ನು ಮಾಡಿಸುವುದುಂಟು. ಕೃಷ್ಣನನ್ನು ತಮ್ಮ ಆಧ್ಯಾತ್ಮಿಕ ಪತಿಯನ್ನಾಗಿ ಪಡೆ- 
ಯಲು ವ್ರಜಗೋಪಿಯರು ಈ ವ್ರತವನ್ನಾಚರಿಸಿದ ಪ್ರಸ್ತಾವ ಭಾಗವತಪುರಾಣ- 
ದಲ್ಲಿದೆ. 

ಪುಷ್ಯಮಾಸದ ತದಿಗೆಯಂದು ನಿತ್ಯಗೌರೀವ್ರತವನ್ನಾಚರಿಸಲಾಗುತ್ತದೆ. 


ಮಾಘಮಾಸದ ತದಿಗೆಯಂದು ಮೌನಗೌರಿವ್ರತವನ್ನು ಆಚರಿಸಲಾಗುತ್ತದೆ. 
ದಿನವಿಡೀ ಅಥವಾ ಪೂಜೆಯಾಗುವವರೆಗೂ ದೃಢಮೌನವ್ರತವನ್ನು ಪಾಲಿಸಬೇಕು. 


ಫಾಲ್ಗುಣಮಾಸದ ತದಿಗೆಯಂದು ಸೌಭಾಗ್ಯಗೌರೀವ್ರತವನ್ನು ಆಚರಿಸಲಾಗು- 
ತ್ತದೆ. ಇದೇ ಫಾಲ್ಗುಣದ ಶ್ರೀಪಂಚಮಿಯಂದು ಉಯ್ಯಾಲೆಗೌರಿವ್ರತ ಆಚರಿಸಲ್ಪ- 
ಡುತ್ತದೆ. ಗೌರಿಯನ್ನು ಉಯ್ಯಾಲೆಯಲ್ಲಿಟ್ಟು ಪೂಜಿಸಿ ಆ ಬಳಿಕ ಹೆಂಗಳೆಯರೆಲ್ಲ ' 


50 

ಉಯ್ಯಾಲೆಯಾಟದಲ್ಲಿ ಸಂಭ್ರಮಿಸುತ್ತಾರೆ. ಉತ್ತರಭಾರತದಲ್ಲಂತೂ ಈ ಸಂದರ್ಭ 
ದಿಲ್ಲಿ ಸ್ತ್ರೀಯರಿಗೆ ಉಯ್ಯಾಲೆಯಾಟದ ಸ್ಪರ್ಧೆಗಳೇ ನಡೆಯುತ್ತವೆ. ಚೈತ್ರತದಿಗೆಯ 
ಚೈತ್ರಗೌರೀವ್ರತದಲ್ಲೂ ಉಯ್ಯಾಲೆಯಾಟ ಮುಂದುವರೆಯುತ್ತದೆ. ಮಾವಿನ 


ನೈವೇದ್ಯ ಹಾಗೂ ಮಾವಿನ ಹಣ್ಣನ್ನೂ ಮಾವಿನ ತಿನಿಸುಗಳನ್ನು ವಿತರಿಸುವ 
ಪದ್ಧತಿಯಿದೆ. 


ಕುಲದ ಉನ್ನತಿಗಾಗಿ ವೈಶಾಖಮಾಸದಲ್ಲಿ ಅಕ್ಷಯತದಿಗೆ-ಗೌರಿವ್ರತವನ್ನು ಮಾಡ 
-ಲಾಗುತ್ತದೆ. 


ಜ್ಯೇಷ್ಠಮಾಸದಲ್ಲಿ ದಿವಸೀಗೌರಿವ್ರತದ ಆಚರಣೆಯುಂಟು. 


ಆಷಾಢದಲ್ಲಿ ಆಷಾಢಗೌರೀವ್ರತದ ಆಚರಣೆ ಇದೆ. ಮೊಲಕಾವ್ರತ್‌ ಎಂಬ 
ಹೆಸರಿನಿಂದ ಇದು ಗುಜರಾತಿನಲ್ಲಿ ಪ್ರಸಿದ್ಧ. ಈ ವ್ರತಗಳಲ್ಲದೆ, ಸೌಂದರ್ಯ ಹಾಗೂ 
ಕೀರ್ತಿಗಾಗಿ ಲಾವಣ್ಯಗೌರಿವ್ರತವನ್ನೂ, ಐಶ್ವರ್ಯಕ್ಕಾಗಿ ಸಂಪದೌರಿವ್ರತವನ್ನೂ, 
ಜ್ಞಾನಪ್ರಾಪ್ತಿಗಾಗಿ ತ್ರಿಲೋಚನಗೌರಿವ್ರತವನ್ನೂ ಆಚರಿಸಲಾಗುತ್ತದೆ. 


ಸಂಪತ್‌ಶನಿವಾರದ ಹಾಡು 


ಗಜವದನನ ಪಾದಾಂಬುಜಗಳಿಗೆರಗುವೆ । ಅಜನರಸಿಗೆ ನಮಸ್ಕರಿಸಿ । ತ್ರಿಜಗ- 
ವಂದಿತ ಲಕ್ಷ್ಮೀನಾರಾಯಣಸ್ವಾಮಿ । ನಿಜಪತ್ನಿ ಕಥೆಯ ವರ್ಣಿಸುವೆ ॥1/। ಅರಸನಾ- 
ಶ್ರಯದಲ್ಲಿ ಮಾಡೊಂದು ಪಟ್ಟಣದಲ್ಲಿ । ಇರುತಿದ್ದ ಸೋಮೇಶಭಟ್ಟ । ಹರುಷ- 
ದಿಂದಲಿ ಸೊಸೆಯರು ಗಂಡು ಮಕ್ಕಳು | ಭರಿತರಾದರು ಸುಖದಿಂದ ॥2॥ 
ಮಹಾಕ್ಟೀರಸಾಗರದಲ್ಲಿ ಜನಿಸಿದ | ಶ್ರೀಮಹಾಲಕ್ಷ್ಮೀದೇವಿಯರ । ನೇಮದಿಂದಿಟ್ಟು 
ನಿಷ್ಠೆಯಲಿ ಸೋಮೇಶನು | ತಾ ಮಹಾ ಸಂಭ್ರಮದಿಂದ ॥3॥ ಚಾರು ಪರಿಮಳ 
ಅರಿಷಿಣ ಗಂಧ ಕುಂಕುಮ । ಕ್ಯಾದಿಗೆ ಕುಸುಮ ಮಲ್ಲಿಗೆಯ ॥ ಮಾಧವನರಸಿ 
ಮಾಲಕಿ ಗರ್ಪಿಸಿ ಮಂಗಲಾರುತಿಯನು ಬೆಳಗುವೋರು ॥॥4॥ ಎಣ್ಣೋರಿಗೆ ತುಪ್ಪ 
ಸಣ್ಣಶಾವಿಗೆ ಪರಮಾನ್ನ । ಶಾಲ್ಯಾನ್ನ ಸೂಪಗಳು ॥ ಚೆನ್ನವಾಗಿದ್ದತಾಂಬೂಲವನರ್ಷಿಸಿ 
| ಅದನ್ನುಂಡರತಿ ಹರುಷದಲಿ ॥151 ಸುಂದರ ಗೌರಿ ಶುಕ್ಕರವಾರಪೂಜೆ ಸಾ । ನಂದದಿ 
ಶನಿವಾರದಲ್ಲಿ॥ ಕುಂದ ಮಂದಾರ ಮಲ್ಲಿಗೆ ಗಂಧ ಕುಂಕುಮ । ಚೆಂದುಳ್ಳಾರುತಿಯ 


-ನೆತ್ತಿದರು ॥6॥ ಹಿಟ್ಟಿನ ಕಡುಬು ಹಿಂಡಿಯ ಪಲ್ಯವನು ಮಾಡಿ । ಅಚ್ಚೆಳ್ಳು 
ಗಾಣದೆಣ್ಣೆಯನು । ನುಚ್ಚು ಮಜ್ಜಿಗೆ ಹುಳಿ ತುಳಿಯ ಕಟ್ಟಂಬಲಿ । ಇಟ್ಟರು 
ನೈವೇದ್ಯಗಳನು ॥7॥ ಭೋಜನಕೆನುತ ಕುಳ್ಳಿರುವೊ ಕಾಲದಿ ಬಂದು । ರಾಜನ 
ಸತಿಯು ನೋಡುತಲಿ ॥ ಸೋಜಿಗವೆ ನಿಮ್ಮ ಗೌರಿಯ ಸಂಪತ್ತು । ಈ ಜಗದೊಳಗೆ 
ಕಾಣೆನೆನುತ ॥8॥ ಬೇಕಾದರೊಂದು ಬೇಡಲು ಅರಸನ ಸತಿ । ಸಾಕು ದರಿದ್ರ- 
ದಂಬಲಿಯ । ಹಾಕಿದರ್ದರಡಿ ಕಂಕಣದೊಳು ಸಿಕ್ಕೀತು | ನಾ ಕೈಯ್ಯ ಇಡಲಾರೆನೆನಲು 
19॥ ತಟ್ಟನೆದ್ದಾಕಿ ಕೊಂಡಷ್ಟೂ ಪದಾರ್ಥವ । ತುಪ್ಪರಾಗುಂಡರಾಗವರು ॥ ಕಟ್ಟಿದ್ದ 
ತೂಗುಮಣೆಯಲಿ ಕಾಲುಗಳಿಳಿ । ಬಿಟ್ಟು ಕುಳಿತಳು ರಾಜನರಸಿ ॥10॥ ಒಂದೊಂದು 
ಅಡಿಗೆ ನಿಂದ್ಯವು ಮಾಡಿ ನಗುತಿರೆ | ಕುಂದಿತು ಸಕಲ ಸಂಪತ್ತು ಬಂದಿತು 
ಪರರಾಜರಿಂದ ಮುತ್ತಿಗೆ ದೊರೆ |: ಬಂಧನ ಮಾಡಬೇಕೆನುತ ॥11॥ ದೊರೆ ತಾ 
ನೋಡುತಲಿರೆ ತ್ವರಿತದಿಂದಾತನ ಅನು । ಸರಿಸಾಗ ನಡೆದರು ॥ ದಿನ ತುಂಬಿದಂತೆ 
ಗರ್ಭಿಣಿಯಾಗಬಂದವು 1 ಕ್ಷಣಕೊಮ್ಮೆ ಟೊಂಕ ಬ್ಯಾನೆಗಳು ॥121 
ಪುತ್ಥಳಿಗೊಂಬೆಯಂದದಿ ಜೋಡು ಮಕ್ಕಳು | ಕಿತ್ತಳೆ ವನದೊಳು ಜನಿಸೆ । 
ಹೊಚ್ಚಿದಳಾ ಬಾಳೆದೆಲೆಯ ಹಾಸುತ ಹೊಳೆ । ತಟ್ಟನೆ ದಾಟಿ ನಡೆದರು ॥13॥ 
ಬೇಕಾದ ಫಲಗಳನೇಕ ಪುಷ್ಪಗಳು | ಜೋಕೆ ಮಾಡುತ ವನದಲ್ಲಿ ॥॥ ಕೋಕಿಲು ಗಿಳಿ 
ನವಿಲ್ಲಿಂಡು ನೋಡುತಲಿ ತಾವ್‌ । ಹಾಕುತಿದ್ದರು ಕಾಲವನು ॥14॥ ನಸುಕಿನೊಳಗೆ 
ಬಂದ ಸೋಮೇಶಭಟ್ಟನು । ಹಸುಮಕ್ಕಳನ್ನೇ ನೋಡಿದನು ॥ ಮುಸುಗ್ಬಾಕಿ ತಂದು 
ಮುದ್ದಿಸುವೋ ಮಕ್ಕಳ ಸತಿ | ವಶಮಾಡಿ ಕೊಟ್ಟ ಕೈ ಒಳಗೆ ॥15॥ ಹುಟ್ಟಲಿಲ್ಲವೆ 
ಹೆಣ್ಣು ಮಕ್ಕಳು ನಮಗೀಗ । ಕೊಟ್ಟನು ದೇವರೆಂದೆನುತ ॥ ಅರ್ತಿಯಿಂದಾಗ 
ಮೂಬಟ್ಟಲೀರಲು ಮಾಡಿ । ತೊಟ್ಟಿಲೊಳಿಟ್ಟು ತೂಗಿದರು ॥16॥ ನಾಮಕರಣ 
ಮಾಡುತ ಹೆಸರಿಟ್ಟರು | ಸಾಯಕ್ಕ ಧೇಯಕ್ಕೆಂದೆನುತ । ಪ್ರಾಯಕ್ಕೆ ಬಂದ ಮಕ್ಕಳ 
ನೋಡಿ ಹುಡುಕಿದ ॥ ಸೋಮಾರ್ಕರಂಥ ವರಗಳ ॥1711 ಅರಸನ ಕರೆದು `ಅಕ್ಕನ 
ಕೊಟ್ಟರಾಗಲೆ । ಕರೆಸಿ ಪ್ರಧಾನಿಯ ತಂಗಿಯನು ॥ ಹರುಷದಿಂದಲಿ ಧಾರೆ ಎರೆದು 
ಹೆಣ್ಣುಮಕ್ಕಳ | ಕಳಿಸಿಕೊಟ್ಟನು ಸೋಮೇಶಭಟ್ಟ ॥18 ಅಕ್ಕರದಿಂದ ಹೇಳಿದಳು 
ಸೋಮೇಶಮ್ಮ । ಮಕ್ಕಳ ಕರೆದು ಬುದ್ಧಿಯನು ॥॥ ಶುಕ್ರವಾರದ ಗೌರಿ ಮರೆಯದೆ 
ಮಾಡೆ ಶ್ರೀ । ಲಕ್ಕುಮಿ ಒಲಿವೋಳೆಂದನುತ ॥19॥ ಸಾಯಕ್ಕ ಮಾಡೋ ಸಂತಾನ ' 


52 


ಸಂಪತ್ತಿಗೆ ಸ। ಹಾಯವಾದಳು ಶ್ರೀಗೌರಿ ॥ ಧೇಯಕ್ಕ ಮರೆತು ದೇಹಕ್ಕೆ ಗ್ರಾಸವಿಲ್ಲದೆ 
| ರಾಯನ ಸೆರೆಯ ಹಾಕಿದರು 120 ಪೊಡವಿ ಪಾಲಕನ ಬಂದು 
ಹಿಡಿದುಕೊಂಡೊಯ್ಯಲು । ಉಡಿಗೆ ತೊಡಿಗೆ ವಸ್ತ್ರಾಭರಣ ॥ ಉಡುಗಿತು ಸಕಲ 
ಸಂಪತ್ತು ಧೇಯಕ್ಕಗೆ | ದೃಢವಾಯಿತಾಗ ದಾರಿದ್ಯ ॥1211 ಮಾತನಾಡಿದರು ಮಕ್ಕಳು 
ತಾಯಿ ಒಡಗೂಡಿ । ಈ ತೆರನಾಯಿತೀ ಬದುಕು । ಮಾತಾಪಿತರು ಒಡಹುಟ್ಟಿದವರು 
ನಿನ್ನ | ಮಾತನಾಡಿಸೋದ್ಯಾರಿಲ್ಲೆ ॥22/ ದೂರದಲ್ಲಿರೋರೆನ್ನ ತಾಯಿತಂದ್ಯೇರು । 
ಸಾರ್ಯದಲ್ಲಿರಲೊಬ್ಬತಂಗಿ ॥ ಸೂರೆ ಹೋಯಿತು ದೊರೆತನ ಭಾಗ್ಯ ಬಡವ ಪ್ರ | 
ಧಾನಿ ಹ್ಯಾಗಿರುವೋನೋ ನಾನರಿಯೆ ॥23॥ ಕಂಡು ಬರುವೆನೆಂದು ಚಿಂದಿ 
ಮೈಯಿಗೆ ಸುತ್ತಿ । ತುಂಡು ಕೋರಿಯನುಟ್ಟುಕೊಂಡು । ಮಂಡಿಗ್ಗಚ್ಚಿದ ತಳ 
ಪ್ರಣತಿಯೆಣ್ಣೆಯ ಹೊಳೆ । ದಂಡೆಗೆ ಬಂದು ತಾ ಕುಳಿತ ॥24॥ ಪೋರ ನೀನಾರೆಂದು 
ವಿಚಾರವ ಮಾಡಲು । ನೀರಿಗೆ ಬಂದ ನಾರಿಯರು ॥ ದೂರದಿ ಬಂದೆ ಧೇಯಕ್ಕನ 
ಹಿರಿಯ ಕು । ಮಾರನೆಂದ್ಚೇಳಿ ಕಳಿಸಿದನು ॥25॥ ಬಂದು ಹೇಳಿದರವನಂದ ಚೆಂದವ 
ಕರೆ | ತಂದರ್ದಿತ್ತಿಲ ಬಾಗಿಲಿಂದ ॥ ಬಂದ್ಹೇಳಿಕೊಂಡ ದರಿದ್ರ ಕಷ್ಟವನೆಲ್ಲ। ಉಂಡುಟ್ಟು 
ಸುಖದಿ ತಾನಿದ್ದ ॥26॥ ಆಲಯಕ್ಕೊ ಜಗ್ಗ ಬರುವೆನೆಂದಪ್ಪಣೆ ಕೇಳಿ | ಕಾಲಹರಣ 
ಮಾಡದಂತೆ ॥ ಕೋಲಿನೊಳಗೆ ಹಣ ತುಂಬಿ ಕೈಯಲಿ ಕೊಟ್ಟು ಆಲಸಿಲ್ಲದೆ 
ಕಳುಲಹಿದಳು ॥27॥। ಬಾಲಕ ನಿನಗಿಂಥ ಕೋಲ್ಯಾಕೆಂದೆನುತ ಗೋ | ಪಾಲಕ ಸೆಳೆದು 
ಕೊಂಡೊಯ್ದ ॥ ನೂಲದವರಿಗೆ ನೂತವರ್ಪಸ್ತಾ ್ರ್ರ್ಯಕೆನುತಲಿ | ಆಲೋಚಿಸುತ ತಾ 
ಬಂದ ॥28॥ ಮಿಡುಕುತ ಬಂದು ಮಾತೆಗೆ ಎರಗಿದರವ । ರ್ವೊಡನುಡಿದ್ದಾರ್ತೆ 
ಹೇಳುತಲಿ ॥ ಕೊಡುವಷ್ಟು ಕೊಟ್ಟರೆನಗೆ ದಕ್ಕದೆನುತಲಿ । ನಡೆದ ಮತ್ತೊಬ್ಬ 
ತನಯನು ॥1291 ತಳಪ್ರಣತಿ ಎಣ್ಣೆ ತಲೆಗೆ ಪೂಸಿಕೊಂಡು । ಮೊಳ ಕೋರಿಯನು 
ಉಟ್ಟುಕೊಂಡು । ಬಳುಕುತ ಬಂದು ಭಾವಿಯ ಮೇಲೆ ಕುಳೆತ್ಹೇಳಿ | ಕಳಿಸಿದ ಮಾತೆ 
ಮಂದಿರಕೆ ॥31/ ಗೊತ್ತಿಲೆ ಕರೆತಂದರ್ಲಿತ್ತಿಲ ಬಾಗಿಲಿಂದಷ್ಟು। ವಾರ್ತೆಗಳ ಕೇಳುತಲಿ 
॥ ಅತ್ಯಂತಃಕರಣದಿಂದಲಿ ಭಕ್ಕ್ಯಪಾಯಸ | ಮೃಷ್ಟಾನ್ನವ ಉಣಿಸಿದರು ॥31॥ 
ನಿತ್ಯುಪವಾಸ ಮಾಡುವುದೆನ್ನ ಮನೆಯಲ್ಲಿ । ಅಪ್ಪಣೆಯನು ನೀಡೆಂದೆನಲು ॥ 
ಬುತ್ತಿಯೊಳಗೆ ಹಣ ಕಟ್ಟಿ ಕಳುಹೆ ಕಾಗೆ । ಎತ್ತಿಕೊಂಡ್ಡೋಯಿತಾಕ್ಟಣದಿ ॥32॥ ಏನು 
ಹೇಳಲಿ ನಾನು ಹೋದ ಕಾರ್ಯಗಳಿಂಥ । ಹೀನವಾಯಿತು ಈಗೆಂದೆನುತ ॥ 


ನಾನೋಗ್ಲಿಬರುವೆನೆಂದೆನುತ । ಮತ್ತೊಬ್ಬ ಕುಮಾರನು ತೆರಳಿ ನಡೆದನು ॥33॥ 
ಹರಕು ಕೋರಿಯನುಟ್ಟು ಮುರುಕು ತಂಬಿಗೆ ಪಿಡಿದು । ಕೆರಕು ಬುತ್ತಿಯ 
ಕಟ್ಟಿಕೊಂಡು ॥ ಗುರುತ್ಹೇಳಿ ಕಳುಹೆ ಹಿತ್ತಲ ಬಾಗಿಲಿನಿಂದಲಿ । ಕರೆತಂದರಾಗರಮನೆಗೆ 
134॥ ಎರಡು ದಿನವಲ್ಲಿಟ್ಟುಕೊಂಡುಪಚರಿಸುತ । ಬುರುಡೆಯೊಳಗೆ ಹಣವನ್ನು 
ಕಡುಬ್ಯಾಗ ॥ ತುಂಬಿ ಕೈಯಲಿ ಕೊಟ್ಟು ಕಳು(ಹಿ)ಸಲು । ನಡೆದ ಆತನಡವಿ 
ಮಾರ್ಗದಲಿ ॥35॥ ಸೆಳೆದು ನಾಲಿಗೆ ಬಿಸಿಲೇರಿ ಭಾವಿಯ ಕಂಡು । ಇಳಿದು 
ಪಾವಟಿಗೆಯಲ್ಲಿಟ್ಟು ॥ ಉರುಳಿಕೊಂಡ್ಹೋಗಿ ಮಡುವ ಸೇರಲದ ಕಂಡು । ಬಳಲುತ 
ಬಂದ ಮಂದಿರಕೆ ॥36॥ ಗತಿಹೀನರೊಳಗೆ ನಮ್ಮಂಥ ನಿರ್ಭಾಗ್ಯರ । ಪೃಥಿವಿಯೊಳಗೆ 
ಕಾಣೆನೆನುತ ॥ ಅತಿಬಾಯ ಬಿಡುವೋ ಮಾತೆಯ ಕಂಡು । ಮತ್ತೊಬ್ಬ ಸುತನಾಗ 
ತೆರಳಿ ನಡೆದನು ॥37॥ ಸೊಕ್ಕಿದ್ದ ಮೈಗೆ ಛಿದ್ರಬಟ್ಟೆಯನು ಸುತ್ತಿ । ಕುಕ್ಕುತ ಹೇನು 
ಕೂರೆಗಳ ಚಿಕ್ಕಮಗ್ಹೇಲಿ ಕಳುಹೆ ಕರೆತಂದರು । ಹಿತ್ತಲ ಬಾಗಿಲಿಂದ ॥38॥ ಏಳೆಂಟು 
ದಿನದಲ್ಲಿ ಭಾಳುಪಚರಿಸುತ । ಬಾಳುವ ಕ್ರಮವ ಕೇಳಿದಳು ॥ ಜಾಳಿಗೆ ಹೊನ್ನು 
ಚಮಾಲಿಗೆಯಲಿ ತುಂಬಿ । ಕಾಲ ಮೆಟ್ಟಿಸಿ ಕಳುಹಿದಳು ॥39॥ ಅದು ಮೆಟ್ಟಿ ಬರುತಿರೆ 
ಒದಗಿ ಬಂದಾ ಶನಿ । ಹುದಲು ಕಾಣದೆ ಸಿಗಿಬಿದ್ದು ॥ ಎದೆ ಬಾಯಿ ಬಿಡುತ । 
ಎತ್ತುಡುಕಿದರಿಲ್ಲವೆಂದೆದುರಿಗೆ ಬಂದು ತಾ ನಿಂತ ॥40॥ ನಾಲ್ಕು ಮಂದಿಯ ಸುದ್ದಿ 
ನಾನಾಪರಿಯ ಕೇಳಿ । ವ್ಯಾಕುಲವಾಯಿತೀ ಮನಕೆ ॥ ನಾ ಕಂಡು ಬರುವೆನೆಂದೆನುತ 
ಧೇಯಕ್ಕನು | ಆ ಕಾಲದಲಿ ತೆರಳಿದಳು ॥41/! ಉಟ್ಟಳು ಮಾರು ಸೀರೆಯನು 
ತೋಳಿನಲಿ । ತೊಟ್ಟಳು ಚಿಂದಿ ಕುಪ್ಪಸವ ॥ ಕಟ್ಟಿದ ಜಡೆಗೆಣ್ಣೆ ಹಚ್ಚಿ ತಳುಪನ್ಹಾಕಿ । 
ಬಟ್ಟು ಕುಂಕುಮವ ತೀಡಿದಳು ॥42॥ ಒಂದೊಂದು ಕರೆಯ ಕಾಜಿನ ಬಳೆ ಕೈಯ್ಯಲ್ಲಿ 
| ಕಂದಿಕುಂದಿದ ಕೊಸನೆತ್ತಿ ॥ ಬಂದಳು ನಿಮ್ಮ ಧೇಯಕ್ಕನೆಂದೆನುತಲಿ । 
ತಂಗಿಗ್ವಾರ್ತೆಯ ತಿಳಿಸಿದಳು ॥431 ಅಕ್ಕನ ಕರೆತಂದರಾ ಹಿತ್ತಿ ಲಿಂದಲಿ । ಶುಕ್ಕರವಾರ 
ಶುಭದಿನದಿ ॥ ಮಕ್ಕಳು ಸೊಸೆಯರಿಂದೊಡಗೂಡಿ ಬಂದು । ಧೇಯಕ್ಕನ 
ಚರಣಕ್ಕೆರಗಿದರು 1441 ಅಂದಗಲಿದ ಅಕ್ಕತಂಗಿಯರಿಬ್ಬರು | ಇಂದಿಗೆ ಕಲೆತ- 
ವೆಂದೆನುತ । ಮಿಂದು ಮಡಿಯನುಟ್ಟು ಬಂದೆಲ್ಲ ಪರಿವಾರ್ಮಾ। ಗೆಂದು ಭೋಜನಕೆ 
ಕುಳಿತರು ॥451 ಹೋಳಿಗೆ ಹೊಸ ಬೆಣ್ಣೆ ಕಾಸಿದ ತುಪ್ಪವು । ಕ್ಷೀರ ಶಾವಿಗೆಯು 
ಮೃಷ್ಟಾನ್ನ ॥ ಬ್ಯಾಗದಿಂದುಂಡು ಹಾಕುತಲೆ ತಾಂಬೂಲವ । ತೂಗು ಮಂಚದಿ 


54 


ಮಲಗಿದರು ॥46॥ ಬೆಳಗಾಗಲೆದ್ದು ಹೇಳಿದಳಾಗ ಸೊಸೆಯರ । ಕರೆದು ಸಾಯಕ್ಕ 
ಕೆಲಸವ ॥ ಬಿಳಿಜೋಳ ಕುಟ್ಟಿ ಬೀಸಿರೆ ನೀವು ಇಂದಿನ । ಅಡಿಗೆಯ ಕ್ರಮವ 
ಹೇಳಿದರು ॥41॥ ಹುಳಿನುಚ್ಚು ಮಾಡುವೆ ತಿಳಿಯಕಟ್ಟಂಬಲಿ । ಎಳೆಸೊಪಿನ್ನಿಂಡಿ 
ಪಲ್ಯವನು । ತಿಳಿಯಾದ ಒಳ್ಳೆಣ್ಣೆ ತರಿಸಬೇಕ್ಡಿಟ್ಟಿನ । ಕಡುಬನು ಮಾಡಬೇಕೆನುತ 
11481 ಅದು ಕೇಳಿ ಧೇಯಕ್ಕ ಹೃದಯ ತಲ್ಲಣಿಸುತ । ಎದೆ ಒಳಗಲಗು ನೆಟ್ಟಂತೆ ॥ 
ನದಿ ಒಳಗಲ್ಪ ಹಳ್ಳವು ಬಂದು ಸೇರಲು । ಅದು ಲಕ್ಷಿಯಾಗಿ ತೋರುವುದೆ ॥491 
ಉರಿಯ ಒಳಗೆ ಎಣ್ಣೆ ಸುರುವಿದಂತಾಯಿತು । ಸಿರಿಯು ಸಂಪತಿಲಿಂದೀಕೆ (ಯ) ॥ 
ಕರಗಸದಿಂದಲಿ ಕೊರೆದುಪ್ಪು ಸಾಸಿವೆ । ಅರೆದ್ದಚ್ಚಿದಂಥ ಮಾತುಗಳು ॥50॥ ಜನರ 
ಮನೆಯಲಪಹಾಸ್ಯವಾಗೋದಕಿಂತ । ವನವಾಸಗಳು ಲೇಸು ಎಂದೆನುತ ॥ ಮನದ 
ಸಂತಾಪ ಸೈರಿಸಲಾರದೆದ್ದಳು । ದನವನೆ ಕಟ್ಟೋ ಮಂದಿರಕೆ ॥51॥ ಎತ್ತಿನ ಗೋದಲಿ 
ಒಳಗೆ ಕಂದಲಿದಂಟು । ಸೊಪ್ಪುಗಳನು ಹೊದ್ದು ಕೊಂಡು ॥ ಕಚ್ಚುತಲಿರಲು ಚಿಕ್ಕಾಡು 
ಕ್ರಿಮಿಗಳೆಲ್ಲ । ಅತ್ತಿತ್ತಾಗದೆ ಮಲಗಿದಳು ॥52॥ ಮಧ್ಯಾಹ್ನವಾಯಿತಡಿಗೆಯು 
ಧೇಯಕ್ಕನ । ಸದ್ದು ಸುಳಿವು ಕಾಣೆನೆನುತ । ನಿದ್ರೆಯಿಂದೆಲ್ಲಮಲಗಿದಾಳೋ ಆಕೆಯು 
ಇನ್ನು । ಇದ್ದಲ್ಲಿಂದಲಿ ಕರೆತನ್ನಿ ॥53/। ಬಲ್ಲಷ್ಟು ಮನೆ ಹುಡುಕಿದೆವು ಅತ್ತೆಬಾಯರ । 
ಸೊಲ್ಲನು ಕಾಣೆವೆಂದೆನುತ । ಎಲ್ಲ ಹುಡುಕಿದರಿಲ್ಲೆನುತ ಮತ್ತೀಗ । ಬಂದೆಲ್ಲ 
ಸೊಸೆಯರು ಹೇಳಿದರು ॥54 ಒಳಗೆಲ್ಲ ಹುಡುಕಿ ಬಂದರು ಸಂದುಗೊಂದು । 
ಆಕಳ ಕಟ್ಟುವಂಥ ಕೋಣೆಯಲಿ ॥ ಸೆಳೆದು ದಂಟುಗಳ್ಳಾರುತಿರಲು ಗ್ಬಾ ಿದಲಿಯಲ್ಲಿ । 
ಸುಳಿವನೆ ಕಂಡು ನೋಡುವರು ॥55॥ ಸಿಕ್ಕರು ನಮ್ಮ ಅತ್ತೆಯರೆಂದೆಬ್ಬಿಸುತಲಿ । 
ಹಸ್ತವ್ದಿಡಿದು ಕರೆತಂದ್ರು ॥ ಉಕ್ಕುವ ಉರಿ ಮೋರೆಯನು ನೋಡಿ ಮನದ । 
ಸಿಟ್ಟೇನ್ಹೇಳೆಂದು ಕೇಳಿದಳು ॥156॥ ಹೇಳುವುದೇನು ಕೇಳುವುದೇನು ನಿನಗಿಂತ । 
ವ್ಯಾಳ್ಯವಾದೆನು ನಾನೆಂದೆನುತ ॥ ಜೋಳದನ್ನವ ಕಾಣದಂತೆ ನಾ ಬಂದೆ (ನೇ)ನು । 
ನಾಳೆ ಪೋಗುವೆ ನನ್ನ ಮನೆಗೆ ॥57॥। ಕೆಟ್ಟ ಬಡವರು ಬರುವುದುಂಟೆ ಜಗದೊಳು । 
ಅಟ್ಟುಂಬ ಮನೆಯ ಬಾಗಿಲಿಗೆ ॥ ಕಷ್ಟದಿ ಕಾಲಕಳೆಯಲಾಗದಿದ್ದರೆ । ಅಟ್ಟಡವಿಯ 
ಸೇರಬಹುದು ॥58॥ ಬಗೆ ಬಗೆ ಅಡಿಗೆ ಹೇಳದೆ ಸೊಸೆಯರಿಗೆಲ್ಲ। ನಗೆ ಹಾಸ್ಯವಾಗಿ 
ತೋರುವುದೆ ॥ ಖಗರಾಜನಲಿ ನೊಣವು ಬಂದು ಸರಿ । ಬೀಗತನ ಮಾಡೆ- 
ನೆಂಬೋದುಚಿತವೆ ॥59॥ ಭಕ್ಕ್ಯಪಾಯಸ ಮಾಡಿ ನಿನ್ನಿನ ದಿನ । ದುರ್ಭಿಕ್ಷದಡಿಗೆ 


ಶ್ರಾವಣಮಾಸ 55 


ಇಂದಿನಲ್ಲಿ ॥ ಭಿಕ್ಷಕ್ಕೆ ಬಂದೆನೆ ನಿನ್ನ ಮನೆಗೆ ಎಂದು । ಅಕ್ಷದಿ ಜಲವ ತುಂಬಿದಳು 
1601 ಅಕ್ಕಸದ್ವಚನ ಕೇಳುತಲೆ ಆಲೋಚಿಸಿ । ನಕ್ಕಳು ತನ್ನ ಮನದಲ್ಲಿ॥ ಶುಕ್ರವಾರದ 
ಗೌರಿ ಮಾಡದೆ ಈ ಕಷ್ಟ। ದುಃಖಕ್ಕೆ ಗುರಿಯಾದಿರೆನಲು ॥611 ಬರುವ ಕಾಲಗಳಲ್ಲಿ 
ಕರೆದು ನಮ್ಮಮನು । ಅರುಹಲಿಲ್ಲವೆ ಗೌರಿಯನು ॥ ಸಿರಿಯು ಸಂಪತ್ತು ಕೊಡುವ 
ಶನಿವಾರವ । ಮರೆತು ಬಿಟ್ಟ್ಯೇನೆ ಅಕ್ಕಯ್ಯ ॥62॥ ಲಕ್ಷುಮಿದೇವೇರಾಲಕ್ಷ್ಯ 
ಮಾಡಿದರಿಂಥ । ನಿಕ್ಷೇಪ ನಿಧಿ ತೊಲಗಿದಳು ॥ ಈ ಕ್ಷಣ ನಿನ್ನ ಮನೆಯಲಿ 
ಪೂಜಿಸುವೆನೆ । ಸಾಕ್ಷಾತ್‌ ಶ್ರೀಗೌರಿಯನು ॥63॥ ಎರೆದು ಪೀತಾಂಬರ ಉಡಿಸಿ 
ತಂದಿಟ್ಟರು | ಪರಿಪರಿ ವಸ್ತಾ ಭರಣ ॥ ವರ ಮಣಿಮಯದ ಮಂಟಪದಲಿ ಚಟ್ಟಿಗೆ । 
ಬರೆದಿಟ್ಟರಾಗ ಪೀಠದಲಿ ॥641 ಹಾಕಿದರೈದು ಫಲಗಳಕ್ಕಿ ಅದರೊಳು । ನಾಲ್ಕೆಂಟು 
ನಂದಾದೀವಿಗೆಯು ॥ ಶ್ರೀಕಮಲೆಯ ಮಧ್ಯದಲ್ಲಿ ಸ್ಥಾಪನೆ ಮಾಡಿ । ಅನೇಕ ಭಕ್ತಿಂದ 
ಕುಳಿತಳು ॥65॥ ಮುಂದೆ ಕಟ್ಟಿಸಿದರು ಮಕರ ತೋರಣಗಳ । ದುಂದುಭಿ ಭೇರಿ 
ಬಡಿದವು॥। ಬಂದು ಮುತ್ತೆ ದೇರ ಸಹಿತ ಬ್ರಾಹ್ಮಣರೆಲ್ಲ। ಅಂದರ್ವೇದೋಕ್ತಮಂತ್ರಗಳ 
66 ಅರಿಷಿಣ ಪಿಡಿದು ಹಚ್ಚುತಲೆ ಹಿಂದಕೆ ॥ ಗೌರಿ ಸರಕಾನೆ ತಿರುಗೆ ॥ 
ಮೋರೆಯನು ಎಡಕ್ಟೋಗಿ ಎರಡು ಕೈ ಮುಗಿದ್ದೇಳಿಕೊಂಡರೆ । ಬಲಕೆ ಬಂದಳೆ 
ಭಾಗ್ಯಲಕ್ಷ್ಮಿ 116711 ಮಕ್ಕಳು ಮಾಡೋ ಮಹಾ ತಪ್ಪು ಅಪರಾಧ । ಹೆತ್ತ 
ಮಾತೆಯರೆಣಿಸುವರೆ ॥ ಸತ್ಯವಂತಳು ಈಕೆ ಸಮರಿಲ್ಲವೆನುತಲಿ । ಭಕ್ತಿಂದ ಕರೆವ 
ಮುಗಿದಳು ॥68॥ ಸಾಯಕ್ಕನ್ವಚನ ಕೇಳುತಲೆ ಶ್ರೀಗೌರಿಯ । ಧೇಯಕ್ಕಗೆದುರಾಗಿ 
ಕುಳಿತು ॥ ಕಾಯಾ ವಾಚಾ ಭಕ್ತಿಗೊಳಿದು ತಾ ಕಮಲದ । ಳಾಯತಾಕ್ಷದಲಿ 
ನೋಡಿದಳು ॥69॥ ಕುಂಕುಮಗಂಧ ಬುಕ್ಕಿಟ್ಟು ಮಲ್ಲಿಗೆ ದಂಡೆ । ಪಂಕಜ 
ಪಾರಿಜಾತಗಳು ॥ ಶಂಕರ ಸುರಬ್ರಹರೊಡೆಯನ ಸತಿಗೆ । ಅಲಂಕಾರ ಪೂಜೆ 
ಮಾಡಿದರು ॥70॥ ಕಡಲಾಬ್ದಶಯನನ ಮಡದಿ ಮಾಲಕ್ಸ್ಮಿಗೆ 1 ಒಡೆದು 
ತೆಂಗಿನಕಾಯಿ ಫಲವು ॥ಮಡದೀಯರೆಲ್ಲರು ಅರಿಷಿಣ ಗಂಧ ಕುಂಕುಮ । ಕೊಡುತ 
ಪುಷ್ಪಗಳುಡಿ ತುಂಬಿ ॥1711 ಅಚ್ಚ ಮುತ್ತಿನ ಹರಿವಾಣದೊಳ್‌ ನೈವೇದ್ಯ । ಭಕ್ಷ್ಯ 
ಪಾಯಸ ಬಡಿಸಿರಲು । ತುಷ್ಠಳಾಗದನೆ ನೋಡುತಲಿ ಧೇಯಕ್ಕಗೆ | ಅಷ್ಟಸೌಭಾಗ್ಯ 
ನೀಡಿದಳು ॥1721 ಬಟ್ಟು ಮುತ್ತಿನ ಹರಿವಾಣದೊಳ್‌ ನೈವೇದ್ಯ ।' ಮೃಷ್ಟಾನ್ನವ 
ಬಡಿಸಿರಲು ॥ ಅರ್ಥಿಯಿಂದದನೆ ನೋಡುತಲಿ ಧೇಯಕ್ಕಗೆ | ಮುತ್ತೆ ದತನವ 


56 


ನೀಡಿದಳು ॥73॥ ದುಂಡುಮುತ್ತಿನ ಹರಿವಾಣದೊಳ್‌ ನೈವೇದ್ಯ । ಮಂಡಿಗೆ ತುಪ್ಪ 
ಸಕ್ಕರೆಯ ॥ ಕಂಡು ಸಂತೋಷದಿಂದಾಗ ಧೇಯಕ್ಕನ | ಗಂಡಗೆ ರಾಜ್ಯ ನೀಡಿದಳು 
1741 ಹೊಳೆವೊ ಚಿನ್ನದ ಹರಿವಾಣದೊಳ್‌ ಹಿಟ್ಟಿನ | ಕಡಬು ಕಟ್ಟಂಬಲಿ ಬಡಿಸಿ ॥ 
ತಿಳಿಯಾದೆಳ್ಳೆಣ್ಣೆ ಹಿಂಡಿಯ ಪಲ್ಯ ತಾಂಬೂಲ । ನಲಿ ನಲಿದಾಡಿ ನೋಡುತಲಿ ॥75॥ 
ಶಿರವನಲ್ಲಾಡಿಸಿ ಸಿರಿಮುಡಿ ಮ್ಯಾಲಿನ । ಸರ ಪಾರಿಜಾತ ಪುಷ್ಪಗಳು ॥ ಅರಳು 
ಮಲ್ಲಿಗೆಯು ಅನಂತಹಸ್ತಗಳಿಂದ । ವರವ ಕೊಟ್ಟಳು ವರಲಕ್ಷ್ಮಿ ॥76॥ 
ಅಕೃತಂಗಿಯರಾಗ ಜತ್ತಿಲಾರತಿಮಾಡೆ । ಮುತ್ತೈದೇರು ಪಾಡುತಲಿ ॥॥ ಉತ್ತಮಾಂಗನೆಗೆ 
ಮಂತ್ರಾಕ್ಚತೆಯನು ಹಾಕಿ । ಎತ್ತಿದಾರತಿ ಇಳಿಸಿದರು 117711 ಉಂಡರು ಸಕಲ ಜನರು 
ಸಹಿತಾಗಿ । ತಕ್ಕೊಂಡು ಕರ್ಪೂರದ ವೀಳ್ಯವನು ॥ ಸಂಭ್ರಮದಿಂದ ಕೂತಿರಲು 
ಧೇಯಕ್ಕಗೆ | ಬಂದೆರಗಿದರು ಬಾಲಕರು 1781 ಅರಸು ತಾನಾಗಿ ಬಂದನು 
ನಮ್ಮಯ್ಯನು ಕರೆಸಿದ ನಿಮ್ಮನೆಂದೆನುತ ॥ ಹರುಷದಿಂದವರ ಮಾತುಗಳ ಕೇಳ್ಯಾನಂದ 
| ಭರಿತರಾದರು ಸುಖದಿಂದ ॥79॥ ಘಡಘಡನಾಗ ಬಂದವು ತೇಜಿ ರಥಗಳು । 
ಬಡಿದವು ಭೇರಿ ನಾದಗಳು ॥ ಸಡಗರದಿಂದುಡುಗೊರೆ ವೀಳ್ಯ ತಕ್ಕೊಂಡು 
ನಡೆದರು ತಮ್ಮ ಪಟ್ಟಣಕೆ ॥80॥ ಅಕ್ಕ- ತಂಗಿಯರು ಅಂದಣವೇರಿ ಗೌರಿಯ । 
ಪಲ್ಲಕ್ಕಿ ಒಳಗೆ ಇಟ್ಟುಕೊಂಡು । ಭಕ್ತಿಯಿಂದಾಗ ಚಾಮರವ ಬೀಸುತಲಿ । ಸಮಸ್ತ 
ಜನರು ನಡೆತರಲು ॥81/॥ ಆಕಳಪಾಲ ತಂದಾಗ ಕಯ್ಯಲಿ ಕೊಟ್ಟ । ಈ ಕೋಲು 
ನಿಮ್ಮದೆಂದೆನುತ ॥ ಹಾಕಿತು ಕಾಗೆ ಹಣದ ಬುತ್ತಿಗಂಟನು । ಸ್ವೀಕರಿಸಿದನೊಬ್ಬ 
ಸುತನು ॥821॥ ಮಡುವಿನೊಳಗೆ ಮುಳುಗೇಳುತಿರಲು ಕಂಡು | ಬುರುಡೆ ಹಣವ 
ಕೈಕೊಂಡು ॥ ನಡೆವೊ ಮಾರ್ಗದಿ ಹುದಲೊಳಗೆ ಕಂ(ಡ್ಹಾರಿ) | ಹಿಡಿದು ಕೊಂಡಿಗ್ಗಿ 
ನಡೆದರು ॥83॥ ಭರದಿಂದ ಬಂದ ದೊಡ್ಡ ಮಳೆ ಸುರಿಯಲು । ಸಿರಿ 
ತೊಯ್ಯಲಾಗದೆಂದೆನುತ ॥ ಹರದೇರಿಬ್ಬರು ಸೆರಗನೆ ಮರೆ ಮಾಚುತ । ಕರೆತಂದರಾ 
ತೋಟದಲಿ ॥841 ಒಂದು ಗಳಿಗೆ ಸ್ಥಳವನು ಮಾಡಿಕೊಟ್ಟರೆ । ಬಂದಿತು ಭಾಳ 
ಪುಣ್ಯಗಳು ॥ ಅಂದಮಾತಿಗೆ ಕೋಪದಿಂದ ತಾ ನುಡಿದನು । ಇದೆಲ್ಲಿ ಸ್ಥಳವು 
ಹೋಗೆಂದು 118511 ಮೋಹದಿ ಕರೆದು ಮನ್ನಿಸಿ ಮಹಲಕ್ಕುಮಿ | ದೇವಿಗೆ ಸ್ಥಳವನೆ 
ಕೊಟ್ಟು । ನೀವು ಮತ್ತೀಗ ಕೋಪಿಸಲಾಗದೀ "ಗೌರಿ | ದ್ರೋಹಕ್ಕೆ ಒಳಗಾದೆ ತಿ 
11861 "ಎತ್ತಲ ಗೌರಿ ಎಲ್ಲಿಯ ದ್ರೋಹ ನಿನಗೆಂದು । ಪತ್ನಿಯ ಕರೆದು ಕೇಳಿದನು ॥ 


ಸತ್ಯವಂತಳು ಈಕೆ ಸಮರಿಲ್ಲವೆನುತಲಿ | ಭಕ್ತಿಂದ ಕರವ ಮುಗಿದಳು ॥87॥ ಹಿಂದಕ್ಕೆ 
ನಾ ಸೋಮೇಶಮನ ಮನೆಯಲಿ । ನಿಂದ್ಯ ಮಾಡಿದೆ ಗೌರಿಯನು ॥ ಬಂದಿತು 
ನಮಗೆ ವನವಾಸವೆಂದೆನುತಲಿ । ಗಂಡಗೆ ತಿಳಿಯ ಹೇಳಿದಳು ॥88॥ ಹೊಳೆವೊ 
ಪುತ್ತಳಿಗೊಂಬೆಯಂಥ ಮಕ್ಕಳ ನಾನು । ಎಳೆ ಎಲೆ ಹಸಿ ಹೊಚ್ಚಿಟ್ಟೆ ॥ ಹೊಳೆಯ 
ದಾಟಿದೆ ಅಳಿದರೋ ಉಳಿದಿದ್ದರೋ । ತಿಳಿಯಲಿಲ್ಲವೆಂದು ಹೇಳಿದಳು ॥89॥ ಅಂದ 
ಮಾತನು ಕೇಳೀ ಸಂಭ್ರಮದಿಂದಲಿ । ತಂದೆ ತಾಯಿಗಳು ನೀವೆಂದೆನುತ ॥ 
ಬಂದೆರಗಿದರು ಮಕ್ಕಳ ನೋಡಿ । ಪರಮಾನಂದ ಭರತಿತರಾದರವರು ॥90॥ 
ಜಾತವಾದಿರಿ ಪಾರಿಜಾತದ (ಕಿತ್ತಳೆ?) ವನದೊಳನಾಥರ ಮಾಡಿ ಬಂದೆ ॥ ಪ್ರೀತಿಲಿ 
ನಿಮ್ಮಸಲಹಿದವರಾರೆಂದು । ಆ ತಾಯಿ ಸುತರ ಕೇಳಿದಳು ॥91 ತುಳಸಿಗೆ ಬಂದನು 
ಸೋಮೇಶಭಟ್ಟನು ನೋಡಿ । ಗಳಿಸಿ ಕೊಂಡೊಯ್ದ ನಮ್ಮನು ॥ ಬೆಳೆಸಿ ಧಾರೆಯ 
ನೆರದರಸು ಪ್ರಧಾನಿಗೆ । ಕಳಿಸಿ ಕೊಟ್ಟಳು ಸೋಮೇಶಮ್ಮ ॥92॥ ಹೆಚ್ಚಿನ ತಾಯಿ 
ಸೋಮೇಶಮ್ಮ ಹೇಳಿದಳು । ಶುಕ್ಕರವಾರದ ಗೌರಿಯನು ॥ ಮಕ್ಕಳು ಮನೆಯ 
ಸಂಪತ್ತೆಲ್ಲ ಸೋಮೇಶ । ಭಟ್ಟನ ಪುಣ್ಯವೆಂದೆನುತ ॥93॥ ಹಿಂದಾಗಲ್ಹನವಾಸ 
ಮುಂದ್ಯಾಕೆನುತಲಿ । ತಂದು ವಸ್ತ್ರಗಳುಡಕೊಟ್ಟು | ಮುಂಗೈಯ ಹಿಡಿದು ಮುಪ್ಪಿನ 
ತಾಯಿ । ತಂದೇರ ಅಂದಣವನೆ ಏರಿಸಿದರು ॥94॥ ಭೋರೆಂಬೊ ನದಿಯ 
ದಾಟುತಲಿ ಕಟ್ಟಿಸಿದರು | ಊರ ಬಾಗಿಲಿಗೆ ತೋರಣವ ॥ ಭೇರಿ ತುತ್ತೂರಿ ಬಾಜಾರ 
ಶೃಂಗರಿಸಿ । ಸಾಲು ದೀವಟಿಗೆ ಸಂಭ್ರಮದಿ ॥95॥ ಹಾಸುತಿದ್ದರು ನಡೆಮುಡಿ 
ಕದಲಾರತಿ । ಬೀಸುತ ಬಿಳಿಯ ಚಾಮರವ ॥ ಸೋಸಿಲಿಂದಲಿ ಕರತಂದರರಮನೆಯ 
| ಸಿಂಹಾಸನದಲಿ ಕುಳ್ಳಿರಿಸಿ 196 ವರಸಿಂಹಾಸನದಲ್ಲಿ ಒಪ್ಪಿರುವೋ ಮಾಲಕ್ಷಿ €ಗೆ 
ಅರಳ್ಳುವ್ವು ಗಂಧ ' ಪುಷ್ಪಗಳು ॥ ಪರಿಪರಿಯಲಿ ಸರ್ವಾಂಗ ಪೂಜೆಯ ಮಾಡಿ 
ಫಲಗಳರ್ಪಿಸಿ ಕೈಯ್ಯ ಮುಗಿದು ॥97॥। ನಿಂತು ನೋಡ್ದರಸು ನಿಶ್ಚಿಂತರ ಮಾಡೆಂದು 
ಮಂತ್ರಾಕ್ಚತೆಯ ಹಾಕುತಲಿ ॥ ನಿರಂತರ ತಮ್ಮ ಮನೆಯಲಿಟ್ಟು ಪೂಜಿಸಿ । 
ಸಂತೋಷದಿಂದಿದ್ದವರವರು ॥98॥ ತಮ್ಮ ಸಾಕಿದ ತಾಯಿ ತಂದೇರ ಕರೆಸುತ | 
ನಿಮ್ಮದೀ ಸಕಲ ಸಂಪತ್ತು ॥ ನಮ್ಮ ರಾಜ್ಯವೇ ನಿಮ್ಮ ರಾಜ್ಯವೆಂದೆನುತಲಿ । 
ಮನ್ನಿಸಿದರು ಮಾತಾ - ಪಿತರ ॥199॥ ಶ್ರೀ ಮಾಯಾ ಜಯಾ ಕೃತಿ ಶಾಂತಿ ಮಾಲಕ್ಷುಮಿ 
| ಆ ಮಹ ಅತಿ ಪುಣ್ಯಶಾಲಿ ॥ ಕೋಮಲೆ ತನ್ನ ಕೊಂಡಾಡುವೋ ಜನರನು | 


58 


ನೇಮದಿ ನಿಂತು ಕಾಯುವಳು ॥100॥ ಭಕ್ತಿಯಿಂದಲಿ ಮಾಡೆ ಮುಕ್ತರಾಗುವರು । 
ಧರ್ಮಾರ್ಥಕಾಮ್ಯವು ಫಲಿಸುವುದು ॥ ಮುತ್ತೈದೆತನ ಧನಧಾನ್ಯ ಸಂತಾನ । 
ಸಮಸ್ತಕಾರ್ಯವು ಸಿದ್ದಿ ಉಂಟು ॥101/ ಕಂತುಪಿತನ ರಾಣಿ ಕಥೆಯನು ಪೇಳಲು | 
ಸಂಪತ್ತು ಶನಿವಾರದಲಿ ॥ ದಂಪತಿಗಳ ಸುಖದಿಂದಿಟ್ಟು ಅವರ | ನಭ್ಯಂತರಿಲ್ಲದೆ 
ಸಲಹುವಳು ॥1021 ಅಚ್ಚುತನರಸಿ ಅನುಗ್ರ(ಹ)ವ ಪಡೆಯಲು । ಇಚ್ಛೆ 
ಸಂಪೂರ್ಣವಾಗುವುದು ॥ ಸಚ್ಚಿದಾನಂದ ಭೀಮೇಶಕೃಷ್ಣನು ನೋಡಿ । ಮೆಚ್ಚಿ 
ಸೂರ್ಯಾಡುವ ದಯವ ॥103॥ ಸಂಪತ್‌ಶನಿವಾರ ಗೌರಿ ಹಾಡು ಸಮಾಪ್ತ ॥ 


ಭಿಕ್ಸೆ ಬೇಡುವ ಸಂಪ್ರದಾಯ 


ತಿರುಪತಿ ಶ್ರೀನಿವಾಸನ ವಾರಗಳಿವು. ಆ ದೇವರಿಗೆ ನಡೆದು ಕೊಳ್ಳುವ 
ಒಕ್ಕಲುಗಳು ಆ ದಿನಗಳಲ್ಲಿ ವೆಂಕಟೇಶಾಯ ಮಂಗಳಂ ಎಂದು ಹೇಳುತ್ತ 
ಶ್ರೀಮನ್ನಾರಾಯಣ ಗೋವಿಂದ, ಗೋವಿಂದ ಎನ್ನುತ್ತಾ ಐದು ಮನೆಗಳಿಗಾದರೂ 
ಹೋಗಿ ಭಿಕ್ಷೆ ತರಬೇಕೆಂದೂ ಶ್ರೀನಿವಾಸನ ಪ್ರೀತ್ಯರ್ಥ ಯಥಾಶಕ್ತಿ ದಾನ, 
ಸಂತರ್ಪಣೆಗಳನ್ನು ಮಾಡಬೇಕೆಂಬ ಸಂಪ್ರದಾಯವಿದೆ. ಈ ಸಂಪ್ರದಾಯ ಬಿಟ್ಟು 
ಹೋಗುತ್ತಿದೆ. ಸಾಧಕರು 5 ಮನೆಗೆ ತೆರಳಿ ಭಿಕ್ಷೆ ಬೇಡುವ ಸಂಪ್ರದಾಯ ಬೆಳಸಬೇಕು. 
ಇದರಿಂದ ಶ್ರೀನಿವಾಸನ ಅನುಗ್ರಹವಾಗಿ ಸಂಪತ್ತು ಹೆಚ್ಚುತ್ತದೆ. ಈ ದಿನಗಳಲ್ಲಿ 
ಶ್ರೀನಿವಾಸನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ತಿರುಪತಿ ಯಾತ್ರೆಗೆ ಹೋಗುತ್ತಾರೆ. 
ಇದನ್ನು ಸಿರಿಸಂಪತ್ಚದ ಶನಿವಾರವೆಂದು ತಿಳಿದು ತಂಬಿಟ್ಟಿನ ತುಪ್ಪದ ದೀಪವನ್ನು 
ಹಚ್ಚಿಡುತ್ತಾರೆ. ಅಂಬಲಿ ಊಟಕ್ಕೆ ಪ್ರಾಶಸ್ತ್ಯ. ಶ್ರಾವಣಶನಿವಾರಗಳಂದು ಶನೈಶ್ಚರನ 
ಆರಾಧನೆಯನ್ನು ಉಪವಾಸ, ಜಪ, ದಾನ ಹಾಗೂ ಶನಿಮಾಹಾತ್ಮ್ಯಗ್ರಂಥದ 
ಪುಣ್ಯಕಥಾಶ್ರವಣಗಳ ಮೂಲಕ ಆಚರಿಸಲಾಗುತ್ತದೆ. 


ಶ್ರಾವಣ ॥ ಶುಕ್ಲ॥ ಬಿದಿಗೆ 


ಉದುಂಬರ ವ್ರತ- ಶ್ರಾವಣ ಮಾಸದ ಶುಕ್ಲ ದ್ವಿತೀಯಾದಂದು ಸಾಕ್ಷಾತ್ತಾಗಿ 
ಉದುಂಬರ (ಅತ್ತಿಮರ)ವನ್ನಾಗಲೀ, ಉದುಂಬರದ ಚಿತ್ರವನ್ನಾಗಲೀ ಪೂಜಿಸಬೇಕು. 
ಇಲ್ಲಿ ಅಧಿದೇವತೆಗಳು ಶಿವ ಮತ್ತು ಶುಕ್ರ. ಮೂವತ್ತಮೂರು ಅತ್ತಿ ಹಣ್ಣುಗಳನ್ನು 


ಶ್ರಾವಣ ಶುಕ್ನಪಕ್ಷ 59 


ಸಂಗ್ರಹಿಸಿ, ಹನ್ನೊಂದನ್ನು ದೇವತೆಗಳಿಗೂ, ಹನ್ನೊಂದನ್ನು ಬ್ರಾಹ್ಮಣರಿಗೂ 
ಸಮರ್ಪಿಸಿ, ಉಳಿದ ಹನ್ನೊಂದನ್ನು ತಾನು ಭುಜಿಸಬೇಕು. ಬೇರೆ ಯಾವ 
ಆಹಾರವನ್ನೂ ಸ್ವೀಕರಿಸಬಾರದು. ಹೀಗೆ ಹನ್ನೊಂದು ವರ್ಷಗಳು ಮಾಡಿ 
ಉದ್ಯಾಪನೆಮಾಡಬೇಕು. ಇದರಿಂದ ವಂಶಾಭಿವೃದ್ಧಿ, ಧನವೃದ್ದಿಯೂ ಆಗುವುದು. 


ಶ್ರೀಸಮಾತ್ಮೇಶತೀರ್ಥರು (ಪಲಿಮಾರು ಮಠ) - ಶ್ರೀ ಹೃಷೀಕೇಶತೀರ್ಥ- 
ರಿಂದ ಆಶ್ರಮ ದೀಕ್ಷೆ ಪಡೆದು ಅವರಿರುವಾಗಲೇ ಪೀಠವನ್ನೇರಿದ ಭಾಗ್ಯ ಇವರದು. 
ಭಗವಂತನ ಸಾವಿರ ನಾಮಗಳಲ್ಲಿ "ಸಮಾತ್ಮಾ' ಎನ್ನುವುದೂ ಒಂದು. ಇವರು 
"ಪಂಡಿತಾಃ ಸಮದರ್ಶಿನಃ' ಎಂದು ಗೀತೆಯಲ್ಲಿ ಹೇಳಿದಂತೆ ಸಮಾತ್ಮದಿಗೆ ಈಶರೂ 
ಹೌದು. ಸಮಾತ್ಮನಾದ ಭಗವಂತ ಇವರ ಈಶನೂ ಹೌದು ಎರಡೂ ಅರ್ಥದಲ್ಲಿ 
ಈ ಹೆಸರು ಇವರಿಗೆ ಅನ್ವರ್ಥಕವಾಗಿತ್ತು. ಇವರೂ ಗುರುಗಳಂತೆಯೇ ಹೆಚ್ಚಿನ 
ಸಮಯ ಅಂತರ್ಮುಖಿಗಳಾಗಿಯೇ ಕಳೆದರು. ಆಚಾರ್ಯರ ಗ್ರಂಥಗಳ ಮನನದಲ್ಲಿ 
ನಿರತರಾಗಿರುತ್ತಿದ್ದರು. ಇವರು ಸ್ವತಃ ಗ್ರಂಥ ರಚನೆ ಮಾಡಲಿಲ್ಲ. ಶ್ರೀ ಹೃಷಿಕೇಶ 
ತೀರ್ಥರ ಅನಂತರ ಸುಮಾರು ಎರಡೂವರೆ ದಶಕಕಾಲ ಪೀಠಸ್ಥರಾಗಿದ್ದರು. ಇವರು 
ತೀರ್ಥಯಾತ್ರೆ ಮಾಡುತ್ತಾ ಕೃಷ್ಣಾ ನದಿ ತೀರದಲ್ಲಿ ಶಾಲಿವಾಹನ ಶಕ 1235 (ಕ್ರಿ.ಶ. 
1312) ಪರಾಭವ ಸಂವತ್ಸರದ ಶ್ರಾವಣಶುಕ್ಸಬಿದಿಗೆಯಂದು ಕೃಷ್ಣನ ಪಾದ ಸೇರಿ- 
ದರು. 


ಶ್ರಾವಣ ॥ ಶುಕ್ಲ॥। ತೃತೀಯಾ 


ಸ್ವರ್ಣಗೌರೀ ವ್ರತ- ಶ್ರಾವಣ ಶುಕ್ಲ ತೃತೀಯಾದಂದು ಸ್ವರ್ಣಗೌರೀ 
ಪೂಜೆಯನ್ನು ಮಾಡಿ ಹದಿನಾರು ದಂಪತಿಗಳಿಗೆ ವಾಯನದಾನವನ್ನು ಕೊಡಬೇಕು. 
ಹೀಗೆ 16,8,4,2 ಅಥವಾ 1 ವರ್ಷವಾದರೂ ಪೂಜಿಸಿ ಉದ್ಯಾಪನೆ ಮಾಡಬೇಕು. 


ಅಪ್ಲಾವರ ಆರಾಧನೆ 


ಇಭರಾಮಪುರದ ಅಪ್ಪಾವರು ಶ್ರೀರಾಯರ ಅಂತರಂಗ ಭಕ್ತರು. 
ಅಗಮ್ಯಮಹಿಮರೆಂದು ಜಗತ್ತಸಿದ್ದರಾದ ಶ್ರೀ ರಾಘವೇಂದ್ರತೀರ್ಥ ಗುರುಸಾರ್ವ- 
ಭೌಮರ ಮಹಿಮೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಾಮರ್ಥ್ಯ 


60 


ಉಳ್ಳವರಾದರಿಂದ ''ಶ್ರೀ ರಾಘವೇಂದ್ರಚಿತ್ತಜ್ಞ'' ಎಂದು ಹೆಸರು ಪಡೆದರು. ಯತ್‌ 
ಸ್ಪೃಷ್ಟಧೂಪಧೂಮಸ್ಯ ಸೇವನಾದ್‌ ರೋಗಜಾತಯಃ । ತತ್ಕಣಾದೇವ ನಶ್ಯಂತಿ ಸ 
ಕೃಷ್ಣೋ ಮಾಂ ಸದಾತವತು ॥ - ಎಂದು ಮಹಿಷಿ ಚಕ್ರಪಾಣಿ ಆಚಾರ್ಯರು 
ಅಪಾವರ ರೋಗಪರಿಹಾರಕಶಕ್ತಿಯನ್ನು ಸ್ತುತಿಸಿದ್ದಾರೆ. ಅಪ್ಪಾವರು ಪರಿಮಳಾ- 
ಚಾರ್ಯರು ಎಂಬ ಹೆಸರನ್ನೂ ಪಡೆದಿದ್ದರು. ಅಪಾವರು ಸ್ನಾನಮಾಡಿದರೆ 
ಸುತ್ತಮುತ್ತಲಿನ ಪ್ರದೇಶದಲ್ಲಿ ದಿವ್ಯವಾದ ಪರಿಮಳದ ವಾಸನೆಯು ಬರುತ್ತಿತ್ತು. 
ಒಂದು ಬಾರಿ ಶ್ರೀಅಪಾವರು ದಕ್ಷಿಣ ಭಾರತದ ಯಾತ್ರೆಯ ಸಮಯದಲ್ಲಿ ಕಾವೇರಿ 
ಸ್ನಾನಕ್ಕೆಂದು ಶ್ರೀರಂಗಪಟ್ಟಣ ನಗರಕ್ಕೆ ಬಂದಾಗ ಅಲ್ಲಿ ಕೆಲವು ಕುಹಕಿಗಳು ಶ್ರೀ 
ಅಪಾವರು ಯಾವುದೋ ದ್ರವ್ಯ ಧಾರಣೆ ಮಾಡಿಕೊಂಡು ಜನರಿಗೆ ತಪ್ಪು ಗ್ರಹಿಕೆ 
ಮಾಡುತ್ತಿದ್ದಾರೆಯೆಂದು ಅವರ ಪರೀಕ್ಷೆ ಮಾಡಲು ಮುಂದಾಗುತ್ತಾರೆ. "ನೀವು ಸ್ನಾನ 
ಮಾಡಿದಾಗ ಪರಿಮಳದ ಸುವಾಸನೆ ಬರುವುದೆಂದು ಕೇಳಿದ್ದೇವೆ , ಅದನ್ನು ನೀವು 
ಈಗ ಕಾವೇರಿ ನದಿಯಲ್ಲಿ ಸ್ನಾನಮಾಡಿ ತೋರಿಸಿ' ' ಎನ್ನುತ್ತಾರೆ. ಆಗ ಶ್ರೀ ಅಪಾವರು 
ಸ್ನಾನ ಮಾಡಿದಾಗ ಕಾವೇರಿ ನದಿಯಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ 
ಪರಿಮಳದ ಸುವಾಸನೆ ಹರಡಿತು. ಅಪಾವರ ಪರೀಕ್ಷೆ ಮಾಡಲು ಬಂದ ಆ 
ಕುಹಕಿಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಅಪ್ಪಾವರ ಬಳಿ ಶರಣಾಗುತ್ತಾರೆ. ಕರುಣಾ 
ಸಾಗರರಾದ ಅಪಾವರು ಪರೀಕ್ಷೆ ಮಾಡಲು ಬಂದ ಆ ಜನರನ್ನು ಕ್ಷಮಿಸಿ ಅನು- 
ಗ್ರಹಿಸುತ್ತಾರೆ. 


ಶ್ರೀಅಪ್ಲಾವರಿಂದ ಅನುಗ್ರಹೀತರಾದ ದಾಸರು ಮತ್ತು ಜ್ಞಾನಿಗಳು - 1. ಶ್ರೀ 
ಸುರಪುರದ ಆನಂದದಾಸರು 2. ಶ್ರೀ ಗುರುಜಗನ್ನಾಥದಾಸರು 3. ವಿದ್ವಾನ್‌ ಶ್ರೀ 
ಯಳಮೇಲಿ ಹಯಗ್ರೀವಾಚಾರ್ಯರು 4. ವಿದ್ವಾನ್‌ ಯಳಮೇಲಿ ವಿಠಲಾ- 
ಚಾರ್ಯರು 5. ಶ್ರೀ ವಿಜಯರಾಮಚಂದ್ರದಾಸರು 6. ಶ್ರೀ ಜಯೇಶವಿಠಲರು 7. 
ಶ್ರೀಕಾರ್ಪರನರಹರಿ ದಾಸರು 8. ಶ್ರೀ ಮುದ್ದುಭೀಮಾಚಾರ್ಯರು 9. ಬೇಲೂರು 
ಕೇಶವ ದಾಸರು 10. ಶ್ರೀ ಯೋಗಿ ನಾರಾಯಣಾಚಾರ್ಯರು 11. ಶ್ರೀ ಇಂದಿರೇಶ 
ದಾಸರು. ಶ್ರೀಕ್ಷೇತ್ರ ಅಪ್ಪಾವರ ಕಟ್ಟೆಯಲ್ಲಿ ಈಗ ಮಂಟಪವಿದೆ. ಶ್ರೀ ಯೋಗಿ- 
ನಾರಾಯಣಾಚಾರ್ಯರು ಮಂಟಪದ ಕಂಬದ ಮೇಲೆ ಗಣಪತಿ ಪ್ರಾಣದೇವರು 


ಶ್ರಾವಣ ಶುಕ್ನಪಕ್ಷ 61 


ರುದ್ರದೇವರು, ರಾಯರನ್ನು, ಅವತಾರತ್ರಯ ಪ್ರಾಣದೇವರ ಕೆತ್ತನೆ ಮಾಡಿದ್ದಾರೆ. 


ಶ್ರೀರಾಮಚರಣದ್ದಂದ್ವವಾರ್ಧಿಚಂದ್ರೋದಯೋಪಮಃ । ಶ್ರೀಕೃಷ್ಣಪೂಜಾನಿರತಃ 
ಕೃಷ್ಣೋ ಮಾಂ ಸರ್ವದಾರವತು ॥ 


ಕಪರ್ದಿವಿನಾಯಕವ್ರತಮ್‌ 


ಚತುರ್ಥಿ ದಿನದಂದು ತಾಮ್ರದ ಕಲಶದಲ್ಲಿ ದೂರ್ವಾವನ್ನು ಇಟ್ಟು , ಅದರಲ್ಲಿ 
ಬಂಗಾರದ ಗಣಪತಿಯನ್ನು ಇಟ್ಟು ಪೂಜಿಸಬೇಕು. ಹೀಗೆ ಐದು ವರ್ಷ ಮಾಡಿ 
ಉದ್ಯಾಪನೆಯನ್ನು ಮಾಡಿದರೆ ಸರ್ವಾಭೀಷಸಿದ್ದಿಯಾಗುವುದು. ಸೃಂದಪುರಾಣದಲ್ಲಿ 
ದೂರ್ವಾ ಗಣಪತಿವ್ರತದ ಕಥೆಯು ಬರುತ್ತದೆ. ದೂರ್ವಾಗಳಿಂದ ಗಣಪತಿ ಪೂಜೆ 
ಮಾಡಿ ಗಣಪತಿ ಪ್ರತಿಮೆಯನ್ನು ದಾನ ಕೊಡಬೇಕು. 


ಶ್ರಾವಣಸ್ಯ ಸಿತೇ ಪಕ್ಬೇ ಚತುರ್ಥ್ಯಾಂ ಏಕಭುಗ್‌ ವ್ರತೀ । ವ್ರತಂ ಕುರ್ಯಾದ್‌ 
ಗಣೇಶಸ್ಯ ಮಾಸಮೇಕಂ ವ್ರತಂ ಚರೇತ್‌ । ಸರ್ವಸಿದ್ಧಿಕರಂ ನೃಣಾಂ ಸುಖಂ ಚೈವ 
ಸುರೇಶ್ವರ ॥ - ತಿಥ್ಯಾದಿ ಸ್ಮ ತ್ವಾ ಮಮ ಚತುರ್ವಿಧಪುರುಷಾರ್ಥಸಿದ್ದ 5ರ್ಥ್ಗಂ 


ಕಪರ್ದಿಗಣೇಶವ್ರತಮಹಂ ಕರಿಷ್ಯೇ ಇತಿ ಸಂಕಲ್ಪ್ಯ, ಮೂಲಮಂತ್ರೇಣ 
ಷಡಂಗನ್ಯಾಸಂ ಕೃತ್ವಾ ಪೂಜಾಂ ಸಮಾರಭೇತ್‌ ॥ 


ತತ್ರಾದೌ ಪೀಠಪೂಜಾ - ಓಂ ನಮೋ ಭಗವತೇ ಸಕಲಗುಣಾತೃಶಕ್ತಿಯುತಾನಂ 
ತಯೋಗಪೀಠಾಯ ನಮಃ ಅಷ್ಟದಲಕೇಸರೇ ಓಂ ತೀವ್ರಾಯೈ ನಮಃ । ಜ್ವಾಲಿನ್ಯೈ । 
ನಂದಾಯ್ಕೆ । ಭೋಗದಾಯ್ಯೆ ನಮಃ । ಕಾಮರೂಪಿಣ್ಕೈ 1 ಉಗ್ರಾಯೈೆಃ | 
ತೇಜೋವತ್ಯೈ । ಸತ್ಯಾಯೈೆ । ಮಧ್ಯೇ ವಿಷ್ಣವನಾಶಿನ್ಯೈ ! 

ಧ್ಯಾನಂ- ಏಕದಂತಂ ಮಹಾಕಾಯಂ ಲಂಬೋದರಗಜಾನನಮ್‌ । ವಿಷ್ಠನಾಶ- 
ಕರಂ ದೇವಂ ಗಣೇಶಂ ಪ್ರಣಮಾಮ್ಯಹಮ್‌ ॥ ಇಮಾಂ ಪೂಜಾಂ ಗೃಹಾಣೇಶ 
ಕಪರ್ದಿಗಣನಾಯಕ ॥ -ಇತಿ ಧ್ಯಾತ್ವಾ | 

ಆಗಚ್ಛ ದೇವದೇವೇಶ ಸ್ಥಾನೇ ಚಾತ್ರ ಸ್ಥಿರೋ ಭವ। ಯಾವದ್ವತಂ ಸಮಾಪ್ಯೇತ 
ತಾವತ್ತ್ವಂ ಸನ್ನಿಧೋ ಭವ ॥ ಇತಿ ತ್ರಿವಾರಂ ಪಠೇತ್‌ ॥ 


62 


ವಿನಾಯಕ ನಮಸ್ತುಭ್ಯಮುಮಾಮಲಸಮುದ್ಧವ | ಇಮಾಂ ಮಯಾ ಕೃತಾಂ 
ಪೂಜಾಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌-॥ 

ಅಲಂಕಾರಸಮಾಯುಕ್ತಂ ಮುಕ್ತಾಮಣಿವಿಭೂಷಿತಮ್‌ । ಸ್ವರ್ಣಸಿಂಹಾಸನಂ 
ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ ಇತ್ಯಾಸನಮ್‌ ॥ 

ಗೌರೀಸುತ ನಮಸ್ತೇಸ್ತು ಶಂಕರಪ್ರಿಯಕಾರಕ । ಭಕ್ತ್ಯಾ ಪಾದ್ಯಂ ಮಯಾ ದತ್ತಂ 
ಗೃಹಾಣ ಗಣನಾಯಕ ॥ ಇತಿ ಪಾದ್ಯಮ್‌ ॥ 

ವ್ರತಮುದ್ದಿಶ್ಶ ವಿಘ್ನೇಶ ಗಂಧಪುಷಾದಿಸಂಯುತಮ್‌ । ಗೃಹಾಣಾರ್ಯಂ 
ಮಯಾ ದತ್ತಂ ಸರ್ವಸಿದ್ದಿಪ್ರದಾಯಕ ॥ ಆಚಮನೀಯಮ್‌ ॥ 

ಅನಾಥನಾಥ ಸರ್ವಜ್ಞಗೀರ್ವಾಣಪರಿಪೂಜಿತ । ಸ್ನಾನಂ ಪಂಚಾಮೃತಂ ದೇವ 
ಗೃಹಾಣ ಗಣನಾಯಕ ॥ ಆಪ್ಯಾಯಸ್ವೇತಿ ದುಗ್ಗಮ್‌ । ದಧಿ ಕ್ರಾವ್ಲೋ ಇತಿ ದಧಿ । 
ಘೃತಂ ಮಿಮಿಕ್ಟೇ ಇತಿ ಫೃತಮ್‌ । ಮಧುವಾತೇತಿ ಮಧು । ಸ್ವಾದುಃ ಪವಸ್ಟೇತಿ 
ಶರ್ಕರಾ । ಇತಿ ಪಂಚಾಮೃತಸ್ನಾನಮ್‌ । 


ಗಂಗಾಜಲಂ ಸಮಾನೀತಂ ಹೇಮಾಂಭೋರುಹವಾಸಿನಮ್‌ । ಸ್ನಾನೇ ಸ್ವೀಕುರು 
ಎಫ್ಲೇಶ ಕಪರ್ದಿಗಣನಾಯಕ ॥ ಇತಿ ಸ್ನಾನಮ್‌ | 


ಹರಿದ್ವಸ್ತದ್ವಯಂ ದೇವ ದೇವಾಂಗವಸನೋಪಮಮ್‌ । ಭಕ್ತ್ಯಾ ದತ್ತಂ 
ಗೃಹಾಣೇಶ ಲಂಬೋದರ ಹರಾತ್ಮಜ || ಇತಿ ವಸ್ತ್ರಮ್‌ | 


ನಾನಾಲಂಕಾರಸಂಯುಕ್ತಂ ನಾನಾರತ್ನೇ ವಿಭೂಷಿತಮ್‌ । ಅನೇಕದಿವ್ಯಾಭರಣಂ 
ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ ಆಭರಣಾನಿ । 


ರಾಜತಂ ಬ್ರಹಸೂತ್ರಂ ಚ ಕಾಂಚನಂ ಚೋತ್ತರೀಯಕಮ್‌ । ಫಾಲಚಂದ್ರ 
ನಮಸ್ತುಭ್ಯಂ ಗೃಹಾಣ ವರದೋ ಭವ ॥ ಯಜ್ಞೋಪವೀತಮ್‌ । 


ಕರ್ಪೂರಕುಂಕುಮೈರ್ಯುಕ್ತಂ ದಿವ್ಯಚಂದನಮುತ್ತಮಮ್‌ । ವಿಲೇಪನಂ 
ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ ಇತಿ ಗಂಧಮ್‌ । 


ಅಕ್ಸತಾನ್‌ ಧವಲಾನ್‌ ದೇವ ಸಿದ್ಧಗಂಧರ್ವಪೂಜಿತ | ಭಕ್ತ್ಯಾ ದತ್ತಾನ್‌ 


ಶ್ರಾವಣ ಶುಕ್ಷಪಕ್ಷ 63 
ಗೃಹಾಣೇಮಾನ್‌ ಸರ್ವಸಿದ್ಧಿಪ್ರದಾಯಕ || ಅಕ್ಷತಾನ್‌ | ಸುಗಂಧೀನಿ ಚ ಪುಷ್ಪಾಣಿ 
ಯದ್ದಿಸಿದ್ದಿಪ್ರದಾಯಕ । ಕಪರ್ದಿಗಣನಾಥೇಶ ಮಯಾ ದತ್ತಾನಿ ಗೃಹ್ಯತಾಮ್‌ ॥ ಇತಿ 
ಪುಷ್ಪಾಣಿ । 


ಅಥಾಂಗಪೂಜಾ - ಕಪರ್ದಿಗಣನಾಥಾಯ - ಪಾದೌ । ಗಣೇಶಾಯ - 
ಜಾನುನೀ | ಗಣನಾಥಾಯ - ಊರೂ ಪೂ.. । ಗಣಕ್ರೀಡಾಯ. - ಕಟಿಂ | 
ವಕ್ರತುಂಡಾಯ - ಹೃದಯಂ । ಲಂಬೋದರಾಯ - ಕಂಠಂ । ಗಜಾನನಾಯ - 
ಸೃಂಧೌ | ಹೇರಂಬಾಯ - ಹಸ್ತೌ । ವಿಕಟಾಯ - ಮುಖಂ । ವಿಘ್ಲರಾಜಾಯ 
-ನೇತ್ರೇ | ಧೂಮ್ರವರ್ಣಾಯ - ಶಿರಃ । ಕಪರ್ದಿನೇ - ಸರ್ವಾಂಗಂ | 


ಅಥಾವರಣಪೂಜಾ - ಈಶಾನಾಯ । ಅಘೋರಾಯ | ತತ್ತುರುಷಾಯ । 
ವಾಮದೇವಾಯ । ಸದ್ಯೋಜಾತಾಯ । ಇತಿ ಪ್ರಥಮಾವರಣಮ್‌ ॥1/ ವಕ್ರ- 
ತುಂಡಾಯ । ಏಕದಂತಾಯ | ಮಹೋದರಾಯ । ಗಜಾನನಾಯ । ವಿಕಟಾಯ । 
ವಿಫ್ತರಾಜಾಯ । ಧೂಮ್ರವರ್ಣಾಯ । ವಿನಾಯಕಾಯ | ದ್ವಿತೀಯಾವರಣಮ್‌ 
2॥ ಬ್ರಾಹ್ಮೈ । ಮಾಹೇಶ್ವರ್ಯೈ । ಕೌಮಾರ್ಯೈ । ವೈಷ್ಠವ್ಯೈ | ವಾರಾಹ್ಯೈ । 
ಇಂದ್ರಾಣ್ಯೈೆ । ಚಾಮುಂಡಾಯೈ । ಮಹಾಲಕ್ಷ್ಮೈ । ತೃತೀಯಾವರಣಮ್‌ ॥3॥ 
ಇಂದ್ರಾಯ । ಅಗ್ನಯೇ | ಯಮಾಯ | ನಿರ್ಯತಯೇ । ವರುಣಾಯ | ವಾಯವೇ 
| ಸೋಮಾಯ । ಈಶಾನಾಯ | ವರುಣನಿರ್ಯತ್ಯೋರ್ಮಧ್ಯೇ ಅನಂತಾಯ | 
ಇಂದ್ರೇಶಾನಯೋರ್ಮಧ್ಯೇ ಬ್ರಹ್ಮಣೇ ॥ ಇತಿ ಚತುರ್ಥಾವರಣಮ್‌ ॥4॥ 
ವಜ್ರಾಯ । ಶಕ್ತಯೇ । ದಂಡಾಯ । ಖಡ್ಡಾಯ | ಪಾಶಾಯ | ಅಂಕುಶಾಯ । 
ಗದಾಯೈೆ । ತ್ರಿಶೂಲಾಯ । ಚಕ್ರಾಯ । ಅಬ್ದಾಯ - ಇತಿ ಪಂಚಮಾವರಣಮ್‌ 
1151 

ದಶಾಂಗಂ ಗುಗ್ಗುಲುಂ ಧೂಪಂ ಚಂದನಾಗರುಸಂಯುತಮ್‌ । ಉಮಾಸುತ 
ನಮಸ್ತುಭ್ಯಂ ಗೃಹಾಣ ವರದೋ ಭವ ॥ ಇತಿ ಧೂಪಮ್‌ । 

ಗೃಹಾಣ ಮಂಗಲಂ ದೇವ ಫೃತವರ್ತಿಸಮನ್ವಿತಮ್‌ । ದೀಪಂ ಜ್ಞಾನಪ್ರದಂ 
ಚಾರು ರುದ್ರಪ್ರಿಯ ನಮೋಸ್ತು ತೇ ॥ ಇತಿ ದೀಪಮ್‌ । 


64 


ನೈವೇದ್ಯಂ ಗೃಹ್ಯತಾಂ ದೇವ .... ಇತಿ ನೈವೇದ್ಯಮ್‌ । ಆಚಮನೀಯಮ್‌ । 
ಇದಂ ಫಲಮಿತಿ ಫಲಮ್‌ ॥ ಪೂಗೀಫಲಮಿತಿ ತಾಂಬೂಲಮ್‌ । ಹಿರಣ್ಯಗರ್ಭೇತಿ 
ದಕ್ಷಿಣುಮ್‌ | 


ಅಗ್ನಿರ್ಜ್ಯೋತೀ ರವಿರ್ಜ್ಯೋತಿರ್ಜ್ಯೋತಿರಗ್ನಿರ್ವಿಭಾವಸುಃ | ಜ್ಯೋತಿಸ್ತ್ವಂ 
ಸರ್ವದೇವಾನಾಂ ಗಣಾಧಿಪ ನಮೋಶಸ್ತು ತೇ ॥ ನೀರಾಜನಮ್‌ । 


ಯಾನಿ ಕಾನಿ ಚ... ಪ್ರದಕ್ಷಿಣಾಃ ॥ ನಮೋಸ ಸ್ವನಂತಾಯ . ಇತಿ 
ನಮಸ್ಕಾರ: । 


ಗಣಾಧಿಪ ನಮಸ್ತೇ5ಸ್ತು ನಮಸ್ಟೇತಸ್ತು ಗಜಾನನ | ಸೃಂದಾಗ್ರಜ ನಮಸ್ತೇಸ್ತು 
ನಮಸ್ಟೇಸ್ಟೀಪಿತಪ್ರದ ॥ ಕಪರ್ದಿಗಣನಾಥೇಶ ಸ ಸರ್ವಸಂಪತ್ನದಾಯಕ ॥ ಮಂತ್ರ- 
ಪುಷ್ಪಾಂಜಲಿಮ್‌ | 


ಅಥ ಬ್ರಹ್ಮಚಾರಿಪೂಜಾ - ಅಕಣಾನುಷ್ಟಿಗಣಿತಾಂಸ್ತಂಡುಲಾನ್‌ ಸವರಾಟಕಾನ್‌ । 
ವಿಪ್ರಾಯ ವಟವೇ ದದ್ಯಾದ್ಗಂಧಪುಷ್ಟಾರ್ಚಿತಾಯ ಚ । ತಂಡುಲಾನ್‌ ವೈ ತತೋ 
ದದ್ಯಾತ್‌ ಪಾಕೇ ಚಾನ್ನೇ ಚ ಶೋಭನಾನ್‌ | ಕಪರ್ದಿಗಣನಾಥೋಃಸೌ ಪ್ರೀಯತಾಂ 
ತಂಡುಲೈಃ ಸದಾ । ಕಥಾಂ ಶ್ರುತ್ವಾ ವಿಧಾನೇನ ದೇವಮುದಾ _ಸಯೇತ್‌ ತತಃ ॥ 


ಕಪರ್ದಿವಿಗಣೇಶ ವಂದಿಸುವೆ ಕರದ್ವಂದ್ವ ಜೋಡಿಸಿ ॥ಪ॥ ವಂದಿಸುವೆ ಒಂದೆ 
ಮನದಲಿ ನಂದಿವಾಹನ ಕಂದ ಕಪರ್ದಿ ಗಣಪಗೆ ಬಂದ ಭಯಗಳ ಹಿಂದೆ ಮಾಡುತ 
ಸಿಂಧುಶಯನನ ತೋರಿಸೆಂದು ॥ಅ.ಪ ಮೂಷಕವಾಹನನೆ ದೂಷಿತಮನವ 
ನಾಶಮಾಡೆಲೊ ಬೇಗ ಭಾಷ್ಯಕಾರನೆ ಭಾಷ್ಯಮಾಡಿಸು ತೋಷದಿಂದಲಿ ದಾಸನೆಂಬಭಿ 
ಲಾಷೆಗಳ ಪೂರೈಸು ಅನುದಿನ ಪಾಶ ಅಂಕುಶದಾರನೇ ॥1॥ ಆಕಾಶಕಭಿಮಾನಿಯೇ 
ಎನ್ನಯ ವಾಕು ಲಾಲಿಸಬೇಕೊ ಪ್ರಭುವೇ ಕಾಕುಜನ ಸಹವಾಸದಿಂದಲಿ ನೂಕಿಸೆನ್ಷನು 
ಏಕದಂತನೆ ಏಕಭಾವದಿ ಭಜಿಪ ಭಕುತರೋಳ್ಡಾತನೆನ್ನ ಗಜವದನನೆ ಬಾ ತೈಜ 
ಎಶ ಕಭಾಜಕನೆ ತೋರೋ ಪಾದ ಭುಜ ಚತುಷನೆ ತ್ರಿಜಗವಂದ್ಯನೆ ಭಜಿಪ ಹ 
ಅಘವ ಕಳೆವನೆ ನಿಜೆ ಸುಜನರ...... ಭುಜಗ ಭೂಷಣ ಕಾಮನನುಜನೆ ॥2॥ 
ವಾರಿಬಂಧನ ಪೂರ್ವದಿ ಶ್ರೀ ರಾಮಚಂದ್ರನು ಪ್ರೀತಿಲಿ ಪೂಜಿಸಿದ ದುರುಳ ರಾವಣ 


ಶ್ರಾವಣ ಶುಕ್ಲಪಕ್ನ 65 


ಮೆರೆದು ಕೆಟ್ಟನು ಧರೆಯಗೆದ್ದನು ಜರಿದು ಚಂದ್ರನು ವಿದ್ಯ ಪ್ರದಾಯಕನೆ ಮನ ತಿದ್ದು 
ಬೇಗನೆ ಬಿದ್ದು ಬೇಡುಗೆ ಸಾಧುವಂದ್ಯನೆ ಮಧ್ವ ಮತದೊಳು ಶ್ರದ್ಧೆ ಪುಟ್ಟಿಸೊ 
ಮಧ್ವವಲ್ಲಭ ತಂದೆ ವರದ ವಿಠಲ ಪ್ರಿಯ ಸಿದ್ದಿದಾಯಕ ॥2॥ ಇತಿ ಕಪರ್ದಿಗಣ- 
ಪತಿ ಪೂಜಾ ॥ 


ಶ್ರಾವಣ ॥ ಶುದ್ಧ॥॥ ಪಂಚಮಿ 


ನಾಗಪಂಚಮೀ ವ್ರತ- ಶುಕ್ಲ ಚತುರ್ಥಿ ದಿನ ಒಪ್ಪತ್ತು ಮಾಡಿ ಪಂಚಮಿ ದಿನ 
ಬಂಗಾರ ಅಥವಾ ಬೆಳ್ಳಿಯ ನಾಗನನ್ನು ಪೂಜಿಸಬೇಕು. ಬಾಗಿಲಿನ ಎರಡು ಕಡೆ 
ನಾಗನನ್ನು ಬರೆಯಬೇಕು. ಹುತ್ತಕ್ಕೂ ಹಾಲೆರೆಯಬೇಕು. ಗೋಧಿಯ ಪಾಯಸವನ್ನು 
ನೈವೇದ್ಯ ಮಾಡಬೇಕು. ಅನಂತರ, ವಾಸುಕಿ, ಶೇಷ, ಪದ್ಮನಾಭ, ಕರ್ಕೋಟಕ, ಅಶ್ವ 
ಧೃತರಾಷ್ಟ್ರ, ತಕ್ಷಕ ಮೊದಲಾದ ಎಂಟು ನಾಗಗಳನ್ನು ಪೂಜಿಸಬೇಕು. ಈ ವ್ರತದಿಂದ 
ಸರ್ಪದೋಷಗಳು ಪರಿಹಾರವಾಗುತ್ತದೆ. ಹೆಚ್ಚಿನ ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯಿಂದ 
ಪ್ರಕಾಶನಗೊಂಡಿರುವ "ನಾಗಪಂಚಮೀ' ಪುಸ್ತಕ ನೋಡಿರಿ. 

ರಘುವರ್ಯತೀರ್ಥರು (ಪಲಿಮಾರು ಮಠ) ಪರಂಪರೆಯಲ್ಲಿ ಇಪ್ಪತ್ತ- 
ನೆಯವರು. ಗುರು, ಪರಮಗುರುಗಳ ಸಹವಾಸದಿಂದ ಹದಿನಾರನೆಯ ವಯಸಿನಲ್ಲೇ 
ಸಕಲ ಶಾಸ್ತ್ರಪಾಂಡಿತ್ಯ ಗಳಿಸಿದ್ದರು. "ರಘುನಾಥವಿಜಯ' ಎಂಬ ಛಂದೋಗ್ರಂಥ. 
"ರಘುಪರಿಭಾಷಾ' ಎಂಬ ತರ್ಕಪ್ರಕರಣ. ಪ್ರಮೇಯ ನವಮಾಲಿಕೆಗೆ "ಸೌರಭ' 
ಎಂಬ ಟೀಕೆ. "ಸುಭಾಷಿತಮಂಡಲ' ಎಂಬ ಸೂಕ್ತಿಗಳ ಸಂಕಲನ ಕೆಲವು ವೇದಾಂತ 
ಗ್ರಂಥಗಳಿಗೆ ಲಘುಟಿಪ್ಪಣಿಗಳು. ಇವು ಇವರ ಸಂಸ್ಕೃತಕೃತಿಗಳು. "ರಘುತಿಲಕ' ಎಂಬ 
ಅಂಕಿತದಿಂದ ಕನ್ನಡದಲ್ಲಿ ಗದ್ಯ ಪದ್ಯ ಸುಳಾದಿಗಳನ್ನು ರಚಿಸಿರುವರು. ರಘುನಾಥ 
ವಿಜಯದಂತಹ ಪ್ರೌಢಕೃತಿಯನ್ನು ಬರೆದಾಗ ಅವರಿಗಿನ್ನೂ ಇಪ್ಪತ್ತರ ಹರೆಯ, 
ಕಾಶಿಯಲ್ಲಿವಾದಿಜಯ, ಅನೇಕ ಕಡೆ ದಿಗ್ವಿಜಯ ಮಾಡಿ, ಪರಾಭವಗೊಂಡ ವಾದಿ- 
ಗಳಿಂದ ಪಡೆದ ಜಯಪತ್ರಿಕೆಗಳನ್ನು ಶ್ರೀಕೃಷ್ಣಮಠದ ಮಹಾದ್ವಾರಕ್ಕೆ ತೋರಣದಂತೆ 
ಕಟ್ಟಿಸಿದರಂತೆ. ಶ್ರೀಹೃಷೀಕೇಶತೀರ್ಥರ ಪಾಠಕ್ಕೆ ಅನುಗುಣವಾಗಿ ಸರ್ವಮೂಲ- 
ಗಳನ್ನು ಪ್ರತಿಮಾಡಿ ಇರಿಸಿರುವುದು ಇವರ ಮತ್ತೊಂದು ಮಹತ್ಕಾರ್ಯ. ಐವತ್ತೇಳು 
ವರ್ಷಗಳಷ್ಟು ದೀರ್ಪಕಾಲ ಪೀಠವನ್ನಾಳಿ ಶಾ.ಶ. 1626 (ಕ್ರಿ .ಶ. 1714) ನಂದನ 


66 


ಸಂವತ್ಸರದ ಶ್ರಾವಣ ಶುದ್ಧ ಪಂಚಮಿ ದಿನ ಇವರು ಪಲಿಮಾರಿನಲ್ಲಿ ವೃಂದಾ- 
ವನಸ್ಥರಾದರು. ಇವರ ಗುರುಗಳ, ಪರಮ ಗುರುಗಳ ಸನ್ನಿಧಾನದಲ್ಲಿಯೇ 
ವೃಂದಾವನಸ್ನರಾದದ್ದು ವಿಶೇಷತೆ. 


ಈ ಎ 
ಶ್ರಾವಣ ॥ ಶುಕ್ಲ ಷಷ್ಠಿ 


ಸಿರಿಯಾಳಷಷ್ಠಿ ಎನ್ನುತ್ತಾರೆ. ಮೊಸರನ್ನವನ್ನು ನೈವೇದ್ಯಮಾಡಿ ದಂಪತಿಗಳಿಗೆ 
ಬಡಿಸಬೇಕು. ಕನ್ಯೆಯರ ಅಭಿವೃದ್ದಿಗಾಗಿ ಈ ವ್ರತ ವಿಹಿತವಾಗಿದೆ. 


ಸೂಪೌದನವ್ರತ- ಶ್ರಾವಣ ಶುಕ್ಲ ಷಷ್ಠಿಯಂದು ಶಿವನನ್ನು ಪೂಜಿಸಿ ಮಾವಿನ 
ಕಾಯಿಯ ಉಪಿನಕಾಯನ್ನು ನಿವೇದಿಸಿ, ಬ್ರಾಹ್ಮಣರಿಗೂ ದಾನ ಮಾಡಬೇಕು. 
ಇದರಿಂದ ಅಪಮೃತ್ಯುಗಳು ಪರಿಹಾರವಾಗುವುದು. ಸೂಪೌದನಸ್ಯ ನೈವೇದ್ಯಮ- 
ರ್ಪಯೇದ್‌ ವಿಧಿಸಂಯುತಃ। ಆಮ್ರಸ್ಯ ಲವಣಂ ಶಾಕಂ ಸಾಧನೇ ಪರಿಕಲಯೇತ್‌' 
ಇತ್ಯಾದಿ ಶ್ರಾವಣಮಾಸಮಾಹಾತ್ಮೈಯಲ್ಲಿ ಹೇಳಲಾಗಿದೆ. ಇದರ ಬಗ್ಗೆ ದೀರ್ಫ- 
ವಾದ ವ್ರತಕಥೆಯೇ ಇರುತ್ತದೆ. 


ಶ್ರೀ ವಿದ್ಯಾಪೂರ್ಣತೀರ್ಥರು (ವ್ಯಾಸರಾಜ ಮಠ) ಶ್ರಾವಣ ಶುದ್ಧ ಷಷ್ಠಿ 
(ಕ್ರಿ.ಶ.1824-1872) ವಿದ್ವತ್‌ಕುಮುದಚಂದ್ರಾಯ ಭಕ್ತಪಂಕಜಭಾನವೇ । ವಿದ್ಯಾ- 
ಪೂರ್ಣಾಯ ಗುರವೇ ನಮಸ್ಪರ್ವೇಷ್ಟ ಹೇತುವೇ ॥ ಇವರು ಶ್ರೀ ವಿದ್ಯಾ- 
ಕಾಂತತೀರ್ಥರ ಪೂರ್ವಾಶ್ರಮದ ಮಕ್ಕಳು. ಇವರ ಪೂರ್ವಾಶ್ರಮದ ನಾಮಕರಣ 
ವೆಂಕಟನರಸಿಂಹಾಚಾರ್ಯರೆಂದು. ವಿದ್ಯಾನಿಧಿತೀರ್ಥರ ಕರಕಮಲಸಂಜಾತರಾಗಿ 
ಬಂದು 48 ವರ್ಷಗಳ ಕಾಲ ವಿದ್ಯಾಪೂರ್ಣತೀರ್ಥರೆಂಬ ಅಭಿದಾನದಿಂದ ಪೀಠ- 
ವನ್ನಲಂಕರಿಸಿದ್ದರು. ಪಾಠ-ಪ್ರವಚನಾದಿಗಳಲ್ಲಿ ಇವರಿಗೆ ವಿಶೇಷಾಸಕ್ತಿ ಇತ್ತು. 
ಮೈಸೂರು ಸಂಸ್ಥಾನದ ಅರಸರಾದ ಮುಮ್ಮುಡಿ ಕೃಷ್ಣರಾಜ ಒಡೆಯರಿಗೆ ಅತ್ಯಂತ 
ಪ್ರೀತಿಯ ಗುರುಗಳಾಗಿದ್ದರು. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ 
ಮಂಚಾಲೆ ರಾಘಪ್ಪ ಎಂಬ ನಾಣ್ಣುಡಿ ಇರುವಂತೆ ಇವರ ಕಾಲದಲ್ಲಿ ಮಠವೆಂದರೆ 
ಶ್ರೀ ವ್ಯಾಸರಾಜಮಠ, ಸ್ವಾಮಿಗಳೆಂದರೆ ಶ್ರೀ ವಿದ್ಯಾಪೂರ್ಣತೀರ್ಥರು ಎಂದು 
ಮಹಾರಾಜರಿಂದ ತುಂಬಿದ ಸಭೆಗಳಲ್ಲಿ ಪ್ರಶಂಸನೀಯರಾಗಿದ್ದರು. ಇವರೂ ಸಹ 


ಶ್ರಾವಣ ಶುಕ್ಲಪಕ್ನ ಸ 


ಸೋಸಲೆ ಕ್ಷೇತ್ರದಲ್ಲಿಯೇ 1872ರ ಶ್ರಾವಣ ಶುದ್ಧ ಷಷ್ಠಿಯಂದು ವೃಂದಾವನಸ್ಥ- 
ರಾದರು. 


ಶ್ರಾವಣ ॥ ಶುಕ್ಲ! ಸಪ್ತಮೀ 


ಶೀತಲಾಸಪ್ತಮೀ ವ್ರತ- ಶ್ರಾವಣ ಶುಕ್ಲ ಸಪ್ತಮೀ ಸಾಯಂಕಾಲ ಗೋಡೆಯ 
ಮೇಲೆ ಕೊಳವನ್ನೂ ಜಲದೇವತೆಗಳನ್ನೂ ಬರೆದು, ಮೊಸರನ್ನವನ್ನು ನಿವೇದಿಸಿ 
ಪೂಜಿಸಬೇಕು. ಹೀಗೆ ಏಳು ವರ್ಷ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. 


ಶ್ರೀಲಕ್ಷ್ಮೀಕಾಂತತೀರ್ಥರು (ವ್ಯಾಸರಾಜ ಮಠ) ಶ್ರಾವಣ ಶುದ್ಧ ಸಪ್ತಮೀ 
(ಕ್ರಿ.ಶ. 1584-1594) ಲಕ್ಷ್ಮೀಕಾಂತಗುರುಂ ವಂದೇ ಲಕ್ಷಣಾರ್ಯಮಹಂ ಸದಾ । 
ರಚಿತಾನ್‌ ಸ್ವೇನ ಕುರ್ವಾಣ ಲಕ್ಷೇಶಾನ್‌ ಭಿಕ್ಟುಕಾನ್‌ ಅಪಿ ॥ ಈ ಮಹಾನುಭಾವರು 
ಶ್ರೀರಾಮತೀರ್ಥರಿಂದ ಸನ್ಯಾಸದೀಕ್ಷೆಯನ್ನು ಪಡೆದು ಕೇವಲ 10 ವರ್ಷಗಳ ಕಾಲ 
ಮಹಾಸಂಸ್ಥಾನವನ್ನಾಳಿದರು. ಇವರು ಸನ್ಯಾಸಿಗಳಿಗೆ ಬೇಕಾದ ಸರ್ವ ಲಕ್ಷಣ ಸಂಪನ್ನ- 
ರಾಗಿದ್ದರೆಂದು ತಿಳಿದುಬರುತ್ತದೆ. ತಾವು ಅನೇಕರಿಗೆ ವೈರಾಗ್ಯ ದೀಕ್ಷೆಯನ್ನು ಕೊಟ್ಟು 
ತಮ್ಮಿಂದ ಸನ್ಯಾಸ ಪಡೆದ ಎಲ್ಲ ಭಿಕ್ಟುಗಳನ್ನೂ ತಾವೇ ಸ್ವಯಂ ರಕ್ಷಣೆಯನ್ನೂ 
ಮಾಡುತ್ತಿದ್ದರು ಎಂದು ಇವರ ಚರಮಶ್ಲೋಕವು ತಿಳಿಸುತ್ತದೆ. ಶ್ರೀ ವ್ಯಾಸರಾಜರಿಂದ 
ಪ್ರತಿಷ್ಠಿತವಾದ ಸುಮಾರು 300ಕ್ಕೂ ಹೆಚ್ಚು ಮುಖ್ಯಪ್ರಾಣದೇವರ ಸನ್ನಿಧಿಯುಳ್ಳ 
ಪೆನುಗೊಂಡೆಯಲ್ಲಿ ಬಹುಕಾಲ ವಾಸವಾಗಿದ್ದರೆಂದು ಹಾಗೂ ಆಗಿನ ಶ್ರೀಪಾದರಾಜ 
ಮಠದಲ್ಲಿ ಪೀಠಾಧಿಪತಿಗಳಾಗಿದ್ದ ಶ್ರೀಉದ್ದಂಡರಾಮಚಂದ್ರತೀರ್ಥರ ಆಪ್ತಮಿತ್ರರಾ- 
ಗಿದ್ದರೆಂದು ಬಲ್ಲ ಮೂಲಗಳು ವರ್ಣಿಸುತ್ತವೆ. ಇವರು ಪೆನುಗೊಂಡೆಯಲ್ಲಿಯೇ 
1594ರ ಶ್ರಾವಣ ಶುದ್ಧ ಸಪ್ತಮಿಯಂದು ಶ್ರೀಹರಿಪಾದವನ್ನು ಸೇರಿದರು. ಇವರ 
ಬೃಂದಾವನ ಪೆನುಗೊಂಡೆಯಲ್ಲಿಯೇ ಇದೆ. 


ಶ್ರೀವಿದ್ಯೇಶತೀರ್ಥರು (ಪಲಿಮಾರು ಮಠ) ಶ್ರಾವಣ ಶುಕ್ಲಪಕ್ಚ ಸಪ್ತಮಿ 
ಇವರು ಪರಂಪರೆಯಲ್ಲಿ ಏಳನೆಯವರು ಇವರು ಪರಂಪರೆಯಿಂದ ಬಂದ ಸಿದ್ದಾಂತ 
-ದ ತತ್ವಗಳನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಿದರು. ಭಕ್ತಿಯಿಂದ ರಾಮನನ್ನು 
ಪೂಜಿಸುತ್ತಾ ಸುಮಾರು ನಾಲ್ಕೂವರೆ ದಶಕಗಳ ಕಾಲ ಪೀಠಾಧಿಪತಿಯಾಗಿದ್ದು ಸ 


68 


ದೇಶದ ಎಲ್ಲಾ ಕ್ಷೇತ್ರಗಳನ್ನು ಸಂದರ್ಶಿಸಿದರು. ತಮ್ಮ ಕೊನೆಕಾಲದಲ್ಲಿ ರಾಮೇ- 
ಶ್ವರದಲ್ಲಿ ಹೋಗಿ ನೆಲೆಸಿದರು. ಅಲ್ಲಿ ಶಾ.ಶಕ 1356 (ಕ್ರಿ.ಶ. 1433) ಪ್ರಮಾಥಿ 
ಸಂವತ್ಸರದ ಶ್ರಾವಣ ಮಾಸದ ಶುಕ್ಕಫಕ್ಷ ಸಪ್ತಮಿಯಂದು ಹರಿಪದವನ್ನು ಸೇರಿದರು. 

ಶ್ರೀ ಸತ್ಯವರತೀರ್ಥರು - ಶ್ರೀಸತ್ಯಸಂಧಸಿಂಧೂತ್ಯ ಶ್ರೀಸತ್ಯವರಚಂದ್ರಮಾಃ । 
ಪ್ರಾರ್ಥಿತಾರ್ಥಪ್ರದೋ ನಿತ್ಯಂ ಭೂಯಃ ಸ್ಯಾತ್‌ ಇಷ್ಟಸಿದ್ದಯೇ ॥ ಮೊಹಮದೀ- 
ಯರ ಹಾವಳಿಯ ಕಾಲದಲ್ಲಿ ಶ್ರೀಮಠದ ಸಂಪತ್ತನ್ನು ಸಂರಕ್ಷಿಸುವ ಕಾರ್ಯ ಬಹಳ 
ಅನಿವಾರ್ಯವಾಗಿತ್ತು. ಇಂತಹ ಕಾಲದಲ್ಲೂ ಪಟ್ಟದ ದೇವರಿಗೆ ಕೋಟಿ ಸಲ 
ಅರ್ಚನೆ, ಲಕ್ಷಾಂತರ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ಕೀರ್ತಿ ಶ್ರಿ ಸತ್ಯವರತೀರ್ಥ- 
ರದ್ದು. ಶ್ರೀಮಠದ ಸಂಸ್ಥಾನ ಪ್ರತಿಮೆಗಳ ಪೆಟ್ಟಿಗೆಯು ಕಳ್ಳರಿಂದ ಅಪಹರಿಸಲ್ಪಟ್ಟಾಗ 
ಸತತ 21 ದಿನ ಉಪವಾಸ ಇದ್ದರು. 22ನೇ ದಿನದಂದು ನವರತ್ನ ಮನೆತನದ 
ಅಣ್ಣಯ್ಯಾಚಾರ್ಯರಿಗೆ ಸಂಸ್ಥಾನ ಪ್ರತಿಮೆಗಳ ಪೆಟ್ಟಿಗೆ ಸಿಗಲು ಶ್ರೀ ಸತ್ಯವರತೀರ್ಥರು 
ಅಣ್ಣಯ್ಯಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ತಮ್ಮ ಉತ್ತರಾಧಿಕಾರಿಯಾಗಿ 
ಪಟ್ಟಕಟ್ಟಿದರು. ಸಂತೇಬಿದನೂರಿನಲ್ಲಿ ಶ್ರೀಹರಿಯ ಅಡಿದಾವರೆಗಳನ್ನು ಪಡೆದರು. 
ಇಂದು ತುಳಸೀದಾಸರ ಜಯಂತಿಯೂ ಹೌದು. 


ಶ್ರಾವಣ ॥ ಶುಕ್ಲ॥। ಅಷ್ಟಮೀ 
ದುರ್ಗಾದೇವೀಪವಿತ್ರಾರೋಪಣೆ- ಶ್ರಾವಣ ಶುಕ್ಲ ಅಷ್ಟಮೀ ದಿನ ಅಧಿ 
ವಾಸ ಮಾಡಿ ನವಮಿಯಂದು ದೇವಿಗೆ ಪವಿತ್ರಾರೋಪಣೆಯನ್ನು ಮಾಡಬೇಕು. ಆ 
ದಿನ ಆಗದಿದ್ದಲ್ಲಿ ದ್ವಾದಶಿಯಂದು ವಿಷ್ಣುಪವಿತ್ರಾರೋಪಣವನ್ನು ಮಾಡುವಾಗ 
ಜೊತೆಯಲ್ಲಿಯೇ ಮಾಡಬಹುದು. 


ಶ್ರಾವಣ ॥ ಶುಕ್ಲ! ದಶಮೀ 


ಆಶಾದಶಮೀವ್ರತ - ಶ್ರಾವಣ ಶುಕ್ಲ ದಶಮಿಯಂದು, ಅಂಗಳದಲ್ಲಿ 
ದಿಗ್ದೇವತೆಗಳ ಚಿತ್ರಗಳನ್ನು ಬರೆದು ಗಂಧ ಪುಷ್ಪಫಲಾದಿಗಳಿಂದ ಪೂಜಿಸಬೇಕು. ಹೀಗೆ 
ಹನ್ನೆರಡು ತಿಂಗಳು ಶುಕ್ಲ ದಶಮಿಯಲ್ಲಿ ಪೂಜಿಸಿ ವರ್ಷಾಂತ್ಯದಲ್ಲಿ ಉದ್ಯಾಪನೆ 
ಮಾಡಬೇಕು. ಇದರಿಂದ ಎಲ್ಲಾ ಆಶೆಗಳು ಪೂರ್ಣವಾಗುವುವು. ಶ್ರಾವಣಮಾಸ- 
ಮಾಹಾತ್ಮ್ಯೈಯಲ್ಲಿ 36 ಶ್ಲೋಕಗಳಿಂದ ಈ ವ್ರತದ ವಿಧಾನವನ್ನು ತಿಳಿಸಿದ್ದಾರೆ. 


ಶ್ರಾವಣ ಶುಕ್ಸಪಕ್ಸ 69 


ಶ್ರಾವಣ ॥ ಶುಕ್ಲ॥। ಏಕಾದಶೀ ॥ 


ಯುಧಿಷ್ಠಿರಃ - ಶ್ರಾವಣಸ್ಯ ಸಿತೇ ಪಕ್ಷೇ ಕಿನ್ನಾಮ್ಮೇಕಾದಶೀ ಭವೇತ್‌ । ಕಥಯಸ್ವ 
ಪ್ರಸಾದೇನ ಮಮಾಗ್ರೇ ಮಧುಸೂದನ ॥1/। ಯುಧಿಷ್ಠಿರನು ಹೇಳಿದನು - 
ಶ್ರಾವಣಮಾಸ ಶುದ್ಧದಲ್ಲಿ ಬರುವ ಏಕಾದಶಿಯ ಹೆಸರೇನು? ಅದನ್ನು ದಯವಿಟ್ಟು 
ನನ್ನೆದುರಿಗೆ ಹೇಳು. ಶ್ರೀಕೃಷ್ಣ; - ಶೃಣುಷ್ಟಾವಹಿತೋ ರಾಜನ್‌ ಕಥಾಂ ಪಾಪಹರಾಂ 
ಪರಾಮ್‌ 1। ಯಸ್ಯಾಃ ಶ್ರವಣಮಾತ್ರೇಣ ವಾಜಪೇಯಫಲಂ ಲಭೇತ್‌ ॥2॥ 
ಶ್ರೀಕೃಷ್ಣನು ಹೇಳಿದನು - ಅದನ್ನು ಹೇಳುತ್ತೇನೆ ಕೇಳು. ಅದು ಪಾಪಹಾರವಾದುದು. 
ಅದನ್ನು ಕೇಳುವುದರಿಂದ ವಾಜಪೇಯಫಲವು ಬರುತ್ತದೆ. ದ್ವಾಪರಸ್ಯ 
ಯುಗಸ್ಕಾದೌ ಪುರಾ ಮಾಹಿಷ್ಯತೀಪುರೇ | ರಾಜಾ ಮಹೀಜಿದಾಖ್ಯಾತೋ ರಾಜ್ಯಂ 
ಪಾಲಯತಿ ಸ್ವಕಮ್‌ ॥3॥ ದಾ _ಪರಯುಗದ ಆದಿಯಲ್ಲಿ ಪೂರ್ವದಲ್ಲಿ ಮಾಹಿಷೃತಿ 
ಎಂಬ ಊರಿದ್ದಿತು. ಅದರಲ್ಲಿ ಮಹೀಜಿತ್ತೆಂಬ ರಾಜನು ರಾಜ್ಯವಾಳುತ್ತಿದ್ದನು. 
ಪುತ್ರಹೀನಸ್ಯ ತಸ್ಕೈವ ನ ತದ್ರಾಜ್ಯಂ ಸುಖಪ್ರದಮ್‌ । ಅಪುತ್ರಸ್ಯ ಸುಖಂ ನಾಸ್ತಿ 
ಇಹಲೋಕೇ ಪರತ್ರ ಚ॥41। ಚಿಂತಯಾನಸ್ಯ ತಸ್ಕೈವಂ ಕಾಲೋ ಬಹುತರೋ ಗತಃ 
ನ ಪ್ರಾಪ್ತಶ್ಚಸುತೋ ರಾಜ್ಞಾಸರ್ವಸೌಖ್ಯಪ್ರದೋ ನೃಣಾಮ್‌ ॥15॥ ಮಕ್ಕಳಿಲ್ಲದು- 
ದರಿಂದ ಅವನಿಗೆ ರಾಜ್ಯವು ಸುಖಿಸಲಿಲ್ಲ. ಮಕ್ಕಳು ಇಲ್ಲದವನಿಗೆ ಈ ಲೋಕ 
ಪರಲೋಕಗಳಲ್ಲಿ ಸುಖವಿಲ್ಲ. ಹೀಗೆಂದು ಯೋಚಿಸುತ್ತ ಇರುವಷ್ಟರಲ್ಲಿಯೇ 
ಅವನಿಗೆ ಕಾಲವು ಬಹುವಾಗಿ ಕಳೆದುಹೋಯಿತು. ಕೊನೆಗೂ ಸರ್ವಸೌಖ್ಯವನ್ನೂ 
ಕೊಡುವ ಮಗುವ ರಾಜನಿಗೆ ಉಂಟಾಗಲೇ ಇಲ್ಲ. ದೃಷ್ಟ್ವಾಶ್ಮಾನಂ ಪ್ರವಯಸಂ 
ರಾಜಾ ಚಿಂತಾಪರೋಭವತ್‌ | ತದಾಗತಃ ಪ್ರಜಾಮಧ್ಯೇ ಚೇದಂ ವಚನಮಬ್ರವೀತ್‌ 
6 ರಾಜನು ತನಗೆ ವಯಸ್ಸಾದುದನ್ನು ತಿಳಿದು ಬಹು ಚಿಂತೆಗೊಳಗಾಗಿ 
ಸಭೆಯನ್ನು ಸೇರಿಸಿ ಅಲ್ಲಿ ಇಂತೆಂದನು. ರಾಜಾ - ಇಹ ಜನ್ಮನಿ ಭೋ ಲೋಕಾ ನ 
ಮಯಾ ಪಾತಕಂ ಕೃತಮ್‌ | ಅನ್ಯಾಯೋಪಾರ್ಜಿತಂ ವಿತ್ತಂ ಕ್ಲಿಪ್ತಂ ಕೋಶೇ ಮಯಾ 
ನ ಹಿ ॥7॥! ಬ್ರಹ್ಮಸ್ತಂ ದೇವ ದ್ರವಿಣಂ ನ ಗೃಹೀತಂ ಮಯಾ ಕ್ಷಚಿತ್‌ । ಪುತ್ರವತ್‌ 
ಪಾಲಿತೋ ಲೋಕೋ ಧರ್ಮೇಣ ವಿಜಿತಾ ಮಹೀ 1811 ದುಷ್ಟೇಷು ಪತಿತೋ 
ದಂಡೋ ಬಂಧುಪುತ್ರೋಷಮೇಷ್ಟಕಿ । ಶಿಷ್ಟಾಸ್ತು ಪೂಜಿತಾ ನಿತ್ಯಂ ನ ದ್ವೇಷ್ಯಾಶ್ವ 


70 


ಮಯಾ ಜನಾಃ ॥9॥ ರಾಜನು ಹೇಳಿದನು - ಎಲೈ ಜನರುಗಳಿರಾ! ಈ ಜನ್ಮದಲ್ಲಿ 
ನಾನು ಪಾಪವನ್ನು ಮಾಡಿಲ್ಲ. ಅನ್ಯಾಯದಿಂದ ಹಣ ಸಂಪಾದಿಸಿ ಕೋಶಕ್ಕೆ 
ಹಾಕಿಲ್ಲ. ಬ್ರಾಹ್ಮಣರ ಸ್ವತ್ತು, ದೇವರ ಸ್ವತ್ತುಗಳನ್ನು ಅಪಹರಿಸಿಲ್ಲ. ಪ್ರಜೆಗಳನ್ನು 
ಮಕ್ಕಳಂತೆ ಕಾಪಾಡಿದ್ದೇನೆ. ಧರ್ಮದಿಂದ ಭೂಮಿಯನ್ನು ಜಯಿಸಿದ್ದೇನೆ. 
ದುಷ್ಟರನ್ನು ಅವರು ಬಂಧುಗಳಾಗಲೀ ಮಕ್ಕಳಿಗೆ ಸಮಾನರಾದವರಾಗಲೀ ನೋ- 
ಡದೇ ಶಿಕ್ಸಿಸಿದ್ದೇನೆ. ಯೋಗ್ಯರನ್ನು ಗೌರವಿಸುತ್ತಿದ್ದೇನೆ. ಯಾರನ್ನೂ ದ್ವೇಷಿಸುತ್ತಿಲ್ಲ. 
ಇತ್ಯೇವಂ ಬ್ರುವತೋ ಮಾರ್ಗಂ ಧರ್ಮಯುಕ್ತಂ ದ್ವಿಜೋತ್ತಮಾಃ । ಕಸ್ಥಾನ್ನಮ 
ಗೃಹೇ ಪುತ್ರೋ ನ ಜಾತಸ್ತದ್ದಿಮೃಶ್ಯತಾಮ್‌ ॥10॥ ಈ ರೀತಿಯಲ್ಲಿದ್ದರೂ ನನಗೇಕೆ 
ಮಕ್ಕಳಾಗುತ್ತಿಲ್ಲ? ಎಲೈ ಬ್ರಾಹ್ಮಣರಿರಾ। ನನಗೆ ಅದಕ್ಕೆ ಒಂದು ಮಾರ್ಗವನ್ನು 
ವಿಮರ್ಶಿಸಿ ಹೇಳಿರಿ. ಶ್ರೀಕೃಷ್ಣಃ - ಇತಿ ವಾಕ್ಯಂ ದ್ವಿಜಾಃ ಶ್ರುತ್ವಾ ಸಪ್ರಜಾಃ 
ಸಪುರೋಹಿತಾಃ | ಮಂತ್ರಯಿತ್ವಾ ನೃಪಹಿತಂ ಜಗ್ಗುಸ್ತೇ ಗಹನಂ ವನಮ್‌ ॥11॥ 
ಶ್ರೀಕೃಷ್ಣನು ಹೇಳಿದನು - ಆಗ ಬ್ರಾಹ್ಮಣರು ಅವನು ಹೇಳಿದುದನ್ನು ಕೇಳಿ 
ಪ್ರಜೆಗಳೂ, ಪುರೋಹಿತರೂ ಸೇರಿ ರಾಜನಿಗೆ ಅನುಕೂಲವಾಗುವಿಕೆಯನ್ನು 
ಯೋಚಿಸಿ ಎಲ್ಲರೂ ಕಾಡಿಗೆ ಹೋದರು. ಇತಸ್ತತಶ್ಚ ಪಶ್ಯಂತಃ ಆಶ್ರಮಾನ್‌ 
ಯಷಿಸೇವಿತಾನ್‌ । ನೃಪತೇರ್ಹಿತಮಿಚ್ಚಂತೋ ದದೃಶುರ್ಮುನಿಸತ್ತಮಮ್‌ ॥11211 
ಇತ್ತಿತ್ತ ಹುಡುಕುತ್ತ ಯಷಿಗಳ ಆಶ್ರಮಗಳನ್ನು ಹುಡುಕಿ ಕೊನೆಗೆ ಒಂದು ಯಷಿಯ 
ಆಶ್ರಮವನ್ನು ನೋಡಿದರು. ತಪ್ಯಮಾನಂ ತಪೋ ಘೋರಂ ನಿರಾಲಂಬಂ 
ನಿರಾಮಯಮ್‌ । ನಿರಾಹಾರಂ ಜಿತಾತ್ಮಾನಂ ಜಿತಕ್ರೋಧಂ ಸನಾತನಮ್‌ 111311 
ಲೋಮಶಂ ಧರ್ಮತತ್ವಜ್ಞಂ ಸರ್ವಶಾಸ್ತ್ರವಿಶಾರದಮ್‌ | ದೀರ್ಪಾಯುಷಂ 
ಮಹಾತ್ಮಾನಂ ಸಕೇಶಂ ಬ್ರಹ್ಮಸಮ್ಮಿತಮ್‌ ॥1141 ಅಲ್ಲಿ ಒಬ್ಬ ಯಷಿಯು ತಪಸ್ಸು 
ಮಾಡುತ್ತಿದ್ದುದನ್ನು ಕಂಡರು. ಅವನು ಘೋರವಾಗಿ ತಪಸ್ಸು ಮಾಡುತ್ತಿದ್ದನು. 
ಅವನ ದೇಹದಲ್ಲಿ ನಿಲ್ಲುವುದಕ್ಕೆ ಆಗಲಿ ಕೂರುವುದಕ್ಕೆ ಆಗಲಿ ಆಧಾರವನ್ನೇ 
ಹೊಂದಿರಲಿಲ್ಲ. ರೋಗವಿಲ್ಲದವನು. ಆಹಾರವನ್ನು ತೆಗೆದುಕೊಳ್ಳುತ್ತಿರಲಿಲ್ಲ. 
ಇಂದ್ರಿಯಗಳನ್ನು ಜಯಿಸಿದ್ದನು. ಕೋಪವನ್ನು ಬಿಟ್ಟಿದ್ದನು. ಬಹು ಹಳಬನು. 
ಧರ್ಮವನ್ನು ಬಲ್ಲವನು. ಶಾಸ್ತ್ರಗಳನ್ನೆಲ್ಲಾ ಬಲ್ಲವನು. ದೀರ್ಫಾಯುಸುಳ್ಳವನು. 
ಮಹಾಮಹಿಮನು. ಕೇಶಗಳನ್ನು ಬಹುವಾಗಿ ಬೆಳೆಸಿದ್ದನು. ಬ್ರಹ್ಮನಂತಿದ್ದನು. 


ಶ್ರಾವಣ ಶುಕ್ಗಪಕ್ಷ ಖ್ಯ 


ದೇಹದಲ್ಲೆಲ್ಲಾ ಕೂದಲುಗಳೇ ಹೆಚ್ಚಾಗಿದ್ದವು. ಕಲ್ಪೇ ಕಲ್ಪೇ ಗತೇ ತಸ್ಯ ಏಕಂ ಲೋಮ 
ವಿಶೀರ್ಯತೇ | ಅತೋ ಲೋಮಶನಾಮಾನಂ ತ್ರಿಕಾಲಜ ಥಂ ಮಹಾಮುನಿಮ್‌ । 
ತಂ ದೃಷ್ಟ್ವಾ ಹರ್ಷಿತಾ: ಸರ್ವ ಊಚುಸ್ತೇ ಚ ಪರಸ್ಪರಮ್‌ ॥15॥ ಒಂದೊಂದು 
ಕಲವು ಕಳೆದಾಗಲೂ ಅವನ ಒಂದೊಂದು ರೋಮವು ನಾಶವಾಗುತ್ತದೆ. 
ಆದುದರಿಂದಲೇ ಅವನಿಗೆ ಲೋಮಶನೆಂಬ ಹೆಸರು ಬಂದಿದ್ದಿತು. ಅವನು 
ತ್ರಿಕಾಲಜ್ಞಾನಿಯು. ಆ ಮಹಾಮುನಿಯನ್ನು ನೋಡಿ ಎಲ್ಲರೂ ಸಂತೋಷಗೊಂಡು 
ಒಬ್ಬರಿಗೊಬ್ಬರು ಹೀಗೆ ಮಾತನಾಡಿಕೊಂಡರು. ಜನಾಃ - ಅಸ್ನದ್ಧಾಗ್ಯವಶಾದೇವ 
ಪ್ರಾಪ್ತೋಯಂ ಮುನಿಸತ್ತಮಃ ॥॥161 ಜನಗಳು ಹೇಳಿದರು - ನಮ್ಮ ಭಾಗ್ಯದ 
ವಶದಿಂದಲೇ ಈ ಯಷಿಯು ನಮಗೆ ಸಿಕ್ಕಿದ್ದಾನೆ. ಶ್ರೀಕೃಷ್ಣ; - ತಾಂಸ್ತಥಾ ಸ 
ಪ್ರಜಾನ್‌ ವೀಕ್ಷ್ಯ ಉವಾಚ ಯಷಿಸತ್ತಮಃ ॥17॥ ಶ್ರೀಕೃಷ್ಣನು ಹೇಳಿದನು - ಆಗ 
ಯಷಿಯು ಆ ಪ್ರಜೆಗಳನ್ನು ನೋಡಿ ಇಂತೆಂದನು. ಲೋಮಶಃ - ಕಿಮರ್ಥಮಿಹ 
ಸಂಪ್ರಾಪ್ತಾಃ ಕಥಯದ್ದಂ ಸ್ವಕಾರಣಮ್‌ । ದರ್ಶನಾದ್ಭೃಷ್ಟಮನಸಃ ಸ್ತುವಂತ್ಲೆವ 
ಮಾಂ ಕಿಮು 111811 ಅಸಂಶಯಂ ಕರಿಷ್ಯಾಮಿ ಭವತಾಂ ಯದ್ದಿತಂ ಭವೇತ್‌ । 
ಪರೋಪಕೃತಯೇ ಜನ್ಮ ಮಾದೃಶಾನಾಂ ನ ಸಂಶಯಃ 11191 ಲೋಮಶನು 
ಹೇಳಿದನು - ಎಲೈ ಜನಗಳಿರಾ! ಇಲ್ಲಿಗೇಕೆ ಬಂದಿರಿ? ಕಾರಣವನ್ನು ಹೇಳಿರಿ. 
ನನ್ನನ್ನು ನೋಡಿದ ಕೂಡಲೇ ಸಂತೋಷಗೊಂಡಿರುವಿರಿ. ನಿಮಗೆ ಬೇಕಾದುದನ್ನು 
ಸಂಶಯವಿಲ್ಲದೇ ಮಾಡಿಕೊಡುತ್ತೇನೆ. ನಮ್ಮಂಥವರ ಜನ್ಮವು ಪರೋಪಕಾರ- 
ಕ್ಕಾಗಿಯೇ ಇರುವುದು. ಸಂಶಯವಿಲ್ಲ. ಜನಾಃ- ಶ್ರೂಯತಾಂ ಅಭಿದಾಸ್ಯಾಮೋ 
ವಯಮಾಗಮಕಾರಣಮ್‌ । ಸಂಶಯಚ್ಛೇದನಾರ್ಥಾಯ ತವ ಸಾನ್ನಿಧ್ಯಮಾಗತಾಃ 
11201 ಜನರು ಹೇಳಿದರು - ನಾವು ಬಂದಿರುವ ಕಾರಣವನ್ನು ಹೇಳುತ್ತೇವೆ. 
ನಮಗೆ ಒಂದು ಸಂಶಯವು ಬರಲು ತಮ್ಮ ಬಳಿಗೆ ಬಂದಿದ್ದೇವೆ. ಪದ್ಮಯೋನೇಃ 
ಪರತರಾತ್ತ್ವತ್ವಃ ಶ್ರೇಷ್ಠೋ ನ ವಿದ್ಯತೇ । ಅತಃ ಕಾರ್ಯವತಶಾತ್‌ ಪ್ರಾಪ್ತಾಃ ಸಮೀಪಂ 
ಭವತೋ ವಯಮ್‌ ॥1211 ಉತ್ತಮನಾದ ಬ್ರಹ್ಮನೊಬ್ಬನನ್ನು ಬಿಟ್ಟರೆ ನಿನಗಿಂತಲೂ 
ಶ್ರೇಷ್ಠರಾದವರು ಮತ್ತೊಬ್ಬರಿಲ್ಲವು. ಆದುದರಿಂದ ಒಂದು ಕೆಲಸಕ್ಕೋಸ್ಕರ ನಿನ್ನ 
ಸಮೀಪಕ್ಕೆ ಬಂದಿದ್ದೇವೆ. ಮಹೀಜಿನ್ನಾಮ ರಾಜಾಸೌ ಪುತ್ರಹೀನೋಸ್ವಿಸಾಂಪ್ರತಮ್‌ 
| ವಯಂ ತಸ್ಯ ಪ್ರಜಾ ಬ್ರಹ್ಮನ್‌ ಪುತ್ರವತ್‌ ಪಾಲಿತಾಸ್ತಥಾ 112211 ಈಗ 


72 


ಮಹೀಜಿತ್ತೆಂಬ ಒಬ್ಬ ರಾಜನಿರುವನು. ಅವನಿಗೆ ಮಕ್ಕಳಿಲ್ಲವು. ನಾವು ಅವನ 
ಪ್ರಜೆಗಳು. ನಮ್ಮನ್ನು ಅವನು ಮಕ್ಕಳಂತೆ ಕಾಪಾಡುತ್ತಿದ್ದಾನೆ. ತಂ ಪುತ್ರರಹಿತಂ 
ದೃಷ್ಟ್ಯಾ ತಸ್ಯ ದುಃಖೇನ ದುಃಖತಾಃ | ತಪಃ ಕರ್ತುಮಿಹಾಯಾತಾ ಮತಿಂ ಕೃತ್ಥಾ ತು 
ನೈಷ್ಠಿಕೀಮ್‌ ॥23॥ ಅವನಿಗೆ ಮಕ್ಕಳಿಲ್ಲದಿರುವುದರಿಂದ ಬಹು ದುಃ 
ಖಗೊಂಡಿರುವನು. ಅವನ ದುಃಖದಿಂದ ನಮಗೂ ದುಃಖವುಂಟಾಗಿದೆ. ತಸ್ಯ 
ಭಾಗ್ಯೇನ ದೃಷ್ಟೋಸಿ ಹ್ಯಸ್ಥಾಭಿಸ್ತ 2 ದ್ವಿಜೋತ್ತಮ | ಮಹತಾಂ ದರ್ಶನೇನೈವ 
ಕಾರ್ಯಸಿದ್ಧಿರ್ಭವೇನ್ಸೃಣಾಮ್‌ । ಉಪದೇಶಂ ವದ ಮುನೇ ರಾಜ್ಞಃ ಪುತ್ರೋ 
ಯಥಾ ಭವೇತ್‌ 11241 ಅವನ ಅದೃಷ್ಟವಿಶೇಷದಿಂದ ನಿನ್ನನ್ನು ನಾವು ನೋಡಿದೆವು. 
ಮಹಾತ್ಮರ ದರ್ಶನದಿಂದಲೇ ಕೆಲಸವು ಸಿದ್ಧಿಸುತ್ತದೆ. ಆದುದರಿಂದ ಆ ರಾಜನಿಗೆ 
ಮಕ್ಕಳಾಗುವಂತೆ ಯಾವುದಾದರೂ ಒಂದು ವಿಷಯವನ್ನು ಉಪದೇಶಿಸು. 
ಶ್ರೀಕೃಷ್ಣ; - ಇತಿ ತೇಷಾಂ ವಚಃ ಶ್ರುತ್ವಾ ಮುಹೂರ್ತಂ ಧ್ಯಾನಮಾಸ್ಥಿತಃ। ಪ್ರತ್ಯುವಾಚ 
ಮುನಿರ್ಜ್ಯಾತ್ವಾ ತಸ್ಯ ಜನ್ಮ ಪುರಾತನಮ್‌ 11251 ಶ್ರೀಕೃಷ್ಣನು ಹೇಳಿದನು - ಹೀಗೆ 
ಅವರು ಹೇಳಿದ ಮಾತನ್ನು ಕೇಳಿ ಮುನಿಯು ಒಂದು ಫಳಿಗೆಯ ಕಾಲ 
ಧ್ಯಾನಸ್ಥನಾದನು. ಆಮೇಲೆ ಆ ರಾಜನ ಹಿಂದಿನ ಜನ್ಮವನ್ನು ತಿಳಿದು ಅವರನ್ನು 
ಕುರಿತು ಇಂತೆಂದನು. ಲೋಮಶಃ - ಪುರಾ ಜನ್ಮನಿ ವೈಶ್ಯೋ5ಯಂ ಧನಹೀನೋ 
ನೃಶೋಷಕೃತ್‌ | ವಾಣಿಜ್ಯಕರ್ಮನಿರತೋ ಗ್ರಾಮಾದ್‌ ಗ್ರಾಮಾಂತರಂ ಗತಃ ॥12611 
ಲೋಮಶನು ಹೇಳಿದನು - ಈ ರಾಜನು ಹಿಂದಿನ ಜನ್ಮದಲ್ಲಿ ವೈಶ್ಯನಾಗಿದ್ದನು. 
ಬಡವನಾದುದರಿಂದ ವ್ಯಾಪಾರಮಾಡುತ್ತಾ ಜನರಲ್ಲಿ ಹಣವನ್ನು ಎಳೆಯುತ್ತಿದ್ದನು. 
ಈ ರೀತಿಯಾಗಿ ವ್ಯಾಪಾರಮಾಡುತ್ತ ಊರಿಂದೂರಿಗೆ ಹೋಗುತ್ತಿದ್ದನು. ಜ್ಯೇಷ್ಠೇ 
ಮಾಸಿ ಸಿತೇ ಪಕ್ಷೇ ದಶಮೀದಿವಸೇ ತಥಾ | ಮಧ್ಯಗೇ ದ್ಯುಮಣ್‌ೌ ಪ್ರಾಪ್ತ್‌ 
ಗ್ರಾಮಸೀಮ್ನಿ ಜಲಾಶಯಮ್‌ 11271 ಹೀಗೆ ಸುತ್ತುತ್ತಿರುವವರಲ್ಲಿ ಜ್ಯೇಷ್ಠಮಾಸದ 


ಕ್ಲಪಕ್ಷದ ” ದಶಮಿಯ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಒಂದೂರಿನ 
ಬಳಿಯಿರುವ ಒಂದು ನೀರಿರುವ ಬಾವಿಯ ಬಳಿಗೆ ಹೋದನು. ಕೂಪಿಕಾಂ 
ಸಜಲಾಂ ದೃಷ್ಟ್ವಾ ಜಲಪಾನೇ ಮನೋ ದಧೇ । ಸದ್ಯಸ್ತತಃ ಸವತ್ಸಾ ಧೇನುಸ್ತತ್ರ 
ಸಮಾಗತಾ 12811 ಆ ಬಾವಿಯಲ್ಲಿ ನೀರಿದ್ದುದನ್ನು ನೋಡಿ ನೀರು ಕುಡಿಯ 
-ಬೇಕೆಂದು ಮನಸ್ಸು ಬಂದಿತು. ಆಗ ಅಲ್ಲಿಗೆ ಒಂದು ಹಸುವೂ ಕರುವೂ ಬಂದವು. 


ಚ 


ಶ್ರಾವಣ ಶುಕ್ಲಪಕ್ಚ 73 


ತೃಷಾತುರಾ ನಿದಾಘಾರ್ತಾ ಸಾತು ತಸ್ಕಾಮಪಃ ಪಪೌ | ಪಿಬಂತೀಂ ವಾರಯಿತಾ } 
ತಾಮಸೌ ತೋಯಂ ಪಪೌ ಸ್ವಯಮ್‌ ॥॥29॥ ಆ ಹಸುವು ಬಿಸಿಲಿನ ಬೇಗೆಯನ್ನು 
ತಡೆಯಲಾರದೆ ಬಾಯಾರಿಕೆಯಿಂದ ಆ ಕೊಳದಲ್ಲಿ ನೀರನ್ನು ಕುಡಿಯುತ್ತಿದ್ದಿತು. 
ನೀರು ಕುಡಿಯುತ್ತಿದ್ದ ಆ ಹಸುವನ್ನು ಓಡಿಸಿ ತಾನು ಅಲ್ಲಿ ನೀರನ್ನು ಕುಡಿದನು. 
ಕರ್ಮಣಾ ತೇನ ಪಾಪೇನ ಪುತ್ರಹೀನೋ ನೃಪೋಭವತ್‌ । ಕಸ್ಯಾಪಿ ಜನ್ಮನಃ 
ಪುಣ್ಯಾತ್‌ ಪ್ರಾಪ್ತಂ ರಾಜ್ಯಮಕಂಟಕಮ್‌ ॥130॥ ಆ ಕೆಲಸದ ಪಾಪದಿಂದಲೇ 
ಅವನು ಮಕ್ಕಳಿಲ್ಲದವನಾದನು. ಹಿಂದಿನ ಯಾವುದೋ ಒಂದು ಜನ್ಮದ ಪುಣ್ಯದ 
ವಶದಿಂದ ಶತ್ರುರಹಿತವಾದ ಈ ರಾಜ್ಯವನ್ನು ಹೊಂದಿರುವನು. ಲೋಕಾಃ - 
ಪುಣ್ಯಾತ್‌ ಪಾಪಂ ಕ್ಚಯಂ ಯಾತಿ ಪುರಾಣೇ ಶ್ರೂಯತೇ ಮುನೇ । ಪುಣ್ಯೋ- 
ಪದೇಶಂ ಕಥಯ ಯೇನ ಪಾಪಕ್ಷಯೋ ಭವೇತ್‌ | ತಥಾ ಭವತ್ಸಸಾದೇನ ಪುತ್ರೋ 
ಭವತಿ ಭೂಪತೇಃ ॥1311 ಜನರು ಹೇಳಿದರು - ಪುಣ್ಯವನ್ನು ಮಾಡಿದರೆ ಆ 
ಪುಣ್ಯವು ಪಾಪವನ್ನು ನಾಶ ಮಾಡುತ್ತದೆ ಎಂದು ಪುರಾಣಗಳಲ್ಲಿ ಹೇಳಿದ್ದೇವೆ. 

ಆದುದರಿಂದ ಪಾಪ ಪಕ್ಚಯವಾಗತಕ್ಕ ಒಂದು ಪುಣ್ಯದ ಕೆಲಸವನ್ನು ಹೇಳು. "ನನ್ನ 
ಅನುಗ್ರಹದಿಂದ ಅದನ್ನು ಮಾಡಿದರೆ ಆ ರಾಜನಿಗೆ ಮಕ್ಕಳಾಗಲಿ. ಲೋಮಶಃ - 
ಶ್ರಾವಣೇ ಶುಕ್ಗಪಕ್ಲೇ ತು ಪುತ್ರದಾ ನಾಮ ವಿಶ್ರುತಾಃ । ಏಕಾದಶೀ ವಾಂಛಿತದಾ 
ಕುರುದ್ಧಂ ತದ್ವತಂ ಜನಾಃ ॥1321 ಲೋಮಶನು ಹೇಳಿದನು - ಎಲೈ ಜನಗಳಿರಾ। 
ಶ್ರಾವಣಶುಕ್ಲ ಏಕಾದಶಿಯು ಪುತ್ರದಾ ಎಂದು ಪ್ರಸಿದ್ಧವಾಗಿದೆ. ಆ ಏಕಾದಶೀ 
ವ್ರತವನ್ನು ಮಾಡಿ ಇಷ್ಟಾರ್ಥವನ್ನು ಪಡೆಯಿರಿ. ಶ್ರೀಕೃಷ್ಣ - ಇತಿ ಶ್ರುತ್ವಾ ನಮಸ್ಕೃತ್ಯ 
ಮುನಿಮೇತ್ಯ ಪುರಂ ವ್ರತಮ್‌ । ಯಥಾವಿಧಿ ಯಥಾನ್ಯಾಯ್ಯಂ ಕೃತಂ ತೈರ್ಜಾ- 

ಗರಾಸ್ಸಿತಮ್‌ 11331 ಶ್ರೀಕೃಷ್ಣನು ಹೇಳಿದನು - ಇದನ್ನು ಕೇಳಿ ಆ ಯಷಿಗೆ 
ನಮಸ್ತ ರಿಸಿ ಪಟ್ಟಣಕ್ಕೆ ಹೋಗಿ ಆ ವ್ರತವನ್ನು ವಿಧಿವತ್ತಾಗಿಯೂ ನ್ಯಾಯವಾಗಿಯೂ 
ಹ ಜಾಗರಣೆಯನ್ನು ಮಾಡಿದರು. ತಸ್ಯ ಪುಣ್ಯಂ ಸುವಿಮಲಂ ದತ್ತಂ ನೃಪತಯೇ 
ಜನೈಃ । ದತ್ತೇ ಪುಣ್ಶೇಂಥ ಸಾ ಸಾ ರಾಜ್ಞೇ 'ಗರ್ಭಮಾಧತ್ತ ಶೋಭನಮ್‌ ॥134! 

ಜನಗಳು ತಾವು ಆ ವ್ರತವನ್ನು ಮಾಡಿ ಆ ಪುಣ್ಯವನ್ನು ರಾಜನಿಗೆ ಕೊಟ್ಟರು. 

ಅವರು ಪುಣ್ಯವನ್ನು ಕೊಡುತ್ತಿರಲು ಆ ರಾಣಿಯು ಗರ್ಭವತಿಯಾದಳು. ಪ್ರಾಪ್ತೇ 


ಹಾ 


ಪ್ರಸವಕಾಲೇ ಸಾ ಸುಷುವೇ ಪುತ್ರಮೂರ್ಜಿತಮ್‌ ।ಟ ಶ್ರಾವಣಸ್ಯ ಸಿತೇ ಪಕ್ಷೇ 


74 


ಕರ್ಕಟಸ್ನೇ ದಿವಾಕರೇ 11351 ದ್ವಾದಶ್ಯಾಂ ವಾಸುದೇವಾಯ ಪವಿತ್ರಾರೋಪಣಂ 
ಸ್ಮೃತಮ್‌ । ಹೇಮರೂಪ್ಯತಾಮ್ರಕೌಮೈ: ಸೂತ್ರೈಃ ಕೌಶೇಯಪದ್ಧಜೈೆಃ 1361 ಕುಶೈ: 
ಕಾಶೈಶ್ಚ ಕಾರ್ಪಾಸೈರ್ಬ್ರಹ್ಮಣಾ ಕೀರ್ತಿತೈಃ: ಶುಭೈಃ । ಸ್ನಾತ್ವಾ ತ್ರಿಗುಣಿತಂ ಸೂತ್ರಂ 
ತ್ರಿಗುಣೀಕೃತ್ಯ ಶೋಧಯೇತ್‌ ॥37॥ ಆಕೆಯು ' ದಿವಸಗಳು ತುಂಬಿದ ನಂತರ 
ಉತ್ತಮನಾದ ಮಗನನ್ನು ಹೆತ್ತಳು. ಕರ್ಕಾಟಕದಲ್ಲಿ ಸೂರ್ಯನಿರುವಾಗ 
ಶ್ರಾವಣಮಾಸದ ಶುದ್ಧದ್ವಾದಶಿಯ ದಿನ ವಾಸುದೇವನಿಗೆ ಪವಿತ್ರಾರೋಪಣವೆಂಬ 
ಕರ್ಮವನ್ನು ಮಾಡಬೇಕು. ಚಿನ್ನ, ಬೆಳ್ಳಿ, ತಾಮ್ರ, ರೇಷ್ಮೆ, ಮರದ ತೊಗಟೆ, 
ಕಮಲದ ದಂಟು, ಕುಶವೆಂಬ ದರ್ಭೆ, ಕಾಶವೆಂಬ ನೀರು ಹುಲ್ಲು, ಹತ್ತಿ, 
ಬ್ರಹ್ಮನು ಹೇಳಿರುವ ಇನ್ನಾವುದಾದರೂ ಇದ್ದರೆ ಅವುಗಳ ತಂತಿ ಅಥವಾ 
ನೂಲುಗಳನ್ನು ಮಾಡಿ ಸ್ನಾನ ಮಾಡಿಕೊಂಡು ಮೊದಲು ಮೂರಾಗಿ ಸೇರಿಸಿ, 
ಅನಂತರ ಆ ಮೂರನ್ನೂ ಸೇರಿಸಿರುವುದನ್ನು ಮತ್ತೆ ಮೂರಾಗಿ ಸೇರಿಸಬೇಕು. 
ಗೋದೋಹಾಂತರಿತೇ ಕಾಲೇ ಪೂರ್ವೇದ್ಯುರಧಿವಾಸನಮ್‌ | ಬ್ರಾಹ್ಮಣಾಂಶ್ಚ 
ನಮಸ್ಕೃತ್ಯ ಗುರುಪಾದೌ ಪ್ರಣಮ್ಯ ಚ 138॥ ಗೀತಮಂಗಳನಿರ್ಫೋಷೈಃ 
ಕುರ್ಯಾಜ್ಞಾಗರಣಂ ತತಃ । ಬ್ರಾಹ್ಮಣಾಃ ಕೃತ್ರಿಯಾ ವೈಶ್ಯಾ ಭಕ್ತಾಃ ಶೂದ್ರಾಸ್ತಥೈವ ಚ 
13911 ಸ್ವಧರ್ಮಾವಸ್ಥಿತಾಃ ಸರ್ವೇ ಭಕ್ತ್ಯಾ ಕುರು; ಪವಿತ್ರಕಮ್‌ । ತತಃ ಪವಿತ್ರಂ 
ಗುರವೇ ದದ್ಯಾದ್ವೈ ವಿಧಿಪೂರ್ವಕಮ್‌ ॥40॥ ಏಕಾದಶಿಯ ದಿವಸದಲ್ಲಿ 
ಹಸುವನ್ನು ಕರೆಯುವ ಹೊತ್ತಿನಲ್ಲಿ ಅಧಿವಾಸನವೆಂಬ ಕರ್ಮವನ್ನು ಮಾಡಿಸಬೇಕು. 
ಆಗ ಬ್ರಾಹ್ಮಣರನ್ನು ನಮಸ್ಕರಿಸಿ ಗುರುವಿಗೆ ಪೂಜೆ ಮಾಡಿ 
ಮಂಗಳವಾದ್ಯಗಳಿಂದಲೂ ಗಾನಗಳಿಂದಲೂ ಕೂಡಿಕೊಂಡು ಜಾಗರಣವನ್ನು 
ಮಾಡಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಭಕ್ತಿಯಿಂದಲೂ ತಮ್ಮ 
ತಮ್ಮ ಧರ್ಮಗಳಿಂದಲೂ ಕೂಡಿದ್ದು ಭಕ್ತಿಯಿಂದ ಮೇಲೆ ಹೇಳಿದ ಪದಾರ್ಥ 
-ಗಳಿಂದ ಪವಿತ್ರವನ್ನು ಮಾಡಬೇಕು. ಆ ಪವಿತ್ರವನ್ನು ಶಾಸ್ತ್ರದ ರೀತಿಯಿಂದ 
ಗುರುವಿಗೆ ಕೊಡಬೇಕು. ಬ್ರಾಹ್ಮಣಾನ್‌ ವೈಷ್ಣವಾಂಶ್ಚೈವ ಗಂಧಪುಷ್ಪಾದಿನಾರ್ಚ- 
ಯೇತ್‌ । ಅತೋ ದೇವೇತಿ ಮಂತ್ರೇಣ ದ್ವಿಜೋ ವಿಷ್ಣುಂ ನಿವೇದಯೇತ್‌ ॥41/ 
ಆಗ ವಿಷ್ಣುಭಕ್ತರಾದ ಬ್ರಾಹ್ಮಣರನ್ನು ಹೂವು, ಗಂಧಗಳಿಂದ ಪೂಜಿಸಬೇಕು. 
"ಅತೋ ದೇವಾ' ಎಂಬ ಮಂತ್ರದಿಂದ ಬ್ರಾಹ್ಮಣನು ವಿಷ್ಣುವಿಗೆ ಪವಿತ್ರಾ- 


ಶ್ರಾವಣ ಶುಕ್ಕಪಕ್ಷ 75 


ರೋಪಣವನ್ನು ಮಾಡಬೇಕು. ಶೂದ್ರಸ್ತುಮೂಲಮಂತ್ರೇಣ ಯಥಾ ವಿಷ್ಣೋಸ್ತಥಾ 
ಶಿವೇ। ವರ್ಷೇ ವರ್ಷೇ ಪ್ರಕರ್ತವ್ಯಂ ಪವಿತ್ರಾರೋಷಣಂ ಹರೇಃ ॥421 ಶೂದ್ರನು 
ಮೂಲಮಂತ್ರದಿಂದ ಪವಿತ್ರಾರೋಪಣವನ್ನು ಮಾಡಬೇಕು. ವಿಷ್ಣುವಿಗೆ ಹೇಳಿದ 
ವಿಷಯವೇ ಶಿವನಿಗೂ ಅನ್ವಯಿಸುತ್ತದೆ. ಈ ಪವಿತ್ರಾರೋಪಣವನ್ನು ವರ್ಷ- 
ವರ್ಷವೂ ಮಾಡಬೇಕು. ಭುಕ್ತಿಂ ಮುಕ್ತಿಂ ಚ ಇಚ್ಛದ್ದಿಃ ಸಂಸಾರೇ ಶೋಕಸಾಗರೇ । 
ನ ಕರೋತಿ ವಿಧಾನೇನ ಪವಿತ್ರಾರೋಪಣಂ ತು ಯಃ ॥43॥| ಹೀಗೆ 'ಪವಿತ್ರಾ- 
ರೋಪಣವನ್ನು ಮಾಡಿದರೆ ಈ ಸಂಸಾರದಲ್ಲಿ ಭುಕ್ತಿಯೂ ಮುಕ್ತಿಯೂ ಸಿಕ್ಕುತ್ತವೆ. 
ಯಾರು ವಿಧಿವತ್ತಾಗಿ ಈ ಪವಿತ್ರಾರೋಪಣವನ್ನು ಮಾಡುವುದಿಲ್ಲವೋ ಅವರು 
ವರ್ಷದವರೆಗೂ ಮಾಡಿದ ಪೂಜೆಯು ವ್ಯರ್ಥವಾಗುತ್ತದೆ. ತಸ್ಯ ಸಾಂವತ್ತರೀ 
ಪೂಜಾ ನಿಷ್ಠಲಾ ವೈಷ್ಣವಸ್ಯ ತು | ಶ್ರುತ್ವಾ ಮಾಹಾತ್ಮ್ಯಮೇತಸ್ಯಾ ನರಃ ಪಾಪಾ- 
ತ್ವಮುಚ್ಛತೇ॥44 ಇಹ ಲೋಕೇ ಸುಖಂ ಪ್ರಾಪ್ಯ ಪರತ್ರ ಸ್ವರ್ಗತಿಂ ಲಭೇತ್‌ ॥451 
ಈ ಏಕಾದಶಿಯ ಮಹಿಮೆಯನ್ನು ಕೇಳಿದವನು ಪಾಪದಿಂದ ಪಾರಾಗುತ್ತಾನೆ. 
ಮತ್ತು ಇಹಲೋಕದಲ್ಲಿ ಸುಖವನ್ನು ಹೊಂದಿ ಪರದಲ್ಲಿ ಸ್ವರ್ಗವನ್ನೂ ಹೊಂದು- 
ತ್ತಾನೆ. ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾ- 
ದಾಂತರ್ಗತ ಕೃಷ್ಣಯುಧಿಷ್ಠಿರಸಂವಾದೇ ಶ್ರಾವಣಶುಕ್ಸಪುತ್ರದೈಕಾದಶೀಮಾಹಾತ್ಮ್ಯಂ ನಾಮ 
ಸಪ್ತಪಂಚಾಶತ್ತಮೋ5ಧ್ಯಾಯಃ ಸಮಾಪ್ರಃ ॥ ಇಂತು ಪದ್ಮಮಹಾಪುರಾಣದ ಉತ್ತರ- 
ಖಂಡದ ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದ- 
ದಲ್ಲಿ ಶ್ರಾವಣಶುಕ್ಷಪುತ್ರದೈಕಾದಶಿಯ ಮಹಿಮೆ ಎಂಬ ಐವತ್ತಏಳನೆಯ 
ಅಧ್ಯಾಯವು ಮುಗಿಯಿತು. 

ಹಿಂಡೋಲೋತ್ಸವ- ಶ್ರಾವಣದ ಶುಕ್ಲಪಕ್ಷದ ಏಕಾದಶಿಯಿಂದ ಪೂರ್ಣಮಿಯ 
ವರೆಗೂ ಉತ್ತರ-ಭಾರದಲ್ಲಿ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಬೆಳ್ಳಿಯ 
ಉಯ್ಯಾಲೆಗಳಲ್ಲಿ ರಾಧಾಕೃಷ್ಣರ ಪ್ರತಿಮೆಗಳನ್ನಿಟ್ಟು ಪೂಜಿಸಿ ಹಾಡಿ ತೂಗಲಾಗುತ್ತದೆ. 


ಶ್ರಾವಣ ॥ ಶುಕ್ಲ! ದ್ವಾದಶೀ ಬುದ್ಧದ್ಧಾದಶೀ 
ದುರ್ವಾಸಮುನಿ - ಶ್ರಾವಣಮಾಸದಲ್ಲಿ ಶುಕ್ನಪಕ್ಷದ ಏಕಾದಶಿಯಲ್ಲಿ ಈ 
ವ್ರತವನ್ನು ಮಾಡಬೇಕು. ಹಿಂದಿನ ನಿಯಮದಂತೆ ಜನಾರ್ದನನನ್ನು ಗಂಧಪುಷಾದಿ- 


76 


ಗಳಿಂದ ಅರ್ಚಿಸಬೇಕು. ದಾಮೋದರಾಯ ನಮಃ ಎಂದು ದೇವನ ಪಾದಗಳನ್ನೂ , 
ಹೃಷೀಕೇಶಾಯ ನಮಃ ಎಂದು ನಡುವನ್ನೂ, ಸನಾತನಾಯ ನಮಃ ಎಂದು 
ಉದರವನ್ನೂ , ಶ್ರೀವತಧಾರಿಣೇ ನಮಃ ಎಂದು ಹೃದಯವನ್ನೂ, ಚಕ್ರಪಾಣಯೇ 
ನಮಃ ಎಂದು ತೋಳುಗಳನ್ನೂ, ಹರಯೇ ನಮಃ ಎಂದು ಕೊರಳನ್ನೂ, 
ಮುಂಜಿಕೇಶಾಯ ನಮಃ ಎಂದು ಶಿರಸ್ನನ್ನೂ, ಭದ್ರಾಯ ನಮಃ ಎಂದು ಜುಟ್ಟನ್ನೂ 
ಅರ್ಚಿಸಬೇಕು. ಹೀಗೆ ಪೂಜಿಸಿ ಸಾ ಿಮಿಯೆದುರಿಗೆ ಹಿಂದಿನಂತೆಯೇ ಒಂದು ಜತೆಯ 
ವಸ್ತ್ರದಿಂದ ಅಲಂಕೃತವಾದ ಕಲಶವನ್ನು ಸ್ಥಾಪಿಸಿ ಅದರ ಮೇಲೆ, ದಾಮೋದರನೆಂಬ 
ಹೆಸರಿನ ದೇವದೇವನ ಸುವರ್ಣಮೂರ್ತಿಯನ್ನು ಬಿಜ ಮಾಡಿಸಬೇಕು. ಬಳಿಕ ಆ 
ದೇವನನ್ನು ಶಾಸ್ತ್ರೋಕ್ತವಾಗಿ ಗಂಧಪುಷಗಳಿಂದ ಕ್ರಮವಾಗಿ ಪೂಜಿಸಿ, 
ಮೊದಲಿನಂತೆಯೇ ವೇದವೇದಾಂಗಪಾರಂಗತನಾದ ಬ್ರಾಹ್ಮಣನಿಗೆ (ದ್ವಾದಶಿಯ 
ದಿನ) ಅರ್ಪಿಸಬೇಕು. ಹೀಗೆ ವ್ರತ ಮಾಡುವವನ ಮಹಿಮೆಯನ್ನು ನಾನು 
ಹೇಳುವೆನು ಕೇಳು. ಸತ್ಯತಪಮುನಿಯೇ! ಈ ವ್ರತವು ಶ್ರಾವಣಮಾಸದಲ್ಲಿ 
ಮಾಡತಕ್ಕದ್ದು . ಪಾಪವನ್ನು ನಿರ್ಮೂಲಮಾಡುವ ಇದರ ಪ್ರಭಾವವನ್ನು ಕೇಳು. 
ಹಿಂದೆ ಕೃತಯುಗದಲ್ಲಿ ಮಹಾಬಲಶಾಲಿಯಾದ ನೃಗನೆಂಬ ದೊರೆಯಿದ್ದನು. 
ಒಂದು ಸಾರಿ, ಬೇಟೆಯಲ್ಲಿ ಆಸಕ್ತಿಯುಳ್ಳ ಅವನು ಘೋರವಾದ ಅಡವಿಯಲ್ಲಿ 
ತಿರುಗುತ್ತಿದ್ದನು. ಆಗ ಅಕಸಾತ್ತಾಗಿ ಅವನು ಕುದುರೆಯ ಮೇಲೆ ಆನೆ ಹುಲಿ ಸಿಂಹ 
ಸರ್ಪಗಳಿಂದ ನಿಬಿಡವೂ, ಕಳ್ಳರ ನೆಲೆಯೂ ಆದ ದೂರದ ದೊಡ್ಡ ಕಾಡಿಗೆ 
ಹೋಗಿಬಿಟ್ಟನು. ಒಂಟಿಗನಾದ ಆ ದೊರೆಯು ಅತಿದುಃಖಿತನಾಗಿ ಕುದುರೆಯನ್ನು 
ಮರದ ಕೆಳಗೆ ಕಟ್ಟಿ, ತಾನೂ ದರ್ಭೆಯ ಹುಲ್ಲನ್ನು ಹಾಸಿಕೊಂಡು ಅಲ್ಲಿಯೇ ಮಲಗಿ 
ನಿದ್ದೆ ಹೋದನು. ಅಷ್ಟರಲ್ಲಿ ಹದಿನಾಲ್ಕುಸಾವಿರ ಮಂದಿ ಬೇಡರು ರಾತ್ರಿಯಲ್ಲಿ 
ಮೃಗಗಳನ್ನು ಕೊಲ್ಲುವುದಕ್ಕಾಗಿ ಅಲ್ಲಿಗೇ ರಾಜನ ಸುತ್ತಮುತ್ತಲೂ ಬಂದರು. 
ಸುವರ್ಣರತ್ನಾಲಂಕೃತನೂ, ಅತಿಕಾಂತವಂತನೂ, ಭಯಂಕರನೂ ಆಗಿ 
ನಿದ್ರಿಸುತ್ತಿರುವ ನೃಗರಾಜನನ್ನು ನೋಡಿದ ಆ ಬೇಡರು ಬೇಗನೆ ಹೋಗಿ 
ತಮ್ಮೊಡೆಯನಿಗೆ ತಿಳಿಸಿದರು. ಅವನು ಸ್ವರ್ಣರತ್ನಗಳಿಗಾಗಿಯೂ ಕುದುರೆಗಾಗಿಯೂ 
ದೊರೆಯನ್ನು ಕೊಲ್ಲಲು ಉದ್ಯುಕ್ತನಾದನು. ಬೇಡರು ನಿದ್ರಿಸುತ್ತಿರುವ ದೊರೆಯನ್ನು 
ಸಮೀಪಿಸಿ, ಕತ್ತಿಗಳನ್ನು ಕೈಗೆ ತೆಗೆದುಕೊಳ್ಳಲು ಆರಂಭಿಸಿದರು. ಅಷ್ಟರಲ್ಲಿ ರಾಜನ 


ಶ್ರಾವಣ ಶುಕ್ಷಪಕ್ಷ 77 


ದೇಹದಿಂದ ಗಂಧಮಾಲ್ಯಾಭರಣಗಳಿಂದ ಅಲಂಕೃತಳಾದ ಬೆಳ್ಳಗಿರುವ ವನಿತೆ- 
ಯೊಬ್ಬಳು ಎದ್ದು ನಿಂತಳು. ಎದ್ದು, ಚಕ್ರವನ್ನು ತೆಗೆದುಕೊಂಡು, ಆ ಬೇಡರನ್ನು 
ಉರುಳಿಸಿ ಬಿಟ್ಟಳು. ಆ ಕಳ್ಳರನ್ನು ಕೊಂದು, ಆ ದೇವಿಯು ಮತ್ತೆ ರಾಜನ ದೇಹವನ್ನೇ 
ಬೇಗನೆ ಪ್ರವೇಶಿಸುತ್ತಿರುವಾಗ ಆತನೂ ಎಚ್ಚರಗೊಂಡು ನೋಡಿಬಿಟ್ಟನು. ಅವಳು 
ತನ್ನ ದೇಹದಲ್ಲಿ ಐಕ್ಕವಾದುದನ್ನೂ ಕಳ್ಳಬೇಡರೆಲ್ಲರೂ ಕೊಲೆಯಾಗಿರುವುದನ್ನೂ 
ನೋಡಿ ಮತ್ತೆ ಕುದುರೆಯನ್ನೇರಿ ಆ ದೊರೆಯು ವಾಮದೇವಾಶ್ರಮಕ್ಕೆ ಹೋದನು. 
ಅಲ್ಲಿ ಆ ಯಷಿಯನ್ನು ಭಕ್ತಿಯಿಂದ ವಂದಿಸಿ, ""ಆ ಸ್ತ್ರೀಯು ಯಾರು? ಉರುಳಿ 
ಹೋದ ಅವರಾರು? ಖಯಷಿಯೇ, ಈ ಕಾರ್ಯವನ್ನು ದಯೆಯಿಂದ ನನಗೆ ಹೇಳು'' 
ಎಂದನು. 


ವಾಮದೇವ - ದೊರೆಯೇ! ನೀನು ಬೇರೆಯ ಜನದಲ್ಲಿ ಶೂದ್ರಜಾತಿಯ- 
ವನಾಗಿದ್ದೆ. ಆಗ ನೀನು ಬ್ರಾಹ್ಮಣರಿಂದ ಶ್ರಾವಣಮಾಸದ ಶುಕ್ಲಪಕ್ಚದ ದ್ವಾದಶಿಯ 
ವ್ರತವನ್ನು ಕೇಳಿ ಮಾಡಿದ್ದೆ. ರಾಜನೇ! ವಿಧಿಪೂರ್ವಕವಾಗಿ ಭಕ್ತಿಯಿಂದ (ಏಕಾ- 
ದಶಿಯಲ್ಲಿ) ಉಪವಾಸ ಮಾಡಿ ಈ ವ್ರತವನ್ನು ಆಗ ಮಾಡಿದುದರಿಂದಲೇ ನಿನಗೆ 
ರಾಜ್ಯವೂ ದೊರೆಯಿತು. ಪಾಪಿಗಳೂ ಕ್ರೂರಿಗಳೂ ಆದ ಆ ಬೇಡರನ್ನು ಕೊಂದ ಆ 
ದ್ವಾದಶೀ(ವ್ರತ)ದೇವಿಯು ಸರ್ವಾಪತ್ತುಗಳಲ್ಲಿಯೂ ನಿನ್ನನ್ನು ಕಾಪಾಡುವಳು. 
ಈಗಲೂ ಕಾಪಾಡಿದಳು. ಶ್ರಾವಣದ್ವಾದಶಿಯೆಂಬುವಳು ಒಬ್ಬಳೇ ಕೇಡುಗಳಲ್ಲಿ 
ರಕ್ಷಿಸುವಳು. ಒಬ್ಬಳೇ ರಾಜ್ಯವನ್ನು ಕೊಡುವಳು. ಹೀಗಿರುವಾಗ ಇಂದ್ರಪದವಿಯನ್ನು 
ದೊರೆಯುವಂತೆ ಮಾಡುವ ಆ ಹನ್ನೆರಡು ದ್ವಾದಶಿಗಳೂ ಅನುಕೂಲವಾದರೆ 
ಹೇಳುವುದೇನಿದೆ!!. 

ಈ ದಿನ ದಧಿವ್ರತವನ್ನು ಆರಂಭಿಸಬೇಕು. 


ಪವಿತ್ರೋತವ 
ಗು 

ಪವಿತ್ರಾರೋಪಣ - ವಿಷ್ಣುವಿಗೆ ಪವಿತ್ರಾರೋಪಣೆಯನ್ನು ಮಾಡಬೇಕು. 
ಇದು ನಿತ್ಯವ್ರತ. 360, 108 ಅಥವಾ 27 ಎಳೆಗಳಿಂದ ಪವಿತ್ರಗಳನ್ನು ಮಾಡಿ, 
ಪಂಚಗವ್ಯದಿಂದ ಪ್ರೋಕ್ಟಿಸಿ, ಬಿದಿರು ತಟ್ಟೆಯಲ್ಲಿ ದೇವರ ಎದುರಿಗೆ ಸ್ಥಾಪಿಸಿ, 
ವಸದಿಂದ ಮುಚ್ಚಿ "ಕ್ರಿಯಾಲೋಪವಿಧಾನಾರ್ಥಂ ಯತ್ತ್ವಯಾ ವಿಹಿತಂ ಪ್ರಭೋ। 
ಈ p 


78 


ಮಯ್ಯೆತತ್‌ ಕ್ರಿಯತೇ ದೇವ ತವ ತುಷ್ಟೈ ಪವಿತ್ರಕಮ್‌ ॥॥ ನ ಮೇ ವಿಘ್ನೋ ಭವೇ- 
ದ್ದೇವ ಕುರ್ನಾಥ ದಯಾಂ ಮಯಿ | ಸರ್ವಥಾ ಸರ್ವದಾ ವಿಷ್ಣೋ ಮಮ ತ್ಪಂ 
ಪರಮಾ ಗತಿಃ ॥' ಎಂಬ ಮಂತ್ರಗಳಿಂದ ಅಧಿವಾಸವನ್ನು ಮಾಡಬೇಕು. ಪಂಚೋ- 
ಪಚಾರಗಳಿಂದ ಪೂಜಿಸಬೇಕು. ನಂತರ "ಸಂವತ್ತರಸ್ಯ ಯಾಗಸ್ಯ ಪವಿತ್ರೀಕರಣಾಯ 
ಭೋಃ | ವಿಷ್ಣುಲೋಕಾತ್‌ ಪವಿತ್ರಾದ್ಯ ಆಗಚ್ಛೇಹ ನಮೋಶಸ್ತುತೇ ॥' ಎಂಬ 
ಮಂತ್ರದಿಂದ "ಅತೋ ದೇವಾ' ಎಂಬ ವೇದಮಂತ್ರದಿಂದಲೂ ದೇವರಿಗೆ 
ಪವಿತ್ರವನ್ನು ಸಮರ್ಪಿಸಬೇಕು. ದೇವಪೂಜಾ ನಂತರ ಬ್ರಾಹ್ಮಣರಿಗೂ ಪವಿತ್ರಗಳನ್ನು 
ಸಮರ್ಪಿಸಿ, ತಾನು ಧರಿಸಬೇಕು. ಈ ಪವಿತ್ರವನ್ನು ವರ್ಷಪೂರ್ತಿ ಧರಿಸುವುದೂ 
ಉಂಟು; ಮರುದಿನ ನಂತರ ವಿಸರ್ಜಿಸುವುದೂ ಉಂಟು. ಇದರಿಂದ ವರ್ಷಕಾಲ 
ಭಗವತ್ಪೂಜೆಯು ಸಾರ್ಥಕವಾಗುವುದು. ದ್ವಾದಶಿಯಂದು ಆಗದಿದ್ದಲ್ಲಿ ಶ್ರವಣ 
ನಕ್ಪತ್ರದಲ್ಲಿಯಾಗಲೀ, ಪೂರ್ಣಿಮಾದಲ್ಲಿ ಯಾಗಲೀ ಮಾಡಬಹುದು. ಪ್ರಮಾದ- 
ವಶಾತ್‌ ಮಾಡದೇ ಹೋದರೆ ಹತ್ತು ಸಾವಿರ ಮೂಲಮಂತ್ರಜಪವನ್ನು ಮಾಡ- 
ಬೇಕು. 


ಶ್ರಾವಣಶುಕ್ಲೈಕಾದಶಿಗೆ "ಪವಿತ್ರಾರೋಪಣೀ' ಎಂದು ಹೆಸರು. ಇಂದು ಹತ್ತಿ 
ಅಥವಾ ರೇಶ್ಮೆಯ ದಾರದಿಂದ 108 ಎಳೆ 27 ಗ್ರಂಥಿಗಳುಳ್ಳ ಪವಿತ್ರವನ್ನು ರಚಿಸಿ 
ದ್ವಾದಶಿಯಂದು ದೇವರಿಗೆ ಧಾರಣ ಮಾಡಿ ತಾವೂ ಮಾಡಬೇಕು. ಪವಿತ್ರಾ- 
ರೋಪಣವನ್ನು ಮಾಡದಿದ್ದವನ ಸಾಂವತ್ತರಪೂಜೆಯು ವ್ಯರ್ಥವಾಗುತ್ತದೆ. “ತಸ್ಯ 
ಸಾಂವತ್ತರೀ ಪೂಜಾ ನಿಷ್ಠಲಾ ಮುನಿಸತ್ತಮ' ಎಂಬ ಮಾತು ಪುರಾಣಗಳಲ್ಲಿದೆ. 
ಕ್ರಮ ಹೀಗೆ- ೫ ದೇವರಿಗೆ ಹಾಕುವ ಪವಿತ್ರದಲ್ಲಿ 108 ಎಳೆ 27 ಗಂಟು. ತನಗೆ 
ಧರಿಸುವುದಕ್ಕಾಗಿ 27 ಎಳೆ 27 ಗಂಟು. 


ಅಧಿವಾಸವಿಧಿಃ - ಆಚಮ್ಯ, ಪ್ರಾಣಾನಾಯಮ್ಯ , ದೇಶಕಾಲೌ ಸ್ಮೃತ್ವಾ, 
ಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಮ್‌ ಅಧಿವಾಸನವಿಧಿಪೂರ್ವಕಂ 
ಪವಿತ್ರಾರೋಪಣಂ ಕರಿಷ್ಯೇ । ಸರ್ವಾಣಿ ಪವಿತ್ರಾಣಿ ಪಂಚಗವ್ಯೇನ ಪ್ರೋಕ್ಸ್ಯ , 
ಪ್ರಣವೇನ ಪ್ರಕ್ಷಾಲ್ಯ, ವಿಷ್ಣುಸೂಕ್ತೇನ ತಥಾ ಮೂಲಮಂತ್ರೇಣ ಅಷ್ಟೋತ್ತರ- 
ಶತವಾರಮ್‌ ಅಭಿಮಂತ್ರ , ಕುಂಕುಮಾಗರುಚಂದನೈಃ ತದಲಾಭೇ ಹರಿದ್ರಯಾ ವಾ 


ಶ್ರಾವಣ ಶುಕ್ಲಪಕ್ಷ 79 
ಗ್ರಂಥೀನ್‌ ರಂಜಯೇತ್‌ । ತತಃ ತಾನಿ ಪವಿತ್ರಾಣಿ ವಂಶಪಾತ್ರೇ ನಿಧಾಯ, ಶುದ್ಧೇನ 
ವಾಸಸಾ ಆಚ್ಛಾದ್ಯ , ದೇವದಕ್ಷಿಣಭಾಗೇ ತದ್ವಂಶಪಾತ್ರಂ ಸ್ಥಾಪಯಿತ್ವಾ - ಕ್ರಿಯಾ 
-ಲೋಪವಿಧಾನಾರ್ಥಂ ಯತ್‌ ತ್ವಯಾ ವಿಹಿತಂ ಪ್ರಭೋ । ಮಯೈತತ್‌ ಕ್ರಿಯತೇ 
ದೇವ ತವ ತುಷ್ಟೈ ಪವಿತ್ರಕಮ್‌ ॥ ನ ಮೇ ವಿಫ್ನೋ ಭವೇದ್ದೇವ ಕುರು ನಾಥ 
ದಯಾಂ ಮಯಿ | ಸರ್ವಥಾ ಸರ್ವದಾ ವಿಷ್ಣೋ ಮಮ ತ್ವಂ ಪರಮಾತತಿಃ ॥ 
ಉಪವಾಸೇನ ದೇವ ತ್ವಾಂ ತೋಷಯಾಮಿ ಜಗತ್ಪತೇ | ಕಾಮಕ್ರೋಧಾ- 
ದಯೋಕಪ್ಯೇತೇ ನ ಮೇ ಸುರ್ವತಘಾತಕಾ: ॥ ಅದ್ಯಪ್ರಭೃತಿ ದೇವೇಶ 
ಯಾವದ್ವೈಶೇಷಿಕಂ ದಿನಮ್‌ । ತಾವದ್ರಕ್ಷಾ ತ್ವಯಾ ಕಾರ್ಯಾ ಸರ್ವಸ್ಯಾಸ್ಯ 
ನಮೋಶಸ್ತು ತೇ ॥। ಎಂದು ದೇವರನ್ನು ಪ್ರಾರ್ಥಿಸಿ ಅಧಿವಾಸನ ಮಾಡಬೇಕು. * 
ಈ ಪವಿತ್ರಗಳನ್ನು ಒಂದು ಬಿದಿರಿನ ತಟ್ಟೆಯಲ್ಲಿ ಸರ್ವತೋಭದ್ರ ಮಂಡಲ ಹಾಕಿ 
ದೇವರ ಬಳಿ ಇಟ್ಟು ಏಕಾದಶಿಯಂದು ಪ್ರಾರ್ಥಿಸಬೇಕು. ಸಂವತ್ತರಸ್ಕ ಯಾಗಸ್ಯ 
ಪವಿತ್ರೀಕರಣಾಯ ಭೋ । ವಿಷ್ಣುಲೋಕಾತ್‌ ಪವಿತ್ರ ತಂ ಆಗತೋತಸಿ ನಮೋ 
ನಮಃ ॥ ವಾಸುದೇವಾದಿ ಪಂಚ, ಕ್ರುದ್ಧೋಲ್ಕಾದಿಪಂಚ, ವಿಶ್ವಾದ್ಯಷ್ಟ, 
ಕೇಶವಾದಿಚತುರ್ವಿಂಶತಿ, ವೇದವ್ಯಾಸಾದ್ಯಷಮೂರ್ತಿಗಳು ಹಾಗೂ ಕ್ರಿಯಾ, 
ಪೌರುಷೀ, ವೀರಾ, ವಿಜಯಾ, ಈಶಾ, ಅಪರಾಜಿತಾ, ಮನೋನನೀ, ಜಯಾ, 
ಭದ್ರಾ, ಮುಕ್ತಿ ಎಂಬ ರಮಾರೂಪಗಳ್ನನೂ ಸಹ ದಾರ ಹಾಗೂ ಗಂಟುಗಳಲ್ಲಿ 
ಆವಾಹಿಸಿ ಪ್ರಾಣಪ್ರತಿಷ್ಠಾಪನೆ ಮಾಡಿ ದೇವರ ಪಾದಗಳಿಗೆ ಸಮರ್ಪಿಸಬೇಕು. 


ಅಥ ಪ್ರಾಣಪ್ರತಿಷ್ಠಾಪನಮ್‌ - ಓಂ ಅಸುನೀತೇ ಪುನರಸ್ಕಾನು ಚಕ್ಷುಃ ಪುನಃ 
ಪ್ರಾಣಮಿಹ ನೋ ಧೇಹಿ ಭೋಗಮ್‌ | ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರಂ 
ತಮನುಮತೇ ಮೃಳಯಾ ನಃ ಸ್ಪಸ್ತಿ ಓಂ ॥ ಓಂ ಪುನರ್ನೋ ಅಸುಂ ಪೃಥಿವೀ 
ದದಾತು ಪುನರ್ದ್ಯಾರ್ದೇವೀ ಪುನರಂತರಿಕ್ಷಮ್‌ ॥ ಪುನರ್ನಃ ಸೋಮಸ್ತನ್ನಂ 
ದದಾತು ಪುನಃ ಪೂಷಾ ಪಥ್ಯಾಂ- ೩ ಯಾ ಸ್ಪಸ್ತಿ॥ ಓಂ॥ 

ಮೂಲಮಂತ್ರೇಣ 'ಶ್ರೀಪವಿತ್ರಾದ್ಯಾವಾಹಿತದೇವತಾಭ್ಯೋ ನಮಃ' ಇತಿ 
ಗಂಧಾದ್ಯುಪಚಾರೈಃ ಪೂಜಯೇತ್‌ ॥ ತತಃ ಪೂರ್ವಸಂಪಾದಿತಂ ವಿತಸಿಮಾತ್ರಂ 


80 


ದ್ವಾದಶಗ್ರಂಧಿಕಂ "ಗಂಧಪವಿತ್ರ' ಮಾದಾಯ - ವಿಷ್ಣುತೇಜೋದ್ಧವಂ ರಮ್ಯಂ ಸರ್ವ 
-ಪಾತಕನಾಶನಮ್‌ । ಸರ್ವಕಾಮಪ್ರದಂ ದೇವ ತವಾಂಗೇ ಧಾರಯಾಮ್ಯಹಮ್‌ ॥ 
ಇತಿ ಮಂತ್ರೇಣ ಮೂಲಸಂಪುಟಿತೇನ ದೇವಪಾದಯೋಃ ಸಮರ್ಪಯೇತ್‌ । 

ತತಃ ದೇವಂ ಪಂಚೋಪಚಾರೈಃ ಸಂಪೂಜ್ಯ ಪ್ರುರ್ಥಯೇತ್‌ - ಆಮಂತ್ರಿ- 
ತೋತಸಿ ದೇವೇಶ ಪುರಾಣಪುರುಷೋತ್ತಮ । ಪ್ರಾತಸ್ತ್ಯಾಂ ಪೂಜಯಿಷ್ಯಾಮಿ 
ಸಾನ್ನಿಧ್ಯಂ ಕುರು ಕೇಶವ ॥ ಕ್ಲೀರೋದಧಿಮಹಾನಾಗಶಯ್ಯಾವಸ್ಥಿತವಿಗ್ರಹ 
ಪ್ರಾತಸ್ತ್ಯಾಂ ಪೂಜಯಿಷ್ಯಾಮಿ ಸನ್ನಿಧೌ ಭವ ತೇ ನಮಃ ॥॥ ನಿವೇದಯಾಮ್ಯಹಂ 
ತುಭ್ಯಂ ಪ್ರಾತರೇತತ್ತವಿತ್ರಕಮ್‌ । ಸರ್ವಥಾ ಸರ್ವದಾ ವಿಷ್ಣೋ ನಮಸ್ತೇಸ್ತು 
ಪ್ರಸೀದ ಮೇ ॥ ಎಂದು ಸಾಷ್ಟಾಂಗಪ್ರಣಾಮ ಮಾಡಿ ನಮಸ್ಕಾರ ಮಾಡಬೇಕು. 

ಅಥ ಪವಿತ್ರಾರೋಪಣವಿಧಿಃ - 


ಶ್ರೀಗುರುಭ್ಯೋ ನಮಃ । ಆಚಮ್ಮ , ಪ್ರಾಣಾನಾಯಮ್ಯ , ಶ್ರೀವಿಷ್ಣುಪ್ರೇರಣಯಾ 
ಶ್ರೀವಿಷ್ಣುಪ್ರೀತ್ಯರ್ಥಂ ಸಂವತರಪೂಜಾಸಾದುಣ್ಯಸಿದ್ದ ರಂ ಪೂರ್ವೋಕ್ತದೇವತಾ- 
ಸನ್ನಿಹಿತಪವಿತ್ರಸಮರ್ಪಣದ್ದಾರಾ ನಾರಾಯಣಪ್ರೀತ್ಯರ್ಥಂ ತಸ್ಮೈ ಪವಿತ್ರಾರೋ- 
ಪಣಂ ಕರಿಷ್ಯೇ ॥ 

ಶೋಷಿತಂ ಪವಿತ್ರಂ ಪಾತ್ರೇ ನಿಧಾಯ, "ದೇವಸ್ಯ ತ್ವಾ ಸವಿತುಃ ಪ್ರಸವೇಶಶ್ತಿ- 
ನೋರ್ಬಾಹುಭ್ಯಾಂ ಪೂಷ್ಣೋ ಹಸ್ತಾಭ್ಯಾಮ್‌' - ಇತಿ ಹಸ್ತಾಭ್ಯಾಂ ಪ್ರೋಕ್ಟ್ಯಾಮೀತಿ 
ತ್ರಿವಾರಂ ಪ್ರೋಕ್ಟ್ಯ । 

ಯೇನ ದೇವಾ ಪವಿತ್ರೇಣ ಆತ್ಮಾನಂ ತನುತೇ ಸದಾ । ತೇನ ಸಹಸ್ರಧಾರೇಣ 
ಪಾವಮಾನ್ಯಃ ಪುನಂತು ಮಾಮ್‌ ॥ ಪ್ರಾಜಾಪತ್ಯಂ ಪವಿತ್ರಂ ಶತಧಾರಂ 
ಹಿರಣ್ಮಯಮ್‌ । ತೇನ ವ್ರತವಿದೋ ವಯಂ ಪೂತಂ ಬ್ರಹ್ಮ ಪುನೀಮಹೇ ॥ ಇತಿ 
ಮಂತ್ರೇಣ ಮೂಲಮಂತ್ರೇಣ ಚ (108) ಅಭಿಮಂತ್ರ್ಯ, ಪಾತ್ರೇ ನಿಧಾಯ 
ಸೂತ್ರೇಷು ನಾರಾಯಣಾದೀನ್‌ ಆವಾಹಯಾಮಿ । 

ದೇವತಾ ಆವಾಹನಕ್ರಮ 


1. ನಾರಾಯಣಂ ಪ್ರಥಮಸೂತ್ರೇ ಆವಾಹಯಾಮಿ | 


ಶ್ರಾವಣ ಶುಕ್ನಪಕ್ಷ 


`ದಿ. 00 A ಅಲ MN ಹೂ ಓಟು £ಾಎ 


ನ ಕ್ಷ ಹ ಇಲ VY VS SO ಸ್ಪ OF ಅ ್ಪ OF OO ್ಟ್ಟ್ಟ್ಮೂ ತ್ಮ 
ಇತ್ತ ಧಂ MN ಹು OW Ob OO ಛಿ ಓದಿ 00 A ಲು. MNO ಕು WO ಓವಿ OF ರು 


ವಾಸುದೇವಂ ದ್ವಿತೀಯಸೂತ್ರೇ ಆವಾಹಯಾಮಿ | 
ವಿಷ್ಣುಂ ತೃತೀಯಸೂತ್ರೇ ಆವಾಹಯಾಮಿ | 
ಕೇಶವಂ ಚತುರ್ಥಸೂತ್ರೇ ಆವಾಹಯಾಮಿ । 
ನಾರಾಯಣಂ ಪಂಚಮಸೂತ್ರೇ ಆವಾಹಯಾಮಿ | 
ಮಾಧವಂ ಷಷ್ಠಸೂತ್ರೇ ಆವಾಹಯಾಮಿ । 
ಗೋವಿಂದಂ ಸಪ್ತಮಸೂತ್ರೇ ಆವಾಹಯಾಮಿ | 
ಎಷ್ಟುಮ್‌ ಅಷ್ಟಮಸೂತ್ರೇ ಆವಾಹಯಾಮಿ | 
ಮಧುಸೂದನಂ ನವಮಸೂತ್ರೇ ಆವಾಹಯಾಮಿ | 
ತ್ರಿವಿಕ್ರಮಂ ದಶಮಸೂತ್ರೇ ಆವಾಹಯಾಮಿ । 
ವಾಮನಂ ಏಕಾದಶಸೂತ್ರೇ ಆವಾಹಯಾಮಿ | 
ಶ್ರೀಧರಂ ದ್ವಾದಶಸೂತ್ರೇ ಆವಾಹಯಾಮಿ | 
ಹೃಷೀಕೇಶಂ ತ್ರಯೋದಶಸೂತ್ರೇ ಆವಾಹಯಾಮಿ | 
ಪದ್ಮನಾಭಂ ಚತುರ್ದಶಸೂತ್ರೇ ಆವಾಹಯಾಮಿ | 
ದಾಮೋದರಂ ಪಂಚದಶಸೂತ್ರೇ ಆವಾಹಯಾಮಿ । 
ಸಂಕರ್ಷಣಂ ಷೋಡಶಸೂತ್ರೇ ಆವಾಹಯಾಮಿ । 
ವಾಸುದೇವಂ ಸಪ್ತದಶಸೂತ್ರೇ ಆವಾಹಯಾಮಿ । 
ಪ್ರದ್ಯುಮ್ನಮ್‌ ಅಷ್ಟಾದಶಸೂತ್ರೇ ಆವಾಹಯಾಮಿ | 
ಅನಿರುದ್ದಮ್‌ ಏಕೋನವಿಂಶಸೂತ್ರೇ ಆವಾಹಯಾಮಿ | 
ಪುರುಷೋತ್ತಮಂ ವಿಂಶಸೂತ್ರೇ ಆವಾಹಯಾಮಿ | 
ಅಧೋಕ್ಷಜಂ ಏಕವಿಂಶಸೂತ್ರೇ ಆವಾಹಯಾಮಿ | 
ನಾರಸಿಂಹಂ ದ್ವಾವಿಂಶಸೂತ್ರೇ ಆವಾಹಯಾಮಿ । 
ಅಚ್ಯುತಂ ತ್ರಯೋವಿಂಶಸೂತ್ರೇ ಆವಾಹಯಾಮಿ | 
ಜನಾರ್ದನಂ ಚತುರ್ವಿಂಶಸೂತ್ರೇ ಆವಾಹಯಾಮಿ । 
ಉಪೇಂದ್ರಂ ಪಂಚವಿಂಶಸೂತ್ರೇ ಆವಾಹಯಾಮಿ | 
ಹರಿಂ ಷಡ್ಡಿಂಶಸೂತ್ರೇ ಆವಾಹಯಾಮಿ | 

ಕೃಷ್ಣಂ ಸಪ್ತವಿಂಶಸೂತ್ರೇ ಆವಾಹಯಾಮಿ | 


81 


82 

ಗ್ರಂಥಿಷು ಆವಾಹನಮ್‌ 

1. ವಿಶ್ವಂ ಕ್ರಿಯಾಶಕ್ತಿಸಹಿತಂ(ರಮಾರೂಪಾದಿಸಹಿತಂ) ಪ್ರಥಮಗ್ರಂಥೌ 
ಆವಾಹಯಾಮಿ | 

2. ತೈಜಸಂ ಪೌರುಷಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ದ್ವಿತೀಯಗ್ರಂಥೌ 
ಟದಾನಹಾಮ। 

3. ಪ್ರಾಜ್ಲಂ ವೀರಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ತೃತೀಯಗ್ರಂಥೌ 
ಆವಾಹಯಾಮಿ | 

4. ತುರ್ಯಂ ವಿಜಯಾಶಕಿಸಹಿತಂ (ರಮಾರೂಪಾದಿಸಹಿತಂ) ಚತುರ್ಥ- 
ಗ್ರಂಥೌ ಆವಾಹಯಾಮಿ | 

5. ಆತ್ಮಾನಮ್‌ ಈಶಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಪಂಚಮಗ್ರಂಥೌ 
ಆವಾಹಯಾಮಿ | 

6. ಅಂತರಾತ್ಮಾನಮ್‌ ಅಪರಾಜಿತಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) 
ಷಷ್ಠಗ್ರಂಥೌ ಆವಾಹಯಾಮಿ । 

ಪರಮಾತ್ಮಾನಂ ಮನೋನನೀಶಕ್ತಿಸಹಿತಂ (ರಮಾರೂಪಾದಿಸಹಿತಂ) 

ಸಪ್ತಮಗ್ರಂಥೌ ಆವಾಹಯಾಮಿ । 

8. ಜ್ಞಾನಾತ್ಮಾನಂ ಜಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಅಷ್ಟಮ- 
ಗ್ರಂಥೌ ಆವಾಹಯಾಮಿ । 

9. ವಾಸುದೇವಂ ಭದ್ರಾಶಕಿಸಹಿತಂ (ರಮಾರೂಪಾದಿಸಹಿತಂ) ನವಮಗ್ರಂಥೌ 
ಆವಾಹಯಾಮಿ | 

10. ಸಂಕರ್ಷಣಂ ಮುಕ್ತಿಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ದಶಮಗ್ರಂಥೌ 
ಆವಾಹಯಾಮಿ । 

11. ಪ್ರದ್ಯುಮ್ನಂ ವಿಮಲಾಶಕ್ತಿಸಹಿತಂ ಸುಸು. ಏಕಾದಶ- 
ಗ್ರಂಥೌ ಆವಾಹಯಾಮಿ 


12. ಅನಿರುದ್ಧಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ದ್ವಾದಶಗ್ರಂಥೌ 
ಆವಾಹಯಾಮಿ | 


ಶ್ರಾವಣ ಶುಕ್ಷಪಕ್ಷ 83 

13. ಮತ್ಯ್ಯಂ ಸತ್ಯಾಶಕ್ತಿ; ಸಹಿತಂ (ರಮಾರೂಪಾದಿಸಹಿತಂ) ತ್ರಯೋದಶಗ್ರಂಥೌ 
ಆವಾಹಯಾಮಿ । 

14. ಕೂರ್ಮಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಚತುರ್ದಶ- 
ಗ್ರಂಥೌ ಆವಾಹಯಾಮಿ । 

15. ವರಾಹಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಪಂಚದಶಗ್ರಂಥೌ 
ಆವಾಹಯಾಮಿ । 

16. ನರಸಿಂಹಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಷೋಡಶಗ್ರಂಥೌ 
ಆವಾಹಯಾಮಿ | 

17. ವಾಮನಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಸಪ್ತದಶಗ್ರಂಥೌ 
ಆವಾಹಯಾಮಿ | | 

18. ಭಾರ್ಗವಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಅಷ್ಟುದಶಗ್ರಂಥೌ 
ಆವಾಹಯಾಮಿ | ಕ 

19. ರಾಮಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಏಕೋನವಿಂಶ- 
ಗ್ರಂಥೌ ಆವಾಹಯಾಮಿ | 

20. ಕೃಷ್ಣಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ವಿಂಶಗ್ರಂಥೌ ಆವಾಹ- 
ಯಾಮಿ | 

21. ಬುದ್ಧಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಏಕವಿಂಶಗ್ರಂಥೌ 
ಆವಾಹಯಾಮಿ | 

22. ಕಲ್ಕಿನಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ದ್ವಾವಿಂಶಗ್ರಂಥೌ 
ಆವಾಹಯಾಮಿ | 

23. ಅನಂತಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ತ್ರಯೋವಿಂಶ- 
ಗ್ರಂಥೌ ಆವಾಹಯಾಮಿ । 

24. ವಿಶ್ವರೂಪಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಚತುರ್ವಿಂಶ- 
ಗ್ರಂಥೌ ಆವಾಹಯಾಮಿ | 

25. ಅಗ್ನಿಗಂ ಅನಿರುದ್ದಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) ಪಂಚ- 
ವಿಂಶಗ್ರಂಥೌ ಆವಾಹಯಾಮಿ | 


84 


26. ಮಯುಗಂ ಪ್ರದ್ಯುಮ್ನಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) 
ಷಡ್ವಿಂಶಗ್ರಂಥೌ ಆವಾಹಯಾಮಿ | '` 


27. ಸೂರ್ಯಗಂ ಸಂಕರ್ಷಣಂ ಸತ್ಯಾಶಕ್ತಿಸಹಿತಂ (ರಮಾರೂಪಾದಿಸಹಿತಂ) 
ಸಪ್ತವಿಂಶಗ್ರಂಥೌ ಆವಾಹಯಾಮಿ | 


ಪ್ರಜಾಪತಿಗಂ ವಾಸುದೇವಂ ಸರ್ವಸೂತ್ರೇಷು ಆವಾಹಯಾಮಿ ॥ 


(ತದಯಮುಪರಿನಿರ್ದಿಷ್ಟಃ ದೇವತಾವಾಹನಕ್ರಮಃ ಪ್ರಾಚೀನಕೋಶೇಷು ವಿದ್ಯ 
-ಮಾನಃ ಯಥಾವನುದ್ರಿತಃ) 


ತತಃ (ಪ್ರಾಣಪ್ರತಿಷ್ಠಾಂ ಕೃತ್ವಾ) ಪ್ರಣವೇನ ಷೋಡಶೋಪಚಾರೈಃ ಸಂಪೂಜ್ಯ 
ಪವಿತ್ರರೋಪಣಾಂಗಭೂತಂ ದೇವಪೂಜಾಂ ಪವಿತ್ರಪೂಜಾಂ ಚ ಕರಿಷ್ಯೇ - ಇತಿ 
ಸಂಕಲ್ಪ, ತತಃ ನಿತ್ಯಪೂಜಾಂ ಕೃತ್ವಾ ಗಂಧದೂರ್ವಾದ್ಯುಕ್ತಂ ಪವಿತ್ರಮಾದಾಯ, 
ತಾನಿ ಗಂಧಾದಿಫಲಾದ್ಯುಪಚಾರೈಃ ಸಂಪೂಜ್ಯ , ಗಂಧದೂರ್ವಾಕೃತಾಯುಕ್ತಂ ಕನಿಷ್ಠಂ 
ಪವಿತ್ರಮಾದಾಯ - ದೇವ ದೇವ ನಮಸ್ತುಭ್ಯಂ ಗೃಹಾಣೇದಂ ಪವಿತ್ರಕಮ್‌ । 
ಪವಿತ್ರೀಕರಣಾರ್ಥಾಯ ವರ್ಷಪೂಜಾಫಲಪ್ರದಮ್‌ ॥ ಪವಿತ್ರಕಂ ಕುರುಷ್ಟಾದ್ಯ 
ಯನ್ನಯಾ ದುಷ್ಕೃತಂ ಕೃತಮ್‌ । ಶುದ್ದೋ ಭವಾಮ್ಯಹಂ ದೇವ ತ್ವತ್ಪಹಾದಾನ್ಮಹೇಶ್ವರ 
॥ ಅತೋ ದೇವಾ ಅವಂತು ನೋ ಯತೋ ವಿಷ್ಣುರ್ವಿಚಕ್ರಮೇ । ಪೃಥಿವ್ಯಾಃ 
ಸಪ್ತಧಾಮಭಿಃ ॥। ಇತಿಮಂತ್ರೇಣ ಮೂಲಸಂಪುಟಿತೇನ ದತ್ವಾ, ಮಧ್ಯಮೋ- 
ತ್ರಮಪವಿತ್ರೇ ವನಮಾಲಾಂ ಚೈವಮೇವ ತನ್ಮಂತ್ರಾವೃತ್ತ್ಯಾ ದದ್ಯಾತ್‌ | ತತಃ 
ಲಕಾ ಫ್ಯಾದಿದೇವತಾನಾಂ ಪೀಠಾದಿದೇವತಾನಾಂ ಚ ಸ್ವಸ್ತಮಂತ್ರೈಃ ಪೃಥಕ್‌ ಪೃಥಕ್‌ 
ಪವಿತ್ರಾಣಿ ದದ್ಯಾತ್‌ | ಅಲಾಭೇ ತು ಏಕಮೇವ ಅರ್ಪಯೇತ್‌ | ತತಃ ಧೂಪದೀಪೌ 
ದತ್ವಾ ಮಹಾನೈವೇದ್ಯಂ ಕುರ್ಯಾತ್‌ । ತತೋ ನೀರಾಜನಂ ಕೃತ್ವಾ ಪ್ರಾರ್ಥಯೇತ್‌ 
| ಮಣಿವಿದ್ರುಮಮಾಲಾಭಿಃ ಮಂದಾರಕುಸುಮಾದಿಭಿಃ 1 ಇಯಂ ಸಾಂವತರೀ 
ಪೂಜಾ ತವಾಸ್ತು ಗರುಡಧ್ವಜ ॥ ವನಮಾಲಾ ಯಥಾ ದೇವ ಕೌಸ್ತುಭಂ ಸತತಂ 
ಹೃದಿ । ತದ್ವತ್‌ ಪವಿತ್ರಂ ತಂತೂನಾಂ ಪೂಜಾಂ ಚ ಹೃದಯೇ ತವ ॥ ಕಾಮತೋ- 
ತಕಾಮತೋ ವಾಪಿ ನ ಕೃತಂ ನಿಯಮಾರ್ಚನಮ್‌ | ಕೇನಚಿದ್‌ ವಿಫ್ನದೋಷೇಣ 
ಪರಿಪೂರ್ಣಂ ತದಸ್ತು ಮೇ ॥ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾ- 


ಶ್ರಾವಣ ಶುಕ್ಗಪಕ್ನ 85 


ರ್ದನ 1 ಯತೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 
ಅಪರಾಧಸಹಸ್ರಾಣಿ ಕ್ರಿಯಂತೇ5 ಹರ್ನಿಶಂ ಮಯಾ । ತಾನಿ ಸರ್ವಾಣಿ ಮೇ ದೇವ 
ಕ್ಹಮಸ್ವಪುರುಷೋತ್ತಮ Il ಇತಿ । 


೫ ಸೂತ್ರದಲ್ಲಿರುವ ಎಳೆಗಳ ಸಂಖ್ಯೆಗೆ ಅನುಗುಣವಾಗಿ ಪ್ರಣವಮಂತ್ರವನ್ನು 
ಜಪಿಸಿ ಮಾರನೆಯ ದಿನ ದ್ವಾದಶಿಯಂದು ಆ ಪವಿತ್ರವನ್ನು ದೇವರಿಗೆ ಹಾರದಂತೆ 
ಹಾಕುವಾಗ- ಕೃಷ್ಣಕೃಷ್ಣ ನಮಸ್ತುಭ್ಯಂ ಗೃಹಾಣೇದಂ ಪವಿತ್ರಕಮ್‌ । ಪವಿತ್ರೀ- 

ಣಲಣ ಇರಿ ಲ ಹತ್‌ ಅ) 
ಕರಣಾರ್ಥಾಯ ವರ್ಷಪೂಜಾಫಲಪ್ರದಮ್‌ | ವನಮಾಲಾ ಯಥಾ ದೇವ 
ಕೌಸ್ತುಭಂ ಸತತಂ ಹೃದಿ | ತದ್ವತ್‌ ಪವಿತ್ರತಂತೂನಾಂ ಮಾಲಾಂ ಚ ಹೃದಯೇ 
ವಹ ॥ ಕಾಮತೋತಕಾಮತೋ ವಾಪಿ ನ ಕೃತಂ ನಿಯಮಾರ್ಚನಮ್‌ | ಕೇನಚಿತ್‌ 
ವಿಘ್ಣದೋಷೇಣ ಪರಿಪೂರ್ಣಂ ತದಸ್ತು ಮೇ॥ 


ತತೋ ಗುರುಂ ಸಂಪೂಜ್ಯ ಪವಿತ್ರಂ ದತ್ವಾ, ಅನ್ಯಬ್ರಾಹ್ಮಣೇಭ್ಯಃ ಸುವಾ- 
ಸಿನೀಭ್ಯಶ್ಚ ಅನ್ಯಾನಿ ದತ್ವಾ ಸ್ವಯಮಪಿ ಸಕುಟುಂಬೋ ಧಾರಯೇತ್‌ । ತತೋ 
ಬ್ರಾಹ್ಮಣೈಃ ಸಹ ಭುಕ್ತ್ವಾ ತ್ರಿರಾತ್ರಂ ಬ್ರಹ್ಮತರ್ಯಾದಿನಿಯಮವಾನ್‌ ದೇವೇ ಪವಿತ್ರಂ 
ಸದರ್ಭಂ ಸಂಸ್ಕಾಪಯೇತ್‌ | i: ಸ್ನಾನಾದ್ಯುಪಚಾರಾನ್‌ ಪವಿತ್ರಾಣ್ಯುತ್ತಾರ್ಯ 
ಕಾರಯೇತ್‌ । ಯಸ್ಮಸ್ಮ ತ್ಯಾ -... ಇತ್ಯಾದಿಯಾಗಿ ಹೇಳಿ ಕೃಷ್ಣಾರ್ಪಣ ಎನ್ನಬೇಕು. 

ನಮಗಾಗಿ ರಚಿಸಿದ ಪವಿತ್ರಹಾರವನ್ನು ಪೂಜಾನಂತರ ಧರಿಸಿಕೊಳ್ಳುವುದು. 
ಉಡುಪಿಶ್ರೀಕೃಷ್ಣಮಠದಲ್ಲಿ ಪೂರ್ಣಿಮಾದಂದು ಪವಿತ್ರಸರ (ಕಲ್ಕಿಸರ)ವನ್ನು 
ದೇವರಿಗೆ ಸಮರ್ಪಿಸಿ ಪ್ರಸಾದರೂಪವಾಗಿ ಸರವನ್ನು ಗಂಧನೈರ್ಮಲ್ಯಾದಿ- 
ಗಳೊಂದಿಗೆ ಉಳಿದ ಮಠಾಧೀಶರಿಗೆ ಕಳಿಸಿಕೊಡುವ ಪದ್ಧತಿಯಿದೆ. 


ಶ್ರಾವಣ ॥ ಶುದ್ಧ ॥ ತ್ರಯೋದಶೀ 


ಶ್ರೀ ಲಕ್ಷ್ಮೀನಾಥತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1642- 1660) 
ನಾಥಮಾನೇಷ್ಟ ಹಶಿ ಶ್ರೀನಾಥ ಸರಣಾದರಃ । ಲಕ್ಷ್ಮೀನಾಥಾಖ್ಯ ಗುರುರಾಟ್‌ 
ಈಪಿತಾರ್ಥ ಪ್ರದೋಪಸ್ತು ನಃ ॥ | 

ಇವರು ಮಧ್ವಶಾಸ್ತ್ರ ಪಾಠ-ಪ್ರವಚನಾದಿಗಳಲ್ಲಿ ವಿಶೇಷ ಆಸಕ್ತರಾಗಿ ವೇದಾಂತ 


86 


ಸಾಮ್ರಾಜ್ಯವನ್ನು ಪರಿಪಾಲಿಸಿದ ಧೀಮಂತರು. ದಕ್ಷಿಣಭಾರತದಲ್ಲಿ ಹೆಚ್ಚಾಗಿ ಪ್ರವಾಸ 
ಮಾಡಿ ಶ್ರೀರಂಗನಾಥನ ಕ್ಷೇತ್ರವಾದ ಶ್ರೀರಂಗದಲ್ಲಿ ಮನೆಮಾತಾಗಿದ್ದರು. ಇವರು 
ಶ್ರೀವ್ಯಾಸರಾಜಕೃತ ವ್ಯಾಸತ್ರಯಗಳಿಗೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. 1660ರಲ್ಲಿ 
ಶ್ರಾವಣ ಶುದ್ಧತ್ರಯೋದಶಿಯಂದು ಶ್ರೀರಂಗದಲ್ಲಿಯೇ ಭೂವೈಕುಂಠ ವಾಸುದೇವನ 
ಪಾದವನ್ನು ಸೇರಿದರು. ಇವರ ಭವ್ಯ ವೃಂದಾವನವು ಶ್ರೀರಂಗಕ್ಷೇತ್ರದಲ್ಲಿ ಇದೆ. 


ಶ್ರಾವಣೀ 


ಯಜೊ ್ಲೀಪವೀತ ಮಾಡುವ ವಿಧಾನ - ಕೃಷ್ಣಾಚಾರ್ಯಸ್ಮೃತಿಮುಕ್ತಾ- 
ವಳಿಯಲ್ಲಿ ಯಜ್ಞೋಪವೀತ ಮಾಡುವ ವಿಧಾನವನ್ನು ತಿಳಿಸಿದ್ದಾರೆ. ಬೆಳ್ಳಿಯ 
ತಕಲಿ ಮಾಡಿಸಬೇಕು. ಹತ್ತಿ ಸ್ವತಃ ಬೆಳೆಯಬೇಕು. ತಕಲಿಯಿಂದ ಹತ್ತಿಯ 
ಮೂಲಕ ದಾರ ತೆಗೆಯಬೇಕು. (ಇದು ಸಾಧ್ಯವಾಗದಿದ್ದರೆ ಮಾತ್ರ ಅಂಗಡಿಯಿಂದ 
ಹಸಿದಾರ ತಂದು ಅದರ ಮೂಲಕ ಯಜ್ಞೋಪವೀತ ಮಾಡಬೇಕು). ಎಡಗೈ 
ನಾಕು ಬೆಟ್ಟುಗಳಿಗೆ 24 ಕೇಶವಾದಿ ನಾಮಗಳನ್ನು ಹೇಳುತ್ತಾ 3 ಬಾರಿ ಸುತ್ತಬೇಕು. 
ಪುನಃ ಬಲಗೈಗೆ ಹೊಸದಾರದ ಜೊತೆ ಎಡಗೈಗೆ ಸುತ್ತಿದ್ದನ್ನು ಜೋಡಿಸಿಕೊಳ್ಳ- 
ಬೇಕು. ಮೂರನೆಯ ಬಾರಿ ಹೊಸ ದಾರದ ಜೊತೆ ಹಳೆಯ ಎರಡು ಎಳೆಗಳನ್ನು 
ಜೋಡಿಸಿ ಸುತ್ತ ಬೇಕು. ಅನಂತರ ಮೂರು ಎಳೆ ಸೇರಿಸಿ ತಕಲಿ ಹಾಕಿ ಒಂದು 
ಹುರಿ ಹಾಕಿಕೊಳ್ಳಬೇಕು. ಅನಂತರ ಎದುರಿನಲ್ಲಿ ಒಬ್ಬರನ್ನು ಕೂಡಿಸಿಕೊಂಡು 
ಮೂರು ಬಾರಿ ಸುತ್ತಬೇಕು. ಪುನಃ ತಕಲಿಯಿಂದ ಹುರಿ ಮಾಡಿಕೊಳ್ಳಬೇಕು. 
ಕೊನೆಯಲ್ಲಿ ಮೂರು ಬಾರಿ ಸುತ್ತಿ ಬ್ರಹ್ಮಗಂಟು ಹಾಕಬೇಕು. ಬ್ರಹ್ಮಗಂಟು 
ಹಾಕುವುದನ್ನು ಕೇಳಿ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಬೇಕು. 


ಶ್ರಾವಣಮಾಸದಲ್ಲಿ ಹುಣ್ಣಿಮೆಯ ದಿನ ಉಪಾಕರ್ಮವನ್ನು ಆಚರಿಸ- 
ಲಾಗುವುದು. ಯಜುರ್ವೇದಿಗಳಿಗೆ ಹುಣ್ಣಿಮೆ ತಿಥಿಯೂ ಯಗ್ಗೇದಿಗಳಿಗೆ ಶ್ರವಣ 
ನಕ್ಷತ್ರವೂ ಮುಖ್ಯವಾಗಿರುವುದರಿಂದ ಒಮ್ಮೊಮ್ಮೆ ಈ ಉಪಾಕರ್ಮದ ಹಬ್ಬ ಹಿಂದೆ 
ಮುಂದೆ ಬರುತ್ತದೆ. ಸಾಮವೇದಿಗಳು ಇದನ್ನು ಭಾದ್ರಪದಮಾಸದಲ್ಲಿ ಹಸ್ತಾ- 
ನಕ್ತತ್ರವಿರುವ ದಿನ ಆಚರಿಸುತ್ತಾರೆ. 


ಶ್ರಾವಣ ಶುಕ್ಲಪಕ್ಚ 87 
ಉತ್ಸರ್ಜನ 


ಅಧ್ಯಯನವನ್ನು ತಾತ್ಕಾಲಿಕವಾಗಿ ಬಿಡಲು ಮಾಡುವ ವಿಧಿ- ವತ್ತಾದ ಕ್ರಿಯೆ. 
ಉಪನಯನಾನಂತರದಲ್ಲಿ ಶ್ರಾವಣ ಅಥವಾ ಭಾದ್ರಪದ ಮಾಸದ ಪುರ್ಣಿಮಾತಿಥಿ, 
ಶ್ರವಣ, ಹಸ್ತನಕ್ಷತ್ರ- ಈ ಮೂರರೊಂದರಲ್ಲಿ ಮಾಡುವ ಉಪಾಕರ್ಮದಿಂದ 
ಅಧ್ಯಯನಕ್ಕೆ ಪ್ರಾರಂಭ. ಅಲ್ಲಿಂದ ಮುಂದೆ ನಾಲ್ಕೂವರೆ ತಿಂಗಳ ಕಾಲ ಅನಧ್ಯಾಯ 
-ದಿವಸಗಳನ್ನು ಬಿಟ್ಟು ಉಳಿದ ದಿವಸಗಳಲ್ಲಿ ವೇದವನ್ನು ಗುರುವಿನಿಂದ ಸ್ವೀಕರಿಸಿ 
ಅಭ್ಯಾಸ ಮಾಡಬೇಕು. ಈ ಕಾಲ ಶಾಖಾಭೇದದಿಂದ ಆರು ತಿಂಗಳುಗಳವರೆಗೂ 
ಮುಂದುವರಿಯುತ್ತದೆ. ಈ ಕಾಲಾನಂತರದಲ್ಲಿ ಅಧ್ಯಯನ ಮಾಡುವುದನ್ನು ವಿಧಿ- 
ಪೂರ್ವಕ ನಿಲ್ಲಿಸಬೇಕು. ಈ ವಿಧಿಯೇ ಉತ್ಸರ್ಜನ, ಯಷಿಪೂಜೆ, ಹೋಮ-ಇವು 
ಇದರಲ್ಲಿ ಮುಖ್ಯಕಾರ್ಯ. ಇದನ್ನು ನದೀ ತೀರದಲ್ಲಿ ಮಾಡಬೇಕೆಂದು ಶಾಸ್ತ್ರದಲ್ಲಿದೆ. 
ಉಪಾಕರ್ಮದ ದಿವಸವೇ ಮೊದಲು ಉತ್ತರ್ಜನ ಮಾಡಿ ಬಳಿಕ ಉಪಾಕರ್ಮವನ್ನು 
ಮಾಡಿಕೊಳ್ಳುವುದು ಕೆಲವರಲ್ಲಿ ರೂಢಿಯಲ್ಲಿದೆ. ಉತ್ತರ್ಜನವಿಲ್ಲದೆ ಮತ್ತೆ 
ವೇದಾಧ್ಯಯನಾರಂಭವಿಲ್ಲ. ಯಜುರ್ವೇದಿಗಳಲ್ಲಿ ಉತ್ಸರ್ಜನ ಮಾಡುವ ಪ್ರಯುಕ್ತ 
ಉಂಟಾದ ದೋಷನಿವಾರಣೆಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರೆ. ಉತ್ಸರ್ಜನ 
ಮಾಡಿದ ಬಳಿಕ ಉಪಾಕರ್ಮದವರೆಗೂ ಅಧ್ಯಯನ ಮಾಡಬಾರದು. ಶುಕ್ಸಪಕ್ಟದಲ್ಲಿ 
ಧಾರಣಾಧ್ಯಯನವನ್ನೂ ಕೃಷ್ಣಪಕ್ಷದಲ್ಲಿ ಅಂಗಾಧ್ಯಯನವನ್ನೂ ಮಾಡಬಹುದು. 


ಉಪಾಕರ್ಮ 


ವಿಧಿವತ್ತಾಗಿ ವೇದವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುವುದು. ವೇದಾಧಿ- 
ಕಾರಿಗಳಾದ ಬ್ರಾಹ್ಮಣ ಕ್ರಿಯ ವೈಶ್ಯ ಈ ಮೂರು ವರ್ಣದವರಿಗೂ ವಿಹಿತವಾಗಿದೆ. 
ಉಪನಯನಾನಂತರದಲ್ಲಿ ಮೊಟ್ಟ ಮೊದಲು ವೇದಾಧ್ಯಯನಕ್ಕೆ ಪ್ರುರಂಭಿಸುವುದು 
ಪ್ರಥಮೋಪಾಕರ್ಮ. ಅಧ್ಯಯನ ಮಾಡಲು ಪ್ರಾರಂಭಿಸುವುದಕ್ಕೆ ಮೊದಲು 
ಹೋಮಮಾಡಿ ಆ ಅಗ್ನಿ ಸನ್ನಿಧಿಯಲ್ಲಿ ವೇದಾಧ್ಯಯನಕ್ಕೆ ಉಪಕ್ರಮಿಸಬೇಕು. 


ಪ್ರತಿವರ್ಷದಲ್ಲೂ ಶ್ರಾವಣಮಾಸದ ಹುಣ್ಣಿಮೆಯಲ್ಲಿ ಯಜುರ್ವೇದಿಗಳೂ 
ಇದೇ ತಿಂಗಳಿನ ಶ್ರವಣನಕ್ಷತ್ರದಲ್ಲಿ ಯಗ್ವೇದಿಗಳೂ ಹುಣ್ಣಿಮೆಯಲ್ಲೇ ಅಥರ್ವಣ - 


ವೇದಿಗಳೂ ಉಪಾಕರ್ಮ ಮಾಡಬೇಕೆಂದು ವಿಹಿತವಾಗಿದೆ. ಶ್ರಾವಣ ಹುಣ್ಣಿಮೆ 
ಅಥವಾ ಶ್ರವಣನಕ್ಷತ್ರದ ದಿವಸ ಚಂದ್ರಗ್ರಹಣ ಸಂಭವಿಸಿದರೆ ಅಥವಾ ಸಿಂಹ 
ಸಂಕ್ರಮಣವಾದರೆ ಆ ದಿವಸ ಗ್ರಹಣ ಅಥವಾ ಸಂಕ್ರಮಣ ದುಷ್ಪವಾಗುವುದರಿಂದ 
ಆ ಕಾಲವನ್ನು ಬಿಟ್ಟು ಆಷಾಢ ಶುಕ್ಲ ಪುರ್ಣಿಮಾ ಅಥವಾ ಭಾದ್ರಪದಶುಕ್ತ 
ಪುರ್ಣಿಮಾ ದಿವಸ ಮಾಡಬೇಕು. ಯಜುರ್ವೇದಿಗಳೂ ಶುಕ್ಲಪಂಚಮಿ ಅಥವಾ 
ಹಸ್ತನಕ್ತತ್ರದಲ್ಲಿ ಜುಗ್ಗೇದಿಗಳೂ ಶ್ರಾವಣಮಾಸ ಅಧಿಕ ಬಂದರೆ ನಿಜಶ್ರಾವಣಮಾಸ- 
ದಲ್ಲಿಮಾಡಬೇಕು. ಅಧಿಕಶ್ರಾವಣದಲ್ಲೇ ಮಾಡುವ ಪದ್ಧತಿ ಕೆಲವರಲ್ಲಿ ಮಾತ್ರ ಇದೆ. 
ಸೌರಮಾನದವರಿಗೆ ಅಧಿಕಮಾಸದಲ್ಲೂ ಸಿಂಹಮಾಸ ಶ್ರವಣನಕ್ಷತ್ರದಂದು ಉಪಾ- 
ಕರ್ಮ ಕರ್ತವ್ಯ. ನೂತನೋಪಾಕರ್ಮವು ನೈಮಿತ್ತಿಕವಾಗಿದ್ದು ಇದನ್ನು ಅಧಿಕಮಾಸ 
-ದಲ್ಲಿ ಮಾಡುವಂತಿಲ್ಲ. ಎಲ್ಲಾ ವೇದದವರಿಗೂ ಒಂದೇ ದಿನ ಉಪಾಕರ್ಮ 
ಬರುವುದಿಲ್ಲ. ಸೌರಮಾನಕ್ಕೂ ಚಾಂದ್ರಪಕ್ಷದವರಿಗೂ ದಿನಭೇದವಿದೆ. 


ಸೌರಯಗ್ವೇದಿಗಳಿಗೆ ಸಿಂಹಮಾಸದ ಶ್ರವಣನಕ್ಷತ್ರ. ಚಾಂದ್ರಖುಗ್ವೇದಿಗಳಿಗೆ 
ಶ್ರಾವಣಮಾಸದ ಶ್ರವಣನಕ್ಷತ್ರ. ಸೌರಯಜುರ್ವೆದಿಗಳಿಗೆ ಸಿಂಹಮಾಸದ ಹುಣ್ಣಿಮೆ. 
ಚಾಂದ್ರಯಜುರ್ವೇದಿಗಳಿಗೆ ಶ್ರಾವಣಮಾಸದ ಹುಣ್ಣಿಮೆ. ಸೌರ-ಚಾಂದ್ರ ಸಾಮ- 
ವೇದಿಗಳಿಗೆ ಭಾದ್ರಪದಮಾಸದ ಹಸ್ತನಕ್ಸತ್ರ. 


ಗುರು, ಶುಕ್ರರು ಅಸ್ತರಾಗಿದ್ದಾಗ ಪ್ರಥಮೋಪಾಕರ್ಮ ಕೂಡದು. ಉಪಾ- 
ಕರ್ಮಾನಂತರ ಐದು ತಿಂಗಳಕಾಲ ಶುಕ್ಕಪಕ್ಷದ ದಿವಸಗಳಲ್ಲಿ ವೇದಾಧ್ಯಯನವನ್ನೂ 
ಕೃಷ್ಣಪಕ್ಷದ ದಿವಸಗಳಲ್ಲಿ ಶಾಸ್ತಾಧ್ಯಯನವನ್ನೂ ಮಾಡಬೇಕು. ಶ್ರಾವಣದಲ್ಲಿ 
ಪ್ರಾರಂಭಿಸುವ ವೇದಾಧ್ಯಯನವನ್ನು ಪುಷ್ಕಮಾಸ ಶುಕ್ನಪಕ್ಷದಲ್ಲಿ ಮುಕ್ತಾಯ 
ಮಾಡಬೇಕು. ಈ ಮುಕ್ತಾಯಕ್ಕೆ ಉತ್ಸರ್ಜನ ಎಂದು ಹೆಸರು. ಉತ್ಸರ್ಜನಾನಂತರ 
ಮತ್ತೆ ಶ್ರಾವಣದಲ್ಲಿ ಅಧ್ಯಯನವನ್ನು ಪ್ರಾರಂಭಿಸುವುದು ನಿತ್ಯೋಪಾಕರ್ಮ. ಇದಕ್ಕೆ 
ಗುರು ಶುಕ್ರಾಸ್ತಾದಿದೋಷಗಳಿಲ್ಲ. ಈ ಸಮಾರಂಭವನ್ನು ಜನಿವಾರದ ಹಬ್ಬ ಎಂದು 
ಕರೆಯುವುದೂ ಕೆಲವರಲ್ಲಿ ರೂಢಿಯಲ್ಲಿದೆ 


ಹಯಗ್ರೀವಜಯಂತೀ- ಶ್ರಾವಣಪೂರ್ಣಿಮಾ 
ಶ್ರಾವಣಮಾಸದ ಶುಕ್ಲಪಕ್ಚದ ಹುಣ್ಣಿಮೆಯ ದಿವಸ ಹಯಗ್ರೀವಜಯಂತಿಯನ್ನು 


ಶ್ರಾವಣ ಶುಕ್ನಪಕ್ಷ 89 
ಪ್ರತಿಯೊಬ್ಬರೂ ಆಚರಿಸಲೇಬೇಕು. ಯಾರಿಗೆ ತತ್ವಜ್ಞಾನದ ಅಪೇಕ್ಲೆಯಿರುತ್ತದೋ, 
ಯಾರಿಗೆ ಸಕಲ ವೇದಾರ್ಥಗಳನ್ನು ತಿಳಿಯಬೇಕೆಂಬ ಹಂಬಲವಿರುತ್ತದೋ, ಯಾರಿಗೆ 
ಉಪನಿಷತ್ತುಗಳ ಮರ್ಮವನ್ನು ಅರಿತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳ- 
ಬೇಕೆಂಬ ಇಚ್ಛೆ ಇರುತ್ತದೋ, ಯಾರಿಗೆ ಭಾಗವತ ಮೊದಲಾದ ಪುರಾಣಗಳನ್ನು 
ಆಮೂಲಾಗ್ರವಾಗಿ ಓದಬೇಕೆಂಬ ಆಸೆಯಿರುತ್ತದೋ, ಅವರು ಬಿಡದೆ ಹಯಗ್ರೀವ- 
ದೇವರ ಜಯಂತಿಯನ್ನು ಆಚರಿಸಬೇಕು. ಮಾತನಾಡಿದ್ದೆಲ್ಲವೂ ಪರಮಾತ್ಮನಿಗೆ 
ಸಮರ್ಪಿತವಾಗಬೇಕು. ನಿರರ್ಗಳವಾಗಿ ಮಾತಿನ ಶಕ್ತಿ ಹೆಚ್ಚಬೇಕು. ಮಾತುಗಳು 
ಉತ್ತಮವಾಗಿರಬೇಕು. ಕಾವ್ಯಮಯವಾಗಿರಬೇಕು, ಹರಿ ಪ್ರೀತಿಕರವಾಗಿರಬೇಕು. 
ಮತ್ತೊಬ್ಬರಿಗೆ ಉಪದೇಶಿಸಿದ್ದು, ಅವರ ಮನಸಿಗೆ ನಾಟಿ, ಅವರು ಅದನ್ನು 
ಅನುಷ್ಠಾನಗೊಳಿಸಬೇಕು. ಶಿಷ್ಯಸಂಪತ್ತು ಹೆಚ್ಚಬೇಕು. ತಮಗೆ ಬಂದ ಸಂಶಯಗಳನ್ನು 
ನಿವಾರಿಸುವ ಗುರುಗಳ ಒಡನಾಟ ನಿರಂತರವೂ ಇರಬೇಕು. ಇವೇ ಮೊದಲಾದ 
ಅಪೇಕ್ಷೆಗಳು ಯಾರಿಗೆ ಇರುತ್ತವೋ, ಅಂಥ ಸಾಧಕನು ಪ್ರತೀವರ್ಷವೂ ಹಯಗ್ರೀವ- 
ಜಯಂತಿಯನ್ನು ಆಚರಿಸಲೇಬೇಕು. ಮತ್ತು ನಿತ್ಯವೂ ತಂತ್ರಸಾರಸಂಗ್ರಹದಲ್ಲಿ 
ಆಚಾರ್ಯರು ತಿಳಿಸಿಕೊಟ್ಟ ಹಯಗ್ರೀವಮಂತ್ರವನ್ನು ಜಪಿಸಲೇಬೇಕು. ಯಾವ 
ವ್ಯಕ್ತಿಯು ಹಯಗ್ರೀವದೇವರ ಆರಾಧನೆಯನ್ನು ಮಾಡುವುದಿಲ್ಲವೋ, ಹಾಗೂ 
ಹಯಗ್ರೀವನ ದಾಸನಾಗುವುದಿಲ್ಲವೋ, ಅವನಿಗೆ ಮೇಲಿನ ಫಲಗಳು ದೊರಕು- 
ವುದಿಲ್ಲ. ಆದ್ದರಿಂದಲೇ ಸಮಸ್ತ ಯಜುದೇವತೆಗಳು ವಿಶೇಷವಾಗಿ ಹಯಗ್ರೀವದೇವರ 
ಉಪಾಸನೆಯನ್ನೇ ಮಾಡುತ್ತಾರೆ. ಚತುರ್ಮುಖಬ್ರಹ್ಮದೇವರೂ ಕೂಡ ಏಕಾಂತದಲ್ಲಿ 
ಹಯಗ್ರೀವದೇವರ ಕಾರುಣ್ಯವನ್ನೇ ಸ್ಮರಣೆ ಮಾಡಿಕೊಳ್ಳುತ್ತಾರೆ. 


ಹಯಗ್ರೀವಜಯಂತಿಯ ದಿವಸ ಅರುಣೋದಯಕಾಲದಲ್ಲಿ ಎದ್ದು, 
ಹಯಗ್ರೀವದೇವರನ್ನು ಆಪಾದಮೌಳಿಪರ್ಯಂತವಾಗಿ ಧ್ಯಾನ ಮಾಡಬೇಕು. 
ಕೇವಲ ಶುಭ್ರವರ್ಣದ ಕುದುರೆಯನ್ನು ಸ್ಮರಿಸಬಹುದು. ಅಥವಾ ಕುದುರೆಯ ಮುಖ 
ಮಾತ್ರವಿರುವ ವಿಷ್ಣುವಿನ ದೇಹವನ್ನು ಹೊಂದಿರುವ ಹಯಗ್ರೀವರೂಪವನ್ನೂ 
ಕೂಡ ಧ್ಯಾನ ಮಾಡಬಹುದು. ಶ್ರೀವಾದಿರಾಜತೀರ್ಥಶ್ರೀಪಾದಂಗಳವರು ನಮಗೆ 
ಉಪಾಸನೆಯ ಮಾರ್ಗವನ್ನು ತಿಳಿಸಿಕೊಟ್ಟಂತೆ ವಿಷ್ಣುವಿನ ದೇಹದ ಹಯಮುಖದ 


90 


ದೇವನನ್ನು ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ಸೂರ್ಯೋದಯಕ್ಕಿಂತ 
ಅರ್ಧಗಂಟೆ ಮೊದಲು ಸ್ನಾನಾದಿಗಳನ್ನು ಮಾಡಿ, ಸೂರ್ಯನಿಗೆ ಅರ್ಫ್ಯಪ್ರದಾನವನ್ನು 
ನೀಡಿ, 108 ಗಾಯತ್ರೀಮಂತ್ರವನ್ನು ಸೂರ್ಯಮಂಡಲದಲ್ಲಿರುವ ನಾರಾಯಣನ 
ಜೊತೆ ಹಯಗ್ರೀವನನ್ನು ಸರಿಸುತ್ತಾ ಜಪಿಸಬೇಕು. ಚಂದ್ರಮಂಡಲದಲ್ಲಿ ಲಕ್ಷ್ಮಿಯಿಂದ 
ನಿರಂತರವಾಗಿ ಅಮೃತಸ್ನಾನವನ್ನು ಮಾಡಿಸಿಕೊಳ್ಳುತ್ತಿರುವ ರೂಪದಂತೆ ಸೂಯ- 
ಮಂಡಲದಲ್ಲಿ ಸ್ತೀರೂಪದ ಹಯಗ್ರೀವರೂಪದಿಂದ ಉಪನಿಷತ್ತು ಮೊದಲಾದವು- 
ಗಳನ್ನು, ವಾಯುಸೂರ್ಯ ಮೊದಲಾದವರಿಗೆ ಉಪದೇಶಿಸುತ್ತಿರುವ ರೂಪವನ್ನೂ 
ಕೂಡ ಧ್ಯಾನ ಮಾಡಬೇಕು. ಹೀಗೆ ಸೂರ್ಯೋದಯಕಾಲದಲ್ಲಿ ಹಯಗ್ರೀವ- 
ದೇವರನ್ನು ಅಖಂಡವಾಗಿ ಧ್ಯಾನ ಮಾಡುವುದರಿಂದಲೇ ಹಯಗ್ರೀವಜಯಂತಿಯು 
ಪರಿಪೂರ್ಣಫಲವನ್ನು ನೀಡುತಿ'ದೆ. 


ಹಯಗ್ರೀವದೇವರು ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ಭಕ್ತರನ್ನು ಅನುಗ್ರಹಿಸು- 
ತ್ತಾರೆ. ಆದ್ದರಿಂದ ಆಪಾದಮೌಳಿಪರ್ಯಂತವಾಗಿ ಹಯಗ್ರೀವದೇವರ ಧ್ಯಾನವನ್ನು 
ಮಾಡಬೇಕು. ಹಯಗ್ರೀವದಂಡಕವನ್ನು ಪುನಃ ಪುನಃ ಓದಿ, ಅದರಲ್ಲಿ ಹೇಳಿದ 
ಪ್ರಕಾರವಾಗಿಯೇ ಧ್ಯಾನವನ್ನು ಆಚರಿಸಬೇಕು. 


ಕನಿಷ್ಠಪಕ್ಷ 1000 ಬಾರಿ ಹಯಗ್ರೀವ ಮಂತ್ರವನ್ನು ಜಪಿಸಬೇಕು. ಆ ಸಂದರ್ಭ 
-ದಲ್ಲಿ ಭಗವಂತನ ದಶಾವತಾರಗಳನ್ನು, ಚತುರ್ವಿಂಶತಿ ಅವತಾರಗಳ ಲೀಲೆಗಳನ್ನು 
ಹಯಗ್ರೀವದೇವರಲ್ಲಿ ಅನುಸಂಧಾನ ಮಾಡಿ, ಸಮರ್ಪಿಸಬೇಕು. ಮತ್ತು ಹಯ- 
ಗ್ರೀವದೇವರನ್ನು ಆಪಾದಮೌಳಿಪರ್ಯಂತವಾಗಿ ಸ್ಮರಣೆ ಮಾಡುತ್ತಾ, 
ಹೃತ್ಯಮಲದಲ್ಲಿ ನೆಲೆಸಿರುವ ಹಯಗ್ರೀವದೇವರಿಗೆ ಷೋಡಶೋಪಚಾರಪೂಜೆಯನ್ನು 
ಮಾಡಬೇಕು. ಪದಾಸನದಲ್ಲಿಕುಳಿತು, ಕಣ್ಮುಚ್ಚಿ ನೇರವಾಗಿ ಕುಳಿತು, ಹೃತ್ವಮಲವನ್ನು 
ಪ್ರಣವದಿಂದ ಅರಳಿಸಿ, ಅಲ್ಲಿ ಚಂದ್ರಮಂಡಲದಲ್ಲಿ ಹಯಗ್ರೀವದೇವರನ್ನು ಸ್ಥಾಪನೆ 
ಮಾಡಿ, ಅವರ ಕರುಣಾಪೂರ್ಣವಾದ ದೃಷ್ಟಿಯ ಬೆಳಕನ್ನು ಚಿಂತಿಸುತ್ತಾ, ಧ್ಯಾನ 
ಮಾಡಬೇಕು. ಬಾಹ್ಯಪೂಜೆಗಿಂತಲೂ ಅಂತರಂಗದ ಈ ಷೋಡಶೋಪಚಾರಪೂಜೆಗೆ 
ಅನುಪಮವಾದ ಮಹತ್ವವಿದೆ. ಉಳಿದೆಲ್ಲಾ ಲೌಕಿಕಕಾರ್ಯಗಳನ್ನು ಬದಿಗೊತ್ತಿ, 
ಸಮಯವನ್ನು ಸಾಧಿಸಿಕೊಂಡು, ಸುಮಾರು ಹದಿನೈದು ನಿಮಿಷಗಳ ಕಾಲ ಧ್ಯಾನವನ್ನು 


ಶ್ರಾವಣ ಶುಕ್ಲಪಕ್ಚ 91 
ಆಚರಿಸಬೇಕು. ಬಾಹ್ಯವಾಗಿ ದೇವರಿಗೆ ಷೋಡಶೋಪಚಾರ ಪೂಜೆಯನ್ನು 
ಶ್ರದ್ಧಾಭಕ್ತಿಗಳಿಂದ ವಿಸ್ತಾರವಾಗಿ ಆಚರಿಸಬೇಕು. ಭಗವಂತನಿಗೆ ಪಂಚಾಮೃತಾಭಿ- 
ಷೇಕವನ್ನು ಮಾಡಬೇಕು. ವಿಷ್ಣುಸಹಸ್ರನಾಮಾವಳಿಯನ್ನು ಪಠಿಸುತ್ತಾ, ತುಳಸಿಯ 
ಅರ್ಚನೆಯನ್ನು ಮಾಡಬೇಕು. ಸಾಧ್ಯವಾದರೆ ಬ್ರಹಸೂತ್ರಗಳನ್ನೂ ಕೂಡ 
ಪಠಿಸುತ್ತಾ, ಅರ್ಚನೆ ಮಾಡಬೇಕು. ಭಗವಂತನಿಗೆ ವಿಶೇಷವಾದ ಅಲಂಕಾರವನ್ನು 
ಮಾಡಿ, ನೈವೇದ್ಯವನ್ನು ಮಾಡಬೇಕು, ಪಂಚಭಕ್ಟ್ಯಗಳನ್ನು ಮಾಡಲು ಸಾಧ್ಯವಾಗ- 
ದಿದ್ದರೆ, ಕಡ್ಲೆಬೇಳೆ ಕೋಸಂಬರಿ, ಹಯಗ್ರೀವ, ಲಡ್ಡು, ಪಾಯಸಗಳನ್ನು 
ಅವಶ್ಯಮಾಡಿ, ಸಮರ್ಪಣೆ ಮಾಡಬೇಕು. ಹತ್ತು ನಿಮಿಷಕ್ಕೂ ಕಡಿಮೆಯಿಲ್ಲದಂತೆ 
ವಿವಿಧ ಬಗೆಯ ಮಂಗಳಾರತಿಗಳನ್ನು ಮಾಡಿ, ಭಗವಂತನ ಗುಣೋತ್ಸರ್ಷ- 
ಚಿಂತನೆಯನ್ನು ನಿರ್ದುಷ್ನತ್ವ ಚಿಂತನೆಯನ್ನು ಮಾಡಬೇಕು. ಪೂಜೆಯ ಕೊನೆಯಲ್ಲಿ 
ಹಯಗ್ರೀವದಂಡಕವನ್ನು ಪಠಿಸುತ್ತಾ, ಲಕ್ಷ್ಮೀಹಯಗ್ರೀವನಿಗೆ ಜಯಕಾರವನ್ನು ಹಾಕಿ, 
ಈ ಮುಂದೆ ನೀಡಿದ ಮಂತ್ರದಿಂದ ಅಘಣ್ಯವನ್ನು ನೀಡಬೇಕು. ಖುಗ್ಯಜುಸ್ಸಾಮ- 
ರೂಪಾಯ ವೇದಾಹರಣಕರ್ಮಣೇ ॥ ಪ್ರಣವೋದ್ಲೀಥವಪುಷೇ ಮಹಾಶಶಿರಸೇ 
ನಮಃ ॥ 


ಹಯಗ್ರೀವದಂಡಕದ ಜೊತೆ ಇತರ ಸ್ತೋತ್ರಮಂತ್ರಗಳನ್ನೂ ಕೂಡ ಪಡಿಸಿ, 
ಲಕ್ಲ್ಮೀಹಯಗ್ರೀವನ ಅನುಗ್ರಹವನ್ನು ಯಾಚಿಸಬೇಕು. ಮೋಕ್ಷಕ್ಕೆ ಉಪಯುಕ್ತವಾದ 
ಲ a ಉರ ು 
ತತ್ವಜ್ಞಾನವನ್ನು ಕರುಣಿಸು ಎಂದು ಪ್ರಾರ್ಥಿಸಿ, ಧನ್ಯ ಎನ್ನಬೇಕು. 


ಹಯಗ್ರೀವಪಂಜರ ಸ್ತೋತ್ರವನ್ನು ಪಠಿಸಿದರೆ ವಿಶೇಷವಾಗಿ ಜ್ಞಾನಸಿದ್ಧಿ. 
ಯಾಗುತ್ತದೆ, ವಾಕ್‌ಸಿದ್ದಿಯೂ ಆಗುತ್ತದೆ. ಹಯಗ್ರೀವದಂಡಕ ಹಾಗೂ 
ಹಯಗ್ರೀವಪಂಜರ ಸ್ತೋತ್ರವನ್ನು 48 ದಿವಸಗಳ ಕಾಲ ಪಠಣೆ ಮಾಡುವುದರಿಂದ 
ಮಾತು ಬಾರದವನಿಗೂ ಮಾತು ಬರುತ್ತದೆ. ವಾಕ್‌ಸಿದ್ದಿಯಿಲ್ಲದವನಿಗೂ, ವಾಕ್‌ 
ಸಿದ್ಧಿಯಾಗುತ್ತದೆ. ತತ್ವಜ್ಞಾನದ ಸಂಪಾದನೆ ಪ್ರತೀಕ್ಷಣವೂ ಅಭಿವೃದ್ಧವಾಗುತ್ತದೆ. 
ಇದರಲ್ಲಿ ಎಳ್ಳಷ್ಟೂ ಕೂಡ ಸಂಶಯವಿಲ್ಲ. 


ಹಯಗೀವಜಯಂತಿಯ ದಿವಸ ಬ್ರಾಹ್ಮಣ ದಂಪತಿಗಳನ್ನು ` ಕರೆದು, 
ಊಟೋಪಚಾರಗಳನ್ನು ಮಾಡಿಸಿ, ದಾನ-ದಕ್ಷಿಣೆಗಳನ್ನು ನೀಡಿ, ಅವರ 


92 


ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ವಿಶೇಷವಾಗಿ ಮನೆಯಲ್ಲಿ ಜ್ಞಾನಸತ್ರವನ್ನು 
ಏರ್ಪಾಡು ಮಾಡಬೇಕು. ಅಥವಾ ಹಯಗ್ರೀವದೇವರ ಮುಖದಿಂದ ಹೊರ- 
ಹೊಮ್ಮಿದ ಉಪನಿಷತ್ತುಗಳನ್ನು ವೇದಾದಿಶಾಸ್ತ್ರಗಳ ವಿಚಾರವನ್ನು ಮಾಡಬೇಕು. 
ಬ್ರಾಹ್ಮಣರಿಂದ ಕೇಳಿ ತಿಳಿದು ತತ್ವಜ್ಞಾನದ ಸಂಪಾದನೆಯನ್ನು ಅಭಿವೃದ್ಧಿಗೊಳಿಸಿ- 
ಕೊಳ್ಳಬೇಕು. 


ಹೀಗೆ ಹಯಗ್ರೀವಜಯಂತಿಯ ಆಚರಣೆಯನ್ನು ಮಾಡುವುದಷ್ಟೇ ಅಲ್ಲದೇ, 
ನಿತ್ಯವೂ ಹಯಗ್ರೀವದೇವರ ಆರಾಧನೆಯನ್ನು ಮಾಡುತ್ತಾ, ಭಗವಂತನ ಬಗ್ಗೆ 
ಯಥಾರ್ಥ ಜ್ಞಾನವನ್ನು ಪಡೆದು, ಜೀವನದಲ್ಲಿ ಮುಖ್ಯವಾದ ವಿವೇಕವನ್ನು ಹೊಂದಿ, 
ಸರಿಯಾದ ಮಾರ್ಗದಲ್ಲಿ ಸಾಗಿ, ಭಗವಂತನ ಅಪರೋಕ್ಷವನ್ನು ಪಡೆದು, 
ಲಕ್ಷ್ಮೀಹಯಗ್ರೀವನ ಪಾದಕಮಗಳ ದರ್ಶನವು ಶೀಘ್ರವಾಗಿ ಆಗುವಂತೆ ಪ್ರಯತ್ನ 
ಪಾಡಬೇಕು. 


ಗರುಡಜಯಂತೀ - ಕೃಷ್ಣನು ಭಗವದ್ಗೀತೆಯಲ್ಲಿ ವೈನತೇಯಶ್ಚ ಪಕ್ಷಿಣಾಮ್‌, 
ಪಕ್ಷಿಗಳಲ್ಲಿ ನಾನು ಗರುಡ. ಎಂದು ಗರುಡನಲ್ಲಿ ವಿಭೂತಿರೂಪವನ್ನು ಹೇಳಿದ್ದಾನೆ. 
ಇಂತಹ ಶ್ರೀ ವಿಷ್ಣುವಿನ ವಾಹಕನಾದ ಗರುಡನ ಜನ್ಮ ದಿನವನ್ನು ಕೊಂಡಾಡಲು 
ಗರುಡ ಪಂಚಮಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಶ್ರಾವಣ ಮಾಸದ ಕೃಷ್ಣ ಪಕ್ಷ 
ಪಂಚಮಿಯನ್ನು ಗರುಡ ಪಂಚಮಿ ಎಂದು ಆಚರಿಸಲಾಗುತ್ತದೆ. ವಿನುತಾ ಮತ್ತು 
ಕಶ್ಯಪ ಮುನಿ ದಂಪತಿಯ ಪುತ್ರನಾದ ಗರುಡನು ಶಾಲ್ಮಲೀ ದ್ವೀಪ ಎಂಬ ಗ್ರಹದಲ್ಲಿ 
ವಾಸಿಸುತ್ತಾನೆ. ಅಲ್ಲಿ ಅವನು ನಿರಂತರವಾಗಿ ಭಗವಾನ್‌ ವಿಷ್ಣುವಿಗೆ ಪ್ರಾರ್ಥನೆ 
ಸಲ್ಲಿಸುತ್ತಿದ್ದಾ 


ಅಲೌಕಿಕಪಕ್ಷಿ ಗರುಡನ ಎರಡು ರೆಕ್ಕೆಗಳನ್ನು ಸಾಮ ವೇದದ ಎರಡು ವಿಭಾಗ- 
ಗಳೆಂದು - ಬೃಹತ್‌ ಮತ್ತು ರಥಂತರ - ವೈದಿಕ ಸಾಹಿತ್ಯದಲ್ಲಿ ಹೇಳಲಾಗಿದೆ. 
ಗರುಡನು ತನ್ನ ರೆಕ್ಕೆಗಳನ್ನು ಬಡಿದಾಗ, ಸಾಮವೇದದ ಮಂತ್ರ ಪಠಣವನ್ನು 
ಕೇಳಬಹುದು. ಗರುಡನು ವೈಕುಂಠದಲ್ಲಿ ಶ್ರೀವಿಷ್ಣುವಿನ ಸೇವೆಯಲ್ಲಿ ಸದಾ 
ನಿರತನಾಗಿದ್ದಾನೆ. ವಿಷ್ಣುವಿನ ಮಂದಿರಗಳಲ್ಲಿ ಭಗವಂತನ ಮುಂದೆ ಕೈ ಜೋಡಿಸಿ 
ಕುಳಿತಿರುವ ಗರುಡನ ವಿಗ್ರಹವನ್ನು ಕಾಣಬಹುದು. 


ಶ್ರಾವಣ ಶುಕ್ಸಪಕ್ಸ 93 


ಗರುಡಧ್ಯಾನಮಂತ್ರ — ಖಗೇಶ್ತರಂ ಶರಣಮುಪಾಗತ್ತೊಸ್ಥ ;ಹಂ 
ಮಹೌಜಸಂ ವಿತಿಮಿರಮಭ್ರಗೋಚರಮ್‌ 1 ಮಹಾಚಲಂ ಗರುಡಮುಪೇತ್ಯ 
ಖೇಚರಂ ಮಹೌಜಸಂ ವರದಮಜೇಯಮಕ್ಷಮಮ್‌ ॥ - ವಿಷ್ಣುಪುರಾಣ 


ಗರುಡಃ ಸರ್ವದಾ ಧ್ಯೇಯಃ ಸುಧಾಪೂರ್ಣಂ ಹಿರಣ್ಣಯಮ್‌ | ದಧಾನಃ 
ಕುಂಭಮಭಯಂ ಪೀತಶ್ಸುಕಾರುಣೋ ಹರಿತ್‌ ॥ - ತಂತ್ರಸಾರ 


ಈ ಕೆಳಗಿನ ಸ್ತೋತ್ರದಲ್ಲಿ ಗರುಡನ ದ್ವಾದಶನಾಮಗಳನ್ನು ಉಲ್ಲೇಖಿಸಲಾಗಿದೆ. 
ಸುಪರ್ಣ, ವೈನತೇಯ, ನಾಗಾರಿ, ನಾಗಭೂಷಣ, ವಿಷಾಂತಕಜಿತಾಂ, ಅಜಿತ, 
ವಿಶ್ವತೋಮುಖ, ಗರುತ್ಮಾನ್‌, ಖಗಪತಿ, ತಾರ್ಕ್ಸ್ಯ್ಯ, ಕಶ್ಯಪನಂದನ ಈ ಹನ್ನೆರಡು 
ನಾಮಗಳನ್ನು ಯಾವನು ವಾಸ್‌ ಎದ್ದು ಬಟರ ಅವನು ಎಲ್ಲೆ: ಚಯ 
ಲ್ಲಿಯೂ ವಿಜಯವನ್ನು ಹೊಂದುವನು. ಅವನಿಗೆ ಹಾವುಗಳು ಕಚ್ಚುವುದಿಲ್ಲ ಹಾಗೂ 
ವಿಷವು ಬಾಧಿಸುವುದಿಲ್ಲ ಸಂಗ್ರಾಮ ಹಾಗೂ ವ್ಯವಹಾರಗಳಲ್ಲಿ ಕಾರ್ಯಸಿದ್ದಿಯು 
ಆಗುವುದು, ಬಂಧನ ಬಿಡುಗಡೆ, ಯಾತ್ರೆಯಲ್ಲಿ ಸಿದ್ಧಿ, ವಿಪತ್ತು ನಾಶ, ಆಯುಷ್ಯ 
ಮೊದಲಾದವು ಶೀಘ್ರ ದೊರಕುವುವು. 


ಸುಪರ್ಣೋ ವೈನತೇಯಶ್ಚ ನಾಗಾರಿರ್ನಾಗಭೂಷಣಃ 1 ವಿಷಾಂತಕೋ 
ಜಿತಾರಿಶ್ಚ ಅಜಿತೋ ವಿಶ್ವತೋಮುಖಃ | ಗರುತ್ಮಾನ್‌ ವೈ ಖಗಪತಿಸ್ನಾಕ್ಷ್ಯ್ಯಃ 
ಕಶ್ಯಪನಂದನಃ ॥ 1 ದ್ವಾದಶೈತಾನಿ ನಾಮಾನಿ ಗರುಡಸ್ಯ ಮಹಾತ್ಮನಃ ಯಃ ಪಠೇತ್‌ 
ಪ್ರಾತರುತ್ಡಾಯ ಸರ್ವತ್ರ ವಿಜಯೀ ಭವೇತ್‌ ॥। 2 ॥ ವಿಷಂ ನಾಕ್ರಮತೇ ತಸ್ಯ ನ ವಾ 
ದಸ್ಯಂತಿ ಪನ್ನಗಾಃ । ಸಂಗ್ರಾಮೇ ವ್ಯವಹಾರೇ ಚ ಕಾರ್ಯಸಿದ್ಧಿಂ ಚ ಮಾನವಃ ॥ 3 ॥ 
ಬಂಧನಾನ್ಫುಕ್ತಿಮಾಪ್ನೋತಿ ಯಾತ್ರಾಯಾಂ ಸಿದ್ದಿಮಾಪ್ನುಯಾತ್‌ | ವಿಷನ್ನಾಶಯತೇ 
ಕ್ಷಿಪ್ರಮಾಯುಃ ಶೀಘ್ರಂ ಪ್ರವರ್ತತೇ ॥ 4 ॥ ॥ ಇತಿ ಶ್ರೀಗರುಡದ್ದಾ ದಶನಾಮ- 
ಸ್ಕೋತ್ರಮ್‌ ॥ 


ಗರುಡಧ್ಯಾನ-ಸ್ತೋತ್ರಪಠಣದಿಂದಾಗುವ ಫಲಗಳು 


1. ಕಣ್ಣಿಗೆ ಸಂಬಂಧಪಟ್ಟ ಸಮೀಪ ದೃಷ್ಟಿದೋಷ, ದೂರದೃಷ್ಟಿದೋಷ ನಿವಾ- 
ರಣೆಯಾಗುತ್ತದೆ. ಕಣ್ಣು ಕೆಂಪಾಗುವುದು, ನೋವು, ಉರಿ ನಿವಾರಣೆಯಾಗುತ್ತದೆ.. 


94 


2. ದ್ವಿತೀಯ ರಾಹು, ಪಂಚಮ ರಾಹು, ಸಪ್ತಮ ರಾಹು, ದ್ವಾದಶ ರಾಹು 
ದೋಷಗಳು, ಸರ್ವರೀತಿಯ ಸರ್ಪದೋಷಗಳೂ ನಿವಾರಣೆಯಾಗುತ್ತದೆ. 


3. ಮನಸಿನಲ್ಲಿ ನೋವು, ಅಸಮಾಧಾನ , ಬೇಸರ ಇಟ್ಟುಕೊಂಡು ಮನದಲ್ಲೇ 
ಕೊರಗುವವರು ಓದಿದರೆ ಮನಸ್ಸು ನಿರ್ಮಲವಾಗುತ್ತದೆ. ಶಾಂತವಾಗಿರುತ್ತಾರೆ.. 


4. ಸರ್ಪದೋಷ, ಕಾಳಸರ್ಪದೋಷ, .. ಇತ್ಯಾದಿ ಸರ್ಪದೋಷಗಳ ಪೂರ್ಣ 
-ವಾಗಿ ನಿವಾರಣೆಯಾಗುತ್ತದೆ.. 


5. ಸಮಸ್ತ ಕುಜದೋಷಗಳು ನಿವಾರಣೆಯಾಗುತ್ತದೆ. 

6. ಸರ್ಪಸುತ್ತು ವಾಸಿಯಾಗುತ್ತದೆ... 

7. ರಾಹು ನಕ್ಷತ್ರಗಳಲ್ಲಿ ಜನಿಸಿದ್ದರೆ ಆರಿದ್ರಾ, ಸ್ವಾತಿ, ಶತಭಿಷ..! 
ಕೇತು ನಕ್ಷತ್ರಗಳಲ್ಲಿ ಜನಿಸಿದ್ದರೆ ಅಶ್ವಿನಿ, ಮಖಾ, ಮೂಲಾ ..! 
ಕುಜನ ನಕ್ಷತ್ರಗಳಲ್ಲಿ ಜನಿಸಿದ್ದರೆ ಮೃಗಶಿರ, ಚಿತ್ತ, ಧನಿಷ್ಠ... 
ಆದವರ ನಕ್ಷತ್ರಗಳ ದೋಷ ನಿವಾರಣೆಯಾಗುತ್ತದೆ.. 


8. ಮಿಥುನಲಗ್ನದಲ್ಲಿ ಜನಿಸಿದ ಎಲ್ಲರೂ, ವಿವಾಹದ ನಂತರ ಜೀವನದಲ್ಲಿ 
ನೆಮ್ಮದಿ ಇಲ್ಲದವರು ಓದಿದರೆ ನೆಮ್ಮದಿ ಹಾಗೂ ಶಾಂತಿಯಿಂದ ಜೀವನ 
ಮಾಡುತ್ತಾರೆ.. 

9. ದೈವದೋಷವಿರುವವರು, ದೈವಶಾಪವಿರುವವರು, ಆಶ್ಲೇಷ ಬಲಿ ಮಾಡಿಸಿ- 
ದ್ದರೂ ದೋಷ ಹೋಗದೇ ಕಷ್ಟ ಅನುಭವಿಸುತ್ತಿದ್ದರೆ ಅಂತವರು ಗರುಡ 
ಅಷ್ಟೋತ್ತರ ಓದಿದರೆ ಸರ್ವದೋಷಗಳು ನಿವಾರಣೆಯಾಗುತ್ತದೆ.. 


10. ಸರ್ಪಸಂಸ್ಕಾರ ಮಾಡಿಸಿಯೂ ದೋಷ ಹೋಗದಿದ್ದರೆ, ನೆನೆದ ಕಾರ್ಯ- 
ಗಳು ಆಗದೇ ಇದ್ದರೆ ಅಂತವರು ಓದಿದರೆ ಶುಭವಾಗುತ್ತದೆ. 


11. ಸತಿಪತಿಗಳ ಜಗಳ ನಿವಾರಣೆಯಾಗುತ್ತದೆ.. 
ರಾಹು-ಕೇತು ದೋಷಗಳು ನಿವಾರಣೆಯಾಗುತ್ತದೆ. 


ಶ್ರಾವಣ ಶುಕ್ನಪಕ್ಸ 95 
12. ಅನುಮಾನ, ಒಳಜಗಳ, ಪರದಾಟಗಳು ನಿವಾರಣೆಯಾಗುತ್ತದೆ. 


13. ಪ್ರಸವ ಕಾಲದಲ್ಲಿ ಶಿಶುವು ಮಾಲೆಯನ್ನು ಹಾಕಿಕೊಂಡು ಜನಿಸಿದ್ದರೆ, 
ಕರುಳಬಳ್ಳಿ ಸುತ್ತಿ ಹುಟ್ಟಿದೆ ಅನ್ನುವ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. 


14. ಮಕ್ಕಳು ತುಬಾ ಅನಾರೋಗ್ಯದಿಂದ ಇದ್ದು, ಜ್ವರ ಬಂದು ವಾಸಿಯಾಗದೇ 
ಇದ್ದರೆ, ಮಗುವಿನ ಕತ್ತು ಮತ್ತು ಸೊಂಟ ಸರಿಯಾಗಿ ನಿಲ್ಲದಿದ್ದರೆ, ಆ ಮನೆಯವರು, 
ಶಾಸ್ತ್ರೋಕ್ತವಾಗಿ ಗರುಡದೇವರನ್ನು ಪೂಜಿಸಿ, ಯಾವುದಾದರೂ ಎಣ್ಣೆಯಲ್ಲಿ 
ಅಭಿಮಂತ್ರಿಸಿ ಹಚ್ಚಿದರೆ ಬಹಳ ಬೇಗ ಮಗು ಆರೋಗ್ಯವಂತರಾಗುತ್ತಾರೆ.. 


15. ಕಣ್ಣಿನಲ್ಲಿ ಪೊರೆ ಬರುತ್ತಿರುವವರು, ಕಣ್ಣು ಕೆಂಪಗೆ ಆಗುತ್ತಿದ್ದರೆ, ಉರಿ 
ಬರುತ್ತಿದ್ದರೆ, 

ಗರುಡ ಮಂತ್ರವನ್ನು ನೀರಿನಲ್ಲಿ ಅಭಿಮಂತ್ರಿಸಿ, ಆ ನೀರನ್ನು ಉಉ ಇಖಿಕ ಗೆ 
ಹಾಕಿ ನೀರಿನಿಂದ ಕಣ್ಣುಶುದ್ಧಮಾಡಿಕೊಂಡರೆ, ಸಮಸ್ತ ನೇತ್ರದೋಷ ಪೂರ್ಣವಾಗಿ 
ನಿವಾರಣೆಯಾಗುತ್ತದೆ. 


ಶ್ರಾವಣ ಮಾಸದ ದಾನಗಳು 


ಶ್ರಾವಣಮಾಸದಲ್ಲಿ ತಿಂಗಳಿಡೀ ಬೆಳ್ಳಿಯ ಹಣತೆಯಲ್ಲಿ ದೀಪವನ್ನು ಹಚ್ಚಿ 
ಅಥವಾ ಬಂಗಾರದ ಹಣತೆಯಲ್ಲಿ ಆಕಳಿನ ಶುದ್ಧ ತುಪ್ಪವನ್ನು ತುಂಬಿ ಸತ್ವಾತ್ರರಲ್ಲಿ 
ದಾನ ಮಾಡಬೇಕು. ಶ್ರೀಹರಿಗೆ ಲಕ್ಷಪುಷ್ಟಾರ್ಚನೆಯನ್ನು ಮಾಡಿ ಯಾವ 
ಪದಾರ್ಥಗಳಿಂದ ಲಕ್ಷ ಪೂಜೆಯನ್ನು ಮಾಡಲಾಗಿದೆಯೋ ಅದನ್ನು ದಾನ 
ಕೊಡಬೇಕು. ಈ ಮಾಸದಲ್ಲಿ ಮಾಸಪೂರ್ತಿ ಅಥವಾ ಹಗಲು ಮಾತ್ರವಾಗಲಿ ರಾತ್ರಿ 
ಕಾಲದಲ್ಲಿ ಮಾತ್ರವಾಗಲಿ ಒಂದು ದಿನ ಪೂರ್ತಿಯಾಗಲಿ, ಭೋಜನ ಕಾಲದಲ್ಲಿ 
ಮಾತ್ರವಾಗಲಿ ಮೌನವ್ರತ ಮಾಡಬೇಕು. ಇದರಿಂದ ಶಾಸ್ತ್ರ ಪ್ರಾವಿಣ್ಯ, ಉತ್ತಮ 
ವಾಗಿತ್ರೆಗಳು, ಬುದ್ಧಿವಂತಿಕೆಗಳು ಲಭ್ಯವಾಗುತ್ತವೆ. ಮೌನ ವ್ರತದ ಕೊನೆಯಲ್ಲಿ 
ಘಂಟೆಯನ್ನು ಗ್ರಂಥಗಳನ್ನು ದಾನ ಕೊಡಬೇಕು. ಶ್ರಾವಣ ಶನಿವಾರದಂದು ಶನಿ- 
ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಎಳ್ಳೆಣ್ಣೆ, ಎಳ್ಳು, ಪೂಜೆ ಮಾಡಿದ ಶನಿಪ್ರತಿಮೆ, 
ಇಂದ್ರನೀಲಮಣಿಯನ್ನು ದಾನ ಕೊಡಬೇಕು. 


96 
ಶ್ರಾವಣ ॥ ಬಹುಳ ॥ ಪ್ರತಿಪತ್‌ 


ಗಾಯತ್ರೀಪ್ರತಿಪದಾ- ಉಪಾಕರ್ಮದ ಮರುದಿವಸ ಸಹಸ್ರ ಗಾಯತ್ರಿಯನ್ನು 
ಮಾಡಬೇಕೆಂಬ ವಿಧಿ ಇದೆ. ಶ್ರಾವಣಹುಣ್ಣಿಮೆಯ ಮತ್ತೊಂದು ಪ್ರಸಿದ್ಧ ಆಚರಣೆ 
ರಕ್ಷಾ ಬಂಧನ(ರಾಖೀಹಬ್ಬ). ಇದರ ಬಗ್ಗೆ ಧರ್ಮಸಿಂಧುವಿನಲ್ಲಿ ಹೀಗಿದೆ - 


ಉತ್ತರಭಾರತದಲ್ಲಿ ಇದು ಅತೀವ ಸಂತಸ-ಸಂಭ್ರಮಗಳ ದಿನ. ಶ್ರಾವಣ- 
ಹುಣ್ಣಿಮೆಯ ದಿನ ಒಡಹುಟ್ಟಿದ ಸೋದರರಿಗೂ ಹಾಗೂ ಸೋದರಸಮಾನರಾದ 
ಬಂಧುಮಿತ್ರರಿಗೂ ಹೆಣ್ಣುಮಕ್ಕಳು ತಿಲಕ ಹಚ್ಚಿ, ರಕ್ಷಾಬಂಧನ (ಹಿಂದೂಸ್ಥಾನೀ 
ಭಾಷೆಯಲ್ಲಿ ರಾಖೀ')ವನ್ನು ಬಲಗೈಗೆ ಕಟ್ಟುತ್ತಾರೆ. ಸೋದರರು ಪ್ರತಿಯಾಗಿ 
ಹಣ-ಕಾಣಿಕೆಗಳನ್ನು ಇತ್ತು ಹಾರೈಸುತ್ತಾರೆ. ಆ ದಿನ ಸೋದರ-ಸೋದರಿಯರು ಸಿಹಿ 
ಹಂಚಿಕೊಳ್ಳುತ್ತ ಗೀತನೃತ್ಯ ವಿನೋದಗಳಲ್ಲಿತೊಡಗುತ್ತ ಸಹಭೋಜನ ಮಾಡುತ್ತಾರೆ. 


ಇದಕ್ಕೊಂದು ಕಥೆ ಇದೆ- ಬಲಿಚಕ್ರವರ್ತಿಯ ಭಕ್ತಿಗೆ ಒಲಿದು ಆತನ ಮನೆಯ 
ಬಾಗಿಲನ್ನು ಕಾಯಲು ಒಪ್ಪಿ ವಿಷ್ಣುವು ಪಾತಾಳ ಸೇರಿದಾಗ ವೈಕುಂಠದಲ್ಲಿ ಲಕ್ಷ್ಮಿಯು 
ತಬ್ಬಿಬ್ಬಾದಳಂತೆ. ಧರ್ಮಾತ್ಮನಾದ ಬಲಿಚಕ್ರವರ್ತಿಯನ್ನು ಸಮೀಪಿಸಿ ಸೋದರೀ- 
ಸ್ನೇಹದಿಂದ ಆತನ ಕೈಗೆ ರಕ್ಷಬಂಧನವನ್ನು ಕಟ್ಟಿದಳಂತೆ. ಪ್ರತಿಯಾಗಿ ವರ ಕೋರು- 
ವಂತೆ ಬಲಿಯು ತನ್ನ ಸೋದರಿ ಲಕ್ಷ್ಮಿಯನ್ನು ಕೇಳಿದಾಗ, ಗಂಡನನ್ನು ಬಿಟ್ಟು; 
ಕೊಡುವಂತೆ ಕೋರಿದಳಂತೆ! ಆದ್ದರಿಂದ ರಾಖೀ ಕಟ್ಟುವಾಗ ಈ ಕೆಳಕಂಡ ಶ್ಲೋಕ- 
ವನ್ನು ಹೇಳುವ ಸಂಪ್ರದಾಯವಿದೆ- ಯೇನ ಬದ್ದೋ ಬಲೀ ರಾಜಾ ದಾನವೇಂದ್ರೋ 
ಮಹಾಬಲಃ । ತೇನ ತ್ಹಾಂ ಪ್ರತಿಬಧ್ನಾಮಿ ರಕ್ಷೇಮಾ ಚಲ ಮಾ ಚಲ ॥ 


ಹೀಗೆ ಸೋದರೀಸ್ನೇಹದಿಂದ ಲಕ್ಷ್ಮಿ ದೇವಿಯು ಸಾಧಿಸಿದ ಉಪಾಯವೇ 
ಲೋಕಗಳಿಗೆ ಸೋದರ-ಸೋದರೀ ಪ್ರೇಮದ ಆದರ್ಶವಾಗಿ, ರಾಖೀಹಬ್ಬದ 
ಹಿನ್ನಲೆಯಾಗಿದೆ. ಇನ್ನೊಂದು ಕಥೆ ಪ್ರಚಲಿತವಿದೆ- ಶಿಶುಪಾಲನನ್ನು ವಧಿಸುವಾಗ 
ಶ್ರೀಕೃಷ್ಣನಿಗೆ ಚಕ್ರದ ತುದಿ ತಾಕಿ ರಕ್ತಸ್ರಾವವಾಯಿತಂತೆ. ಅಲ್ಲೇ ಇದ್ದ ದ್ರೌಪದಿ ಧಾವಿಸಿ 
ತನ್ನ ಸೆರಗಿನ ಅಂಚನ್ನೇ ಹರಿದು ಗಾಯಕ್ಕೆ ಕಟ್ಟಿ ರಕ್ತಸ್ರಾವವನ್ನು ತಡೆದಳಂತೆ. 
ಸಂತೋಷಗೊಂಡ ಕೃಷ್ಣನು ಅವಳಿಗೆ ಆಜನವೂ ರಕ್ಷಣೆ ನೀಡುವುದಾಗಿ ಭರವಸೆ ಇತ್ತ 


ಶ್ರಾವಣ ಬಹುಳಪಕ್ಸ 97 


-ನಂತೆ. ಮುಂದೆ ಕುರುಸಭೆಯಲ್ಲಿ ಅವಳಿಗೆ ಅಕ್ಷಯಾಂಬರವಿತ್ತು ಮಾನಸಂರಕ್ಷಣೆ 
ಮಾಡಿದ ಪ್ರಸಂಗ ನಮಗೆಲ್ಲ ಗೊತ್ತೇ ಇದೆ. 


ಶ್ರಾವಣ ಹುಣ್ಣಿಮೆಯನ್ನು ಪಾಣಿನೀಮಹರ್ಷಿಗಳ ಪುಣ್ಯದಿನವೆಂದೂ ಆರಾಧಿ 
ಸುತ್ತಾರೆ 


ಶ್ರೀ ಗೋಪಾಲಸ್ವಾಮಿತೀರ್ಥರು (ಶ್ರೀಪಾದರಾಜ ಮಠ) ಶ್ರಾವಣ 
ಪೂರ್ಣಿಮಾ - ಮುಳಬಾಗಿಲು (ಕ್ರಿ.ಶ. 1598-1620) ಸನ್ನ್ಯಾಯರತ್ನವಲ್ಯಾದಿ 
ವ್ಯಾಖ್ಯಯಾ ಮೋದದಾಯಕಂ | ಗೋಪೀನಾಥಪದಾಸಕ್ತಂ ಗೋಪಾಲಸ್ವಾಮಿನಂ 
ಭಜೇ ॥ 


ಶ್ರಾವಣ ॥ ಬಹುಳ ॥ ದ್ವಿತೀಯಾ ॥ 


ಶ್ರೀಮದ್ರಾಘವೇಂದ್ರತೀರ್ಥಗುರುಸಾರ್ವಭೌಮರ ಚರಿತ್ರೆ ಹಾಗೂ 
ಮಹಿಮೆ '` 


ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ। ಭಜತಾಂ ಕಲ್ಪವೃಕ್ಷಾಯ 
ನಮತಾಂ ಕಾಮಧೇನವೇ॥। ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ। 
ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ॥ 


'ಶ್ರೀರಾಘವೇಂದ್ರರೆಂದರೆ ಗುರುಗಳು. ಗುರಿ ತೋರುವವವರು. ತಲುಪುವ- 
ವರೆಗೆ ಬೆಂಗಾವಲಾಗಿದ್ದು ರಕ್ಷಿಸುವ ದಯಾಳುಗಳು. ಪೂಜ್ಯರು. ಸತ್ಯರತರು. 
ಧರ್ಮರತರು. ಕೇಳಿದ್ದನ್ನು ನೀಡುವರು. ಬಯಸಿದ್ದನ್ನು ಸುರಿಸುವರು. ಆದ್ದರಿಂದಲೇ 
ಗುರುಸಾರ್ವಭೌಮರು. 


ಎಲ್ಲರಿಗೂ ಜೀವನದುದ್ದಕ್ಕೂ ತಾಯಿ, ತಂದೆ, ಬಂಧುಗಳು, ಜೊತೆಗಾರರು ... 


೧... ಕೋಡಿಹಳ್ಳಿ ಸತ್ಯನಾರಾಯಣಾಚಾರ್ಯ ಶ್ರೀಮತೀ ಸುಕನ್ಯಾ ದಂಪತಿಗಳಲ್ಲಿ ಜನಿಸಿದ 
ಶ್ರೀವಿದ್ಯಾಮಾನ್ಯತೀರ್ಥರ ಶಿಷ್ಯರಾದ ವೇಂಕಟೇಶಾಚಾರ್ಯ ಇವರು ಗುರುರಾಯರ ಚರಿತ್ರೆಯನ್ನು 
ಆಮೂಲಾಗ್ರವಾಗಿ ಪರಿಶೀಲಿಸಿ ಸುಮಾರು ಆರು ತಿಂಗಳು ಸತತ ಪರಿಶ್ರಮದಿಂದ ಬರೆದು ನೀಡಿದ್ದಾರೆ. 
ಇವರಿಗೆ ಅನಂತಕೃತಜ್ಞತ್ರೆಗಳನ್ನಷ್ಟೇ ಅರ್ಪಿಸುತ್ತೇನೆ. 


98 


. . . ಎಲ್ಲರೂ ಬೇಕು. ಇವರೆಲ್ಲಾ ಇಲ್ಲದೆಯೇ ಬದುಕುವುದು ಬಹಳಕಷ್ಟ | ಹಠಕ್ಕೆ 
ಬಿದ್ದು, ಎಲ್ಲರಿಂದ ದೂರಾಗಿ ಸಾಹಸದಿಂದ ಬದುಕಲೂಬಹುದು. ಆದರೆ, 
ಗುರುಗಳಿಲ್ಲದಿದ್ದರೆ ಬದುಕುವುದು ಅಸಾಧ್ಯ. ಬದುಕಿದ್ದೇ ಆದರೆ, ಉಸಿರಾಟವೂ 
ಅರ್ಥಹೀನ. ಅನರ್ಥಕಾರಕ. ಕುರುಡ ಬಹು ಎತ್ತರದ ಬೆಟ್ಟದ ಶಿಖರದ ಮೇಲೆ 
ಒಂಟಿಯಾಗಿ ವಾಯುವಿಹಾರ ಹೊರಟಂತೆ. 


ಭಗವಂತನೆಂದರೆ, ಪರಮಾತ್ಮನೆಂದರೆ ವಿಷ್ಣುವೇ; ಬೇರಾರೂ ಅಲ್ಲ. ವಿಷ್ಣುವಿನ 
ಅನುಗ್ರಹ ಪಡೆಯುವುದೇ ಬಹುಮುಖ್ಯವಾದುದು. ಹುಟ್ಟು-ಸಾವು-ಮುಪ್ಪು - 
ನೋವು-ತಾಪತ್ರಯಗಳ ಬಂಧನದಿಂದ ಪೂರ್ಣವಾಗಿ ಮುಕ್ತರಾಗಿ ನಾರಾಯಣನ 
ಮಂದಿರದಲ್ಲಿ, ಅವನ ಪ್ರೀತಿಯ ದಾಸರಾಗಿ ಎಂದೆಂದಿಗೂ ಕೊನೆಯಾಗದ 
ಭೋಗಗಳೊಂದಿಗೆ ಸುಖವಾಗಿರುವುದೇ ಇದರ ಫಲ. ಈ ಗುರಿ ತಲುಪಲು ಬೇಕಾದ 
ಇತರ ವಿಷಯಗಳೂ ಗುರಿಗಳೇ. ಉಪಗುರಿಗಳು. ಗುರಿ-ಉಪಗುರಿಗೆ ಬೇಕಾದ 
ಪರಮಾನುಗ್ರಹ ಮಾಡುತ್ತಿರುವವರನ್ನೇ ಶಿಷ್ಠರು ಭಕ್ತಿಯಿಂದ ಕರೆವರು 
ಶ್ರೀಗುರುರಾಯರು. 


ಭಗವಂತ, ತನ್ನ ಭಕ್ತರನ್ನು ವಾತಲ್ಯದಿಂದ ಪೋಷಿಸುವ ಗುಣವುಳ್ಳವನನ್ನು 
ಭೂಲೋಕಕ್ಕೆ ಕಳುಹಿಸಿರುವನು. ಮಗುವಿಗೆ ಸಿಹಿಯ ಆಸೆ ತೋರಿಸಿ ಮಗ್ಗಿ 
ಕಲಿಸಿದಂತೆ, ಬೇಡಿದಿಷ್ಟಾರ್ಥ ನೀಡುತ್ತಲೇ ವಿಷ್ಣು ಸರ್ವೋತ್ತಮತ್ಹವನ್ನು ಕಲಿಸುವ 
ಯೋಗಿ. ದೈತ್ಯ ಬಾಲಕರಿಗೂ ಬೋಧಿಸುವ ಜಾಣ. ಶ್ರೀನರಹರಿಯ ಅವತಾರವನ್ನೇ 
ಸಾಧಿಸಿದ ಪ್ರಹ್ಮಾದನೆಂಬ ಪರಮಭಕ್ತ. ಬ್ರಹ್ಮದೇವರ ಪೂಜೆಗೆ ಪುಷ್ಪಾದಿಗಳ 
ತಂದೊಪಿಸುವ ಕರ್ಮಜ ದೇವತೆ. ಶೇಷವಾಯುಗಳಿಂದ ಸಮಾವಿಪ್ಪ. ಭೀಮಭಕ್ತ 
ಬಾಹ್ಲೀಕ. ಮಹಾಮಹಿಮ ವ್ಯಾಸರಾಜ. ಇಗೋ ಗುರುರಾಯ. ಮೂಲರೂಪ- 
ದಿಂದಾರಂಭಿಸಿ, ಅವರ ಅವತಾರ ರೂಪಗಳ, ಚರಿತೆಗಳ, ಗ್ರಂಥರಚನೆ, 
ದುರ್ವಾದಿನಿಗ್ರಹ, ಆರ್ತಾನುಕಂಪ, ಫಲಪಡೆದ ಭಕ್ತರ ಹರ್ಷೋದ್ಗಾರ ಮೊದಲಾದ 
ಪ್ರತಿಯೊಂದೂ ಅವರ ಮಹಿಮೆಯೇ. ಪುಣ್ಯಸುರಿಸುವ ಮೇಘವೇ. 


ಶ್ರೀಮಧ್ವಾಚಾರ್ಯರು, ಶ್ರೀಪದ್ಮನಾಭತೀರ್ಥರು. ಶ್ರೀನರಹರಿಶೀರ್ಥರು, 
ಶ್ರೀಮಾಧವತೀರ್ಥರು. ಶ್ರೀಆಕ್ಟೋಭ್ಯತೀರ್ಥರು, ಶ್ರೀಜಯತೀರ್ಥರು. ಶ್ರೀವಿದ್ಯಾಧಿ 


ಶ್ರಾವಣ ಬಹುಳಪಕ್ಸ 99 


-ರಾಜತೀರ್ಥರು. ಶ್ರೀಕವೀಂದ್ರತೀರ್ಥರು, ಶ್ರೀವಾಗೀಶತೀರ್ಥರು ಶ್ರೀರಾಮಚಂದ್ರ- 
ತೀರ್ಥರು, ಶ್ರೀವಿಬುಧೇಂದ್ರ-ತೀರ್ಥರು, ಶ್ರೀಜಿತಾಮಿತ್ರತೀರ್ಥರು ಶ್ರೀರಘು- 
ನಂದನತೀರ್ಥರು, ಶ್ರೀಸುರೇಂದ್ರತೀರ್ಥರು, ಶ್ರೀವಿಜಯೀಂದ್ರತೀರ್ಥರು, 


ಶ್ರೀಸುಧೀಂದ್ರತೀರ್ಥರು ಅರ್ಚಿಸಿದ ಬ್ರಹಕರಾರ್ಚಿತ ಶ್ರೀಮೂಲರಾಮ- 
ಚಂದ್ರದೇವರ ಮೂರ್ತಿಯ ಅರ್ಚಕರಾದ ಗುರುರಾಯರು ಸಕಲಾಭೀಷದಾಯಕರು. 


ಶ್ರೀರಾಘವೇಂದ್ರತೀರ್ಥಗುರುಸಾರ್ವಭೌಮರು ಜ್ಞಾನ, ಭಕ್ತಿ, ವೈರಾಗ್ಯ, ತಪಸ್ಸು 
ಮುಂತಾದ ಯೋಗ್ಯವಾದ ಅಸಂಖ್ಯ ಕಲ್ಯಾಣ ಗುಣಗಳ ಗಣಿ. ಸಮುದ್ರದಂತೆ 
ಗಂಭೀರ. ಪ್ರಖರ ತೇಜಸ್ವಿಯಾದರೂ ಭಕ್ತರ ಕಣ್ಣಿಗೆ ಆಹ್ಲಾದದಾಯಕ ಚಂದ್ರ. 
ಪರ್ವತದಂತೆ ಅಚಲ ಶ್ರೀಹರಿವಾಯುಗಳಲ್ಲಿರುವ ನಿಷ್ಠೆ. ಉತ್ತಮೋತ್ತಮ 
ಯೋಗಿವರ್ಯ. ಕಾವ್ಯ, ಅಲಂಕಾರ, ನೀತಿ, ನಾಟಕ, ವೇದ, ಸ್ಮೃತಿ, ಪೂರ್ವೊೋತ್ತರ- 
ಮೀಮಾಂಸಾ, ೫ ಧರ್ಮಶಾಸ್ತ್ರ, ಸಂಗೀತ, ತರ್ಕ, ವ್ಯಾಕರಣಾದಿ ಸಮಸ್ತ 
ಶಾಸ್ತ್ರಾಭಿಜ್ಞ ಮಂತ್ರ ನಿಕೇತ ನಿಲಯ. ಪರಿಮಳಾದಿ 48 ೃತಿರತ್ತಗಳ ಕರ್ತಾ. 
ಕಲಿಬಾಧೆಯಿಂದ ನಶಿಸುತ್ತಿದ್ದ ವೇದವಿದ್ಯೆಯ ಪುನರುದ್ಧಾರಕ. us 
ಸಾಧನೆಯನ್ನು ಕಂಡ ಆದಿಗುರುಗಳಾದ ಶ್ರೀಮಧ್ವರು ಬದರಿಯಲ್ಲಿಂದಿಗೂ 
ಶ್ರೀವೇದವ್ಯಾಸರ ಬಳಿ ನಿಶ್ಚಿಂತರು. ತನ್ನ ಭಕ್ತರ ರಕ್ಷಣೆ ಮಾಡುತ್ತಿರುವುದನ್ನು ನೋಡಿ 
ಶ್ವೇತದೀಪದ ಶೇಷತಲದಲ್ಲಿ ಶ್ರೀಹರಿಯೂ ನಿಶ್ಚಿಂತ. 50 ವರ್ಷಗಳ ಪೀಠಾಧಿಪತ್ಯ. 
700 ವರ್ಷ ಬೃಂದಾವನದಲ್ಲಿದ್ದು ಭಕ್ತರ ರಕ್ಷಣೆ. ಅವರ ಮಹಿಮಾತಿಶಯಗಳನ್ನು 
ಸಂಪೂರ್ಣವಾಗಿ ವರ್ಣಿಸಲು ನಮ್ಮಿಂದ ಸಾಧ್ಯವಿಲ್ಲ. ಲಭ್ಯವಿರುವ ಪ್ರಮಾಣಬದ್ಧ 
ದಿಟವಾದ ವಿಷಯಗಳಲ್ಲಿ ಆಯ್ದ ಕೆಲವನ್ನು ಮಾತ್ರ ವಸ್ತುನಿಷ್ಠವಾಗಿ, ಅತ್ಯಂತ 
ಸಂಕ್ಷಿಪ್ತವಾಗಿ, ನಿರ್ದುಷ್ಟವಾಗಿ ದಾಖಲಿಸುವುದೇ ಈ ಕೃತಿಯ ವೈಶಿಷ್ಟ ಚ 

ಶ್ರೀ ಮಧ್ವಾಚಾರ್ಯರೇ ಮೊದಲಾದ ಸಕಲ ಗುರುಗಳ ಅನುಗ್ರಹವನ್ನು 
ಪಡೆಯಬೇಕಾಗಿರುವುದರಿಂದ ಅವರೆಲ್ಲರ ಸನ್ನಿಧಾನಪಾತ್ರರೂ, ಕರುಣಾ- 
ಮೂರ್ತಿಗಳೂ, ಭಕ್ತಪರಾಧೀನರೂ, ಆಶ್ರಿತವತ್ಸಲರೂ, ವಿದ್ವತ್‌ ಪರಿಜ್ಞೇಯ 
ಮಹಾವಿಶೇಷರೂ, ಕಲವ್ಯಕ್ಷ ಕಾಮಧೇನು ಸದೃಶರಾದ ಮಂತ್ರಾಲಯ ಪ್ರಭುಗಳಾದ 
ಶ್ರೀರಾಘವೇಂದ್ರಗುರುಸಾರ್ವಭೌಮರನ್ನು ನಾವು ಆಶ್ರಯಿಸಿದರೆ ಉಳಿದೆಲ್ಲಾ 


100 


ಗುರುಗಳ ಅನುಗ್ರಹವಾಗುವುದರಲ್ಲಿ ಸಂದೇಹವಿಲ್ಲ. ಗುರುಗಳ ಅನುಗ್ರಹವೇ 
ಶ್ರೀಹರಿಯ ಅನುಗ್ರಹದ ಮೂಲ. ಅಂತಹ ಶ್ರೀ ರಾಘವೇಂದ್ರ ತೀರ್ಥಗುರು- 
ಸಾರ್ವಭೌಮರ ಅನುಗ್ರಹವನ್ನು ನಾವು ಸಂಪಾದಿಸೂಳ್ಳಬೇಕಾಗಿದ್ದಲ್ಲಿ ತಪ್ಪದಲೇ 
ಅವರ ಮಹಾತ ಜ್ಞಾನದ ಅರಿವು ಅತ್ಯಂತ ಅವಶ್ಯಕ. 


ರಾಯರ ಪೂರ್ವಾಶ್ರಮದ ಸೋದರಳಿಯ ನಾರಾಯಣಾಚಾರ್ಯ ರಚಿಸಿರುವ 
ರಾಘವೇಂದ್ರವಿಜಯ; ವ್ಯಾಖ್ಯಾನರೂಪವಾದ ಅರ್ಚಕ ವೇದವ್ಯಾಸಾಚಾರ್ಯರ 
ಅಣುರಾಘವೇಂದ್ರವಿಜಯ; ಅಪ್ಪಣ್ಣಾಚಾರ್ಯ ರಚಿಸಿರುವ ರಾಘವೇಂದ್ರ ಸ್ತೋತ್ರ, 
ಕವಚ, ಮಂಗಳಾಷ್ಠಕ, ಗದ್ಯ, ದಂಡಕ; ರಾಯರ ಪೂರ್ವಾಶ್ರಮದ ಮರಿಮೊಮ್ಮಗ 
ಶ್ರೀ ವಾದೀಂದ್ರತೀರ್ಥರ ಗುರುಗುಣಸ್ತವನ, ಇವುಗಳಲ್ಲಿ ಕೆಲವಕ್ಕಿರುವ ವ್ಯಾಖ್ಯಾನ- 
ಗಳು, ದಾಸ ಸಾಹಿತ್ಯ, ಕೃಷ್ಣಾವಧೂತರ ರಾಘವೇಂದ್ರ ತಂತ್ರ, ವಿದ್ಯಾರತ್ನಂ 
ಪಂಚಮುಖಿ ಶ್ರೀ ರಾಘವೇಂದ್ರಾಚಾರ್ಯವಿರಚಿತ ಶ್ರೀರಾಘವೇಂದ್ರಗುರುಸಾರ್ವ- 
ಭೌಮ-ಸಪ್ತರಾತ್ರೋತವ-ಚಂಪೂ, ಪಂಡಿತ ಹನುಮೇಶಾಚಾರ್ಯ ಚಾಲಿಹಾಳರ 
ಶ್ರೀಮದ್ರಾಘವೇಂದ್ರ ಗುರುವೈಭವಕಾವ್ಯಂ ಶ್ರೀ ಪಿ.ವಿ.ಹರಿನಾಥ್‌ರವರು ಬರೆದ ಶ್ರೀ 
ರಾಘವೇಂದ್ರಗ್ರಂಥಮುಕ್ತಾವಲೀ, ಇನ್ನೂ ಹಲವರ ಲೇಖನಗಳು, ಶ್ರೀಮಠದ 
ಐತಿಹಾಸಿಕ ದಾಖಲೆಗಳು ರಾಯರ ಮಹಿಮೆಗಳ ತಿಳುವಳಿಕೆಯ ಆಕರಗಳು. 


ಗೌತಮರ ಶಾಪದಿಂದ ನಷ್ಟವಾದ ದಿವ್ಯಜ್ಞಾನದ ಪುನಃ ಪ್ರಕಾಶನ, ಬ್ರಹ್ಮಾದಿ 
ಸಮಸ್ತ ಸಜ್ಜನರಿಗೆ ಸಕಲಸಚ್ಛಾಸ್ತಗಳ ಉಪದೇಶ ಕರುಣಿಸಿದ ಶ್ರೀವೇದವ್ಯಾಸರು 
ಬೋಧಿಸಿದ ತತ್ವಗಳು ದುರ್ವಾದಿಗಳ ಅಪವ್ಯಾಖ್ಯಾನಾದಿಗಳಿಂದ ಮರೆಯಾದಾಗ, 
ಜೀವೋತ್ತಮರಾದ ಶ್ರೀವಾಯುದೇವರೇ ಶ್ರೀಮಧ್ವಾಚಾರ್ಯರಾಗಿ ಅವತರಿಸಿ, 
ದುರ್ಮತಗಳ ಖಂಡಿಸಿ, ಸನಶಸ್ಥಾಪನೆಯನ್ನು ಮಾಡಿದರು. ಹನುಮದವತಾರದಲ್ಲಿ 
ಶ್ರೀರಾಮನನ್ನು, ಭೀಮಾವತಾರದಲ್ಲಿ ಶ್ರೀಕೃಷ್ಣನನ್ನು ಸೇವಿಸಿದಂತೆ, ಶ್ರೀವೇದವ್ಯಾಸ- 
ದೇವರನ್ನು ಪರಮಭಕ್ತಿಯಿಂದ ಸೇವಿಸಿದರು. ಸರ್ವಮೂಲಗ್ರಂಥಗಳನ್ನು 
ಶಿಷ್ಯಕೋಟಿಗಾಗಿ ಅನುಗ್ರಹಿಸಿದರು. ಸುಜ್ಞಾನವನ್ನು ಸುಜನರಿಗೆ ದಯಪಾಲಿಸುವಂತೆ 
ಶಿಷ್ಯ-ಪ್ರಶಿಷ್ಯರಿಗೆ ಆದೇಶಿಸಿದರು. 


ಭಾಗವತ ಧರ್ಮರತರಾದ ಗೌತಮ ಯಪಷಿಗಳು ಭಗವಂತನ ಆಜ್ಞೆಯಂತೆ 
ಅಸುರಮೋಹನಾರ್ಥವಾಗಿ ಐದು ಅಧ್ಯಾಯಗಳಿಂದ ಕೂಡಿದ ನ್ಯಾಯ ಸೂತ್ರಾತಕ್ಷ- 


ಶ್ರಾವಣ ಬಹುಳಪಕ್ಷ 101 


ವಾದ ಗ್ರಂಥವನ್ನು ರಚಿಸಿದರು. ತಮ್ಮ ವಿರುದ್ಧ ಕುತಂತ್ರ ನಡೆಸಿದ ಬ್ರಾಹ್ಮಣರಿಗೆ 
ಜ್ಞಾನನಾಶದ ಶಾಪವನ್ನಿತ್ತು, ಜ್ಞಾನೋಪದೇಶಕ್ಕಾಗಿ ವೇದವ್ಯಾಸರ ಅವತಾರವಾಗಲು 
ಪರಂಪರಯಾ ಕಾರಣೀಭೂತರಾದರು. 


ಈ ಗೌತಮರ ವಂಶದಲ್ಲಿ ಉತ್ತಮರಾದ ಅನೇಕ ಮಂದಿ ಖಯಷಿಗಳು, ಸಾತ್ತ್ವಿಕ 
ಗುಣಶಾಲಿ ಪುರುಷರು, ಸ್ತ್ರೀಯರೂ ಹುಟ್ಟಿದರು. ಈ ವಂಶದಲ್ಲಿಕಾಲಾನುಕ್ರಮದಲ್ಲಿ 
ಕೃಷ್ಣಭಟ್ಟರೆಂಬ ಪಂಡಿತ ಶ್ರೇಷ್ಠರು ಹುಟ್ಟಿದರು. ಬಹುಮಾನಿತ ವಿಪ್ರರ ಷಾಷ್ಠಿಕವಂಶ 
ಅರವತ್ತೊಕ್ಕಲು ಬೀಗಮುದ್ರೆ ಮನೆತನ. ಸ್ಥಳ ಚೋಳಮಂಡಳ. ವರದರಾಜನ 
ಕಂಚಿಯ ಬಳಿಯ ಭುವನಗಿರಿ. ಸದಾಚಾರಸಂಪನ್ನರು. ಶ್ರೀಮಧ್ಹಸಿದ್ಧಾಂತಕುಶಲರು. 
ಸಜ್ಜನರ ಪ್ರೀತಿಪಾತ್ರರು. ಹರಿಯೊಲುಮೆಯಲ್ಲಿಯೇ ನಿರತರು. ವೀಣಾವಾದನದಲ್ಲಿ 
ಅದ್ವಿತೀಯ ಪಂಡಿತರು. ಶ್ರೀವ್ಯಾಸರಾಜರ ಅನುಗ್ರಹ, ನಂತರ ರಾಜಾಶ್ರಯ. 
ವಿಜಯನಗರ ಸಾಮ್ರಾಜ್ಯಾಧಿಪತಿಯಾದ ಶ್ರೀ ಕೃಷ್ಣದೇವರಾಯನಿಗೆ ಉಪದೇಶ. 
ತಲೆಯ ಪೇಟಾದಲ್ಲಿ ಧರಿಸುವ ಮುತ್ತಿನ ತುರಾಯಿ, ರತ್ನಖಚಿತವಾದ ಕಡಗಗಳೇ 
ಮೊದಲಾದ ಉಡುಗೊರೆಗಳೇ ರಾಜನ ಗುರುದಕ್ಷಿಣೆ. 


ಇವರ ಮಗ ಕನಕಾಚಲ ಭಟ್ಟ. ಇವರ ಮಗ ತಿಮ್ಮಣ್ಣ ಭಟ್ಟ. ವಿಜಯನಗರದ 
ಪತನದ ನಂತರ, ಸ್ವಗ್ರಾಮವಾದ ಭುವನಗಿರಿಯಲ್ಲಿ ವಾಸ. ವಂಶದ ಹಿರಿಯರ 
ಬಳುವಳಿಯೊಂದಿಗೆ ಧರ್ಮಾರ್ಜಿತವಿತ್ರ; ಪತಿವ್ರತೆಯಾದ ಪತ್ನಿ ಗೋಪಿಕಾಂಬೆ- 
ಯೊಂದಿಗೆ ಸಂತೃಪ್ತ ಜೀವನ. ವಾದವನ್ನು ಮಾಡಿ ಪ್ರತಿವಾದಿಗಳನ್ನು ಜಯಿಸಿ, 
ಹಗಲುದೀವಟಿಗೆ ಮುಂತಾದ ಬಿರುದುಗಳನ್ನು ಕೃಷ್ಣನೆಂಬ ಆ ನಗರದ ರಾಜನಿಂದ 
ಪಡೆದರು. ಸತಂತಾನಲಾಭ ಗೃಹಸ್ಥಧರ್ಮದ ಕರ್ತವ್ಯ. ಭಕ್ತರಭೀಷ್ಟಪೂರೈಸಲೆಂದು 
ಭೂತಲದಲ್ಲಿ ನೆಲೆನಿಂದ ಕುಲದೈವ ಶ್ರೀನಿವಾಸನ ಸೇವೆ ದಂಪತಿಗಳಿಂದ. ಅವನ 
ಅನುಗ್ರಹವನ್ನು ಪಡೆದು, ಅವನ ಅಪ್ಪಣೆಯಿಂದಲೇ ಹಿಂದಿರುಗಿ, ದಕ್ಷಿಣ ದೇಶದ 
ತುಂಡಿರಮಂಡಲ ಎಂಬ ಹೆಸರುಳ್ಳ ಕಾಂಚೇ ನಗರದ ಹತ್ತಿರ ಕಾವೇರಿ ಪಟ್ಟಣವೆಂಬ 
ವಾಸಿಸಲು ಯೋಗ್ಯವಾದ ಶೋಭಾಯಮಾನವಾದ ಅಗ್ರಹಾರಕ್ಕೆ ಬಂದರು. 
ಅಲ್ಲಿರುವ ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನು ಸೇವಿಸುತ್ತಾ, ಅವನ ಅನುಗ್ರಹವನ್ನು 
ಪಡೆದು ಪತ್ನೀಸಮೇತರಾಗಿ ಕೆಲ ವರ್ಷಗಳವರೆಗೆ ಅಲ್ಲಿಯೇ ವಾಸಮಾಡಿದರು. 


102 


ತಿಮ್ಮಣ್ಣಭಟ್ಟರಿಗೆ ಸತ್ತಂತಾನಪ್ರಾಪ್ತಿಯಾಯಿತು. ಮೊದಲು ಗುಣವಂತಳು 
ಸುಂದರಿಯೂ ಆದ ಮಗಳು ""ವೆಂಕಟಾಂಬಾ'', ಅನಂತರ ಸಕಲ ಗುಣರತ್ನಾಕರ- 
ನಾದ ಮಗ ""ಗುರುರಾಜ''. ಜೊತೆಗೇ ಅತುಲವಾದ ಧನಸಂಪತ್ತೂ, ಪ್ರಾಪವಾ- 
ಯಿತು. ತಿಮ್ಮಣ್ಣಭಟ್ಟರಿಗೆ ಮತ್ತೊಬ್ಬ ಸತ್ತುತ್ರನಾಗಬೇಕೆಂಬ ಬಯಕೆ. ಸಮರ್ಥನಾದ 
ಮತ್ತೊಬ್ಬ ಮಗನಿಗಾಗಿ ವೇಂಕಟೇಶನಲ್ಲಿ ನಿರಂತರ ಪ್ರಾರ್ಥನೆ. 


ಶ್ರೀನಿವಾಸನ ಅನುಗ್ರಹ. ಗೋಷಿಕಾಂಬೆ ಪುನಃ ಗರ್ಭಿಣಿ. ಭಕ್ತರ ಕಲ್ಪವೃಕ್ಷವನ್ನೇ 
ಉದರದಲ್ಲಿಧರಿಸಿದ ಗೋಷಿಕಾಂಬೆ ನಿಜಕ್ಕೂ ಕಲ್ಪವೃಕ್ಷದ ಮಾತೆಯೇ. ಎತ್ತಿಕಾಣುವ 
ಬಿಳಿಯ ವರ್ಣ. ಒಳಗೆ ಜಗದೋದ್ದಾರಕ ಚೇತನ, ಹೊರಗೆ ಅಪಾರ ಶೋಭೆ. 
ರುಚಿಯಲ್ಲಿಅಭಿರುಚಿಯಿಲ್ಲ. ಭೋಗಗಳಲ್ಲಿಅನುರಾಗವಿಲ್ಲ. ವೈರಾಗ್ಯ ಭಾಗ್ಯವಂತೆ. 
ಪ್ರಸನ್ನ ವದನೆ. ಕೆಂಪಾದ ಸುವಾಸನೆಯ ಮಣ್ಣ ಸೇವನೆ. ಒಳಗಿರುವವ ಕಾವಿಧಾರಿ- 
ಯೆಂಬ ಸೂಚನೆ. ಬಿಸಿನೀರ ಬಯಕೆಯಿಲ್ಲ. ತೀರ್ಥಸ್ನಾನ ಆಪ್ಯಾಯಮಾನ. 
ರುಚಿಕರವಿದ್ದರೂ ಸ್ವಗೃಹ ಭೋಜನದಲ್ಲಿ ಅನಾದರ. ಹೇಗೇ ಇದ್ದರೂ ಪರಗೃಹ 
ಭೋಜನದಲ್ಲಿಯೇ ಪರಮಾದರ. ವಿದುಷಿಯ ಸ್ವಂತ ರಚನೆಗಳಿಗೆಲ್ಲಾ ಗರುಡ- 
ವಾಹನನೇ ಅಂಕಿತ. ಸ್ವತಃ ಪದ-ಪದ್ಯಗಳ ಸುಸ್ವರಗಾಯನ. ನಾರಾಯಣ 
ವಾಸುದೇವಾದಿ ಭಗವದ್ರೂಪಗಳಿಗೆ ಪರಮಪ್ರೀತಿಕರ. ಬಟ್ಟೆ ಚಾಪೆಗಳ ಆಸನ. 
ಸುತ್ತುವರೆದ ಸತ್‌ಸ್ಕ್ರೀಯರಿಗೆ ಭಗವತ್ಕಥಾನಿರೂಪಣ. ಕಾಲಿಗೆ ಅರಗಿನ ಬಣ್ಣದಿಂದ 
ಅಲಂಕರಣ. ಬಹುಬಗೆಯ ಬಣ್ಣ ಬಣ್ಣದ ಸೀರೆಗಳು ಬೇಡ. ನಸುಗೆಂಪು, ಕೆಂಪೇ 
ಇಷ್ಟ. ಕಾಲಕಾಲಕ್ಕೆ ವಿಹಿತವಾದ ಸಂಸ್ಕಾರದಿಂದ ಗರ್ಭ ಪರಮಪಾವನ. ಶುಭ- 
ವೃಷಭಲಗ್ನ, ಶುಭಗ್ರಹಗಳ ದೃಷ್ಟಿ, ಸುಮುಹೂರ್ತ, ಶ್ರೀ ಮನ್ಮಹನಾಮ ಸಂವತ್ತರ: 
ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರ ವೃಷಭ ರಾಶಿ ಕ್ರಿ.ಶ. 1595. 
ಭುವನಗಿರಿಯಲ್ಲಿ ಭೂಸುರ, ಭೂಮಿಪಾಲವಂದ್ಯ ತೇಜಸ್ವಿಯಾದ ಶಿಶುವಿನ 
ಅವತಾರ. 


ತಿಮ್ಮಣ್ಣಭಟ್ಟರು ಆನಂದಸಾಗರದಲ್ಲಿ ಮುಳುಗಿರುವವರಾಗಿಯೇ ಪುಣ್ಯನದಿ- 
ಯಲ್ಲಿ ಮಿಂದು ಪಿತೃಗಳ ಯಣವೆಂಬ ಸಮುದ್ರದಿಂದ ಮೇಲಕ್ಕೆದ್ದರು. ಮಗುವಿಗೆ 
ಸುಮಂಗಲಿಯರಿಂದ ಮಂಗಳ ಸ್ನಾನ. ತೀರ್ಥರೂಪರಿಂದ ಸಹೋಮ ಜಾತಕರ್ಮ. 


ಶ್ರಾವಣ ಬಹುಳಪಕ್ಷ 103 


ಸರ್ವವಂದ್ಯ ವೇಂಕಟನಾಥನ ಅನುಗ್ರಹದ ಕೂಸಿಗೆ ಬಹುಜನವಂದ್ಯ ""ವೇಂಕಟ- 
ನಾಥ'' ಎಂಬ ಅನ್ವರ್ಥನಾಮಕರಣ. ಪಾಪಗಳ ಪರಿಹರಿಸುವರಲ್ಲಿ ಅಗ್ರಗಣ್ಯನಾದ 
ಶ್ರೀನಿವಾಸನ ಗುಣಗಳು, ಅವನ ಭಕ್ತನಾದ ಶಿಶುವಿಗೆ ಈ ನಾಮಕರಣದಿಂದ 
ಕೂಡಿಕೊಂಡಿತು. ಬ್ರಾಹ್ಮಣರಿಗೆ ಧಾರಾಳವಾದ ದಾನ ದಕ್ಷಿಣೆ. ಮಹೀಸುರರಿಂದ 
ಆಶೀರ್ವಾದಗಳ ವೃಷ್ಟಿ. 


ಕಾಲಕ್ರಮವಾಗಿ ಅಂಬೆಗಾಲಿಟ್ಟ ಶಿಶುವು ಏಕಕಾಲಕ್ಕೆ ವೃಷಭರೂಪದ ಧರ್ಮ- 
ದೇವತೆ ಕಾಮಧೇನುವೂ ಆಗಿದ್ದುದು ವಿಸ್ಮಯಕರ. ಹಸ್ತಕಮಲದಿಂದ ಪಾದ- 
ಕಮಲವನ್ನು ಮುಖಕಮಲದಲ್ಲಿ ಇಟ್ಟುಕೊಂಡು ಚೀಪುತ್ತಿರುವ ಆಲದ ಎಲೆಯ 
ಮೇಲೆ ಮಲಗಿರುವ ಬಾಲಮುಕುಂದನ ಭಕ್ತ ಕಾಲಿನ ಹೆಬ್ಬಟ್ಟನ್ನು ಚೀಪುವುದು 
ಸಹಜ. ಏಳುವುದು, ಬೀಳುವುದು ಹರಿಗೆ ನಿರಂತರ ನಮನವಲ್ಲವೇ? ಶಿಶುವಿಗೆ 
ಆರನೆಯ ತಿಂಗಳಲ್ಲಿ ಅನ್ನಪ್ರಾಶನ; ಮೂರನೇ ವರ್ಷದಲ್ಲಿ ಚೌಲ. ಪ್ರಣವವ ಬರೆದು 
ಓದಲು ಹೇಳಿದರೆ, ಈ ಚಿಕ್ಕ ಗೆರೆಯ ಅಕ್ಷರದಲ್ಲಿ ದೇವರ 'ಗುಣಪೂರ್ಣತ್ವ ಹೇಗೆ 
ಪೂರ್ಣವಾದೀತೆಂದು ಕೇಳಿದ ಬಾಲಕನಿಗೆ ವೇದಾರ್ಥದ ಅರಿವು ಈಗಾಗಲೇ 
ಇದೆಯೆಂದಾಯಿತಲ್ಲವೇ? ಇದ ನೋಡಿದವರು ಬೆರಗಾದರು. ಭಾಗ್ಯಶಾಲಿ ಎಂದು 
ಕಂದನ ತಂದೆಯ ಕರೆದರು. 


ವಾಮನನ ಅನುಗ್ರಹಕ್ಕೆ ಪಾತ್ರರಾದ ಕಶ್ಯಪರ ವಂಶದ ಫಣಿಶಾಯಿಯ 
ಮಗನಾದ ಅಸಾಧಾರಣ ಬುದ್ಧಿಸಮುದ್ರರಾದ ಲಕ್ಷ್ಮೀನರಸಿಂಹಾರ್ಯರಿಗೆ ಪುತ್ರಿ 
ವೇಂಕಟಾಂಬಳನ್ನು ಕೊಟ್ಟು ತಿಮ್ಮಣ್ಣಭಟ್ಟರು ಮದುವೆಯನ್ನು ವಿಜೃಂಭಣೆಯಿಂದ 
ನೆರವೇರಿಸಿದರು. ಸ್ವಲ್ಪ ಸಮಯದಲ್ಲಿಯೇ ತನ್ನಂತೆಯೇ ಗುಣಶಾಲಿಯಾದ ತನ್ನ 
ಹಿರಿಯ ಮಗನಾದ ಗುರುರಾಜನಿಗೆ ಉಪನಯನ ಮಾಡಿದರು. ಹರಿಪದವನೈದಿದರು. 


ಪ್ರೀತಿಯ ಅಣ್ಣ ಗುರುರಾಜನಿಂದ ವೇಂಕಟನಾಥನಿಗೆ ರತ್ನಮಾಲಾದಿ ನಿಘಂಟು-' 
ಗಳ, ವಿಧ ವಿಧವಾದ ಲಿಪಿಗಳ ಉಪದೇಶ. ಆರಂಭದ ಪ್ರಕರಣ, ತರ್ಕ, ವ್ಯಾಕ- 
ರಣಗಳ ಪಾಠ. ಕ್ರಿ.ಶ. 1603 ಶುಭಕೃತ್‌ ಸಂವತ್ಸರ. ಎಂಟನೆಯ ವಯಸಿನಲ್ಲಿ 
ಉಪನಯನ. ಮಧುರೈಗೆ ಪಯಣ. ಭಾವ ಲಕ್ಷಿ £ನರಸಿಂಹಾಚಾರ್ಯರಲ್ಲಿ ಗುರು- 
ಕುಲವಾಸ; ಆಶ್ರಮೋಚಿತ ಧರ್ಮಾನುಷ್ಠಾನ. ನಿರಾಯಾಸವಾಗಿ ಸ್ವಶಾಖೆಯಾದ 


104 


ಯಜುರ್ವೇದದ ಅಧ್ಯಯನ. ದೃಢವಾದ ಧಾರಣ. ತರ್ಕ, ವ್ಯಾಕರಣ, ಮಣಿ- 
ಮಂಜರಿ, ಅಣುಮಧ್ವವಿಜಯ, ಸಮುಚಿತವಾಗಿ ಇತರ ಶಾಸ್ತ್ರಾಧ್ಯಯನ. ವೇದಾ- 
ನಧ್ಯಯನಗಳಂದು ಕಾವ್ಯಗಳ ಅಧ್ಯಯನ. ಪುನರಾವರ್ತನೆ ಅವಶ್ಯಕತೆಗೆ ತಕ್ಕಷ್ಟು ; 
ಅಸಾಧಾರಣ ನೆನಪಿನ ಶಕ್ತಿ. ಪ್ರಶ್ನೆಗಳಿಗೆ ನಿರಾಯಾಸದ ತಕ್ಷಣದ ಉತ್ತರಗಳಿಂದ 
ಗುರುಗಳಿಗೆ ಮಹದಾನಂದ. ಈಗ ವಿದ್ವಾನ್‌ ವೇಂಕಟನಾಥ. ಕುಲಾಗತ ವೀಣಾವಿದ್ಯೆ 
ಕರಗತವಾದ್ದರಿಂದ ವೀಣಾ ವೇಂಕಟನಾಥ. ಪಾಂಡಿತ್ಯದ ದ್ಯೋತಕವಾದ ವಂಶಾಗತ 
ಭಟ್ಟನೆಂಬ ಉಪನಾಮದಿಂದ ವೇಂಕಟಭಟ್ಟ. 

ಗೆಳೆಯರೊಂದಿಗೆ ಆಟವಾಡಿದರೂ ಒಳಗೊಳಗೇ ವ್ರತಾನುಷ್ಠಾನದ ಧ್ಯಾನ! 
ಪರಬ್ರಹ್ಮನ ಮಾರ್ಗದೆಡೆಗೆ ಸದಾ ಹರಿಯುವ ಹೃದಯವಂತನಿಗೆ ಓಘದ ನದಿಯಲ್ಲಿ 
ವೇಗವಾಗಿ ಈಜುವುದೂ ತ್ರಾಸವಿಲ್ಲದೇ ಉಲ್ಲಾಸದಾಯಕ. ಉಸಿರುಕಟ್ಟಿ ಆಡುವ 
ಕಬ್ಬಡ್ಡಿ ಆಟ ಭಾವೀ ಯೋಗಿಗೆ ಪ್ರುಣಾಯಾಮದ ಪೂರ್ವಾಭ್ಯಾಸ. 

ನವತರುಣ ವೇಂಕಟನಾಥ ಅಪ್ರತಿಮ ಸುಂದರ, ದೃಢಕಾಯ. ಚಂದ್ರನ 
ತುಣುಕಿನಿಂದ ಮಾಡಿದ ಹಣೆ. ಮಾಧವನ ಎರಡು ಮತ್ತ್ಯಾವತಾರವನ್ನು ಹೋಲುವ 
ದೀರ್ಪವಾದ ಕಣ್ಣುಗಳು. ನಯನಾಂತದಲ್ಲಿ ರಜೋಗುಣ. ಕೋಮಲ ಕಪೋಲ. 
ಎಳೆಯ ರೋಮಗಳು ಶರತ್ಕಾಲದ ತಾವರೆಯ ಮುತ್ತಿದ ದುಂಬಿಗಳ ಸಾಲುಗಳು. 
ಮುಖಸುವರ್ಣಪಾತ್ರೆಯಲ್ಲಿರುವ ಶಾಸ್ತ್ರನಿಧಿಯ ರಕ್ಷಣೆಗೆ ಕಬ್ಬಿಣದ ಸರಪಳಿ ಮೀಸೆ. 
ಸಹಜ ಕೆಂದುಟಿ ಸುಧೆಯ ನೆಲೆ. ನಾಲಿಗೆಯ ಮೇಲೆ ವಿದ್ಯೆಯ ನರ್ತನ. 
ಮುಖಕಮಲದ ನಾಳ ಶಂಖದಂತಹ ಕಂಠ. ಸತ್ತ್ವಗುಣದ ಮನಸ್ಸು. ಗುಣಪೂರ್ಣನ 
ಭಕ್ತನಿಗೆ ತಕ್ಕುದಾದ ವಿಸ್ತಾರವಾದ ವಕ್ಕಸ್ಥಳ. ಹೃದಯವೇ ಕ್ಲೀರಸಾಗರಕನ್ಯೆಯಾದ 
ಮಹಾಲಕ್ಷ್ಮಿಯ ರಮಣನಾದ ಶ್ರೀಹರಿಯ ಅಂತಃಪುರ. ಮೂರು ಲೋಕದ ಸಜ್ಜನರ 
ರಕ್ಡಕನೆಂಬುದಕ್ಕೆ ಕುರುಹು ಉದರದ ಮೇಲಿನ ಮೂರು ಗೆರೆಗಳು. ಮೃದುವಾದ 
ಪಾದತಲಗಳು. ವೇಂಕಟನಾಥನ ದೇಹ ವಿದ್ಯಾಧಿದೇವತೆಯ ತವರು. ವಿದ್ಯಾಪತಿಯ 
ಭವನ. ಅಂತೆಯೇ, ಬ್ರಹ್ಮ ವರ್ಚಸ್ಸು. ಎದ್ದುಕಾಣುವ ಚಾತುರ್ಯ. ರತಿಯೊಂದಿಗೆ 
ಬಂದು ಮನ್ಮಥನೂ ನೆಲೆನಿಂತ. ಕಲಶವಿಟ್ಟಂತೆ ನಾರಾಯಣನ ದಿವ್ಯ ಸನ್ನಿಧಾನ. 

ವ್ರತಚತುಷ್ಠಯ ಪೂರ್ಣಗೊಳಿಸಿದ್ದ ವೇಂಕಟನಾಥ ಗೃಹಸ್ಥಾಶ್ರಮಕ್ಕೆ ಯೋಗ್ಯ. 
ತಮ್ಮನ ಮದುವೆಗೆ ಅಣ್ಣನ ಸಂಕಲ್ಪ . ಶುಭಸ್ಯ ಶೀಘ್ರಮ್‌. ಸಮೀಪದ ಅಗ್ರಹಾರ- 


ಶ್ರಾವಣ ಬಹುಳಪಕ್ಷ 105 
ದಲ್ಲಿಯೇ ಯೋಗ್ಯಕನ್ಯೆ. ಸುಂದರ ಕೋಮಲ ವ್ಯಕ್ತಿತ್ವ. ಅಸಾಧಾರಣ ವಿದೆ 
ವಿವೇಕ, ವಿನಯ, ದಾಕ್ಸಿಣ್ಯ . .. ಗುಣವಂತೆ ಸರಸ್ಪತಿ. ಕ್ರಿ.ಶ. 1614 ಆನಂದ ನಾಮ 
ಸಂವತ್ಸರ. ಸಫಲವಾಯಿತು ಗುರುರಾಜರ ಯತ್ನ. ಸಾಂಗವಾಯಿತು ವೇಂಕಟನಾಥ- 
ಸರಸ್ವತಿಗಳ ಲಗ್ನ. ಪ್ರತಿದಿನವೂ ಬ್ರಾಹ್ಮಣ ಭೋಜನ. ವಸ್ತ-ತಾಂಬೂಲ- ದಕ್ಷಿಣೆಗಳ 
ಮಹಾಪೂರ. ಸಂತೃಪ್ತರ ಹೃದಯತುಂಬಿದ ಹಾರೈಕೆ-ಆಶೀರ್ವಾದಗಳು.. ಕಾಂಚಿಯ 
ಕಾವೇರಿ ಪಟ್ಟಣ ಅಗ್ರಹಾರದಲ್ಲಿ ಪತಿವ್ರತೆಯೊಂದಿಗೆ ವೇಂಕಟನಾಥರ ದೀರ್ಫ 
ಸುಖಮಯ ದಾಂಪತ್ಯ. 

ಕಾವೇರಿಯ ಸುಪುಣ್ಯ ತೀರದ ಕುಂಭಘೋಣ. ತುಂಬಿ ತುಳುಕುವ ಫಲಭರಿತ 
ಸಸ್ಯಸಂಪತ್ತು. ಸಾವಿರಾರು ವಿದ್ವಾಂಸರಿಂದ ಕೂಡಿದ ಬ್ರಾಹ್ಮಣ ಅಗ್ರಹಾರಗಳು. 
ಸತ್ಕರ್ಮಾನುಷ್ಠಾನದಿಂದ ತುಂಬಿರುವ ಪವಿತ್ರಗೃಹಗಳು ಸಕಲಶಾಸ್ತ್ರಗಳ ಅಧ್ಯಯನದ 
ವಿಶ್ವವಿದ್ಯಾಲಯಗಳು. ವೇದಘೋಷ ಮಾರ್ದನಿಸುವ ದಿಕ್ಕುಗಳು. ನಿರಂತರ ಪಾಠ- 
ಪ್ರವಚನಗಳ ನೆಲೆವೀಡು. ಕುಲಗುರುಗಳಾದ ಶ್ರೀಸುಧೀಂದ್ರತೀರ್ಥರ ಕಾರ್ಯಕ್ಷೇತ್ರ. 
ಪತ್ನಿಯೊಡನೆ ಪಯಣ. ಕೆಲವರ್ಷ ಅಲ್ಲಿಯೇ ವಾಸ. 


ಗುರುಗಳಿಂದ ವಿಶೇಷ ಅಧ್ಯಯನ. ಪತಂಜಲಿಯ ವ್ಯಾಕರಣ ಮಹಾಭಾಷ್ಯ, 
ಜಯದೇವಕೃತ ಟೀಕೆ, ಕುಮಾರಿಲಭಟ್ಟ ರಚಿತ, ಪ್ರಭಾಕರಕೃತ ಪೂರ್ವಮೀಮಾಂಸಾ 
ವ್ಯಾಖ್ಯಾನಗಳು, ವಾಚಸತಿಮಿಶ್ರಕೃತಭಾಮತೀ, ಶ್ರೀಮದ್‌ವ್ಯಾಸತೀರ್ಥರು ರಚಿಸಿ- 
ರುವ ಬ್ರಹಸೂತ್ರಭಾಷ್ಠ ತತ್ತ್ವಪ್ರಕಾಶಿಕಾ - ತಾತ್ಸರ್ಯಚಂದ್ರಿಕಾ ತಿಳಿಯಬೇಕಾ- 
ದ್ವೆಲ್ಲದ್ದರ ಸರಿಯಾದ ತಿಳುವಳಿಕೆ. 

ಅಧ್ಯಯನದಲ್ಲಿದ್ದ ನಿಷ್ಠೆಯೇ ಅಧ್ಯಾಪನದಲ್ಲಿಯೂ. ಅದೂ ಸಮಯಬದ್ದ. 
ಪ್ರಾತಃಕಾಲದ ಸ್ನಾನಾಹ್ನೀಕವಾದೊಡನೆಯೇ ಮೊದಲನೆಯ ಯಾಮದಲ್ಲಿ ಶ್ರೀಮದಾ 
-ಚಾರ್ಯಕೃತವಾದ ಉಪನಿಷದ್ಧಾಷ್ಯಗಳ, ಬ್ರಹ್ಮಸೂತ್ರಭಾಷ್ಯಾದಿಗಳ ಪ್ರವಚನ. 
ಎರಡನೆಯ ಯಾಮದಲ್ಲಿ ವ್ಯಾಕರಣ ಮಹಾಭಾಷ್ಯ. ಮೂರನೆಯ ಯಾಮದಲ್ಲಿ 
ತರ್ಕಶಾಸ್ತ್ರ. ನಾಲ್ಕನೆಯ ಯಾವುದಲ್ಲಿ ಪೂರ್ವಮೀಮಾಂಸಾ ಪ್ರವಚನ. 

ಗುರುಗಳ ಜೊತೆ ಪುಣ್ಯಕ್ಷೇತ್ರಗಳ ಯಾತ್ರೆ ದಿಗ್ವಿಜಯಯಾತ್ರೆ. ಚಂಪ- 
ಕಾರಣ್ಯವೆಂದರೆ ದಕ್ಷಿಣ ದ್ವಾರಕೆಯೇ. ಮನ್ನಾರಗುಡಿ ಮಾಧವನ ಗುಣಗಾನ 


106 


ಮಾಡಬೇಕಾದ ದಿವ್ಯಮಂದಿರ. ಮಾಯಾವಾದವೆಂದರೆ ಭಗವಂತನ ಅನಂತಗುಣ- 
ಗಳನ್ನು ಮರೆಮಾಚಿ ನಿರ್ಗುಣನೆಂದು ದುರಾಗ್ರಹದಿಂದ ವಾದಿಸುವ ಅತ್ಯಂತ 
ಹೇಯಮತವೇ. ಮಂದಿರದಲ್ಲಿ ಜೀವಬ್ರಹರಿಗೆ ಐಕ್ಕ ಬೋಧಿಸುತ್ತಿದ್ದ ಸಂನ್ಯಾಸಿ. 
ಸುತ್ತುವರೆದಿದ್ದರು ಆತನ ಮೂರ್ಪಶಿಷ್ಯರು. ವೇಂಕಟನಾಥರಿಗೂ ಅಲ್ಲಿದ್ದವರಿಗೂ 
ವಿತಂಡ. ಐಕ್ಯಕ್ಕೆ ಪ್ರಮಾಣಕೊಡೆಂದರು ನಾಥರು. "'ಜಗತ್ತು ಸುಳ್ಳು, ಆದ್ದರಿಂದ 
ಐಕ್ಯ ಸತ್ಯ'' ಎಂದರು ಆಕಡೆಯವರು. ಇದು ಅಸಂಬದ್ಧವೆಂದು ತಿಳಿಸಲು "“ಕಿಂ- 
ಚಾತಃ'' ಎಂದರು ನಾಥರು. ಐಕ್ಕ ಬಿಟ್ಟು ವ್ಯಾಕರಣದೆಡೆಗೆ ಹೊರಳಿ ""ಕಿಂಚಾತಃ'' 
ಪ್ರಯೋಗವೇ ಅಸಾಧುವೆಂದರು ಆಕಡೆಯವರು. ಮಹಾಭಾಷ್ಯದಲ್ಲಿಯೇ 
ಪ್ರಯೋಗವಿದೆಯೆಂದು ತೋರಿಸಿದರು ನಾಥರು. ಅಷ್ಟಕ್ಟೇ ಚರ್ಚೆ ಮುಗಿಯಲಿಲ್ಲ. 
ವ್ಯಾಕರಣದ ಅನೇಕಾನೇಕ ವಿಷಯಗಳ ಬಗ್ಗೆ ಆಕಡೆಯವರ ಎಲ್ಲ ಪ್ರಶ್ನೆಗಳಿಗೂ 
ಉತ್ತರಿಸಿದರು ನಾಥರು. ಆದರೆ ನಾಥರ ಪ್ರಶ್ನೆಗೆ ಉತ್ತರಿಸುವಲ್ಲಿ ವಿಫಲರಾದರು 
ಆಕಡೆಯವರು. ವ್ಯಾಕರಣ ಮಹಾಭಾಷ್ಯದ ಅಪ್ರತಿಮ ಪಾಂಡಿತ್ಯದ ಅನಾವರಣ. 
ಸೋಲುಂಡವರ ಅನಿವಾರ್ಯ ಮೌನ. ವಿದ್ವನ್ಮಣಿಗಳ ಹರ್ಷೋದ್ದಾರ. ಶ್ರೀ- 
ಸುಧೀಂದ್ರತೀರ್ಥರ ಆನಂದಬಾಷ್ಪ, ""ಮಹಾಭಾಷ್ಯ ವೆಂಕಟನಾಥ''ರೆಂಬ ಸಾರ್ಥಕ 
ಬಿರುದು. 


ಯಾಗಶಾಲೆ ಯಜ್ಞಕುಂಡ ಮುಂತಾದ್ದನ್ನು ನಿರ್ಮಿಸುವ ವಿಧಾನವನರಿಯಲಿರುವ 
ಕೈಪಿಡಿ ಆಪಸ್ತಂಬರು ರಚಿಸಿದ ಶುಲ್ಪಸೂತ್ರ ಗ್ರಂಥ. ಅರೆಬರೆ ಪಂಡಿತನೊಬ್ಬ 
ಮಾಡುತ್ತಿದ್ದ ಅಪವ್ಯಾಖ್ಯಾನವನ್ನು ಖಂಡಿಸಿ, ಇದರಲ್ಲಿಯೂ ಅಪ್ರತಿಮ ಪಾಂಡಿತ್ಯದ 
ಅನಾವರಣ ವೇಂಕಟನಾಥರಿಂದ ತಂಜಾವೂರಿನ ರಾಜಸಭೆಯಲ್ಲಿ. ಅಲ್ಲಿಯ 
ಮತ್ತೊಬ್ಬ ಪಂಡಿತರು ಶ್ರೀಯಜ್ಞನಾರಾಯಣದೀಕ್ಷಿತರು. ವಿಧಿಪೂರ್ವಕವಾಗಿ ಬಹು 
ಯಾಗಗಳ ಮಾಡಿದ ಕೀರ್ತಿ ಅವರದ್ದು. ಅವರಿಂದ ವೇಂಕಟನಾಥರ ಮುಕ್ತಪ್ರಶಂಸೆ. 
ಕಾಕತಾಲೀಯ ಶಬ್ದದ ಅರ್ಥ ಕಾಗೆ ಕೂಡುವುದಕ್ಕೂ ಕೊಂಬೆಯಿಂದ ಫಲ 
ಉದುರುವುದಕ್ಕೂ ಸರೀ ಹೋಯಿತೆಂದು. ಇದನ್ನು ವ್ಯಾಕರಣ ಪ್ರಕ್ರಿಯೆಯನ್ವಯ 
ಸಮರ್ಥಿಸಿ ಪಂಡಿತರ ಮನ್ನಣೆಗೆ ಪಾತ್ರರಾದರು ನಾಥರು. ವೈಷ್ಣವರು ಬಹು 
ಭಕ್ತಿಯಿಂದ ಧರಿಸುವ ತಪ್ಪಮುದ್ರಾಧಾರಣೆ ಶಾಸ್ತಸಮತ ಸಂಸ್ಕಾರವೆಂದು 


ಶ್ರಾವಣ ಬಹುಳಪಕ್ಸ 107 


ಸಮರ್ಥಿಸಿ, ವಿಷ್ಣುಭಕ್ತರ ಹೆಮ್ಮೆಯನ್ನು ಎತ್ತಿಹಿಡಿದರು ನಾಥರು. ದೀಕ್ಷಿತರಿಂದ ಮತ್ತೆ 
ಪ್ರಶಂಸೆ. 

ಎದ್ಯಾಲಕ್ಷ್ಮಿಯ ಅನುಗ್ರಹದ ತುತ್ತತುದಿ. ಜ್ಞಾನಸಾಗರ ವ್ಯಕ್ತಿತ್ವ. ನಿರಂತರ 
ಪಾಠ-ಪ್ರವಚನ. ಆದರೂ, ವೇಂಕಟನಾಥರ ಜೀವನದ ಅತ್ಯಂತ ಕಠಿಣ ಘಟ್ಟ. 
ಧನಲಕ್ಷ್ಮಿಯ ಪರೀಕ್ಷೆಯ ತುತ್ತತುದಿ. ""ಯಸ್ಯಾನುಗ್ರಹಮಿಚ್ಛಾಮಿ ವಿತ್ತಂ ತಸ್ಯ 
ಹರಾಮ್ಯಹಮ್‌''- ಇದು ಭಗವಂತನ ನಿಯಮ. ಅಪರೋಕ್ಷ ಜ್ಞಾನ ನೀಡುವ 
ಸನಿಹದಲ್ಲಿ, ಅತ್ಯುತ್ತಮ ಸಾಧನೆ ಮಾಡಿಸುವ ಸನಿಹದಲ್ಲಿ, ಸಂಸಾರ ಬಂಧನದಿಂದ 
ಮುಕ್ತಿ ನೀಡುವ ಮುನ್ನ ಕೊನೆಯ ಜನ್ಮದಲ್ಲಿ ಭಕ್ತನನ್ನು ನಿರ್ಧನನನ್ನಾಗಿ ಮಾಡಿ, 
ತನ್ನನ್ನೇ ಸರ್ವಧನನೆಂದು ಉಪಾಸಿಸುವಂತೆ ಮಾಡುವುದು ಭಗವಂತನಿಗೆ ಸಾಮಾನ್ಯ 
ಸಂಗತಿ. ಎದುರಿಸಬೇಕಾದ್ದು ಪ್ರತಿಯೊಬ್ಬ ಭಕ್ತನಿಗಿರುವ ಅನಿವಾರ್ಯ ಸಂಗತಿ. 


ವರ್ಷವಿಡೀ ಒಂದೇ ಬಟ್ಟೆ. ಬದಲಿಸಲಿನ್ನೊಂದಿಲ್ಲ. 'ಯುಗಾದಿ ದೀವಳಿಗೆಗೆ 
ಸಾಮಾನ್ಯ ಗುಣಮಟ್ಟದ ಹೊಸ ಬಟ್ಟೆಯ ಧಾರಣೆಯೂ ಮಾನಸಿಕವಾಗಿಯಷ್ಟೇ. 
ಜರತಾರಿ ಬಟ್ಟೆ. . ಊಂ ಹೂಂ . . ಕನಸಿನಲ್ಲಿಯೂ ಇಲ್ಲ. ಅಭ್ಯಂಜನಕ್ಕೆ 
ತೈಲವಿಲ್ಲದವನ ತಟ್ಟೆಯಲ್ಲಿ ತಿನ್ನಲು ತುಪವೆಲ್ಲಿಂದ ಬರಬೇಕು? ಅಗ್ನಿಷ್ಟೋಮ 
ಮಾಡಲಾಗದವನು ಜ್ಯೋತಿಷ್ಟೋಮ ಮಾಡಿಯಾನೇ? ಹೊತ್ತು ಹೊತ್ತಿನ 
ಊಟವೇ ಇಲ್ಲ. ಅಲ್ಪ ಸ್ವಲ್ಪ ಅನ್ನವಿದ್ದಾಗಲೂ ಎಲೆ, ತಟ್ಟೆ ಇಲ್ಲ. ನೆಲದ ಮೇಲೆ 
ಭೋಜನ. ಬೇರೆಯವರನ್ನು ಬೇಡಬಾರದು; ಬೇಡಿದರೂ ಸಾಕಾಗುವಷ್ಟು 
ಸಿಗಬಾರದು- ಇದು ದೇವರು ಮಾಡಿದ್ದ ವ್ಯವಸ್ಥೆ . ಹೆಸರಿಗೆ ಮಾತ್ರ ಮನೆ. ಛಾವಣಿ, 
ಗೋಡೆ, ಕಂಭ ಎಲ್ಲವೂ ಶಿಥಿಲ. ಇದ್ದೊಂದೆರಡು ಒಡೆದ ಪಾತ್ರೆ, ತೂತು 
ಪಾತ್ರೆಗಳೂ ಕಳ್ಳರ ಪಾಲು. ಸಂನ್ಯಾಸಕ್ಕೂ ಮುನ್ನವೇ ಕೇವಲ ಕೌಪೀನ ಧಾರಣೆಯ 
ಸಂದರ್ಭ. ತಿಂಗಳಿಗೆ ಎರಡರ ಬದಲಾಗಿ ನಾಲ್ಕೈದು ಏಕಾದಶಿಗಳು. ಇವರ ವಂಶದ 
ಹಿಂದಿನವರ ಸಂಪತ್ತಿಗೆ ಹೋಲಿಕೆ ಕೊಡಬಹುದು; ಇವರ ಬಡತನಕ್ಕೆ ಹೋಲಿಕೆ 
ಕೊಡಲು ಸಾಧ್ಯವಿಲ್ಲ. ಸರಸ್ವತಿ ಮಹಾಪತಿವ್ರತೆ. ಪತಿಯ ಸಾಂಗತ್ಯವೇ ಸರ್ವ- 
ಸಂಪತ್ತು. ಬಡತನವನ್ನು ಯಾರೊಬ್ಬರೂ ಹೊರಗೆ ಬಿಟ್ಟುಕೊಡುತ್ತಿರಲಿಲ್ಲ. 
ಅಂಗಾರ, ಅಕ್ಷತೆ ಧರಿಸಿದ ನಾಥರ ಹಸನ್ಮುಖದಲ್ಲಿಯಾವ ಗುರುತೂ ಇರುತ್ತಿರಲಿಲ್ಲ. 


108 


ವೇಂಕಟನಾಥರಿಗೆ ಘೋರದಾರಿದ್ರ ಹೆಚ್ಚು ಹೆಚ್ಚು ಭಗವಂತನ ಧ್ಯಾನಕ್ಕೆ ಸೋಪಾನ- 
ಮಯಿತು. '` 


ಸಂನ್ಯಾಸಕ್ಕೆ ಅರ್ಹತೆ, ವೇದಾಂತ ಸಾಮ್ರಾಜ್ಯಾಧಿಪತ್ಯಕ್ಕೆ ಯೋಗ್ಯತೆ ವೇಂಕಟ- 
ನಾಥರಿಗಿದ್ದುದು ಸ್ವಷ್ಟಸೂಚನೆಯಿಂದ ಶ್ರೀಸುಧೀಂದ್ರತೀರ್ಥರಿಗೆ ದೃಢವಾಯಿತು. 
ಸೂಚಿಸಿದರು; ಮನವೊಲಿಕೆಗೆ ಯತ್ನಿಸಿದರು. ನಾಥರು ಅರ್ಹತೆಯಿಲ್ಲವೆಂದು 
ನಯವಾಗಿ ನಿರಾಕರಿಸಿದರು. ತಲೆ ಮೇಲೆ ಭಾರ ಹೊತ್ತು ಸಮುದ್ರತರಣ ತರವೇ? 
ಎಂದರು. ಪರಮಾತ್ಮನಲ್ಲಿ ಸ್ಥಿರವಾದ ಮನೋನಿಷ್ಠೆ, ಇಂದ್ರಿಯನಿಗ್ರಹ, ನಿರ್ವಿಕಾರ 
ಮನಸ್ಸು, ದಾನಶೀಲತೆ, ಗುರ್ವನುಗ್ರಹವೆಂಬ ನೌಕೆಗಳಿವೆ, ಸುಲಭವಾಗಿ 
ದಾಟಬಹುದೆಂದಾಗ, ಪತ್ನಿಯ ಚಿಕ್ಕವಯಸ್ಸು, ಪುತ್ರ ಲಕ್ಷ್ಮೀನಾರಾಯಣನ 
ಉಪನಯನ ಇನ್ನೂ ಆಗದಿರುವುದನ್ನು ಮುಂದು ಮಾಡಿದರು. ಇನ್ನೂ ತರುಣನಾದ 
ನನಗೆ ಸಂನ್ಯಾಸದಲ್ಲಿ ಇಚ್ಛೆಯೇ ಇಲ್ಲವೆಂದು ಗಂಭೀರವಾದರು. ಗುರುಗಳು 
ಒತ್ತಾಯಿಸಿದಾಗ ದೇಶಾಂತರ ಹೋಗುವೆನೆಂದರು. ಗೃಹಸ್ಥಾಶ್ರಮಕ್ಕಿಂತ ಸಂನ್ಯಾಸವೇ 
ಮುಕ್ತಿಗೆ ಸುಲಭೋಪಾಯವೆಂದಾಗ ಅತಿವಾದ ತರವಲ್ಲವೆಂದು ಸುಮ್ಮನಾದರು. 
ಶಿಷ್ಯ ದೂರಾಗದಿರಲೆಂದು ಗುರುಗಳ ಪಡೆಯಿಂದ ಎಚ್ಚರಿಕೆಯ ಕಣ್ಣು. 


ಸರಸ್ವತಿಯ ಕಿವಿ ತಲುಪಿತು ವಾರ್ತೆ. ಕಣ್ಣೀರ ಧಾರೆ. ಇತ್ತ ನಾಥರ ತಳಮಳ. 
ಇಷ್ಟವಿಲ್ಲದ ಸಂನ್ಯಾಸ, ಇಲ್ಲವೇ ಗುರುಗಳ ಶಾಪ. ರಾತ್ರಿಯೆಲ್ಲಾ ಚಿಂತಾಕ್ರಾಂತ. 
ಬೆಳ-ಬೆಳಗಿನ ರಭಾವದಲ್ಲಿ ಕಂಡ ದಿವ್ಯಸ್ತ್ರೀ. ಬಹುವಿಧಸುವರ್ಣಾಭರಣಭೂಷಿತೆ. 
ಆಹ್ಲಾದದಾಯಕ ಮುಖ. ಶರತ್ಕಾಲದ ಅರಳಿದ ತಾವರೆಯ ನಯನ. ಒತೊತ್ತಾದ 
ಕಪ್ಪು ಕೂದಲು. ಮನೋಹರ ರೂಪ. ಕುಂದಿಲ್ಲದ ಲಾವಣ್ಯ. ಹೇಮ ಒಡ್ಕಾಣದಿಂದ 
ಪ್ರತಿಫಲಿತವಾದ ಸೀರೆಯ ನೆರಿಗೆ, ಗಂಟುಗಳು. ನಾಥರ ಮನದಲ್ಲಿ ಯಾರಿರ- 
ಬಹುದೆಂಬ ವಿಕಲ್ಪ ತರಂಗಗಳು. 


ಸ್ವತಃ ನುಡಿದಳಾಕೆ ತಾನು ವಿದ್ಯಾಲಕ್ಷ್ಮಿ. ಬ್ರಹ್ಮಸೂತ್ರಗಳೆಂಬ ಕಾನುಧೇನುವಿನಿಂದ 
ಪ್ರತಿಪಾದ್ಯವಾದ ವಿದ್ಯೆಯ ಸಾಕಾರ ರೂಪ. ವೇದವ್ಯಾಸರ ಪುತ್ರಿ. ವಿಚಾರ- 
ಮಥನವೆಂಬ ದಿವ್ಯಾನಂದವನ್ನು ಪಂಡಿತರಿಗೆ ಸುರಿಸುವ ಅಧಿದೇವತೆ. ಪಿತನ 
ಆರೈಕೆಯಲ್ಲಿ ಬಾಲ್ಯ. ಕನ್ಯೆಯಾದಾಗ ಶ್ರೀಮಧ್ವಾಚಾರ್ಯರ ಭಾಷ್ಯವೆಂಬ ಕ್ಷೀರದ 


ಶ್ರಾವಣ ಬಹುಳಪಕ್ಸ 109 
ಪ್ರೀತಿಯ ಪೋಷಣೆ. ಶ್ರೀಜಯತೀರ್ಥರ ತತ್ನಪ್ರಕಾಶಿಕಾ, ಸುಧಾದಿ ರಸಾಯನದಿಂದ 


ತಾರುಣ್ಯ. 


ಪ್ರಳಯದವರೆಗೆ ಪ್ರಸಿದ್ಧಿಹಾಗೂ ಗೌರವಗಳಿಂದ ನಾನು ರಾರಾಜಿಸಬೇಕೆಂಬುದು 
ನನ್ನ ಬಯಕೆ. ಸೊಗಸಾದ ಬಳ್ಳಿಯಂತಿರುವ ನನಗೆ ತರ್ಕನರ್ತನ ಅಚ್ಚುಮೆಚ್ಚು. 
ಪೀಯೂಷಪಾನಲಾಲಸೆ. ಬೆಳದಿಂಗಳಲ್ಲಿ ವಿಹರಿಸುವ ಬಯಕೆ. ಶ್ರೀಕೃಷ್ಣದೇವ- 
ರಾಯಭೂಪಾಲನ ಗುರು ಶ್ರೀವ್ಯಾಸತೀರ್ಥರು ತರ್ಕತಾಂಡವ ರಚಿಸಿದರು. 
ನ್ಯಾಯಾಮೃತ ಕುಡಿಸಿದರು. ಚಂದ್ರಿಕಾ ನಿರ್ಮಿಸಿದರು. ನನ್ನನ್ನು ಕೈಹಿಡಿದು ಬೆಳೆಸಿ- 
ದರು. ಅಂತೆಯೇ ನಾನು ಪ್ರಗಲ್ಫೆಯಾದೆ. 


ಶ್ರೀವಿಜಯೀಂದ್ರತೀರ್ಥರು ಆಮೋದವನ್ನು ಕಟ್ಟಿದರು. ನನ್ನ ಸಹಾಯದಿಂದ 
ಲೋಶಪ್ರಸಿದ್ಧರಾದರು. ಒತ್ತಾದ ನೇಯ್ಗೆ, ಬಣ್ಣಬಣ್ಣದ ರುರಿ, ಚಿರಕಾಲ ಬೆಳಗುವ 
ಬಿಳಿಯ ರೇಷ್ಮೆ ಸೀರೆಯ ಮೇಲೆ ಆಸೆಯಾಯಿತು. ಶ್ರೀವಿಜಯೀಂದ್ರ ತೀರ್ಥರು 
ನನ್ನಾಸೆ ಪೂರೈಸಿದರು. ಶ್ರೀಮಧ್ವಾಧ್ವಕಂಟಕೋದ್ದಾರವೆಂಬ ಸೀರೆಯನ್ನು ಉಡು- 
ಗೊರೆಯಾಗಿ ಕೊಟ್ಟರು. ನ್ಯಾಯಮೌಕ್ತಿಕಮಾಲಾ ಎಂಬ ಮುತ್ತಿನ ಸರ ಮೊದಲಾದ 
ಆಭರಣಗಳನ್ನು, ಅವುಗಳನ್ನಿಡಲು ತತ್ವಮಾಣಿಕ್ಯಪೇಟಿಕಾ ಎಂಬ ಪೆಟ್ಟಿಗೆಯನ್ನೂ 
ಬಳುವಳಿಯಾಗಿ ನೀಡಿದರು. 


ಶ್ರೀಸುಧೀಂದ್ರತೀರ್ಥರು ರಾಜಸಭೆಗಳಲ್ಲಿನ ತಮ್ಮ ವಿಜಯಗಳಿಗೆ ನಾನೇ 
ಕಾರಣವೆಂದರಿತು ನನಗೊಂದು ತರ್ಕತಾಂಡವವ್ಯಾಖ್ಯಾನವೆಂಬ ನರ್ತನರಂಗವನ್ನು 
ನಿರ್ಮಿಸಿದರು. ಭಾಗವತ ದ್ವಿತೀಯ ಸೃಂಧವನ್ನು ವ್ಯಾಖ್ಯಾನಿಸಿದರು. ಏಕಾದಶ ಸ್ಥಂಧ 
ವ್ಯಾಖ್ಯಾನವೆಂಬ ಮುತ್ತು ನನ್ನ ಕಿರೀಟವನ್ನೇರಿತು. ಅವರು ನಿರ್ಮಿಸಿದ ಚೂರ್ಣಿಕಾ 
ಗದ್ಯ ಭೂಯಿಷ್ಠ ಸುಭದ್ರಾಪರಿಣಯ ನಾಟಕ ನನಗೆ ಉದ್ಯಾನವನ; ನನ್ನ ವಿಹಾರ 
0 ಠಿ ಶ್‌ 
ಭೂಮಿ. 
ಸುಧಾ, ಚಂದ್ರಿಕಾ ನನ್ನ ಪ್ರಾಣನಾಡಿ. ಇವೆರಡಕ್ಕೆ ಸರಿಯಾದ ವ್ಯಾಖ್ಯಾನವಿಲ್ಲದೇ 


ಹೋದರೆ ನನ್ನ ಮೂಲವೇ ಕತ್ತರಿಸಿಹೋದಂತೆ. ನನ್ನ ಅಂತ್ಯ. ಹಾಗಾಗಿಹೋದಲ್ಲಿ, 
ಈವರೆಗಿನೆಲ್ಲರೂ ನೀಡಿದ ಬಳುವಳಿಗಳೆಲ್ಲವೂ ವ್ಯರ್ಥ. ಹಾಗಾಗಬಾರದು. 


110 
ನೀನಲ್ಲದೇ ಇನ್ಯಾರೂ ವ್ಯಾಖ್ಯಾನಶಕ್ತರಲ್ಲ. ಸಂನ್ಯಾಸವನ್ನು ಸ್ವೀಕರಿಸು. ವೇದಾಂತ 
ಸಾಮ್ರಾಜ್ಯಾಧಿಪತಿಯಾಗು. ವ್ಯಾಖ್ಯಾನ ಮಾಡು. ನನ್ನನ್ನುಳಿಸು. 


ಶ್ರೀರಾಮ ಪ್ರತಿಮೆಯ ಪೂಜಿಸುವ ಸಂನ್ಯಾಸಿಗಳಲ್ಲಿಯೇ ನನ್ನ ವಾಸ. ಇದು 
ವ್ಯಾಸರ ಆದೇಶ. ನಿನ್ನ ಗುರುಗಳಿರುವುದಿನ್ನೆರಡೇ ವರ್ಷ. ನಾ ಹೇಳಿದಂತೆ ನೀ 
ನಡೆಯದಿದ್ದರೆ, ಅನಾದಿ ನಿತ್ಯವಾದ ವೇದರಾಶಿ, ಅರ್ಥಮಥನ, ವೈಷ್ಣವ ಸಂಪ್ರದಾ- 
ಯವೆಲ್ಲವೂ ನಾಶವಾಗುವುದು. ಮಠ-ಮಂದಿರಗಳು ಅಮಂಗಳಗಳ ನೆಲೆವೀಡಾ- 
ಗುವುವು. ನಿನಗೆ ಗೃಹಸ್ಥಾಶ್ರಮವಲ್ಲ, ಸಂನ್ಯಾಸವೇ ಚೆಂದ. ಇದು ಬ್ರಹ್ಮಲಿಖತ. 
ನಿನ್ನಧೀನಳಾಗಿರುವುದು ದೈವಸಂಕಲ್ಪ. ಇದುವೇ ನನಗೆ ಪರಮಾನಂದ. ಇಷ್ಟು 
ಹೇಳಿದ ವಿದ್ಯಾಲಕ್ಷ್ಮಿ ಮಂತ್ರೋಪದೇಶ ಮಾಡಿ, ಅಂತರ್ಧಾನರಾದರು. 


ಗುರುಗಳ, ದೇವಿಯ ಮಾತುಗಳು ಪುನಃ ಪುನಃ ಕಾಡಿತು. ಗುರಿ ಸಷ್ಠವಾಯಿತು. 
ಮಾರ್ಗ ಅನಿವಾರ್ಯವಾಯಿತು. ಮಗನ ಉಪನಯನ ಗುರುಗಳ ಸನ್ನಿಧಿ- 
ಯಲ್ಲಿಯೇ ಸಾಂಗವಾಯಿತು. 


ಪತಿವ್ರತೆ ಸರಸ್ವತಿ ಪತಿವಿರಹ ತಾಳಲಾರಳು. ದೇಹತ್ಯಾಗಕ್ಕೆ ಮುಂದಾದಾಳೆಂಬ 
ಮುಂದಾಲೋಚನೆ ಗುರುಗಳದ್ದು. ಕುಂಭಘೋಣದಿಂದ ತಂಜಾವೂರಿಗೆ ಸಂಸ್ಥಾನದ 
ಪಯಣ. 


ಕ್ರಿ.ಶ. 1621. ಫಾಲ್ಗುಣ ಶುದ್ಧ ದ್ವಿತೀಯಾ. ಸಂನ್ಯಾಸ ದೀಕ್ಷೆ ವೇಂಕಟನಾಥರ 
ವಿರಜಾ ಹೋಮ. ಸರ್ವಸಂಗಗಳ ಕರ್ತನ. ಪವಿತ್ರಸ್ನಾನ. ಕಾವಿಯುಟ್ಟ ಕಾಂತಿವರ. 
ಪ್ರಣವೋಪದೇಶಪಡೆದ ಶಿಷ್ಯವರ. ಶ್ರೀಸುಧೀಂದ್ರತೀರ್ಥರ ವರಕುಮಾರ ಶ್ರೀರಾಘ- 
ವೇಂದ್ರತೀರ್ಥ. ಆಶ್ರಮನಾಮನಿರ್ಣಯ ಗುರುಗಳದ್ದಲ್ಲ. ಸ್ಪಪ್ಪದಲ್ಲಿಯೇ ಸೂಚಿಸಿ- 
ದ್ದ ದೇವರದ್ದು. 


ಗುರುಗಳು ಮನತುಂಬಿ ಹರಸಿದರು: ಯತಿ ಚಕ್ರವರ್ತಿಯಾಗು; ತಪಸಿನಲ್ಲಿ 
ಶ್ರೀಸುರೇಂದ್ರತೀರ್ಥರಂತಾಗು; ಕೀರ್ತಿಸಮೃದ್ದಿಯಲ್ಲಿ ಶ್ರೀವಿಜಯೀಂದ್ರರಂತಾಗು. 
ವಾಗ್ಯುದ್ಧದಲ್ಲಿ ನನ್ನಂತಾಗು. ವೇದಾಂತಸಾಮ್ರಾಜ್ಯದ ಅಧಿಪತಿಯನ್ನಾಗಿ ಅಭಿಷೇ- 
ಚಿಸಿದರು. ವೇದಘೋಷಗಳು. ಜಯಘೋಷಗಳು ತುಂಬಿ ತುಳುಕಿದವು. 


ಶ್ರಾವಣ ಬಹುಳಪಕ್ಷ 111 


ಶ್ರೀಮೂಲರಾಮದೇವರ ಪ್ರತಿಮಾ, ಶ್ರೀವೇದವ್ಯಾಸದೇವರ ಶಿಲಾತಕವಾದ 
ಎರಡು ಪ್ರತಿಮೆಗಳು, ಬೇರೆ ಬೇರೆ ಶಾಸ್ತ್ರಗ್ರಂಥಗಳ ಪರ್ವತಗಳು, ಚಾಮರದ್ವಯ, 
ಶ್ವೇತಚ್ಛತ್ರ, ಚಿನ್ನದ ಪಲ್ಲಕ್ಕಿ, ಆನೆಯ ಅಂಬಾರಿಯ ಮೇಲೆ ಅಲಂಕರಿಸಿದ ಸುವರ್ಣ 
ಮಂಟಪ, ವೀಣಾ, ಮೃದಂಗ, ಕೊಳಲು, ತಾಳ ಎಂಬ ಚತುರ್ವಿಧ ವಾದ್ಯಗಳು, 
ಶಂಖ, ಧವಳ, ಮದ್ದಳೆ, ಕಹಳೆ, ನಗಾರಿ ಮುಂತಾದ ಇನ್ನೂ ಅನೇಕ ವಾದ್ಯಗಳು, 
ಚಿನ್ನ ಬೆಳ್ಳಿಯ ರಾಜಮರ್ಯಾದೆಯ ಬೆತ್ತಗಳು, ತಾಳ ಹಾಕುವವರು, ಸುತಿ 
ಪಾಠಕರು, ಹಗಲು ದೀವಟಿಗೆ ಇತ್ಯಾದಿಯಾದ ಯಾವ ಯಾವ ವೇದಾಂತ ವಿದ್ಯಾ- 
ಸಿಂಹಾಸನದ ರಾಜಚಿಹ್ನೆಗಳಿವೆಯೋ ಅವೆಲ್ಲವನ್ನೂ ಶ್ರೀ ಸುಧೀಂದ್ರತೀರ್ಥರು, ಶ್ರೀ 
ರಾಘವೇಂದ್ರತೀರ್ಥರಿಗೆ ದಯಪಾಲಿಸಿದರು. 


ನಿಶ್ಚಿಂತರಾದ ಶ್ರೀಸುಧೀಂದ್ರರು ತುಂಗಭದ್ರಾ ತೀರದ ಸನಿಹ ಕಾಲಾದ್ರಿಯಲ್ಲಿ 
ತಪಸ್ಸು ಮಾಡುತ್ತಾ ಕಾಲಕ್ರಮದಲ್ಲಿ ವೃಂದಾವನಾಂತರ್ಗತಧಾದರು. ನವವೃಂದಾವನ 
ಖ್ಯಾತವಾಯಿತು. 


ಸತತ ಸಂಚಾರ, ತೀರ್ಥಕ್ಷೇತ್ರಗಳ ಸಂದರ್ಶನ, ವ್ರತನಿಯಮಗಳ ಪಾಲನಾ, 
ಭಗವದುಪಾಸನಾ, ಆರ್ತಜನರಕ್ಷಣ, ದುರ್ವಾದನಿರಾಕರಣ, ಸಿದ್ದಾಂತ- 
ಸ್ಥಾಪನಾದಿಗಳೇ ಸಂನ್ಯಾಸಿಗಳ ಪರಮಮುಖ್ಯಸಾಧನ. ಅಂತೆಯೇ, ಪೂರ್ವದಿಕ್ಕಿನಲ್ಲಿ 
ಕಾವೇರಿ-ಸಮುದ್ರಸಂಗಮವನ್ನು ಆರಂಭಿಸಿ ಪ್ರದಕ್ಷಿಣಾಕಾರವಾಗಿ ದ್ಯುಪುರಿ, 
ಪರಿಪೂರ್ಣ- ದೇವನಗರಿ, ಮಣಿಶೃಂಗ, ಕಮಲಾಲಯಪುಷರಿಣೀ, ಮಹೇಶ್ವರಕ್ಷೇತ್ರ, 
ಚಂಪಕಾರಣ್ಯಾಧಿಪತಿಯಾದ ಶ್ರೀರಾಜಗೋಪಾಲಸ್ವಾಮಿಯ ಮನ್ನಾರಗುಡಿ, 
ಶ್ರೀರಾಮನಿರ್ಮಿತಸೇತು, ಸಮುದ್ರ, ಕನ್ಯಾಕುಮಾರಿ, ತೋತಾದ್ರಿ, ರಮ್ಯಪರ್ವತ, 
ಶ್ರೀಮದನಂತಪುರ, ಜನಾರ್ದನಕ್ಷೇತ್ರ, ತಾಮ್ರಪರ್ಣೀತಟ, ನವದೇವತಾಸನ್ನಿಧಿ, 
ದಕ್ಷಿಣಮಧುರೈ, ವೃಷಭಾಚಲ, ಶ್ರೀರಂಗ. ನಾಮಗಿರಿ, ಬಾಣಪುರ, ವಿಷ್ಣುಮಂಗಲ, 
ಕಣ್ವತೀರ್ಥ, ಸುಬ್ರಹ್ಮಣ್ಯ, ಉಡುಪಿ, ಪಂಡರಾಪುರ, ಕೊಲ್ಲಾಪುರ, ರಾಮನಾಥಪುರ, 
ಗೋದಾವರಿ, ವಿಜಯನಗರ, ಕೃಷ್ಣವೇಣಿ, ಶ್ರೀಶೈಲ, ತಿರುಪತಿ, ಕಾಂಚಿ, ಅರುಣಾಚಲ 
ವೃದ್ಧಾಚಲ, ಶ್ರೀಮುಷ್ಣ ಮೊದಲಾದ ಪುಣ್ಯಕ್ಷೇತ್ರತೀರ್ಥ ಯಾತ್ರೆಯನ್ನು ನಡೆಸಿ, ಶ್ರೀ 
ರಾಘವೇಂದ್ರತೀರ್ಥರು ಕುಂಭಘೋಣಕ್ಕೆ ಹಿಂದಿರುಗಿದರು. 


112 


ಬ್ರಾಹ್ಮಣರ ಭವ್ಯ ಸ್ವಾಗತ. ವಿವಿಧ ವಾದ್ಯಗಳ ಮಂಗಳ ಘೋಷ. ವಿವಿಧ 
ವರ್ಣದವರಿಂದ ಭಕ್ತಿಯ ಪುಷವೃಷ್ಟಿ. ಸುಮಂಗಲಿಯರ ಶ್ರದ್ಧೆಯ ಆರತಿಗಳು. 
ಇಷ್ಟದೇವರಾದ ಹನುಮಂತದೇವರ ಸ್ತೋತ್ರ ಮಾಡಿದರು ಸ್ವರಚಿತ ಭುಜಂಗ- 
ಪ್ರಯಾತ ವೃತ್ತದ ಪದ್ಯಗಳಿಂದ. ಎಷ್ಟುದರೂ, ಶ್ರೀವ್ಯಾಸರಾಜರಾಗಿದ್ದಾಗ ಹೇಮ- 
ಪುಷ್ಪರಿಣಿಯ ದಡದಲ್ಲಿ ತಾವೇ ಪ್ರತಿಷ್ಠಾಪಿಸಿದ ಮಾರುತಿಯಲ್ಲವೇ. ಶ್ರೀಮೂಲ- 
ರಾಮದೇವರೊಂದಿಗೆ ಮಠದ ಪ್ರವೇಶ. ಅಯೋಧ್ಯೆಯಾಯಿತು ಕುಂಭಘೋಣ. 
ಇಂತಹ ತೀರ್ಥಯಾತ್ರೆಗಳ ಪುನರಾವರ್ತನ ಕಾಲಕಾಲಕ್ಕೆ. 


ಸಂಚಾರದಲ್ಲಿರಲೀ ಅಥವಾ ಚಾತುರ್ಮಾಸ್ಯದ ದೀಕ್ಷೆಯವಾಸವಿರಲಿ, ದುರ್ವಾ 
-ದಗಳ ಖಂಡನೆ, ಶ್ರೀಮಧ್ವಸಿದ್ದಾಂತದ ಮಂಡನೆ ಅವರ ಉಸಿರು. ದುರ್ವಾದಿಗಳ 
ನಿಗ್ರಹ, ಸದ್ವಾದಿಗಳಿಗೆ ಅನುಗ್ರಹ ನಿತ್ಯವ್ರತ. ಯತುವಿಗೆ ತಕ್ಕಂತೆ ಭಗವದುಪಾಸನೆ 
ಮತ್ತೊಂದು ವೈಶಿಷ್ಟ್ಯ. ವಿಶೇಷ ದಿನಗಳಲ್ಲಿ ಶ್ರೀಮೂಲರಾಮಚಂದ್ರದೇವರಿಗೆ 
ಪಂಚಾಮೃತಾದಿ ಮಹಾಭಿಷೇಕ. ಇಂದಿಗೂ ತಮ್ಮ ಪೀಠದಲ್ಲಿ ವಿರಾಜಿಸುವ 
ಯತಿಗಳಲ್ಲಿದ್ದು ಶ್ರೀರಾಮನ ಕೈಂಕರ್ಯ ಪರಮಭಕ್ತಿಯಿಂದ. 


ರಾಯರ ಶಿಷ್ಯರೋ ಪ್ರಜ್ಞಾಶಕ್ತಿ, ಧಾರಣಶಕ್ತಿಯಲ್ಲಿ ಪಟುಗಳು. ಗುರುರಾಯರ 
ಪಾಠ-ಪ್ರವಚನಗಳು ಯಾವಾಗಲೂ ಕ್ರಮಬದ್ಧ. ಶ್ರೀಜಯತೀರ್ಥರ ಪ್ರಮಾಣ- 
ಪದ್ಧತಿಯೇ ಆದ್ಯಗ್ರಂಥ. ಶ್ರೀಮಧ್ದಸಿದ್ದಾಂತದ ಎಲ್ಲಾ ಪ್ರಮುಖ ಗ್ರಂಥಗಳೂ 
ಒಂದಾದ ಮೇಲೊಂದರಂತೆ. ಶ್ರೀವ್ಯಾಸರಾಜರ ಚಂದ್ರಿಕಾದೊಂದಿಗೆ ಉಪಸಂಹಾರ. 
ಶ್ರೀರಂಗದಲ್ಲಿ ಈ ತರಹದ ಪಾಠಗಳು ಹಲವು ಬಾರಿ. 


ಬಾಣಪುರದಲ್ಲಿ ವೀರಭದ್ರ ಮತ್ತು ಭೈರವಭಟ್ಟ ಎಂಬ ವಾದಿಗಳ ಮೇಲೆ 
ವಿಜಯ. ಉಂಬಳಿಯಾಗಿ ಬಂತು ಗ್ರಾಮ. ಉಡುಪಿಯಲ್ಲಿ ಮಧ್ವಸರೋವರಸ್ನಾನ, 
ಶ್ರೀಕೃಷ್ಣದರ್ಶನ, ಅಷ್ಟಯತಿಗಳಿಂದ ಸನ್ಮಾನ, ವ್ಯವಧಾನರಹಿತವಾಗಿ ಹತ್ತು ಬಾರಿ 
ಚಂದ್ರಿಕಾ ಪಾಠ. ಚಂದ್ರಿಕಾಪ್ರಕಾಶ, ಗೀತಾವಿವೃತಿ, ತಂತ್ರದೀಪಿಕಾ, ನ್ಯಾಯಮುಕ್ತಾ- 
ವಲಿಗಳ ರಚನೆ. ವಿಜಯನಗರದಲ್ಲಿ ಶಿಷ್ಯರಿಗೆ ತಪ್ತಮುದ್ರಾಧಾರಣ, ವಾದಿಜಯ, 
ರಾಜನಿಂದ ಶ್ವೇತಚ್ಛತ್ರ-ಬಿರುದುಗಳ ಸ್ವೀಕಾರ. ಕೃಷ್ಣವೇಣಿ ನದೀತೀರದಲ್ಲಿ 
ತತ್ವಪ್ರಕಾಶಿಕಾ ಪ್ರವಚನ. ಕೃಷ್ಣಾನದೀ ತೀರದಲ್ಲಿ ಭಾವದೀಪ ಗ್ರಂಥರಚನೆ. ಅಣು- 


ಶ್ರಾವಣ ಬಹುಳಪಕ್ಸ 113 


ಭಾಷ್ಯಕ್ಕೆ ತತ್ಸಮಂಜರೀ ವ್ಯಾಖ್ಯಾನ ರಚನೆ. ಮಳಖೇಡದಲ್ಲಿ ಸುಧಾಮಂಗಳ, 
ರಚಿಸಿದ್ದ ಪರಿಮಳ ಭಾವದೀಪಗಳ ಸಮರ್ಪಣೆ. 

ಗುರುರಾಯರ ದಿನಚರಿ ಸುಸ್ವಚ್ಛ ದಿನಮಣಿ. ವಂದಿಮಾಗಧರ ಸ್ತುತಿ. ಎದ್ದ 
ಗುರುರಾಯರ ತುಲಸೀವಂದನೆ. ಆಂಜನೇಯ ನಮನ. ವಂದಿಸಿ ಹಿರಿಯರಿಗೆ 
ಆಶೀರ್ವಾದಸಂಪಾದನೆ. ವಂದಿಸಿದ ಬ್ರಾಹ್ಮಣರಿಗೆ ಶುಭಾಶಂಸನೆ. ಗಜೇಂದ್ರಮೋಕ್ಚ 
ಪಾರಾಯಣಪೂರ್ವಕ ತೀರಗಮನ. ಕಾವೇರಿಯಲ್ಲಿ ವಿಧಿಪುರಸರವಾಗಿ ಪ್ರಾತಃಸ್ನಾನ, 
ಗೋಪೀಚಂದನ ಮುದ್ರಾಧಾರಣ, ಜಪ, ಭಾಗವತಾದಿ ಶ್ರವಣಪೂರ್ವಕ ವ್ಯಾಸ- 
ಪೂಜಾ, ಶ್ರೀವಿಜಯೀಂದ್ರಸೇವೆ, ವೈಭವೋಪೇತವಾಗಿ ಮಠಗಮನ, ಮಠದಲ್ಲಿ 
ಶಾಂತಿಪಾಠಪೂರ್ವಕ ಬ್ರಹಸೂತ್ರಭಾಷ್ಯ ಪಾಠ, ಪರಬ್ರಹ್ಮನಾದ ಶ್ರೀಮನ್ನಾರಾಯಣನ 
ಅನಂತಗುಣಪೂರ್ಣತ್ವ, ದೋಷದೂರತ್ವಾದಿ ಪ್ರಮೇಯಗಳ ಸಮರ್ಥನೆ- 
ಯೊಂದಿಗೆ, ಜಿಜ್ಞಾಸುಗಳ ಪ್ರಶ್ನೆಗಳಿಗೆ ಉತ್ತರಗಳೊಂದಿಗೆ, ವಿರುದ್ಧಮತಗಳ ಖಂಡನೆ, 
ಮಧ್ಯಾಹ್ನ ಸ್ನಾನ, ಷೋಡಶೋಪಚಾರಪೂರ್ವಕ ರಾಮದೇವರ ಮಹಾಪೂಜೆ, 
ತೀರ್ಥಪ್ರಾಶನ, ಬ್ರಾಹ್ಮಣಭೋಜನ, ಭಿಕ್ಷಾಸ್ಟೀಕಾರ, ಸಂಜೆಯವರೆಗೂ ವಿವಿಧ- 
ದೇಶಾದಾಗತ ಪಂಡಿತರೊಂದಿಗೆ ಶಾಸ್ತ್ರವಿಚಾರ, ಸಾಯಂ ಸ್ನಾನಾಹ್ನಿಕ, ಪೂಜಾ, 
ಭಗವಂತನದ ದಶಾವತಾರಾದ್ಯನಂತಾವತಾರಗಳ ಸ್ತುತಿ, ಉದ್ದ್ಧರಿಸೆಂದು ಪ್ರಾರ್ಥನೆ, 
ಭಕ್ತರರ್ಪಿಸಿದ ಸೇವಾಗ್ರಹಣ, ಸರ್ವಸಮರ್ಪಣ. 


ಸರ್ವಾವಸ್ಥೆಗಳಲ್ಲಿಯೂ ಸದಾ ಸಂದರ್ಭೋಚಿತವಾಗಿ ಅಂತರ್ಮನದಿಂದ, 
ಬಹಿರ್ಮನದಿಂದ, ವ್ಯಕ್ತವಾಗಿ, ಅವ್ಯಕ್ತವಾಗಿ ಶ್ರೀಹರಿಯ ಸಂಸ್ಕರಣ. 


ಚಾತುರ್ಮಾಸ್ಯ ಸಂಕಲ್ಪ ಮಾಡಿ, ನಿಯಮಗಳನ್ನು ಸ್ವೀಕರಿಸಿ, ಗುರುರಾಯರು 
ಪ್ರತಿನಿತ್ಯ ನೇರವೇರಿಸುವ ವಿಶೇಷವಾದ ಪೂಜೆ, ಉತ್ಸವ, ಪಾಠ-ಪ್ರವಚನಾದಿಗಳ 
ವೈಭವದಲ್ಲಿ ಒಂದು ದಿನದ ವೈಭವವನ್ನು ವರ್ಣಿಸುವ ಬ್ರಾಹ್ಮಣನೂ ವೇದವಿದ್ಯಾ 
ಪಾರಂಗತನಾಗುವನು. 

ಭಗವಂತನ ಅನುಗ್ರಹದಿಂದ ಜಾಡ್ಯವನ್ನು ನಿಗ್ರಹಿಸುವ ಶಕ್ತಿ. ಆದ್ದರಿಂದಲೇ 
ಆಶ್ರಯಿಸಿದವರ ಸಾಧನೆಯ ಎಲ್ಲಾ ಪ್ರತಿಬಂಧಕಗಳನ್ನೂ ಪರಿಹರಿಸುವರು. ದೇವರ 
ಪ್ರತಿಮಾ. ಸಭೆಯಲ್ಲಿ ಆಸೀನರಾಗುರುವಾಗ ವಿದ್ವಾಂಸರು, ಕವಿಗಳು ಅವರನ್ನು 


114 


ವಿವಿಧ ಪ್ರಕಾರಗಳಿಂದ ಸೇವಿಸುವರು. ಅವರು ಶ್ರೀಹರಿಯ ಪ್ರೀತಿಪಾತ್ರರು. ಸದಾ 
ಶ್ರೀವೇದವ್ಯಾಸರ ಧ್ಯಾನನಿರತರು. ಗೀತಾ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ 
ಅರ್ಥ ಉಪದೇಶಕರು. ಗ್ರಂಥಕಾರರು. ಯತಿಶ್ರೇಷ್ಠರು. ಯೋಗಿಗಳು. 
ಮಾಯಿಸಂನ್ಯಾಸಿಗಳೆಂಬ ಕತ್ತಲೆಯ ನಿವಾರಕರು. ಭಜಿಸುವವರಿಗೆ ಕಲವೃಕ್ಷ. 
ಶರಣಾದವರಿಗೆ ಐಶ್ವರ್ಯಪ್ರದರು. ಯೋಗ್ಯ ಚೇತನರಿಗೆ ಊಹಾತೀತ ಉದ್ಧಾರಕ 
ಜ್ಞಾನಪ್ರದರು. ಶ್ರೇಷ್ಠವಾದ ವಿದ್ಧೆ, ಸಂಪತ್ತು, ಸಂಗೀತ, ಶಿಲಾದಿಜ್ಞಾನ, ಸಂತಾನ 
ಇ ೦ ಶೆ ಇ ಬ 5 
ಮುಂತಾದ ಸಕಲೇಷ್ಟಾರ್ಥಗಳೂ ಸಿದ್ಧಿಸುತ್ತವೆ. 


ಭಗವಂತನ ನಾಲ್ಕು ರೂಪಗಳ ನಿತ್ಯಸನ್ನಿಧಾನ. ಆದರದಿ ಸಲ್ಲಿಸಿದ ಹಸ್ತೋದಕವ 
ಬೇಡವೆನ್ನದೆಯೇ ಹರಿಸಮರ್ಪಣೆ. ಪಾದೋದಕವ ಪ್ರತಿದಿನ ಸೇವಿಪ ಸಾಧುಜನರ 
ಆಧಿವ್ಯಾಧಿ ಪರಿಹಾರ. ಕುಹಕಿಗಳ ಕುತಂತ್ರದ ಅರಿವಿಲ್ಲದೇ ಸತ್ತವನಂತೆ ನಟಿಸಿ 
ನಿಜವಾಗಿ ಸತ್ತ ಬಾಲಕನ ತಾಯಿಯ ಮೊರೆಯ ಕೇಳಿ, ಬದುಕಿಸಿ, ಗುರುಪಾದನೆಂಬ 
ಪೆಸರಿನಿಂದ ಬಾಳುವಂತೆ ಮಾಡಿದ ಕರುಣಾಮಯಿ. 


ಗುರುರಾಯರು ವ್ಯಾಸರಾಜರಾಗಿದ್ದಾಗ ಭೇಟಿಯಾಗಿದ್ದ ಕನಕ ಈ ಜನದಿ 
ಅಂತ್ಯಜ ಬೆನಕನಾಗಿ ತಂದೊಪಿಸಿದ ಸಾಸಿವೆಯ ಚಾತುರ್ಮಾಸ್ಯದ ನಿಯಮವ 
ಸಡಿಲಿಸಿ ಹರಿಗರ್ಪಿಸಿದ ಕರುಣೆ. ಸಂಪ್ರದಾಯವಾಗಿಸಿ, ಬಿದರಹಳ್ಳಿ ಶ್ರೀನಿವಾಸ- 
ತೀರ್ಥರ ಪ್ರಸಂಗದಿಂದ ಸಾಬೀತುಗೊಳಿಸಿದ ಜಾಣ್ಮೆ. ವಾಗ್ಗೈಖರೀ ಗ್ರಂಥಪಾಂಡಿತ್ಯ- 
ವನ್ನವಲಂಬಿಸಿ, ಶೇಷನೆಂಬ ಪಂಡಿತನ ಪರಾಜಯ. ಬಿಜಾಪುರದಲ್ಲಿ ಸೋತ 
ಮಾಯಾವಾದ ಪಂಡಿತರಿಂದ ಜಯಪತ್ರ ಕೊಡಿಸಿದ ಬಾದ್‌ಶಾ. ಸೋತ ಕೆಲವರು 
ರಾಯರಿಂದ ಪಡೆದರು ವೈಷ್ಣವ ದೀಕ್ಷೆ 


ರಾಯರು ಬರುತ್ತಿರುವ ವಿಷಯ ತಿಳಿದು ಕಾಂಚಿ ತೊರೆದಿದ್ದ ವಿದ್ವಾಂಸರು, 
ರಾಯರು ಕಾಂಚಿಯಿಂದ ಹೊರಡುವವರೆಗೆ ಕಾಂಚಿಗೆ ಬರಲೇ ಇಲ್ಲ. ಬಿದರಹಳ್ಳಿ. 
ಶ್ರೀನಿವಾಸಾಚಾರ್ಯರು ರಚಿಸಿದ್ದ ಗ್ರಂಥಗಳನ್ನು ನೋಡಿ, ಶ್ರೀನಿವಾಸತೀರ್ಥ ಎಂದು 
ಶ್ಲಾಘನೆ. ಮುಕುತಿಪುರದೆಡೆಗೆ ಆಗಸಮಾರ್ಗದಿ ಹೊರಟ ಶ್ರೀಕೃಷ್ಣದ್ವೈಪಾಯನ- 
ಯತಿವರರಿಗೆ ನಮಿಸಿ, ಸಂಭಾಷಣೆ. ಇವೆಲ್ಲಾ ಗುರುರಾಯರ ಭವ್ಯವ್ಯಕ್ತಿತ್ವದ ಸಣ್ಣ 
ಸಣ್ಣ ಉದಾಹರಣೆ. 


ಶ್ರಾವಣ ಬಹುಳಪಕ್ಸ 115 


ಪೂರ್ವಾಶ್ರಮದ ಪತ್ನಿಯ ಪ್ರೇತತ್ವನಿವಾರಣೆ. ವಂಶಜರು ಶುಭಕಾರ್ಯಗಳ 
ಸಂದರ್ಭದಲ್ಲಿ ಈಕೆಯ ಪ್ರೀತ್ಯರ್ಥವಾಗಿ ಮುತ್ತೆ; ದೆ ಪೂಜೆ ಸಲ್ಲಿಸುವಂತೆ ನಿಯಮ. 
ಅಗ್ಗಿಸೂಕ್ಷಪಾರಾಯಣಪೂರ್ವಕ ತೇಯ್ದ ಗಂಧ ಹಚ್ಚಿಕೊಂಡವರಿಗೆ ಉರಿ; 
ವರುಣಸೂಕ್ತಪಠಣದಿಂದ ಸಾಂತ್ಸನ. ಬಿಸಿಲ ಬೇಗೆಗೆ ತತ್ತರಿಸಿ ಬಿಸಿಯ ಮರಳ 
ಮೇಲೆ ಬಿದ್ದುನರಳುತ್ತಿದ್ದವಿಪ್ರನ ರಕ್ಷಣೆಗಾಗಿ ಮಂತ್ರಿಸಿದ ಜಲ ಸೇಚನ. ಮರಳಿನಿಂದ 
ಹೊಮ್ಮಿದ ರುರಿ. 


ಅಜ್ಞಾನ, ವಿಸ್ಮರಣೆ, ತಪ್ಪು ತಿಳುವಳಿಕೆ, ಸಂಶಯ, ಅಪಸ್ಮರಣೆಗಳನ್ನು 
ಪರಿಹರಿಸುವರೆಂದು ಅಪ್ಪಣ್ಣಾಚಾರ್ಯರು ತಿಳಿಸಿರುವರು. ಜ್ಞಾನ, ಭಕ್ತಿ, ಸುಪುತ್ರ, 
ಆಯು, ಕೀರ್ತಿ, ಪುಣ್ಯಗಳನ್ನು ಬೆಳೆಸುವರು. ಪರಿಚಾರಕನಿಗೆ ನೀಡಿದ ಮೃತ್ತಿಕೆಯ 
ಶಕ್ತಿಯಿಂದ ದುಷ್ಪಗ್ರಹವಾಗಿದ್ದವನ ಶಾಪವಿಮೋಚನೆ, ಸದ್ಗತಿಪ್ರಾಪ್ತಿ. ಗೃಹಸ್ಥನ 
ಮನೆಯಲ್ಲಿ ಸುಖಪ್ರಸವ, ಪರಿಚಾರಕನಿಗೆ ಧನ-ಲಗ್ನ ಯೋಗ. ಮೂವರು 
ಬ್ರಾಹ್ಮಣರಿಗೆ ಗುರುರಾಯರ ಕಾವಿಪಿಡಿದ ಪರಿಚಾರಕನಿಂದ ಆಹ್ವಾನ, ಇಚ್ಛಾ- 


ಭೋಜನ, ಶಾಟಿಯ ಮಹಿಮೆಯ ಅನಾವರಣ. 


ಹಾವಿನ ಕಡಿತದಿಂದ ಮೃತನಾದನೆಂದು ಗೋರಿ ಮಾಡಲ್ಪಟ್ಟಿದ್ದ ನವಾಬನೊಬ್ಬನ 
ಮಗನ ರಕ್ಷಣೆ. ನವಾಬನಿಂದ ಗ್ರಾಮದ ಕೊಡುಗೆ. ಬಹಿಷ್ಕಾರಕ್ಕೊಳಗಾಗಿದ್ದ 
ಬ್ರಾಹ್ಮಣನನ್ನು ಮಂತ್ರಪೂತ ಶಂಖೋದಕದಿಂದ ಪವಿತ್ರನನ್ನಾಗಿಸಿ, ಆಕ್ಷೇಪಿಸಿದ- 
ವರೆದುರೇ ಕೇರೆಣ್ಣೆಯಲ್ಲಿ ಅದ್ದಿದ್ದ ವಸ್ತವನ್ನೂ ಶಂಖೋದಕದಿಂದಲೇ ಶುದ್ಧಗೊಳಿಸಿದ 
ಮಂತ್ರಸಿದ್ದಿ . 

ಉತ್ತರ ಕರ್ನಾಟಕದ ನವಲ್ಗುಂದದ ಶಿರಸಂಗಿ ಗ್ರಾಮದಲ್ಲಿ ವೇದನಿಂದಕ ವೀರ- 
ಶೈವದೇಸಾಯಿಯೆದುರು ಒಣಗಿದ ಒನಕೆಯನ್ನು ಮಂತ್ರಪೂತ ಜಲದ ಪ್ರೋಕ್ಷಣೆ- 
ಯಿಂದ ಚಿಗುರಿಸಿ, ವೇದಪ್ರಾಮಾಣ್ಯಸ್ಥಾಪನೆ. ಶ್ರೀರಾಘವೇಂದ್ರ ಗುರುರಾಜರ 
ಅನುಗ್ರಹವಾದರೆ ಹುಟ್ಟು ಮೂಕ ಹುಟ್ಟು ಕಿವುಡನಾದವನೂ ಕೂಡ ಒಳ್ಳೆಯ 
ಮಾತುಗಾರನಾಗುತ್ತಾನೆ. ಹುಟ್ಟುದರಿದ್ರನೂ ಕೂಡ ನವನಿಧಿಸಂಪನ್ನನಾದ ಕುಬೇರ- 
ನಂತೆ ಐಶ್ವರ್ಯಸಂಪನ್ನನಾಗುತ್ತಾನೆ. | 

ಭೃತ್ಯನ ಅಪಮೃತ್ಯುಕಳೆದು ಸುಖವಿತ್ತು ರಕ್ಷಿಸಿದ್ದು, ಮಾವಿನ ಸೀಕರಣೆಯಲ್ಲಿ 


116 


ಮುಳುಗಿದ್ದ ಮಗುವನ್ನು ಮರಣದಿಂದ ರಕ್ಷಿಸಿದ್ದು, ಕೃತ್ರಿಯನಲ್ಲದ ರಾಜನಿಗೆ 
ಬ್ರಾಹ್ಮಣರ ಮಹಿಮೆಯನ್ನು ಕ್ಷಿಪ್ರವಾಗಿ ತೋರಿದ ಪ್ರಸಂಗ, ಧರ್ಮಭ್ರಷ್ಟನಾದವನ 
ಸ್ವರೂಪಯೋಗ್ಯತೆಯನುಸಾರ ಸದ್ಗತಿ ನೀಡಿದ ಪ್ರಸಂಗ, ಪ್ರಸವಿಸಿದ ಲಲನೆಗಾಗಿ 
ಮರಳು ತುಂಬಿದ ಮಾರ್ಗದಲ್ಲಿ ಚಿಲುಮೆ ಸೃಷ್ಟಿಸಿದ ಪ್ರಸಂಗ, ಬಿಸಿಲಬೇಗೆಯ 
ತಾಳಲಾರದ ಶಿಶುವಿಗೆ ನೆರಳಾಗಿ ಆಗಸದಲ್ಲಿ ಶಾಟಿ ನಿಲ್ಲಿಸಿದ ಪ್ರಸಂಗ, ಬರಗಾಲದ 
ಹನ್ನೆರಡು ವರ್ಷ ಸಮಸ್ತಪ್ರಜೆಗಳ ಸಹಿತನಾದ ತಂಜಾವೂರು ರಾಜನಿಗೆ ಅನ್ನೋದಕ- 
ವನ್ನು ದಯಪಾಲಿಸಿ, ನಂತರ ಸುವೃಷ್ಟಿಯನ್ನೂ ಕರುಣಿಸಿದ ನಂತರ ಅಗ್ನಿಯಲ್ಲಿ 
ಪರಮಪುರುಷನಿಗೆ ಅರ್ಪಿಸಿದ್ದ ರತುನಮಾಲಿಕೆಯ ಕ್ಲ್ಷಿತಿಪಗೆ ಮರಳಿಸಿದ ಮಹಿಮೆ, 
ಬೆಂಗಾಡಿನಲ್ಲಿ ಬೆಂದ ಕಾಶ್ಯಪವಿಪ್ರನ ಪೊರೆದ ಪ್ರಸಂಗ, ನಿಷಿದ್ಧ ವಸ್ತುಗಳನ್ನೂ ಶುದ್ಧ 
ವಸ್ತುಗಳನ್ನಾಗಿಸಿ, ಮ್ಲೇಂಛ ರಾಜನಿಗೆ ಮಹಿಮೆಯ ಅನುಭವ ನೀಡಿದ ಪ್ರಸಂಗ, 
ಚಿತ್ರದುರ್ಗದ ಭಕ್ತನ ಯೋಗ್ಯತೆ ಎಲ್ಲರೆದುರು ಸಷ್ಠವಾಗುವಂತೆ ಅಗ್ನಿಪ್ರವೇಶ 
ಮಾಡಿಸಿ, ಮೋಕ್ಷಕೊಡಿಸಿ, ದಿವ್ಯವಿಮಾನದಲ್ಲಿ ಹರಿಲೋಕಕೇ ಕಳುಹಿದರೆಂದು 
ದಾಖಲಿಸಿರುವರು ಶ್ರೀಜಗನ್ನಾಥದಾಸರು. ಕುರುಡ, ಹೆಳವ, ಮೂಕ, ಕಿವುಡರಿಗೂ 
ಅಭೀಷ್ಟಪೂರೈಸುವ, ಭೂತ-ಪ್ರೇತ-ವೇತಾಳಾದಿ ಭಯನಿವಾರಣೆ ಮಾಡುವರೆಂದೂ 
ಶ್ರೀಜಗನ್ನಾಥದಾಸರು ಹೇಳಿರುವರು. ಗುರುರಾಯರ ಅತಿಶಯವಾಗಿ ಕೊಂಡಾಡಿದ 
ಹರಿದಾಸರಿವರು. | 


ಸರ್ಪಕಡಿತದಿಂದ ಮೃತನೆಂದು ಗೋರಿ ಸೇರಿದ್ದ ಮಗನನ್ನು ರಕ್ಷಿಸಿ ದಯ- 
ಪಾಲಿಸಿದ ಗುರುರಾಯರಿಗೆ ನವಾಬನಿಂದ ಅನೇಕ ಖಲ್ಲತ್ತುಗಳ ಮತ್ತು ಕೃಷ್ಣಾಪುರ 
ಮುಂತಾದ ಹಳ್ಳಿಗಳ ಸಮರ್ಪಣೆ. ಶ್ರೀರಂಗಪಟ್ಟಣದ ಚಾತುರ್ಮಾಸ್ಯ, ಶ್ರೀರಂಗ- 
ನಾಥನ ಉಪಾಸನೆ, ತುಲಾ ಕಾವೇರಿ ಸ್ನಾನ. ಮೈಸೂರಿನ ಮಹಾರಾಜ ದೊಡ್ಡದೇವ 
-ರಾಜಒಡೆಯರ್‌ರವರಿಂದ ವಲ್ಲೂರು, ದೇವರಾಜಪುರವೆಂಬ ಊರುಗಳ ದಾನ. 

ಸುಮಧ್ವವಿಜಯದ 16 ಸರ್ಗಗಳ ಕಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸುವ ಸ್ವತಃ 
ನಾರಾಯಣ ಪಂಡಿತಾಚಾರ್ಯರು ರಚಿಸಿರುವ ಪ್ರಮೇಯನವಮಾಲಿಕಾಗೆ 
ವ್ಯಾಖ್ಯಾನ ಕೆಲವೇ ದಿವಸಗಳಲ್ಲಿ ವಿದ್ಯಾರ್ಥಿಜೀವನದಲ್ಲಿ. ಇದುವೇ ಗುರುರಾಯರ 
ಮೊದಲ ಕೃತಿ. ಇದ ನೋಡಿ ನಿರ್ಧರಿಸಿದರು ಪೀಠದಲ್ಲಿ ಸ್ಥಾಪಿಸಲು ವಾಣಿ- 
ವಾಯುಗಳು. 


ಶ್ರಾವಣ ಬಹುಳಪಕ್ಚ 117 


ಶ್ರೀರಂಗದಲ್ಲಿ ಈಶಾವಾಸ್ಯ ಮಂತ್ರದ ಅರ್ಥ ಪಾಠ ಹೇಳಿದಾಗ, ಶಿಷ್ಯರ 
ಪ್ರಾರ್ಥನೆಯಂತೆ, ಈಶಾವಾಸ್ಯಮಂತ್ರಾರ್ಥಸಂಗ್ರಹ ಗ್ರಂಥರಚನೆ. ಹತ್ತು 
ಉಪನಿಷತ್ತುಗಳಲ್ಲಿ 9ಕ್ಕೆ ವ್ಯಾಖ್ಯಾನ. 

ಶಿಷ್ಯ ಸ್ಮೃತಿಮುಕ್ತಾವಲೀ ಕೃಷ್ಣಾಚಾರ್ಯರು ಐತರೇಯ ಉಪನಿಷತ್ತಿಗೆ ಬರೆದ 
ವ್ಯಾಖ್ಯಾನ ಪ್ರಸಿದ್ಧವಾಗಲೆಂದು ತಾವು ವ್ಯಾಖ್ಯಾನ ಮಾಡದೇ ಪ್ರೋತ್ಸಾಹಿಸಿದ 
ಕರುಣಾಮಯಿ. 

ಶ್ರೀ ಜಯತೀರ್ಥರ 18 ಟೀಕಾ ಗ್ರಂಥಗಳಿಗೂ ಟಿಪ್ಪಣಿ ಬರೆಯುವುದಾಗಿ 
ಸಂಕಲ್ಪಿಸಿದ್ದರೂ, 17ಕ್ಕೆ ಮುಗಿಸಿದ್ದರೂ, ಖಕ್‌ಭಾಷ್ಯ ಟೀಕೆಗೆ ಟಿಪ್ಪಣಿ ಬರೆಯ- 
ಬೇಕಿಂದಿರುವಾಗ, ಅವರ ಪೂರ್ವಾಶ್ರಮದ ಮಗ ಲಕ್ಷ್ಮೀನಾರಾಯಣಾಚಾರ್ಯ 
ಬರೆದಿರುವುದಕ್ಕೇ ಅನುಮೋದನೆ. ಶ್ಲಾಘನೆ. ಟಿಪ್ಪಣಿಯನ್ನು ಬರೆಯದೆಯೇ 
ಯಗರ್ಥಮಂಜರಿಯನ್ನು ಮಾತ್ರ ಬರೆದ ಔದಾರ್ಯ. 


ಶ್ರೀಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣಯಾ ಎಷ್ಟು 
ಪ್ರೀತ್ಯರ್ಥಮ್‌ ಎಂಬುದೇ ಮಾಧ್ವರ ಉಸಿರು. ಇದರ ಎಸ್ರ್ರತವ್ಯಾಖ್ಯಾನವೇ ಪ್ರಾತಃ 
ಸಂಕಲ್ಪ ಗದ್ಯ. ಅವಭೃತಸ್ನಾನವೇ ಸರ್ವಸಮರ್ಪಣಗದ್ಯ. ರಾಮಾಯಣದ ಸಂಕ್ಟೇಪ 
ಶ್ರೀರಾಮಚಾರಿತ್ಯ ಮಂಜರಿ, ದಶಮ ಸ್ಮಂಧದ ಸಂಕ್ಷೇಪ ಶ್ರೀಕೃಷ್ಣಚಾರಿತ್ಯ ಮಂಜರಿ, 
ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ. ಉಪನಿಷದರ್ಥ ಸಂಗ್ರಹಗಳು, 
ಪುರುಷ-ಅಂಭೃಣಿ-ಹಿರಣ್ಯಗರ್ಭಸೂಕ್ತ ವ್ಯಾಖ್ಯಾನಗಳೇ ಅವರ ವೇದಾರ್ಥ 
ಪಾಂಡಿತ್ಯಕ್ಕೆ ಕನ್ನಡಿ. ವೇದ, ಉಪನಿಷತ್‌, ಗೀತಾ, ಬ್ರಹ್ಮಸೂತ್ರಗಳ ಅರ್ಥ 
ಶ್ರೀಮಧ್ವಾಚಾರ್ಯರಿಗೆ ಸಮ್ಮತವಾದ ರೀತಿಯಲ್ಲಿ ತಿಳಿಸುವ ಭಾವದೀಪಗಳು. 
ಬ್ರಹಸೂತ್ರಗಳ ಮೇಲೆ 7. ಭಗವದ್ಗೀತೆಯ ಮೇಲೆ 3. ಮಂತ್ರೋದ್ಹ್ದಾರ ಗ್ರಂಥ 
ರಚನೆ. ತಮ್ಮ ಕೃತಿಗಳ ಲಂಪಟನಾಗಲಿರುವ ಶ್ರೀಸುಮತೀಂದ್ರತೀರ್ಥರ ಮೇಲಿನ 
ಪ್ರೀತಿಯ ಅನಾವರಣ. 

ಗುಹ್ಯ, ಸಮಾಧಿ, ದರ್ಶನವೆಂಬ ತ್ರಿಭಾಷಾವಿಶಿಷ್ಟ ವೇದವ್ಯಾಸರ ಮಾತುಗಳ 
ಆಂತರ್ಯವನ್ನು ಪ್ರಕಾಶಗೊಳಿಸುವುದು. ಕಠಿಣವಾದ ವೇದಾಂತತತ್ವಗಳನ್ನು 
ಜಿಜ್ಞಾಸುಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತಹ ಕೃತಿಗಳು. 


118 


ಗುರುರಾಯರ ನಾಲಿಗೆಯೆಂಬ ನಾಟ್ಯರಂಗದಲ್ಲಿ ನರ್ತಿಸಿದ ವಿದ್ಯಾಧಿಲಕ್ಷ್ಮಿಯ 
ಮುಡಿಯಿಂದ ಉದುರಿದ ಹೂಗಳ ಪರಿಮಳವೇ ಪರಿಮಳವೆಂಬ ಗ್ರಂಥವೆಂದು 
ವಾದೀಂದ್ರರು ಗುರುಗುಣಸ್ತವನದಲ್ಲಿ ವರ್ಣಿಸಿರುವರು. ಕನ್ನಡದಲ್ಲಿ ರಚಿಸಿರುವ 
"ಇಂದು ಎನಗೆ ಗೋವಿಂದ ನಿನ್ನಯ ಪಾದಾರವಿಂದವ ತೋರೋ ಮುಕುಂದನೇ'' 
ಮಾತ್ರವೇ ಇಂದು ಲಭ್ಯ. ತಿರುಮಲ ನಾಯಕನ ಮಂತ್ರಿಯಾದ ಮೀಮಾಂಸಾಶಾಸ್ತ್ರ- 
ಪಂಡಿತರಾದ ನೀಲಕಂಠ ದೀಕ್ಷಿತರು ಗುರುರಾಯರ ರಚನೆಯ ಭಾಟ್ಟ ಸಂಗ್ರಹದಿಂದ 
ಪುಳಕಿತರಾಗಿ ಆನೆಯ ಮೇಲೆ ಮೆರವಣಿಗೆ ಮಾಡಿಸಿ ಧನ್ಯರಾದರು. ಕೃಷ್ಣಾಶೀರದ 
ಅಲ್ಲೂರಿನಲ್ಲಿ ತತ್ವಪ್ರಕಾಶಿಕಾಕ್ಕೆ ಭಾವದೀಪವೆಂಬ ಅಮೂಲ್ಯ ಟಿಪ್ಪಣಿಯ ರಚನೆ, 
ಅಣುಭಾಷ್ಯಕ್ಕೆ ತತ್ವಮಂಜರೀ. ಪರಿಮಳವೇ ಮೊದಲಾದ 48 ಗ್ರಂಥರತ್ನಗಳು. 
ಪರಿಮಳಾಚಾರ್ಯರೆಂದು ಖ್ಯಾತರಾಗಿ ಅವರು ನೀಡುವ ಪ್ರಸಾದ ಪರಿಮಳ 
ಪ್ರಸಾದವೆಂದಾಗಿ ಬೆಳಗಿದವರು. 


ಯಾದವಗಿರಿಯೆಂದರೆ ಆದವಾನಿ. ಅದರ ಬಳಿಯ ಕಂದನಾತಿ ಗ್ರಾಮವೇ 
ವಿಪ್ರನಾಗಿದ್ದರೂ ವಿದ್ಯಾಬುದ್ಧಿಗಳಿಲ್ಲದ ವೆಂಕಣ್ಣನ ಹುಟ್ಟೂರು. ಗುರುರಾಯರ 
ಕೃಪಾದೃಷ್ಟಿಗೆ ಪಾತ್ರನಾದ. ಗುರುರಾಯರ ಸ್ಮರಣೆ ಮಾತ್ರದಿಂದ, ಬಿಜಾಪುರ ಸುಲ್ತಾನನ 
ಸಾಮಂತನಾದ ಆದವಾನಿ / ರಾಯಚೂರಿನ ನವಾಬ ಸಿದ್ದಿಕ್‌ ಮಸೂದ್‌ ಖಾನನ 
ಪತ್ರ ಓದಿ, ಆತನ ಆದರಕ್ಕೆ ಪಾತ್ರನಾಗಿ ಬಾಳು ಹಸನಾಗಿಸಿಕೊಂಡ. ಕ್ರಮವಾಗಿ 
ಉನ್ನತಸ್ಥಾನಗಳಿಗೇರುತ್ತಾ ನವಾಬನ ದಿವಾನನಾದ. 


ಆದೋನಿ ಮಂಡಲದ ತುಂಗಭದ್ರಾ ತೀರದ ಮಂಚಾಲಿಗ್ರಾಮವೆಂಬ ಮಂತ್ರ- 
ಸಿದ್ದಿಯ ಕ್ಷೇತ್ರ ಮಂತ್ರಾಲಯದಲ್ಲಿವೃಂದಾವನದಲ್ಲಿನೆಲೆಸಬೇಕೆಂದು ಹರಿವಾಯುಗಳ 
ಅಣತಿಯಂತೆ ಗುರುರಾಯರ ನಿರ್ಧಾರ. ಮಾಂಸಾದಿ ನಿಷಿದ್ದ ಪದಾರ್ಥಗಳ 
ಸಮರ್ಪಿಸಿದ ನವಾಬನೆದುರೇ ತೀರ್ಥಪ್ರೋಕ್ಷಣೆಯಿಂದ ವಿಹಿತಪದಾರ್ಥಗಳನ್ನಾಗಿ 
ಮಾಡಿದ ಗುರುರಾಯರಿಗೆ ಶರಣಾದ ನವಾಬ. ಗುರುರಾಯರಿಂದ ಆದೇಶಪಡೆದ 
ವೆಂಕಣ್ಣನ ಆಶಯದಂತೆ, ನವಾಬನಿಂದ ಬರಡಾಗಿ ಕಾಣುವ ಮಂಚಾಲೆ 
ಗ್ರಾಮದಾನ. 


ಎಲ್ಲೆಲ್ಲಿ ಅಗೆದರೂ ವಿಭೂತಿ ಗಡ್ಡೆಗಳು, ಅಂಗಾರ ಚೂರುಗಳು ಪ್ರಹ್ನಾದ- 


ಶ್ರಾವಣ ಬಹುಳಪಕ್ಷ್ನ 119 


ರಾಜರಾಗಿದ್ದಾಗ ಕೈಗೊಂಡಿದ್ದ ಯಜ್ಞದ ಕುರುಹುಗಳು. ಆಗಿನ ಯಜ್ಞಕುಂಡದ 
ಸ್ಥಳವೇ ಈಗ ಬೃಂದಾವನದ ಸ್ಥ ಸ್ಥಳವಾಗಿ ಆದೇಶ. ತಾವೇ ಅರ್ಚಿಸಿದ್ದ ದುರ್ಗಾದೇವಿಯ 
ದರ್ಶನ, ಅನುಗ್ರಹಸ ಂಪಾದನೆ, ಭಕ್ತವರ್ಗದಿಂದ ಪೂಜೆಗೈಸುವ ಸಂಕಲ್ಪ. ಅರವತ್ತು 
ಜನ ಶ್ರೋತ್ರಿಯರಿಗೆ ಗೃಹ, ವೃತ್ತಿಗಳ ವ್ಯವಸ್ಥೆ - ಶ್ರೀವೇಂಕಟೇಶ ದೇವರ ಪ್ರತಿಷ್ಠಾಪನೆ. 
ವೆಂಕಣ್ಣ ಸಮರ್ಪಿಸಿದ ವೃಂದಾವನ ಪೀಠದ ಮುಂದಿನ ಐದನೆಯವರಾದ 
ಶ್ರೀವಾದೀಂದ್ರತೀರ್ಥರಿಗೆ ಮೀಸಲು. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು 
ಏಳು ಘಳಿಗೆ ಕುಳಿತಿದ್ದ ದಿವ್ಯ ಬಂಡೆಯಿಂದಲೇ ಪ್ರಾಣದೇವರ, ರುದ್ರದೇವರ 
ಪ್ರತಿಮೆಗಳ, ಮತ್ತು ವೃಂದಾವನದ ನಿರ್ಮಾಣ. 

ಗುರುರಾಯರ ಆದೇಶದಂತೆ ವೆಂಕಣ್ಣ ಪ್ರಚುರಪಡಿಸಿದ ಸಜೀವ ವೃಂದಾವನ 
ಪ್ರವೇಶಿಸಲಿರುವ ವಿಷಯ. ಹರಿದುಬಂದ ಭಕ್ತಸಾಗರಕ್ಕೆ ಅಭೀಷ್ಟಗಳ ಸುರಿಮಳೆ, 
ಉಪದೇಶಾಮೃತ, ಏಳುನೂರು ವರ್ಷಗಳ ಕಾಲ ವೃಂದಾವನದಲ್ಲಿ ತೇಜೋರೂಪ- 
ದಿಂದಿದ್ದು ಭಕ್ತರ ಪರಿಪಾಲಿಸುವುದಾಗಿ ಅಭಯ. ಪೂರ್ವಾಶ್ರಮದ ಅಣ್ಣ ಗುರು- 
ರಾಜಾಚಾರ್ಯರ ಮಗ ವೆಂಕಣ್ಣಾಚಾರ್ಯರಿಗೆ ಸಂನ್ಯಾಸ ನೀಡಿ ಶ್ರೀಯೋಗೀಂದ್ರ- 
ತೀರ್ಥರೆಂದು ನಾಮಕರಣ ಮಾಡಿ ಉತ್ತರಾಧಿಕಾರಿಯಾಗಿ ಸ್ಥಾಪನೆ. 

ವಿರೋಧಿಕೃತ್‌ ಸಂವತ್ಸರದ ಶ್ರಾವಣ ಬಹುಳ ದ್ವಿತೀಯಾ, ಶುಕ್ರವಾರ, ಕ್ರಿ 
ಶ.1671, ಬೃಂದಾವನದ ಒಳಗೆ ಪದ್ಮಾಸನ. ದ್ವಾದಶ ನಾಮಗಳಿಂದ ಕಂಗೊಳಿಸು- 
ತ್ತಿರುವ ದೇಹ. ಶ್ರೀಮೂಲರಾಮದೇವರ ನಿರ್ಮಾಲ್ಯ ತುಳಸಿಯ ಹಾರ, ಬಲಗೈಲಿ 
ಅಕ್ಷಮಾಲಾ. ಇನ್ನೊಂದರಲ್ಲಿ ಕಮಂಡಲು. ಇತ್ತಿದ್ದ ಸೂಚನೆಗನುಸಾರವಾಗಿ 1200 
ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳ ಸ್ಥಾಪನೆ, 12000 ವರಾಹಗಳ ಅಭಿಷೇಕ. 
ಬೃಂದಾವನ ನಿರ್ಮಾಣ. 

ರಾಘವೇಂದ್ರಸ್ತೋತ್ರ ಕಟ್ಟುತ, ಉಕ್ಕಿ ಹರಿಯುವ ತುಂಗಭದ್ರೆಯ ಅನುಗ್ರಹ- 
ಬಲದಿಂ ದಾಟಿ, ಮಹಾಭಕ್ತ ಬಿಚ್ಚಾಲೆಯ ಅಪ್ಪಣ್ಣಾಚಾರ್ಯರ ತಡವಾದ ಆಗಮನ. 
""ಸಾಕ್ಷೀ ಹಯಾಸ್ಯೋತ್ರ ಹಿ'' ಬೃಂದಾವನದಿಂದ ಹೊಮ್ಮಿ ಬಂತು ಅನುಮೋದನೆಯ 
ಮಹಾವಚನ. ಅಂತೆಯೇ ಆಚಾರ್ಯರ ರಚನೆಯ ರಾಯರ ಕವಚ, ಗದ್ಯ, 
ಮಂಗಳಾಷಕ ಒಂದೊಂದೂ ಅಮೂಲ್ಯರತ್ನ. ಶ್ರೀರಾಘವೇಂದ್ರ ಸ್ತೋತ್ರದ 
ಅಷ್ಟೋತ್ತರಶತ ಪಾರಾಯಣ ಸಕಲಾಭೀಪುಸಿದ್ದಿದಾಯಕ. 


120 


ಹರಿದಾಸರಿಗೆ ಮಂತ್ರಾಲಯ ಪರಮಾಪ್ತ. ಗುರುವಿದ್ದಲ್ಲಿಯೇ ಹರಿ. ದಾಸ- 
ವರೇಣ್ಯರಾದ ಶ್ರೀವಿಜಯದಾಸರು, ಶ್ರೀಗೋಪಾಲದಾಸರು, ಶ್ರೀಜಗನ್ನಾಥದಾಸರು 
ಮೊದಲಾದವರೆಲ್ಲಾ ಗುರುರಾಯರಿಂದ ಪ್ರಭಾವಿತರು; ರಚಿಸಿ ಹಾಡಿದರು ಗುರು- 
ರಾಯರ ಮಹಿಮೆಗಳನ್ನು. ಅನುಗ್ರಹಕ್ಕೆ ಇವು ರಾಜಮಾರ್ಗಗಳು. ಶ್ರೀವಿಜಯ- 
ದಾಸರಿಗೆ ತೇಜೋಮಯಶರೀರದಿಂದ ದರ್ಶನವಿತ್ತರು. ವೃಂದಾವನದಿಂದಲೇ 
ಶ್ರೀಜಗನ್ನಾಥದಾಸರೊಂದಿಗೆ ಸಂಭಾಷಿಸಿದರು. 


ರಾಮ, ಕೃಷ್ಣ, ವ್ಯಾಸ, ನೃಹರಿ ಮೂರ್ತಿಗಳ ಉಪಾಸಕರು, ಕೋಮಲಾಂಗರು, 
ಕಠಿಣ ದುರ್ವಾದಿಸಮೂಹಗಳ ಗೆಲಿಪರು, ಯಾವು ಯಾಮಕೆ ಭಕ್ತರಭೀಷ್ಟ 
ಪೂರೈಪರು, ಲಕ್ಷ್ಮೀನಾರಾಯಣನು ಚಕ್ರರೂಪದಿಂದು ಭಕ್ತರಘ ಕಳೆದಿವರಿಗೆ 
ಕೀರ್ತಿಯನೀವನನುದಿನ, ದಿನದಿನಕೂ ವೃದ್ಧಿ, ಸಚ್ಛಾಸ್ತಪ್ರಸಾರ, ಸಮವಿಲ್ಲದ 
ಕ್ಷೇತ್ರವೆಂದೆನಿಪುದು ಮಂತ್ರಾಲಯವೆಂದು ಶ್ರೀವಿಜಯದಾಸರು ಕೊಂಡಾಡಿರುವರು. 


ಗುರುರಾಯರ ಚರಣಕಮಲವ ಸರಿಸುವ ಸುಜನರ ಪಾಪಗಳು ನಾಶ- 
ವಾಗುವವು; "ರಾ' ಎಂದರೆ ದೋಷಗಳ ದಹಿಸುವರು; "ಘ' ಎಂದರೆ ಘನಜ್ಞಾನ 
ಭಕುತಿಯ ನೀವರು; "ವೇಂ' ಎಂದರೆ ಜನನ ಮರಣಗಳು ದೂರಾಗುವುದು; "ದ್ರ' 
ಎಂದರೆ ಸಂಪತ್ತು, ವೇದವೇದ್ಯನ ದರುಶನವಾಗುವುದೆಂದು ಶ್ರೀಗೋಪಾಲ- 
ದಾಸರು ಕೊಂಡಾಡಿರುವರು. 


ರಥಾರೂಢ ರಾಯರು ಮನೋರಥವ ಕೊಡುವರು. ಪ್ರಹ್ಲಾದ, ವ್ಯಾಸಮುನಿ, 
ರಾಯರು ಪತಿತರುದ್ಧಾರಕರು. ಹರಿ ನೋಡಿದನಿವರ ಪರಮದಯಾಳುತನವ, 
ಗುರ್ವಂತರ್ಯಾಮಿಯಾಗಿ ವರನೀಡಲು ಜಗಕೆ ನರಹರಿ ತಾನೆ ನಿಂದು ನಿರುತ 
ಪೂಜೆಯಗೊಂಡು ಭಕ್ತರಭೀಷ್ಟ ಪೂರೈಪನು ಎಂದಿರುವರು ಶ್ರೀಗೋಪಾಲದಾಸರು. 

ಕುರುಡರಿಗೆ ದೃಷ್ಟಿ, ಬಂಜೆಯರಿಗೆ ಸಂತಾನ, ಬಳಿಸಾರದವರೆಲ್ಲರಭೀಷ್ಟಪೂರಣ 
ಮಾಡುತ ವೃಂದಾವನದಲ್ಲಿ 700 ವರ್ಷ ಇದ್ದು ಮೆರವ ಕೃಪಾಸಿಂಧು ಎಂದೂ ಶ್ರೀ- 
ಗೋಪಾಲದಾಸರು ಘೋಷಿಸಿರುವರು. 


ಶ್ರೀಶ ವಿಠ್ಠಲಾಂಕಿತ ಕಂಪಲಿದಾಸರು ಬಂದು ಭಕುತರ ಪೊರೆಯೆಂದು, ನರಹರಿ- 
ಪ್ರಿಯರೆಂದು ಸ್ತುತಿಸಿರುವರು. ಗುರುರಾಯರ ಬಿಟ್ಟರೆ ಕರುಣಿಸಿ ಪೊರೆವ ದೊರೆಗಳಿ- 


ಶ್ರಾವಣ ಬಹುಳಪಕ್ಸ 121 


ನ್ಯಾರಿಹರೆಂದು ಅಭಿನವ ಜನಾರ್ದನ ವಿಠ್ಠಲ ದಾಸರು ಮೊರೆಯಿಟ್ಟಿರುವರು. 
ಗುರುರಾಯರ ಪದಕಮಲವ ವಿಮಲ ಮನದಿ ಭಜಿಪರ ಕಾಯುವರೆಂದರು 
ಶ್ರೀರಘುನಾಥ ವಿಠ್ಠಲದಾಸರು. 


ಬೃಂದಾವನದಲ್ಲಿ ಗುರುರಾಯರ ಹರಸುತ, ಅಚಿಂತ್ಯ ಯೋಗದಿಂದ ಕೀರ್ತಿ- 
ಪತಾಕೆಯ ಬೆಳೆಸುತ, ನರಹರಿ, ಕೃಷ್ಣ, ರಾಮ, ವೇದವ್ಯಾಸರು ಸಿರಿಸಹಿತ 
ಪರಿವಾರದಿಂದಿರುವರು. ಶ್ರೀಮಧ್ವಾಚಾರ್ಯರೇ ಮೊದಲಾದ ಯತಿಗಳು ತಾರ- 
ತಮ್ಯಕ್ಕನುಗುಣವಾಗಿ ಇರುವರೆಂದು, ನಿತ್ಯವಿಲ್ಲಿ ವೈಷ್ಣವ ಸಂಭ್ರಮ ಮನೆಮಾಡಿ- 
ರುವುದೆಂದು ಶ್ರೀಗೋಪಾಲದಾಸರು ತಿಳಿಸಿರುವರು. 


ಶ್ರೀನರಹರಿ ರೂಪದಿಂದ ಬ್ರಹ್ಮಹತ್ಯಾದಿ ಪಾಪಗಳ ಪರಿಹಾರ, ಶ್ರೀರಾಮ- 
ರೂಪದಿಂದ ಬಾಳುವೆಯ ಕೊಡುಗೆ, ಶ್ರೀಕೃಷ್ಣಮೂಪದಿಂದ ಮುಂಜಿ, ಮದುವೆ, 
ಪುತ್ರೋತ್ಸವ ಹರುಷ, ಶ್ರೀವ್ಯಾಸರೂಪದಿಂದ ದುರ್ವಾದಿಗಳ ಪಲಾಯನಸಗ್ಳಸಿ 
ಹರಿಸರ್ವೊೋತ್ತಮ ಜ್ಞಾನದಾನ. 

ದಿನ ದಿನಕಿಲ್ಲಿ ನೂತನ ಪೂಜೆಗಳಾಗುವುವು । ದಿನದಿನಕಿಲ್ಲಿ ನೂತನ ವಾರ್ತೆ- 
ಗಳಾಗುವುವು । ಜನರ ಸಂದಣಿಸಿ ಪ್ರತಿದಿನ ವಿಪ್ರ ಭೋಜನ । ಜನರ ಕೈಯ್ಯಿಂದ ಪ್ರತಿ 
ಜನರೀಪಿತ ತುಂಬವರು 1 _ ಜನುಮಸಫಲ ತಮ್ಮ ಜನನವ ನೀಗುವರು । ದಿನ 
ಸಪ್ತಶತವರುಷಗಳ ಪರಿಯಂತರ । ದಿನಕರ ಶತತೇಜ ಜನನಾಥ ತಾನಿಲ್ಲಿ । 
ಅನುವಾಗಿ ತಾನಿಂದು ಘನಮಹಿಮೆಯಿಂದ ಜನರ ಪಾಲಿಪುದ। ಕೃನುಮಾನಸಲ್ಲದು 
ಗುಣಗಣ ಪರಿಪೂರ್ಣ । ಗೋಪಾಲವಿಠ್ನಲ ಅಣೋರಣೀಯ ಎಂಬುವಗೆ 
ಎಣೆಯಾರೋ ಜಗದೊಳಗೇ ಎಂದು ಶ್ರೀಗೋಪಾಲದಾಸರು ಘೋಷಿಸಿರುವುದು 
ಪ್ರತ್ಯಕ್ಷ ಸಿದ್ಧವಾಗಿರುವುದು. 

ಇಂದ್ರಲೋಕದಂತಾಗುವುದು ಮಂತ್ರಾಲಯ, ಕರೆಸುವುದು ಕಂಗೊಳಿಸುವುದು 
ನೋಳ್ಪ ಜನಕೆ, ಕಾಮಧೇನುವಿನಂತೆ ಇಪ್ಪ ಗುರುಸಾರ್ವಭೌಮರೆಂದು ಸಾರಿರು- 
ವರು ಶ್ರೀಜಗನ್ನಾಥದಾಸರು. 

ಶ್ರೀವಾದೀಂದ್ರರು ತಾವು ರಚಿಸಿದ ಗುರುಗುಣಸ್ತವನವನ್ನು ವೃಂದಾವನದ 
ಮುಂದೆ ಪಠಿಸಿದಾಗ ವೃಂದಾವನದ ಕಂಪನದಿಂದ ಅನುಮೋದನೆ. ಕ್ರಿ.ಶ. 1801. 


122 


ಬ್ರಿಟಿಷ್‌ ಅಧಿಕಾರಿ, ಕಲೆಕ್ಟರ್‌ ಆಫ್‌ ಬಳ್ಳಾರಿ, ಸರ್‌ ಥಾಮಸ್‌ ಮುನ್ರೋನೊಂದಿಗೆ 
ಗುರುರಾಯರು ಇಂಗ್ಲೀಷ್‌ನಲ್ಲಿ ಮಾತನಾಡಿದ್ದು, ಆತ ಉದ್ದೇಶಿತ ಎಂಡೋಮೆಂಟ್‌ 
ರದ್ದು ಮಾಡಿದ್ದು ಮದ್ರಾಸ್‌ ಡಿಸ್ಪಿಕ್ಸ್‌ ಗೆಜೆಟಿಯರ್‌ನಲ್ಲಿ ಶಾಶ್ವತವಾಗಿ ದಾಖಲು. 
ಮೂಲ ಬೃಂದಾವನವಷ್ಟೇ ಅಲ್ಲದೇ ಮೃತಿಕಾ ಬೃಂದಾವನದ ಸನ್ನಿಧಾನದಲ್ಲಿ ಸೇವೆ 
ಸಲ್ಲಿಸುವ ಭಕ್ತರಿಗೂ ಅನುಗ್ರಹಿಸುತ್ತಿರುವ ಅಚಿಂತ್ಯ ಮಹಿಮೆ. 


ಗುರುರಾಯರ ಅಲಾನುಗ್ರಹಕ್ಕೆ ಪಾತ್ರರಾದರೆ ಸಾಲದು. ಅದು ಬಳಿ 
ಸಾರಿದವರಿಗೆಲ್ಲಾ ದೊರಕಬಹುದು. ಬೀದಿಯ ಭಿಕ್ಷುಕನಿಗೆ ಸಿರಿವಂತನಿತ್ತ ಬಿಡಿಗಾಸಿ- 
ನಂತೆ. ಗುರುರಾಯರ ನಿಜವಾದ ಭಕ್ತರು ಹೆಚ್ಚು ಹೆಚ್ಚು ಸ್ಪವರ್ಣಾಶ್ರಮೋಚಿತ- 
ಕರ್ಮಾಸಕ್ತರಾಗಬೇಕು. ತಮ್ಮ ಭಕ್ತರು ಭಗವಂತನಾದ ಮಹಾವಿಷ್ಣುವಿನಲ್ಲಿ 
ಯಥಾರ್ಥಜ್ಞಾನ, ದೃಢವಾದ ಭಕ್ತಿ, ಇತರವಿಷಯಗಳೆಡೆ ವಿರಕ್ತಿ, ಸಂಸಾರಬಂಧನ- 
ದಿಂದ ಮುಕ್ತಿ ಬೇಡುವುದೇ, ಇದಕ್ಕೆ ಪೂರಕವಾದ ಐಹಿಕ ವಸ್ತುಗಳ ಬೇಡುವುದೇ 
ಗುರುರಾಯರಿಗೆ ಬಲು ಇಷ್ಟ. ಕೊಡುವುದು ಕಷ್ಟ. ಅವಿರತ ಸೇವಿಸಬೇಕು 
ಬಹುವರ್ಷ. ಅನುಗ್ರಹವಾದ ಮೇಲೆ ಮುಕುತಿಯ ಸುಖ ಶಾಶ್ಚತ. ಕೇವಲ ಐಹಿಕ 
ವಿಷಯ ಬೇಡಿದವರಿಗೆ ಅನುಗ್ರಹ ಸುಲಭ. ಸೇವಾವಧಿ ಅತ್ಯಲ್ಪ. ಫಲ ಅಶಾಶ್ವತ. 


ಶ್ರೀಗುರುರಾಯರ ಆರಾಧಿಸುವ ಭಕ್ತರಿಗೆ ಅನುಗ್ರಹ ಖಚಿತ. ಅಂತೆಯೇ, 
ದಿನದಿನಕ್ಕೂ ಅವರ ಉಪಾಸಕರ ಸಂಖ್ಯೆ ಬೆಳೆಯುತ್ತಲೇ ಇದೆ. ಪ್ರೇರಣೆ, ಸೂಚನೆ, 
ರಕ್ಷಣೆ, ಮಾರ್ಗದರ್ಶನ ಹಲವುವಿಧ. ಫಲಪ್ರಾಪ್ತಿ ಒಬ್ಬೊಬ್ಬರದೂ ಸ್ವಂತ ಅನುಭವ. 
ಆ ಒಂದೊಂದು ಅನುಭವವನ್ನೂ ದಾಖಲಿಸಹೊರಟರೆ ಸಾವಿರಾರು ಪುಟಗಳೂ 
ಸಾಲದಾದಾವು. ಭಕ್ತರಿಗೆ ತೋರಿಸುವ ಕನಸಿನ ಮುಖಾಂತರ ತಮ್ಮ ಅನುಗ್ರಹವನ್ನು 
ಸೂಚಿಸುವ ಯೋಗಿಗಳ ಮಹಿಮೆಯನ್ನು ಯಾರು ಬೇಕಾದರೂ ಪರೀಕ್ಷಿಸಿ ಖಾತರಿ 
-ಪಡಿಸಿಕೊಳ್ಳಬಹುದು. ಶ್ರೀಗುರುರಾಯರ ಮಹಿಮೆಗೆ ಇದಕ್ಕಿಂತಲೂ ಪ್ರಮಾಣ 
ಬೇಕಿಲ್ಲ. ॥ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತದಯಾಲವೇ॥ 


ಇಲ್ಲಿಗೆ ಶ್ರೀಗುರುರಾಯರ ಚರಿತ್ರೆ ಹಾಗೂ ಮಹಿಮೆಗಳು ಸಮಾಪ್ತವಾಯಿತು. 


ಶ್ರೀರಘುಪ್ರವೀರತೀರ್ಥರು (ಹುಲಿಕೊಂದ ಸ್ವಾಮಿಗಳು) ಪಲಿಮಾರು ಮಠ 
ಶ್ರಾವಣ ಬಹುಳ ಬಿದಿಗೆ. ಪರಂಪರೆಯಲ್ಲಿ ಇಪತ್ರಮೂರನೆಯವರು. ಇವರು 


ಶ್ರಾವಣ ಬಹುಳಪಕ್ಷ 123 


ಮೊದಲು ತಿರುಪತಿ ಯಾತ್ರೆಯನ್ನು ಮಾಡಿ ಮುಂದೆ ಶಾಸ್ತಾಭ್ಯಾಸ ಮಾಡಿದರು. 
ನಾಲ್ಕು ವರ್ಷಗಳಲ್ಲಿ ಚತುಚಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಸಂಪಾದಿಸಿದರು. ಪುನಃ 
ತಿರುಪತಿಗೆ ಹೋಗಿ, ಧನ್ವಂತರಿರಾಮಾಚಾರ್ಯ ಮೊದಲದ ಖ್ಯಾತ ವಿದ್ವಾಂಸ- 
ರೊಂದಿಗೆ ವ್ಯಾಖ್ಯಾರ್ಥ ಮಾಡಿ ಜಯಗಳಿಸಿದರು. ಅನಂತರ ಅರಣಿ ಸಂಸ್ಥಾನದಲ್ಲಿ 
ವಿಶೇಷ ಸನಾನಿತರಾದರು. ಮಹಮದ್‌ರಜಾ ಎಂಬ ನವಾನೊಬ್ಬನು ಇವರಿಂದ 
ಪ್ರಭಾವಿತನಾಗಿ ರೌಪ್ಯಶ್ವೇತಛತ್ರ ಸಮರ್ಪಣೆ ಮಾಡಿ ಕೃತಕೃತ್ಯನಾದನು. ಹನ್ನೆರಡು 
ಬಾರಿ ಸುಧಾಪಾಠ ಹಾಗೂ ಚಂದ್ರಿಕಾಪಾಠ, ಗೀತಾಭಾಷ್ಯ , ತಂತ್ರಸಾರ, ತರ್ಕ 
ಮೀಮಾಂಸಾದಿಗಳ ಪಾಠ ಇವರ ಮತ್ತೊಂದು ಸಾಧನೆ. ತಪಶ್ಚರ್ಯ ಮಂತ್ರಶಕ್ತಿ, 
ಯೋಗಸಿದ್ಧಿ ಇವರ ವೈಶಿಷ್ಟ್ಯ. ಪಲಿಮಾರಿನಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ 
ಮಾಡಿದವರು ಇವರೇ. ಇವರ ಮಂತ್ರಸಿದ್ದಿಯ ಫಲವಾಗಿ ಇವರ ಬಾಯಿಯಿಂದ 
ಹೊರಹೊಮ್ಮಿದ "ಹನುಮದ್‌ಭೀಮ-ಮಧ್ವಾಷ್ಟೋತ್ತರ ಶತನಾಮ ಸ್ತೋತ್ರ' 
ಇವತ್ತಿಗೂ ಮಂತ್ರತುಲ್ಕವಾದ ಪಾರಾಯಣ ಗ್ರಂಥವಾಗಿದೆ. 
ಇವರು ತೋರಿದ ಪವಾಡಗಳು (1) : ಶ್ರೀ ರಘುಪ್ರವೀರರು ಆಶ್ರಮ ಸ್ವೀಕರಿ- 

ಸಿದ ಪ್ರಾರಂಭದಲ್ಲಿ ಬಹಳ ದಡ್ಡರಂತೆ. ಮಾತೂ ಉಗ್ಗುತ್ರಿತ್ತಂತೆ. ಆಗ ಜನರು 
ಇವರನ್ನು ಕಂಡು ಲಘುವಾಗಿ ಮಾತನಾಡುತ್ತಿದ್ದು ಇವರ ಮನಸ್ಸಿಗೆ ನೋವು 
ಉಂಟುಮಾಡಿತು. ಆಗ ಸ್ವಾಮಿಗಳು ಘಟಿಕಾಚಲಕ್ಕೆ ಹೋಗಿ 48 ದಿನಗಳ ಕಾಲ 
"ಸುಂದರಕಾಂಡ' ಪಾರಾಯಣ ಮಾಡುತ್ತಾ ತಪಶ್ಚರ್ಯ ಆಚರಿಸಿದರು. 48ನೇ ದಿನ 
ರಾತ್ರಿ ಸ್ವಪ್ನದಲ್ಲಿ ಶ್ರೀ ಮುಖ್ಯಪ್ರಾಣದೇವರು ಒಂದು ಮಂಗನರೂಪದಲ್ಲಿ ಬಂದು 
ಇವರ ಬಾಯಿಯಲ್ಲಿ ಉಗುಳಿದ ಹಾಗೆ ಭಾಸವಾಯಿತು ಹಾಗೂ "ನನ್ನದೊಂದು 

ಪ್ರತೀಕ ಸರೋವರದಲ್ಲಿದೆ. ಅದನ್ನು ತೆಗೆದುಕೊಂಡು ಹೋಗಿ ಮಠದಲ್ಲಿ ಸ್ಥಾಪಿಸು' 

ಎಂದು ಆಜ್ಞಾಪಿಸಿದರು. ಮರುದಿನ ಸರೋವರದಲ್ಲಿ ಮುಳುಗಿ ತೆಗೆಯಲು ಸುಂದರ 

ಪ್ರಾಣದೇವರಮೂರ್ತಿ ದೊರೆಯಿತು. ಆದಿನದಿಂದಲೇ ಶ್ರೀರಘುಪ್ರವೀರರು ಸಿದ್ಧ 

ಪುರುಷರಾದರು. ಪಲಿಮಾರಿನ ಮಠದಲ್ಲಿ ಒಂದು ದೊಡ್ಡ ಪ್ರಾಣದೇವರ ಮೂರ್ತಿ 

ಸ್ಥಾಪಿಸಿದರು. ಕೆಳಗೆ ಈ ಪುಟ್ಟ ಚತುರ್ಭುಜ ಪದ್ಮಾಸನ ಹಾಕಿ ಕುಳಿತ ವಿಶಿಷ್ಟ ಭಂಗಿಯ 

ಮೂರ್ತಿಯನ್ನಿರಿಸಿದರು. ಮುಖ್ಯಪ್ರಾಣದೇವರು ಊರಿನ ಆರಾಧ್ಯದೇವರಾದರು. 


124 


ಏನೇ ಕಷ್ಟಬಂದರೂ ಓಡಿಬರುವ ಭಕ್ತರು. ಹೆಚ್ಚಾಗಿ ರಂಗಪೂಜೆ ಸೇವೆ ಮಾಡಿಸಿ 
ಇಷ್ಟುರ್ಥ ಹೊಂದುತ್ತಿದ್ದಾರೆ. ರಥಬೀದಿಯಲ್ಲಿ ಡೊಂಬರನೊಬ್ಬನು ನಾನಾ 
ಆಟಗಳನ್ನು ತೋರಿಸಿ ಕೊನೆಗೆ ಒಂದು ಸವಾಲು ಹಾಕಿದನು. "ಈ ಆಟ ಮುಗಿದ 
ಮೇಲೆ ನಾನು ನಿಮ್ಮ ಅನಂತೇಶ್ವರ ದೇವಾಲಯ ನುಂಗುತ್ತೇನೆ'. ಈ ವಿಷಯವನ್ನು 
ಕೇಳಿದ ಕೆಲವರು ಮಠದ ಜಗಲಿಯಲ್ಲಿ ಕುಳಿತಿದ್ದ ಶ್ರೀ ರಘುಪ್ರವೀರರಿಗೆ ಹೇಳಿದರು. 
ಆಗ ಸಾ _ಮಿಗಳು ಲಘುವಾಗಿ ನಗುತ್ತಾ "ಅನಂತೇಶ್ವರನನ್ನು ನುಂಗುತ್ತಾನೋ, 
ಮುಕುಳಿ ನುಂಗುತ್ತಾನೋ?' ಎಂದು ತುಳುವಿನಲ್ಲಿ ತಮಾಷೆ ಮಾಡಿದರು. ಸ್ವಲ್ಪ 
ಸಮಯದ ನಂತರ, ಸವಾಲನ್ನು ಕೃತಿಗಿಳಿಸಲು ಆಡೊಂಬರನು "ಆ' ಎಂದು 
ದೊಡ್ಡದಾಗಿ ಬಾಯಿ ತೆಗೆದು ನುಂಗುವವನಂತೆ ನಟನೆ ಮಾಡಲು ಪ್ರಾರಂಭಿಸಲು, 
ಅಲ್ಲಿನೆರೆದಿದ್ದ ಜನರು ಹೋ! ಎಂದು ನಗುತ್ತಾ ಭರ್ತನೆ ಮಾಡತೊಡಗಿದರು. ಆಗ 
ಅವನಿಗೆ ಗೊತ್ತಾಯಿತು; ತಾನು ಮಾಡುತ್ತಿದ್ದ ಸಂಮೋಹಿನಿ ಆಟ ತಿರುಗುಬಾಣವಾಗಿ 
ದೇವಾಲಯದ ಬದಲು ಕುಂಡೆಯನ್ನು ನುಂಗುತ್ತಿರುವಂತೆ ಪ್ರೇಕ್ಷಕರಿಗೆ ಕಾಣುತ್ತಿದೆ 
ಎಂಬುದಾಗಿ ಅಪಮಾನದಿಂದ ಸಿಟ್ಟಾದ ಆತ ಸ್ವಾಮಿಗಳಿಗೆ ಬುದ್ಧಿಕಲಿಸಬೇಕೆಂದು 
ಸಂಕಲಿಸಿದನು. 

ಮರುದಿನ ಬೆಳಿಗ್ಗೆ ಪರ್ಯಾಯ ಪೀಠಸ್ಥರಾದ ಶ್ರೀ ರಘುಪ್ರವೀರ ಸ್ವಾಮಿಗಳು 
ಸ್ನಾನ ಮಾಡಿ ತರ್ಪಣಕ್ಕೆ ಕುಳಿತರು. ಕೆಲವು ನಿಮಿಷಗಳಲ್ಲೇ ಅವರಿಗೆ ಮೂತ್ರದ 
ಶಂಕೆಯಾಯಿತು. ಆಗ ಅವರು ಎದ್ದು ವಿಸರ್ಜನೆ ಮಾಡಿ ಪುನಃ ಸ್ನಾತರಾಗಿ ಬಂದು 
ತರ್ಪಣಾರಂಭ ಮಾಡಲು ಪುನಃ ಶಂಕೆಯಾಯಿತು. ಹೀಗೆ ಸುಮಾರು ಹತ್ತಾರು ಸಲ 
ತರ್ಪಣಕ್ಕೆ ಮೂತ್ರಶಂಕೆಯು ಅಡ್ಡಿಯಾಯಿತು. ಈ ವಿಚಿತ್ರ ತೊಂದರೆಯಿಂದ 
ಶ್ರೀಗಳವರು ತುಂಬಾ ಚಿಂತೆಗೊಳಗಾದರು. ಆಗ ಯಾರೋ ಸ್ವಾಮಿಗಳಿಗೆ ಹಿಂದಿನ 
ದಿನದ ಡೊಂಬರನು ಒಂದು ಹಳ್ಳದ ನೀರಿನಲ್ಲಿ ಮುಳುಗುತ್ತಾ ಬೊಗಸೆಯಲ್ಲಿ 
ನೀರೆತ್ತಿ ಅರ್ಯ ಕೊಡುತ್ತಿದ್ದಾನೆ ಎಂದು ಶ್ರೀಗಳವರಿಗೆ ಹೇಳಿದರು. ಆ ಶ್ರೀಗಳವರು 
ಕ್ಷಣಕಾಲ ಕಣ್ಮುಚ್ಚಿ ಏನೋ ಮಂತ್ರ ಪಠಿಸುತ್ತಾ ಒಬ್ಬ ಸೇವಕನನ್ನು ಕರೆದು "ತೋಟಕ್ಕೆ 
ಹೋಗಿ ಕತ್ತಿಯಿಂದ ಒಂದು ಬಾಳೆಗಿಡದ ತಲೆ ಕಡಿದು ಬಾ' ಎಂದರು. ಆಮೇಲೆ 
ಶ್ರೀಗಳವರು ಮೂತ್ರಶಂಕೆ ನಿಂತು ಹೋಯಿತು. ಕಡಿದ ಬಾಳೆ ದಿಂಡಿನಲ್ಲಿ ನೀರು 
ಉಕ್ಕಿ ಹರಿಯ ತೊಡಗಿತು. ಮುಂದೆ ಶ್ರೀಗಳವರಿಂದ ನಿರ್ವಿಘ್ನವಾಗಿ ಸ್ನಾನ, ಪೂಜೆ, 


ಶ್ರಾವಣ ಬಹುಳಪಕ್ಸ 125 


ಭಿಕ್ಷೆಗಳೆಲ್ಲಾ ಸಾಂಗವಾಗಿ ನೆರವೇರಿದವು. ಊಟ ಮಾಡಿದ ಬ್ರಾಹ್ಮಣರು ಮನೆಗೆ 
ಹೋಗುತ್ತಿರುವಾಗಲೂ, ಡೊಂಬರನು ಹೊಳೆಯ ನೀರಿನಲ್ಲಿ ಮುಳುಗುವುದು, 
ನೀರಿನಲ್ಲಿ ಅರ್ಫ್ಯ ನೀಡುವುದು ನಡದೇ ಇತ್ತು. ಆಗ ಬ್ರಾಹ್ಮಣರಿಂದ ಸ್ವಾಮಿಗಳು 
ನಿರ್ವಿಘ್ನವಾಗಿ ಪೂಜೆ ಮಾಡಿ ಭಿಕ್ಷೆ ಸ್ವೀಕರಿಸಿದ ವಿಷಯ ತಿಳಿದನು. ತನ್ನ ಮಾಟ 
ಶ್ರೀಗಳ ಎದುರಿಸಿದ ರೀತಿ ತಿಳಿದು ಪೆಚ್ಚಾಗಿ ಪಶ್ಚಾತ್ತಾಪ ಪಟ್ಟು ಶ್ರೀಗಳವರಿಗೆ 
ಶರಣಾಗತನಾಗಿ ಕ್ಷಮೆಯಾಚಿಸಿದನು. 


ಇವರ ಪರ್ಯಾಯ ಕಾಲದಲ್ಲಿ ಶ್ರೀಕೃಷ್ಣಮಠದ "ನರ್ಮದೆ' ಎಂಬ ಇವರಿಗೆ 
ಅತ್ಯಂತ ಪ್ರಿಯವಾದ ಹಸುವನ್ನು ಹುಲಿಯೊಂದು ಕೊಂದು ತಿಂದಿತು. ಶ್ರೀಕೃಷ್ಣನಿಗೆ 
ಪಂಚಾಮೃತಾಭಿಷೇಕಕ್ಕೆ ಪ್ರತಿದಿನ ಅದರ ಹಾಲನ್ನೆ ಉಪಯೋಗಿಸುತ್ತಿದ್ದರು. ಹಸುವಿನ 
ಸಾವು ಶ್ರೀಗಳವರಿಗೆ ತುಂಬಾ ವೃಥೆಯನ್ನುಂಟು ಮಾಡಿತು. ಅಂದು ಪದಾಸನದಲ್ಲಿ 
ಕುಳಿತ ಸ್ವಾಮಿಗಳು ಪೂಜೆಗೂ ಏಳದೇ ಧ್ಯಾನಸ್ಥರಾಗಿ ಬಿಟ್ಟರು. ಕೊನೆಗೆ ಹಸುಕೊಂದ 
ಹುಲಿ ಶ್ರೀಕೃಷ್ಣ ಮಠದ ಮಹಾದ್ವಾರ ಬಳಿ ಬಂದು ವಿಲವಿಲನೆ ಒದ್ದಾಡಿ ಪ್ರಾಣ 
ಬಿಟ್ಟಿತು. ಅನಂತರವೇ ಶ್ರೀಗಳವರು ಸ್ನಾನಕ್ಕೆದ್ದು ಪೂಜಾದಿಗಳನ್ನು ನೆರವೇರಿಸಿ ಭಿಕ್ಷೆ 
ಸ್ವೀಕರಿಸಿದರು. ಈ ಮಹಿಮೆಯ ಸ್ಮಾರಕವಾಗಿ ಇವರ ವೃಂದಾವನದ ಮುಂದೆ 
ಹುಲಿಯ ಪ್ರತೀಕ ಸ್ಥಾಪಿಸಲಾಗಿದೆ. ಈ ಘಟನೆಯ ನಂತರ ಶ್ರೀ ರಘುಪ್ರವೀರ- 
ತೀರ್ಥರನ್ನು ಜನರು "ಹುಲಿಕೊಂದ ಸ್ವಾಮಿ'ಗಳು ಎಂದು ಕರೆಯ ತೊಡಗಿದರು. 
ಇವರು ಮೂರೂವರೆ ನಾಲ್ಕು ದಶಕಗಳ ಕಾಲ ಪೀಠವನ್ನಾಳಿದರು. ಇವರ 
ಅವಸಾನವೂ ಉಡುಪಿಯಲ್ಲಿಯೇ ಶ್ರೀಕೃಷ್ಣನ ಸನ್ನಿಧಿಯಲ್ಲಿಯೇ ಆಯಿತು. ಶಾ.ಕ. 
1718 (ಕ್ರಿ.ಶ. 1795) ರಾಕ್ಷಸ ಸಂವತ್ಸರದ ಶ್ರಾವಣ ಬಹುಳ ಬಿದಿಗೆ ಇವರ ಪುಣ್ಯ- 
ತಿಥಿಯು. 

ಶ್ರಾವಣ ॥ ಬಹುಳ ॥ ಚತುರ್ಥೀ 

ಶ್ರೀ ಸುಜ್ರಾನೇಂದ್ರತೀರ್ಥರು (ರಾಯರ ಮಠ) ಶ್ರಾವಣ ಬಹುಳ 
ಚತುರ್ಥೀ - ಸುಧಾಸಾರಾರ್ಥತತ್ವಜ್ಞಂ ಸುರದ್ರುಮಸಮಂ ಸತಾಂ । ಸುರಾ- 
ಧಿಪಗುರುಪ್ರಖ್ಯಂ ಸುಜ್ಞಾನೇಂದ್ರಗುರುಂ ಭಜೇ ॥॥ ಧೀರೇಂದ್ರಸ್ವಾಮಿಗಳವರ 
ಪೂರ್ವಾಶ್ರಮ ಪ್ರಪೌತ್ರರೂ, ಸುಜನೇಂದ್ರಸ್ವಾಮಿಗಳ ಪೂರ್ವಾಶ್ರಮದ ಭಾವ- 


126 


ಮೈದುನಂದಿರೂ ಆದ ರಾಘವೇಂದ್ರಾಚಾರ್ಯರೆಂಬುವರು ದೊಡ್ಡಪಂಡಿತರು. 
ಅತ್ಯಂತ ಆಚಾರಶೀಲರು ಸುಜನೇಂದ್ರಸ್ವಾಮಿಗಳವರಿಂದ ಅವರ ಮಾತೃಶ್ರೀಯವರ 
ಅಪ್ಪಣೆಯಂತೆ ರಾಘವೇಂದ್ರಾಚಾರ್ಯರು ಆಶ್ರಮಪಡೆದು ಸ'ಸುಚ್ಜಾನೇಂದ್ರ- 
ತೀರ್ಥ'ರೆಂಬ ಹೆಸರನ್ನು ಪಡೆದರು ಇವರ ಇಪ್ಪತ್ತ ದು ವರ್ಷಗಳ ಆಳ್ವಿಕೆಯಲ್ಲಿ ಸ್ವಲ್ಪ 
ಕಾಲ ಮಾತ್ರ ಸಂಚಾರಕಾಲದಲ್ಲಿ ಮತ್ತೊಮ್ಮೆ ಕೈತಪ್ಪಿ ಹೋಗಿದ್ದ ಕಿರೀಟಗಿರಿ, 
ಮೊರಬ, ಸೋಮನಹಳ್ಳಿ ಮುಂತಾದ ಗ್ರಾಮಗಳನ್ನೂ ಅಮರಾಪುರ, ಶೆಟ್ಟಿಹಳ್ಳಿ 
ಮುಂತಾದ ಕಡೆಗಿದ್ದ ಜಮೀನುಗಳನ್ನೂ ಸಂಪಾದಿಸಿದರು. ಇಂಗ್ಲೀಷರ ಆಡಳಿತ 
ಆಗಲೇ ಸ್ಲಿರಪಟ್ಟಿದ್ದರಿಂದ ಮಠದ ಎಲ್ಲ ಆಸ್ತಿಗಳ ಬಗ್ಗೆ ಸರಿಯಾದ ಕಾಗದಪತ್ರಗಳು 
ಆದದ್ದು ಇವರ ಕಾಲದಲ್ಲೇ ಶ್ರೀಗಳವರು ಮಹಾತಪಸ್ವಿಗಳು. ಪ್ರಣವ ಜಪ- 
ಮಾಡಿಕೊಂಡು ಆಸಹ್ನೀಕವನ್ನು ಮುಗಿಸಿಕೊಂಡು ಶ್ರೀಗಳವರನ್ನು ನೋಡಿದರೆ 
ಅವರಲ್ಲಿ ವಿಲಕ್ಷಣ ತೇಜಸ್ಸುಹೊರಸೂಸುತ್ತಿತ್ತು. ಯಾವುದೋ ಗ್ರಾಮದ ಸಂಬಂಧ 
-ದಲ್ಲಿ ಮೈಸೂರಿನ ಡೆಪ್ಯೂಟಿ ಕಮೀಶನರವರಿಂದ ಮಠಕ್ಕೆ ಒಂದು ಕೆಲಸವಾಗ- 
ಬೇಕಾಗಿತ್ತು. ಅವನು ಇಂಗ್ಲೀಷಿನವನು, ಶ್ರೀಪಾದಪುತ್ರರಾದ ರಾಜಗೋಪಾಲಾ- 
ಚಾರ್ಯರು ಆ ಅಧಿಕಾರಿಯನ್ನು ಲೌಕಿಕ್ಸನುಸರಿಸಿ ಶ್ರೀಗಳವರ ಭೇಟಿ ಮಾಡಿಸಿದರೆ 
ಈ ಕೆಲಸಕ್ಕೆ ಅನುಕೂಲವೆಂದುಕೊಂಡು ಶ್ರೀಗಳವರ ಮುಂದೆ ತಮ್ಮಅಭಿಪ್ರಾಯವನ್ನು 
ತಿಳಿಸಿದರು. ಮ್ಲೇಚ್ಛನದರ್ಶನ ಶಾಸ್ತನಿಷಿದ್ದವೆಂದೂ, ತಮಗೆ ಅವನಿಗೆ ದರ್ಶನ 
ಕೊಡಲು ಇಷ್ಟವಿಲ್ಲವೆಂದೂ ಶ್ರೀಗಳವರು ನುಡಿದರು. ಲೌಕಿಕವನ್ನು ದೃಷ್ಟಿಯನ್ನಿಟ್ಟು 
ಇದಕ್ಕೆ ಅವಕಾಶಕೊಡಬೇಕೆಂದು ರಾಜಗೋಪಾಲಾಚಾರ್ಯರು ಒತ್ತಾಯ ಪಡಿಸಿ ಆ 
ಅಧಿಕಾರಿಯನ್ನು ಶ್ರೀಗಳವರ ದರ್ಶನಕ್ಕೆ ಕರೆದುಕೊಂಡು ಬಂದರು. ಆದರೆ 
ಅಧಿಕಾರಿಗೆ ಬರಿಯ ಮಣೆ ಕಂಡಿತೇ ಹೊರತು ಶ್ರೀಗಳವರು ಕಾಣಲಿಲ್ಲ. ಶ್ರೀಪಾದ- 
ಪುತ್ರರು ಹೇಳಿದ್ದೆಲ್ಲ ವ್ಯರ್ಥವಾಯಿತು. ಇದರಿಂದ ಅಧಿಕಾರಿಗೆ ಶ್ರೀಗಳವರಲ್ಲಿ 
ಭಕ್ತಿಯುಂಟಾದ್ದಲ್ಲದೆ ಶ್ರೀಪಾದಪುತ್ರರೂ ಕೂಡ ಶ್ರೀಗಳವರ ತಪಶ್ಯಕ್ತಿಯನ್ನು ನೋಡಿ 
ಆಶ್ಚರ್ಯ ಮತ್ತು ಭಯದಿಂದ ಚಿಕಿತರಾದರು. ಶ್ರೀಗಳವರ ತೇಜಸ್ಸು ಉಜ್ವಲವಾದ- 
ದ್ದೆಂದು ಇದರಿಂದ ವ್ಯಕ್ತಪಟ್ಟಿತು. 

ಶ್ರೀಗಳವರು ಇಪ್ಪತ್ತೈದು ವರ್ಷಗಳು ವೇದಾಂತಸಾಮ್ರಾಜ್ಯಾಧಿಪತಿಗಳಾಗಿದ್ದು 
ತಮ್ಮ ಕೊನೆಯ ಜೀವನವನ್ನು ಮಂತ್ರಾಲಯದಲ್ಲಿ ಕಳೆಯಬೇಕೆಂದು ಶ್ರೀಗಳವರು 


ಶ್ರಾವಣ ಬಹುಳಪಕ್ಬ 127 


ಅಪೇಕ್ಟಿಸಿ ಮಂತ್ರಾಲಯಕ್ಕೆ ಹೋದರು. ಅಲ್ಲಿ ಕೆಲಕಾಲ ಶ್ರೀಗಳವರು ಗುರುರಾಜರ 
ಸೇವೆ ಮಾಡಿಕೊಂಡಿದ್ದ ಮೇಲೆ ನಂಜನಗೂಡಿಗೇ ಹೋಗಬೇಕೆಂದೂ ತಮ್ಮ 
ಸನ್ನಿಧಾನದ ಬದಲು ತಮ್ಮ ದಿನ ಒಂದನ್ನು ಅವರಿಗೆ ಕೊಟ್ಟಿರುದವೆಂದೂ ಮುಂದೆ 
ಅವರಿಗೆ ತಮ್ಮ ಸನ್ನಿಧಾನದ ಲಾಭವಾಗುವುದೆಂದೂ ಗುರುರಾಜರು ಶ್ರೀಗಳವರಿಗೆ 
ಸ್ಪಪ್ಪದ್ಧಾರಾ ಸೂಚನೆ ಇತ್ತರು. ಶ್ರೀಗಳವರು ಗುರುರಾಜರ ಅಪ್ಪಣೆಯಂತೆ 
ನಂಜನಗೂಡಿಗೆ ಬಂದರು. ಅಲ್ಲಿಗೆ ಬಂದ ಕೆಲವು ದಿನಗಳಾದ ಮೇಲೆ ದುರ್ಮತಿ 
ಸಂವತ್ಸರದ ಶ್ರಾವಣ ಬಹುಳ ಚತುರ್ಥಿಯ ದಿನ ಕೃಷ್ಣಪಾದಾರವಿಂದವನ್ನು 
ಸೇರಿದರು. ಗುರುರಾಜರ ಉತ್ತರಾರಾಧನೆಯ ದಿನ ಸ್ವಾಮಿಗಳ ಪೂರ್ವಾರಾಧನೆ- 
ಯಾದದ್ದರಿಂದ ಗುರುರಾಜರ ಅಪ್ಪಣೆಯ ಸಾರಾಂಶ ಭಕ್ತರಿಗೆ ಅರ್ಥವಾಯಿತು. 
ಶ್ರೀಗಳವರ ಪಾಂಡಿತ್ಯ ಅದ್ಭುತವಾದದ್ದು ಇವರು ಒಂಭತ್ತು ಸುಧಾಪ್ರವಚನ ಮಾಡಿ 
ಮಂಗಳ ಮಾಡಿದ್ದಲ್ಲದೆ, ಚಂದ್ರಿಕಾಮಂಡನವೆಂಬ ಗ್ರಂಥ ರಚಿಸಿ ಪ್ರಸಿದ್ಧರಾಗಿದ್ದಾರೆ. 


ಶ್ರಾವಣ ॥ ಬಹುಳ ॥ ಷಷ್ಠೀ 


ಸಿರಿಯಾಳ ಷಷ್ಠೀ ಮಣ್ಣಿನಲ್ಲಿ ಸಿರಿಯಾಳನನ್ನು (ವಿರುದ್ಧ ದಿಕ್ಕಿನಲ್ಲಿ ತಲೆಮಾಡಿ 
ಮಲಗಿರುವ ಎರಡು ಹಸುಳೆಗಳ ಪ್ರತಿಕೃತಿ)ಿ ಮಾಡಿ ಷೋಡಶೋಪಚಾರಗಳಿಂದ 
ಪೂಜಿಸಿ ಮೊಸರನ್ನವನ್ನೂ ಕಡುಬನ್ನೂ ನೈವೇದ್ಯ ಮಾಡುತ್ತಾರೆ. ಅನಂತರ ಚಿಕ್ಕ 
ಮಕ್ಕಳಿರುವ ಮನೆಗೆ ಬುತ್ತಿ ಮತ್ತು ಕಡುಬು ಬೀರಿ ಬರುವುದು ವಾಡಿಕೆ. 


ಶ್ರಾವಣ ॥ ಬಹುಳ ॥ ಸಪ್ತಮೀ 


ಶ್ರೀ ನಾರಾಯಣತೀರ್ಥರು (ಮಾಧವತೀರ್ಥ ಮಠ) ಸಿಂಹಾಚಲ 
ಶ್ರೀಮನ್ನಧುಹರ್ಯಾಖ್ಯಸಂಜಾತಾನ್‌ ವೀರರಾಮ ಪದಪ್ರಿಯಾನ್‌ । ಶ್ರೀನಾರಾ- 
ಯಣಗುರೂನ್‌ ವಂದೇ ಸದ್ವಿದ್ಯಾಬುದ್ಧಿಸಿದ್ದಯೇ ॥ 


ಶ್ರಾವಣ ॥ ಬಹುಳ ॥ ಅಷ್ಟಮೀ 


ಕೃಷ್ಣಜನ್ಭಾಷ್ಮಮೀ ದುಷ್ಟಶಕ್ತಿಗಳ ದಮನ ಮತ್ತು ಶಿಷ್ಠರ ಪೋಷಣಾ 
ಕಾರ್ಯದಲ್ಲಿನಿರತನಾದ ಅರ್ಜುನನಿಗೆ ಗೀತೆಯನ್ನು ಉಪದೇಶಿಸಿದ ಮಹಾನುಭಾವ 


128 


ಶ್ರೀಕೃಷ್ಣನ ಜನ್ಮದಿನ. ಚಾಂದ್ರ, ಸೌರಮಾನಗಳ ರೀತ್ಯಾ ಈ ಹಬ್ಬವನ್ನು ಬೇರೆ ಬೇರೆ 
ದಿನಗಳಲ್ಲಿ ಆಚರಿಸುತ್ತಾರೆ. ಶ್ರಾವಣ ಬಹುಳ ಅಷ್ಟಮೀ ಮಧ್ಯ ರಾತ್ರಿ ಚಂದ್ರೋದಯ 
ಕಾಲದಲ್ಲಿ ಅರ್ಫ್ಯವನ್ನು ಬಿಡಬೇಕೆಂಬ ವಿಧಿ. ಅದಕ್ಕೆ ಮುಂಚೆ ಶ್ರೀಕೃಷ್ಣ ಮತ್ತು 
ಗೋಕುಲದ ಪ್ರತಿಮೆಗಳನ್ನು ಮಣ್ಣಿನಲ್ಲಿ ಮಾಡಿಟ್ಟು ಷೋಡಶೋಪಚಾರ 
ಪೂಜೆಯನ್ನು ಮಾಡುತ್ತಾರೆ. 


ಆ ದಿನ ಬಗೆಬಗೆಯ ತಿಂಡಿ ತಿನುಸುಗಳನ್ನು ಮಾಡಿ ಕೃಷ್ಣನಿಗೆ ನಿವೇದಿಸುತ್ತಾರೆ. 
ರೋಹಿಣಿ ನಕ್ಷತ್ರ ಇರುವ ದಿನ ಈ ಹಬ್ಬವನ್ನು ಆಚರಿಸಿದರೆ, ಅದಕ್ಕೆ ಕೃಷ್ಣ ಜಯಂತೀ 
ಎಂದು ಹೆಸರಾಗುತ್ತದೆ. ಪೂಜೆ ರಾತ್ರಿ ವೇಳೆ ನಡೆಯುವುದರಿಂದ ಆ ದಿನ 
ಉಪವಾಸವಿರಬೇಕು. ಹೆಚ್ಚಿನ ವಿಚಾರಕ್ಕಾಗಿ ಕೃಷ್ಣಾಸಮೀ ಎಂಬ ಪುಸ್ತಕ ನೋಡಿರಿ. 


ಶ್ರೀವ್ಯಾಸತತ್ವಜ್ಞರ ಆರಾಧನೆ - ಪ್ರಕಟೀಕೃತಟೀಕೋಕ್ತಿಃ ಮರ್ಕಟೀಕೃತ- 
ಮಾಯಿರಾಟ್‌ । ಚರ್ಕೃತಾತ್‌ ವ್ಯಾಸತತ್ನಜ್ಞಮಸ್ಕರೀಂದ್ರಃ ಕೃಪಾಂ ಮಯಿ ॥ 
ಪೂರ್ವಾಶ್ರಮದಲ್ಲಿ ವೇಂಕಟರಾಮಾರ್ಯರೆಂದು ಹೆಸರು. ಗದ್ವಾಲಸಂಸ್ಥಾನಕ್ಕೆ 
ಸೇರಿದ ಐಜೀ ಗ್ರಾಮದವರು. ಪಾಠಪ್ರವಚನ ಮಾಡಲು ಅನುಕೂಲ- 
ವಾಗುತ್ತದೆಂದು ಬೀಚಪಲ್ಲಿ ಎಂಬ ಗ್ರಾಮಕ್ಕೆ ಬಂದು ನೆಲೆಸಿದರು. ಐಜೀ ಗ್ರಾಮ- 
ದಿಂದ ಬಂದವರಾದ್ದರಿಂದ ಐಜೀ ರಾಮಾಚಾರ್ಯರು ಎಂದೇ ಹೆಸರಾಯಿತು. 
ಇವರು ಶ್ರೀಟೀಕಾರಾಯರ ನ್ಯಾಯಸುಧೆಗೆ "ವ್ಯಜನ' ಎಂಬ ವ್ಯಾಖ್ಯಾನವನ್ನೂ, 
ಇತರ ಗ್ರಂಥಗಳಿಗೆ "ಗುರುಪ್ರಭಾ ಮತ್ತು ಲಘುಪ್ರಭಾ, ಕುಲಿಶ' ಎಂಬ ಪ್ರೌಢ 
ಟಿಪ್ಪಣಿಗಳನ್ನು ರಚಿಸಿ ಪ್ರಖ್ಯಾತರಾಗಿದ್ದವರು. "ವಾಸುದೇವವಿಟ್ಕಲ' ಎಂಬ 
ಅಂಕಿತದಿಂದ ಕನ್ನಡದಲ್ಲಿ ದೇವರನಾಮಗಳನ್ನು ರಚಿಸಿದವರು. ಅರಣ್ಯಕಾ- 
ಚಾರ್ಯರೆಂದೇ ಪ್ರಸಿದ್ಧರಾದ ಮಾದನೂರು ವಿಷ್ಣುತೀರ್ಥರು ಶ್ರೀವ್ಯಾಸತತ್ತ್ವಜ್ಞರ 
ಶಿಷ್ಯರು. ಐಜೀ ಆಚಾರ್ಯರು ತಮ್ಮ76ನೆಯ ವಯಸಿನಲ್ಲಿ ರಾಘವೇಂದ್ರಮಠದ 
ಪೀಠಾಧಿಪತಿಗಳಾಗಿದ್ದ ಭುವನೇಂದ್ರತೀರ್ಥರು ವೇಣಿಸೋಮಪುರಕ್ಕೆ ಬಂದಾಗ, 
ಯತ್ಯಾಶ್ರಮವನ್ನು ನೀಡಲು ಅವರನ್ನು ಕೇಳಿಕೊಂಡರು. ಶ್ರೀಪಾದಂಗಳವರ 
ಸೂಚನೆಯಂತೆ ಭಾಗವತಸಪ್ತಮಸ್ಕಂಧಕ್ಕೆ "ಮಂದನಂದಿನೀ' ಎಂಬ ಟೀಕೆಯನ್ನು 
ರಚಿಸಿ ಗುರುಗಳಿಗೆ ಸಮರ್ಪಿಸಿದರು. ಶ್ರೀಭುವನೇಂದ್ರತೀರ್ಥರು ಆಚಾರ್ಯರಿಗೆ 


ಶ್ರಾವಣ ಬಹುಳಪಕ್ಚ 129 


ಯತ್ಯಾಶ್ರಮ ನೀಡಿ "ವ್ಯಾಸತತ್ತ್ವಜ್ಞ'ರೆಂಬ ಅನ್ವರ್ಥಕ ನಾಮಕರಣ ಮಾಡಿದರು. 
ಶ್ರೀಜಗನ್ನಾಥದಾಸರು - ಕವಿಭಿರೀಡಿತಮಹಾಮುನಿ ವ್ಯಾಸಕೃತ ಸುಭಾಗವತಾದಿ 
ಗ್ರಂಥ ವ್ಯಾಖ್ಯಾನ ನೋಡಿ । ಭುವನೇಂದ್ರರಾಯ ತಾ ಕರುಣದಲಿ ತುರಿಯಾ- 
ಶ್ರಮವನಿತ್ತು ವ್ಯಾಸತತ್ತ್ವಜ್ಞರಹುದೆಂದ ॥' ಎಂಬುದಾಗಿ ಈ ಘಟನೆಯನ್ನು 
ವಿವರಿಸಿದ್ದಾರೆ. ಶ್ರೀವ್ಯಾಸತತ್ತ್ವಜ್ಞರ ವೃಂದಾವನವು ವೇಣಿಸೋಮಪುರದಲ್ಲಿದೆ. 


ಶ್ರಾವಣ ॥ ಬಹುಳ ॥। ಏಕಾದಶೀ 


ಯುಧಿಷ್ಠಿರಃ - ಶ್ರಾವಣಸ್ಯಾಸಿತೇ ಪಕ್ಷೇ ಕಿನ್ನಾಮ್ಯೇಕಾದಶೀ ಭವೇತ್‌ । ತನ್ಮೇ 
ಕಥಯ ಗೋವಿಂದ ವಾಸುದೇವ ನಮೋಸ್ತುತೇ ॥1॥ ಯುಧಿಷ್ಠಿರನು ಹೇಳಿದನು - 
ಎಲೈ ಗೋವಿಂದನೇ! ಶ್ರಾವಣಮಾಸದ ಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿಗೆ 
ಏನೆಂದು ಹೆಸರು? ಅದನ್ನು ನನಗೆ ಹೇಳು. ಎಲೈ ವಾಸುದೇವನೇ! ನಿನಗೆ 
ನಮಸ್ಕಾರವು. ಶ್ರೀಕೃಷ್ಣ- ಶೃಣು ರಾಜನ್‌ ಪ್ರವಕ್ಷ್ಯಾಮಿ ಆಖ್ಯಾನಂ ಪಾಪನಾಶನಮ್‌ 
ಯತ್ಟೋಕ್ತಂ ಬ್ರಹ್ಮಣಾ ಪೂರ್ವಂ ಪೃಚ್ಛತೇ ನಾರದಾಯ ವೈ ॥121 ಕೃಷ್ಣನು ಹೇಳಿದನು 
- ಎಲ್ಫೆ ರಾಜನೇ! ಬ್ರಹ್ಮನು ಪೂರ್ವದಲ್ಲಿ ನಾರದನಿಗೆ ಹೇಳಿದ ಒಂದು 
ಪಾಪನಾಶಕವಾದ ಕಥೆಯನ್ನು ಹೇಳುತ್ತೇನೆ. ಕೇಳು. ನಾರದಃ - ಭಗವನ್‌ 
ಶ್ರೋತುಮಿಚ್ಛಾಮಿ ತ್ವತ್ತೋಹಂ ಕಮಲಾಸನ | ಶ್ರಾವಣಸ್ಯಾಸಿತೇ ಪಕ್ಷೇ 
ಕಿನ್ನಾಮ್ಮೇಕಾದಶೀ ಭವೇತ್‌ | ಕೋ ದೇವಃ ಕೋ ವಿಧಿಃ ತಸ್ಯಾಃ ಕಿಂ ಪುಣ್ಯಂ ಕಥಯ 
ಪ್ರಭೋ ॥131 ನಾರದನು ಹೇಳಿದನು - ಎಲೈ ಬ್ರಹ್ಮನೇ! ನಿನ್ನಿಂದ ಒಂದು 
ವಿಷಯವನ್ನು ಕೇಳಬೇಕೆಂದಿರುವೆನು. ಶ್ರಾವಣದ ಕೃಷ್ಣಪಕ್ಷದಲ್ಲಿ ಬರುವ 
ಏಕಾದಶಿಯ ಹೆಸರೇನು? ಅದರಲ್ಲಿ ದೇವರಾವುದು? ವಿಧಿಯೇನು? ಅದರಿಂದ 
ಬರುವ ಪುಣ್ಯವೇನು? ಹೇಳು. ಬ್ರಹ್ಮಾ- ಶೃಣು ನಾರದ ತೇ ವಕ್ಷ್ಯೇ ಲೋಕಾನಾಂ 
ಹಿತಕಾಮ್ಯಯಾ । ಶ್ರಾವಣೈಕಾದಶೀ ಕೃಷ್ಣಾ ಕಾಮಿಕಾ ನಾಮ ನಾಮತಃ ॥4॥ 
ಬ್ರಹ್ಮನು ಹೇಳಿದನು - ಎಲೈ ನಾರದನೇ! ಲೋಕದ ಹಿತದ ರೀತಿಯಿಂದ ನಿನಗೆ 
ಹೇಳುತ್ತೇನೆ. ಕೇಳು. ಶ್ರಾವಣಕೃಷ್ಣ ಏಕಾದಶಿಗೆ ಕಾಮಿಕಾ ಏಕಾದಶೀ ಎಂದು 
ಹೆಸರು. ಯಸ್ಯಾಃ ಸ್ಥರಣಮಾತ್ರೇಣ ವಾಜಪೇಯಫಲಂ ಲಭೇತ್‌ । ಯಸ್ಯಾಂ 
ಜಾಗರ್ತಿ ದೇವೇಶಃ ಶಂಖಚಕ್ರಗದಾಧರಃ ॥5॥ ಶ್ರೀಧರಾಖ್ಯಂ ಹರಿಂ ವಿಷ್ಣುಂ 


130 


ಶು 
ಪುಣ್ಯಫಲಂ ಶೃಣು ॥6॥ ಆ ಏಕಾದಶಿಯ ಸ್ಮರಣೆಯಿಂದಲೇ ವಾಜಪೇಯಯಾಗದ 


ಫಲವು ಬರುತ್ತದೆ. ಆ ಏಕಾದಶಿಯಲ್ಲಿ ಶಂಖ, ಚಕ್ರ, ಗದಾಧರನಾದ ವಿಷ್ಣುವು 
ಎಚ್ಚರದಿಂದಿರುವನು. ಶ್ರೀಧರನೂ ವಿಷ್ಣುವೂ ಮಾಧವನೂ ಮಧುಸೂದನನೂ 
ಆದ ಸ್ವಾಮಿಯನ್ನು ಆ ದಿನ ಪೂಜೆ ಮಾಡಿ ಧ್ಯಾನಿಸಿದರೆ ಅವನ ಪುಣ್ಯಫಲವನ್ನು 
ಹೇಳುತ್ತೇನೆ. ಕೇಳು. ನ ಗಂಗಾಯಾಂ ನ ಕಾಶ್ಯಾಂ ಚ ನೈಮಿಷೇ ನ ಚ ಪುಷ್ಕರೇ। 
ಯತ್ನಲಂ ಸಮವಾಪ್ನೋತಿ ತತ್ಫಲಂ ಕೃಷ್ಣಪೂಜನಾತ್‌ ॥7॥ ಗಂಗೆಯಲ್ಲಾಗಲೀ 
ಕಾಶಿಯಲ್ಲಾಗಲೀ ನೈಮಿಷದಲ್ಲಾಗಲೀ ಪುಷ್ಠರದಲ್ಲಾಗಲೀ ಆ ಫಲವು 
ಬರುವುದಿಲ್ಲ. ಅಂತಹ ಪುಣ್ಯವನ್ನು ಆ ಏಕಾದಶಿಯ ದಿವಸ ಕೃಷ್ಣ ಪೂಜೆಯನ್ನು 
ಮಾಡಿದರೆ ಬರುತ್ತದೆ. ಗೋದಾವರ್ಯಾಂ ಗುರೌ ಸಿಂಹೇ ವ್ಯತೀಪಾತೇ ಚ 
ದಂಡಕೇ । ಯತ್ಛಲಂ ಸಮವಾಪ್ನೋತಿ ತತ್ನಲಂ ಕೃಷ್ಣಪೂಜನಾತ್‌ ॥18॥ ಗುರುವು 
ಸಿಂಹರಾಶಿಯನ್ನು ಹೊಂದಿರುವಾಗ ಗೋದಾವರಿಯಲ್ಲಿಯೂ, ವ್ಯತೀಪಾತದಲ್ಲಿ 
ದಂಡಕವನದಲ್ಲಿಯೂ ಸ್ನಾನ ಮಾಡಿದರೆ ಬರುವ ಪುಣ್ಯವನ್ನು ಈ ಶ್ರಾವಣ ಕೃಷ್ಣ 
ಏಕಾದಶಿಯನ್ನು ಆಚರಿಸುವುದರಿಂದ ಬರುತ್ತದೆ. ಸಸಾಗರವನೋಪೇತಾಂ ಯೋ 
ದದಾತಿ ವಸುಂಧರಾಮ್‌ । ಕಾಮಿಕಾವ್ರತಕಾರೀ ಚ ಉಭೌ ಸಮಫಲ್‌ೌ ಸ್ಮ ತೌ 
9೨1 ಸಮುದ್ರದೊಡನೆ ಕೂಡಿದ ಭೂಮಿಯನ್ನು ದಾನ ಮಾಡಿದರೆ ಯಾವ 
ಪುಣ್ಯವು ಬರುತ್ತದೆಯೋ ಆ ಪುಣ್ಯವೂ ಕಾಮಿಕಾವ್ರತವನ್ನು ಮಾಡಿದವನ 
ಪುಣ್ಯವೂ ಸಮವೆಂದು ಹೇಳಿದೆ. ಪ್ರಸೂಯಮಾನಾಂ ಯೋ ಧೇನುಂ 
ದದ್ಯಾತ್ಲೋಪಸ್ಯರಾಂ ನರಃ । ತತ್ಸಲಂ ಸಮವಾಪ್ನೋತಿ ಕಾಮಿಕಾವ್ರತಕಾರಕಃ ॥10 
ಯಾವನು ಕರುಹಾಕುತ್ತಿರುವ ಹಸುವನ್ನು ಅದಕ್ಕೆ ಬೇಕಾದ ಸಾಮಗ್ರಿಗಳೊಡನೆ 
ದಾನಕೊಡುತ್ತಾನೆಯೋ ಆ ಫಲವನ್ನು ಈ ಕಾಮಿಕೈಕಾದಶೀ ವ್ರತವನ್ನು 
ಮಾಡಿದವನು ಹೊಂದುತ್ತಾನೆ. ಶ್ರಾವಣೇ ಶ್ರೀಧರಂ ದೇವಂ ಪೂಜಯೇದ್‌ ಯೋ 
ನರೋತ್ತಮ । ತೇನೈವ ಪೂಜಿತಾ ದೇವಾ ಗಂಧರ್ವೋರಗಪನ್ನಗಾಃ 11111 
ಶ್ರಾವಣದಲ್ಲಿ ಶ್ರೀಧರನನ್ನು ಪೂಜಿಸಿದವನು ದೇವತೆಗಳನ್ನೂ ಗಂಧರ್ವರನ್ನೂ 
ಉರಗರನ್ನೂ ಪನ್ನಗರನ್ನೂ ಪೂಜಿಸಿದಂತಾಗುತ್ತಾನೆ. ತಸ್ಮಾತ್‌ ಸರ್ವಪ್ರಯತ್ನೇನ 
ಕಾಮಿಕಾದಿವಸೇ ಹರಿಃ | ಪೂಜನೀಯೋ ಯಥಾಶಕ್ತಿ ಮಾನುಷೈಃ ಪಾಪಭೀರುಭಿಃ 


ಮಾಧವಂ ಮಧುಸೂದನಮ್‌ । ಪೂಜಯೇದ್ದ್ಯಾಯತೇ ಯೋ ವೆ ತಸ್ಯ 


ಶ್ರಾವಣ ಬಹುಳಪಕ್ಸ 131 


120 ಆದುದರಿಂದ ಪಾಪಕ್ಕೆ ಹೆದರಿರುವವರು ಕಾಮಿಕೈಕಾದಶೀಯ ದಿವಸ 
ಸರ್ವಪ್ರಯತ್ನದಿಂದಲೂ ಶ್ರೀವಿಷ್ಣುವನ್ನು ಪೂಜಿಸಬೇಕು. ಯೇ ಸಂಸಾರಾರ್ಣವೇ 
ಮಗ್ಗಾಃ ಪಾಪಪಂಕಸಮಾಕುಲೇ । ತೇಷಾಮುದ್ಧಾರಣಾರ್ಥಾಯ ಕಾಮಿಕಾವ್ರತ- 
ಮುತ್ತಮಮ್‌ ॥1311 ಪಾಪಕರ್ಮಗಳಿಂದಲೇ ಕೂಡಿರುವ ಈ ಸಂಸಾರವೆಂಬ 
ಸಮುದ್ರದಲ್ಲಿ ಮುಳುಗಿರುವವರನ್ನು ಉದ್ಧಾರಮಾಡುವುದಕ್ಕೋಸ್ಕರವೇ ಈ 
ಕಾಮಿಕ್ಕೆಕೌದಶಿಯ ವ್ರತವು ಹುಟ್ಟಿರುವುದು. ನಾತಃ ಪರತರಾ ಕಾಚಿತ್‌ ಪವಿತ್ರಾ 
ಪಾಪಹಾರಿಣೀ | ಏವಂ ನಾರದ ಜಾನೀಹಿ ಸ್ವಯಮಾಹ ಪರೋ ಹರಿಃ ॥14॥ ಈ 
ಕಾಮಿಕಾ ಏಕಾದಶಿಯ ವ್ರತಕ್ಕಿಂತಲೂ ಪವಿತ್ರವೂ ಪಾಪಹಾರಕವಾದುದು 
ಮತ್ತೊಂದಿಲ್ಲ ಎಂಬುದಾಗಿ ಎಲೈ ನಾರದನೇ! ತಿಳಿದುಕೋ. ಹೀಗೆಂದು ಹರಿಯೇ 
ಹೇಳಿದ್ದಾನೆ. ಅಧ್ಯಾತ್ಮವಿದ್ಯಾನಿರತೈರ್ಯತ್ಗಲಂ ಪ್ರಾಪ್ಯತೇ ನರೈಃ । ತತೋ ಬಹುತರಂ 
ವಿದ್ಧಿ ಕಾಮಿಕಾವ್ರತಸೇವಿನಾಮ್‌ ॥15॥ ವೇದಾಂತವಿದ್ಯೆಯನ್ನು ಓದಿ ಅದರಲ್ಲಿ 
ಅನುಷ್ಠಾನ ಮಾಡುವವರಿಗೆ ಯಾವ ಫಲವು ಬರುತ್ತದೆಯೋ ಅದಕ್ಕಿಂತ ಹೆಚ್ಚಾದ 
ಫಲವು ಈ ಕಾಮಿಕ್ಳೆಕಾದಶಿಯ ವ್ರತಿಗಳಿಗೆ ಬರುತ್ತದೆ. ರಾತ್ರೌ ಜಾಗರಣಂ ಕೃತ್ವಾ 
ಕಾಮಿಕಾವ್ರತಕೃನ್ನರಃ | ನ ಪಶ್ಯತಿ ಯಮಂ ರೌದ್ರಂ ನೈವ ಗಚ್ಛತಿ ದುರ್ಗತಿಮ್‌ ॥16॥ 
ಈ ಕಾಮಿಕೈಕಾದಶಿಯ ವ್ರತವನ್ನು ಮಾಡುವವನು ರಾತ್ರಿಯಲ್ಲಿ ಜಾಗರಣೆಯನ್ನು 
ಮಾಡಿದರೆ ಅವನು ಯಮನನ್ನು ನೋಡುವುದೇ ಇಲ್ಲ. ನರಕವನ್ನು 
ಹೊಂದುವುದೂ ಇಲ್ಲ. ನ ಪಶ್ಯತಿ ಕುಯೋನಿಂ ಚ ಕಾಮಿಕಾವ್ರತಸೇವನಾತ್‌ । 
ಕಾಮಿಕಾಯಾ ವ್ರತೇ ಚೀರ್ಣೇ ಕೈವಲ್ಯಂ ಯೋಗಿನೋ ಗತಾಃ ॥1171 ಅಂತಹವನು 
ಕೆಟ್ಟ ಜನ್ಮದಲ್ಲಿಯೂ ಹುಟ್ಟುವುದಿಲ್ಲ. ಈ ಕಾಮಿಕಾ ವ್ರತವನ್ನು ಆಚರಿಸಿಯೇ 
ಯೋಗಿಗಳು ಕೈವಲ್ಯವನ್ನು ಹೊಂದಿರುವುದು. ತಸ್ಮಾತ್‌ ಸರ್ವಪ್ರಯತ್ನೇನ ಕರ್ತವ್ಯಾ 
ನಿಯತಾತ್ಮಭಿಃ | ತುಳಸೀಪ್ರಭವೈಃ ಪುತ್ರಃ ಯೋ ನರಃ ಪೂಜಯೇದ್ದರಿಮ್‌ ॥18/॥ 
ಆದುದರಿಂದ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಆ ಏಕಾದಶಿಯ ದಿವಸ 
ತುಳಸಿಯ ದಳಗಳಿಂದ ಶ್ರೀಹರಿಯನ್ನು ಪೂಜಿಸಬೇಕು. ನ ಸ ಲಿಪ್ಯತಿ ಪಾಪೇನ 
ಪದ್ಧಪತ್ರಮಿವಾಂಭಸಾ 1 ಸುವರ್ಣಭಾರಮೇಕಂ ತು ರಜತಂ ಚ ಚತುರ್ಗುಣಮ್‌ 
191 ತತ್ತಲಂ ಸಮವಾಪ್ನೋತಿ ತುಳಸೀದಳಪೂಜನಾತ್‌ । ಅಂತಹವನು ಪದ್ಮದ 
ಎಲೆಯು ನೀರಿನಿಂದ ಅಂಟಿಕೊಳ್ಳದಿರುವಂತೆ ಪಾಪಗಳಿಂದ ಪೀಡಿತನಾಗುವುದಿಲ್ಲ. 


132 


ಒಂದು ಮಣ ಚಿನ್ನವನ್ನು ದಾನಮಾಡಿದರಾಗಲೀ ನಾಲ್ಕು ಮಣ ಬೆಳ್ಳಿಯನ್ನು ದಾನ 
ಮಾಡಿದರಾಗಲೀ ವಿಷ್ಣುವಿಗೆ ತುಳಸಿಯ `ಪೂಜೆಯನ್ನು ಮಾಡಿದಷ್ಟು ಪುಣ್ಯವನ್ನು 
ಮನುಜನು ಹೊಂದುವುದಿಲ್ಲ. ರಕ್ತಮೌಕ್ತಿಕವೈಡೂರ್ಯಪ್ರವಾಳಾದಿಭಿರರ್ಚಿತಃ 
11201 ನ ತುಷ್ಯತಿ ತಥಾ ವಿಷ್ಣುಸ್ತುಲಸೀದಳತೋ ಯಥಾ । ತುಳಸಿಯ ದಳದಿಂದ 
ಎಷ್ಟುವು ಸಂತೋಷ ಪಡುವಂತೆ ಹವಳ, ಮುತ್ತು, ವೈಡೂರ್ಯ, ವಜ್ರ, 
ಕೆಂಪುಗಳಾವುದರಿಂದ ಪೂಜೆ ಮಾಡಿದರೂ ಸಂತೋಷಪಡುವುದಿಲ್ಲ. 
ತುಲಸೀಮಂಜರೀಭಿರ್ಯಃ ಪೂಜಿತೋ ಯೇನ ಕೇಶವಃ | ಆಜನ್ಮಪಾತಕಂ ತಸ್ಯ 
ನಿಶ್ಚಯಾದ್ಯಾತಿ ಸಂಕ್ಷಯಮ್‌ ॥1211॥ ಯಾವನು ತುಳಸಿಯ ಮಂಜರಿಗಳಿಂದ 
ಕೇಶವನನ್ನು ಪೂಜಿಸುವನೋ ಅವನು ಜನ್ಮ ಜನ್ಮಾಂತರಗಳಿಂದ ಮಾಡಿದ 
ಪಾಪವನ್ನು ಕಳೆದುಕೊಳ್ಳುತ್ತಾನೆ. ಇದು ನಿಶ್ಚಿತವು. ಯಾ ದೃಷ್ಟಾ ನಿಖಲಾಘ- 
ಸಂಘಶಮನೀ ಸ್ಪೃಷ್ಟಾ ವಪುಃ ಪಾವನೀ 1 ರೋಗಾಣಾಮಭಿವಂದಿತಾ ನಿರಸನೀ 
ಸಿಕ್ತಾಂತಕತ್ರಾಸಿನೀ | ಪ್ರತ್ಯಾಸಕ್ತಿ ವಿಧಾಯಿನೀ ಭಗವತಃ ಕೃಷ್ಣಸ್ಯ ಸಂರೋಪಿತಾ । 
ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಕೈ ತುಲಸ್ಕೈ ನಮಃ ॥22 ಈ ತುಳಸಿಯನ್ನು 
ನೋಡಿದರೇನೇ ಎಲ್ಲಾ ಪಾಪಗಳೂ ಹೋಗುತ್ತವೆ. ಮುಟ್ಟಿದರೆ ದೇಹವನ್ನು 
ಪಾವನ ಮಾಡುತ್ತದೆ. ನಮಸ್ಕರಿಸಿದರೆ ರೋಗಗಳು ಹೋಗುತ್ತವೆ. ಅದಕ್ಕೆ ನೀರು 
ಹಾಕಿದರೆ ಯಮನು ಹೆದರಿಕೊಳ್ಳುತ್ತಾನೆ. ಬೆಳೆಸಿದರೆ ಭಗವಂತನ ಸಮೀಪವನ್ನು 
ಹೊಂದಿಸುತ್ತದೆ. ಆ ವಿಷ್ಣುವಿನ ಪಾದಗಳಲ್ಲಿಟ್ಟರೆ ಮನುಷ್ಯನಿಗೆ ಮುಕ್ತಿಯನ್ನು 
ಕೊಡುತ್ತದೆ. ಅಂತಹ ತುಳಸಿಗೆ ನಮಸ್ಕಾರವು. ದೀಪಂ ದದಾತಿ ಯೋ ಮರ್ತ್ಯೋ 
ದಿವಾ ರಾತ್ರೌ ಹರೇರ್ದಿನೇ । ತಸ್ಯ ಪಣ್ಯಸ್ಯ ಸಂಖ್ಯಾಂ ತು ಚಿತ್ರಗುಪ್ತೋ ನ 
ವೇತ್ಯಲಮ್‌ ॥231| ಹರಿವಾಸರದ ದಿನದಲ್ಲಿ ಕೃಷ್ಣನ ಎದುರಿನಲ್ಲಿ ಹಗಲೂ 
ರಾತ್ರಿಯೂ ದೀಪವನ್ನು ಹಚ್ಚಿದರೆ ಬರುವ ಪುಣ್ಯವನ್ನು ಚಿತ್ರಗುಪ್ತನೂ ಲೆಕ್ಕ 
ಮಾಡಲಾರ. ಕೃಷ್ಣಾಗ್ರೇ ದೀಪಕೋ ಯಸ್ಯ ಜ್ವಲತ್ಯೇಕಾದಶೀದಿನೇ | ಪಿತರಸ್ತಸ್ಯ 
ತೃಪ್ಯಂತಿ ಹ್ಯಮೃತೇನ ದಿವಿ ಸ್ಥಿತಾಃ 24/1 ಏಕಾದಶಿಯ ದಿವಸದಲ್ಲಿ ಕೃಷ್ಣನ ಎದುರಿಗೆ 
ದೀಪವಿದ್ದರೆ ಹಚ್ಚಿದವನ ಪಿತೃಗಳು ತೃಪ್ತರಾಗಿ ಸ್ವರ್ಗವನ್ನು ಹೊಂದುತ್ತಾರೆ. 
ಫೃತೇನ ದೀಪಂ ಪ್ರಜ್ಞಾಲ್ಯ ತಿಲತೈಲೇನ ವಾ ಪುನಃ । ಪ್ರಯಾತಿ ಸೂರ್ಯಲೋಕಂ ಚ 
ದೀಪಕೋಟಿಶತಾರ್ಚಿತಃ: 11251 ತುಪ್ಪದಿಂದಾಗಲೀ, ಎಣ್ಣೆಯಿಂದಲಾಗಲೀ 


ಶ್ರಾವಣ ಬಹುಳಪಕ್ಸ 133 


ವಿಷ್ಣುವಿನ ಎದುರಿಗೆ ದೀಪವನ್ನು ಹಚ್ಚಿದರೆ ಅವನು ಅನೇಕ ದೀಪಗಳಿಂದ 
ಗೌರವಿಸಲ್ಪಟ್ಟು ಸೂರ್ಯಲೋಕಕ್ಕೆ ಹೋಗುತ್ತಾನೆ. ಶ್ರೀಕೃಷ್ಣಃ- ಅಯಂ ತವಾಗ್ರೇ 
ಕಥಿತಃ ಕಾಮಿಕಾಮಹಿಮಾ ಮಯಾ | ಅತೋ ನರೈಃ ಪ್ರಕರ್ತವ್ಯಾ ಸರ್ವ- 
ಪಾತಕಹಾರಿಣೀ 11261 ಕೃಷ್ಣನು ಹೇಳಿದನು - ಈ ಕಾಮಿಕೈಕಾದಶಿಯ 
ಮಹಿಮೆಯನ್ನು ನಿನ್ನೆದುರಿಗೆ ಹೇಳಿದ್ದೇನೆ. ಆದುದರಿಂದ ಈ ವ್ರತವನ್ನು ಮಾಡ- 
ಬೇಕು. ಪಾಪಗಳೆಲ್ಲವೂ ಹೋಗುತ್ತವೆ. ಬ್ರಹ್ಮಹತ್ಯಾಪಹರಣೀ ಭ್ರೂಣಹತ್ಯಾ- 
ವಿನಾಶಿನೀ । ತ್ರಿದಿವಸ್ಥಾನದಾತ್ರೀ ಚ ಮಹಾಪುಣ್ಯಫಲಪ್ರದಾ ॥27॥ ಈ ಏಕಾದಶಿ- 
ಯು ಬ್ರಹಹತ್ಯೆಯನ್ನೂ ಭ್ರೂಣಹತ್ಯೆಯನ್ನೂ ನಾಶ ಮಾಡುತ್ತದೆ. ಮತ್ತು 
ಮಹಾಪುಣ್ಯವನ್ನು ಕೊಟ್ಟುಸ್ವರ್ಗವನ್ನು ಸೇರಿಸುತ್ತದೆ. ಶ್ರುತ್ವಾಮಾಹಾತ್ಮ್ಯಮೇತಸ್ಯಾ 
ನರಃ ಶ್ರದ್ಧಾಸಮನ್ನಿತಃ | ವಿಷ್ಣುಲೋಕಮವಾಪ್ನೋತಿ ಸರ್ವಪಾಪೈಃ ಪ್ರಮುಚ್ಛತೇ 
1281 ಯಾವನು ಶ್ರದ್ಧೆಯಿಂದ ಈ ಏಕಾದಶಿಯ ಮಹಿಮೆಯನ್ನು ತಿಳಿಯು- 
ತ್ತಾನೆಯೋ ಅವನು ಸರ್ವಪಾಪಗಳನ್ನೂ ಕಳೆದುಕೊಂಡು ವಿಷ್ಣುಲೋಕದಲ್ಲಿ 
ಸುಖಿಸುತ್ತಾನೆ. ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದ- 
ಸಂವಾದಾಂತರ್ಗತ ಕೃಷ್ಣಯುಧಿಷ್ಠಿರಸಂವಾದೇ ಶ್ರಾವಣ-ಕೃಷ್ಣ ಕಾಮಿಕೈೆಕಾದಶೀಮಾಹಾತ್ಮ್ಯಂ 
ನಾಮ ಷಟ್‌ಪಂಚಾಶತ್ತ್ರಮೋತಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾಪುರಾಣದ 
ಉತ್ತರಖಂಡದ ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣಯುಧಿಷ್ಠಿರ- 
ಸಂವಾದದಲ್ಲಿ ಶ್ರಾವಣಕೃಷ್ಣ ಕಾಮಿಕ್ಕೆಕಾದಶಿಯ ಮಹಿಮೆ ಎಂಬ ಐವತ್ತಾರನೆಯ 
ಅಧ್ಯಾಯವು ಮುಗಿಯಿತು. ॥ 


ಶ್ರಾವಣ ॥ ಬಹುಳ ॥ ತ್ರಯೋದಶಿ 
ಶ್ರಿ 


ಶ್ರೀ ಸತ್ಯಧರ್ಮತೀರ್ಥರು - ಶ್ರೀಸತ್ಯವರದುಗ್ನಾಬ್ದೇಃ ಉತ್ಲಿತಾ ಜಗತೀತಲೇ 
ಸುಧಾ ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್‌ ಸ್ಥರತಸತಃ ॥ ಶ್ರೀ ಸತ್ಯವರತೀರ್ಥರ 
ಉತ್ತರಾಧಿಕಾರಿಯಾಗಿ ಶ್ರೀಮದುತ್ತರಾದಿಮಠದ ಪೀಠಾಧಿಪರಾಗಿ ಅನೇಕ ಗ್ರಂಥ- 
ಗಳನ್ನು, ಟೀಕಾಗ್ರಂಥಗಳನ್ನು ರಚಿಸಿ ಅತ್ಯಂತ ವಿಶಿಷ್ಟ ಖ್ಯಾತಿ, ಕೀರ್ತಿಯನ್ನು 
ಹೊಂದಿದ ಮಹಾತ್ಮರು ಶ್ರೀ ಸತ್ಯಧರ್ಮತೀರ್ಥರು. | 


ಬಡ ಕುಟುಂಬದಲ್ಲಿ ಜನಿಸಿದ ಅಣ್ಣಯ್ಯಾಚಾರ್ಯರು ಪೂರ್ವಾಶ್ರಮವನ್ನು 


134 


ಕಳೆದು, ಶ್ರೀ ಮಂತ್ರಾಲಯ ಪ್ರಭುಗಳನ್ನು ಉಪಾಸಿಸಿದರು. ಶ್ರೀರಾಘವೇಂದ್ರತೀರ್ಥ- 
ರಿಂದಲೇ ತಾವು (ಅಣ್ಣಯ್ಯಾಚಾರ್ಯರು) ಶ್ರೀಮದುತ್ತರಾದಿಮಠದ ಪೀಠಾಧಿಪ- 
ತಿಗಳಾಗುವರು ಎಂದು ಸೂಚನೆ ಪಡೆದರು. ಅದೇ ಸಮಯಕ್ಕೆ ಶ್ರೀಮದುತ್ತರಾದಿ- 
ಮಠದ ಸಂಸ್ಥಾನ ಪ್ರತಿಮೆಗಳ ಪೆಟ್ಟಿಗೆ ಕಳ್ಳರಿಂದ ಅಪಹರಿಸಲ್ಪಟ್ಟಿತ್ತು. ಅಣ್ಣಯ್ಯಾ- 
ಚಾರ್ಯರು ಸಂಸ್ಥಾನ ಪ್ರತಿಮೆಗಳ ಪೆಟ್ಟಿಗೆಯನ್ನು ಹುಡುಕಿ ಕೊಟ್ಟರು. ಅದರಿಂದ 
ಪ್ರಸನ್ನರಾಗಿ ಶ್ರೀ ಸತ್ಯವರತೀರ್ಥರು ಅಣ್ಣಯ್ಯಾಚಾರ್ಯರಿಗೆ ಪಟ್ಟಾಭಿಷೇಕವನ್ನು 
ಮಾಡಿ ಶ್ರೀ ಸತ್ಯಧರ್ಮತೀರ್ಥ ಎಂದು ಯತಿನಾಮವನ್ನು ಪ್ರದಾನ ಮಾಡಿದರು. 


ಸುಮಾರು 33 ವರ್ಷಗಳ ಪೀಠಾಧಿಪತ್ಯವನ್ನು ಹೊಂದಿ ಶ್ರೀಮಠದ ಕೀರ್ತಿ- 
ಯನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸಿದರು. ಇವರ ಸಮಕಾಲೀನ ರಾಜರು, ಸಾಮಂತರು, 
ನವಾಬರಿಂದ, ಪೇಶ್ವೆಗಳಿಂದ ಶ್ರೀಮಠವು ಗೌರವಿಸಲ್ಪಟ್ಟಿತು. ಇವರುಗಳಲ್ಲಿ 
ಮೈಸೂರು ಸಾಮ್ರಾಜ್ಯದ ದಿವಾನ್‌ ಪೂರ್ಣಯ್ಯನವರು ಒಬ್ಬರು. ಶ್ರೀಗಳು ಉತ್ತರ- 
ಯಾತ್ರೆಯನ್ನು ಮಾಡಲು ಇಚ್ಛಿಸಲು ಪಂಚವಟಿಯ ಶ್ರೀರಾಮದೇವರ ಗುಡಿಯ 
ಸನ್ನಿಧಾನದ ಶ್ರೀರಾಮದೇವರಿಂದ ಸ್ವಪ್ನದಲ್ಲಿ ಸೂಚಿತರಾಗಿ ದಕ್ಷಿಣದಲ್ಲಿಯೇ ಉಳಿದು 
ಕೊಂಡರು. ತಮ್ಮ ಅವಧಿಯಲ್ಲಿ ಹದಿನಾರು ಬಾರಿ ಸುಧಾಮಂಗಲವನ್ನು 
ಮಾಡಿದರು. ಮೈಸೂರಿನ ಅರಮನೆಯ ಬಳಿ ಶ್ರೀಶ್ವೇತವರಾಹದೇವರ ವಿಗ್ರಹವನ್ನು 
ಪ್ರತಿಷ್ಠಾಪಿಸಿದರು. ಹಿಂದೆ ಶ್ರೀವೇದವ್ಯಾಸತೀರ್ಥರ ಕಾಲದಲ್ಲಿ ಶ್ರೀಮಠಕ್ಕೆ ದೊರೆತ 
ಮಠವನ್ನು ದಿವಾನ್‌ ಪೂರ್ಣಯ್ಯನವರಿಂದ ನವೀಕರಿಸಿದರು. ಅಲ್ಲಿಪ್ರಾಣದೇವರನ್ನು 
ಪ್ರತಿಷ್ಠಾಪಿಸಿದರು. ಬೆಂಗಳೂರಿನ ಚಿಕ್ಕಪೇಟೆಯಲ್ಲೂ ಪ್ರಾಣದೇವರನ್ನು ಪ್ರತಿಷ್ಠಾಪಿಸಿ- 
ದರು. ಗಂಗಾಲಹರಿ, ಶ್ರೀಮದ್ಭಾಗವತ ಟಿಪ್ಪಣಿ, ರಾಮಾಯಣ ಟಿಪ್ಪಣಿ, ವಿಷ್ಣುತತ್ತ್ವ- 
ವಿನಿರ್ಣಯ ಟಿಪ್ಪಣಿ, ತತ್ತ್ವಸಂಖ್ಯಾನ ಟಿಪ್ಪಣಿ ಮುಂತಾದ ವಿದ್ವಜ್ಜನಪ್ರೀತಿದಾಯಕ 
ಗ್ರಂಥಗಳನ್ನು ರಚಿಸಿದರು. ಶ್ರೀ ಸತ್ಯಸಂಕಲ್ಪತೀರ್ಥರಿಗೆ ಶ್ರೀಮಠದ ಪೀಠವನ್ನು 
ಪ್ರದಾನ ಮಾಡಿ ಹೊಳೆಹೊನ್ನೂರಿನಲ್ಲಿ ವೃಂದಾವನಸ್ಥರಾದರು. 


ಶ್ರಾವಣ ॥॥ ಬಹುಳ ॥। ಅಮಾವಾಸ್ಯೆ 


ಶ್ರಾವಣದ ಅಮಾವಾಸ್ಯೆಯನ್ನು ಸೋಮವತೀ ಅಮಾವಾಸ್ಯೆ ಎಂದೂ ಆಚರಿಸ- 
ಲಾಗುತ್ತದೆ. 


ಎಡಿ 


ಶ್ರಾವಣ ಬಹುಳಪಕ್ಬ 135 


ದರ್ಭಾಹರಣ - ಶ್ರಾವಣಅಮಾವಾಸ್ಯೆಯಂದು ದರ್ಭೆಯನ್ನು ಬಿಡಿಸಿ 
ತಂದಿಟ್ಟು, ಅದನ್ನೇ ವರ್ಷಪೂರ್ತಿ ಉಪಯೋಗಿಸಬೇಕು. ದರ್ಭೆಗಳು ದಶವಿಧ- 
ವಾಗಿವೆ. ದರ್ಭೆ ಹುಲ್ಲು, ಕಾಶ (ಜೊಂಡು ಹುಲ್ಲು), ಜವೆ ಹುಲ್ಲು, ದೂರ್ವಾ, 
ವಾಳದ ಬೇರು, ಕೋಲುಮಲ್ಲಿಗೆ, (ಕುಂದುಕ) ಗೋಧಿಯ ಹುಲ್ಲು, ಭತ್ತದ 
ಹುಲ್ಲು, ಮುಂಜಿಯ ಹುಲ್ಲು, ಬಿಲ್ವ ಇವೇ ಹತ್ತು ವಿಧಗಳು. ಶ್ರಾವಣ ಅಮಾ- 
ವಾಸ್ಕೆಯಲ್ಲಿ ಶುಚಿರ್ಭೂತನಾಗಿ ದರ್ಭೆಗಳನ್ನು ತರಬೇಕು. ಆ ದರ್ಭೆಗಳು 
"ಆಯಾತಯಾಮ' ಅಂದರೆ ಇವು ಕೆಡುವುದಿಲ್ಲ. ಕೆಲವರು ಭಾದ್ರಪದ ಅಮಾ- 
ವಾಸ್ಯೆಯಲ್ಲಿ ದರ್ಭಗ್ರಹಣವನ್ನು ಹೇಳಿರುವರು. ""ವಿರಿಂಚಿನಾ ಸಹೋತ್ಸನ್ನ- 
ಪರಮೇಷ್ಠಿ ನಿಸರ್ಗಜ | ನುದ ಸರ್ವಾಣಿ ಪಾಪಾನಿ ದರ್ಭ ಸ್ವಸ್ತಿಕರೋ ಭವ'' ಈ 
ಮಂತ್ರವನ್ನುಚ್ಚರಿಸಿ ಪೂರ್ವ ಅಥವಾ ಉತ್ತರಾಭಿಮುಖನಾಗಿ "ಹುಂಫಟ್‌' ಎಂದು 
ಒಂದೇ ಆವರ್ತಿ ಕತ್ತರಿಸಿ ಸಂಗ್ರಹಿಸತಕ್ಕದ್ದು. ಬ್ರಾಹ್ಮಣನಿಗೆ ನಾಲ್ಕು ದರ್ಭೆಗಳಿಂದ, 
ಕೃತ್ರಿಯನಿಗೆ ಮೂರುದರ್ಭೆಗಳಿಂದ, ವೈಶ್ಯನಿಗೆ ಎರಡು ದರ್ಭೆಗಳಿಂದ, ಶೂದ್ರನಿಗೆ 
ಒಂದು ದರ್ಭೆಯಿಂದ ಮಾಡಿದ ಪವಿತ್ರ, ಹೀಗೆ ಹೇಳಿದೆ. ಇನ್ನು ಸಾಮಾನ್ಯವಾಗಿ 
ಎಲ್ಲರಿಗೂ ಎರಡು ದರ್ಭೆಗಳ ಪವಿತ್ರವನ್ನು ಹೇಳಿದೆ. 

ಇಲ್ಲಿಗೆ ಶ್ರಾವಣಮಾಸದ ವಿಧಾನವು ಸಮಾಪ್ತವಾಯಿತು ॥ ಶ್ರೀಮದ್ಜೇಶಾರ್ಪಣಮಸ್ತು ॥ 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಅಸ್ಕದ್ಯುರ್ವಂತರ್ಗತಶ್ರೀಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ- 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 
ಶ್ರೀಕೃಷ್ಣಾರ್ಪಣಮಸ್ತು. 
* ಇವ ಇಟ ಇನ ಜು ಜು ಬು 


ಮಮ ಸ್ವಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಈ 


& 


"4 


ಜಗದ್ಗುರು ಶ್ರೀಮಧ್ಧಾಚಾಯಃಸಿದ್ಧಾಂತ ಪ್ರತಿಷ್ಠಾನ 
ತ ಗಿರಿನಗರ, ಬೆಂಗಳೂರು - 560 085 1 


ಈ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋ ಕ್ಷಮಾರ್ಗದರ್ಶಿನೀ 


ಚೈತ್ರಮಾಸ 
ವೈಶಾಖಮಾಸ 


ವಿದ್ದಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
ಬೆಂಗಳೂರು 


ll 
"'ಚೈತ್ರಮಾಸ-ವೃಶಾಖಮಾಸ'' ಶಾರ್ವರಿ॥ ಶ್ರಾವಣ ॥। ಶುದ್ಧಹುಣ್ಣಿಮೆ, (ದಿನಾಂಕ : 3-8-2020) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 


ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣ-ಹೃದಯಗುಹಾ- 
ನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


© 

ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 

4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದಾ ನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 
ಪುಟಗಳು : 1 * 120 


ಅಕ್ಷರಜೋಡಣೆ £ ಸುಬ್ಬಣ್ಣ ಕೆಂಪದಾಳಿಹಳ್ಳಿ , 
9141311280 

ಮುಖಪುಟ - ಶ್ರೀವಿಶ್ವಾತ್ಮಾ, ಕಾರ್ತಿಕಜೋಷಿ. 

ಮುದ್ರಣ : 

ಮುಕ್ತಿಪಥ ಮುದ್ರಣಾಲಯ, 

(ಪಿ. ಮಂಜುನಾಥ) 

ಬೆಂಗಳೂರು. 


ದಿ॥ ಕೆ.ಎನ್‌. ಗುರುರಾಜಾಚಾರ್ಯ ಮತ್ತು ದಿ॥ ಕಾವೇರಮ್ಮ 


ಆರ್ಚ್‌ 


07-04-2016 Bi 


ಶಾಸ್ತ್ರಗ್ರಂಥಗಳ ಅಧ್ಯಯನದಲ್ಲಿ ಹಾಗೂ ವಿಶೇಷವಾಗಿ ವೇದಪಠನ, ಪಾಠನದಲ್ಲಿ 
ಆಸಕ್ತರಾಗಿದ್ದ ದಿ॥ ಶ್ರೀ ಕೆ.ಎನ್‌. ಗುರುರಾಜಾಚಾರ್ಯ ಮತ್ತು ದಿ॥ ಶ್ರೀಮತಿ ಕಾವೇರಮ್ಮ 
ಇವರುಗಳ ಸ್ಮರಣಾರ್ಥ ಬೆಂಗಳೂರು ರಾಜಾಜಿನಗರದಲ್ಲಿರುವ ಇವರ ಪುತ್ರ ಶ್ರೀ ಕೆ.ಜಿ. 
ಪ್ರಹ್ಲಾದರಾವ್‌ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ವಿದ್ಯಾ ಪ್ರಹ್ಲಾದರಾವ್‌, ಅವರು 
ಮಾಡಿದ ಸೇವೆ. 


ವಿಷಯಾನುಕ್ರಮಣಿಕೆ 
1. ಯುಗಾದಿ [ 112, ಸ್ಕಂದಪೂಜೆ 34 
2. ಶ್ರೀಪುರುಷೋತ್ತಮತೀರ್ಥರು 1 | 13. ಸಂತಾನಸಪ್ಪಮೀ 35 
3. ಬಾಲೇಂದು ಪೂಜೆ 2 | 14. ವಿದ್ಯಾಪತಿತೀರ್ಥರು, 35 
4. ಶ್ರೀಸತ್ಯಪ್ರಜ್ಞತೀರ್ಥರು 2 | 15. ಭವಾನ್ಯುತತ್ತಿ 35 
5. ಮತ್ಯಜಯಂತೀ 2 | 16. ಶ್ರೀಸತ್ಯಧ್ಯಾನತೀರ್ಥರು 36 
6. ಮತ್ಯ್ಯವ್ರತ 7 | 17. ರಾಮನವಮೀ 37 
7. ಶ್ರೀವೇದವ್ಯಾಸತೀರ್ಥರು 8 | 18. ಶ್ರೀಕವೀಂದ್ರತೀರ್ಥರು 38 
8. ಚೈತ್ರಗೌರೀವ್ರತ 8 | 19. ಶ್ರೀರಘುನಾಥತೀರ್ಥರು 38 
9. ಲಕ್ಷ್ಮೀಗಣಪತಿ ವ್ರತ 33 | 20. ಧರ್ಮರಾಜನಿಗೆ ದಮನ 39 
10. ಲಕ್ಷ್ಮೀಪೂಜೆ, ಹಯವ್ರತ 33 | 21. ಶುಕ್ರಜಯಂತೀ 39 


11. ಶ್ರೀರಘುಪ್ರಿಯತೀರ್ಥರು 34 | 22. ದಮನೋತವ 41 


. ವಾಮನದ್ವಾದಶೀವ್ರತ 

. ವಾಮನಸ್ಕೋತ್ರಂ 
ಶ್ರೀಜಗದ್ಧೂಷಣತೀರ್ಥರು 
. ಅನಂಗವ್ರತ 

- ಶ್ರೀಸತ್ಯಪ್ರಿಯತೀರ್ಥರು 

. ಡೋಲೋತ್ಸವ 

. ಚಿತ್ರಾಪೂರ್ಣಿಮ 

. ವೈಶಾಖಸ್ನಾನ 

. ಸ್ನಾನದ ಬಗ್ಗೆ ಸಂಪೂರ್ಣ 


ಮಾಹಿತಿ 


. ಶ್ರೀರಾಜರಾಜೇಶ್ವರತೀರ್ಥರು 
. ಶ್ರೀವಾಗೀಶತೀರ್ಥರು 

- ಶ್ರೀವಿದ್ಯಾಶ್ರೀಧರತೀರ್ಥರು 

- ಶ್ರೀಸತ್ಯವಿಜಯತೀರ್ಥರು 

. ವರೂಧಿನೀ ಏಕಾದಶೀ 

. ಚೈತ್ರಮಾಸದ ದಾನಗಳು 

. ವೈಶಾಖಮಾಸದ ಧರ್ಮಗಳು 
. ವೈಶಾಖಮಾಸದ ದಾನಗಳು 

- ಶ್ರೀವಿದ್ಯಾಧಿರಾಜತೀರ್ಥರು 

. ಅಕ್ಷಯತೃತೀಯಾ 

. ಪರಶುರಾಮಜಯಂತೀ 

. ವೈಶಾಖಗೌರೀ 

. ಶ್ರೀವಿಜಯಧ್ವಜತೀರ್ಥರು 

. ಶ್ರೀಸುರೋತ್ತಮತೀರ್ಥರು 

. ಶ್ರೀವಿದ್ಯಾಪತಿತೀರ್ಥರು 

. ಶ್ರೀವಿದ್ಯಾಶ್ರೀನಿವಾಸತೀರ್ಥರು 
. ಶ್ರೀಸಂಭವತೀರ್ಥರು 

. ಶ್ರೀರಾಮಚಂದ್ರತೀರ್ಥರು 

. ಗಂಗೋತ್ರ್ಪತ್ತಿ 


51. 
52. 
53. 
54. 
55, 
56. 
57. 
58. 
59. 
60. 
61. 
62. 
63. 


65 


ಶರ್ಕರಾಸಪ್ತಮೀ 
ಶ್ರೀವಿದ್ಯಾಮೂರ್ತಿತೀರ್ಥರು 
ಶ್ರೀಶೇಷದಾಸರ ಆರಾಧನೆ 
ಶ್ರೀನಿವಾಸಕಲ್ಯಾಣ 
ಶ್ಯಾಮಸುಂದರದಾಸರು 
ಮೋಹಿನೀ ಏಕಾದಶೀಮಹಿಮೆ 
ಗುರುಜಯಂತೀ 
ಶ್ರೀವಿದ್ಯಾನಾಥತೀರ್ಥರು 
ಫಲೋತ್ಸವ 
ಶ್ರೀವಿದ್ಯಾಮಾನ್ಯತೀರ್ಥರು 
ಶ್ರೀವೇದವ್ಯಾಸಜಯಂತೀ 
ಪರಶುರಾಮದ್ವಾದಶೀ 
ಮಧುಸೂದನಪೂಜೆ 


, ಅಂತ್ಯಪುಷ್ಠರಿಣಿ 
66. 
67. 
68. 
69. 
70. 
71. 
12; 
73. 
74. 
75. 
76. 
( 
78. 


ಶ್ರೀರಘುರತ್ನತೀರ್ಥರು 
ವ್ಯಾಸಪೂರ್ಣಿಮೆ 
ಕೂರ್ಮಜಯಂತೀ 
ಶ್ರೀವಿದ್ಯಾನಿಧಿತೀರ್ಥರು 
ಶ್ರೀರಾಜೇಂದ್ರತೀರ್ಥರು 
ವೈಶಾಖಹುಣ್ಣಿಮೆ 
ಶ್ರೀಶ್ರೀನಿವಾಸತೀರ್ಥರು 
ಶ್ರೀಭುವನೇಂದ್ರತೀರ್ಥರು 
ಶ್ರೀವಿದ್ಯಾರತ್ನಾಕರತೀರ್ಥರು 
ಅಪರಾ ಏಕಾದಶೀ ಮಹಿಮೆ 
ಶ್ರೀಬ್ರಹ್ಮಣ್ಯತೀರ್ಥರು 
ಭಾವುಕಾ ಅಮಾವಾಸ್ಯೆ 
ಶನೈಶ್ಚರಜಯಂತೀ 
ಶನೈಶ್ಚರಸ್ತೋತ್ರಗಳು 
“ಇಂ ಜು ಜು 


107 


108 
109 
111 
113 
116 


116 


ಮುನುಡಿ 
ಎ 


ವರ್ಷದಲ್ಲಿ ಬರುವ ಪ್ರತಿಯೊಂದು ದಿವಸಗಳೂ ಕೂಡ ಪರ್ವಕಾಲಗಳೇ ಆಗಿವೆ. 
ನಿತ್ಯವೂ ಒಂದಲ್ಲ ಒಂದು ಹಬ್ಬಗಳು ಆರಾಧನೆಗಳು ಉತ್ಸವಗಳು ಇರುತ್ತವೆ. ಇವೆಲ್ಲವನ್ನೂ 
ಸಂಗ್ರಹಿಸುವುದಕ್ಕಾಗಿ ಇದೊಂದು ಯಾನ. ಈ ಯಾನದಲ್ಲಿ ಎಲ್ಲವನ್ನೂ ನೋಡುವ 
ಪ್ರಯತ್ನವಷ್ಟೇ ನಡೆದಿದೆ. 

ಸಾಧಕರು ನಿತ್ಯವೂ ಆಯಾ ದಿವಸದ ವಿಶೇಷತೆಯನ್ನು ಅರಿತು ಅದರಂತೆ ಅನುಷ್ಠಾನ 
ಮಾಡಲು ಈ ಪುಸ್ತಕಗಳು ಅತ್ಯುಪಯುಕ್ತವಾಗಿವೆ. ಹಬ್ಬ, ಹರಿದಿನಗಳ ಬಗ್ಗೆ ಪ್ರತ್ಯೇಕ 
ಪುಸ್ತಕಗಳು ಹೊರಟಿವೆ. ಚೈತ್ರಮಾಸ ಮೊದಲಾದ ಪುಸ್ತಕಗಳಲ್ಲಿ ಪ್ರತಿಯೊಂದು ದಿವಸಗಳ 
ಮಾಹಿತಿಯನ್ನು ಸಂಕ್ಷೇಪವಾಗಿ ನೀಡಲಾಗಿರುತ್ತದೆ. ಎಲ್ಲಾ ಮಠದ ಪಂಚಾಂಗಗಳು ಹಾಗೂ 
ಧರ್ಮಶಾಸ್ತ್ರಗಳು ಪುರಾಣಾದಿಗಳು ಆಗಮಶಾಸ್ತ್ರಗಳ ಅಡಿಯಲ್ಲಿ ಈ ಪುಸ್ತಕವನ್ನು ಸಂಗ್ರಹ- 
ಮಾಡಲಾಗಿದೆ. ವಿದ್ವಾನ್‌ ॥ ಸಿ.ಆರ್‌. ಪ್ರದೀಪಸಿಂಹಾಚಾರ್ಯರು ಮಾಸಕ್ಕೆ ಸಂಬಂಧಪಟ್ಟ 
ಎಲ್ಲ ವಿಚಾರಗಳನ್ನು ಸಂಪೂರ್ಣವಾಗಿ ಸಂಗ್ರಹಿಸಿ ನನಗೆ ನೀಡಿ ಉಪಕರಿಸಿದ್ದಾರೆ. ಇವರ 
ಉಪಕಾರವನ್ನು ನಿರಂತರ ಸ್ಮರಿಸುತ್ತೇನೆ. ಈ ಪುಸ್ತಕದ ಡಿ.ಟಿ.ಪಿ. ಕಾರ್ಯದಲ್ಲಿ ಸಂಪೂರ್ಣ- 
ವಾಗಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮಸಲಹೆಗಳನ್ನು ನೀಡಿ ಅನೇಕ ವಿಷಯಗಳ 
ಯಥಾರ್ಥತೆಗೆ ಕಾರಣರಾದ ಸುಬ್ಬಣ್ಣ.ಕೆಂಪದಾಳಿಹಳ್ಳಿ ಇವರಿಗೂ ಅನಂತ ಅಭಿನಂದನೆಗಳು. 


ನಿಷ್ಕಾಮಕರ್ಮದಿಂದ ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ರಾಜಾಜಿ- 
ನಗರದಲ್ಲಿರುವ ಪ್ರಹ್ಲಾದರಾವ್‌. ಕೆ.ಜೆ. ದಂಪತಿಗಳಿಗೆ ಆಯುಷ್ಯಾರೋಗ್ಯಗಳ ಜೊತೆ 
ಜ್ಞಾನಭಕ್ತಿವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ ಮಾತಾ- 
ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯಸಂಪತ್ತು ಪ್ರಾಪ್ತವಾಗಲಿ ಎಂಬುದಾಗಿ ಭಕ್ತಿಯಿಂದ 


ಪ್ರಾರ್ಥಿಸುತ್ತೇನೆ. 


ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


bes 
ಅ 


© 00 3 ೦ UH ತಾ WY MM 


ಸಪ. ಕಾಸಿ, 
= © 
ಆ ಆ 


ಗ್ರಂಥ ಯಣ 
ಇಲ್ಲಿ ಉಪಯೋಗಿಸಿಕೊಂಡ ಪುಸ್ತಕಗಳ ಸಂಪಾದಕರಿಗೆ ಅನಂತ ಕೃತಜ್ಞತೆಗಳು. 
ಎಲ್ಲ ಮಠದ ಪಂಚಾಂಗಗಳು 
ಕಪಿಲಕೀರ್ತನಮಂಜರೀ 
ಗುರುಚರಿತ್ರೆ 
ಅಷ್ಟಮಠದ ಯತಿವರರು 
ಸದಾಚಾರಮುಕ್ತಾವಳಿ 
ಪವಮಾನ, ಶ್ರೀಸುಧಾ, ತತ್ವವಾದ ಮೊದಲಾದ ಮಾಸಪತ್ರಿಕೆಗಳು. 
ಚೈತ್ರಾದಿಮಾಸಕರ್ತವ್ಯಗಳು 
ಸದಾಚಾರದರ್ಪಣ 
ಗೃಹಸಮೀಕ್ಷೆ 
ಧರ್ಮಸಿಂಧು 


ವ್ರತರಾಜ 


ಸೇ ಶೇ ೫ ಸಂ ಶೇ 


1! ಶ್ರೀಮದ್ಭನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ಚೈತ್ರ ॥॥ ಶುದ್ಧ! ಪ್ರತಿಪತ್‌ 
ಮಾಸನಿಯಾಮಕ ಶ್ರೀಪದ್ಧಿನೀಸಮೇತ ಶ್ರೀವಿಷ್ಠವೇ ನಮಃ 

ಚೈತ್ರಮಾಸನಿಯಾಮಕನಾದ ಪದ್ಮಿನೀಸಮೇತ ಶ್ರೀ ವಿಷ್ಣುವಿನ ಪ್ರೀತಿಗೋಸ್ಕರ 
ಈ ಕೆಳಕಂಡ ಧರ್ಮಗಳನ್ನು ನಡೆಸಬೇಕು. ಇಂದು ವರ್ಷದ ಆರಂಭ. 
ತೈಲಾಭ್ಯಂಜನವನ್ನು ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನರಕವಾಗುತ್ತದೆ. ಈ ದಿನವೇ 
ವಸಂತ ನವರಾತ್ರೋತ್ಸವದ ಆರಂಭವೂ ಆಗುತ್ತದೆ. ಈ ದಿನ "ಪ್ರಪಾದಾನ'ವನ್ನು 
ಮಾಡಬೇಕು; ಎಂದರೆ ಅರವಟಿಗೆ ನಡೆಸಬೇಕು. ಬಾಯಾರಿದವರಿಗೆ ನೀರು ದಾನ 
ಮಾಡುವುದೇ ಪ್ರಪಾದಾನ ಎನ್ನುತ್ತಾರೆ. ಇದಕ್ಕೆ ಮಂತ್ರ - "ಪ್ರಷೇಯಂ ಸರ್ವ 
ಸಾಮಾನ್ಯಾಃ ಭೂತೇಭ್ಯಃ ಪ್ರತಿಪಾದಿತಾ । ಅಸ್ಯಾಃ ಪ್ರದಾನಾತ್‌ ಪಿತರಃ ತೃಪ್ಯಂತು ಹಿ 
ಪಿತಾಮಹಾಃ ॥' ಪ್ರಪಾದಾನ ಮಾಡಲು ಅಸಕ್ತರಾದವರು ಬ್ರಾಹಣರಿಗೆ 
ಉದಕುಂಭದಾನವನ್ನು ಮಾಡಬೇಕು. ಅದಕ್ಕೆ ಮಂತ್ರ- "ಏಷ ಧರ್ಮಘಟೋ 
ದತ್ತೋ ಬ್ರಹ್ಮವಿಷ್ಟುಶಿವಾತ್ಮಕಳ್‌ । ಅಸ್ಯ ಪ್ರದಾನಾತ್‌ ಸಕಲಾಃ ಮಮ ಸಂತು 
ಮನೋರಥಾಃ ॥' ಈ ದಿನ ಬೆಳಿಗ್ಗೆ ತೈಲಾಭ್ಯಂಜನಾನಂತರ ಪಂಚಾಂಗ ಶ್ರವಣ 
ಹಾಗೂ ನಿಂಬಕದಲಭಕ್ಷಣವನ್ನು (ಬೇವು-ಬೆಲ್ಲ ತಿನ್ನುವುದನ್ನು) ಮಾಡಬೇಕು. 
ಅದಕ್ಕೆ "ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ | ಸರ್ವಾರಿಷ್ಟ 
ವಿನಾಶಾಯ ನಿಂಬಕಂ ದಲಭಕ್ಷಣಮ್‌ ॥' ಎಂಬ ಮಂತ್ರವನ್ನು ಹೇಳಬೇಕು. ಹೆಚ್ಚಿನ 
ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯ ಯುಗಾದಿಪುಸ್ತಕವನ್ನು ನೋಡಿರಿ. 

ಶ್ರೀ ಪುರುಷೋತ್ತಮತೀರ್ಥರ ಆರಾಧನೆ (ವ್ಯಾಸರಾಜ ಮಠ) - ಚೈತ್ರ 
ಶುದ್ಧ ಪ್ರತಿಪತ್‌ (ಕ್ರಿ.ಶ. 1400-1416) ಪುರುಷೋತ್ತಮಪಾದಾಬ್ಜಹೃದಯಶಾಸ್ತ್ರ- 
ಕೋವಿದಃ | ಪುರುಷೋತ್ತಮತೀರ್ಥಾಖ್ಯೋ ಗುರುರ್ಭೂಯಾದಭೀಷ್ಟದಃ ॥ ಇವರು 
ಶ್ರೀ ಜಯಧ್ವಜತೀರ್ಥರಿಂದ ಆಶ್ರಮವನ್ನು ಪಡೆದ ಮಹಾತೇಜಸ್ವಿ ಹಾಗೂ 
ತಪಸ್ವಿಗಳಾದ ಜ್ಞಾನಿಗಳು. ಪರಮ ವಿರಕ್ತರಾಗಿ ಚನ್ನಪಟ್ಟಣ ತಾಲ್ಲೂಕಿನ ಅಬ್ಬೂರಿನ 
ಸಮೀಪದಲ್ಲಿರುವ ಗುಹೆಯೊಂದರಲ್ಲಿ ಹೆಚ್ಚಿಗೆ ಕಾಲ ಕಳೆಯುತ್ತಾ ಅಲ್ಲಿ ಅತ್ಯಂತ 
ಕಠಿಣವಾದ ವ್ರತಗಳನ್ನು ಆಚರಿಸುತ್ತಾ ಕಾಲ ಕಳೆದ ಮಹಾಮಹಿಮರು. ಮುಂದೆ 
ಜಗತ್ತಿಗೆ ಬ್ರಹ್ಮಣ್ಯತೀರ್ಥರನ್ನು ದಯಪಾಲಿಸಿದ ತಪಸ್ವಿಗಳು. ಇವರು ದೇಹತ್ಯಾಗ. 


2 ಚೈತ್ರಮಾಸ - ವೈಶಾಖಮಾಸ 
ಮಾಡಿ ವೃಂದಾವನಸ್ಥರಾಗಲಿಲ್ಲವೆಂದೂ ಅದ್ಯಾಪಿ ಅಬ್ಬೂರಿನ ಗುಹೆಯಲ್ಲಿಯೇ 
ವಾಸವಾಗಿದ್ದರೆಂದು ಪ್ರತೀತಿ. ಇವರು ಕಣ್ಮರೆಯಾದ ದಿನ 1416ನೇ ಇಸವಿ ಚೈತ್ರ 


ಶುದ್ಧ ಪ್ರತಿಪತ್‌ (ಯುಗಾದಿ ಹಬ್ಬ) ದಿನವನ್ನೇ ಇವರ ಆರಾಧನಾ ದಿನವೆಂದು 
ಆಚರಿಸಲಾಗುತ್ತಿದೆ. 


ಚೈತ್ರ ॥ ಶುದ್ಧ॥ ದ್ವಿತೀಯಾ 


ಈ ದಿನ ಪ್ರದೋಷ ಕಾಲದಲ್ಲಿ "ಬಾಲೇಂದುಪೂಜಾ' ಎಂಬ ಚಂದ್ರವ್ರತವನ್ನು 
ಮಾಡಬೇಕು. ಈ ದಿನವೇ ದವನದಿಂದ ಗೌರಿ - ಈಶ್ವರರನ್ನು ಪೂಜಿಸಬೇಕು. 


ಶ್ರೀ ಸತ್ಯಪ್ರಜ್ಞತೀರ್ಥರು ಚೈತ್ರ ಶುಕ್ಲ ದ್ವಿತೀಯಾ (ಉತ್ತರಾದಿ ಮಠ) 
ಪ್ರಾವೋಚದ್ಯೋಧಿಕಂ ನ್ಯಾಯಸುಧಾವಾಕ್ಯಾರ್ಥಚಂದ್ರಿಕಾಮ್‌ । ಸತ್ಯಪ್ರಜ್ಞಗುರು- 
ರ್ದದ್ಯಾತ್‌ ಪ್ರಜ್ಞಾಂ ವೈದಾಂತಿಕೀಮ್‌ ಸದಾ ॥। ಪೂರ್ವಾಶ್ರಮದಲ್ಲಿ ಪಾಂಡುರಂಗೀ 
ಜಯಾಚಾರ್ಯರಾಗಿದ್ದ ಇವರು ಶ್ರೀ ಸತ್ಯಧ್ಯಾನತೀರ್ಥರ ಅನುಗ್ರಹದಿಂದ ಆಶ್ರಮ 
ಪಡೆದು ಶ್ರೀಉತ್ತರಾದಿಮಠದ ಪೀಠಾಧೀಶರಾದರು. ಇವರ ಆಳ್ವಿಕೆಯ ಅವಧಿ 
ಅಂದಾಜು ಮೂರು ವರ್ಷಗಳು. ನಿರಂತರವಾಗಿ ಸಂಸ್ಥಾನಪೂಜೆ, ಪಾಠ, 
ಪ್ರವಚನಗಳಲ್ಲೇ ಕಾಲವನ್ನು ವ್ಯಯಮಾಡಿ ಸತ್ಯಪ್ರಜ್ಞನಾದ ಶ್ರೀಹರಿಯನ್ನು 
ಪ್ರೀತಿಪಡಿಸಿದರು. ಶಿಷ್ಯಕೋಟಿಗೆ ಶ್ರೀಸತ್ಯಾಭಿಜ್ಛತೀರ್ಥರನ್ನು ಕೊಟ್ಟು ಪಾರ್ಥಿವ 
ಸಂವತ್ಸರದ ಚೈತ್ರ ಶುದ್ಧ ದ್ವಿತೀಯಾದಂದು ಆತಕೂರಿನಲ್ಲಿ ವೃಂದಾವನಸ್ಥರಾದರು. 

ಚೈತ್ರ ॥ ಶುದ್ಧ ತೃತೀಯಾ 

ಮತ್ಸ್ಯಜಯಂತೀ - ಚೈತ್ರಮಾಸದ ಶುಕ್ಲಪಕ್ಷದ ತೃತೀಯಾದಿವಸ 
ಮತ್ಸ್ಯಜಯಂತಿಯಂದು ಆಚರಣೆ ಮಾಡಬೇಕು. ಭಗವಂತನು ಅನೇಕ 
ಅವತಾರಗಳನ್ನು ಮಾಡಿದ್ದಾನೆ. ಅವುಗಳಲ್ಲಿ ದಶಾವತಾರಗಳು ನಮ್ಮ ಉದ್ದಾರಕ್ಕಾಗಿ 
ಬಹಳ ಪ್ರಮುಖವಾಗಿವೆ. ಹತ್ತು ಅವತಾರಗಳ ಆರಾಧನೆಯನ್ನು ಜೀವನದಲ್ಲಿ ನಾವು 
ವಿಶೇಷವಾಗಿ ಅಳವಡಿಸಿಕೊಳ್ಳಬೇಕು. ಪ್ರಯತ್ನಪಟ್ಟು ಆ ಭಗವಂತನ ಹತ್ತು 
ಅವತಾರಗಳ ಲೀಲೆಗಳನ್ನು ಪುನಃ ಪುನಃ ಮನನ ಮಾಡಬೇಕು, ಚಿಂತನೆ 
ಮಾಡಬೇಕು, ಅನುಗ್ರಹವನ್ನು ಬೇಡಬೇಕು. ಆಗಷ್ಟೇ ಪರಮಾತ್ಮನ ಬಳಿ ತೆರಳಲು 


ಚೈತ್ರಶುಕ್ಸಪಕ್ಕ 3 


De 


ಸಾಧ್ಯವಾಗುತ್ತದೆ. ಭಗವಂತನ ಈ ಹತ್ತು ಅವತಾರಗಳಲ್ಲಿ ಮತ್ತ್ಯಾವತಾರವು 
ಮೊದಲನೆಯ ಅವತಾರವಾಗಿದೆ. ಇದೇ ವೈವಸ್ಥತಮನ್ನಂತರವನ್ನು ಪ್ರಾರಂಭ 
ಮಾಡಿದ ರೂಪವಿದು. ವೈವಸ್ಥತಮನ್ಸಂತರದ ಪ್ರಾರಂಭದಲ್ಲಿ ತನ್ನ ಹೊಟ್ಟೆಯಲ್ಲಿದ್ದ 
ಸಮಸ್ತ ವೇದವಾಜ್ಯಯವನ್ನು ಉಪದೇಶ ಮಾಡಿ, ನಮಗೆ ಜ್ಞಾನವನ್ನು ನೀಡಿದ 
ರೂಪವೂ ಕೂಡ ಇದೇ ಆಗಿದೆ. ಸತ್ಯವ್ರತರಾಜನಿಗೆ ಪರಮಾನುಗ್ರಹವನ್ನು ಮಾಡಿ, 
ಹಿಂದಿನ ಮನ್ವಂತರದ ಕೊನೆಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದ, ಸತ್ಯ- 
ವ್ರತರಾಜನಿಗೆ ಭಗವಂತನು ಮತ್ಸ್ಯರೂಪದಿಂದ ಅವತರಿಸಿ ಅನುಗ್ರಹವನ್ನು 
ಮಾಡಿದನು. ಸೃಷ್ಟಿಕಾರ್ಯವನ್ನು ಅದೇ ಸತ್ಯವ್ರತರಾಜನಿಂದ ಪ್ರಾರಂಭ 
ಮಾಡಿಸಿದನು. ಆ ಸಂದರ್ಭದಲ್ಲಿ ಹಯಗ್ರೀವಾಸುರನನ್ನು ಕೊಂದು, ವೇದಗಳನ್ನು 
ಚತುರ್ಮುಖಬ್ರಹದೇವರಿಗೆ ಉಪದೇಶ ಮಾಡಿದನು. ಪ್ರಳಯಕಾಲದಲ್ಲಿ 
ಒಂದುವರೆ ಸಾವಿರ ವರ್ಷಗಳ ಕಾಲ ಆ ಸತ್ಯವ್ರತರಾಜನಿಗೆ ಮತ್ಯ್ಯಪುರಾಣವೇ 
ಮೊದಲಾದ ಸಮಸ್ತ ವಾಜ್ಮಯಪ್ರಪಂಚವನ್ನೇ ಉಪದೇಶ ಮಾಡಿದನು. ಮುಂದೆ 
ಸೃಷ್ಟಿಗೆ ಬೇಕಾದ ಸಕಲ ಸಂಪತ್ತುಗಳನ್ನೂ ಕೂಡ ನೀಡಿದನು. ಇದರಿಂದ ನಾವು 
ತಿಳಿಯಬೇಕಾದದ್ದು ಇಷ್ಟು - ಮತ್ಸ್ಯರೂಪಿಯಾದ ಭಗವಂತನನ್ನು ನಾವು 
ಮನಃಪೂರ್ವಕವಾಗಿ ಆರಾಧನೆ ಮಾಡಿದರೆ ಎಲ್ಲ ಫಲಗಳು ಲಭಿಸುತ್ತವೆ. 1) 
ಜೀವನವೇ ಮುಳುಗಿ ಹೋಗುವಂಥ ಸಂದರ್ಭದಲ್ಲಿ ಭಗವಂತನು ಮತ್ಯ್ಯನಾಗಿ 
ಬಂದು, ನಾವೆಯಲ್ಲಿ ನಮನ್ನು ಕುಳ್ಳಿರಿಸಿಕೊಂಡು ಕಷ್ಟಸಮುದ್ರದಿಂದ 
ಪಾರುಮಾಡುತ್ತಾನೆ. ಎಲ್ಲ ದುಃಖವನ್ನು ಪರಿಹರಿಸಿ, ಧೈರ್ಯವನ್ನು ತುಂಬಿ, 
ಸಾಂತ್ವನಗೊಳಿಸುತ್ತಾನೆ. ಆದ್ದರಿಂದ ಕಷ್ಟಕಾಲದಲ್ಲಿ ನಮಗೆ ಯಾರು ರಕ್ಷಕರೇ ಇಲ್ಲ 
ಎಂಬ ಪರಿಸ್ಥಿತಿಯಲ್ಲಿ ಮತ್ಸ್ಯನನ್ನೇ ನಾವು ಮೊರೆಹೊಂದಬೇಕು. 2) ಯಾವುದೇ 
ಹೊಸಕಾರ್ಯವನ್ನು ಕೈಗೊಂಡಾಗ, ಮತ್ತ್ಯರೂಪಿಯಾದ ಭಗವಂತನನ್ನು ಸ್ಮರಣೆ 
ಮಾಡಿದರೆ, ಎದುರಾಗುವ ಅನೇಕ ಆತಂಕಗಳು, ವಿಘ್ನಗಳು ಪರಿಹಾರವಾಗುತ್ತವೆ. 
ಸೃಷ್ಟಿಕಾಲದಲ್ಲಿ ತೊಡಗಿದ ಮನುವಿಗೆ ಹಯಗ್ರೀವಾಸುರನು ನೀಡಿದ ಉಪದ್ರವವನ್ನು 
ಹೇಗೆ ಮತ್ಯ್ಯರೂಪಿಯಾದ ಭಗವಂತನು ಪರಿಹರಿಸಿದರೋ, ಅದರಂತೆ ನಮಗೂ 
ಎದುರಾಗುವ ಶತ್ರುಗಳನ್ನು ಹಾಗೂ ವಿಘ್ನಗಳನ್ನು ಮತ್ತ್ಯರೂಪಿಯಾದ ಭಗವಂತನೇ 
ಬಂದು ಅವಶ್ಯವಾಗಿ ಪರಿಹಾರ ಮಾಡುತ್ತಾನೆ. 3) ವೇದಗಳನ್ನು ಅಧ್ಯಯನ 


4 ಚೈತ್ರಮಾಸ - ವೈಶಾಖಮಾಸ 
ಮಾಡಬೇಕು, ವೇದಾರ್ಥಗಳನ್ನು ತಿಳಿದುಕೊಳ್ಳಬೇಕು, ಸಮಸ್ತ ತತ್ವವನ್ನು 
ಪುರಾಣಾದಿಗಳಿಂದ ತಿಳಿದುಕೊಳ್ಳಬೇಕು ಎಂದರೆ ಮತ್ತ್ಯರೂಪಿಯಾದ ಭಗವಂತನ 
ಆರಾಧನೆಯನ್ನೇ ಮಾಡಬೇಕು. ಈ ಮತ್ಪ್ಯರೂಪಿಯಾದ ಭಗವಂತನು ಸಮಸ್ತ 
ವೇದಗಳಿಗೂ ನಿಯಾಮಕನಾಗಿದ್ದಾನೆ. ಕೇವಲ ನಮ್ಮ ಆಪತ್ತುಗಳನ್ನು ಪರಿಹಾರ 
ಮಾಡುವುದಲ್ಲದೇ ತತ್ವಜ್ಞಾನವನ್ನು ನೀಡಿ ನಮನ್ನು ಉದ್ಧರಿಸುತ್ತಾನೆ. ಮತ್ತ್ಯರೂಪವು 
ಸತ್ಯವ್ರತರಾಜನಿಗೆ  ವೇದಾದಿಗಳನ್ನು ಉಪದೇಶ ಮಾಡುವ ಮೂಲಕ, 
ಜ್ಞಾನಕಾರ್ಯವನ್ನು ಪ್ರಕಟಣೆ ಮಾಡಿದೆ, ಹಯಗ್ರೀವಾಸುರನ ಸಂಹಾರ ಮೊದ- 
ಲಾದವುಗಳನ್ನು ಮಾಡುವುದರಿಂದ, ಬಲಕಾರ್ಯವನ್ನೂ ಕೂಡ ತೋರಿಸಿದೆ, ಜ್ಞಾನ 
ಮತ್ತು ಬಲ ಇವೆರಡರ ಲಾಭಕ್ಕಾಗಿ ನಾವು ಮತ್ತ್ಯನನ್ನೇ ಮೊರೆಹೊಕ್ಕಬೇಕು. 4) 
ಹಣ, ಮನೆ ಮೊದಲಾದ ಸಂಪತ್ತುಗಳನ್ನೂ ಕೂಡ ಮತ್ಯ್ಯರೂಪಿಯಾದ 
ಭಗವಂತನು ನೀಡುತ್ತಾನೆ. ಮತ್ತ್ಯಶಾಲಗ್ರಾಮದ ಪೂಜೆಯಿಂದ ಸಂಪತ್ತು 
ದೊರಕುತ್ತದೆಂದು ಪುರಾಣವು ಹೇಳುತ್ತದೆ. ಅನೇಕರ ಅನುಭವವೂ ಕೂಡ ಇದೇ 
ಆಗಿದೆ. ಆದ್ದರಿಂದ ಹಣದ ಅಪೇಕ್ಟೆ ಇದ್ದರೆ, ಮತ್ಯರೂಪಿಯಾದ ಭಗವಂತನನ್ನೇ 
ಮೊರೆ ಹೊಂದಬೇಕು. "ಈಶಾವಾಸ್ಯಮಿದಂ ಸರ್ವಂ ಯತ್ವಿಂಚ ಜಗತ್ಯಾಂ ಜಗತ್‌ । 
ತೇನ ತ್ಯಕ್ಷೇನ ಭುಂಜೀಥಾಃ ಮಾ ಗೃಧಃ ಕಸ್ಯಸ್ಟಿದ್‌ ಧನಮ್‌ ॥ ಈ ಸಮಸ್ತ ಜಗತ್ತು 
ಮತ್ಸ್ಯರೂಪಿಯಾದ ಭಗವಂತನ ವಶದಲ್ಲಿದೆ. ಇದರಲ್ಲಿರುವ ಪ್ರತಿಯೊಂದು 
ಪದಾರ್ಥಗಳು ಅವನಿಗೆ ಸಂಬಂಧಪಟ್ಟಿವೆ. ಆದ್ದರಿಂದ ಅವನು ಕೊಟ್ಟಿದ್ದನ್ನೇ ನಾವು 
ತಿನ್ನಬೇಕು. ಏನಾದರೂ ಯಾಚನೆ ಮಾಡುವುದಾದರೆ, ಅವನಲ್ಲಿಯೇ ಯಾಚನೆ 
ಮಾಡಬೇಕು. ಅವನನ್ನು ಬಿಟ್ಟು, ಕಂಡಕಂಡವರ ಮನೆಗೆ ಹೋಗಿ, ಯಾರೊಬ್ಬರ 
ಸಂಪತ್ತನ್ನೂ ಯಾಚನೆ ಮಾಡಬಾರದು. 


ಮತ್ಸ್ಯಜಯಂತಿಯ ಆಚರಣೆ - ಮೇಲೆ ಹೇಳಿದ ಎಲ್ಲ ಫಲಗಳ 
ಉದ್ದೇಶದಿಂದ ಮತ್ತ್ಯರೂಪಿಯಾದ ಭಗವಂತನ ಆರಾಧನೆಯನ್ನು ಜೀವನದಲ್ಲಿ 
ನಾವು ಅವಶ್ಯವಾಗಿ ಮಾಡಬೇಕು. ಅಥವಾ ಯಾವುದೇ ಫಲಕಾಮನೆಗಳು 
ಇಲ್ಲದಿದ್ದರೂ ಮತ್ತ್ಯನ ಆರಾಧನೆಯನ್ನು ಕರ್ತವ್ಯದೃಷ್ಟಿಯಿಂದ ಮಾಡಬೇಕು. 
ಇಲ್ಲದಿದ್ದರೆ, ಜೀವನವು ಪರಿಪೂರ್ಣವಾಗುವುದಿಲ್ಲ. ನಿತ್ಯವೂ ದೇವರ ಪೂಜೆಯಲ್ಲಿ 


ಚೈತ್ರಶುಕ್ಸಪಕ್ಕ 5 


ಸ್ಮರಿಸಿ, ಹಿಂದೆ ತಿಳಿಸಿದಂತೆ ಮಂತ್ರವನ್ನು ಹೇಳಿ ಪೂಜಿಸಿ, ಹೂವು ತುಳಸಿಗಳನ್ನು 
ಸಮರ್ಪಿಸಿ, ಪರಮಾನುಗ್ರಹವನ್ನು ಪಡೆದುಕೊಳ್ಳಬೇಕು. ಮತ್ತು ಭಗವಂತನ 
ಚಿಂತನೆಯ ಯಾವುದೇ ಸಂದರ್ಭದಲ್ಲಿ ಮೊಟಮೊದಲು ಮತ್ಸ್ಯನನ್ನೇ ಆರಾಧನೆ 
ಮಾಡಬೇಕು. ಮತ್ತ 5ರೂಪಿಯಾದ ಭಗವಂತನ ಆರಾಧನೆಯನ್ನು ವರ್ಷಕ್ಕೆ ಒಮ್ಮೆ 
ಬರುವ ಮತ್ತ್ಯಜಯಂತಿಯಂದು ವಿಶೇಷವಾಗಿ ಆಚರಿಸಬೇಕು. ಯಾವ 
ಮಹಾರುದ್ರದೇವರು ಪರ್ವತರಾಜನ ಮಗಳಾದ ಪಾರ್ವತಿಯನ್ನು ವಿವಾಹ- 
ವಾದರೋ, ಅಂದು ಚೈತ್ರಮಾಸದ ಶುಕ್ಲಪಕ್ಚದ ತೃತೀಯಾದಿವಸವೇ ಆಗಿತ್ತು. ಅದೇ 
ದಿವಸದಲ್ಲಿ ಮತ್ತ್ಯಜಯಂತಿಯು ಬರುತ್ತದೆ. ಮತ್ರ್ಯಜಯಂತಿಯ ಈ ಪರ್ವ- 
ಕಾಲವನ್ನು ಕಂಡು ರುದ್ರದೇವರು ಪಾರ್ವತಿಯನ್ನು ವಿವಾಹವಾಗಿ, ಸ್ಕಂದ, ಗಣಪತಿ 
ಮೊದಲಾದವರ ಜನಕ್ಷೆ ಕಾರಣೀಭೂತರಾದರು. ಇಂಥ ಶ್ರೇಷ್ಠವಾದ ದಿವಸದಲ್ಲಿ 
ನಾವು ಮತ್ಯ್ಯಜಯಂತಿಯನ್ನು ಆಚರಣೆ ಮಾಡಬೇಕು. ಪುರಾಣಗಳಲ್ಲಿ ಹೇಳಿದ 
ಅನೇಕ ವ್ರತಾನುಷ್ಠಾನಗಳನ್ನು ಕಾಮ್ಯಫಲದ ಉದ್ದೇಶದಿಂದ ಅನೇಕರು ಆಚರಿ- 
ಸುತ್ತಾರೆ. ಆದರೆ ಪುರಾಣಗಳಲ್ಲಿ ತಿಳಿಸಿದ ಬೇರೆ ಹಬ್ಬಗಳಿಗಿಂತ ಶ್ರೇಷ್ಠವಾದ 
ಭಗವಂತನ ದಶಾವತಾರದ ಎಲ್ಲಾ ಜಯಂತಿಗಳನ್ನು ಅವಶ್ಯವಾಗಿ ನಾವು 
ಆಚರಿಸಬೇಕು. ಮತ್ಪ್ಯಾವತಾರವು ದಶಾವತಾರಗಳಲ್ಲಿ ಮೊದಲನೆಯದ್ದು. ಮತ್ತು 
ವರ್ಷದ ಹಬ್ಬಗಳಲ್ಲಿಯೇ ಶ್ರೇಷ್ಠ ಹಬ್ಬವೂ ಕೂಡ ಇದಾಗಿದೆ. ಮತ್ತ್ಯಜಯಂತಿಯನ್ನು 
ಶ್ರದ್ಧಾಭಕ್ತಿಗಳಿಂದ ಆಚರಿಸಬೇಕು. ದೇವರ ಮುಂದೆ ಹಾಗೂ ಮನೆಯ ಮುಂದೆ 
ಹೊಸ್ತಿಲಲ್ಲಿ, ಮತ್ತ್ಯಜಯಂತಿಯಂದು ಮತ್ತ್ಯನ ಚಿತ್ರವನ್ನು ಬಿಡಿಸಬೇಕು. 
ಪರಮಾತ್ಮನು ಎರಡು ರೂಪದಿಂದ ಮತ್ತ್ಯನಾಗಿ ನಮಗೆ ಕಾಣಿಸುತ್ತಾನೆ. ಮೀನಿನ 
ಸಂಪೂರ್ಣ ದೇಹವೇ ಮತ್ತ್ಯನಾಗಿದ್ದಾನೆ, ಅಥವಾ ಕಟಿಭಾಗದಿಂದ ಕೆಳಭಾಗದಲ್ಲಿ 
ಮತ್ಸ್ಯರೂಪವನ್ನು ತಾಳಿ, ಮೇಲ್ಭಾಗದಲ್ಲಿ ಮಹಾವಿಷ್ಣುವಿನ ದೇಹವನ್ನು ಪ್ರಕಟಣೆ 
ಮಾಡುತ್ತಾ, ಭಕ್ತರ ಮೇಲೆ ಅನುಗ್ರಹದೃಷ್ಟಿಯನ್ನು ಬೀರುತ್ತಾ, ಇರುವುದು 
ಮತ್ತೊಂದು ರೂಪ. ಈ ಎರಡೂ ರೂಪಗಳ ಚಿತ್ರವನ್ನು ಬಿಡಿಸಬೇಕು. ಮತ್ತು 
ಆರಾಧನೆ ಮಾಡಬೇಕು. ಚಕ್ರಾಬ್ಹಮಂಡಲ ಬರೆದು ಮಧ್ಯದಲ್ಲಿ ಮತ್ಸ್ಯರೂಪಿಯಾದ 
ಭಗವಂತನ ಚಿತ್ರವನ್ನು ಬರೆದು, ಯಗ್ವೇದ, ಯಜುರ್ವೇದ, ಅಥರ್ವವೇದಗಳ 


6 ಚೈತ್ರಮಾಸ - ವೈಶಾಖಮಾಸ 
ಪ್ರತೀಕವಾಗಿ ನಾಕು ಕಲಶಗಳನ್ನಿಟ್ಟು ಪೂಜಿಸಬೇಕು. ನ್ಯಾಸಗಳ ಜೊತೆ ಆವಾಹನೆ- 
ಯನ್ನು ಮಾಡಿ, ಷೋಡಶೋಪಚಾರಪೂಜೆಯನ್ನು ಮತ್ತ್ಯನಿಗೆ ಸಮರ್ಪಿಸಬೇಕು. 
ವಿಷ್ಣುಸಹಸ್ರನಾಮ ಮೊದಲಾದವುಗಳಿಂದ ಮತ್ತ್ಯನನ್ನು ಅರ್ಚಿಸಬೇಕು. 
ಭಕ ಕ್ಯ ಭೋಜ್ಯಗಳನ್ನು ಮಾಡಿ, ಸಮರ್ಪಿಸಬೇಕು. ಬಗೆಬಗೆಯ ಮಂಗಳಾರತಿಗಳನ್ನು 
ಮಾಡಿ, ಮತ್ತ್ಯನ ಕಣ್ಣುಗಳಿಂದ ಹೊರಹೊಮ್ಮುವ ಕಾಂತಿಯ ಸೊಬಗನ್ನು 
ಮಂದಹಾಸದ ಕಾಂತಿಯನ್ನು ಅನುಭವಿಸಬೇಕು. ಅಂತಿಮವಾಗಿ ಸಾಷ್ಟಾಂಗ 
ನಮಸ್ಕಾರ ಮಾಡಿ, ಮಾಡಿದ ಪಾಪಗಳ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುತ್ತಾ, 
ಕ್ಷಮಾಪಣೆ ಕೇಳಿ, ಅನುಗ್ರಹವನ್ನು ಬೇಡಬೇಕು. ಇದೇ ಪುಸ್ತಕದಲ್ಲಿ ನೀಡಿದ 
ಮತ್ತ್ಯನಿಗೆ ಸಂಬಂಧಪಟ್ಟ ಎಲ್ಲ ಸ್ತೋತ್ರಗಳನ್ನು ಅವಶ್ಯವಾಗಿ ಪಾರಾಯಣ 
ಮಾಡಬೇಕು. ಹಾಗೂ ಪ್ರಾರಂಭದ ಭಾಗದಲ್ಲಿ ನೀಡಿದ ಮತ್ತ್ಯಾವತಾರದ ಸಮಗ್ರ 
ಚರಿತ್ರೆಯನ್ನು ಓದಿ ಭಕ್ತಿಪರವಶನಾಗಬೇಕು. ಪ್ರಯತ್ನಪೂರ್ವಕವಾಗಿ ಪ್ರವಚನ 
ಮಾಡಬೇಕು, ಅಥವಾ ಕೇಳಬೇಕು. ಸಂಪೂರ್ಣದಿನ "ಶ್ರೀಮತ್ಸ್ಯಾಯ ನಮಃ ಶ್ರೀ' 
ಎಂಬ ನಾಮಮಂತ್ರವನ್ನು ಮನಸಿನಲ್ಲಿ ಜಪಿಸಬೇಕು. ಮತ್ತ್ಯಜಯಂತಿಯಂದು 
ಉಪವಾಸ ಮಾಡುವ ಅವಶ್ಯಕತೆಯಿರುವುದಿಲ್ಲ. ಭಗವಂತನ ದಶಾವತಾರಗಳಲ್ಲಿ 
ಕೃಷ್ಣಾವತಾರದ ದಿವಸ ಮಾತ್ರ ಉಪವಾಸ ಮಾಡಿದರೆ ಸಾಕು. ಉಳಿದ ಅವತಾರಗಳ 
ದಿವಸದಂದು ವೈಭವೋಪೇತವಾಗಿ ಪೂಜೆಯನ್ನು ಹಾಗೂ ಆಯಾ ಅವತಾರಗಳಿಂದ 
ತಿಳಿಯಲ್ಪಟ್ಟ ತತ್ವಜ್ಞಾನವನ್ನು ಪಡೆದುಕೊಳ್ಳಬೇಕು. ಅರ್ಚನೆಯನ್ನು ಮಾಡುವಾಗ 
ಮತ್ತ್ಯರೂಪಿಯಾದ ಭಗವಂತನ ಎಲ್ಲ ಅಂಗಗಳಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡ- 
ಬೇಕು. ಅವನ ಆಯುಧಗಳಿಗೂ ಕೂಡ ಪೂಜೆ ಮಾಡಬೇಕು - "ಕೇಶವಾಯ 
ನಮಃ ಪಾದೌ ಪೂಜಯಾಮಿ, ದಾಮೋದರಾಯ ನಮಃ ಕಟಿಂ ಪೂಜಯಾಮಿ, 
ನರಸಿಂಹಾಯ ನಮಃ ಊರೂ ಪೂಜಯಾಮಿ, ಶ್ರೀವತಧಾರಣೇ ನಮಃ ಉರಃ 
ಪೂಜಯಾಮಿ, ಕೌಸ್ತುಭವಾಸಾಯ ನಮಃ ಕೋಷ್ಠಂ ಪೂಜಯಾಮಿ, ಶ್ರೀಪತಯೇ 
ನಮಃ ವಕೃಸ್ಥಳಂ ಪೂಜಯಾಮಿ, ತ್ರೈಲೋಕ್ಯವಿಜಯಾಯ ನಮಃ ಬಾಹೂನ್‌ 
ಪೂಜಯಾಮಿ, ಸರ್ವಾತ್ಮನೇ ನಮಃ ಶಿರಃ ಪೂಜಯಾಮಿ, ರಥಾಂಗಪಾಣಿನೇ ನಮಃ 
ಚಕ್ರಂ ಪೂಜಯಾಮಿ, ಶಂಖಧರಾಯನಮಃ ಶಂಖಂ ಪೂಜಯಾಮಿ, ಗಂಭಿರಾಯ 
ನಮಃ ಗದಾಂ ಪೂಜಯಾಮಿ, ಶಾಂತಮೂರ್ತಯೇ ನಮಃ ಪದ್ಮಂ ಪೂಜಯಾಮಿ, 


ಚೈತ್ರಶುಕ್ಸಪ 7 


[ona 


ಪೂಜೆಯ ಕೊನೆಯಲ್ಲಿ ಮತ್ತ್ಯರೂಪಿಯಾದ ಭಗವಂತನ ಎದುರು ಮಂಡಿಯೂರಿ 
ಕುಳಿತು ಪತಿ-ಪತ್ನಿಯರು ಒಟ್ಟಿಗೆ ಈ ಕೆಳಗಿನ ಮಂತ್ರದಿಂದ ಅಘಣ್ಯವನ್ನು ನೀಡಬೇಕು 
- ಕೆಳಗಿನ ಶ್ಲೋಕವನ್ನು ಹೇಳಿ ಹೂವು, ತುಳಸಿಗಳನ್ನು ಏರಿಸಬೇಕು. ಮೀನಾತ್ಮನೇ 
ನಮಸ್ತುಭ್ಯಂ ದೇವರಕ್ಟವಿಧಾಯಿನೇ ಪ್ರಳಯಾರ್ಣವ-ದುರ್ವಾರ-ವಾರಿಪೂರ- 
ವಿಹಾರಿಣೇ ॥ ಮೀನರೂಪವನ್ನು ಧರಿಸಿದ, ವೇದರಕ್ಷಕನಾದ, ಪ್ರಳಯಾರ್ಣವದಲ್ಲಿ 
ವಿಹಾರ ಮಾಡುವ ನಿನ್ನನ್ನು ಭಕ್ತಿಯಿಂದ ನಮಿಸುತ್ತೇನೆ ಎಂಬುದಾಗಿ ಪ್ರಾರ್ಥನೆಯನ್ನು 
ಆಚರಿಸಬೇಕು. ಸತ್ಯವ್ರತೋಪದೇಶಾಯ ವಿದ್ಯಾಮೀನಸ್ಟರೂಪಿಣೇ । ಪ್ರಲಯಾಂಬು- 
ಧಿಸಂಚಾರಿಮತ್ತ್ಯದೇವಾಯ ತೇ ನಮಃ ॥ ಮತ್ಯದೇವ ಜಗನ್ನಾಥ ಹಯಗ್ರೀವಾ- 
ಸುರಾಂತಕ । ಪ್ರಳಯಾಬ್ಧಿಕೃತಾವಾಸ ಗೃಹಾಣಾರ್ಫ್ಥ್ಯಂ ನಮೋಸ್ತುತೇ । ಹೀಗೆನ್ನುತ್ತಾ 
ಅರ್ಫ್ಯವನ್ನು ಕೊಡಬೇಕು. ಪ್ರಾರ್ಥನೆ - ನಾಲ್ಕು ವೇದಗಳಿಗೆ ನಿಯಾಮಕ- 
ನಾಗಿರುವುದರಿಂದ ಮತ್ತ್ಯಜಯಂತಿಯಂದು ನಾಲ್ಕು ಕಲಶಗಳಲ್ಲಿ ನಾಲ್ಕು 
ವೇದಗಳನ್ನು ಆವಾಹನೆ ಮಾಡಿ, ಖಯಗ್ಗೇದಃ ಪ್ರೀಯತಾಂ ಪೂರ್ವೇ ಸಾಮವೇದಸ್ತು 
ದಕ್ಷಿಣೇ ಯಜುರ್ವೇದಃ ಪಶ್ಚಿಮತೋ ಅಥರ್ವಶ್ಚೋತ್ತರೇಣ ತು ॥ ಎಂಬ 
ಪ್ರಮಾಣದಂತೆ ಪೂಜೆಯನ್ನು ಮಾಡಬೇಕು. ಅಂತಿಮವಾಗಿ ರಸಾತಲಗತಾ ವೇದಾಃ 
ಯಥಾ ದೇವ ತ್ವಯಾ ಹೃತಾಃ | ಮತ್ಸ್ಯರೂಪೇಣ ತದ್ದನ್ಮಾಂ ಭವಾನುದ್ಧರ ಕೇಶವ ॥ 
ಹಯಗ್ರೀವಾಸುರನಿಂದ ಅಪಹರಿಸಲ್ಪಟ್ಟ ರಸಾತಳದಲ್ಲಿರುವ ವೇದಗಳನ್ನು ನೀನು 
ಉದ್ದಾರ ಮಾಡಿರುವಿ. ಅದೇ ಕ್ರಮದಲ್ಲಿ ನನ್ನನ್ನೂ ಕೂಡ ಉದ್ಧರಿಸು ಎಂಬುದಾಗಿ 
ಪ್ರಾರ್ಥನೆಯನ್ನು ಮಾಡಬೇಕು. ಮತ್ತೋ ಭೂತ್ವಾವಿರಿಂಚಾಯ ಯೇನ ವೇದಾಃ 
ಸಮಾಹೃತಾಃ | ರಸಾತಳಗತಃ ಶೀಘ್ರಂ ತಸ್ಮೈ ಮತ್ಪ್ಯಾತ್ಮನೇ ನಮಃ ॥ ಎಂಬ 
ಮಹಾಭಾರತದ ಪ್ರಾರ್ಥನಾ ಶ್ಲೋಕವನ್ನು ನಿತ್ಯವೂ ಪಠಿಸಬೇಕು. ಇಲ್ಲಿಗೆ ಮತ್ಸ್ಯ- 
ಜಯಂತಿಯ ಆಚರಣೆಯ ವಿಚಾರವು ಮುಗಿಯಿತು. 

ಮತ್ಸ್ಯವುತ - ಮಾರ್ಗಶಿರ ಮಾಸದ ಶುಕ್ಲಪಕ್ಚದ ದ್ವಾದಶಿಯಂದು 
ಮತ್ಸ್ಯದ್ವಾದಶಿವ್ರತವನ್ನು ಆಚರಣೆ ಮಾಡಬೇಕೆಂಬುದಾಗಿ ಶಾಸ್ತ್ರವು ವಿಧಿಸಿದೆ. 
ವಿಶೇಷವಾಗಿ ರಾಜ್ಯಪ್ರಾಪ್ತಿಯು ಅಧಿಕವಾದ ವಿದ್ಯೆಯ ಲಾಭವು ಬೇರೆ ಯಾವುದ- 
ರಿಂದಲೂ ಪರಿಹಾರವಾಗದ ಪಾಪದ ನಿವೃತ್ತಿಯು ಮತ್ಯ್ಯವ್ರತದ ಆಚರಣೆಯಿಂದ 
ಪ್ರಾಪ್ತವಾಗುತ್ತದೆ. ಇಲ್ಲಿಗೆ ಮತ್ತ್ಯಜಯಂತಿಯ ವಿಚಾರವು ಸಮಾಪ್ತವಾಯಿತು. 


8 ಚೈತ್ರಮಾಸ - ವೈಶಾಖಮಾಸ 


ಶ್ರೀವೇದವ್ಯಾಸತೀರ್ಥರು- (ಕ್ರಿ.ಶ. 1569-1620) ಶ್ರೀವೇದವ್ಯಾಸತೀರ್ಥರು 
ಶ್ರೀರಘೂತ್ತಮತೀರ್ಥರು ವೃಂದಾವನಸ್ಥರಾಗುವ ಸುಮಾರು ಒಂದು ವರ್ಷ 
ಮೊದಲೇ ಆಶ್ರಮ ಪಡೆದಿದ್ದರೆಂದು ಹೇಳಲಾಗುತ್ತದೆ. ಅಲ್ಲದೇ ಶ್ರೀವೇದೇಶ- 
ತೀರ್ಥರಿಗೆ, ವಿದ್ಯಾಪತಿತೀರ್ಥರಿಗೆ ಹಾಗೂ ಚಿಂಚೋಳಿ ಕೃಷ್ಣದ್ದೆ ಪಪಾಯನಾ- 
ಚಾರ್ಯರಿಗೂ ಆಶ್ರಮ ಕೊಟ್ಟು ಚಿಕ್ಕಸಂಸ್ಥಾನಗಳನ್ನು ನಿರ್ಮಿಸಿದರು. ಅವರಿಂದ 
ಪಾಠಪ್ರವಚನ, ಸಿದ್ಧಾಂತಪ್ರಚಾರಗಳು ದೇಶದಾದ್ಯಂತ ನಡೆಯುವಂತೆ ವ್ಯವಸ್ಥೆ 
ಮಾಡಿದರು. ಶ್ರೀವೇದವ್ಯಾಸತೀರ್ಥರು ಪೂರ್ವಾಶ್ರಮದಲ್ಲಿ ಪಿಲ್ಲೂರವಂಶದ 
ಕೋನೇರಭಟ್ಟರ ಮಕ್ಕಳು. ವ್ಯಾಸಾಚಾರ್ಯ ಎಂದು ಅವರ ಹೆಸರಾಗಿತ್ತು. 
ವೇದವ್ಯಾಸಮಂತ್ರದ ಪುನಶ್ಚರಣದ ತಪಸ್ಸಿನ ಪ್ರಭಾವ, ವೇದವ್ಯಾಸರ ಅನುಗ್ರಹ- 
ದಿಂದಲೇ ಹುಟ್ಟಿದವರು ಎಂಬ ಐತಿಹ್ಯವಿದೆ. ಅವರು ಪಾಠಪ್ರವಚನ, ಸಿದ್ಧಾಂತ- 
ಪ್ರಚಾರ ಹಾಗೂ ಶಿಷ್ಯಸಂಗ್ರಹಣೆಗೆ ಇನ್ನಷ್ಟು ಒತ್ತು ಕೊಡಬೇಕಾಯಿತು. ಬಹುಶಃ 
ಅದಕ್ಕಾಗಿಯೇ ಮೂರು - ಮೂರು ಯತಿಗಳಿಗೆ ಆಶ್ರಮ ಅಲ್ಲದೇ ಅಲ್ಲಲ್ಲಿ 
ಪಾಠಶಾಲೆಗಳನ್ನು ತೆರೆದರು. ಪರಂಪರೆಯ ಪುನರ್‌ ನಿರ್ಮಾಣ ಪುನರ್‌ವ್ಯವಸ್ಥೆಗೆ 
ಅಧಿಕ ಗಮನ ನೀಡಿದರು. ತಮ್ಮ ಗುರುಗಳಾದ ಶ್ರೀರಘೂತ್ತಮತೀರ್ಥರು 
ಪ್ರಾರಂಭಿಸಿದ ಪೀಠದ ವೈಭವದ ವ್ಯವಸ್ಥೆಯನ್ನು ಮುಂದುವರೆಸಿದರು. ಶ್ರೀವೇದ- 
ವ್ಯಾಸತೀರ್ಥರು ಸರ್ವಜ್ಞಫೀಠವನ್ನು ಸುಮಾರು 24 ವರ್ಷಗಳ ಕಾಲ ಆಳಿದರು. 
ಕ್ರಿ.ಶ. 1619ಕ್ಕೆ ಸಲ್ಲುವ ಸಿದ್ಧಾರ್ಥಿಸಂವತ್ಸರದ ಚೈತ್ರಶುದ್ಧ ತೃತೀಯಾದಂದು 
ಹರಿಧ್ಯಾನಪರರಾದರು. ಅವರ ವೃಂದಾವನವು ಆಂಧ್ರಪ್ರದೇಶದ ಪೆನು- 
ಗೊಂಡೆಯಲ್ಲಿದೆ. 


ಗೌರೀತದಿಗೆ 


ಚೈತ್ರಗೌರಿ ಪೂಜೆಗೆ ಬೇಕಾದ ಸಾಮಗ್ರಿಗಳು 
೫: ಕಳಶ ಪ್ರತಿಷ್ಠಾಪನೆಗೆ ಬೇಕಾದ ಸಕಲ ಪದಾರ್ಥಗಳು. ೫ ತೊಟ್ಟಿಲು. ೫ 
ಮಣ್ಣು ತುಂಬಿದ ಗಡಿಗೆ. ೫ ಪೈರು ಬೆಳೆಯಲು ಬೇಕಾದ ಧಾನ್ಯಗಳು. ೫ 
ಕದಲಾರತಿಯ ಸಿದ್ಧತೆ. ೫ ಪನ್ನೀರು. ೫ ತೈಲ. ೫* ಪಂಚಾಮೃತ ಸಾಮಗ್ರಿಗಳು. 
೫% ಗಂಧ. ೫ ಅರಿಶಿನ, ಕುಂಕುಮ. ೫ ಗೌರಿಯ ಎಲ್ಲಅಲಂಕಾರ ಸಾಮಗ್ರಿಗಳು. 


ಚೈತ್ರಶುಕ್ಲಪಕ್ಚ 9 
೫೬ ಇದೇ ಪುಸ್ತಕದಲ್ಲಿ ಪೂಜಾಭಾಗದ ಅನಂತರ ನೀಡಿದ ನೈವೇದ್ಯ ಪದಾರ್ಥಗಳ 
ಸಿದ್ದತೆ. * ಎರಡು ದೀಪದ ಕಂಬಗಳು. ೫ ಸಕಲ ಧಾನ್ಯಗಳು, ಸೀರೆ, ಕರಿಮಣಿ, 
ಬಿಚ್ಚೋಲೆಗಳಿಂದ ತುಂಬಿದ ಮೊರದ ಬಾಗಿಣ. ೫% ಹಣ್ಣುಗಳು. * ಹೂವುಗಳು, 
ಪತ್ರೆಗಳು. 


ಚೈತ್ರಗೌರಿ ಪೂಜೆಯ ಬಗ್ಗೆ ಮುಖ್ಯ ಮಾಹಿತಿಗಳು 

೫ ಚೈತ್ರಮಾಸದ ಶುಕ್ಲಪಕ್ಚದ ತೃತೀಯಾದಿವಸವೇ ಶಿವಪಾರ್ವತಿಯರ 
ವಿವಾಹವಾಗಿದೆ. ಹೀಗೆ ಸ್ವಂದಪುರಾಣ ಹೇಳಿದೆ. ೩ ಗೌರೀಪೂಜೆಯನ್ನು ಎಲ್ಲಾ 
ಸುವಾಸಿನಿಯರು ಅವಶ್ಯವಾಗಿ ಆಚರಣೆ ಮಾಡಬೇಕು. ದಕ್ಷಿಣಭಾರತದಲ್ಲಿ ಅನೇಕ 
ಸಂಪ್ರದಾಯದ ಮನೆಗಳಲ್ಲಿ ಇದರ ಆಚರಣೆ ಇದ್ದರೂ ಕೂಡ ಎಷ್ಟೋ ಮಂದಿ 
ಬಿಟ್ಟಿದ್ದಾರೆ. ಆದರೆ ಪ್ರಯತ್ನಪಟ್ಟು ಈ ಚೈತ್ರಗೌರಿಯ ಪೂಜೆಯನ್ನು ಮಾಡುವುದರಿಂದ 
ಎಲ್ಲ ಮನೋರಥಗಳು ಈಡೇರುತ್ತವೆ. ೫ ಗೌರೀತದಿಗೆ, ಚೈತ್ರಗೌರಿ, ಉಯ್ಯಾಲೆ 
ಗೌರಿ, ಮನೋರಥತೃತೀಯಾ ಇವೇ ಮೊದಲಾದ ಹೆಸರುಗಳಿಂದ ಇದು ಪ್ರಸಿದ್ಧ 
ವಾಗಿದೆ. ೫ ಈ ಪೂಜೆಯಲ್ಲಿ ಕೇವಲ ಗೌರಿಯನ್ನಷ್ಟೇ ಪೂಜಿಸದೇ ಈಶ್ವರನಿಂದ 
ಸಹಿತಳಾದ ಗೌರಿಯನ್ನೇ ಪೂಜಿಸಬೇಕು. ಇದನ್ನು ಸ್ವತಃ ಈಶ್ವರನೇ ಸ್ವಂದಪುರಾ ಣದಲ್ಲಿ 
ತಿಳಿಸಿರುತ್ತಾನೆ. ೫ ಕಟ್ಟಿಗೆಯ ತೊಟ್ಟಿಲಲ್ಲಿ ಅಥವಾ ಲೋಹದ ತೊಟ್ಟಿಲಲ್ಲಿ ಈಶ್ವರನ 
ಜೊತೆ ಗೌರಿಯ ಮೂರ್ತಿಯನ್ನಿಟ್ಟು ಅಲಂಕಾರವನ್ನು ಮಾಡಿ, ಪೂಜಿಸಬೇಕು. 
ಮತ್ತು ಡೋಲೋತ,ವವನ್ನು ನಿತ್ಯ ಆಚರಿಸಬೇಕು. ೫ ಗೌರಿಯ ಜೊತೆ ಭಾಗೀರಥಿ 
ಕಲಶವನ್ನು ಇಡುವ ಸಂಪ್ರದಾಯವಿದೆ. ೩ ಚೈತ್ರಮಾಸದ ಶುಕ್ನಪಕ್ಷದ ತೃತೀಯಾ 
ದಿವಸ ತೊಟ್ಟಿಲಲ್ಲಿ ಗೌರಿಯನ್ನಿಟ್ಟು ಅಕ್ಷಯಾತೃತೀಯಾ ದಿವಸದ ತನಕ ಒಂದು 
ತಿಂಗಳ ಕಾಲ ನಿತ್ಯವೂ ಗೌರಿಗೆ ಆರತಿಯನ್ನು ಮಾಡಬೇಕು. ೫ ಚೈತ್ರಮಾಸದ 
ಶುಕ್ಲದ ತೃತೀಯಾ ದಿವಸ ಹಾಗೂ ಕೃಷ್ಣಪಕ್ಷದ ತೃತೀಯಾ ಹಾಗೂ ಅಕ್ಷಯತೃಶೀಯಾ 
ದಿವಸಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿ, ಸುವಾಸಿನಿಯರಿಗೆ ಅರಿಶಿನ, 
ಕುಂಕುಮ, ಬಾಗಿಣ ಮೊದಲಾದವುಗಳನ್ನು ಶಕ್ತನುಸಾರವಾಗಿ ನೀಡಬೇಕು. ಉಳಿದ 
ದಿನಗಳಲ್ಲಿ ಆರತಿಯನ್ನು ಉಯ್ಯಾಲೆ ಸೇವೆಯನ್ನು ಮಾಡಬೇಕು. ೫ ಗೌರಿಯ 
ಪ್ರತಿಮೆಯಿದ್ದರೆ ಅದನ್ನು ತೊಟ್ಟಿಲಿನಲ್ಲಿ ಇಟ್ಟು ಪೂಜಿಸಬೇಕು. ಅಥವಾ ಗೌರಿ- 


10 ಚೈತ್ರಮಾಸ - ವೈಶಾಖಮಾಸ 
ಮುಖವನ್ನು ಪೂಜಿಸಬೇಕು. ತೊಟ್ಟಿಲಿನ ಮುಂದೆ ಒಂದು ಕಲಶವನ್ನಿಟ್ಟು ಆ ಕಲಶಕ್ಕೆ 
ಷೋಡಶೋಪಚಾರ ಪೂಜೆಯನ್ನು ತೃತೀಯಾ ದಿವಸ ಆಚರಿಸಬೇಕು. ಚತುರ್ಥಿಯ 
ದಿವಸ ಬೆಳಿಗ್ಗೆ ಆ ಕಲಶವನ್ನು ವಿಸರ್ಜನೆ ಮಾಡಬೇಕು. ಹೀಗೆ ಮೂರು 
ತೃತೀಯಾಗಳಲ್ಲೂ ಪೂಜೆಯನ್ನು ಮಾಡಬೇಕು. ಉಳಿದ ದಿವಸಗಳಲ್ಲಿ ತೊಟ್ಟಿಲಿ- 
ನಲ್ಲಿದ್ದ ಗೌರಿಗೆ ಅರಿಶಿನ-ಕುಂಕುಮ, ನೈವೇದ್ಯ, ಕದರಾರತಿಗಳನ್ನು ಮಾಡಿ, 
ತೊಟ್ಟಿಲನ್ನು ತೂಗಬೇಕು. ೫ ಯಾವುದೇ ವ್ರತಗಳಲ್ಲಿ ಅಥವಾ ಪೂಜೆಗಳಲ್ಲಿ 
ಕಲಶದಲ್ಲಿಯೇ ದೇವತೆಯನ್ನು ಆವಾಹನೆ ಮಾಡಿ, ಪೂಜಿಸುವುದೇ ಶಾಸ್ತ್ರೋಕ್ತ 
ವಿಧಾನವಾಗಿದೆ. ಆಗಷ್ಟೇ ನಮಗೆ ಪರಿಪೂರ್ಣಫಲವು ದೊರಕುತ್ತದೆ. ೫ 

ಅವಶ್ಯವಾಗಿ ಮೊರದಬಾಗಿಣವನ್ನು ಗೌರಿಗೆ ನೀಡಬೇಕು. ಅನಂತರಿಗೆ ಮುತ್ತೆ; ದೆ- 
ಯರಿಗೆ ದಾನ ಮಾಡಬೇಕು. ೫ ಒಂದು ಸಣ್ಣ ಮಣ್ಣಿನ ಅಥವಾ ಹಿತ್ತಾಳೆಯ 
ಪಾತ್ರೆಯಲ್ಲಿ ಮಣ್ಣನ್ನು ಹಾಕಿ, ಭತ್ತವನ್ನು ಹಾಕಿ, ಪೈರನ್ನು ಬೆಳೆಸುತ್ತಾರೆ. ಕೆಲವರು 
ಗೋಧಿಯನ್ನು ಬೆಳೆಸುತ್ತಾರೆ. ಎರಡು ವಾರಗಳಲ್ಲಿ ಚೆನ್ನಾಗಿ ಬೆಳೆದ ಮೇಲೆ ಪೈರು 
ಪೂಜೆಯನ್ನು ಮಾಡಿ, ಆರತಿ ಮಾಡುತ್ತಾರೆ. ೫ ಚೈತ್ರಗೌರಿಯ ದಿವಸ ಮಾವಿನಕಾಯಿ 
ಹಾಗೂ ಹಸಿಕೊಬ್ಬರಿ ಹಾಕಿ, ಹೆಸರುಬೇಳೆಯ ಕೋಸಂಬರಿ, ಕಡ್ಲೆಬೇಳೆ ಕೋಸಂಬರಿ 
ಪಾನಕ ಇವುಗಳನ್ನು ನೈವೇದ್ಯ ಮಾಡಿ ಸುವಾಸಿನಿಯರಿಗೆ ನೀಡಬೇಕು. ೫ 

ಹೊಸದಾಗಿ ವಿವಾಹಿತರಾದ ಹೆಣ್ಣುಮಕ್ಕಳು ಐದುವರ್ಷಗಳ ತನಕ ತಪ್ಪದೇ 
ಚೈತ್ರಗೌರೀ ಪೂಜೆಯನ್ನು ಆಚರಿಸಬೇಕು. ಮುತ್ತೆ ದೆಯರ ಕಾಲುಗಳನ್ನು ತೊಳೆದು, 
ಅರಿಶಿನ, ಕುಂಕುಮ, ಹೂವು, ಬಳೆ, ದಕ್ಷಿಣೆ ಮೊದಲಾದವುಗಳನ್ನು ಕೊಟ್ಟು, ಪಾನಕ 
ಕೋಸಂಬರಿಗಳನ್ನು ನೀಡಿ, ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು. 
ಐದುಮಂದಿ ಸುವಾಸಿನಿಯರಿಗೆ ಐದುವರ್ಷಗಳ ತನಕ ಕಾಲು ತೊಳೆಯಬೇಕು. ೫ 

ಶಿವ-ಪಾರ್ವತಿಯರ ಅಂತರ್ಗತರಾದ ಭಾರತೀದೇವಿ-ಮುಖ್ಯಪ್ರಾಣದೇವರ ಅಂತ 
ರ್ಗತರಾದ-ಜಯಾಪತಿಸಂಕರ್ಷಣದೇವರು ಸಂಪ್ರೀತರಾಗಲಿ ಎಂದು ಭಾವಿಸಿ ಈ 
ಪೂಜೆಯನ್ನು ಅನುಷ್ಠಾನ ಮಾಡಬೇಕು. * ಈ ಪುಸ್ತಕದಲ್ಲಿನೀಡಿದ ಗೌರೀತದಿಗೆಯ 
ಹಾಡನ್ನು ಚೈತ್ರಮಾಸದಲ್ಲಿ ನಿತ್ಯವೂ ಹೇಳುತ್ತಾ ಆರತಿ ಮಾಡಬೇಕು. ೫ ಮತ್ತು 
ಇಲ್ಲಿನೀಡಿದ ಸೃಂದಪುರಾಣದಲ್ಲಿ ಬಂದಿರುವ ಈ ವ್ರತದ ಬಗ್ಗೆ ಪತಿಯಿಂದ ಅಥವಾ 

ಬ್ರಾಹ್ಮಣರಿಂದ ಕೇಳಿ ತಿಳಿದುಕೊಳ್ಳಬೇಕು. ಅಥವಾ ಇದರ ಅನುವಾದವನ್ನು 


ಚೈತ್ರಶುಕ್ಸಪಕ್ಸ 11 
ಪಾರಾಯಣ ಮಾಡಬೇಕು. ೫ ಚೈತ್ರಮಾಸದ ತದಿಗೆಯಂದು ಅದರ ಅನು- 
ವಾದವನ್ನು ಪಾರಾಯಣ ಮಾಡಬೇಕು. ೫ ಚೈತ್ರಮಾಸದ ತದಿಗೆಯಂದು 
ಉಯ್ಯಾಲೆಯಲ್ಲಿ ಗೌರಿಯನ್ನಿಟ್ಟು ತೂಗಿ ಆರತಿ ಮಾಡುವ ಒಂದು ಚೇತೋಹಾರಿ- 
ಯಾದ ಅದ್ಭುತ ಅವಕಾಶವನ್ನು ಯಾರೂ ತಪ್ಪಿಸಿಕೊಳ್ಳದೇ ಆ ಜೀವನ ಆಚರಿಸಿ 


ಧನ್ಯರಾಗಬೇಕು. 


ಪೂಜಾವಿಧಾನ 
ಚೈತ್ರಗೌರಿ ಷೋಡಶೋಪಚಾರ ಪೂಜೆ 
ಆವಾಹನ - ಹೂ ಏರಿಸಬೇಕು - ಸುಮಧ್ಯಮಾಂ ಸುವಸನಾಂ 
ಚಂದ್ರಬಿಂಬಾಧರಾನಿತಾಂ | ಆವಾಹಯಾಮಿ ದೇವೀಂ ತ್ವಾಂ ಸರ್ವದಾ ಶುಭ- 


ಕಾರಿಣೀಂ ॥। ಮಹಾರುದ್ರದೇವವಾಮಾಂಕಸ್ಸಿತಚ್ಛೆ ತ್ರಗೌರ್ಯೈ ನಮಃ | ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ ॥ 


ಆಸನ ಹೂ ಅಕ್ಷತೆಗಳನ್ನು ಪೀಠದಲ್ಲಿ ಹಾಕಬೇಕು - ರೌಷ್ಯೇಣ ಚಾಸನಂ 
ರತ್ನಮಾಣಿಕ್ಯಶೋಭಿತಂ | ಮಯಾನೀತಂ ಗೃಹಾಣ ತ್ವಂ ಗೌರೀ ಕಾಮಾರಿವಲ್ಲಭೇ ॥ 
ಮಹಾರುದ್ರದೇವವಾಮಾಂಕಸ್ಥಿತಚೈತ್ರ ಗೌರ್ಯ್ಯೆ ನಮಃ । ಆಸನಂ ಸಮರ್ಪಯಾಮಿ॥ 

ಪಾದ್ಯ - ಒಂದು ಉದ್ದರಣೆ ನೀರನ್ನು ದೇವಿಯ ಪಾದಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು. ಮಹಾದೇವಿ ಜಗನ್ನಾಥೇ ಶ್ಲೇತಾಂಬರವಿಭೂಷಿತೇ । 
ಪಾದ್ಯಂ ಗೃಹಾಣ ದೇವಿ ತ್ವಂ ಗಂಧಪುಷ್ಟಾಕ್ಛತ್ಫರ್ಯುತಂ ॥। ಮಹಾರುದ್ರದೇವ- 
ವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । ಪಾದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ 

ಅರ್ಥ್ಯ - ಒಂದು ಉದ್ಧರಣೆ ನೀರನ್ನು ದೇವಿಯ ಕೈಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು. ಗಂಧಪುಷ್ಟಾಕೃತ್ಸೆರ್ಯುಕ್ತಂ ದಿವ್ಯಂ ಸಂಪಾದಿತಂ 
ಮಯಾ । ಅರ್ಥ್ಯಂ ಗೃಹಾಣ ದೇವಿ ತ್ಚಂ ಮಯಾ ದತ್ತಂ ಸುರೇಶ್ವರಿ ॥ ಮಹಾರುದ್ರ- 
ದೇವವಾಮಾಂಸಸ್ಥಿತಚ್ಛೆತ್ರಗೌರ್ಯ್ಯೆ ನಮಃ | ಹಸ್ತಯೋಃ ಅರ್ಫ್ಯಮರ್ಫ್ಯಂ ಸಮರ್ಪ- 
ಯಾಮಿ ॥ 

ಆಚಮನ - ಒಂದು ಉದ್ದರಣೆ ನೀರನ್ನು ದೇವಿಗೆ ತೋರಿಸಿ. ಅರ್ಫ್ಯಪಾತ್ರೆಗೆ 
ಹಾಕಬೇಕು. ಕಾಮಾರಿವಲ್ಲಭೇ ದೇವಿ ಕುರ್ವಾಚಮನಮಂಬಿಕೇ । ನಿರಂತರಮಹಂ' 


12 ಚೈತ್ರಮಾಸ - ವೈಶಾಖಮಾ 


ವಂದೇ ಚರಣೌ ತವ ಪಾರ್ವತೀ ॥ ಮಹಾರುದ್ರದೇವವಾಮಾಂಕಸ್ಥಿಶಚತ್ರ- 
ಗೌರ್ಯೈ ನಮಃ । ಆಚಮನೀಯಂ ಸಮರ್ಪಯಾಮಿ ॥ 


2[ 


ಮಧುಪರ್ಕ - ಒಂದು ಬಾಳೆಹಣ್ಣು ಸುಲಿದು ಪಂಚಾಮೃತದಲ್ಲಿ ಅದ್ದಿ 
ತಾಂಬೂಲದಲ್ಲಿಟ್ಟು ಗಾಯತ್ರೀ ಮಂತ್ರದಿಂದ ಪ್ರೋಕ್ಟಿಸಬೇಕು. ದಧಿ ಮಧ್ವಾಜ್ಯ- 
ಸಂಯುಕ್ತಂ ಶರ್ಕರಾಕ್ಷೀರಸಂಯುತಂ | ಮಧುಪರ್ಕಂ ಗೃಹಾಣೇದಂ ಸರ್ವಾ- 
ಭೀಷ್ಟಪ್ರದಾಯಿನಿ ॥ ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ | 
ಮಧುಪರ್ಕಂ ಸಮರ್ಪಯಾಮಿ ॥ 

ಪಂಚಾಮೃತಸ್ನಾನ ಹೂ ಅನ್ನು ಹಾಲಿನಲ್ಲಿ ಅದ್ದಿ ದೇವಿಗೆ ಪ್ರೋಕ್ಟಿಸಬೇಕು 
ಸುರಭೇಸ್ತು ಸಮುದ್ಧೂತಂ ದೇವಾನಾಮಪಿ ದುರ್ಲಭಮ್‌ | ಪಯೋ ದದಾಮಿ 
ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥॥ ಹಾಲಿನಲ್ಲಿ ಹೂ ಅದ್ದಿ ಪ್ರೋಕ್ಟಿಸಬೇಕು 
ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯ್ಗೆ ನಮಃ । ಕೀರೇಣ ಸಪಯಾಮಿ॥ 

ಇ ೮ ಲ ಆ) A 
ಸರು ಮೊಸರಿನಿಂದ ಪ್ರೋಕ್ಟಿಸಬೇಕು. ಚಂದ್ರಮಂಡಲಸಂಕಾಶಂ 

ಸರ್ವದೇವಪ್ರಿಯಂ ಹಿ ತತ್‌ । ದದಾಮಿ ದಧಿ ದೇವೇಶಿ ಸ್ನಾನಾರ್ಥಂ ಪ್ರತಿ- 
ಗೃಹ್ಯತಾಮ್‌ ॥। ಮಹಾರುದ್ರದೇವವಾಮಾಂಕಸ್ಥಿತಚೈತ್ರಗೌರ್ಯ್ಯೆ ನಮಃ । ದಧಿ 
ಸ್ನಾನಂ ಸಮರ್ಪಯಾಮಿ ॥ 

ತುಪ್ಪ ತುಪ್ಪದಿಂದ ಪ್ರೋಕ್ಲಿಸಬೇಕು. ಸುರಾಣಾಮಾಜ್ಯಮಾಹಾರಂ ಆಜ್ಯಂ 
ಯಜ್ಞೇ ಪ್ರತಿಷ್ಠಿತಮ್‌ । ತೇಜಃ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 
ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । ಫೃತಸ್ನಾನಂ ಸಮರ್ಪ- 
ಯಾಮಿ ॥ 

ಜೇನುತುಪ್ಪ ಜೇನುತುಪ್ಪದಿಂದ ಪ್ರೋಕ್ಸಿಸಬೇಕು ಇದಂ ಮಧು ಮಯಾ ದೇವಿ 
ದತ್ತಂ ತುಷ್ಟರ್ಥಮೇವ ಚ | ಗೃಹಾಣ ದೇವ ದೇವೇಶಿ ಮಮ ಶಾಂತಿಪ್ರದೋ 
ಭವ ॥ ಮಹಾರುದ್ರದೇವವಾಮಾಂಕಸ್ಥಿಶಚೈತ್ರಗೌರ್ಯ್ಯೆ ನಮಃ । ಮಧುಸ್ನಾನಂ 
ಸಮರ್ಪಯಾಮಿ ॥ 

ಸಕ್ಕರೆ ಸಕ್ಕರೆಯಿಂದ ಪ್ರೋಕ್ಷಣೆ ಮಾಡಬೇಕು ಇಕ್ಬುದಂಡಾತ್‌ ಸಮುದ್ಧೂತಂ 
ಶರ್ಕರಾಂ ಮಧುರಾಂ ಶುಭಾಮ್‌ ।ಟ ಸ್ನಾನಾಯತೇ ಮಯಾ ದತ್ತಾಂ ಗೃಹಾಣ 


ಚೈತ್ರಶುಕ್ಸಪಕ್ಸ 13 


ಪರಮೇಶ್ಪರಿ ॥ ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । ಶರ್ಕರಾ- 
ಸ್ನಾನಂ ಸಮರ್ಪಯಾಮಿ ॥ 


ಎಳನೀರು - ಎಳನೀರಿನಿಂದ ಪ್ರೋಕ್ಷಣೆ ಮಾಡಬೇಕು ಮಹಾರುದ್ರದೇವ- 
ವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । ಫಲೋದಕೇನ ಸ್ನಪಯಾಮಿ॥ ಫಲತೋಯ್ಬೆ: 
ಗಂಧತೋಯ್ಬೆಃ ನಾರಿಕೇಲಕುಶೋದಕ್ಕೆಃ | ಸ್ನಾನಂ ಪುಣ್ಯಜಲೈರ್ಯುಕ್ತಂ ಗೃಹಾಣ 
ಸುರನಾಯಕಿ ॥ ಹೂವಿನಿಂದ, ನೀರು, ಗಂಧದ ನೀರು, ಎಳನೀರು, ದರ್ಭೆಯ 
ನೀರು ಇವುಗಳನ್ನು ಪ್ರೋಕ್ಟಿಸಬೇಕು. 

ಶುದ್ದೋದಕಸ್ನಾನ - ತೀರ್ಥದಿಂದ ಪ್ರೋಕ್ಷಣೆ ಮಾಡಬೇಕು ಗಂಗಾ 
ಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾ ಜಲೈಃ | ಸ್ನಾನಾರ್ಥಂ ಆಹೃತಂ ಮಾತಃ 
ಸ್ವೀಕುರುಷ್ಟ ಹರಿಪ್ರಿಯೇ ॥॥  ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ 
ನಮಃ । ಶುದ್ದೋದಕಸ್ನಾನಂ ಸಮರ್ಪಯಾಮಿ ॥ ಸ್ನಾನಾಂಗಮಾಚಮನಂ 
ಸಮರ್ಪಯಾಮಿ ॥ (ಒಂದು ಉದ್ದರಣೆ ನೀರು ಬಿಡಬೇಕು) 

ವಸ್ತ್ರ ಗೆಜ್ಜೆ ವಸ್ತ್ರವನ್ನು ದೇವಿಗೆ ಸಮರ್ಪಿಸಬೇಕು ವಸ್ತ್ರಂ ಚ ಸೋಮದೈವತ್ಯಂ 
ಲಜ್ಞಾಯಾಸ್ತು ನಿವಾರಣಮ್‌ । ಪ್ರಯಚ್ಛಾಮಿ ತವ ಪ್ರೀತ್ಕೈ ಮಮೇಷ್ಟಾರ್ಥಪ್ರದಾ 
ಭವ ॥ ಪೀತವಸ್ತ್ರದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತಿ | ಚಂದ್ರ- 
ಮೌಳಿಪ್ರಿಯೇ ದೇವಿ ಸದಾ ಮೇ ವರದಾ ಭವ ॥ ಮಹಾರುದ್ರದೇವವಾಮಾಂಕ- 
ಸ್ಥಿತಚೈತ್ರಗೌರ್ಯೈೆ ನಮಃ | ವಸ್ತಯುಗ್ಗಂ ಸಮರ್ಪಯಾಮಿ ॥ 

ಮಾಂಗಲ್ಯಸಮರ್ಪಣೆ - ಮಾಂಗಲ್ಯಂ ಮಣಿಸಂಯುಕ್ತಮುಕ್ತಾಫಲಸಮ- 
ನ್ಹಿತಮ್‌ । ಉತ್ತಮಂ ಗುಣಸೂತ್ರಂ ಗೃಹಾಣ ಶುಭಲಕ್ಷದೇ ॥ 

ಆಭರಣ - ವಿವಿಧ ಆಭರಣ ಸಮರ್ಪಿಸಬೇಕು ವಜ್ರಮಾಣಿಕ್ಯವೈಢೂರ್ಯ 
ಮುಕ್ತಾವಿದ್ರುಮಮಂಡಿತಮ್‌ 1। ಪುಷ್ಪರಾಗಸಮಾಯುಕ್ತಂ ಭೂಷಣಂ 'ಪ್ರತಿ- 
ಗೃಹ್ಯತಾಮ್‌ | ಕಿರೀಟಹಾರಕೇಯೂರ ಕಂಕಣಾದಿ ವಿಭೂಷಣೈೆಃ | ಅಲಂಕರೋಮಿ 
ತ್ವಾಂ ಭಕ್ತ್ಯಾ ಸರ್ವಾಲಂಕಾರಕಾರಿಣೀ ॥ ಮಹಾರುದ್ರದೇವವಾಮಾಂಕಸ್ಥಿತಮಂಗಳ- 
ಗೌರ್ಯೈ ನಮಃ । ಆಭರಣಾನಿ ಸಮರ್ಪಯಾಮಿ ॥ 


14 ಚೈತ್ರಮಾಸ - ವೈಶಾಖಮಾಸ 


ಗಂಧಃ- ಹೂ ಅನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಹಚ್ಚಬೇಕು ಕುಂಕುಮಾಗರು 
ಕರ್ಪೂರಕಸ್ತೂರೀ ಚಂದನಾದಿಕಂ । ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕುರು 
ಶಾಂಕರಿ ॥ ಗಂಧಂ ಗೃಹಾಣ ದೇವೇಶಿ ಉತ್ತಮಂ ದಿವ್ಯಚಂದನಂ । ವಿಲೇಪನಂ 
ಸುರಾಧೀಶೇ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರ- 
ಗೌರ್ಯೈ ನಮಃ । ದಿವ್ಯಪರಿಮಳಗಂಧಾನ್‌ ಸಮರ್ಪಯಾಮಿ ॥ 


ಅಕ್ಸತಾಃ - ಮಂತ್ರಾಕ್ಛತೆಯನ್ನು ದೇವಿಗೆ ಸಮರ್ಪಿಸಬೇಕು ರಂಜಿತಾಃ 
ಕುಂಕುಮೌಘೇನ ಹರಿದ್ರಾಕ್ಷಾಸ್ತಥಾಕ್ಷತಾಃ | ತವಾಲಂಕರಣಾರ್ಥಾಯ ಪ್ರದತ್ತಾಃ 
ಸರ್ವಮಂಗಳೇ ॥ ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ 
ಶುಭಾನ್‌ । ಅಕ್ಛತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರಿ ॥ ಮಹಾರುದ್ರ- 
ದೇವವಾಮಾಂಕಸ್ಕಿತಚೈತ್ರಗೌರ್ಯೈೆ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 


ಹರಿದ್ರಾಚೂರ್ಣಂ - ಅರಿಶಿನ ಏರಿಸಬೇಕು ಸೌಭಾಗ್ಯಶುಭದೇ ದೇವಿ 
ಸರ್ವಮಂಗಲದಾಯಿನೀ | ಹರಿದ್ರಾಂ ತೇ ಪ್ರದಾಸ್ಯಾಮಿ ಗೃಹಾಣ ಪರಮೇಶಿ ॥ 
ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ ಶುಭಾನ್‌ । ಅಕ್ಬತಾಂ- 
ಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರಿ ॥ ಮಹಾರುದ್ರದೇವವಾಮಾಂಕಸ್ಥಿತ- 
ಚೈತ್ರಗೌರ್ಯೈ ನಮಃ | ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 


ಕುಂಕುಮಚೂರ್ಣಂ - ಕುಂಕುಮ ಏರಿಸಬೇಕು ಕುಂಕುಮಂ ಕಾಂತಿದಂ 
ದಿವ್ಯಂ ಸರ್ವಕಾರ್ಯಫಲಪ್ರದಂ । ಕುಂಕುಮೇನಾರ್ಚಿತೇ ದೇವಿ ಗೃಹಾಣ ವರದಾ 
ಭವ॥ ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯೈನಮಃ | ಕುಕುಮಚೂರ್ಣಂ 
ಸಮರ್ಪಯಾಮಿ ॥ 


ಸಿಂಧೂರಚೂರ್ಣಂ - ಮಂಗಳದ್ರವ್ತ, ಸಿಂಧೂರ, ಕಾಡಿಗೆ, ಗಂಧೂಡಿ 
ಇತ್ಯಾದಿಗಳನ್ನು ಅರ್ಪಿಸುವುದು ಹರಿದ್ರಾಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾ- 
ಧಿಕಂ । ನೀಲಲೋಹಿತತಾಟಂಕೇ ಮಂಗಲದ್ರವ್ಯಮಾಶ್ಚರಿ ॥ ಮಹಾರುದ್ರದೇವ- 
ವಾಮಾಂಕಸ್ಥಿತಚೈತ್ರಗೌರ್ಯ್ಯೆ ನಮಃ । ಸಿಂಧೂರಚೂರ್ಣಂ, ಮಂಗಳದ್ರವ್ಯಾಣಿ ಚ 
ಸಮರ್ಪಯಾಮಿ ॥ 


ಚೈತ್ರಶುಕ್ಸಪ 15 


ಪುಷ್ಪಮಾಲಿಕಾ - (ಪುಷ್ಪಮಾಲೆ ಅರ್ಪಿಸಬೇಕು) ಚಂಪಕಾ ಕುಂದಮಂದಾರ 
ಮಾಲತೀ ಬೃಹತೀ ಸುಮೈ: 1 ಪುಷ್ಪೆ ಲರ್ಬಿಲ್ವದಳೋಷಹೇತೈಃ ಪೂಜಯಾಮಿ ಶಿವ- 
ಪ್ರಿಯಾಂ ॥ ಜಾಜೀ ಪುನ್ನಾಗ ಮಂದಾರ ಕೇತಕೀ ಚಂಪಕಾನಿ ಚ । ಪುಷ್ಪಾಣಿ ತವ 
ಪೂಜಾರ್ಥಮರ್ಪಯಾಮಿ ಸದಾಶಿವೇ॥ ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌ 
ರ್ಯೈ ನಮಃ । ಪುಷಮಾಲಿಕಾಂ ಸಮರ್ಪಯಾಮಿ ॥ 


ಅಥ ಅಂಗಪೂಜಾ - ಶ್ರೀ ಉಮಾಯ್ಯೆ ನಮಃ - ಪಾದೌ ಪೂಜಯಾಮಿ ॥ 
ಗೌರ್ಯೈ ನಮಃ - ಗುಲ್ಫೌ ಪೂಜಯಾಮಿ ॥ ಶ್ವೇತವಸನಾಯೈ ನಮಃ - ಜಂಘೇ 
ಪೂಜಯಾಮಿ ॥ ಪಾರ್ವತ್ಯೈ ನಮಃ - ಜಾನುನೀ ಪೂಜಯಾಮಿ ॥ ಜಗನಾತ್ರೇ 
ನಮಃ- ಕಟಿಂ ಪೂಜಯಾಮಿ ॥ ಮೂಲಪ್ರಕೃತ್ಯೈ ನಮಃ - ನಾಭಿಂ ಪೂಜಯಾಮಿ ॥ 
ಅಂಬಿಕಾಯೈ ನಮಃ - ಉದರಂ ಪೂಜಯಾಮಿ ॥ ಅನ್ನಪೂರ್ಣಾಯ್ಯೆ ನಮಃ - 
ಸ್ತನೌ ಪೂಜಯಾಮಿ ॥ ಶಿವಸುಂದರ್ಯೈ ನಮಃ - ವಕ್ಕಸ್ಥಲಂ ಪೂಜಯಾಮಿ ॥ 
ಮಹಾಬಲಾಯೈ ನಮಃ - ಬಾಹೂ ಪೂಜಯಾಮಿ '॥ ವರಪ್ರದಾಯೈ ನಮಃ - 
ಹಸ್ತಾನ್‌ ಪೂಜಯಾಮಿ ॥ ಕಂಬುಕಂಠೈ ನಮಃ - ಕಂಠಂ ಪೂಜಯಾಮಿ ॥ 
ಬ್ರಹ್ಮವಿದ್ಯಾಯೈ ನಮಃ - ಜಿಹ್ವಾಂ ಪೂಜಯಾಮಿ ॥ ಶಾಂಕರ್ಯೈ ನಮಃ - ಮುಖಂ 
ಪೂಜಯಾಮಿ ॥ ಶ್ರಿಯ್ಛೆ ನಮಃ - ನೇತ್ರೇ ಪೂಜಯಾಮಿ ॥ ರುದ್ರಾಣ್ಯ ನಮಃ - 
ಕರ್ಣೌ ಪೂಜಯಾಮಿ ॥ ಸರ್ವಮಂಗಳಾಯೈ ನಮಃ -ಲಲಾಟಂ ಪೂಜಯಾಮಿ ॥ 
ಸರ್ವೇಶ್ವರ್ಯೈ ನಮಃ - ಶಿರಃ ಪೂಜಯಾಮಿ ॥ ಚೈತ್ರಗೌರ್ಯೈ ನಮಃ ಸರ್ವಾ- 
ಣ್ಯಂಗಾನಿ ಪೂಜಯಾಮಿ ॥ 

ಪತ್ರ ಪೂಜಾ (ಪತ್ರಗಳಿಂದ ಪೂಜಿಸಬೇಕು) ಶ್ರೀ ಉಮಾಯ್ಯೆ ನಮಃ । ಬಿಲ್ಪ- 
ಪತ್ರಂ ಸಮರ್ಪಯಾಮಿ ॥ ಗೌರ್ಯೈ ನಮಃ । ಚಂಪಕಪತ್ರಂ ಸಮರ್ಪಯಾಮಿ ॥ 
ಪಾರ್ವತ್ಯೈ ನಮಃ । ದೂರ್ವಾಪತ್ರಂ ಸಮರ್ಪಯಾಮಿ ॥ ಜಗನಾತ್ರೇ ನಮಃ । 
ಅರ್ಕಪತ್ರಂ ಸಮರ್ಪಯಾಮಿ ॥ ಜಗತ್ಪತಿಷ್ಠಾಯ್ಳೈ ನಮಃ । ಕರವೀರಪತ್ರಂ 
ಸಮರ್ಪಯಾಮಿ ॥ ಅನ್ನಪೂರ್ಣಾಯೈ ನಮಃ । ತುಳಸೀಪತ್ರಂ ಸಮರ್ಪಯಾಮಿ ॥ 
ಶಿವಸುಂದರ್ಯೈ ನಮಃ । ದಾಡಿಮಪತ್ರಂ ಸಮರ್ಪಯಾಮಿ ॥ . ಅಂಬಿಕಾಯೈೆ 
ನಮಃ । ದತ್ತೂರಪತ್ರಂ ಸಮರ್ಪಯಾಮಿ ॥ ವರಪ್ರದಾಯೈ ನಮಃ | ಮಲ್ಲಿಕಾಪತ್ರಂ 


16 ಚೈತ್ರಮಾಸ - ವೈಶಾಖಮಾಸ 
ಸಮರ್ಪಯಾಮಿ ॥ ಕಂಬುಕಂಠೈ ನಮಃ । ಯೂಢಿಕಾಪತ್ರಂ ಸಮರ್ಪಯಾಮಿ ॥ 
ಬ್ರಹ್ಮವಿದ್ಯಾಯ್ಕೆ ನಮಃ | ಜಾಜೀಪತ್ರಂ ಸಮರ್ಪಯಾಮಿ ॥ ಶಿವಾಯೈ ನಮಃ । 
ಮರುವಕಪತ್ರಂ ಸಮರ್ಪಯಾಮಿ ॥ ತ್ರಿಪುರಸುಂದಯೆಣ್ಯ ನಮಃ | ದವನಪತ್ರಂ 
ಸಮರ್ಪಯಾಮಿ ॥ ತ್ರಿಪುರೈಶ್ಚರೈ ನಮಃ ನಿಂಬಪತ್ರಂ ಸಮರ್ಪಯಾಮಿ ॥ 
ರುದ್ರಾಣ್ಮೈ ನಮಃ | ಕಾಮಸಂಜೀವಿನೀಪತ್ರಂ ಸಮರ್ಪಯಾಮಿ॥ ಹರಪ್ರಿಯಾಯ್ಬೆ 
ನಮಃ । ವಿಷ್ಣುಕಾಂತಿಪತ್ರಂ ಸಮರ್ಪಯಾಮಿ ॥  ಚೈತ್ರಗೌರ್ಯೈ ನಮಃ ॥ 
ಪತ್ರಪೂಜಾಂ ಸಮರ್ಪಯಾಮಿ ॥ 

ಅಥ ಪುಷ್ಪಪೂಜಾ (ಪುಷ್ಪಗಳಿಂದ ಅರ್ಚಿಸಬೇಕು) ಶ್ರೀ ಗಿರಿಜಾಯೈ ನಮಃ । 
ಮಲ್ಲಿಕಾಪುಷಂ ಸಮರ್ಪಯಾಮಿ (ಮಲ್ಲಿಗೆ) ದಾಕ್ಷಾಯಿಣ್ಯೈ ನಮಃ । ಜಾಜೀಪುಷ್ಪಂ 
ಸಮರ್ಪಯಾಮಿ (ಜಾಜೀ) ಉಮಾಯ್ಯೆ ನಮಃ । ಕರವೀರಪುಷಂ ಸಮರ್ಪಯಾಮಿ 
(ಕಣಗಲೆ) ದುರ್ಗಾಯ್ಕೆ ನಮಃ । ಕಮಲಪುಷಂ ಸಮರ್ಪಯಾಮಿ (ತಾವರೆ) 
ಗೌರ್ಯೈ ನಮಃ । ಪುನ್ನಾಗಪುಷ್ಠಂ ಸಮರ್ಪಯಾಮಿ (ಸುರಹೊನ್ನೆ) ಕಾಳ್ಕೈ ನಮಃ । 
ಸೇವಂತಿಕಾಪುಷ್ಠಂ ಸಮರ್ಪಯಾಮಿ (ಸೇವಂತಿಗೆ) ಹೈಮವತ್ಯ್ಕೈ ನಮಃ 1 
ಕುಂದಕಪುಷಂ ಸಮರ್ಪಯಾಮಿ (ದುಂಡುಮಲ್ಲಿಗೆ) ಈಶ್ವರವಲ್ಲಭಾಯ್ಯೆ ನಮಃ । 
ಚಂಪಕಪುಷ್ಪಂ ಸಮರ್ಪಯಾಮಿ (ಸಂಪಿಗೆ) ಶಿವಾಯ್ಕೆ ನಮಃ । ಕೇತಕೀಪುಷ್ಠಂ 
ಸಮರ್ಪಯಾಮಿ (ತಾಳೆಹೂ) ಭವಾನ್ಯೆ ನಮಃ । ಉತ್ತಲಪುಷಂ ಸಮರ್ಪಯಾಮಿ 
(ನೈದಿಲೆ) ರುದ್ರಾಣ್ಮೈ ನಮಃ । ಪಾರಿಜಾತಪುಷ್ಪಂ ಸಮರ್ಪಯಾಮಿ (ಪಾರಿಜಾತ) 
ಶರ್ವಾಣ್ಮೈ ನಮಃ । ಜಪಾಪುಷಂ ಸಮರ್ಪಯಾಮಿ (ದಾಸವಾಳ) ಸರ್ವ- 
ಮಂಗಳಾಯ ನಮಃ । ಸ್ಥಲಪದಪುಷ್ಟು ಸಮರ್ಪಯಾಮಿ (ಗುಲಾಬಿ ಡೇರಾ) 
ಅಪರ್ಣಾಯೈೆ ನಮಃ । ನಂದ್ಯಾವರ್ತಪುಷ್ಪು ಸಮರ್ಪಯಾಮಿ(ನಂಜಬಟ್ಟು) 
ಜಗನ್ಮಂಗಳಾಯೈ ನಮಃ । ದಾಡಿಮಪುಷಂ ಸಮರ್ಪಯಾಮಿ (ದಾಳಿಂಬೆ ಹೂ) 
ಜಗಜ್ಯನನ್ಯೈ ನಮಃ । ಪಾಟಲಿಪುಷ್ಬಂ ಸಮರ್ಪಯಾಮಿ (ಪಾದರಿ) ಶಿವವಲ್ಲಭಾಯೈ 
ನಮಃ । ಕಲ್ಹಾರಪುಷ್ಪಂ ಸಮರ್ಪಯಾಮಿ (ಬೆಟ್ಟ ದಾವರಿ) ॥ ಶ್ರೀ ಚೈತ್ರಗೌರ್ಯೆ 
ನಮಃ ನಾನಾವಿಧ ನಾನಾವರ್ಣ ಪರಿಮಳಪುಷ್ಟಾಣಿ ಸಮರ್ಪಯಾಮಿ ॥ 


ಚೈತ್ರಶುಕ್ಳಪ 17 


ಅಷ್ಟೋತ್ತರ ಶತನಾಮಪೂಜಾ 

ಶ್ರೀರಜತಾಚಲಶೃಂಗಾಗ್ರಮಧ್ಯಸ್ಥಾಯೈ ನಮಃ । ಹಿಮಾಚಲ ಮಹಾ- 
ವಂಶಪಾವನಾಯೈೆ ನಮಃ । ಶಂಕರಾರ್ಧಾಂಗಸೌಂದರ್ಯಶರೀರಾಯ್ಕೆ ನಮಃ । 
ಲಸನ್ನರಕತಸ್ವಚ್ಛವಿಗ್ರಹಾಯ್ಶೆ ನಮಃ । ಮಹಾತಿಶಯಸೌಂದರ್ಯಲಾವಣ್ಯಾಯ್ಕೆ 
ನಮಃ | ಶಶಾಂಕಶೇಖರಪ್ರಾಣವಲ್ಲಭಾಯೈ ನಮಃ । ಸದಾಪಂಚದಶಾತ್ಮೈಕ್ಕಸ್ವರೂ 
ಪಾಯ್ಕೆ ನಮಃ। ವಜ್ರಮಾಣಿಕ್ಯ ಕಿರೀಟಾಯೈ ನಮಃ। ಕಸೂರಿತಿಲಕೀಭೂತನಿಟಿಲಾಯ್ಕೆ 
ನಮಃ ॥10॥ ವಿಕಚಾಂಭೋರುಹದಲಲೋಚನಾಯೈೆ ನಮಃ । ಶರಚ್ಚಾಂಪೇ- 
ಯಪುಷ್ಟಾಭನಾಸಿಕಾಯ್ಕೈೆ ನಮಃ | ಲಸತ್ವಾಂಚನತಾಟಂಕಯುಗಲಾಯ್ಯೆ ನಮಃ । 
ಮಣಿದರ್ಪಣಸಂಕಾಶಕಪೋಲಾಯ್ಕೆ ನಮಃ । ತಾಂಬೂಲಪೂರಿತ ಸ್ಮೇರವದನಾಯೈ 
ನಮಃ । ಸುಪಕ್ವದಾಡಿಮೀಬೀಜರದಾಯೈ ನಮಃ । ತ್ರಿವಲೀಯುಕ್ತಕಂಬುಕಂಧರಾಯೈ 
ನಮಃ । ಗಿರೀಶಬದ್ದಮಾಂಗಲ್ಯ ಮಂಗಲಾಯ್ಕೆ ನಮಃ । ಪದಪಾಶಾಂಕುಶ- 
ಸತ್ಯರಾಬ್ದಾಯ್ಕೈೆ ನಮಃ ॥20/। ಪದಕ್ಟೆರದಮಂದಾರ ಸುಮಾಲಿನ್ಶೈ ನಮಃ । ಸುವರ್ಣ 
-ಕುಂಭಯುಗ್ಥಾಭಸಂಕುಚಾಯ್ಕೆ ನಮಃ | ರಮಣೀಯ ಚತುರ್ಬಾಹುಸಂಯುಕ್ತಾಯೈ 
ನಮಃ । ಕನಕಾಂಗದಕೇಯೂರಭೂಷಿತಾಯ್ಕೆ ನಮಃ । ಬೃಹತ್‌ ಸೌವರ್ಣ- 
ಸೌಂದರ್ಯವಸನಾಯ್ಕೆ ನಮಃ । ಬೃಹನ್ನಿತಂಬವಿಲಸಜ್ಜಘನಾಯೈ ನಮಃ । ಸೌಭಾಗ್ಯ 
ಜಾತಕಶೃಂಗಾರಮಧ್ಯಮಾಯ್ಕೆ ನಮಃ । ದಿವ್ಯಭೂಷಣಸಂದೋಹ ರಂಜಿತಾಯೈೆ 
ನಮಃ । ಪಾರಿಜಾತಗುಣಾಧಿಕ್ಯಪದಾಬ್ದಾಯ್ಯೆ ನಮಃ । ಸಂಪದ್ಮರಾಗಸಂಕಾಶ 
ಚರಣಾಯ್ಕೆ ನಮಃ ॥30॥ ಶ್ರೀಕಂಠನೇತ್ರಕುಮುದಚಂದ್ರಿಕಾಯ್ಕ್ಫೆ ನಮಃ । ಸ- 
ಚಾಮರಶಚ್ಯಾದಿದೇವತಾ ವೀಜಿತಾಯೈ ನಮಃ । ಭಕ್ತರಕ್ಷಣದಾಕ್ಷಿಣ್ಯ ಕಟಾಕ್ಷಾಯೈ 
ನಮಃ । ಭೂತೇಶಾಲಿಂಗನೋದ್ಧೂತಪುಲಕಾಂಗೈ ೪ ನಮಃ । ಅನಂಗಜನಕಾ- 
ಪಾಂಗವೀಕ್ಷಣಾಯ್ಕ ನಮಃ । ಶಚೀಮುಖಾಮರವಧೂಸೇವಿತಾಯ್ಕೆ ನಮಃ |। 
ಲೀಲಾಕಲಿತಬ್ರಹ್ಮಾಂಡ ಮಂಡಿತಾಯ್ಕೆ ನಮಃ । ಅಣಿಮಾದಿಮಹಾಶಕ್ತಿಸಂವೃತಾಯೈ 
ನಮಃ । ಏಕತಪತ್ರಸಾಮ್ರಾಜ್ಯದಾಯಕಾಯೈ ನಮಃ । ಸನಕಾದಿಸಮಾರಾಧ್ಯ- 
ಪಾದುಕಾಯ್ಕೆ ನಮಃ ॥40॥ ದೇವರ್ಷಿಭಿಸ್ತೂಯಮಾನಾಠತ್ಮವೈಭವಾಯೈ ನಮಃ । 
ಮತ್ತೇಭವಕ್ತಷಡ್ನಕ್ತವತ್ತಲಾಯ್ಕೆ ನಮಃ । ಚಕ್ರರಾಜಮಧ್ಯವತ್ಯೈ ನಮಃ । ಚಿದಗ್ನಿ- 
ಕುಂಡಸಂಭೂತಸುದೇಹಾಯೈೆ ನಮಃ । ಶಶಾಂಕಖಂಡಸಂಯುಕ್ತಮಕುಟಾಯ್ಭೆ . 


18 ಚೈತ್ರಮಾಸ - ವೈಶಾಖಮಾಸ 


ನಮಃ | ಮತ್ತಹಂಸವಧೂಮಂದಗಮನಾಯೈೆ ನಮಃ । ವಂದಾರುಜನಸಂದೋಹ- 
ವಂದಿತಾಯ್ಕೆ ನಮಃ । ಅಂತರ್ಮುಖಜಸಾನಂದ ಫಲದಾಯೈ ನಮಃ । ಪತಿ- 
ವ್ರತಾಂಗನಾಭೀಷ್ಟಫಲದಾಯೈ ನಮಃ । ಅವ್ಯಾಜಕುರಣಾಪೂರಪೂರಿತಾಯೈ ನಮಃ | 
ನಿರಂಜನಚಿದಾನಂದ ಸಂಯುಕ್ತಾಯೈ ನಮಃ ॥50॥ ಸಹಸ್ರಸೂರ್ಯ ಸಂಯುಕ್ತ- 
ಪ್ರಕಾಶಾಯೈ ನಮಃ । ರತ್ನ ಚಿಂತಾಮಣಿಗೃಹಮಧ್ಯಸ್ಥಾಯೈ ನಮಃ । ಹಾನಿವೃದ್ಧಿ. 
ಗುಣಾಧಿಕ್ಕರಹಿತಾಯ್ಕೆ ನಮಃ | ಮಹಾಪದ್ಮಾಟವೀಟಮಧ್ಯನಿವಾಸಾಯ್ಕೈೆ ನಮಃ । 
ಜಾಗ್ರತ್‌ ಸ್ವಪ್ನಸುಷುಪ್ತೀನಾಂ ಸಾಕ್ಷೀ ಭೂತ್ಯೈ ನಮಃ | ಮಹಾಪಾಪೌಘಪಾಪಾನಾಂ 
ವಿನಾಶಿನ್ಯೈ ನಮಃ । ದುಷ್ಕಭೀತಿ ಮಹಾಭೀತಿ ಭಂಜನಾಯೈ ನಮಃ । ಸಮಸ್ತದೇವಜನ 
ಪ್ರೇರಕಾಯೈ ನಮಃ । ಸಮಸ್ತಹೃದಯಾಂಭೋಜನಿಲಯಾಯೈೆ ನಮಃ । ಅನಾಹತ 
ಮಹಾಪದ್ಮ ಮಂದಿರಾಯ್ಕೆ ನಮಃ  ॥60/ ಸಹಸ್ರಾರಸರೋಜಾತವಾಸಿತಾಯ್ಕೆ 
ನಮಃ । ಪುನರಾವೃತ್ತಿರಹಿತ ಪುರಸ್ಕಾಯೈೆ ನಮಃ | ಲೋಪಾಮುದ್ರಾರ್ಚಿತಶ್ರೀಮಚ್ಚ 
ರಣಾಯ್ಕೆ ನಮಃ । ಸಹಸ್ರರತಿ ಸೌಂದರ್ಯ ಶರೀರಾಯ್ಕೆ ನಮಃ 1 
ಭಾವನಾಮಾತ್ರಸಂತುಷ್ಠಹೃದಯಾಯ್ಯ ನಮಃ । ಸತ್ಯಸಂಪೂರ್ಣ ವಿಜ್ಞಾನಸಿದ್ದಿದಾಯ್ಯೆ 
ನಮಃ । ದಕ್ಷಾದ್ವರಭೇದಸಾಧನಾಯೈ ನಮಃ । ಶ್ರೀನಾಥಸೋದರೀಭೂತ್ವಾ ಶೋಭಿ- 
ತಾಯ್ಕೆ ನಮಃ । ಚಂದಶೇಖರಭಕ್ತಾರ್ತಿಭಂಜನಾಯ್ಯೆ ನಮಃ । ಸರ್ವೋಪಾಧಿ 
ವಿನಿರ್ಮುಕ್ಷಚ್ಛೆತನ್ಯಾಯ್ಕೆ ನಮಃ ॥70॥ ನಾಮಪಾರಾಯಣಾಭೀಷ್ಠಫಲದಾಯೈ 
ನಮಃ । ಸೃಷ್ಟಿಸ್ಥಿತಿತಿರೋಧಾನಸಂಕಲ್ಪಾಯೈೆ ನಮಃ । ಶ್ರೀ ಷೋಡಶಾಕ್ಷರೀಮಂತ್ರ- 
ಮಧ್ಯಗಾಯೈ ನಮಃ | ಅನಾದ್ಯಂತಸ್ಥಯಂಭೂತದಿವ್ಯಮೂತ್ಯೆಣ್ಯ ನಮಃ । 
ಭಕ್ತಹಂಸಪರೀಮುಖ್ಯನಿಯೋಗಾಯ್ಯೆ ನಮಃ । ಮಾತ್ಸಮಂಡಲಸಂಯುಕ್ತಲಲಿತಾಯ್ಕ 
ನಮಃ । ಭಂಡದ್ಯೈತ್ಯಮಹಾಸ್ತನಾಶನಾಯ್ಕೆ ನಮಃ । ಕ್ರೂರಭಂಡಶಿರಚ್ಛೇದ- 
ನಿಪುಣಾಯ್ಕೆ ನಮಃ । ಚಂಡಮುಂಡನಿಶುಂಭಾದಿಖಂಡನಾಯ್ಕೆ ನಮಃ । 
ರಕ್ರಾಕ್ಷರಕ್ತಜಿಹ್ವಾದಿಶಕ್ಷಕಾಯ್ಕೆ ನಮಃ 11801 ಮಹಿಷಾಸುರದೋರ್ವೀರ್ಯ- 
ನಿಗ್ರಹಾಯ್ಕೆ ನಮಃ । ಅಭ್ರಕೇಶಮಹೋತ್ಸಾಹಕರಣಾಯೈ ನಮಃ । ಮಹೇಶ- 
ಯುಕ್ತನಟನತತ್ಪರಾಯೈ ನಮಃ । ನಿಜಧರ್ತಮುಖಾಂಭೋಜಚಿಂತನಾಯೈ ನಮಃ । 
ವೃಷಭಧ್ವಜವಿಜ್ಞಾನಭಾವನಾಯ್ಕೆ ನಮಃ । ಜನ್ಮಮೃತ್ಯುಜರಾರೋಗಭಂಜನಾಯೈ 


ಅಲ ಶೆ 


ನಮಃ । ವಿಧೇಯಮುಕ್ತವಿಜ್ಞಾನಸಿದ್ಧಿದಾಯೈ ನಮಃ । ಕಾಮಕ್ರೋಧಾದಿ 


ಚೈತ್ರಶುಕಪ 19 


ಷಡ್ಬರ್ಗನಾಶನಾಯ್ಕೆ ನಮಃ । ರಾಜರಾಜಾರ್ಚಿತಪದಸರೋಜಾಯೈ ನಮಃ । 
ಸರ್ವವೇದಾಂತ ಸಂಸಿದ್ಧತತ್ತಾ ವ್ವಯೈ ನಮಃ ॥90॥ ಶ್ರೀವೀರಭಕ್ತವಿಜ್ಞಾನನಿಧಾನಾಯೈ 
ನಮಃ | ಅಶೇಷದುಷ್ಠದನುಜಸೂದನಾಯೈ ನಮಃ । ಸಾಕ್ಷಾಚ್ಚ್ರೇದಕ್ಷಿಣಾಮೂರ್ತಿಮ 
ನೋಜ್ಲಾಯೈ ನಮಃ । ಹಯಮೇಧಾಗ್ರಸಂಪೂಜ್ಯಮಹಿಮಾಯ್ಬೆ ನಮಃ । ದಕ್ಷ- 
ಪ್ರಜಾಪತಿ ಸುತಾವೇಷಾಢ್ಯಾಯೈ ನಮಃ । ಸಮಬಾಣೇಕ್ಟುಕೋದಂಡಮಂಡಿತಾಯೈ 
ನಮಃ । ನಿತ್ಯಯೌವನಮಂಗಲಾಯೈ ನಮಃ । ಮಹಾದೇವಸಮಾಯುಕ್ತ ಶರೀರಾಯ್ಕೆ 
ನಮಃ । ಮಹಾದೇವರತೌತ್ತುಕಮಹಾದೇವ್ಕೈ ನಮಃ । ಶ್ರೀಚೈತ್ರಗೌರ್ಯ್ಯೈ ನಮಃ 
11001 
॥ಅಷ್ಟೋತ್ತರಶತನಾಮಪೂಜಾಂ ಸಮರ್ಪಯಾಮಿ ॥ 

ಧೂಪ ದೇವದ್ರುಮರಸೋದ್ಭುತಃ ಕಾಲಾಗರುಸಮನ್ನಿತಃ । ಆಫ್ರೇಯತಾಂ 
ಅಯಂ ಧೂಪಃ ಭವಾನಿ ಘ್ರಾಣತರ್ಪಣಾ ॥ ಮಹಾರುದ್ರದೇವವಾಮಾಂಕಸ್ಥಿಶಚ್ಛೆತ್ರ 
ಗೌರ್ಯೈ ನಮಃ । ಧೂಪಮಾಘ್ರಾಪಯಾಮಿ॥ 


ಏಕಾರ್ತಿದೀಪ ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯತಿಮಿರಾಪಹಾ ॥ ಭಕ್ತಾ ದೀಪಂ ಪ್ರಯಚ್ಛಾಮಿ 
“ು ಶೆ ದ ು 

ದೇವ ತೇ ಭಕ್ತಿಪೂರ್ವಕಮ್‌ । ತ್ರಾಹಿ ಮಾಂ ನರಕಾತ್‌ ಘೋರಾತ್‌ 
ದಿವ್ಯಜ್ಯೋತಿರ್ನಮೋತಸ್ತು ತೇ ॥ ಶ್ರೀ ಚೈತ್ರಗೌರ್ಯೈನಮಃ ಏಕಾರ್ತಿದೀಪಂ 
ದರ್ಶಯಾಮಿ ॥ ಧೂಪ ದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ ॥ 
ಆಚಮನೀಯಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ॥ 

ನೈವೇದ್ಯ- ಅನ್ನಂ ಚತುರ್ವಿಧಂ ಸ್ಟಾದುರಸ್ಥೆ: ಷಡ್ಲಿಃ ಸಮನ್ವಿತಂ । ಭಕ್ಷ್ಯ- 
ಭೋಜ್ಯಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ ॥ ಖರ್ಜೂರ ನಾರಿಕೇಳಾಢ್ಯಂ 
ನಾನಾ ಭಕ್ಷ್ಯಸಮನ್ನಿತಂ | ಶಾಲ್ಯನ್ನಂ ಷಡ್ರಸೋಪೇತಂ ನೈವೇದ್ಯಂ ಸ್ಟೀಕುರುಷ್ಟ 
ಮೇ ॥ ಭಗವಂತನಿಗೆ ಹಾಗೂ ಮುಖ್ಯಪ್ರಾಣದೇವರಿಗೆ ಸಮರ್ಪಿಸಿದ ನೈವೇದ್ಯವನ್ನೇ 
ಚೈತ್ರಗೌರಿಗೆ ನಿವೇದನೆ ಮಾಡಬೇಕು. ಶ್ರೀ ಚೈತ್ರಗೌರ್ಯೈ ನಮಃ ನಾರಿಕೇಳಫಲ- 
ನೈವೇದ್ಯಂ ಸಮರ್ಪಯಾಮಿ, ಕದಳೀಫಲನ್ಯೆವೇದ್ಯಂ ಸಮರ್ಪಯಾಮಿ, ಗೋ- 
ಧೂಮಪಿಷ್ಟ ನೈವೇದ್ಯಂ ಸಮರ್ಪಯಾಮಿ, ಮುದ್ದದಳ, ಚಣಕದಳ ನೈವೇದ್ಯಂ 


20 ಚೈತ್ರಮಾಸ - ವೈಶಾಖಮಾಸ 


ಸಮರ್ಪಯಾಮಿ, ಸಮಸ್ತವಿಧ-ಫಲಭಕ್ಷ್ಯಭೋಜ್ಯಮಹಾನ್ಯೆವೇದ್ಯಂ ಸಮರ್ಪ- 
ಯಾಮಿ | ಮಧ್ಯೇಮಧ್ಯೇ ಪಾನೀಯಂ ಸಮರ್ಪಯಾಮಿ | ಉತ್ತರಾಪೋಶನಂ 
ಸಮರ್ಪಯಾಮಿ । ಹಸ್ತಪ್ರಕ್ಷಳನಂ ಸಮರ್ಪಯಾಮಿ । ಮುಖಪ್ರಕ್ಷಾಳನಂ 
ಸಮರ್ಪಯಾಮಿ । ಪಾದಪ್ರಕ್ಷಳನಂ ಸಮರ್ಪಯಾಮಿ । ಕರೋದ್ವರ್ತನಂ 
ಸಮರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ । 


ತಾಂಬೂಲ - ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಂ | 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ ಮಹಾರುದ್ರ- 
ದೇವವಾಮಾಂಕಸ್ಥಿತಚೈತ್ರಗೌರ್ಯ್ಯೆ ನಮಃ । ತಾಂಬೂಲಂ ಸಮರ್ಪಯಾಮಿ ॥ 


ಸುವರ್ಣಪಷ್ಟದಕ್ಕಿಣೆ -  ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ 
ವಿಭಾವಸೋಃ । ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ ಮಹಾ- 
ರುದ್ರದೇವವಾಮಾಂಕಸ್ಕಿತಚೈತ್ರಗೌರ್ಯ್ಯೆ ನಮಃ । ಸುವರ್ಣಪುಷ್ಪದಕ್ಷಿಣಾಂ ಸಮ- 
ರ್ಪಯಾಮಿ ॥ 

ಉತ್ತರನೀರಾಜನ - ವರ್ತಿತ್ರಯಸಮಾಯುಕ್ತಂ ಕರ್ಪೂರೇಣ ಸಮನ್ವಿತಂ । 
ನೀರಾಜನಂ ಗೃಹಾಣೇದಂ ಮಯಾ ದತ್ತಂ ಮಹೇಶ್ವರಿ ॥ ಶ್ರೀಚೈತ್ರಗೌರ್ಯಂತ- 
ರ್ಗತಪ್ರಾಣಸ್ಥಜಯಾಪತಿ-ಸಂಕರ್ಷಣಾಯ ನಮಃ ಮಹಾಮಂಗಳಾರತಿ ನೀರಾಜನಂ 
ಸಮರ್ಪಯಾಮಿ ॥ ಶ್ರೀಚ್ಛೈತ್ರಗೌರ್ಯೈ ನಮಃ ಉತ್ತರನೀರಾಜನಂ ದರ್ಶಯಾಮಿ ॥ 
ಉತ್ತರ ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ ॥ ಆಚಮನೀ- 
ಯಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ॥ 

ಮಂತ್ರಪುಷ್ಪ- ಕೈಯಲ್ಲಿ ಹೂ ಅಕ್ಷತೆ ಹಿಡಿಯುವುದು. ಚಂಪಕ್ಕೆಃ ಶತಪತ್ತೆ ಶ್ರ 
ಕಲ್ಲಾರೈಃ ಕರವೀರಕೈಃ | ಪಾಟಲೈರ್ಬಕುಳ್ಳೆರ್ಯುಕ್ತಂ ಗೃಹಾಣ ಕುಸುಮಾಂಜಲಿ- 
ಮ್‌ ॥ ಮಹಾರುದ್ರದೇವವಾಮಾಂಕಸ್ಥಿಶಚೈತ್ರಗೌರ್ಯ್ಯೆ ನಮಃ । ಮಂತ್ರಪುಷ್ಪಂ 
ಸಮರ್ಪಯಾಮಿ ॥ ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಗೌರಿಗೆ ಅರ್ಪಿಸುವುದು. 

ಪ್ರದಕ್ಷಿಣ ನಮಸ್ಕಾರ ಪತಿ-ಪತ್ನಿಯರು ಒಟ್ಟಿಗೆ ನಾಕು ಪ್ರದಕ್ಷಿಣೆ ನಮಸ್ಕಾರ 
ಮಾಡಬೇಕು. ನಮಸ್ತೇ ದೇವಿ ಕಲ್ಯಾಣಿ ನಮಸ್ತೇ ವಿಶ್ವವಂದಿತೇ । ನಮೋ 


ೈತ್ರಶುಕ್ಸಪಕ್ಷ 21 


ಭಕ್ತಾರ್ತಿನಾಶಿನ್ಯೈ ಭವಾನ್ಯೈ ತೇ ನಮೋ ನಮಃ ॥ ಪ್ರದಕ್ಷಿಣತ್ರಯಂ ದೇವಿ 
ಪ್ರಯತ್ನೇನ ಮಯಾ ಕೃತಂ । ತೇನ ಪಾಪಾನಿ ಸರ್ವಾಣಿ ವ್ಯಪೋಹತು ಸದಾ 
ಮಮ ॥ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । ತಾನಿ ತಾನಿ ವಿನಶ್ಯಂತಿ 
ಪ್ರದಕ್ಷಿಣ ಪದೇ ಪದೇ । ಪಾಪಾಹಂ ಪಾಪಕರ್ಮಾಹಂ ಪಾಪಾತ್ಮಾಪಾಪಸಂಭವಃ॥ 
ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ತಲೇ । ಅನ್ಯಥಾ ಶರಣಂ ನಾಸ್ತಿ ತ್ವಮೇವ 
ಶರಣಂ ಮಮ । ತಸ್ಮಾತ್ಕಾರುಣ್ಯಭಾವೇನ ರಕ್ಷ ರಕ್ಷ ಮಹೇಶ್ವರಿ ॥ ಮಹಾರುದ್ರ- 
ದೇವವಾಮಾಂಕಸ್ಥಿತಚೈತ್ರಗೌರ್ಯ್ಯೆ ನಮಃ । ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪ- 
ಯಾಮಿ ॥ 

ಪ್ರಸನ್ನಾರ್ಫ್ಥಮ್‌ - ಹೂ ಮಂತ್ರಕ್ತತೆ ತೆಗೆದುಕೊಂಡು ಒಂದು ಉದ್ದರಣೆ 
ನೀರನ್ನು ಕೈಯಲ್ಲಿ ಹಾಕಿಕೊಂಡು ಅರ್ಥಪಾತ್ರೆಯಲ್ಲಿ ಬಿಡುವುದು. 
ಗಂಗಾದಿಪುಣ್ಯಸಲಿಲೈಃ ಗಂಧಮಾಲ್ಯಾದಿವಾಸಿತೈಃ | ಅರ್ಥಂ ದಾಸ್ಯಾಮಿ ವರದೇ 
ಗೃಹಾಣ ಹರವಲ್ಲಭೇ ॥ ಪುನರರ್ಫ್ಯಂ ಪ್ರದಾಸ್ಯಾಮಿ ಮಂಗಳೇ ಶಿವಸುಂದರಿ । 
ಸರ್ವಪಾಪಕ್ಟಯಂ ಕೃತ್ವಾ ರಕ್ಷ ಮಾಂ ಶರಣಾಗತಾಮ್‌ ॥ ಮಹಾರುದ್ರದೇವ- 
ವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । ಇದಮರ್ಫಂ ಇದಮರ್ಫಂ ಇದಮರ್ಫಂ 

ಪೂರ್ಣಫಲಸಮರ್ಪಣ - ಒಂದು ತೆಂಗಿನ ಕಾಯಿಯನ್ನು ತಾಂಬೂಲ- 
ದಲ್ಲಿಟ್ಟು ದೇವಿಯ ಬಲಭಾಗದಲ್ಲಿ ಇಡಬೇಕು. ಇದಂ ಫಲಂ ಮಯಾ ದೇವಿ 
ಸ್ಥಾಪಿತಂ ಪುರತಸ್ತವ । ತೇನ ಮೇ ಸುಫಲಾವಾಪ್ತಿರ್ಭವೇಜ್ಞನ್ನನಿ ಜನ್ಮನಿ ॥ ಮಹಾ- 
ರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯ್ಯ ನಮಃ । ಪೂರ್ಣಫಲಂ ಸಮರ್ಪಯಾಮಿ 

ದೋರಗ್ರಹಣ ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು ಕೆಳಗಿನ ಶ್ಲೋಕ 
ಹೇಳಿ ತೆಗೆದುಕೊಂಡು ಕಟ್ಟಿಕೊಳ್ಳಬೇಕು. ಭಕ್ತಪ್ರಿಯೇ ಮಹಾದೇವಿ ಸರ್ವೈಶ್ವರ್ಯ- 
ಪ್ರದಾಯಿನೀ | ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷ್ಟಂ ಚ ತಂ ಕುರು ॥। 


ಪ್ರಾರ್ಥನಾ - ದೇವಿಯನ್ನು ದೀರ್ಫಾಯುಷ್ಯ ಸೌಮಾಂಗಲ್ಯಗಳ ಜೊತೆ 
ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಪ್ರಾರ್ಥಿಸುವುದು. ನಮಃ ಶಿವಕಾಂತಾಯ್ಕೆ ಹ್ರೀಂ 
ನಮಶ್ಶಿವಶಕ್ತಯೇ । ಶ್ರೀಂ ನಮೋ ಜಗತಾಂ ಮಾತ್ರೇ ಮಮ ಭೂಯಾನ್ಮನೋ- 
ರಥಃ ॥ ಪುತ್ರಾನ್‌ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೇ । ಅನ್ಯಾಂಶ್ಚ' 


22 ಚೈತ್ರಮಾಸ - ವೈಶಾಖಮಾಸ 
ಸರ್ವಕಾಮಾಂಶ್ಚ ದೇಹಿ ದೇವಿ ನಮೋಸ್ತುತೇ ॥ ಇತಿ ದೋರಬಂಧನಮ್‌ | ಮಹಾ 


ರುದ್ರದೇವವಾಮಾಂಕಸ್ಥಿತಚೈತ್ರಗೌರ್ಯೆ ನಮಃ | ಮನೋತಭೀಷ್ಠಪ್ರಾರ್ಥನಾಂ 
ಸಮರ್ಪಯಾಮಿ ॥ 


ಚೈತ್ರಗೌರಿ ಪೂಜೆ - 
ಚೈತ್ರಶುಕ್ಷತ್ವತೀಯಾಯಾಂ ಗೌರೀಮೀಶ್ಚರಸಂಯುತಾಮ್‌ । 
ಸಂಪೂಜ್ಯ ದೊಲೋತವಕಂ ಕುರ್ಯಾನ್ನಾರೀ ಶುಭೇಪ್ಪಕಾ ॥ 

(ದೇವಿಪುರಾಣ, ಉಲ್ಲೇಖ ಹೇಮಾದ್ರಿ) 

ಚೈತ್ರಮಾಸದ ಶುಕ್ಲಪಕ್ಷದ ತೃತೀಯಾ ದಿವಸ ಪರಮೇಶ್ವರನ ಜೊತೆ ಕುಳಿತಿರುವ 
ಗೌರಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಡೋಲೋತವ ಮಾಡಬೇಕು. 
(ತೊಟ್ಟಿಲಲ್ಲಿ ಕೂಡಿಸಿ ಉತ್ಸವ ಮಾಡಬೇಕು). 
ತೃತೀಯಾಯಾಂ ಯಜೇದ್ದೇವೀಂ ಶಂಕರೇಣ ಸಮನ್ವಿತಾಮ್‌ । ಕುಂಕುಮಾಗರುಕರ್ಪೂ 
ರಮಣಿವಸ್ತಸ್ರಗರ್ಚಿತಾಮ್‌ ॥ ಸುಗಂಧಿಪುಷ್ಪಧೂಪೈಶ್ಚದಮನೇನ ವಿಶೇಷತಃ । ತತ 
ಆಂದೋಲಯೇದ್ವತ್ಸಶಿವೋಮಾತುಷ್ಟಯೇ ಸದಾ ॥ ರಾತ್ರೌ ಜಾಗರಣಂ ಕುರ್ಯಾ- 
ತ್ವಾತರ್ದೇಯಾ ತು ದಕ್ಷಿಣಾ I ಸೌಭಾಗ್ಯಾಯ ಸದಾ ಸ್ತ್ರೀಭಿಃ ಕಾರ್ಯಾ ಪುತ್ರಸುಖೇ- 
ಪುಭಿಃ || 


ಶಂಕರನಿಂದ ಸಹಿತಳಾದ ಗೌರಿಯನ್ನು ತೃತೀಯಾದಿವಸ ಪೂಜಿಸಬೇಕು. 
ಕುಂಕುಮ, ಅಗರು, ಕರ್ಪೂರ, ಮಣಿ, ವಸ್ತ್ರ, ಮಾಲೆ ಇವುಗಳಿಂದ ಅರ್ಚಿಸಬೇಕು. 
ಸುಗಂಧಭರಿತವಾದ ಪುಷ್ಪಗಳಿಂದ ಪೂಜಿಸಿ, ಧೂಪಾರತಿ ಮಾಡಿ ವಿಶೇಷವಾಗಿ 
ದಮನದಿಂದ ಪೂಜಿಸಬೇಕು. ಅನಂತರ ತೊಟ್ಟಿಲನ್ನು ತೂಗಬೇಕು. ಶಿವ ಮತ್ತು 
ಪಾರ್ವತಿಯ ತುಪ್ಪಿಗಾಗಿ ಹೀಗೆ ಪ್ರತೀವರ್ಷವು ಆಚರಿಸಬೇಕು. ರಾತ್ರಿಕಾಲ ಜಾಗರಣೆ 
ಮಾಡಿ, ಪ್ರಾತಣಾಲದಲ್ಲಿ ದಕ್ಷಿಣೆಯನ್ನು ನೀಡಿ, ಸೌಭಾಗ್ಯವನ್ನು ಯಾಚಿಸಬೇಕು. 
ಸ್ತ್ರೀಯರು ಹೀಗೆ ಆಚರಿಸುವುದರಿಂದ ಪುತ್ರರನ್ನು ಹೊಂದಿ, ಅವರಿಂದ 
ಸುಖಪಡುತ್ತಾರೆ. | 
ಸಾಧು ಕೃತಂ ತ್ವಯಾ ದೇವಿ ಕೃತವತ್ಯಾ ಪರಿಗ್ರಹಮ್‌ । 
ಅಸ್ಕೇಹ ಧರ್ಮಪೀಶಸ್ಯ ಮನೋರಥಕೃತಃ ಸತಾಮ್‌ 1111 


ಚೈತ್ರಶುಕ್ಸಪಕ್ಚ 23 


ಪ್ರಿಯಳಾದ ಉಮೆಯೇ ! ಕಾಶಿಯಲ್ಲಿ ಧರ್ಮಪೀಠವನ್ನು ಸ್ಥಾಪನೆ ಮಾಡಿ, 
ಅಲ್ಲಿ ನೆಲೆಸಿ ಸಜ್ಜನರಿಗೆ ಅನುಗ್ರಹ ಮಾಡುವ ದೀಕ್ಷೆಯನ್ನು ನೀನು ಹೊಂದಿರುವುದು 
ಬಹಳ ಪ್ರಶಂಸಾರ್ಹವಾಗಿದೆ. ಸಜ್ಜನರ ಮನೋರಥಗಳು ಈಡೇರಲು ನಿನ್ನ ಈ 
ಕಾರ್ಯವು ಸುತ್ಯವಾಗಿದೆ. 
ತ ಏವ ವಿಶ್ವಭೋಕ್ತಾರೋ ವಿಶ್ವಮಾನ್ಯಾಸ್ತ ಏವ ಹಿ। 
ಯೇ ತ್ವಾಂ ವಿಶ್ವ್ಚಭುಜಾಮತ್ರ ಪೂಜಯಿಷ್ಯಂತಿ ಮಾನವಾಃ ॥2॥ 

ಯಾವ ಮನುಷ್ಯನು ಕಾಶಿಯಲ್ಲಿ ನೆಲೆಸಿದ ನಿನ್ನನ್ನು ನನ್ನ ಜೊತೆಗೆ 
ಪೂಜಿಸುತ್ತಾನೋ, ಅವನೇ ಸಮಸ್ತವಿಶ್ವದಲ್ಲಿ ಭೋಗವುಳ್ಳವನಾಗುತ್ತಾನೆ. ವಿಶ್ವಮಾನ್ಯ 
-ನಾಗುತ್ತಾನೆ. ಎಲ್ಲರೂ ಅವನನ್ನು ಗೌರವಿಸುತ್ತಾರೆ. 
ವಿಶ್ವೇ ವಿಶ್ವಭುಜೇ ವಿಶ್ವಸ್ಥಿತ್ಯುತ್ಪತ್ತಿಲಯಪ್ರದೇ । 
ನರಾಸ್ತ ದರ್ಚಕಾಶ್ಪಾತ್ರ ಭವಿಷ್ಯಂತ್ಯಮಲಾತ್ಮಕಾಃ 11311 

ವಿಶ್ವದ ಸ್ಥಿತಿ ಉತ್ಪತ್ತಿ ಲಯಗಳನ್ನು ಮಾಡುವ ವಿಶ್ವವನ್ನು ಧರಿಸಿದ ನಿನ್ನನ್ನು 
ಯಾರು ಪೂಜಿಸುತ್ತಾರೋ, ಅವರು ದೋಷಮುಕ್ತರಾಗುತಾರೆ. 
ಮನೋರಥತೃತೀಯಾಯಾಂ ಯಸ್ತೇ ಭಕ್ತಿಂ ವಿಧಾಸ್ಯತಿ । 
ತನ್ಮನೋರಥಸಂಸಿದ್ಧಿರ್ಭವಿತ್ರೀ ಮದನುಗ್ರಹಾತ್‌ ॥41 

ಅಥವಾ ಮನೋರಥತೃತೀಯಾದಲ್ಲಿ ಯಾರು ಭಕ್ತಿಯಿಂದ ನಿನ್ನನ್ನು ಪೂಜಿಸು- 
ತ್ತಾರೋ, ಅವರೂ ಸಹ ತಮ್ಮ ಅಭಿಲಾಷೆಗಳನ್ನು ಪಡೆದುಕೊಳ್ಳುತ್ತಾರೆ. ಅವರಿಗೆ 
ನನ್ನ ಅನುಗ್ರಹವು ಪೂರ್ಣವಾಗಿರುತ್ತದೆ. 
ನಾರೀ ವಾ ಪುರುಷೋ ವಾಪಿ ತ್ತ್ರದ್‌ವ್ರತಾಚರಣಾತ್‌ ಪ್ರಿಯೇ। 
ಮನೋರಥಾನಿಹ ಪ್ರಾಪ್ಯ ಜ್ಞಾನಮಂತೇ ಚ ಲಪ್ಪೃತೇ 1151 

ಸ್ತ್ರೀಯಾಗಲೀ, ಪುರುಷರಾಗಲೀ ಈ ವ್ರತವನ್ನು ಕೈಗೊಂಡು ಭಕ್ತಿಯಿಂದ 
ಪೂಜಿಸುತ್ತಾರೋ, ಅವರ ಎಲ್ಲಾ ಮನೋರಥಗಳು ಈಡೇರುತ್ತವೆ. ಅಂತಿಮವಾಗಿ 
ಜ್ಞಾನವನ್ನು ಹೊಂದುತ್ತಾರೆ. 
ದೇವೀ- ಮನೋರಥತೃತೀಯಾಯಾ ವ್ರತಂ ಕೀದೃಕ್ಕಥಾನಕಮ್‌ । 
ಕಿಂಫಲಂ ಕೈಃ ಕೃತಂ ನಾಥ ಕಥಯೈತತ್ಯಪಾಂ ಕುರು ॥6॥ 

ಪಾರ್ವತಿಯು ಮಹಾದೇವರನ್ನು ಪ್ರಶ್ನಿಸುತ್ತಾಳೆ - ಮನೋರಥತೃತೀಯಾದ - 


24 ಚೈತ್ರಮಾಸ - ವೈಶಾಖಮಾಸ 
ವ್ರತದ ಕಥೆಯು ಏನೆಂಬುದನ್ನು ನನಗೆ ತಿಳಿಸಿರಿ. ಮನೋರಥತೃತೀಯಾವನ್ನು 
ಆಚರಣೆ ಮಾಡುವುದರಿಂದ ಯಾವ ಫಲವನ್ನು ಮನುಷ್ಯನು ಹೊಂದುತ್ತಾನೆ ? 
ಕೃಪೆಯಿಂದ ನನಗೆ ಅದೆಲ್ಲವನ್ನು ತಿಳಿಸಿರಿ. 
ಈಶ್ವರ- ಶ್ರುಣು ದೇವಿ ಯಥಾ ಪೃಷ್ಟಂ ಭವತ್ಯಾ ಭವತಾರಿಣಿ । 
ಮನೋರಥವ್ರತಂ ಚೈತದ್‌ಗುಹ್ಯಾದ್‌ಗುಹ್ಕತರಂ ಪರಮ್‌ ॥7॥ 

ದೇವಿಯೇ! ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಸಂಸಾರವನ್ನು ಪರಿಹರಿಸುವ ನೀನು 
ಯಾವ ಪ್ರಶ್ನೆಯನ್ನು ಮಾಡಿರುವೆಯೋ, ಅದು ಅತ್ಯಂತ ಶ್ರೇಷ್ಠವಾಗಿದೆ. ಮನೋರಥ 
ವ್ರತವು ಅತ್ಯಂತ ಗುಹ್ಯವಾದ ವ್ರತಗಳಲ್ಲಿ ಗುಹ್ಯತರವಾದ ವತವಾಗಿದೆ. 
ಪುಲೋಮತನಯಾ ಪೂರ್ವಂ ತತಾಪ ಪರಮಂ ತಪಃ! 
ಕಂಚಿನ್ನನನೋರಥಂ ತಪ್ಪಂ ನ ಚಾಪ ತಪಸಃ ಫಲಮ್‌॥!8॥ 

ಪುಲೋಮನ ಮಗಳು ಹಿಂದೆ ಕಠಿಣವಾದ ತಪಸನ್ನು ಆಚರಣೆ ಮಾಡಿದಳು. 
ಆದರೆ ಅವಳ ಮನೋರಥವು ಈಡೇರಲಿಲ್ಲ. ತಪಸಿನ ಫಲವನ್ನು ಹೊಂದಲಿಲ್ಲ. 
ಅಪೂಜಯತ್ತತೋ ಮಾಂಸಾ ಭಕ್ತ್ಯಾಪರಮಯಾ ಮುದಾ । 
ಗೀತೇನ ಸರಹಸ್ಯೇನ ಕಲಕಂಠೀ ಕಲೇನ ಹಿ 11911 

ಅನಂತರ ಆ ಪುಲೋಮನ ಮಗಳು ನನ್ನನ್ನು ಭಕ್ತಿಯಿಂದ, ಸಂತೋಷದಿಂದ 
ಪೂಜಿಸಿದಳು. ಕಲಕಂಠದಿಂದ ಉತ್ತಮವಾದ ಕಲೆಯಿಂದ ಹಾಡಿದಳು. 
ತದ್‌ಗಾನೇನಾತಿಸಂತುಷ್ಟೋ ಮೃದುನಾ ಮಧುರೇಣ ಚ। 
ಸುತಾಲೇನ ಸುರಂಗೇಣ ಧಾತುಮಾತ್ರಾಕಲಾವತಾ ॥101॥ 

ಅವಳ ಗಾನದಿಂದ ನನಗೆ ಬಹಳ ಸಂತೋಷವಾಯಿತು. ಮೃದುವಾದ ಕಂಠ- 
ದಿಂದ ಕೂಡಿದ ಹಾಡು ತಾಳಮೇಳಗಳಿಂದ ಆಕರ್ಷಣೀಯವಾಗಿತ್ತು. ಇದರಿಂದ 
ನಾನು ಅವಳೆದುರು ಪ್ರಕಟನಾದೆನು. 
ಪ್ರೋವಾಚ ತಂ ವರಂ ಬ್ರೂಹಿ ಪ್ರಸನ್ನೋಸ್ಥಿ ಪುಲೋಮಜೇ। 
ಅನೇನ ಚ ಸುಗೀತೇನ ತನಯಾ ಲಿಂಗಪೂಜಯಾ ॥॥11॥ 

ಪುಲೋಮನ ಮಗಳೇ ! ನಿನ್ನ ಸುಶ್ರಾವ್ಯವಾದ ಗೀತದಿಂದ, ನೀನು ಮಾಡಿದ 
ಲಿಂಗಪೂಜೆಯಿಂದ ನಾನು ಪ್ರಸನ್ನನಾಗಿರುವೆನು. ಏನು ವರಬೇಕೆಂದು ಕೇಳು, 
ಕೊಡುತ್ತೇನೆಂದು ಹೇಳಿದೆನು. 


ಚೈತ್ರಶುಕ್ಸಪಕ್ಕ 25 


ಪುಲೋಮಾ- ಯದಿ ಪ್ರಸನ್ನೋ ದೇವೇಶ ತದಾ ಯೋ ಮೇ ಮನೋರಥಃ। 
ತಂ ಪೂರಯ ಮಹಾದೇವ ಮಹಾದೇವೀಮಹಾಪ್ರಿಯ 11121 

ಪುಲೋಮಜಳು ಪ್ರಾರ್ಥಿಸಿದಳು. ದೇವೇಶನೇ | ನನ್ನ ವಿಷಯದಲ್ಲಿ ನೀನು 
ಪ್ರಸನ್ನನಾಗಿದ್ದಲ್ಲಿ ನನ್ನ ಮನೋರಥವನ್ನು ಪೂರಣೆ ಮಾಡು. ಮಹಾದೇವಿಗೆ ಅತ್ಯಂತ 
ಪ್ರಿಯನಾದ ಮಹಾದೇವನೇ | ನನ್ನ ಮನೋರಥವನ್ನು ಹೇಳುತ್ತೇನೆ. 
ಸರ್ವದೇವೇಷು ಯೋ ಮಾನ್ಯಃ ಸರ್ವದೇವೇಷು ಸುಂದರಃ। 
ಯಾಯಜೂಕೇಷು ಸರ್ವೇಷು ಯಃ ಶ್ರೇಷ್ಠಃ ಸೋಸ್ತು ಮೇ ಹತಿಃ 11131 

ಎಲ್ಲಾ ದೇವತೆಗಳಿಂದ ಮಾನ್ಯನಾಗಿರಬೇಕು. ಎಲ್ಲ ದೇವತೆಗಳಲ್ಲಿ ಅತಿ 
ಸುಂದರನಾಗಿರಬೇಕು. ಯಾಗ ಮಾಡುವವರಲ್ಲಿಯೂ ಅವನೇ ಶ್ರೇಷ್ಠನಾಗಿರಬೇಕು. 
ಅಂಥವನು ನನಗೆ ಪತಿಯಾಗಿ ದೊರಕಬೇಕು. 
ಯಥಾಭಿಲಷಿತಂ ರೂಪಂ ಯಥಾಭಿಲಷಿತಂ ಸುಖಮ್‌ । 
ಯಥಾಭಿಲಷಿತಂ ಚಾಯುಃ ಪ್ರಸನ್ನೋ ದೇಹಿಮೇ ಭವ 111.411 

ಅಭಿಲಾಷೆಗೆ ತಕ್ಕಂತೆ ರೂಪವಿರಬೇಕು. ಅಭಿಲಾಷೆಗೆ ತಕ್ಕಂತೆ ಅವನಿಂದ ಸುಖ 
ಹೊಂದಬೇಕು. ಅಭಿಲಾಷೆಯು ಪೂರ್ಣ ಹೊಂದುವಂತೆ ಅವನ 
ಆಯುಷ್ಯವಿರಬೇಕು. ಈ ವಿಷಯದಲ್ಲಿ ನನಗೆ ಪ್ರಸನ್ನನಾಗು. 
ಯದಾ ಯದಾ ಚ ಪತ್ಯಾ ಮೇ ಸಂಗಃಸ್ಕಾದ್ದ ತುಖೇಚ್ಛಯಾ | 
ತದಾ ತದಾ ಚ ತಂ ದೇಹಂ ತೃಕ್ಟ್ವಾನನ್ಯಂ ದೇಹಮಾಷ್ನಯಾಮ್‌ 11151 

ಯಾವಾಗ ನನಗೆ ಪತಿಯ ಜೊತೆ ಸಂಗ ಮಾಡಬೇಕೆಂಬ ಆಸೆಯು 
ಹೃದಯದಲ್ಲಿ ಹುಟ್ಟುತ್ತದೋ, ಆಗೆಲ್ಲಾ ಆ ದೇಹವನ್ನು ಬಿಟ್ಟು ಮತ್ತೊಂದು ಹೆಚ್ಚಿನ 
ಸುಖ ದೊರಕುವ ದೇಹವನ್ನು ನಾನು ಪಡೆಯಬೇಕು. 
ಸದಾ ಚ ಲಿಂಗಪೂಜಾಯಾಂ ಮಮ ಭಕ್ತಿರನುತ್ತಮಾ । 
ಭವ ಭೂಯಾದ್ಧವಹರ ಜರಾಮರಣಹಾರಿಣೀ ॥16॥ 

ಮತ್ತು ನಿನ್ನ ಲಿಂಗಪೂಜೆಯಲ್ಲಿ ನನಗೆ ಅನುತ್ತಮವಾದ ಭಕ್ತಿ ಯಾವಾಗಲೂ 
ಇರಬೇಕು. ಯಾವ ಲಿಂಗಪೂಜೆಯನ್ನು ಮಾಡುವುದರಿಂದ ಮುಪ್ಪು, ಮರಣ, 
ಸಂಸಾರಗಳೇ ಪರಿಹಾರವಾಗುತ್ತವೋ, ಅಂಥ ಲಿಂಗಪೂಜೆಯ ಭಾಗ್ಯ ನನಗೆ ಎಂದೂ 
ಕೂಡ ತಪಬಾರದು. 


26 ಚೈತ್ರಮಾಸ - ವೈಶಾಖಮಾಸ 
ಭರ್ತುರ್ವ್ಯಯೇಪಿ ವೈಧವ್ಯಂ ಕ್ಷಣಮಾತ್ರಮಪೀಹ ನ। 
ಮಮ ಭಾವಿ ಮಹಾದೇವ ಪಾತಿವ್ರತ್ಯಂ ಚ ಯಾತುಮಾ ॥17॥ 

ಗಂಡನು ನಷ್ಟನಾದರೂ ಕೂಡ ನಾನು ಅವನ ಜೊತೆಯೇ ಇರಬೇಕು. ಒಂದು 
ಕ್ಷಣವೂ ಕೂಡ ನನಗೆ ವೈಧವ್ಯ ಬರಬಾರದು. ಮಹಾದೇವನೇ | ಪಾತಿವ್ರತ್ಯವು 
ನನ್ನನ್ನು ಎಂದೆಂದೂ ಬಿಟ್ಟಿರಬಾರದು. 
ಸೃಂದ - ಇಮಂ ಮನೋರಥಂ ತಸ್ಯಾಃ ಪೌಲೋಮ್ಯಾಃ ಪುರಸೂದನ । 
ಸಮಾಕರ್ಣ ಕ್ಷಣಂ ಸ್ಥಿತ್ವಾ ಪ್ರಾಹೇಶೋ ವಿಸ್ಮಯಾನ್ನಿತಃ 111811 

ಪುಲೋಮನ ಮಗಳ ಈ ಮನೋರಥವನ್ನು ಕೇಳಿ ಅತ್ಯಂತ ಆಶ್ಚರ್ಯದಿಂದ 
ಒಂದು ಕ್ಷಣ ಮಹಾದೇವರು ಹಾಗೆಯೇ ನಿಂತುಬಿಟ್ಟರು. ನಂತರ ಹೀಗೆ ಹೇಳುತ್ತಾರೆ- 
ಈಶ್ವರ - ಪುಲೋಮಕನ್ಯೇ ಯಶ್ನೈಷ ತ್ವಯಾ5 ಕಾರಿ ಮನೋರಥಃ। 
ಲಪ್ಪ್ಯಸೇ ವ್ರತಚರ್ಯಾತಸ್ತತ್ಕುರುಷ್ವ ಜಿತೇಂದ್ರಿಯಾ 11191 

ಈಶ್ವರನು ಹೇಳಿದನು - ಪುಲೋಮನ ಕನ್ಯೆಯೇ | ನಿನ್ನ ಮನಸಿನಲ್ಲಿ ಈ 
ಯಾವ ಮನೋರಥ ಇದೆಯೋ, ಅದನ್ನು ಪಡೆಯಬೇಕೆಂದರೆ ನಾನು ಹೇಳುವ ಈ 
ಉತ್ತಮವಾದ ವ್ರತವನ್ನು ನೀನು ಆಚರಣೆ ಮಾಡಬೇಕು. ಜಿತೇಂದ್ರಿಯಳಾಗಿದ್ದು, 
ಬ್ರಹ್ಮಚರ್ಯದಲ್ಲಿದ್ದು ಈ ವ್ರತವನ್ನು ಆಚರಿಸು. 
ಮನೋರಥತೃತೀಯಾಯಾಶ್ಚರಣೇನ ಭವಿಷ್ಯತಿ । 
ತತ್ವಾಪ್ತಯೇ ವ್ರತಂ ವಕ್ಚ್ಯೇ ತದ್ದಿಧೇಹಿ ಯಥೋದಿತಮ್‌  ॥201 

ಮನೋರಥ ತೃತೀಯಾವನ್ನು ಆಚರಣೆ ಮಾಡುವುದರಿಂದ ನಿನ್ನ ಅಪೇಕ್ಟೆಯು 
ಈಡೇರುತ್ತದೆ. ನಿನ್ನ ಮನೋರಥದ ಪಾಪ್ತಿಗಾಗಿ ಆ ವ್ರತವನ್ನು ಪುರಾಣದಲ್ಲಿ 
ಹೇಳಿದಂತೆ ನಿನಗೆ ತಿಳಿಸುತ್ತೇನೆ. 
ತೇನ ವ್ರತೇನ ಚೀರ್ಣೇನ ಮಹಾಸೌಭಾಗ್ಯದೇನ ತು। 
ಅವಶ್ಯಂ ಭವಿತಾ ಬಾಲೇ ತವ ಚೈವಂ ಮನೋರಥಃ॥21/ 

ಆ ವ್ರತವನ್ನು ಆಚರಣೆ ಮಾಡುವುದರಿಂದ ಮಹಾಸೌಭಾಗ್ಯವು 
ಪ್ರಾಪ್ತವಾಗುತ್ತದೆ. ಬಾಲೇ ! ಅವಶ್ಯವಾಗಿ ನಿನ್ನ ಮನೋರಥವು ಈಡೇರುತ್ತದೆ. 
ಪುಲೋಮಕನ್ಯಾ - ಕಾರುಣ್ಯವಾರಿಧೇ ಶಂಭೋ ಪ್ರಣತಪ್ರಾಣಿಸರ್ವದ । 
ಕಿಂನಾಮಾ ಚಾಥ ಕಾ ಶಕ್ತಿಃ ಕಾ ಪೂಜ್ಯಾ ತತ್ರ ದೇವತಾ 112211 


ಚೈತ್ರಶುಕ್ಸಪಕ್ಕ 27 


ಪುಲೋಮಕನ್ಕೆಯು ಪುನಃ ಪ್ರಶ್ನಿಸುತ್ತಾಳೆ. - ಕರುಣಾಸಮುದ್ರನೇ | 
ಶಂಭುವೇ | ಪ್ರಣತಪ್ರಾಣಿಗಳ ಸರ್ವವರಪ್ರದನೇ | ಆ ವ್ರತದ ಹೆಸರೇನು? ಅದರ 
ಶಕ್ತಿಯೇನು? ಯಾರನ್ನು ಆ ವ್ರತದಲ್ಲಿ ಪೂಜಿಸಬೇಕು? ಯಾವ ದೇವತೆ 
ಆರಾಧ್ಯಳಾಗಿದ್ದಾಳೆ? 
ಕದಾ ಚ ತದ್ದಿಧಾತವ್ಯಮಿತಿಕರ್ತವ್ಯತಾ ಚ ಕಾ। 
ಇತ್ಯಾಹಕರ್ಣ ಶಿವೋ ವಾಕ್ಯಂ ತಾಂತು ಪ್ರಣಿಜಗಾದಹ ॥23॥ 

ಯಾವ ಕಾಲದಲ್ಲಿ ಆ ವ್ರತವನ್ನು ಆಚರಿಸಬೇಕು? ಯಾರು ಆಚರಿಸಬೇಕು? 
ಇವೇ ಮೊದಲಾದ ಪ್ರಶ್ನೆಗಳನ್ನು ಮಾಡಿದಳು, ಶಿವನು ಅವಳ ವಾಕ್ಯವನ್ನು ಕೇಳಿ 
ಉತ್ತರವನ್ನು ನೀಡಿದನು. 
ಈಶ್ವರಃ - ಮನೋರಥತೃತೀಯಾಯಾ ವ್ರತಂ ಪೌಲೋಮಿ ತಚ್ಚುಭಮ್‌ | 
ಪೂಜ್ಯಾ ವಿಶ್ವಭುಜಾ ಗೌರೀ ಭುಜವಿಂಶತಿಶಾಲಿನೀ 11241 

ಪೌಲೋಮಿಯೇ |! ಮನೋರಥತೃತೀಯಾ ವ್ರತವು ಅತ್ಯಂತ ಶುಭಪ್ರದವಾಗಿದೆ. 
ವಿಶ್ವವನ್ನೇ ಧರಿಸಿದ ಇಪ್ಪತ್ತು ಭುಜಗಳನ್ನು ಹೊಂದಿದ, ಪೂಜ್ಯಳಾದ ಗೌರೀಯು 
ಇದರ ಆರಾಧ್ಯದೇವತೆಯಾಗಿದ್ದಾಳೆ. 
ವರದಾಭಯಹಸ್ತಶ್ಚಸಾಕ್ಟಸೂತ್ರಃ ಸಮೋದಕಃ। 
ದೇವ್ಯಾಃ ಪುರಸ್ತಾದ್‌-ವ್ರತಿನಾ ಪೂಜ್ಯ ಆಶಾವಿನಾಯಕಃ 11251 

ವರದ, ಅಭಯ, ಹಸ್ತಗಳುಳ್ಳ ಅಕ್ಟಸೂತ್ರ ಮೋದಕಗಳನ್ನು ಧರಿಸಿದ ದೇವಿಯ 
ಮುಂದೆ ವ್ರತಿಯಾದವನು ಮೊದಲು ವಿನಾಯಕನನ್ನು ಪೂಜೆ ಮಾಡಬೇಕು. 
ಚತುರ್ಭುಜಶ್ಚಾರುನೇತ್ರಃ ಸರ್ವಸಿದ್ಧಿಕರಃ ಪ್ರಭುಃ । 

ಚತುರ್ಭುಜನಾದ ಸುಂದರವಾದ ಕಣ್ಣುಗಳುಳ್ಳ ಸರ್ವಸಿದ್ದಿಯನ್ನು ಉಂಟು- 
ಮಾಡುವ ವಿನಾಯಕನು ಸಂಪೂರ್ಣವಾಗಿ ಅನುಗ್ರಹ ಮಾಡುವನು. 
ಚೈತ್ರಶುಕ್ಷದ್ಧಿಶೀಯಾಯಾಂ ಕೃತ್ವಾವೈ ದಂತಧಾವನಮ್‌  ॥260 
ಸಾಯಂತನೀಂ ಚ ನಿರ್ವರ್ತ ನಾತಿತೃಪ್ತ್ಯಾಭುಜಿಕ್ರಿಯಾಮ್‌ 
ನಿಯಮಂ ಚೇತಿ ಗೃಹ್ಟೀಯಾಜ್ಜಿತಕ್ರೋಧೋ ಜಿತೇಂದ್ರಿಯಃ 11271 

ಚೈತ್ರಮಾಸದ ಶುಕ್ನಪಕ್ಷದ ದ್ವಿತೀಯಾ ದಿವಸ ದಂತಧಾವನವನ್ನು ಮಾಡಿ, 
ಶುದ್ಧರಾಗಬೇಕು. ರಾತ್ರಿಯಲ್ಲಿ ಬಹಳ ತೃಪ್ತಿಯಾಗುವಷ್ಟು ಊಟವನ್ನು ಮಾಡ- 


28 ಚೈತ್ರಮಾಸ - ವೈಶಾಖಮಾಸ 
ಬಾರದು. ನಿಯಮದಲ್ಲಿರಬೇಕು. ಇಂದ್ರಿಯನಿಗ್ರಹವನ್ನು ಹೊಂದಿರಬೇಕು. ಯಾರ- 
ಲ್ಲಿಯೂ ಸಿಟ್ಟು ಮಾಡಬಾರದು. 

ಸಂತ್ಯಕ್ತಾಸ್ಪೃಶ್ಯಸಂಸ್ಪರ್ಶಃ ಶುಚಿಸ್ತದ್‌ಗತಮಾನಸಃ । 


ಪ್ರಾತರ್ವೃತಂ ಚರಿಷ್ಕಾಮಿ ಮಾತರ್ವಿಶ್ಚಭುಜೇ5ನಘೇ 112811 
ವಿಧೇಹಿ ತತ್ರ ಸಾನ್ನಿಧ್ಯಂ ಮನ್ಮನೋರಥಸಿದ್ದಯೇ । 
ನಿಯಮಂ ಚೇತಿ ಸಂಗೃಹ್ಯ ಸ್ವಪೇದ್ರಾತ್ರ್‌ ಶುಭಂ ಸ್ಮರನ್‌ 112911 


ಅಸ್ಪ ಪವಾದದ್ದನ್ನು ಸರ್ವಧಾ ಮುಟ್ಟಬಾರದು. ಶುಚಿಯಾಗಿರಬೇಕು. ದೇವಿ- 
ಯಲ್ಲಿಯೇ ಮನಸ್ಸಿಟ್ಟಿರಬೇಕು. ಪ್ರಾತಣಾಲದಲ್ಲಿ ಬೇಗ ಎದ್ದು, ಜಗತ್ತಿನ ತಾಯಿ- 
ಯನ್ನು ಪೂಜಿಸುತ್ತೇನೆ. ಅದರಿಂದ ನನ್ನ ಮನೋರಥ ವನ್ನು ಈಡೇರಿಸಿಕೊಳ್ಳುತ್ತೇನೆ. 
ಹೀಗೆ ನಿಯಮಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿ, ರಾತ್ರಿಯ ಕಾಲ ಶುಭವನ್ನು 
ಚಿಂತಿಸುತ್ತಾ ಮಲಗಬೇಕು. 
ಪ್ರಾತರುತ್ಕಾಯ ಮೇಧಾವೀ ವಿಧಾಯಾವಶ್ಯಕಂ ವಿಧಿಮ್‌ । 
ಶೌಚಮಾಚಮನಂ ಕೃತ್ವಾದಂತಕಾಷ್ಠಂ ಸಮಾದದೇತ್‌ 1130 
ಅಶೋಕವೃ್ಳ ಕ್ಚಸ್ಯ ಶುಭಂ ಸರ್ವಶೋಕನಿಶಾತನಮ್‌ । 
ನಿತ್ಯಂತನಂ ಚ ನಿಷ್ಟಾದ್ಯ ವಿಧಿಂ ವಿಧಿವಿದಾಂ ವರ ॥31॥ 
ಸ್ನಾತಾ ಶಿ ಶುದ್ಧಾಂಬರಃ ಸಾಯಂ ಗೌರೀಪೂಜಾಂ ಸಮಾಚರೇತ್‌ 11321 

ಮರುದಿವಸ ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದೇಳಬೇಕು. ಶೌಚಾಚಾರವನ್ನು 
ಮುಗಿಸಿ, ಶೌಚಾಚಮನವನ್ನು ಮಾಡಿ, ದಂತಕಾಷ್ಠದಿಂದ ಹಲ್ಲುಗಳನ್ನು ಸ್ವಚ್ಛ- 
ಗೊಳಿಸಬೇಕು. ಅಶೋಕವೃಕ್ಷದ ಬಳಿ ತೆರಳಿ ನಮಿಸಿ, ಹೂವುಗಳನ್ನು ಸಂಗ್ರಹಿಸಬೇಕು. 
ವಿಧಿಪ್ರಕಾರವಾಗಿ ಸ್ನಾನವನ್ನು ಮಾಡಿ, ಶುದ್ಧವಾದ ಬಟ್ಟೆಯನ್ನುಟ್ಟು ಗೌರೀಪೂಜೆಯನ್ನು 
ಪ್ರಾರಂಭ ಮಾಡಬೇಕು. 

ಅತ್ಯಂತ ಭಕ್ತಿ, ಶ್ರದ್ಧೆಗಳಿಂದ ವಿಧಿಪ್ರಕಾರವಾಗಿ ಗೌರೀಪೂಜೆಯನ್ನು ಪುರೋ- 
ಹಿತರನ್ನು ಕರೆಸಿ ಆಚರಿಸಬೇಕು. 
ಪತ್ನೀಂ ಮನೋರಮಾಂ ಕುಲ್ಯಾಂ ಮನೋವೃತ್ತನುಸಾರಿಣೀಮ್‌ I 
ತಾರಿಣೀಂ ದುಃಖಸಂಸಾರಸಾಗರಸ್ಯ ಪತಿವ್ರತಾಮ್‌ 11631 
ಕುರ್ವನ್ನೇತದ್‌ವ್ರತಂ ವರ್ಷಂ ಕುಮಾರಃ ಪ್ರಾಪ್ನುಯಾತ್‌ ಸ್ಫುಟಮ್‌ । 


ಚೈತ್ರಶುಕ್ಷಪಕ್ನ 29 
ಪುರುಷನಾದವನು ಈ ವ್ರತವನ್ನು ಅಚರಣೆ ಮಾಡುವುದರಿಂದ ಮನೋ- 
ರಮೆಯಾದ ತನ್ನ ಮನೋವೃತ್ತಿಗೆ ಅನುಸಾರಿಯಾದ ಸತ್ಕುಲ ಪ್ರಸೂನಳಾದ, ದುಃ 
ಖಸಂಸಾರದ ಸಾಗರದಿಂದ ದಾಟರುವ ಪತಿವ್ರತೆಯಾದ ಉತ್ತಮ ಸ್ತ್ರೀಯನ್ನು 
ಪಡೆಯುತ್ತಾನೆ. 
ಕುಮಾರೀ ಪತಿಮಾಪ್ನೋತಿ ಸ್ವಾಡಢ್ಯಂ ಸರ್ವಗುಣಾಧಿಕಮ್‌ ॥64॥ 
ಸುವಾಸಿನೀ ಲಭೇತ್‌ಪುತ್ರಾನ್‌ ಪತ್ಯುಃ ಸೌಖ್ಯಮಖಂಡಿತಮ್‌ | 
ದುರ್ಭಾಗಾ ಸುಭಗಾ ಸ್ಯಾಚ್ಚಧನಾಢ್ಯಾ ಸ್ಯಾದ್ಧರಿದ್ರಿಣೀ 11651 
ಒಂದು ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸಿದರೆ ಸುಪುತ್ರನ ಜನನವಾಗುತ್ತದೆ. 
ಕುಮಾರಿಯಾದವಳು ಈ ವ್ರತವನ್ನು ಆಚರಣೆ ಮಾಡುವುದರಿಂದ, ಸರ್ವಗುಣಾಧಿ 
ಕನಾದ ಎಲ್ಲಾ ರೀತಿಯಿಂದಲೂ ಶ್ರೀಮಂತನಾದ ಪತಿಯನ್ನು ಪಡೆಯುತ್ತಾಳೆ. 
ಸುವಾಸಿನಿಯು ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಸುಪುತ್ರರನ್ನು ಪಡೆ- 
ಯುತ್ತಾಳೆ. ಮತ್ತು ಪತಿಗೆ ಉತ್ತಮ ಆರೋಗ್ಯಭಾಗ್ಯವು ಪ್ರಾಪ್ತವಾಗುತ್ತದೆ. ದೌರ್ಭಾ- 
ಗ್ಯವಂತಳು, ಸೌಭಾಗ್ಯಶಾಲಿಯಾಗುತ್ತಾಳೆ. ದರಿದ್ರಳಾದವಳು ಧನವುಳ್ಳವಳಾಗುತ್ತಾಳೆ. 
ವಿಧವಾಪಿ ನ ವೈಧವ್ಯಂ ಪುನರಾಪ್ನೋತಿ ಕುತ್ರಚಿತ್‌ । 
ಗುರ್ವಿಣೀ ಚ ಶುಭಂ ಪುತ್ರಂ ಲಭತೇ ಸುಚಿರಾಯುಷಮ್‌ ॥661 
ಬ್ರಾಹ್ಮಣೋ ಲಭತೇ ವಿದ್ಯಾಂ ಸರ್ವಸೌಭಾಗ್ಯದಾಯಿನೀ। 
ರಾಜ್ಯಭ್ರಷ್ಟೋ ಲಭೇದ್ರಾಜ್ಯಂ ವೈಶ್ಯೋ ಲಾಭಂ ಚ ವಿಂದತಿ ॥67॥ 
ವಿಧವು ಸ್ತ್ರೀ ಇನ್ನೆಂದೂ ವೈಧವ್ಯವನ್ನು ಹೊಂದುವುದಿಲ್ಲ. ಗರ್ಭಿಣಿಯಾದವಳು 
ಆಯುಷ್ಯವಂತನಾದ ಒಳ್ಳೆಯ ಮಗುವನ್ನು ಪ್ರಸವಿಸುತ್ತಾಳೆ. ಬ್ರಾಹ್ಮಣನು ಎಲ್ಲಾ 
ವಿದ್ಯೆಯನ್ನು ಪಡೆದುಕೊಳ್ಳುತ್ತಾನೆ. ಅದರಿಂದ ಎಲ್ಲಸೌಭಾಗ್ಯಗಳನ್ನು ತನ್ನ ವಶವನ್ನಾಗಿ 
ಮಾಡಿಕೊಳ್ಳುತ್ತಾನೆ. ರಾಜ್ಯಭ್ರಷ್ಟನಾದ ರಾಜನು ಪುನಃ ರಾಜ್ಯವನ್ನು ಹೊಂದುತ್ತಾನೆ. 
ವೈಶ್ಯನು ವ್ಯಾಪಾರದಲ್ಲಿ ಔನ್ನತ್ಯವನ್ನು ಹೊಂದುತ್ತಾನೆ. 
ಚಿಂತಿತಂ ಲಭತೇ ಶೂದ್ರೋ ವ್ರತಸ್ಯಾಸ್ಯ ನಿಷೇವಣಾತ್‌ । | 
ಧರ್ಮಾರ್ಥೀ ಧರ್ಮಮಾಪ್ಲೋತಿ ಧನಾರ್ಥೀ ಧನಮಾಷ್ಲುಯಾತ್‌ 11681 


30 ಚೈತ್ರಮಾಸ - ವೈಶಾಖಮಾಸ 
ಕಾಮೀ ಕಾಮಾನವಾಪ್ನೋತಿ ಮೋಕ್ಷಾರ್ಥೀ ಮೋಕ್ಷಮಾಪ್ನುಯಾತ್‌ । 
ಯೋ ಯೋ ಮನೋರಥೋ ಯಸ್ಯ ಸ ತಂ ತಂ ವಿಂದತೇ ಧ್ರುವಮ್‌ ॥169/ 
ಮನೋರಥತೃತೀಯಾಯಾ ವ್ರತಸ್ಯ ಚರಣಾದ್‌ವ್ರತೀ 11701 

॥ ಇತಿ ಸ್ಕಾಂದಪುರಾಣೇ ಕಾಶೀಖಂಡೇ ಉತ್ತರಾರ್ಧೇ ಅಶೀತಿತಮೇ5 ಧ್ಯಾಯೇ 

ಚೈತ್ರಶುಕ್ಷತೀಯಾಯಾಂ ಮನೋರಥತೃತೀಯಾವ್ರತಾಖ್ಯಾನಂ ಸಂಪೂರ್ಣಮ್‌ ॥ 

ಶೂದ್ರನು ತನ್ನ ಮನೋಭೀಷ್ಟಗಳನ್ನು ಪೂರೈಸಿಕೊಳ್ಳುತ್ತಾನೆ. ಧರ್ಮದ ಆಚರಣ 
ಶೀಲನು ಧರ್ಮವನ್ನು ಪಡೆಯುತ್ತಾನೆ. ಧನಾರ್ಥಿಯು ಧನವನ್ನು ಹೊಂದುತ್ತಾನೆ, 
ಕಾಮಿಯು ಕಾಮನೆಗಳನ್ನು ಪೂರೈಸಿಕೊಳ್ಳುತ್ತಾನೆ. ಮೋಕ್ಷಾರ್ಥಿಯು ಮೋಕ್ಷವನ್ನು 
ಹೊಂದುತ್ತಾನೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಯಾವ ವ್ಯಕ್ತಿಗೆ ಏನು ಮನೋ 
-ರಥಗಳಿರುತ್ತವೋ, ಅದೆಲ್ಲವೂ ಈ ವ್ರತದ ಆಚರಣೆಯಿಂದ ಪ್ರಾಪ್ತವಾಗುತ್ತವೆ. 
ಆದ್ದರಿಂದಲೇ ಇದಕ್ಕೆ ಮನೋರಥತೃತೀಯಾ ಎಂಬ ಹೆಸರು ಸಾರ್ಥಕವಾಗುತ್ತದೆ. 
ಇಲ್ಲಿಗೆ ಸ್ಕಾಂದಪುರಾಣದ ಕಾಶೀಖಂಡದ ಉತ್ತರಾರ್ಧದಲ್ಲಿ ಎಂಬತ್ತನೆಯ 
ಅಧ್ಯಾಯದಲ್ಲಿ ಚೈತ್ರಶುಕ್ಷತ್ವತೀಯಾದಲ್ಲಿ ಮಾಡಬೇಕಾದ ಮನೋರಥತೃತೀಯಾದ 
ಆಖ್ಯಾನವು ಸಂಪೂರ್ಣವಾಯಿತು. 

ಚೈತ್ರಗೌರಿಯ ಹಾಡು 

ಕೋಲು ಕೋಲೆನ್ನ ಕೋಲೆ, ಕೋಲು ಕೋಲೆನ್ನ ಕೋಲೆ । ಕೋಲು 
ಶ್ರೀಲಕ್ಷ್ಮೀವೇಂಕಟನ್ನ ಬಲಗೊಂಬೆ ಕೋಲೆ ॥ಪ॥ ಚೈತ್ರ ಶುದ್ಧ ತ್ರಿತೀಯಾದಿ ಮಿತ್ರ 
ಗೌರಿಯು ತನ್ನ । ಅರ್ಥಿಯ ತೌರೂರಿಗೆಂದು ಬರುತಾಳೆ ಕೋಲೆ । ಅರ್ಥಿಯ 
ತೌರೂರಿಗೆಂದು ಮುತ್ತಿನ ಅಂದಣವನೇರಿ । ಪುತ್ರ ಗಣಪ ಸೃಂದರನ್ನು ಎತ್ತಿಕೊಂಡು 
ಕೋಲೆ ॥1 ಪುತ್ರ ಗಣಪ ಸ್ವಂದರನ್ನು ಎತ್ತಿಕೊಂಡು ಬರುವಾಗ । ಛತ್ರ ಚಾಮರವ 
ಪಿಡಿದು ಸೇವಕರು ಕೋಲೆ । ಛತ್ರ ಚಾಮರವ ಪಿಡಿದು ಭಕ್ತಿಯಿಂದ ಸೇವಕರು । 
ಮತ್ತೆ ಬಹುಪರಾಕವನು ಹೇಳುವರು ಕೋಲೆ ॥2॥ ವರುಷ ಪ್ರಾರಂಭದಲ್ಲಿ 
ಗಿರಿಜೆಯನು ಪೂಜಿಸಲು । ಸರಸದ ಉಯ್ಯಾಲೆಯಲಿ | ಗೌರಿಯನಿಟ್ಟು ಕೋಲೆ । 
ಗಿರಿಯ ಮೇಲೆ ಗೌರಿಯನಿಟ್ಟು । ವರಧಾನ್ಯಪೈರು ಬೆಳಸಿ । ಅರಿಶಿನದೋಕುಳಿ 
ತುಂಬಿ ಕಳಶವಿಡು ಕೋಲೆ ॥131 ಮುದದಿ ಕಳಶ ಕನ್ನಡಿಯ ಪದುಮ ನಯನೆಯರೆಲ್ಲ 
ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೋಲೆ | ಎದುರುಗೊಂಡು 


ಚೈತ್ರಶುಕ್ನಪಕ್ಸ 31 
ಗೌರಮ್ಮಗೆ ಕದಲಾರುತಿ ಎತ್ತುವಾಗ । ಸುದತಿ ಗೌರಮ್ಮನಗುತಾಳೆ ಕೋಲೆ ॥4॥ ಸಿರಿ 
ವಸಂತ ಕಾಲವಿದು । ಅರಳು ಮಲ್ಲಿಗೆ ವನದಿ । ಹರದಿ ಗೌರಮಗೆ ಅರಮನೆಯು 
ಕೋಲೆ । ಅರಮನೆಯ ಸುತ್ತುಮುತ್ತು । ಹರಿವ ತಿಳಿ ನೀರ ರುರಿ । ಮರಿ ಪಕ್ಷಿ 
ಸ್ವರವ ಕೇಳು ಕೋಲೆ ॥5॥ ಮಲ್ಲಿಗೆ ತೈಲವ ತಂದು । ನಲ್ಲೆ ಗೌರಿಗೆ ಹಚ್ಚಿ | ಸಲ್ಲಲಿತ 
ಪನ್ನೀರು ಎರೆಯುವೆನು ಕೋಲೆ । ಸಲ್ಲಲಿತ ಪನ್ನೀರು ಚೆಲ್ಪೆ ಶಂಕರಿಗೆರೆದು । ಪಾಲ್ಮಡ್ಡಿ 
ಸುವಾಸಿತ ಧೂಪ ಹಾಕಿ ಕೋಲೆ ॥6॥ ಪೀತಾಂಬರ ನೆರಿಗೆ ಕಟ್ಟಿ । ಮುತ್ತಿನ ಕಂಚುಕ 
ತೊಡಿಸಿ । ರತ್ನ ಕೆತ್ತಿದೆ ಸವಾ । ಭರಣವಿಟ್ಟು ಕೋಲೆ | ಹತ್ತು ಬೆರಳಿಗೆ ದಿವ್ಯ 
ಚಿತ್ರದುಂಗುರವಿಟ್ಟು । ಮತ್ತೆ ಸರಪಳಿ ಕಟ್ಟಿ ಅಲಂಕಾರ ಕೋಲೆ ॥7॥ ಚಂದ್ರ 
ಮುರುವು ಚಳ ತುಂಬು । ಛಂದದ ಮುತ್ತಿನ ಓಲೆ । ಕುಂದಣ ಕೆತ್ತಿದ ಬುಗುಡಿ 
ಬಾವಲಿಯು ಕೋಲೆ | ಸುಂದರಿ ಗೌರಮ್ಮಗೆ ಅಂದದ ಬುಲಾಕು ಮುಖಿರೆ । 
ಇಂದುವ ಪೋಲುವ ಮುಖಕೆ ಕುಂಕುಮವು ಕೋಲೆ ॥8॥ ಚಂದ್ರನ್ನ ಪೋಲುವ 
ಮುಖಕೆ । ಗಂಧ ಕಸ್ತೂರಿ ತಿಲಕ । ನಂದಿವಾಹನನ ಸತಿಗೆ । ಅಡ್ಡಿಕೆಯು ಕೋಲೆ । 
ನಂದಿವಾಹನನ ಸತಿಗೆ | ಚಂದ್ರಹಾರ ಕಾಸಿನ ಸರ । ಸಿಂಧೂರ ಗಮನೆ ಸತಿಗೆ ಸಾಲು 
ಮುತ್ತಿನಹಾರ ಕೋಲೆ ॥9॥ ಹರಳಿನಡ್ಡಿಕೆ ಕಂಠಿ । ಸರಿಗೆ, ಸಮಜೋಡು ತಾಯ್ತ । 
ಸರವು ನವರತ್ನಪಟ್ಟಿ । ಒಡ್ವ್ಯಾಣವು ಕೋಲೆ । ಹರಡಿ ಹಸ್ತ ಕಡಗ ನಾಗಮುರುಗಿ 
ವೆಂಕಿ । ಪೌಂಛಕಡಗ, ದ್ವಾರ ಕಡಗ ಗೀರುಬಳೆ | ತೋಡ್ಯವಿಟ್ಟು ಕೋಲೆ ॥10॥ ಘ 
ಲ್ಲು ಫಿಲ್ಲಗೆಜ್ಜೆ ಪೆಂಡೆ । ಲುಲ್ಲರುಳಿ ಪೈರುಣಿ । ಪಿಲ್ಲೆ ಕಾಲುಂಗುರವು ಮೆಂಟಕಿಯ 
ಕೋಲೆ । ಪಿಲ್ಲೆ ಕಾಲುಂಗುರದ ಚೆಲ್ವ ಪಾದಗಳಿಗೆ ನಾನು । ಉಲ್ಲಾಸದಿ ಚಾವಡಿಯ 
ಬರೆಯುವೆನು ಕೋಲೆ ॥11/ ಅರಿಶಿನ ಚಾವಡಿಯಲ್ಲಿ ಹರುಷದಿ ರೇಖೆಯ ತಿದ್ದಿ। 
ಅರಸಿ ಶಂಕರಿಗೀಗ ಎರಗುವೆನು ಕೋಲೆ । ಹೆರಳು ಬಂಗಾರ ಕಟ್ಟಿ। ಹರಳಿನ ರಾಗಟೆ 
ಹಾಕಿ | ತಿರಗಣಿಯ ಹರಳು ಹೂವು ಅರಳೆಲೆಯು ಕೋಲೆ 11121 ತಿರಗಣಿಯ 
ಹರಳು ಹೂವು ಅರಳು ಮಲ್ಲಿಗೆ ಜಾಜಿ । ಸುರಗಿ ಸೇವಂತಿಗೆಯ ದಂಡೆ ಮುಡಿಸಿ 
ಕೋಲೆ । ಸುರಗಿ ಸೇವಂತಿಗೆಯು । ಸುರ ಪಾರಿಜಾತದ ಪುಷ್ಪ। ಅರಳಿದ ಚಂಪಕದ 
ಮಾಲೆ ಸೂಸುವವು ಕೋಲೆ ॥131 ಹೆಸರು ಕಡಲೆಬೇಳೆಯ ಹಸಿಯ 
ಕೋಸಂಬರಿಯು | ಹಸನಾದ ಮಜ್ಜಿಗೆ ಪಾನಕವು ಕೋಲೆ । ಹಸನಾದ ಮಜ್ಜಿಗೆಯ 
ಪಾನಕವು ಮಾವಿನಣ್ಣು ವೀಳ್ಯ । ಕುಸುಮಗಂಧಿ ಗೌರಮಗೆ ನೈವೇದ್ಯವು ಕೋಲೆ 


32 ಚೈತ್ರಮಾಸ - ವೈಶಾಖಮಾಸ 
140 ಪಾನಕ ಕೋಸಂಬರಿಯು ಮಜ್ಜಿಗೆ | ಜಾಣೆ ತ್ರಿಪುರ ಸುಂದರಿಗೆ । ಎಲೆ 
ಅಡಿಕೆಯ ತಾಂಬೂಲ । ಫಲವಿಡುವೆ ಕೋಲೆ | ಜೇನುತುಪ್ಪ ಮಾವಿನ ಫಲವಿಟ್ಟು 
ಜಾನಕಿಕಾಂತನ । ಮನದಲ್ಲಿ ನೆನೆಯುವೆನು ಕೋಲೆ ॥15॥ ಸ್ವಚ್ಛವಾದ ಧಾನ್ಯಗಳ 
ತುಂಬಿ । ಬಿಚ್ಚೋಲೆ ಕರಿಮಣಿಗಳ ಹಾಕಿ । ಹಚ್ಚ ಹಸುರಿನ ವಸ್ತ್ರಗಳಿರಿಸಿ ಕೋಲೆ । 
ಹಚ್ಚ ಹಸುರಿನ ವಸ್ತ್ರಗಳ ಇರಿಸಿ | ಮುಚ್ಚು ಮರದ ಬಾಗಿಣಗಳ ಕೊಡುವೆನು ಕೋಲೆ 
16 ಕರಿಮಣಿ ಬಿಚ್ಚೋಲೆ ಕನ್ನಡಿ | ಸರ್ವಧಾನ್ಯಗಳ ತುಂಬಿ । ಮರದ ಬಾಗಿಣ 
ವಸ್ತ್ರ ದಕ್ಷಿಣೆಯು ಕೋಲೆ | ಕರವ ಹಿಡಿಯೆ ತಾಯಿ ಗೌರಿ । ಹರುಷದಿ ಬಾಗಿಣ 
ಕೊಡುವೆ । ಸ್ಥಿರವಾಗಿ ಮುತ್ತೈದೆ ತನವ | ಎನಗೆ ನೀಡು ಕೋಲೆ ॥17॥ 
ಶುಕ್ರಮಂಗಳವಾರಗಳಲ್ಲಿ | ಸುವಾಸಿನಿಯರ ಕರೆದು | ಅಕ್ಕರೆಯಿಂದ ಸುವಾಸಿನಿಯರಿಗೆ 
| ಸಕ್ಕರೆಕ್ಟೀರ ಕೋಲೆ । ಸಕ್ಕರೆ ಕ್ಷೀರ ಪಕ್ಚಾನ್ದವನುಣಿಸಿ । ಅಕ್ಕ ಪಾರ್ವತಿ ನಿನಗೆ 
ಅರ್ಪಿಸುವೆನು ಕೋಲೆ ॥18॥॥ ತೂಗುಮಣೆ ಮಂಚದಲ್ಲಿ ಭೋಗದ ಹಾಸಿಗೆ ಹಾಸಿ 
| ನಾಗಸಂಪಿಗೆ ಹೂವು ವರಗನಿಟ್ಟು ಕೋಲೆ | ನಾಗಸಂಪಿಗೆ ಒರಗು ಭೋಗಿ 
ಭೂಷಣನ ಕೂಡಿ | ಭೋಗಿಭೂಷಣ ಗೌರಿಯ ತೂಗುವೆನು ಕೋಲೆ ॥191 
ತಿಂಗಳು ಮೀರಲು ಅಂಗನೆ ನಿನ್ನಯ | ಹೊಂಗಳಶವ ಕೊಂತಿಗಳ ಸಮೇತ । ಮಂಗಳ 
ಜಲದಿ ವಿಸರ್ಜಿಸಿ ಕೋಲೆ । ಮಂಗಳ ಜಲದಿ ವಿಸರ್ಜಿಸಿ । ಶ್ರೀಹರಿ ರಂಗ 
ನಾಗಶಯನ ನಿನಗರ್ಪಿಸುವೆನು ಕೋಲೆ ॥20॥ ಮೂರು ತದಿಗೆಯ ಈ ವೃತ । 
ಭಾರಿ ಭಕ್ತಿಯಿಂದ ಗೈಯೆ । ಮಾರ ಹರನಾರ್ಧಾಂಗಿ ಒಲಿಯುವಳು ಕೋಲೆ । 
ಮೂರನೆಯ ಅಕ್ಷಯತದಿಗೆ । ಭಾರಿ ಔತಣದೂಟ । ಗೌರಿ ಹೆಸರಿನಲ್ಲಮುತ್ತೆ ದೆಗಿಡು 
ಕೋಲೆ ॥2111 ಹರಿಯೇ ಸರ್ವೋತ್ತಮನು । ಸಿರಿಯೇ ಆತನ ಸತಿ । ಭಾರತೀರಮಣ 
ಮುಖ್ಯಪ್ರಾಣ ಗುರುವು ಕೋಲೆ । ತಾರತಮ್ಯ ಪಂಚಭೇದ । ಮಾರುತನ ಮತದ 
ಜ್ಞಾನ । ಸೂರಿ ಜನ ಸಂಗವಿತ್ತು ಸಲಹೆನ್ನ ಕೋಲೆ ॥22/ ಪತಿ, ಪುತ್ರ, ಬಂಧು, 
ಬಳಗ । ಹಿತವಾಗಿಹ ಭೋಗ ಭಾಗ್ಯ । ರತಿಪತಿ ಪಿತನ ಭಕ್ತಿ | ಮತಿಯ ಕೇಳು 
ಕೋಲೆ | ಹಿತದಿ ಹರನ ಅಂಕದಲ್ಲಿ ಸ್ಥಿತಳಾಗಿಹ ಗೌರಿ ಕಳಶ | ಸತಿಯರಿಂದೊಡಗೂಡಿ 
ವನದಿ ಇಹಳು ಕೋಲೆ ॥23॥ ವರುಷಕೊಮ್ಮೆ ಕರೆದು ಬಲು । ಹರುಷದಿ 
ಪೂಜಿಸುತಲಿ | ಹರನ ರಾಣಿಯಲ್ಲಿರುವ ಹರಿಗರ್ಪಿಸು ಕೋಲೆ । ಧರಣಿ ಜಾನಕಿ 
ಪತಿ । ಮಾರುತಿ ವಲ್ಲಭ ರಾಮ । ಕರುಣಿಸಿ ನಾಗೇಶ ಶಯನ ಪೊರೆಯುವನು 


ಚೈತ್ರಶುಕ್ಸಪ 33 


ಕೋಲೆ ॥24॥ ಚೈತ್ರ ಗೌರಿ ಹಾಡು - ದಯಮಾಡಿ ಬಾರಮ್ಮತಿರಿಗೌರಿ ಕರು- 
ಣವಾ ತೋರಿ । ತ್ರಿಶೂಲಧಾರಿ ತ್ರಿನೇತ್ರನ ರಾಣಿ ಪರಮಕಲ್ಯಾಣಿ ಶಿವನರ್ಧಾಂಗಿ । 
ಪಶುಪತೇಶನ ಪ್ರಾಣದೊಲ್ಲಭೆ ಪೂಜಿಪೆ ನಿನ್ನನು ಅತಿಶಯದಿಂದಲಿ ॥11 ಚೈತ್ರಾದಲಿ 
ಮೂರು ತದಿಗಿಯಲಿ । ಮುತ್ತೀನ ಸರುಪಳಿ ಉಯ್ಯಾಲಿ ಚಿತ್ರಾದಿ ಅಲಂಕರಿಸಿ ಅತಿ 
ಶೋಭಿಸುತಲಿ । ಭಕ್ಷ ಭೋಜ್ಯ ನೈವೇದ್ಯವ ಮಾಡಿ । ನಿತ್ಯಪೂಜೆಯನು ಶುಭದಿ 
ಸ್ವೀಕರಿಸಮ್ಮ ॥2॥ ಕಪಿಲನಾಮಕನ ಸಹೋದರಿಯೆ ನೀ ಅಪಾರ ಮಹಿಮನ 
ಅನುಗ್ರಹದಿಂದೆ । ಕೃಪೆಯ ತೋರಿ ಯನ್ನ ಪೂಜೆ ಸ್ವೀಕರಿಸಿ ಸೌಭಾಗ್ಯವ ಕೊಟ್ಟು 
ಕಾಪಾಡಮ್ಮ॥ 
ಚೈತ್ರಗೌರಿ ಪೂಜಾವಿಧಾನವು ಹಾಗೂ ಅನುಷ್ಠಾನಪದ್ಧತಿಯು ಸಮಾಪ್ತವಾಯಿತು. 
% kk ಜೇ 
ಚೈತ್ರ ॥ ಶುದ್ಧ॥। ಚತುರ್ಥೀ 


ಲಕ್ಷ್ಮೀಗಣಪತಿವ್ರತ 


ಈ ದಿನ ಲಡ್ಡುಗೆ ಮೊದಲಾದ್ದರಿಂದ ಗಣಪತಿಯನ್ನು ಪೂಜಿಸಿ ದಮನವನ್ನು 
ಸಮರ್ಪಿಸಿದರೆ ವಿಫ್ಠನಾಶವೂ ಸರ್ವಕಾಮಪ್ರಾಪ್ತಿಯೂ ಆಗುವುದು. 


ಚೈತ್ರಶುಕ್ಲಚತುರ್ಥಿಯಂದು ಲಕ್ಷ್ಮಿಯನ್ನೂ ಗಣಪತಿಯನ್ನೂ ಆರಾಧಿಸಬೇಕು. 
ಪಂಚಾಂಗದಲ್ಲಿ ವಿನಾಯಕವ್ರತ ಲಕ್ಷ್ಮೀವ್ರತವೆಂದೂ ಬರೆದಿರುತ್ತಾರೆ. ದಮನದಿಂದ 
ಪೂಜೆ ಮಾಡುವುದೇ ಈ ವ್ರತದ ವೈಶಿಷ್ಟ್ಯ. 


ಚೈತ್ರ ॥। ಶುಕ್ಷ॥ ಪಂಚಮೀ 


ಈ ದಿನ ಅನಂತಾದಿ ನಾಗರನ್ನು ಪೂಜಿಸಿ ಹಾಲು ತುಪ್ಪ ನೈವೇದ್ಯವನ್ನು 
ಕೊಡಬೇಕು. ಈ ದಿನವೇ ಬ್ರಹ್ಮದೇವರ ದಿನಕಲದ ಆದಿಯಾದ್ದರಿಂದ ಕಲ್ಪುದಿ 
ಎನ್ನುವರು. ಆದ್ದರಿಂದಲೇ ಮಹಾಪರ್ವಕಾಲವಾಗಿರುತ್ತದೆ. ಹೇಮಾದ್ರಿ ವಚನಾ- 
ನುಸಾರ ಈ ದಿನ ಲಕ್ಷ್ಮೀದೇವಿಯು ದೇವರಾಜ್ಞೆಯಂತೆ ಬ್ರಹ್ಮಲೋಕದಿಂದ ಮನುಷ್ಯ 
-ಲೋಕಕ್ಕೆ ಬಂದಿರುತ್ತಾರೆ. ಆದ್ದರಿಂದ, ಇಂದು ಲಕ್ಷಿ £€ದೇವಿಯನ್ನು ಪೂಜಿಸಿದರೆ 


34 ಚೈತ್ರಮಾಸ - ವೈಶಾಖಮಾಸ 
ಎಂದೂ ದಾರಿದ್ರ್ಯ ಬರುವುದಿಲ್ಲ. ಉಚ್ಚೆ ಶ್ರವಸ್ಸು ಮೊದಲಾದವುಗಳ ಪೂಜಾ- 
ರೂಪವಾದ ಹಯವ್ರತವೂ ಕೂಡ ಇಂದು ವಿಧಿಸಲ್ಪಟ್ಟಿದೆ. ಕುದುರೆಗಳ ಪೂಜೆಯನ್ನು 
ಕೂಡ ಇಂದು ನಡೆಸಬೇಕು. 


ಶ್ರೀ ರಘುಪ್ರಿಯತೀರ್ಥರು (ಪಲಿಮಾರು ಮಠ) ಅದಮಾರು ಮಠದ 
ಇತ್ತೀಚಿನ ಇತಿಹಾಸದಲ್ಲಿ ಧ್ರುವನಕ್ಷತ್ರದಂತೆ ಮಿನುಗಿದ, ದಿಗ್ಗಂತ ಪಂಡಿತರಾದ ಶ್ರೀ 
ವಿಬುಧಪ್ರಿಯ ತೀರ್ಥರಿಂದ ಆಶ್ರಮ ಪಡೆದ ಪಲಿಮಾರು ಮಠದ ಪೀಠವನ್ನೇರಿದ 
ಇಪ್ಪತ್ತಾರನೆಯ ಯತಿಗಳು. ಉಡುಪಿಯ ಶ್ರೀಕೃಷ್ಣಮಠವನ್ನು ಇವರು ತಮ್ಮ 
ಪರ್ಯಾಯ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದರು. ಶ್ರೀಪಾದರ ವ್ಯಕ್ತಿತ್ವದ 
ಪ್ರಭಾವ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಕೇರಳದ ನಾಡಿನಲ್ಲೂ ಹರಡಿತ್ತು. 
ತಿರುವಾಂಕೂರಿನ ಮಹಾರಾಜರು ಇವರಿಗೆ ಮಾಡಿದ ಗೌರವ ಸನ್ಮಾನಗಳು ಇದಕ್ಕೆ 
ಸಾಕ್ಲಿ. ಇವರು ಮೂವತ್ತೆರಡು ವರ್ಷಗಳ ಕಾಲ ಪೀಠವನ್ನಾಳಿ ಶಾ.ಶ. 1838 (ಕ್ರಿ. 
ಶ. 1915) ರಾಕ್ಷಸನಾಮಸಂವತ್ತರದ ಚೈತ್ರಶುದ್ಧ ಪಂಚಮಿಯಂದು ಪಲಿಮಾರಿನಲ್ಲಿ 
ವೃಂದಾವನಸ್ಥರಾದರು. 

ಚೈತ್ರ ॥ ಶುದ್ಧ॥। ಷಷ್ಠೀ 

ಈ ದಿನ ಷಣ್ಮುಖನಿಗೂ, ಸಪ್ತಮಿಯಂದು ಸೂರ್ಯನಿಗೂ ಪೂಜೆ 
ಮಾಡಬೇಕು. ಸುಬ್ರಹ್ಮಣ್ಯನಿಗೆ ದಮನವನ್ನು ಸಮರ್ಪಣೆ ಮಾಡಬೇಕು. ಸುಬ್ರಹ್ಮಣ್ಯ 
ವ್ರತವನ್ನು ಆಚರಿಸಬೇಕು. ಷಷ್ಟ್ವಾಂ ಸಂದಸ್ಯ ಕರ್ತವ್ಯಾ ಪೂಜಾ ಸರ್ವೋಪಕಾರಿಕೀ | 
ದಮನೇನ ವಿಶೇಷೇಣ ಸುಖಸೌಭಾಗ್ಯಮಾಪ್ನಯಾತ್‌ ॥ ಎಂಬ ಶ್ಯ್ಕೊ ್ಲೀಕದಿಂದ 
ದಮನವನ್ನು ಸುಬ್ರಹ್ಮಣ್ಯನಿಗೆ ಸಮರ್ಪಣೆ ಮಾಡಿ ಆಶೀರ್ವಾದವನ್ನು 
ಪಡೆದುಕೊಳ್ಳಬೇಕು. ಇದರಿಂದ ಪುತ್ರೋತವವಾಗುತ್ತದೆ. ಮಕ್ಕಳಿಗೆ ಅಭಿವೃದ್ಧಿ 
ಯಾಗುತ್ತದೆ. 

ಶ್ರೀ ಮಧುಹರಿತೀರ್ಥರು (ಮಾಧವತೀರ್ಥ ಮಠ) - ಶ್ರೀಮದ್ದರಾಮ 
ಪದದ್ವಂದ್ವ ವೇದವ್ಯಾಸಸಮರ್ಚಕಃ । ಶ್ರೀಮನ್ಮಧುಹರ್ಯಾಖ್ಯಂ ಗುರುಂ ವಂದೇ 
ಭಕ್ತಾಭೀಷ್ಟಪ್ರದಾಯಕಃ ॥ 


ಚೈತ್ರಶುಕ್ಸಪ 35 
ಚೈತ್ರ ॥| ಶುಕ್ಷ॥॥ ಸಪ್ತಮೀ 

ಸಂತಾನಸಪ್ತಮೀ ಎಂದು ಕೂಡ ಕರೆಯುತ್ತಾರೆ. ಸಂತಾನಗೋಪಾಲಕೃಷ್ಣಮಂತ್ರ 
-ವನ್ನು ಜಪಿಸುವುದರಿಂದ ಪುತ್ರೋತವವಾಗುತ್ತದೆ. ಇಂದು ಸೂರ್ಯನಿಗೆ 
ದಮನವನ್ನು ಸಮರ್ಪಣೆ ಮಾಡಬೇಕು. ಇದನ್ನು ಭಾಸ್ಕರಸಪ್ಪಮೀ ಎಂದೇ 
ಕರೆಯುತ್ತಾರೆ. ಸೂರ್ಯನ ಪೂಜೆಗೆ ಎಲ್ಲಿಲ್ಲದ ಮಹತ್ವವಿದೆ. ಸೂರ್ಯನನ್ನು ಅವನ 
ಅಂತರ್ಯಾಮಿಯಾದ ನಾರಾಯಣನನ್ನು ಇವತ್ತು ವಿಶೇಷವಾಗಿ ಆರಾಧನೆ 
ಮಾಡಬೇಕು. ಭಾಸ್ಕರಸ್ಯ ತು ಸಪ್ತಮ್ಯಾಂ ಪೂಜಾಂ ದಮನಕಾದಿಭಿಃ। ಕೃತ್ವಾಪ್ರಾಪ್ನೋತಿ 
ಭೋಗಾದೀನ್‌ ವಿಗತಾರಿರ್ಮಹಾತಪಾಃ ॥ ಎಂಬ ಶ್ಲೋಕದಿಂದ ಸೂರ್ಯನನ್ನು 
ಅರ್ಚಿಸಬೇಕು. ಜ್ಯೌತಿಷಶಾಸ್ತ್ರವನ್ನು ಅಭ್ಯಾಸ ಮಾಡುವವರು ಇಂದು ವಿಶೇಷವಾಗಿ 
ಗಾಯತ್ರೀಮಂತ್ರವನ್ನು ಜಪಿಸಬೇಕು. 


ಶ್ರೀ ವಿದ್ಯಾಪತಿತೀರ್ಥರು (ಪಲಿಮಾರು ಮಠ) ಶ್ರೀ ವಾದಿರಾಜರ ಸಮ- 
ಕಾಲೀನರಾದ ಇವರು ಪರಂಪರೆಯಲ್ಲಿ ಹದಿನೈದನೆಯವರು. ಇವರು ಪೀಠಾಧಿ- 
ಪತಿಯಾಗಿದ್ದು ಇಪ್ಪತ್ತೇಳು ವರ್ಷಗಳ ಅವಧಿಯಲ್ಲಿ ಹೆಚ್ಚಿನ ಸಮಯವನ್ನು ತೀರ್ಥ- 
ಯಾತ್ರೆಯಲ್ಲೇ ಕಳೆದವರು. ಶಾ.ಶಕ 1494 (ಕ್ರಿ.ಶ. 1571) ಪ್ರಜೋತತ್ತಿ 
ಸಂವತ್ಸರದ ಶುಕ್ಲ ಸಪ್ತಮಿಯಂದು ಇವರು ಕಾಶಿಯಲ್ಲಿ ವೃಂದಾವನಸ್ಥರಾದರು. 

ಚೈತ್ರ ॥ ಶುಕ್ಲ ॥ ಅಷ್ಟಮೀ 

ಭವಾನ್ಯುತತ್ತಿ — ಭವಾನಿದೇವಿಯು ಜನಿಸಿದ ಮಹಾಪರ್ವಕಾಲವಿದೆ. 
ಎಶೇಷವಾಗಿ ಗೌರಿಯನ್ನು ಪೂಜಿಸಲೇ ಬೇಕು. ಎಲ್ಲಾ ಪಂಚಾಂಗಗಳಲ್ಲಿ ಭವಾ- 
ನೃುತ್ಪತ್ತಿಃ ಎಂದು ಬರೆದಿರುತ್ತಾರೆ. ಈ ದಿನ ಭವಾನಿಯ ಉತ್ಪತ್ತಿಯಾಗಿದೆ. ಶಿವಪತ್ನಿ 
ಪಾರ್ವತಿಯ ಅವತಾರದ ಶುಭದಿನ. ಭವಾನೀದರ್ಶನದಿಂದ ಎಲ್ಲಾ 
ದುಃಖದ ಪರಿಹಾರ ಹಾಗೂ ಆನಂದ ಪ್ರಾಪ್ತಿಯಾಗುವುದು. ಈ ದಿನ ಬುಧವಾರ 
ಹಾಗೂ ಪುನರ್ವಸು ನಕ್ಫತ್ರವಿದ್ದಲ್ಲಿ ಪ್ರಾತಃಸ್ನಾನದಿಂದ ವಾಜಪೇಯಯಾಗದ ಫಲವು 
ಬರುತ್ತದೆ. ಗೌರೀಯಾತ್ರೆ ಹಾಗೂ ಅಶೋಕಮುಕುಲಭಕ್ಷಣ ಎಂಬ ವಿಧಿ ಪುರಾಣ- 
ಗಳಲ್ಲಿ ಕಂಡು ಬರುತ್ತದೆ. 


ತಿ6 ಚೈತ್ರಮಾಸ - ವೈಶಾಖಮಾಸ 


ಶ್ರೀ ಸತ್ಯಧ್ಯಾನತೀರ್ಥರ ಆರಾಧನೆ, (ಉತ್ತರಾದಿಮಠ) ಫಲಿಮಾರು ಮಠದ 
ವಿದ್ಯಾಮಾನ್ಯರಿಗೂ ಪಾಠ ಹೇಳಿದ ವಿಭೂತಿಪುರುಷರು ಸತ್ಯಧ್ಯಾನರು. ಇವರ 
ವೃಂದಾವನ ಪಂಡರಾಪುರದಲ್ಲಿದೆ. ಬ್ರಿಟೀಷರ ಆಳ್ವಿಕೆಯ ಕಾಲದಲ್ಲಿ ಅನೇಕ 
ಜನರು ಆಂಗ್ಲರ ಪ್ರಭಾವದಿಂದ ಆಂಗ್ಲಭಾಷಾ ಶಿಕ್ಷಣಕೆ ಮನಸ್ಸು ಮಾಡಿದ್ದರು. ವೈದಿಕ 
ಶಿಕ್ಷಣದಿಂದ ದೂರವಾಗತೊಡಗಿದ್ದರು. ಈ ಸಂದರ್ಭದಲ್ಲಿ ವೈದಿಕಮತವನ್ನು 
ಸುಭದ್ರಗೊಳಿಸಿ ದಿಗಂತಖ್ಯಾತವಿಕ್ರಮರಾಗಿ ಮೆರೆದವರು ಶ್ರೀ ಸತ್ಯಧ್ಯಾನತೀರ್ಥರು. 
ಇವರು ಪೂರ್ವಾಶ್ರಮದಲ್ಲಿ ಶ್ರೀ ಸತ್ಯವೀರತೀರ್ಥ ಸ್ವಾಮಿಗಳು, ಶ್ರೀ ಸತ್ಯಧೀರ- 
ತೀರ್ಥ ಸ್ವಾಮಿಗಳು ಅವತರಿಸಿದ ಮನೆತನವಾದ ಕೊರ್ಲಹಳ್ಳಿ ಎಂಬ ಮನೆತನಕ್ಕೆ 
ಸೇರಿದವರು. ಪೂರ್ವಾಶ್ರಮದಲ್ಲಿ ಇವರ ಹೆಸರು ಕೊರ್ಲಹಳ್ಳಿ ಸೇತುರಾಮಾ- 
ಚಾರ್ಯರು ಎಂದು. ಸನಾತನಧರ್ಮವು ಪತನವಾಗಬಾರದೆಂದು ಅದರ 
ಉಳಿವಿಗಾಗಿ, ಪುನರುಜ್ಜೀವನಕ್ಕಾಗಿ ಶ್ರಮಿಸಿದ ಶ್ರೀ ಉತ್ತರಾದಿಮಠದ ಸಂಸ್ಥಾನಕ್ಕೆ 
ಪೀಠಾಧೀಶರಾದರು. ತಮ್ಮ ಗುರುಗಳು ಪ್ರಾರಂಭಿಸಿದ ಶ್ರೀಮನೃದ್ವಸಿದ್ಧಾಂತ 
ಅಭಿವೃದ್ದಿಕಾರಿಣೀ ಎಂಬ ಸಭೆಯನ್ನು ಮುಂದುವರೆಸುತ್ತಾ ದೇಶದ ಅನೇಕ 
ಪಂಡಿತರನ್ನು ಅದರಲ್ಲಿ ಭಾಗವಹಿಸುವಂತೆ ಮಾಡಿ ದ್ವೈತಮತದ ವಿಜಯ- 
ಪತಾಕೆಯನ್ನು ಪರಂಪರೆಗೆ ತಕ್ಕ ಹಾಗೆ ವಿಜೃಂಭಣೆಯಿಂದ ಹಾರಿಸಿದರು. ಪರಮತ 
ನಿರಾಕರಣೆಯ ಜೊತೆಗೆ ಸ್ವಮತಸ್ಥಾಪನೆಯನ್ನು ನಿರಂತರವಾಗಿ ಮಾಡುತ್ತಾ ದೇಶವಿಡಿ 
ಸಂಚರಿಸಿದರು. ಇವರು ದಿನನಿತ್ಯದ ಸಂಸ್ಥಾನ ಪೂಜೆ, ಮುದ್ರಾಧಾರಣೆ, ಶಾಸ್ತ್ರಪಾಠ, 
ಗ್ರಂಥ ರಚನೆಗಳ ಜೊತೆಗೆ ಪಂಡಿತರಿಗೆಲ್ಲವಿಶೇಷವಾದ ಗೌರವ ಕೊಟ್ಟುಪಂಡಿತರಲ್ಲಿ 
ಭಗವಂತನ ಪೂಜೆಯನ್ನು ಮಾಡಿದರು. ತಮ್ಮ ಪೀಠಾಧಿಪತ್ಯದ 30 ವರ್ಷದ ಅವಧಿ 
ಯಲ್ಲಿ ಅನೇಕ ಘಟಾನುಘಟಿಗಳಾದ ಪಂಡಿತರನ್ನಷ್ಟೇ ಅಲ್ಲದೆ, ತಮ್ಮಕಾಲದ ವಿವಿಧ 
ಮಾಧ್ವಪೀಠಗಳ ಪೀಠಾಧೀಶರಿಗೆ ಮತ್ತು ಬಿಡಿ ಸಂನ್ಯಾಸಿಗಳಿಗೆ ಪಾಠವನ್ನು ಮಾಡಿದ 
ಮಹಾಮಹಿಮರು. ಇವರ ಈ ಸೊಬಗು ಶ್ರೀ ಚಂದ್ರಿಕಾಚಾರ್ಯರನ್ನು ನೆನಪು 
ಮಾಡಿಸುವಂಥದ್ದು. ಇನ್ನೊಂದು ಸ್ವಾರಸ್ಯವೆಂದರೆ ಇವರಿಗೆ ಆಶ್ರಮವನ್ನು ದಯ- 
ಪಾಲಿಸಿದ ಶ್ರೀಸತ್ಯಜ್ಞಾನತೀರ್ಥರಿಗೆ ಅವರ ಪೂರ್ವಾಶ್ರಮದಲ್ಲಿ ಸೇತುರಾಮಾ- 
ಚಾರ್ಯರಾಗಿ ಪಾಠ ಹೇಳಿದ್ದರು. ಆದರೂ ಸಂನ್ಯಾಸಾಶ್ರಮದ ನಂತರ ಶ್ರೀ 
ಸತ್ಯಜ್ಞಾನತೀರ್ಥರಿಗೆ ಮನಃಪೂರ್ವಕ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಿದ್ದರು. 


ಭೃತ್ರಿಶುಕ್ಷಪಕ್ಷ 37 


ಇದಲ್ಲವೇ ವಿನಯ! ಸ್ವಲ್ಪವೇ ಓದಿ ಬೀಗುವ ಸಾಮಾನ್ಯ ಜನರಿಗೆ ಇವರ ಆದರ್ಶ 
ಮೇರುಪರ್ವತವೇ ಸರಿ. ಇವರ ಅನುಗ್ರಹದಿಂದಲೇ ಪ್ರಾರಂಭವಾದದ್ದು ಶ್ರೀ 
ಸತ್ಯಧ್ಯಾನ ವಿದ್ಯಾಪೀಠ. ಇವರ ಈ ವೈಭವ, ದ್ವೈತಮತದ ಅಗಾಧ ಪಾಂಡಿತ್ಯವನ್ನು 
ನೋಡಿ ಅದ್ವೈತಿಗಳಾದ ಅನಂತಕೃಷ್ಣಶಾಸ್ತ್ರಿಗಳು ಇವರನ್ನು ಅಭಿನವ ಆನಂದತೀರ್ಥರು 
ಎಂದು ತುಂಬು ಹೃದಯದಿಂದ ಕೊಂಡಾಡಿದ್ದರು. ಸಭಾಸಾರಸಂಗ್ರಹ (ದ್ವೈತ- 
ಸಿದ್ಧಾಂತವೈಜಯಂತೀ), vi Sui - ಎಂಬ ಕನ್ನಡ ಕೃತಿ, ಚಂದ್ರಿಕಾಮಂಡನ, 
ಗೀತಾಪ್ರತಿಪದಾರ್ಥಚಂದ್ರಿಕಾ ಎಂಬಿತ್ಯಾದಿ ಕೃತಿಗಳನ್ನು ರಚಿಸಿದರು. ಮುಂದೆ ಶ್ರೀ 
ಸತ್ಯಪ್ರಜ್ಞತೀರ್ಥರನ್ನು ಮಾಧ್ವಸಮಾಜಕೆ ಕೊಟ್ಟು ಪಂಢರಪುರದಲ್ಲಿ ಚಿತ್ರಭಾನು 
ಸಂವತ್ಸರದ ಚೈತ್ರ ಶುದ್ಧ ಅಷ್ಟಮಿಯಂದು ವಿಠ್ಠಲನ ಸನ್ನಿಧಾನದಲ್ಲಿ, ಚಂದ್ರಭಾಗಾ- 
ನದಿಯ ತೀರದಲ್ಲಿ ವೃಂದಾವನಸ್ಥರಾದರು. ಆಸೇತೋರಾತುಷಾರಾದ್ರೇಃ ಯೋ 
ದಿಶೋ ಜಿತವಾನ್‌ ಮುಹುಃ । ಸತ್ಯಧ್ಯಾನಗುರುಃ ಪಾತು ಯತೀಂದೈರಪ್ಪುಪಾಸಿತಃ Il 


ಚೈತ್ರ ॥ ಶುದ್ಧ॥। ನವಮೀ 


ಶ್ರೀರಾಮನವಮೀ ಚೈತ್ರ ಶುಕ್ಲ ನವಮಿಯಂದು 'ಶ್ರೀರಾಮಜಯಂತೀ'. 
ಶ್ರೀರಾಮದೇವರು ಚೈತ್ರ ಶುಕ್ಲೆ ನವಮೀ, ಪುನರ್ವಸು ನಕ್ಷತ್ರದಲ್ಲಿ ಸೂರ್ಯನು 
ಮೇಷರಾಶಿಯಲ್ಲಿದ್ದಾಗ, ಕಟಕ ಲಗ್ನದಲ್ಲಿ ಐದು ಶುಭಗ್ರಹಗಳೂ ಉಚ್ಚದಲ್ಲಿದಾಗ 
ಅವತರಿಸಿದರು. ಪುನರ್ವಸು ನಕ್ಷತ್ರ ಯುಕ್ತವಾದ ನವಮಿಯು ಕೋಟಿ 
ಸೂರ್ಯಗ್ರಹಣಕ್ಕಿಂತಲೂ ಮಿಗಿಲಾದದ್ದು. ಈ ದಿನ ಶಕ್ತ್ಯಾನುಸಾರ ಬಂಗಾರದ 
ರಾಮದೇವರ ಪ್ರತಿಮೆಯನ್ನು ಪೂಜಿಸಿ ಅರ್ಫ್ಥ್ಯವನ್ನು ಕೊಡಬೇಕು. ಅರ್ಫ್ಯಮಂತ್ರ- 
"ದಶಾನನವಧಾರ್ಥಾಯ ಧರ್ಮಸಂಸ್ಥಾಪನಾಯ ಚ। 
ರಾಕ್ಟಸಾನಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ। 


ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮಃ ಸ್ವಯಂ ಹರಿಃ । 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಭ್ರಾತೃಭಿಃ ಸಹಿತೇ5ನಘ ॥' 

(ಹೆಚ್ಚಿನ ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯಿಂದ ಪ್ರಕಟನೆಗೊಂಡ ರಾಮನವಮೀ 
ಪುಸ್ತಕ ನೋಡಿರಿ). 


38 ಚೈತ್ರಮಾಸ - ವೈಶಾಖಮಾಸ 


ಶ್ರೀ ಕವೀಂದ್ರತೀರ್ಥಶ್ರೀಪಾದಂಗಳವರು ನವಬ್ಭಂದಾವನ - ವೀಂದ್ರಾ- 
ರೂಢಪದಾಸಕ್ತಂ ರಾಜೇಂದ್ರಮುನಿಸೇವಿತಮ್‌ । ಶ್ರೀಕವೀಂದ್ರಮುನಿಂ ವಂದೇ 
ಭಜತಾಂ ಚಂದ್ರಸನ್ನಿಭಂ ॥ ಕವೀಂದ್ರತೀರ್ಥರ ಪೂರ್ವಾಶ್ರಮದ ಹೆಸರು 
ಮಸುದೇವಶಾಸ್ತಿ . ಶಾಸ್ತ್ರಿಗಳು ನ್ಯಾಯ, ವೇದಾಂತ, ವ್ಯಾಕರಣ, ಮೀಮಾಂಸಾದಿ 
ಚತುಚಾಸ್ತ್ರಗಳಲ್ಲಿಯೂ ಪಾರಂಗತರು. ಮೇಲೆ ಹುಟ್ಟು ತಪಸ್ವಿಗಳು. ಜಾತ್ಯಾ 
ವಿರಕ್ಷರು. ಮತ್ಯಾ ಭಗವದ್ಧಕ್ತರು. ಇವರ ಜ್ಞಾನ, ಭಕ್ತಿ, ವೈರಾಗ್ಯಭಾಗ್ಯಗಳನ್ನು ಕಂಡು 
ಸುಪ್ರೀತರಾದ ಸರ್ವಜ್ಞಸಂಸ್ಥಾನದ ಶ್ರೀವಿದ್ಯಾಧಿರಾಜತೀರ್ಥರು ಈ ವಾಸುದೇವ- 
ಶಾಸ್ತ್ರಿಗಳನ್ನು ಕರೆದು ಸನ್ಮ್ಯಾಸಾಶ್ರಮವಿತ್ತರು. ಕವೀಂದ್ರತೀರ್ಥ ಎಂದು ನಾಮಕರಣ 
ಮಾಡಿ ಮಂತ್ರೋಪದೇಶಗೈದರು. ಪ್ರಮಾಧಿಸಂವತರ ಚೈತ್ರಶುದ್ಧನವಮಿ ನವ- 
ವೃಂದಾವನದಲ್ಲಿ ಶ್ರೀಪದ್ಮನಾಭತೀರ್ಥರ ಪಕ್ಕದಲ್ಲಿಯೇ ಇವರೂ ವೃಂದಾವನಸ್ಥ- 
ರಾಗಿದ್ದಾರೆ. 


ಶ್ರೀ ರಘುನಾಥತೀರ್ಥರು (ಪಲಿಮಾರು ಮಠ) - ಪರಂಪರೆಯಲ್ಲಿ 
ಹದಿನೇಳನೆಯವರಾದ ಇವರು ತುಂಬ ಕಠಿಣವಾದ ತಪಸ್ವೀ ಜೀವನ ನಡೆಸಿದವರು. 
ಇವರು ನಡೆಸಿದ ಪರ್ಯಾಯ ತುಂಬಾ ಸಂಭ್ರಮದ ಪರ್ಯಾಯ ಎಂದು ಆ 
ಕಾಲದಲ್ಲಿ ಹೆಸರಾಗಿತ್ತು. ಸುಮಾರು ಮೂರೂವರೆ ದಶಕಗಳ ಕಾಲ ಈ 
ಪೀಠದಲ್ಲಿದ್ದರು. ಭಾವೀಸಮೀರರೆಂದು ಪ್ರಸಿದ್ಧರಾದ ಶ್ರೀವಾದಿರಾಜರ ಕೊನೆಯ 
ದಿನಗಳನ್ನು ಕಂಡವರು ಇವರು. ಹೀಗೆ ಶ್ರೀವಾದಿರಾಜರ ಕಾಲದಲ್ಲಿ ಈ ಮಠದಲ್ಲಿ 
ಒಟ್ಟು ಎಂಟು ಜನ ಯತಿಗಳಾಗಿ ಹೋದರು. ತನ್ನ ಕೊನೆಯ ದಿನಗಳಲ್ಲಿ ದೇಶ 
ಸಂಚಾರದಲ್ಲಿದ್ದ ರಘುನಾಥತೀರ್ಥರು ಶಾ.ಶ. 1547 (ಕ್ರಿ.ಶ. 1624) ರಕ್ತಾಕ್ಸಿ 
ಸಂವತ್ಸರದ ಚೈತ್ರ ಶುದ್ಧ ನವಮಿಯಂದು ತನ್ನ ಆರಾಧ್ಯ ದೇವತೆಯಾದ 
ಶ್ರೀರಾಮಚಂದ್ರನ ಅವತಾರ ದಿನವಾದ ಶ್ರೀರಾಮ ನವಮಿಯಂದು ದ್ವಾರಕೆಯಲ್ಲಿ 
ಹರಿಪದವನ್ನು ಸೇರಿದರು. 


ಶ್ರೀ ಪ್ರಾಜ್ಞನಿಧಿತೀರ್ಥರು (ಶ್ರೀಪಾದರಾಜ ಮಠ)ಮುಳಬಾಗಿಲು 
ವೇದಶಾಸ್ತ್ರಾ ದಿ ಮಥನಾತ್‌ ಜ್ಞಾನಂ ಯಸ್ಯ ಪ್ರಕಾಶತೇ । ಪ್ರಾಜ್ಞನಿಧಿತೀರ್ಥಾಖ್ಯಃ 
ದದ್ಯಾನ್ಮೇ ಜ್ಞಾನಸಂಪದಾ ॥ 


ಚೈತ್ರಶುಕ್ಸಪಕ್ಟ 39 
ಚೈತ್ರ ॥ ಶುದ್ಧ॥ ದಶಮೀ 


ಧರ್ಮರಾಜನಿಗೆ ದಮನವನ್ನು ಸಮರ್ಪಣೆ ಮಾಡಬೇಕು. ಹಿಂದಿನ ದಿವಸ 
ಆಚರಿಸಿದ ರಾಮನವಮಿಯ ವ್ರತವನ್ನು ಸಮಾಪ್ತಿಗೊಳಿಸಿ ಬ್ರಾಹ್ಮಣರಿಗೆ ಅನ್ನ- 
ಸಂತರ್ಪಣೆಯನ್ನು ಮಾಡಬೇಕು. 
ಚೈತ್ರ ॥। ಶುಕ್ಲ ॥ ಏಕಾದಶೀ 


ಶುಕ್ರಜಯಂತೀ - ಶುಕ್ರಾಚಾರ್ಯರು ಪರಶುರಾಮರೂಪವನ್ನು ಆರಾಧನೆ 
ಮಾಡುತ್ತಾರೆ. ಇಂದು ಅವರ ಪ್ರೀತಿಗಾಗಿ ಕೆಳಗಿನಮಂತ್ರಗಳನ್ನು ಪಠಿಸಬೇಕು. 

ಶುಕ್ರಾಯ ನಮಃ, ಸಿತಾಯ ನಮಃ, ಶುದ್ಧಾಯ ನಮಃ, ವೇದಮೂರ್ತಯೇ 
ನಮಃ, ಭೃಗೂದ್ವಹಾಯ ನಮಃ, ಕವಯೇ ನಮಃ, ಶಾಂತಾಯ ನಮಃ, ಅತಿ- 
ತೇಜಸ್ಸಿನೇ ನಮಃ, ಸರ್ವಶಾಸ್ತ್ರವಿಶಾರದಾಯ ನಮಃ, ಶ್ವೇತವಸ್ತಧರಾಯ ನಮಃ, 
ದೈತ್ಯಮಂತ್ರಿಣೇ ನಮಃ, ವಿನಯಕೋವಿದಾಯ ನಮಃ. "“ಪ್ರಾಚ್ಯಾಂ ಭೃಗೋ- 
ರ್ಭೋ ಜಗತಃ ಪ್ರಶಾಂತಃ ಸ ಭಾರ್ಗವಃ ಪೂರ್ವಮುಖೋ ಸಿತಾಭಃ | ಸಪಂಚ- 
ಕೋಣೋ ಸುರಥಾಧಿರೂಢೋ ದಂಡಾಕ್ಟಮಾಲಾವರದೋತಂಬುಪಾತ್ರಃ || 
ಶ್ವೇತಾಂಬರಃ ಶ್ವೇತವಪುಃ ಕಿರೀಟೀ ಚತುರ್ಭುಜೋ ದೈತ್ಯಗುರುಃ ಪ್ರಶಾಂತಃ | ಧತ್ತೇ 
-5ಸಿದಂಡಂ ಚ ಕಮಂಡಲುಂ ಚ ತಥಾಕ್ಷಸೂತ್ರಂ ವರದೋಶಸ್ತು ಮಹ್ಯಮ್‌ ॥1' 
ಸರ್ವತೋಮುಖತಾ ಯೇನ ಲೀಲಯಾ ದರ್ಶಿತಾ ರಣೇ । ರಾಕ್ಚಸೇಶ್ವರ- 
ಯೋಧಾನಾಂ ತಂ ವಂದೇ ಸರ್ವತೋಮುಖಮ್‌ ॥ 

ಉಪಾಸ್ಯ - ಶ್ರೀಪರಶುರಾಮ, ರತ್ನ - ವಜ್ರ, ಕಕ್ಕೆ - ಹತ್ತೊಂಭತ್ತು, ಅಗ್ನಿ 
- ಹಾಟಕ, ಸ್ಥಾನ - ಪೂರ್ವ, ಸಮಿತ್‌ - ಅತ್ತಿ, ಅಧಿದೇವತೆ - ಇಂದ್ರಾಣೀ, 
ದಾನ - ಬಿಳಿಕುದುರೆ, ಪ್ರತ್ಯಧಿದೇವತೆ - ಇಂದ್ರ, ರಸ - ಹುಳಿ, ಬಣ್ಣ - ಬಿಳಿ, 
ರೋಗ - ಮೂತ್ರ, ಭೂತ - ಜಲ, ಅಂಗ - ಅಂಡಾಶಯ, ಗೋತ್ರ - 
ಭಾರ್ಗವ, ದಶಾವರ್ಷ - ಇಪ್ಪತ್ತು, ದೇಶ - ಭೋಜಕಟ, ಅಧಿಕಾರ - ಮಂತ್ರಿ, 
ಜಾತಿ - ಬ್ರಾಹ್ಮಣ, ರಾಶಿಸಂಚಾರ - 28 ದಿನ, ಲಿಂಗ - ಸ್ತ್ರೀ, ಒಡೆತನ - ವೃಷಭ, 
ತುಲಾ, ಪ್ರತಿಮೆ - ಬೆಳ್ಳಿ, ತಂದೆ - ಭೃಗು, ಜಪ - 16,000, ತಾಯಿ - ಖ್ಯಾತಿ, 
ಧಾನ್ಯ - ಅವರೆ, ಹೆಂಡತಿ - ಊರ್ಜಸ್ವತೀ. 


40 ಚೈತ್ರಮಾಸ - ವೈಶಾಖಮಾಸ 


ಚೈತ್ರ ಶುಕ್ಲ ಏಕಾದಶೀ- ದ್ವಾದಶೀ ಇಂದು ವಿಷ್ಣುವಿಗೆ ಸಮರ್ಪಿಸುವ 
ದಮನವನ್ನು ಇಂದು ಸರ್ವತೋಭದ್ರಮಂಡಲದಲ್ಲಿಟ್ಟು ಅಧಿವಾಸ ಮಾಡಬೇಕು. 
ಈ ದಿನವೇ ಲಕ್ಷ್ಮೀನಾರಾಯಣನಿಗೆ ಡೋಲೋತವವನ್ನು ಮಾಡಬೇಕು. 
ದಮನಾರೋಪಣೆಯ ವಿಧಿಯನ್ನು ಮುಂದೆ ನೋಡಿ ತಿಳಿಯಬೇಕು. 


ಕಾಮದಾ ಏಕಾದಶಿ ಮಹಿಮೆ - ಸಂವತ್ಸರದ ಮೊಟ್ಟ ಮೊದಲ ಏಕಾದಶಿ 
"ಕಾಮದಾ' ಏಕಾದಶಿ. ಚೈತ್ರಮಾಸ ಶುಕ್ಲಫಕ್ಟದಲ್ಲಿ ಆಚರಿಸುವ ಈ ವ್ರತದಿಂದ 
ವರ್ಷಪೂರ್ತಿ ಇಷ್ಟಕಾಮ್ಯ ಈಡೇರುವುದು. ಈ ವ್ರತದ ಮಹತ್ವ ಕುರಿತು "ವರಾಹ' 
ಪುರಾಣದಲ್ಲಿ ಉಲ್ಲೇಖವಿದೆ. ಏಕಾದಶಿ ವ್ರತವೆಂದರೆ ಶ್ರೀವಿಷ್ಣುವಿನ ಪೂಜೆಯೇ 
ಆಗಿದೆ. ಒಂದೊಂದು ಏಕಾದಶಿಗೂ ಭಗವಂತನ ಒಂದೊಂದು ರೂಪವನ್ನು ಪೂಜೆ 
ಸಲ್ಲಿಸಿ ಭಗವಂತನನ್ನು ಒಲಿಸಿಕೊಳ್ಳುವ ಕ್ರಮವಾಗಿದೆ. ಕಾಮದಾ ಏಕಾದಶಿಯಂದು 
ದೇವರ ವಾಸುದೇವ ರೂಪವನ್ನು ಪೂಜೆ ಸಲ್ಲಿಸಬೇಕು. ವಾಸುದೇವನ ನಾಮವನ್ನು 
ಬಾಯ್ತುಂಬ ನೆನೆಯಬೇಕು. 


ಧರ್ಮರಾಜನು ಒಮ್ಮೆ ಆಪದ್ಧಾಂಧವ ಶ್ರೀಕೃಷ್ಣನನ್ನು ಕೇಳುತ್ತಾನೆ ಯಾವ ವ್ರತ 
ಮಾಡಿದರೆ ಎಲ್ಲ ಅಭೀಷ್ಟೆ ಪೂರೈಸುವುದೋ ಅಂಥದ್ದನ್ನು ತಿಳಿಸು ಎಂದು. ಆಗ 
ಶ್ರೀಕೃಷ್ಣ ಪರಮಾತ್ಮನೇ ಪಾಂಡವರಿಗೆ ಈ ವ್ರತಾಚರಣೆ ಬಗ್ಗೆ ಹೇಳಿದನು. ಅದಕ್ಕೂ 
ಮೊದಲು ವಸಿಷ್ಠಯಷಿಗಳು ದಿಲೀಪರಾಜನಿಗೆ ದೃಷ್ಟಾಂತಸಹಿತವಾಗಿ "ಕಾಮದಾ' 
ಏಕಾದಶಿ ವ್ರತದ ಮಹತ್ವ ತಿಳಿಸಿದ್ದಾರೆ. ರತ್ನಪುರವೆಂಬ ಪಟ್ಟಣವನ್ನು ಪುಂಡರೀಕನೆಂಬ 
ರಾಜ ಆಳುತ್ತಿದ್ದ. ಬಂಗಾರ,ಬೆಳ್ಳಿ, ರತ್ನಗಳಿಂದ ಸಿಂಗರಿಸಲಾದ ಆತನ ಆಸ್ಥಾನದಲ್ಲಿ 
ಲಲಿತ-ಲಲಿತಾ ಎಂಬ ಗಂಧರ್ವ ದಂಪತಿ ಗಾನ-ನೃತ್ಯಪಟುಗಳಾಗಿದ್ದರು. ಲಲಿತ 
ಸುಶ್ರಾವ್ಯವಾಗಿ ಹಾಡು ಹೇಳಿದರೆ ಲಲಿತಾ ಅದಕ್ಕೆ ತಕ್ಕಂತೆ ಮೋಹಕ ನೃತ್ಯಮಾಡಿ 
ರಾಜನನ್ನು ತೃಪ್ತಿಪಡಿಸುತ್ತಿದ್ದಳು. ಒಮ್ಮೆ ಲಲಿತ ಮಾತ್ರ ಆಸ್ಥಾನಕೆ ಬಂದು ಗಾಯನ 
ಆರಂಭಿಸುತ್ತಾನಂತೆ ಆಗ ಆತನ ಮನಸ್ಸು ಮನೆಯಲ್ಲಿ ಒಬ್ಬಳೇ ಇದ್ದ ಲಲಿತಾಳತ್ತ 
ತಿರುಗಿ ಅವಳ ಬಗ್ಗೆ ಚಿಂತಿಸುತ್ತಾನೆ. ಇದರಿಂದ ರಾಗ-ತಾಳ ತಪ್ಪಿ ಹೋಗುತ್ತದೆ. 
ಇದನ್ನು ಅರಿತ ಆಸ್ಥಾನದಲ್ಲಿದ್ದ ಕ್ರೂರ ಹಾವೊಂದು ಈ ವಿಷಯವನ್ನು ರಾಜನಿಗೆ 
ತಿಳಿಸುತ್ತದೆ. ಲಲಿತನಿಗೆ ಅನ್ನಹಾಕುವ ಯಜಮಾನನಿಗಿಂತ ಹೆಂಡತಿಯೇ ಹೆಚ್ಚು 


ಚೈತ್ರಶುಕ್ಸಪಕ್ಷ 41 


[ne] 


ಎಂದು ಚಾಡಿ ಹೇಳುತ್ತದೆ. ಇದರಿಂದ ರಾಜ ಪುಂಡರೀಕನಿಗೆ ತುಂಬಾ ಕೋಪಬಂದು 
ಲಲಿತನಿಗೆ ರಾಕ್ಟಸನಾಗು ಎಂದು ಶಾಪ ಕೊಡುತ್ತಾನೆ. ತಕ್ಷಣ ಲಲಿತ ಸುಮಾರು 64 
ಮೈಲಿ ಎತ್ತರದ ರಾಕ್ಷಸನ ರೂಪ ತಾಳುತ್ತಾನೆ. ಬೆಟ್ಟದಂತಹ ಕುತ್ತಿಗೆ, ಗುಹೆಯಂತಹ 
ಬಾಯಿ, ಕಂಬಗಳಂತೆ ಕೈಕಾಲು ಹೊಂದಿದ ರಾಕ್ಸನನಾಗುತ್ತಾನೆ. ಇಂಥ ವಿಕಾರ 
ರೂಪದ ಗಂಡನೊಂದಿಗೆ ಲಲಿತಾ ಆತನ ಕೆಟ್ಟ ಕಾರ್ಯಗಳನ್ನು ಸಹಿಸುತ್ತಾ 
ಅಡವಿಯಲ್ಲಿ ಸಂಚರಿಸುತ್ತಾಳೆ. ಹಾಗೆ ಸಂಚರಿಸುತ್ತ ಎಂದ್ಯಾಚಲಕ್ಕೆ ಬರುತ್ತಾರೆ. ಅಲ್ಲಿ 
ಲಲಿತಾ “ಶೃಂಗಿ' ಎಂಬ ಮುನಿಯನ್ನು ಭೇಟಿಯಾಗಿ ನಮಸ್ಕರಿಸುತ್ತಾಳೆ. ತಪಸಿಗೆ 
ಕುಳಿತ ಶೃಂಗಿ ಮುನಿ ಲಲಿತಾಳ ವಿನಯತೆ ಕಂಡು ಬೆರಗಾಗಿ ಕಣೆರೆಯುತ್ತಾನೆ. ಆಗ 
ಲಲಿತಾ ತನಗೆ ಬಂದ ಕಷ್ಟವನ್ನು ತಿಳಿಸಿ ಪರಿಹಾರ ಸೂಚಿಸುವಂತೆ ಕೇಳಿಕೊಳ್ಳುತ್ತಾಳೆ. 
ಆಗ ಶೃಂಗಿ ಮುನಿಯು "ಕಾಮದಾ' ಏಕಾದಶಿ ವ್ರತ ಆಚರಿಸುವಂತೆ ಹೇಳುತ್ತಾರೆ. 
ಅವರು ಹೇಳಿದ ಕ್ರಮದಲ್ಲಿ ಏಕಾದಶಿ ವ್ರತಾಚರಣೆ ಮಾಡಿ ದ್ವಾದಶಿಯಂದು 
ಯಷಿಯನ್ನು ಭೇಟಿಯಾದ ಲಲಿತಾ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಗಂಡನ ಶಾಪ 
ವಿಮೋಚನೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾಳೆ. ಕೃಷ್ಣನ ಒಲುಮೆಯಿಂದ ಲಲಿತ 
ಮತ್ತೆ ಮೊದಲಿನಂತೆ ಸುಂದರ ಗಂಧರ್ವನಾಗುತ್ತಾನೆ. ಗಂಧರ್ವ ದಂಪತಿ ಪುಷ್ಪ 
ವಿಮಾನದಲ್ಲಿ ಸ್ವರ್ಗಲೋಕಕ್ಕೆ ತೆರಳುತ್ತಾರೆ. 


ಆದ್ದರಿಂದ ಹೇ ಧರ್ಮರಾಜನೇ, ನೀನೂ ಕೂಡ ಇದೇ ಏಕಾದಶಿ ಆಚರಿಸಿ ನಿನ್ನ 
ಅಭೀಷ್ಟವನ್ನು ಪೂರೈಸಿಕೊ ಎಂದು ಶ್ರೀಕೃಷ್ಣ ಹೇಳುತ್ತಾನೆ. ಅದರಂತೆ ಪಾಂಡವರು ಈ 
ಏಕಾದಶಿ ವ್ರತ ಮಾಡಿ ಅಭೀಷ್ಟೆಯನ್ನು ಹೊಂದುತ್ತಾರೆ. 

ಚೈತ್ರ ॥ ಶುಕ್ಲ! ದ್ವಾದಶೀ 

ದಮನಿಕಾ ಸಮರ್ಪಣ - 

"ಶ್ವೇತದ್ವೀಪೇ ಸಮಾಸೀನಂ ಪ್ರಣಿಪತ್ಯ ಜನಾರ್ದನಮ್‌ । ಪಪ್ರಚ್ಛ ಸ 
-ಪುಣ್ಯಂ ನಾರದೋ ಭಗವತ್ಲಿಯಃ ॥ (ಪಂಚರಾತ್ರವಾಕ್ಯ) - ಶ್ವೇತದ್ದಿ 
ಸುಖವಾಗಿ ಕುಳಿತಿರುವ ಜನಾರ್ದನನನ್ನು ಶ್ರೀಹರಿಯ ಪ್ರೀತಿಗೆ ಪಾತ್ರರಾದ 


ನಾರದರು ನಮಸ್ಕರಿಸಿದರು. ಮಹಾಪುಣ್ಯಕರವಾದ ಪ್ರಶ್ನೆಯನ್ನು ಕೇಳಿದರು. 
ನಾರದರು ಹೇಳುತ್ತಾರೆ- "ಉತ್ಸವೇಷು ಚ ಸರ್ವೇಷು ಪ್ರಾಯಶಃ ಪ್ರೀತಿಕೃದ್ಧವೇತ್‌ । 


ಸುಮಹಾ 
pS) 
A ದಲಿ 


೧ 


42 ಚೈತ್ರಮಾಸ - ವೈಶಾಖಮಾಸ 
ಕೋರ ಯಮುತ್ತವಸಂಜ್ಞೋತತ್ರ ವಕ್ತುಮರ್ಹಸಿ ಕೇಶವ ॥' ಎಲ್ಲಾ ಉತ್ತವಗಳೂ 
ಪ್ರಾಯಶಃ ನಿನಗೆ ಪ್ರೀತಿಕರವಾಗಿವೆ. ಎಲ್ಲಾ ಉತ್ಸವಗಳ ಮಧ್ಯದಲ್ಲಿಯೂ ನಿನಗೆ 
ಅತಿಪ್ರಿಯವಾದ ಉತ್ಸವವು ಯಾವುದು? ಭಗವಂತನು ಹೇಳುತ್ತಾನೆ - "ತಾತ 
ನಾರದ ಕಲ್ಯಾಣ, ಸಾಧು ಪೃಷ್ಟಂ ಮಹಾಮುನೇ! ಉತವಾಃ ಬಹವಃ ಸಂತಿ ಪುರಾ 
ಪೃಷ್ಟಾ ಮಹರ್ಷಿಭಿಃ | ವ್ರತೇಷು ಮನ್ಮನೋ ಲಗ್ನಂ ರಹಸ್ಯಂ ಪ್ರವದಾಮಿ ತೇ''. 
ಕಲ್ಯಾಣ ಸ್ವಭಾವವುಳ್ಳ ಮಹಾಮುನಿಯಾದ ನಾರದನೇ! ಒಳ್ಳೆಯ ಪ್ರಶ್ನೆಯನ್ನು 
ಮಾಡಿರುವಿ. ಹಿಂದೆ ಮಹರ್ಷಿಗಳಿಂದ ಪ್ರಶ್ಲಿಸಲಟ್ಟು ತಿಳಿದಿರುವ ಉತ್ಸವಗಳು 
ಅಸಂಖ್ಯವಾಗಿವೆ. ವ್ರತಗಳೂ ಅಸಂಖ್ಯವಾಗಿವೆ. ನನ್ನ ಮನಸ್ಸು ಯಾವ ಉತ್ಸವದಲ್ಲಿ 
ಆಸಕ್ತವಾಗಿದೆಯೋ ರಹಸ್ಯವಾದ ಆ ಉತ್ಪವವನ್ನು ನಿನಗಾಗಿ ಹೇಳುವೆನು. 
"ಪಂಚೋತ್ತವಾ ಹಿ ಗೃಹ್ಯಂತೇ ಕಾರ್ತಿಕಃ ಪ್ರಥಮೋತವಃ | ವಸಂತೋತಪಿ 
ದ್ವಿಶೀಯಸ್ತು ದಮನಾಖ್ಯಸ್ಸ ತೀಯಕ: ॥ ಚತುರ್ಥ: ಫಲಪೂಜಾಖ್ಯಃ ಪವಿತ್ರಾ- 
ಖ್ಯಸ್ತಥಾ5ಪರಃ | ಏತೇ ಮಹೋತವಾ ಬ್ರಹ್ಮನ್‌ ನಿತ್ಯಂ ಪ್ರೀತಿಕರಾ ಮಮ' 
ಪ್ರತಿವರ್ಷದಲ್ಲಿಯೂ ಮಾಡುವ ಉತವಗಳ ಮಧ್ಯದಲ್ಲಿ ಐದು ಉತವಗಳು 
ನನಗೆ ಯಾವಾಗಲೂ ಪ್ರಿಯವಾದವುಗಳು. ಅವುಗಳಲ್ಲಿ ಕಾರ್ತಿಕೋತವವು 
ಮೊದಲನೆಯದು. ವಸಂತೋತವವು ಮೂರನೆಯದು. ಫಲಪೂಜೋತವವು 
ನಾಲ್ಕನೆಯದು. ಪವಿತ್ರೋತ್ಸವವು ಐದನೆಯದು. 


ದಮನೋತವ - "ಅಥೇದಾನೀಂ ಪ್ರವಕ್ಷ್ಯಾಮಿ ದಮನಾರೋಪಣಕ್ರಿಯಾಂ। 
ಪವಿತ್ರಪೂರ್ವಿಕಾ ಸಾರರ್ಚಾ ಕರ್ತವ್ಯಾ ವಿಷ್ಣುಪೂಜಕ್ಕೆಃ ॥ ಚೈತ್ರೇ ಸಿತೇ ಹರಿದಿನೇ 
ಪೌರ್ಣಮ್ಯಾಮಥ ವಾಪಿವಾ। ವಿಷ್ಣವೇ ದಮನಂ ದದ್ಯಾತ್‌ ಕೃತ್ಥಾ _ತದಧಿವಾಸನಂ॥ 
ಕರ್ತವ್ಯಂ ತತ್ತು ಪೂರ್ವೇದ್ಯುಃ ಸದ್ಯೋ ವಾಪಿ ವಿಜಾನತಾ | ನಿರ್ವರ್ತ್ಯ 
ನಿಜಕರ್ಮಾಣಿ ನಿತ್ಯಪೂಜಾಂ ಚ ಚಕ್ರಿಣಃ ॥ ಆಚಾರ್ಯೇಣಾಭ್ಯನುಜ್ಞಾತೋ ಗತ್ವಾ 
ದಮನವಾಟಿಕಾಮ್‌ । ಆನೀಯ ದಮನಂ ತತ್ರ ಮಂತ್ರೇಣಾನೇನ ಮಂತ್ರವಿತ್‌ ॥ 
ವಿಷ್ಣುಪ್ರಸಾದಸಂಭೂತಾ ಅತ್ರ ಸನ್ನಿಹಿತೋ ಭವ ಟ ವಿಷ್ಣುಕಾರ್ಯಂ ಸಮುದ್ಧಿಶ್ಯ 
ನೇತವ್ಯೋತಸ್ಯಾಜ್ಞಯಾ ಹರೇಃ ॥। ತತ್ರಾವಾಹ್ಯ ಹರಿಂ ನಿತ್ಯಂ ತಸ್ಮೈ ಕಾಮಾತ್ಮನೇ 
ನಮಃ । ವಸಂತಾಯ ನಮಸ್ತುಭ್ಯಂ ವೃಕ್ಸಗುಲ್ಲಲತಾಪ್ರಿಯ ॥। ಕಾಮಭಸ್ಥನಮುದ್ಧೂತ 
ರತಿಬಾಷ್ಟಪರಿಪುತ । ಯಷಿಗಂಧರ್ವದೇವಾದಿವಿಮೋಹನ ನಮೋಸ್ತು ತೇ ॥ 


ಚೈತ್ರಶುಕ್ಲಪ 43 


೧ ಜು 


ಅನೇನ ದಮನಂ ಸ್ಪ ಸ್ಯಾ ಕಾಮಮನ್ವರ್ಚಯೇತ್ತತಃ । ದೇವಸ್ಯೋತ್ತರಭಾಗೇ ತು 
ಗೋಮಯೇನೋಪಲಿಪ್ಯ ಚ ॥ ಲಿಖತ್ವಾ ಸರ್ವತೋಭದ್ರಂ ತನ್ನಧ್ಯೇ ಚ 
ಸಿತಾಂಬುಜಮ್‌ । ಲಿಖಿತ್ವಾನಷ್ಟದಲಂ ಪದ್ಧಂ ಕರ್ಣಿಕಾಕೇಸರಾನ್ವಿತಮ್‌ ॥ ತತ್ರ 
ಸಂಸ್ಥಾಪ್ಯ ತತ್ಪಾತ್ರಂ ರತಿಂ ಕಾಮಂ ತತೋರರ್ಚಯೇತ್‌ ।ಟ ಸ್ಪಗುರೂಕ್ಷೇನ 
ಮನುನಾತವಾಹಯೇದ್ದುರ್ವನುಜ್ನಯಾ ॥ ತತ್ರ ಪೂರ್ವಾದಿಪಾತ್ರೇಷು ರತಿಂ 


ಕಾಮಂ ಸಮರ್ಚಯೇತ್‌ ॥ 


ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಕಾಮಾಯ ನಮಃ, ಓಂ ಹ್ರೀಂ 
ಸುಭಗಾಯೈ ನಮಃ, ಓಂ ಕ್ಲೀಂ ಭಸ್ಮಶರೀರಾಯ ನಮಃ, ಓಂ ಹ್ರೀಂ ಆಹ್ಲಾದಿನ್ಶೈ 
ನಮಃ, ಓಂ ಕ್ಲೀಂ ಅನಂಗಾಯ ನಮಃ, ಓಂ ಶ್ರೀಂ ಹರ್ಷಾಯ್ಕೆ ನಮಃ, ಓಂ ಕ್ಲೀಂ 
ಮನ್ಮಥಾಯ ನಮಃ, ಓಂ ಹ್ರೀಂ ಧೃತ್ಯೈ ನಮಃ, ಓಂ ಕ್ಲೀಂ ವಸಂತಸಖಾಯ 
ನಮಃ, ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಇಕ್ಟುಚಾಪಾಯ ನಮಃ, ಓಂ ಹ್ರೀಂ 
ಪ್ರೀತ್ಕೈ ನಮಃ, ಓಂ ಕ್ಲೀಂ ಪುಷ್ಪಬಾಣಾಯ ನಮಃ, .ಓಂ ಹ್ರೀಂ ಸಂಗಮಾಯ್ಕೈೆ 
ನಮಃ, ಓಂ ಕ್ಲೀಂ ರತಿಪ್ರಿಯಾಯ ನಮಃ ॥ 


ಅಷ್ಟಗಂಧಾನಿ ಸಂಭೂಯ ದಮನಂ ಭಾವಯೇತ್ತತಃ । ರತಿಂ ಚ ಕಾಮದೇವಂ 
ಚ ಉಪಚಾಯೈೆರ್ಯಥೋಚಿತೈಃ ॥ ಯಜೇದನಲಗಾಯತ್ರೀಂ ಜಪೇದಷ್ಟೋತ್ತರಂ 
ಶತಮ್‌ ॥ ಕಾಮದೇವಾಯ ವಿದ್ಧಹೇ | ಪಂಚಬಾಣಾಯ ಧೀಮಹಿ । 
ತನ್ನೋತನಂಗಃ ಪ್ರಚೋದಯಾತ್‌ । ""ನಮಸ್ಕುರ್ಯಾತ್‌ ತಥಾ ಕಾಮಂ ಮಮ 
ಮಂತ್ರಮುದೀರಯನ್‌ | ನಮೋಸ್ತು ಪುಷ್ಪಬಾಣಾಯ ಜಗದಾಹ್ಹಾನಕಾರಿಣೇ ॥ 
ಮನ್ಮಥಾಯ ಜಗನ್ಮೈತ್ರರತಿಪ್ರೀತಿಪ್ರದಾಯಿನೇ । ತತಸ್ತು ದಮನಂ ಕಿಂಚಿದ್‌ 
ಗೃಹೀತ್ವಾ ಧೂಪವಾಸಿತಮ್‌ ॥ ವಿಜ್ಞಾಪಯೇತ್‌ ತತಃ ಕಾಂತಂ ಮಂತ್ರೇಣಾನೇನ 
ಕಾಮದಮ್‌ | ಆಮಂತ್ರಿತಾನಿ ದೇವೇಶ ಪ್ರಾತಃಕಾಲೇ ಮಯಾ ಪ್ರಭೋ । ಕರ್ತವ್ಯಂ 
ಚ ಯಥಾಲಾಭಂ ಪೂಜಾಂ ಕುರ್ವೇ ತವಾಜ್ನಯಾ | ದಮನಂ ಮೂಲಮಂತ್ರೇಣ 
ಹೃ್ಯರ್ಪಯೇದ್‌ ವಿಷ್ಣುಮೂರ್ಧನಿ ।।॥|| ಧೂಪದೀಪಾದಿಕಂ ದತ್ವಾ ಮಂತ್ರೇಣ 
ಪ್ರಾರ್ಥಯೇತ್‌ ತತಃ 1 ದೇವದೇವ ಜಗನ್ನಾಥ ವಾಂಛಿತಾರ್ಥಫಲಪ್ರದ | 
ಹೃದಿಸ್ಥಾನ್‌ ಪೂರಯ ಸ್ವೇಷ್ಟಾನ್‌ ಶ್ರೀನಿವಾಸ ಸದಾ ಪ್ರಭೋ । ತತಸ್ತತ್ರೈವ ದಮನಂ 


42 ಚೈತ್ರಮಾಸ - ವೈಶಾಖಮಾಸ 


ಕೋಠ ಯಮುತ್ತವಸಂಜ್ಲೋತತ್ರ ವಕ್ತುಮರ್ಹಸಿ ಕೇಶವ ॥' ಎಲ್ಲಾ ಉತವಗಳೂ 
ಪ್ರಾಯಶಃ ನಿನಗೆ ಪ್ರೀತಿಕರವಾಗಿವೆ. ಎಲ್ಲಾ ಉತ್ಸವಗಳ ಮಧ್ಯದಲ್ಲಿಯೂ ನಿನಗೆ 
ಅತಿಪ್ರಿಯವಾದ ಉತ್ಸವವು ಯಾವುದು? ಭಗವಂತನು ಹೇಳುತ್ತಾನೆ - ""ತಾತ 
ನಾರದ ಕಲ್ಯಾಣ, ಸಾಧು ಪೃಷ್ಟಂ ಮಹಾಮುನೇ! ಉತ್ತವಾಃ ಬಹವಃ ಸಂತಿ ಪುರಾ 
ಪೃಷ್ಟಾ ಮಹರ್ಷಿಭಿಃ | ವ್ರತೇಷು ಮನ್ಮನೋ ಲಗ್ನಂ ರಹಸ್ಯಂ ಪ್ರವದಾಮಿ ತೇ''. 
ಕಲ್ಯಾಣ ಸ್ವಭಾವವುಳ್ಳ ಮಹಾಮುನಿಯಾದ ನಾರದನೇ! ಒಳ್ಳೆಯ ಪ್ರಶ್ನೆಯನ್ನು 
ಮಾಡಿರುವಿ. ಹಿಂದೆ ಮಹರ್ಷಿಗಳಿಂದ ಪ್ರಶ್ನಿಸಲ್ಪಟ್ಟು ತಿಳಿದಿರುವ ಉತ್ಸವಗಳು 
ಅಸಂಖ್ಯವಾಗಿವೆ. ವ್ರತಗಳೂ ಅಸಂಖ್ಯವಾಗಿವೆ. ನನ್ನ ಮನಸ್ಸುಯಾವ ಉತವದಲ್ಲಿ 
ಆಸಕ್ತವಾಗಿದೆಯೋ ರಹಸ್ಯವಾದ ಆ ಉತ್ತವವನ್ನು ನಿನಗಾಗಿ ಹೇಳುವೆನು. 
"ಪಂಚೋತ್ತವಾ ಹಿ ಗೃಹ್ಯಂತೇ ಕಾರ್ತಿಕಃ ಪ್ರಥಮೋತವಃ | ವಸಂತೋಶಪಿ 
ದ್ವಿತೀಯಸ್ತು ದಮನಾಖ್ಯಸೃತೀಯಕ: ॥ ಚತುರ್ಥಃ ಫಲಪೂಜಾಖ್ಯ: ಪವಿತ್ರಾ- 
ಖ್ಯಸ್ತಥಾsಪರಃ | ಏತೇ ಮಹೋತವಾ ಬ್ರಹ್ಮನ್‌ ನಿತ್ಯಂ ಪ್ರೀತಿಕರಾ ಮಮ' 
ಪ್ರತಿವರ್ಷದಲ್ಲಿಯೂ ಮಾಡುವ ಉತ್ಸವಗಳ ಮಧ್ಯದಲ್ಲಿ ಐದು ಉತ್ಸವಗಳು 
ನನಗೆ ಯಾವಾಗಲೂ ಪ್ರಿಯವಾದವುಗಳು. ಅವುಗಳಲ್ಲಿ ಕಾರ್ತಿಕೋತವವು 
ಮೊದಲನೆಯದು. ವಸಂತೋತವವು ಮೂರನೆಯದು. ಫಲಪೂಜೋತವವು 
ನಾಲ್ಕನೆಯದು. ಪವಿತ್ರೋತ್ಸವವು ಐದನೆಯದು. 


ದಮನೋತವ - "ಅಥೇದಾನೀಂ ಪ್ರವಕ್ಷ್ಯಾಮಿ ದಮನಾರೋಪಣಕ್ರಿಯಾಂ। 
ಪವಿತ್ರಪೂರ್ವಿಕಾ ಸಾರರ್ಚಾ ಕರ್ತವ್ಯಾ ವಿಷ್ಣುಪೂಜಕೈಃ ॥ ಚೈತ್ರೇ ಸಿತೇ ಹರಿದಿನೇ 
ಪೌರ್ಣಮ್ಯಾಮಥ ವಾಷಿವಾ। ವಿಷ್ಣವೇ ದಮನಂ ದದ್ಯಾತ್‌ ಕೃತ್ಥಾ _ತದಧಿವಾಸನಂ॥ 
ಕರ್ತವ್ಯಂ ತತ್ತು ಪೂರ್ವೇದ್ಯುಃ ಸದ್ಯೋ ವಾಪಿ ವಿಜಾನತಾ 1 ನಿರ್ವರ್ತ್ಯ 
ನಿಜಕರ್ಮಾಣಿ ನಿತ್ಯಪೂಜಾಂ ಚ ಚಕ್ರಿಣಃ ॥ ಆಚಾರ್ಯೇಣಾಭ್ಯನುಜ್ಞಾತಶೋ ಗತ್ವಾ 
ದಮನವಾಟಿಕಾಮ್‌ । ಆನೀಯ ದಮನಂ ತತ್ರ ಮಂತ್ರೇಣಾನೇನ ಮಂತ್ರವಿತ್‌ ॥ 
ವಿಷ್ಣುಪ್ರಸಾದಸಂಭೂತಾ ಅತ್ರ ಸನ್ನಿಹಿತೋ ಭವ । ವಿಷ್ಣುಕಾರ್ಯಂ ಸಮುದ್ದಿಶ್ಯ 
ನೇತವ್ಯೋತಸ್ಯಾಜ್ಞಯಾ ಹರೇಃ ॥ ತತ್ರಾವಾಹ್ಯ ಹರಿಂ ನಿತ್ಯಂ ತಸ್ಮೈ ಕಾಮಾತ್ಮನೇ 
ನಮಃ | ವಸಂತಾಯ ನಮಸ್ತುಭ್ಯಂ ವೃಕ್ಷಗುಲ್ಲಲತಾಪ್ರಿಯ ॥। ಕಾಮಭಸ್ಮಸಮುದ್ಧೂತ 
ರತಿಬಾಷ್ಟಪರಿಪ್ಪುತ | ಯಷಿಗಂಧರ್ವದೇವಾದಿವಿಮೋಹನ ನಮೋಸ್ತು ತೇ ॥ 


ಚೈತ್ರಶುಕ್ಸಪ 43 


ಅನೇನ ದಮನಂ ಸ್ಪ ಸ್ವಾ ಕಾಮಮನ್ವರ್ಚಯೇತ್ರತಃ । ದೇವಸ್ಯೋತ್ತರಭಾಗೇ ತು 
ಗೋಮಯೇನೋಪಲಿಷ್ಯ ಚ ॥ ಲಿಖಿತ್ವಾ ಸರ್ವತೋಭದ್ರಂ ತನ್ನಧ್ಯೇ ಚ 
ಸಿತಾಂಬುಜಮ್‌ । ಲಿಖಿತ್ವಾನಷ್ಟದಲಂ ಪದ್ಮಂ ಕರ್ಣಿಕಾಕೇಸರಾನ್ವಿತಮ್‌ ॥ ತತ್ರ 
ಸಂಸ್ಥಾಪ್ಯ ತತ್ಪಾತ್ರಂ ರತಿಂ ಕಾಮಂ ತತೋತರ್ಚಯೇತ್‌ । ಸ್ವಗುರೂಕ್ತೇನ 
ಮನುನಾ5ವಾಹಯೇದ್ಗುರ್ವನುಜ್ಞಯಾ ॥ ತತ್ರ ಪೂರ್ವಾದಿಪಾತ್ರೇಷು ರತಿಂ 
ಕಾಮಂ ಸಮರ್ಚಯೇತ್‌ ॥ 


ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಕಾಮಾಯ ನಮಃ, ಓಂ ಹ್ರೀಂ 
ಸುಭಗಾಯೈ ನಮಃ, ಓಂ ಕ್ಲೀಂ ಭಸ್ಮಶರೀರಾಯ ನಮಃ, ಓಂ ಹ್ರೀಂ ಆಹ್ಮಾದಿನೈ ಚ 
ನಮಃ, ಓಂ ಕ್ಲೀಂ ಅನಂಗಾಯ ನಮಃ, ಓಂ ಹ್ರೀಂ ಹರ್ಷಾಯೈೆ ನಮಃ, ಓಂ ಕ್ಲೀಂ 
ಮನ್ಮಥಾಯ ನಮಃ, ಓಂ ಹ್ರೀಂ ಧೃತ್ಯೈ ನಮಃ, ಓಂ ಕ್ಲೀಂ ವಸಂತಸಖಾಯ 
ನಮಃ, ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಇಕ್ಬುಚಾಪಾಯ ನಮಃ, ಓಂ ಹ್ರೀಂ 
ಪ್ರೀತ್ಯೈ ನಮಃ, ಓಂ ಕ್ಲೀಂ ಪುಷ್ಪಬಾಣಾಯ ನಮಃ, .ಓಂ ಹ್ರೀಂ ಸಂಗಮಾಯ್ಕೆ 
ನಮಃ, ಓಂ ಕ್ಲೀಂ ರತಿಪ್ರಿಯಾಯ ನಮಃ ॥ 


ಅಷ್ಟಗಂಧಾನಿ ಸಂಭೂಯ ದಮನಂ ಭಾವಯೇತ್ತತಃ । ರತಿಂ ಚ ಕಾಮದೇವಂ 
ಚ ಉಪಚಾಯೈರ್ಯಥೋಚಿತೈ:ಃ । ಯಜೇದನಲಗಾಯತ್ರೀಂ ಜಪೇದಷ್ಟೋತ್ತರಂ 
ಶತಮ್‌ ॥ ಕಾಮದೇವಾಯ ವಿದ್ಧಹೇ | ಪಂಚಬಾಣಾಯ ಧೀಮಹಿ । 
ತನ್ನೋಠ5ನಂಗಃ ಪ್ರಚೋದಯಾತ್‌ । ""ನಮಸ್ಕುರ್ಯಾತ್‌ ತಥಾ ಕಾಮಂ ಮಮ 
ಮಂತ್ರಮುದೀರಯನ್‌ | ನಮೋಸ್ತು ಪುಷಬಾಣಾಯ ಜಗದಾಹ್ಹಾನಕಾರಿಣೇ I 
ಮನ್ನಥಾಯ ಜಗನ್ಸೈತ್ರರತಿಪ್ರೀತಿಪ್ರದಾಯಿನೇ । ತತಸ್ತು ದಮನಂ ಕಿಂಚಿದ್‌ 
ಗೃಹೀತ್ವಾ ಧೂಪವಾಸಿತಮ್‌ ॥ ವಿಜ್ಞಾಪಯೇತ್‌ ತತಃ ಕಾಂತಂ ಮಂತ್ರೇಣಾನೇನ 
ಕಾಮದಮ್‌ | ಆಮಂತ್ರಿತಾನಿ ದೇವೇಶ ಪ್ರಾತಃಕಾಲೇ ಮಯಾ ಪ್ರಭೋ। ಕರ್ತವ್ಯಂ 
ಚ ಯಥಾಲಾಭಂ ಪೂಜಾಂ ಕುರ್ವೇ ತವಾಜ್ಞಯಾ | ದಮನಂ ಮೂಲಮಂತ್ರೇಣ 
ಹ್ಯರ್ಪಯೇದ್‌ ವಿಷ್ಣುಮೂರ್ಧನಿ ।॥|| ಧೂಪದೀಪಾದಿಕಂ ದತ್ವಾ ಮಂತ್ರೇಣ 
ಪ್ರಾರ್ಥಯೇತ್‌ ತತಃ | ದೇವದೇವ ಜಗನ್ನಾಥ ವಾಂಛಿತಾರ್ಥಫಲಪ್ರದ [ 
ಹೃದಿಸ್ನಾನ್‌ ಪೂರಯ ಸ್ಟೇಷ್ಟಾನ್‌ ಶ್ರೀನಿವಾಸ ಸದಾ ಪ್ರಭೋ । ತತಸ್ಪತ್ತೈವ ದಮನಂ 


44 ಚೈತ್ರಮಾಸ - ವೈಶಾಖಮಾಸ 


ನಾಮಮಂತ್ರಾವಗೂಹಿತಮ್‌ । ರಕ್ಷಿತಂ ಚಾಸ್ತಮಂತ್ರೇಣ ಸ್ವಯುಕ್ತಮಧಿವಾಸ- 
ಯೇತ್‌ ॥ ತತೋ ಜಾಗರಣಂ ಕುರ್ಯಾದ್‌ ರಾತ್ರೌ ಹರಿಪರಾಯಣಃ । ಪ್ರಭಾತೇ 
ನಿತ್ಯಕರ್ಮಾಣಿ ನಿರ್ವರ್ತ ಹರಿಮರ್ಚಯೇತ್‌ | ಆವಾಹನಾದಿ ಪುಷ್ಪಾಂತಂ 
ಸ್ವಾಗಮೋಕ್ತವಿಧಾನತಃ || ಧ್ಯಾಯಂಸ್ತನ್ನೂಲಮಂತ್ರೇಣ ಹಸ್ತಾಭ್ಯಾಂ ವಿಷ್ಣು- 
ಮೂರ್ಧನಿ। ಸಮಾರೋಪ್ಯಾಂಥ ಧೂಪಾದ್ಯೆ ರರ್ಚಯೇದ್‌ ವಿಷ್ಣುಮವ್ಯಯಮ್‌ 
॥ ತತೋ ವಿಜ್ಞಾಪಯೇದ್ದೇವಂ ಕಿಂಚಿದಾದಾಯ ಮಂತ್ರತಃ | ಭಗವನ್ನತಿರಿಕ್ತಂ ವಾ 
ನ್ಯೂನಂ ವಾ ಯನ್ನಯಾ ಕೃತಮ್‌ ॥ ಸರ್ವಂ ತದಸ್ತು ಸಂಪೂರ್ಣಂ ಪೂರ್ವ- 
ದಾಮನಕಂ ಮಮ | ಇತಿ ಸಂಪ್ರಾರ್ಥ್ಯ ಲಕ್ಷ್ಮ್ಯಾದಿ ದೇವಾನ್‌ ತತ್ಯಮತೋ 
ಯಜೇತ್‌ ॥ ತತಃ ಸ್ವಗುರುಮಭ್ಯರ್ಚ್ಯ ಗಂಧಪುಷ್ಟಾಂಬರಾದಿಭಿಃ | ದತ್ವಾದಮನಕಂ 
ತಸ್ಮೈ ನಮಸ್ಕೃತ್ಯ ಪ್ರಸಾದ್ಯ ಚ ॥ ಪೂಜಯೇದ್‌ ವೈಷ್ಠವಾನ್‌ ವಿಪ್ರಾನ್‌ ಗಂಧ- 
ಪುಷ್ಪಾಕ್ಷತಾದಿಭಿಃ । ಜಲಕ್ರೀಡಂ ತತಃ ಕುರ್ಯಾತ್‌ ಪ್ರಯತಃ ಸಖಿಭಿಃ ಸಕ್ಳೆಃ। ಅಥವಾ 
ಕೃಷ್ಣಪಾದಾಬ್ದಸ್ಪೃಷ್ಟತಂದನವಾರಿಣಾ । ಕುರ್ವೀತ ಮಾರ್ಜನಂ ಸಾರ್ಚಂ ಬಂಧುಭಿ 
-ರ್ಭಕ್ತಿನಮ್ರಧೀಃ ॥ ತತಸ್ತು ವೈಷ್ಣವಾನ್‌ ಸರ್ವಾನಾಚಾರ್ಯಪ್ರಮುಖಾನ್‌ 
ದ್ವಿಜಾನ್‌ । ಭೋಜಯಿತ್ವಾ ತತಃ ಸಮ್ಯಕ್‌ ಮೃಷ್ಟಮನ್ನಂ ಸ್ವಶಕ್ತಿತಃ ॥ ಭುಂಜೀತ 
ಸ್ವಜನೋಪೇತಃ ಸ್ವಯಂ ಸಂತುಷ್ಠಮಾನಸಃ | ಏವಂ ಯಃ ಕುರುತೇ ವಿದ್ವಾನ್‌ 
ದಮನಾರೋಪಣಕ್ರಿಯಾಮ್‌ ॥ ತಸ್ಯ ಸಾಂವತ್ತರೀ ಪೂಜಾ ವೈಷ್ಣವೀ ಸಫಲಾ 
ಭವೇತ್‌ ಟ ಯೋ ನ ಕುರ್ಯಾದಿದಂ ಸರ್ವಂ ಶೋಭನಂ ಶ್ರೀಪತಿಪ್ರಿಯಂ॥ ಪೂಜಾ 
ನಿಷ್ಠಲತಾಂ ಯಾತಿ ವಾರ್ಷಿಕೀ ನಾತ್ರ ಸಂಶಯಃ । ತಸ್ಮಾದ್‌ ವಿಷ್ಣ್ಯರ್ಕನಂ ಕಾರ್ಯಂ 
ಭಕ್ತಿದಂ ಪ್ರತಿವಾರ್ಷಿಕಮ್‌ । ತತ್ಪೂಜಾಫಲಸಿದ್ಧರ್ಥಂ ಪ್ರೀತಯೇ ಚಕ್ರಪಾಣಿನಃ ॥ 
(ಪಂಚರಾತ್ರವಚನಮ್‌) 

ಇನ್ನು ಮುಂದೆ ದಮನವನ್ನು ಶ್ರೀಹರಿಗೆ ಸಮರ್ಪಿಸುವ ರೀತಿಯನ್ನು 
ಹೇಳುವೆನು ಕೇಳು. ದಮನದಿಂದ ವಿಷ್ಣುಪೂಜೆಯನ್ನು ಮಾಡುವವರು ಮೊದಲು 
ಪವಿತ್ರವನ್ನು ಧರಿಸಿಯೇ ಮಾಡಬೇಕು. ಚೈತ್ರಮಾಸ ಶುಕ್ಲಪಕ್ಷ ದಾ ಿದಶೀ ಅಥವಾ 
ಹುಣ್ಣಿಮೆ ದಿನದಲ್ಲಿ ವಿಷ್ಣುವಿಗೆ ದಮನವನ್ನು ಸಮರ್ಪಿಸಬೇಕು. ಮೊದಲನೇ 
ದಿನದಲ್ಲಿ ಅಥವಾ ಅಂದೇ ಅಧಿವಾಸನವನ್ನು ಮಾಡಿ, ಸಮರ್ಪಿಸಬೇಕು. ನಿತ್ಕ- 
ಕರ್ಮಗಳನ್ನು ಮುಗಿಸಬೇಕು. ಶ್ರೀಹರಿಯ ನಿತ್ಯಪೂಜೆಯನ್ನೂ ಮುಗಿಸಬೇಕು. 


ೈತ್ರಶುಕ್ಗಪಕ್ಷ 45 
ಗುರುಗಳನ್ನು ನಮಸ್ಕರಿಸಿ ಅವರಿಂದ ಅನುಮತಿಯನ್ನು ಪಡೆಯಬೇಕು. 
ಅನಂತರದಲ್ಲಿ ದಮನದ ವನಕ್ಕೆ ಹೋಗಬೇಕು. 


ಅಧಿವಾಸನಕ್ರಮ - ಮುಂದೆ ಹೇಳುವ ಮಂತ್ರದಿಂದ ""ವಿಷ್ಣುಪ್ರಸಾದ- 
ಸಂಭೂತ ಅತ್ರ ಸನ್ನಿಹಿತೋ ಭವ । ವಿಷ್ಣುಕಾರ್ಯಂ ಸಮುದ್ದಿಶ್ಶ ನೇತವ್ಯೋತ- 
ಸ್ಯಾಜ್ಞಯಾ ಹರೇಳ' ವಿಷ್ಣುವಿನ ಅನುಗ್ರಹದಿಂದ ಹುಟ್ಟಿರುವ ಓ ದಮನವೇ! ಇಲ್ಲಿ 
ನೀನು ಸನ್ನಿಹಿತನಾಗು. ಶ್ರೀಹರಿಯ ಆಜ್ಞೆಯಿಂದ ಶ್ರೀವಿಷ್ಣುಕಾರ್ಯಕ್ಕಾಗಿ ನಿನ್ನನ್ನು 
ಕರೆದುಕೊಂಡು ಹೋಗುವೆನು - ಎಂದು ದಮನವನ್ನು ಪ್ರಾರ್ಥಿಸಬೇಕು. 


ತತ್ರಾವಾಹ್ಯ ಹರಿಂ ನಿತ್ಯಂ ತಸ್ಮೈ ಕಾಮಾತ್ಮನೇ ನಮಃ । ದಮನಾಯ 
ಕಾಮಾತ್ಮನೇ ನಮಃ ಎಂಬ ಮಂತ್ರದಿಂದ ಶ್ರೀಹರಿಯನ್ನು ಆವಾಹಿಸಿ ಶ್ರೀಹರಿಯನ್ನೂ 
ದಮನವನ್ನೂ ಪೂಜಿಸಬೇಕು. ವಸಂತಾಯ ನಮಸ್ತುಭ್ಯಂ ವೃಕ್ಚಗುಲ್ಮಲತಾಪ್ರಿಯ । 
ಕಾಮಾಭಸ್ಮಸಮುದ್ಧೂತ ರತಿಬಾಷ್ಟಪರಿಪ್ಸುತ ॥ ಯಷಿಗಂಧರ್ವದೇವಾದಿವಿಮೋಹನ 
ನಮೋಶಸ್ತುತೇ | ಅನೇನ ದಮನಂ ಸ್ಪೃಷ್ಟ್ವಾ ಕಾಮಮಭ್ಯ ರ್ಚಯೇತ್‌ ತತಃ ॥ - 
ಮರಗಳು, ಪೊದರುಗಳು ಮತ್ತು ಲತೆಗಳಲ್ಲಿ ಹಿ ಪ್ರೀತಿಯಿಂದ 
ಯುಕ್ತನಾಗಿರುವವನೂ, ಕಾಮನ ಬೂದಿಯಿಂಧ ಹುಟ್ಟಿದವನೂ, ರತಿದೇವಿಯ 
ಕಣ್ಣೀರುಗಳಿಂದ ಒದ್ದೆಯಾದವನೂ, ಯಷಿಗಂಧರ್ವದೇವಾದಿಗಳನ್ನು ಮೋಹಿತ- 
ರನ್ನಾಗಿ ಮಾಡುತ್ತಿ ರುವವನೂ ಆಗಿರುವ ಸಂತನೇ! ನಿನ್ನನ್ನು ನಮಸ್ಕರಿಸುವೆನು - 
ಎಂಬ ಮಂತ್ರದಿಂದ ದಮನವನ್ನು ಮುಟ್ಟಬೇಕು. ಆಮೇಲೆ ಮನ್ಮಥನನ್ನು 
ಪೂಜಿಸಬೇಕು. ಅನಂತರದಲ್ಲಿ ದೇವರನ್ನು ಮೆಲ್ಲಗೆ ಎತ್ತಬೇಕು. ಎಂಟು ಬಿದಿರಿನ 
ಪಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಅವುಗಳಲ್ಲಿ ಮಧ್ಯದಲ್ಲಿ ಒಂದರಲ್ಲಿ ದೇವರನ್ನು 
ಇಡಬೇಕು. ಬಿಳಿ ಬಟ್ಟೆಯನ್ನು ಹೊದ್ದಿಸಬೇಕು. ಅಲ್ಲೀ ೦ದ ಹೊರಟು ದೇವರಮನೆಗೆ 
ಹೋಗಬೇಕು. ದೇವರ ಮನೆಯಲ್ಲಿ ದೇವರು ಇರುವ ಸ್ಥಳಕ್ಕಿಂತ ಉತ್ತರದಿಕ್ಕಿನಲ್ಲಿ 
ಗೋಮಯದಿಂದ ಮಂಡಲವನ್ನು ಮಾಡಬೇಕು. ಆ ಮೇಲೆ 
ತಂತ್ರಸಾರದಲ್ಲಿ ಹೇಳಿದಂತೆ ಸರ್ವತೋಭದ್ರಮಂಡಲವನ್ನು ಬರೆಯಬೇಕು. ಆ 
ಸರ್ವತೋಭದ್ರಮಂಡಲದ ಮಧ್ಯದಲ್ಲಿ ಬಿಳಿಯ ಎಂಟು ದಳವುಳ್ಳ ಕಮಲವನ್ನು 
ಬರೆಯಬೇಕು. ಆ ಕಮಲದಲ್ಲಿ ಕರ್ಣಿಕೆಯನ್ನೂ , ಕೇಸರಗಳನ್ನೂ ಬರೆಯಬೇಕು. 


46 ಚೈತ್ರಮಾಸ - ವೈಶಾಖಮಾಸ 
ಕಮಲದ ಎಂಟು ದಳಗಳಲ್ಲಿ ಹಿಂದೆ ಹೇಳಿದ ಬಿದಿರಿನ ಪಾತ್ರೆಗಳನ್ನು ಇಡಬೇಕು. 
ಆ ಪಾತ್ರೆಗಳಲ್ಲಿ ರತಿಯನ್ನೂ ಮನ್ಮಹನನ್ನೂ ಪೂಜಿಸಬೇಕು. ಗುರುಗಳ 
ಅನುಜ್ಞೆಯನ್ನು ಪಡೆದು ಗುರುಗಳಿಂದ ಹೇಳಲ್ಪಟ್ಟ ಮಂತ್ರಗಳಿಂದ ರತಿಯನ್ನೂ , 
ಮನ್ಮಥನನ್ನೂ ಆವಾಹನೆ ಮಾಡಬೇಕು. ಎಂಟು ದಿಕ್ಕುಗಳಲ್ಲಿ ಎಂಟು ಪಾತ್ರೆಗಳಲ್ಲಿ 
ಕ್ರಮವಾಗಿ ಎಂಟು ಮಂತ್ರಗಳಿಂದ ರತಿಯನ್ನೂ ಮನ್ಮಥನನ್ನೂ ಪೂಜಿಸಬೇಕು. 
ಕ್ರಮವಾಗಿ ಎಂಟು ರತಿಮಂತ್ರಗಳನ್ನೂ, ಎಂಟು ಮನ್ಮಥಮಂತ್ರಗಳನ್ನೂ 
ಹೇಳುವೆವು. ಪೂರ್ವದಿಕ್ಕಿನಲ್ಲಿರುವ ಪಾತ್ರೆಯಿಂದಾರಂಭಿಸಿ ಎಂಟು ದಿಕ್ಕುಗಳಲ್ಲಿ- 
ರುವ ಎಂಟು ಪಾತ್ರೆಗಳಲ್ಲಿ ರತಿಯನ್ನೂ, ಮನ್ಮಥನನ್ನೂ ಪೂಜಿಸಬೇಕು. 


(1) ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಕಾಮಾಯ ನಮಃ, (2) ಓಂ ಹ್ರೀಂ 
ಸುಭಗಾಯೈ ನಮಃ, ಓಂ ಕ್ಲೀಂ ಭಸ್ಮಶರೀರಾಯ ನಮಃ, (3) ಓಂ ಹ್ರೀಂ 
ಆಹ್ಮಾದಿನ್ಯೈ ನಮಃ, ಓಂ ಕ್ಲೀಂ ಅನಂಗಾಯ ನಮಃ, (4) ಓಂ ಹ್ರೀಂ ಹರ್ಷಾಯೈ 
ನಮಃ, ಓಂ ಕ್ಲೀಂ ಮನ್ಮಥಾಯ ನಮಃ, (5) ಓಂ ಶ್ರೀಂ ಧೃತ್ಯೈ ನಮಃ, ಓಂ ಕ್ಲೀಂ 
ವಸಂತಸಖಾಯ ನಮಃ, (6) ಓಂ ಹ್ರೀಂ ರತ್ಯೈ ನಮಃ, ಓಂ ಕ್ಲೀಂ ಇಕ್ಟುಚಾಪಾಯ 
ನಮಃ, (7) ಓಂ ಹ್ರೀಂ ಪ್ರೀತ್ಯೈ ನಮಃ, ಓಂ ಕ್ಲೀಂ ಪುಷಬಾಣಾಯ ನಮಃ, (8) 
ಓಂ ಹ್ರೀಂ ಸಂಗಮಾಯೈ ನಮಃ, ಓಂ ಕ್ಲೀಂ ರತಿಪ್ರಿಯಾಯ ನಮಃ ॥ 


ಹೀಗೆ ಎಂಟು ರತಿಮಂತ್ರಗಳಿಂದ ರತಿಯನ್ನೂ, ಮನ್ಮಥಮಂತ್ರಗಳಿಂದ 
ಮನ್ಮಹನನ್ನೂ ಪೂಜಿಸಬೇಕು. ನೂರೆಂಟುಸಲ ಅನಂಗಗಾಯತ್ರೀಯನ್ನು ಜಪಿಸ- 
ಬೇಕು. "ಕಾಮದೇವಾಯ ವಿದ್ದಹೇ ಪಂಚಬಾಣಾಯ ಧೀಮಹಿ | ತನ್ನೋತಂಗಃ 
ಪ್ರಚೋದಯಾತ್‌' - (ಅನಂಗಗಾಯತ್ರೀಮಂತ್ರ). 


“ನಮೋಸ್ತು ಪುಷ್ಪಬಾಣಾಯ ಜಗದಾಹ್ನಾನಕಾರಿಣೇ । ಮನ್ನಥಾಯ ಜಗ- 
ನ್ಕೈತ್ರ ರತಿಪ್ರೀತಿಪ್ರದಾಯಿನೇ ॥॥ ಅಂದರೆ "ಪುಷ್ಪಬಾಣನಾಗಿಯೂ ಜಗತ್ತಿನಲ್ಲಿರುವ 
ಸರ್ವರನ್ನೂ ಆಹ್ವಾನ ಮಾಡುವವನಾಗಿಯೂ, ಸಕಲಪ್ರಪಂಚಕ್ಕೂ ಮಿತ್ರತ್ವವನ್ನೂ 
ಪ್ರೀತಿಗಳನ್ನೂ ಕೊಡುವವನಾಗಿಯೂ ಇರುವ ಓ ಮನ್ಮಥ! ನಿನಗೆ ನಮಸ್ಕಾರ'' 
ಎಂದು ನನ್ನ ಮಂತ್ರದಿಂದ ಸ್ತುತಿಸಬೇಕು. 


ಅನಂತರದಲ್ಲಿ ಸ್ವಲ್ಪ ದಮನವನ್ನು ತೆಗೆಯಬೇಕು. ಧೂಪವನ್ನು ತೋರಿಸ- 


ಚೈತ್ರಶುಕ್ಲಪ 47 


ಬೇಕು. ಆಮಂತ್ರಿತಾನಿ ದೇವೇಶ ಪ್ರಾತಃಕಾಲೇ ಮಯಾ ಪ್ರಭೋ । ಕರ್ತವ್ಯಂ ಚ 
ಯಥಾಲಾಭಂ ಪೂಜಾಂ ಕುರ್ವೇ ತವಾಜ್ಞಯಾ ॥ ಅಂದರೆ ""ಓ ಪ್ರಭೋ! ಇಂದು 
ಬೆಳಿಗ್ಗೆ ಎಲ್ಲಾ ದೇವತೆಗಳನ್ನೂ ಕರೆದಿರುವೆನು. ನನ್ನ ಶಕ್ತಿಯನ್ನು ಅನುಸರಿಸಿ 
ಅವರೆಲ್ಲರ ಪೂಜೆಯನ್ನು ಮಾಡಬೇಕು. ನಿನ್ನ ಆಜ್ಞೆಯಿಂದ ಮಾಡುವೆನು. 
ಸರ್ವರನ್ನೂ ತೃಪ್ತಿಪಡಿಸು'' ಎಂದು ಪ್ರಾರ್ಥಿಸಬೇಕು. ಅನಂತರದಲ್ಲಿ ಸ್ವಲ್ಪ 
ದಮನ ತೆಗೆದು ಕಾಮನ ಮೂಲಮಂತ್ರದಿಂದ ವಿಷ್ಣುವಿನ ತಲೆಯಲ್ಲಿ ಇಡಬೇಕು. 
ಪುನಃ ಧೂಪ, ಆರತಿ ಮುಂತಾದವುಗಳನ್ನು ಮಾಡಬೇಕು. “ದೇವದೇವ 
ಜಗನ್ನಾಥ, ವಾಂಛಿತಾರ್ಥಫಲಪ್ರದ । ಹೃದಿಸ್ಥಾನ್‌ ಪೂರಯ ಸ್ಫೇಷ್ಟಾನ್‌ ಶ್ರೀನಿವಾಸ 
ಸದಾ ಪ್ರಭೋ'' ಅಂದರೆ ಪ್ರಭೋ! ದೇವದೇವ, ಜಗನ್ನಾಥ, ವಾಂಛಿತಾರ್ಥ- 
ಫಲಪ್ರದ, ಶ್ರೀನಿವಾಸ ನನ್ನ ಮನಸಿನಲ್ಲಿರುವ ನನ್ನ ಇಷ್ಟಾರ್ಥಗಳನ್ನು ಪೂರೈಸು'' 
ಎಂದು ಪ್ರಾರ್ಥಿಸಬೇಕು. ಅಲ್ಲಿಯೇ ದಮನಕ್ಕೆ ಅಧಿವಾಸವನ್ನು ಮಾಡಬೇಕು. 
ರತಿಮಂತ್ರಗಳಿಂದಲೂ, ಮನ್ಮ್ನಥಮಂತ್ರಗಳಿಂದಲೂ " ದಮನವನ್ನು ಎಲ್ಲಾ 
ಕಡೆಯಿಂದಲೂ ಆಚ್ಛಾದನೆ ಮಾಡಬೇಕು. ಅಸ್ತಮಂತ್ರದಿಂದ ರಕ್ಷಿಸಬೇಕು. 
ಅಂದು ರಾತ್ರಿ ಜಾಗರಣವನ್ನು ಮಾಡಬೇಕು. ಇದು ಮೊದಲನೆಯ ದಿನದಲ್ಲಿ 
ಮಾಡುವ ಅಧಿವಾಸನವಿಧಿ. 

ದಮನಧಾರಣವಿಧಿ- ಮರುದಿನದಲ್ಲಿ ಬೆಳಿಗ್ಗೆ ಎದ್ದುತನ್ನ ನಿತ್ಯಕರ್ಮಗಳನ್ನು 
ಮುಗಿಸಬೇಕು. ಶ್ರೀಹರಿಯನ್ನು ಪ್ರತಿದಿವಸದಂತೆ ಪೂಜಿಸಬೇಕು. ತನ್ನ ಆಗಮದಲ್ಲಿ 
ಹೇಳಿದ ವಿಧಿಯಿಂದ ಆವಾಹನೆಯಿಂದ ಆರಂಭಿಸಿ ಪುಷಸಮರ್ಪಣೆಯವರೆಗೆ 
ಪೂಜೆಯನ್ನು ಮಾಡಬೇಕು. ತನ್ನ ಎರಡು ಕೈಗಳಿಂದ ಶ್ರೀಹರಿಯ ತಲೆಯಲ್ಲಿ 
ದಮನವನ್ನು ಇಡಬೇಕು. ಅನಂತರದಲ್ಲಿ ಧೂಪ, ನೀರಾಜನ ಮುಂತಾದವು- 
ಗಳಿಂದ ಪೂಜಿಸಬೇಕು. ತಲೆಯನ್ನು ಬಗ್ಗಿಸಿ "“ಭಗವನ್ನತಿರಿಕ್ತಂ ವಾ ನ್ಯೂನಂ ವಾ 
ಯನ್ನಯಾ ಕೃತಮ್‌ | ಸರ್ವಂ ತದಸ್ತು ಸಂಪೂರ್ಣಂ ಪೂರ್ವದಾಮನಕಂ ಮಮ'' 
- ಓ ಭಗವನ್‌! ದಮನವನ್ನು ಸಮರ್ಪಿಸುವುದಕ್ಕಿಂತ ಪೂರ್ವದಲ್ಲಿ ನಾನು 
ಮಾಡಿರುವ ಪೂಜೆಗಳಲ್ಲಿ ನ್ಯೂನವಾಗಿರಬಹುದು. ಅಥವಾ ಅಧಿಕವಾಗಿರ- 
ಬಹುದು. ಅದೆಲ್ಲವೂ ಸಂಪೂರ್ಣಫಲವನ್ನು ಕೊಡಲಿ ಎಂದು ಪ್ರಾರ್ಥಿಸಬೇಕು. 


48 ಚೈತ್ರಮಾಸ - ವೈಶಾಖಮಾಸ 

ಅನಂತರದಲ್ಲಿ ಲಕ್ಷ್ಮೀ, ಬ್ರಹ್ಮಮುಂತಾದ ಸಕಲದೇವತೆಗಳನ್ನೂ ತಾರತಮ್ಯ- 
ಕ್ರಮದಿಂದ ಪೂಜಿಸಬೇಕು. ತನ್ನ ಗುರುಗಳನ್ನು ಗಂಧ, ಪುಷ್ಪ, ವಸ್ತ್ರ 
ಮುಂತಾದವುಗಳಿಂದ ಪೂಜಿಸಬೇಕು. ನಮಸ್ಕರಿಸಬೇಕು. ಸಂತೋಷಪಡಿಸಬೇಕು. 
ದಮನವನ್ನು ಅವರಿಗೆ ಕೊಡಬೇಕು. ವಿಷ್ಣುಭಕ್ತರಾದ ಬ್ರಾಹ್ಮಣರನ್ನು ಗಂಧ, 
ಪುಷ್ಪ, ಮಂತ್ರಾಕ್ತತೆಗಳಿಂದ ಪೂಜಿಸಬೇಕು. ಅನಂತರದಲ್ಲಿ ಜಲಕ್ರೀಡೆಯನ್ನು 
ಮಾಡಬೇಕು. ಅಥವಾ ಶ್ರೀಕೃಷ್ಣದೇವನ ಪಾದಕಮಲಗಳ ಸರ್ಶವಾಗಿರುವ 
ಚಂದನದಿಂದ ಯುಕ್ತವಾಗಿರುವ ತೀರ್ಥದಿಂದ ಭಕ್ತಿನಮ್ರಬುದ್ದಿಯುಳ್ಳವನಾಗಿ 
ಬಂಧುಗಳೊಡನೆ ಪ್ರೋಕ್ಷಣವನ್ನು ಮಾಡಿಸಿಕೊಳ್ಳಬೇಕು. ತನ್ನ ಶಕ್ತನುಸಾರವಾಗಿ 
ಮೃಷ್ಟಾನ್ನಭೋಜನವನ್ನು ಸರ್ವವೈಷ್ಣವರಿಗೂ ಮಾಡಿಸಬೇಕು. ಸಂತುಷ್ಠನಾಗಿ 
ತಾನೂ ಬಂಧುಸಹಿತನಾಗಿ ಭೋಜನವನ್ನು ಮಾಡಬೇಕು. 


ಈ ಶುಭಕಾರ್ಯವು ಶ್ರೀಪತಿಯಾದ ಪರಮಾತನಿಗೆ ಪ್ರಿಯವಾದುದು. ಈ 
ಶುಭಕಾರ್ಯವನ್ನು ಮಾಡುವವನ ಒಂದು ವರ್ಷದಲ್ಲಿ ಮಾಡಿದ ಶ್ರೀಹರಿ- 
ಪೂಜೆಯು ಸಫಲವಾಗುತ್ತದೆ. ಮಾಡದವನು ಮಾಡಿದ ಒಂದು ವರ್ಷದ ವರೆಗಿನ 
ಶ್ರೀಹರಿಯ ಪೂಜೆಯು ನಿಷ್ಠಲವಾಗುತ್ತದೆ. ಈ ವಿಷಯದಲ್ಲಿ ಸಂಶಯವಿಲ್ಲ. 
ಆದ್ದರಿಂದ ಒಂದೊಂದು ವರ್ಷದಲ್ಲೂ ಆಯಾ ವರ್ಷಗಳ ಪೂಜಾಫಲವು 
ಸಿಗುವುದಕ್ಕಾಗಿ ಶ್ರೀಹರಿಯ ಪ್ರೀತಿಗಾಗಿ ದಮನವನ್ನು ಸಮರ್ಪಿಸಬೇಕು. 


ಪ್ರಾರ್ಥನಾ ಮಂತ್ರ - 


ಮಣಿವಿದ್ರುಮಮಾಲಾಭಿಃ ಮಂದಾರಕುಸುಮಾದಿಭಿಃ | ಇಯಂ ಸಾಂವತರೀಂ 
ಪೂಜಾ ತವಾಸ್ತು ಗರುಡಧ್ವಜ ॥ ವನಮಾಲಾಂ ಯಥಾ ದೇವ ಕೌಸ್ತುಭಂ ಸತತಂ 
ಹೃದಿ । ತದ್ದದ್ದಾಮನಕೀಂ ಮಾಲಾಂ ಪೂಜಾಂ ಚ ಹೃದಯೇ ವಹ ॥ 
ಜಾನತಾ5 ಜಾನತಾ ವಾಠಪಿ ನಕೃತಂ ಯತ್ತವಾರ್ಚನಮ್‌ | ತತರ್ವಂ ಪೂರ್ಣತಾಂ 
ಯಾತು ತ್ವತ್ವ್ಪಸಾದಾದ್‌ ರಮಾಪತೇ ॥ ಜಿತಂ ತೇ ಪುಂಡರೀಕಾಕ್ಷ ನಮಸ್ತೇ 
ವಿಶ್ವಭಾವನ | ಹೃಷಿಕೇಶ ನಮಸ್ತೇಸ್ತು ಮಹಾಪುರುಷಪೂರ್ವಜ ॥ 

ಮಂತ್ರದೀಕ್ಷೆಯನ್ನು ಹೊಂದದಿದ್ದವರು ನಾಮಮಂತ್ರದಿಂದ ಅರ್ಪಿಸತಕ್ಕದ್ದು 
ಈ ದಮನಕೋತವಕ್ಕೆ ಶ್ರಾವಣಮಾಸಪರ್ಯಂತ ಗೌಣಕಾಲವಿದೆ. ಇದನ್ನು 


ಚೈತ್ರಶುಕ್ಸಪಕ್ಸ 49 


ಮಲಮಾಸದಲ್ಲಿ (ಅಧಿಕಮಾಸದಲ್ಲಿ) ಮಾಡತಕ್ಕದ್ದ . ಶುಕ್ರಾಸ್ತಾದಿಗಳಲ್ಲಿ 
ಮಾಡಬಹುದು. 


ವಾಮನದ್ವಾದಶೀವ್ರತವು ದುರ್ವಾಸಮುನಿ - ಮುನಿಯೇ! ಹೀಗೆಯೇ 
ಚೈತ್ರಮಾಸದ ದ್ವಾದಶಿವ್ರತವನ್ನು ಮಾಡುವೆನೆಂದು ಸಂಕಲಮಾಡಿ, ಏಕಾದಶಿಯ 
ದಿನ ಉಪವಾಸ ಮಾಡಿ, ಭಕ್ತಿಯಿಂದ ದೇವದೇವನಾದ ನಾರಾಯಣನನ್ನು ಆರಾಧಿ 
ಸಬೇಕು. ವಾಮನಾಯ ನಮಃ ಎಂದು ಅವನ ಪಾದಗಳನ್ನೂ , ವಿಷ್ಣವೇ ನಮಃ 
ಎಂದು ಉದರವನ್ನೂ, ಸಂಕರ್ಷಣಾಯ ನಮಃ ಎಂದು ಹೃದಯವನ್ನೂ, ವಿಶ್ವಭೃತೇ 
ನಮಃ ಎಂದು ಕಂಠವನ್ನೂ , ವ್ಯೋಮರೂಪಿಣೇ ನಮಃ ಎಂದು ಶಿರಸನ್ನೂ ವಿಶ್ವಜಿತೇ 
ನಮಃ ಎಂದು ತೋಳುಗಳನ್ನೂ ಅವುಗಳ ಹೆಸರಿನಿಂದಲೇ ಶಂಖಚಕ್ರಗಳನ್ನೂ 
ಕ್ರಮವಾಗಿ ಪೂಜಿಸಬೇಕು. ಹೀಗೆ. ಸನಾತನನಾದ ದೇವದೇವನನ್ನು ಆರಾಧಿಸಿ, 
ಹಿಂದಿನಂತೆ ರತ್ನಸಹಿತವೂ, ಪವಿತ್ರವೂ ಆದ ಪೂರ್ಣಕುಂಭವನ್ನು ಅವನ ಮುಂದೆ 
ಇಡಬೇಕು. ವಿದ್ವಾಂಸನಾದವನು ತನ್ನ ಶಕ್ತಿಗನುಸಾರವಾಗಿ ಮಾಡಿಸಿದ ಸುವರ್ಣದ 
ವಾಮನ ಮೂರ್ತಿಯನ್ನು ಬೆಳ್ಳಗಿರುವ ಯಜ್ಞೋಪವೀತವುಳ್ಳವನನ್ನಾಗಿ ಹಿಂದೆ 
ಹೇಳಿರುವ ಪಾತ್ರದಲ್ಲಿ ಇಟ್ಟು, ಆ ಪಾತ್ರೆಯನ್ನು ಕಲಶದ ಮೇಲಿಡಬೇಕು. 
ವಾಮನಮೂರ್ತಿಯ ಪಕ್ಕದಲ್ಲಿ ಕಮಂಡಲುವನ್ನೂ , ಛತ್ರಿಯನ್ನೂ, ಪಾದುಕೆ- 
ಗಳನ್ನೂ ಇಡಬೇಕು. ಜಪಮಾಲೆಯನ್ನು ದೇವನಿಗೆ ಧರಿಸಬೇಕು. ಮುಖ್ಯವಾಗಿ 
ಕೃಷ್ಣಾಜಿನದ ಆಸನವನ್ನು ಇಡಬೇಕು. ಬೆಳಗಾಗುತ್ತಲೇ (ದ್ವಾದಶಿಯಲ್ಲಿ) ಈ 
ಸಾಮಗ್ರಿಗಳೆಲ್ಲವುಗಳೊಡನೆ ವಾಮನ ಮೂರ್ತಿಯನ್ನು ಬ್ರಾಹ್ಮಣನಿಗೆ ಅರ್ಪಿಸಬೇಕು. 
ಅರ್ಪಿಸಿ 'ವಾಮನರೂಪಿಯಾದ ವಿಷ್ಣುವು ತೃಪ್ತನಾಗಲಿ' ಎಂದು ಹೇಳಬೇಕು. 

ಸದ ಹೆಸರಿನಿಂದ ಕೂಡಿದವನೂ, (ಜನ್ಮ) ಹುಟ್ಟು ಹೆಸರಿನಿಂದ ಕೂಡಿದವನೂ 
ಎಂದರೆ ಚೈತ್ರಿಕವಾಮನನು ಪ್ರೀತನಾಗಲಿ ಎಂದು ಹೇಳಬೇಕು. ಈ ನಿಯಮವನ್ನು 
ಎಲ್ಲೆಲ್ಲಿಯೂ ಹೇಳಿದೆ. ಹಿಂದೆ ಹರ್ಯಶ್ಚನೆಂಬ ದೊರೆಯು ಇದ್ದನೆಂದು ಕೇಳಿದ್ದೇವೆ. 
ಮಕ್ಕಳಿಲ್ಲದ ಅವನು ಪುತ್ರನನ್ನು ಬಯಸಿ, ಪಸನ್ನು ಮಾಡಿದನು. ಮುನಿಶ್ರೇಷ್ಠನೇ। 
ಪುತ್ರನನ್ನು ಬಯಸಿ ಹಾಗೆ ಇಷ್ಟಿಯನ್ನು ಮಾಡುತ್ತಿದ್ದ ಅವನ ಬಳಿಗೆ ದೇವನಾದ 
ಹರಿಯು ಬ್ರಾಹ್ಮಣರೂಪವನ್ನು ಧರಿಸಿ ಬಂದನು. ಅವನು ದೊರೆಯನ್ನು ""ರಾಜನೇ! 
ನಿನ್ನ ಪ್ರಯತ್ನವೇಕೆ?'' ಎಂದು ಕೇಳಿದನು. “ಮಗನನ್ನು ಪಡೆಯುವುದಕ್ಕೆ'' ಎಂದು . 


50 ಚೈತ್ರಮಾಸ - ವೈಶಾಖಮಾಸ 
ಅವನು ಹೇಳಿದನು. ಬ್ರಾಹ್ಮಣನು ರಾಜನಿಗೆ "ದೊರೆಯೇ! ಪ್ರಯತ್ನಪೂರ್ವಕವಾಗಿ 
ಈ(ಮಮನ) ವ್ರತವನ್ನು ಮಾಡು'' ಎಂದುಹೇಳಿ, ಕ್ಷಣದೊಳಗೆ ಕಣ್ಮರೆಯಾದನು. 
ರಾಜನು ಮಂತ್ರೋಕ್ತವಾಗಿ ಆ ವ್ರತವನ್ನು ಕೂಡಲೇ ಮಾಡಿ, ಜ್ಯೋತಿಗರ್ಭನೂ 
ವಿದ್ವಾಂಸನೂ ದರಿದ್ರ ನೂ ಆದ ಬ್ರಾಹ್ಮಣನಿಗೆ ವಾಮನಮೂರ್ತಿಯೇ 
ಮೊದಲಾದವನ್ನು ಒಪ್ಪಿಸಿದನು. "ಭಗವಂತನೇ! ಅಪುತ್ರವತಿಯಾದ ಅದಿತಿಗೆ ನೀನೇ 
ಪುತ್ರ(ವುಮನ)ನಾಗಿ ಉದಿಸಿದೆ. ಸತ್ಯದಿಂದ ನನಗೂ ಉತ್ತಮನಾದ ಪುತ್ರನಾಗಲಿ'' 
ಎಂದು ಪ್ರಾರ್ಥಿಸಿದನು. ಹೀಗೆ ಈ ನಿಯಮದಿಂದ ಆ ರಾಜನಿಗೆ ಉಗ್ರುಶ್ವನೆಂಬ 
ಪ್ರಸಿದ್ದನೂ, ಮಹಾಬಲನೂ, ಚಕ್ರವರ್ತಿಯೂ ಆದ ಪುತ್ರನುದಿಸಿದನು. ಈ 
ವಾಮನದ್ವಾದಶಿಯ ವ್ರತದಿಂದ ಮಗನಿಲ್ಲದವನು ಮಗನನ್ನೂ, ಹಣವಿಲ್ಲದವನು 
ಹಣವನ್ನೂ , ರಾಜ್ಯವನ್ನು ಕಳೆದುಕೊಂಡ ದೊರೆಯು ರಾಜ್ಯವನ್ನೂ ಪಡೆಯುವನು. 
ಮೃತನಾದ ಬಳಿಕ ವಿಷ್ಣುಲೋಕವನ್ನೈದುವನು. ಅಲ್ಲಿ ಬಹುಕಾಲ ವಿಹರಿಸಿ, ಮತ್ತೆ 
ಇಹಲೋಕಕ್ಕೆ ಬಂದು ನಹುಷಪುತ್ರನಾದ ಯಯಾತಿಯಂತೆ ಬುದ್ಧಿವಂತನೂ 
ಚಕ್ರವರ್ತಿಯೂ ಆಗುವನು. ವಾಮನ ದ್ವಾದಶೀ ಚೈತ್ರ ಶುಕ್ಲ ದ್ವಾದಶಿಯಂದು 
ವಿಷ್ಣುವಿಗೆ ದಮನಿಕಾ ಸಮರ್ಪಣೆ ವಿಶೇಷ ಫಲಪ್ರದ. ಮಾರ್ಕಂಡೇಯರು ಸ್ತುತಿಸಿದ 
ವಾಮನಸ್ತೋತ್ರಪಾರಾಯಣದಿಂದ ಆರೋಗ್ಯ , ಸಂತಾನ, ಸುಖಸಮೃದ್ಧಿಗಳು 
ಪ್ರಾಪ್ತವಾಗುತ್ತವೆ. 

ಇಲ್ಲಿಗೆ ದಮನೋತ್ತವಪ್ರಕರಣವು ಸಮಾಪ್ತವಾಯಿತು 
ಕಶ್ಯಪ ಉವಾಚ- 
ನಮೋ ನಮಸ್ತೇಖಿಲಕಾರಣಾಯ ನಮೋ ನಮಸ್ತೇಖಿಲಪಾಲಕಾಯ। 
ನಮೋ ನಮಸ್ತೇ ಪರನಾಯಕಾಯ ನಮೋ ನಮೋ ದೈತ್ಯವಿನಾಶನಾಯ ॥ ೧॥ 
ನಮೋ ನಮೋ ಭಕ್ಷಜನಪ್ರಿಯಾಯ ನಮೋ ನಮೋ ಸಜ್ಜನರಂಜಿತಾಯ | 
ನಮೋ ನಮೋ ದುರ್ಜನನಾಶಕಾಯ ನಮೋಸ್ತು ತಸ್ಮೈ ಜಗದೀಶ್ಚರಾಯ ॥೨॥ 
ನಮೋ ನಮಃ ಕಾರಣವಾಮನಾಯ ನಾರಾಯಣಾಯಾಮಿತವಿಕ್ರಮಾಯ। 
ಶ್ರೀಶಾರ್ಜ್ಣಚಕ್ರಾಸಿಗದಾಧರಾಯ ನಮೋಸ್ತು ತಸ್ಮೆಪುರುಷೋತ್ತಮಾಯ ॥೩॥ 
: ಪಯೋರಾಶಿನಿವಾಸಿತಾಯ ನಮೋಸ್ತು ಸದ್ಧಕ್ರಮನಃಸ್ಥಿತಾಯ | 
ಸ್ತು ಸೂರ್ಯಾದ್ಯಮಿತಪ್ರಭಾಯ ನಮೋ ನಮಃ ಪುಣ್ಯಕಥಾಗತಾಯ॥ ೪ ॥ 


ಇಧಿ 


aU (ಅ 
ಕ್ರ 


ಚೈತ್ರಶುಕ್ಲಪ 51 


ನಮೋ ನಮೋರ್ಕೇಂದುವಿಲೋಚನಾಯ ನಮೋಸ್ತು ತೇ ಯಜ್ಞಥಲಪ್ರದಾಯ। 
ನಮೋಸ್ತು ತೇ ಯಜ್ಞವಿರಾಜಿತಾಯ ನಮೋಸ್ತುತೇ ಸಜ್ಜನವಲ್ಲಭಾಯ 11೫ ॥ 
ನಮೋ ನಮಃ ಕಾರಣಕಾರಣಾಯ ನಮೋಸ್ತು ಶಬ್ದಾದಿವಿವರ್ಜಿತಾಯ | 
ನಮೋಸ್ತುತೇ ಪ್ರಸುಖಪ್ರದಾಯ ನಮೋ ನಮೋ ಭಕ್ತಜನಪ್ರಿಯಾಯ ॥೬॥ 
ನಮೋ ನಮಸ್ತೇ ಮಖನಾಶನಾಯ ನಮೋಸ್ತುತೇ ಕ್ಷತ್ರಕುಲಾಂತಕಾಯ। 
ನಮೋಸ್ತು ತೇ ರಾವಣಮರ್ದನಾಯ ನಮೋಸ್ತುತೇ ನಂದಸುತಾಗ್ರಜಾಯ॥ ೭ ॥ 
ನಮಸ್ತೇ ಕಮಲಾಕಾಂತ ನಮಸ್ತೇ ಸುಖದಕ್ಷಿಣೇ । 


ಸ್ಕೃತಾರ್ತಿನಾಶಿನೇ ತುಭ್ಯಂ ಭೂಯೋ ಭೂಯೋ ನಮೋ ನಮಃ 11 I 
ಯ ಇದಂ ವಾಮನಸ್ತೋತ್ರಂ ತ್ರಿಸಂಧ್ಯಾಸು ಪಠೇನ್ನರಃ । 
ಧನಾರೋಗ್ಯಾನ್ನಸಂತಾನಸುಖನಿತ್ಯೋತ್ತವೀ ಭವೇತ್‌ IE I 


ಇತಿ ಶ್ರೀಬೃಹನ್ನಾರದೀಯಪುರಾಣೇ ಮಾರ್ಕಂಡೇಯಪ್ರೋಕ್ತಂ ಶ್ರೀವಾಮನಸ್ತೋತ್ರಂ 
ಸಂಪೂರ್ಣಮ್‌ , 
ಶ್ರೀ ಜಗದ್ಭೂಷಣತೀರ್ಥರು (ಪಲಿಮಾರು ಮಠ) - ಇವರು ಪರಂಪರೆಯಲ್ಲಿ 
ಒಂಭತ್ತನೆಯವರು. ಪೀಠದಲ್ಲಿದ್ದು ಒಂದು ದಶಕಕಾಲ ಮಾತ್ರ. ತನ್ನ ಕೊನೆಕಾಲವನ್ನು 
ಯಾತ್ರೆಯಲ್ಲೇ ಕಳೆದರು. ಶಾ.ಶ. 1406 (ಕ್ರಿ.ಶ. 1484) ಶೋಭನ ಸಂವತ್ಸರದ 
ಚೈತ್ರ ಶುದ್ಧ ದ್ವಾದಶಿಯಂದು ತಿರುಪತಿಯ ಶ್ರೀನಿವಾಸಸನ್ನಿಧಿಯಲ್ಲಿ ದೇಹತ್ಯಾಗ 
ಮಾಡಿ ಹರಿಪದ ಹೊಂದಿದರು. 


ಚೈತ್ರ ॥ ಶುಕ್ಲ॥। ತ್ರಯೋದಶೀ 


ಈ ದಿನ ಅನಂಗವ್ರತವೆನ್ನುವರು. ರತಿಸಮೇತ ಮನ್ಮಥನ ಪೂಜೆಯನ್ನು 
ಮಾಡಬೇಕು. 

ಶ್ರೀ ಸತ್ಯಪ್ರಿಯತೀರ್ಥರ ಆರಾಧನೆ (ಉತ್ತರಾದಿಮಠ) - ಶ್ರೀಸತ್ಯವಿಜ- 
ಯಾಂಬೋಧೇಃ ಜಾತಂ ಸತ್ಯಪ್ರಿಯಾಮೃತಮ್‌ । ಜರಾಮೃತೀ ಜಂಘನೀತು ವಿಬು- 
ಧಾನಾಂ ಮುದೇ ಸದಾ ॥ ಶ್ರೀ ಸತ್ಯಪೂರ್ಣತೀರ್ಥರಿಗೂ ಮೊದಲೇ ಆಶ್ರಮ 
ಪಡೆದಿದ್ದರೂ ಪೀಠವನ್ನು ಅವರ ನಂತರ ಅಲಂಕರಿಸಿದವರು ಶ್ರೀ ಸತ್ಯಪ್ರಿಯ- 
ತೀರ್ಥರು. ಇವರ ಕಾಲದಲ್ಲಿ ಶ್ರೀಮಠಕ್ಕೆ ಅನೇಕ ಜಹಗೀರುಗಳು ಬಂದವು.. 


52 ಚೈತ್ರಮಾಸ - ವೈಶಾಖಮಾಸ 
ಶ್ರೀರಂಗದ ಅರಸನು ಶ್ರೀಮಠಕ್ಕೆ ಶ್ವೇತಚ್ಛತ್ರ, ರತ್ನ ಸಂಪುಟ ಇತ್ಯಾದಿಗಳನ್ನು 
ಸಮರ್ಪಿಸಿದನು. ಅದ್ದೆ ಪತೆಸಿದ್ದ್ಧಾಂತಿಯಾದ ಘನಶ್ಯಾಮಕವಿಯು ಇವರ ಜ್ಞಾನಕ್ಕೆ 
ಸೋತು ಇವರಿಗೆ ಶಿಷ್ಯರಾದರು. ಇವರು ಮಾಡಿದ ಎಲ್ಲ ಕೊಡುಗೆಗಳಿಗಿಂತ ಅತ್ಯಂತ 
ಹಿರಿದಾದ ಕೊಡುಗೆ - ಶ್ರೀ ಸತ್ಯಬೋಧತೀರ್ಥರು. ತಮ್ಮ ನಂತರ ಶ್ರೀ 
ಸತ್ಯಬೋಧತೀರ್ಥರನ್ನು ಶಿಷ್ಯರನ್ನಾಗಿಸಿ, ಅವರಿಗೆ ಪಟ್ಟಾಭಿಷೇಕ ಮಾಡಿದರು. ಚೈತ್ರ 
ಶುದ್ದ ತ್ರಯೋದಶಿಯಂದು ತಮಿಳುನಾಡಿನ ಮಾನಾಮಧುರೈ ಎಂಬಲ್ಲಿ ವೃಂದಾ- 
ವನಸರಾದರು. 


ಛ 
ಚೈತ್ರ ॥। ಶುಕ್ಲ!। ಚತುರ್ದಶೀ 


ಇಂದು ನರಸಿಂಹದೇವರಿಗೆ ಡೋಲೋತ್ಸವವನ್ನು ಮಾಡಬೇಕು. ದಮನಕ 
ಚತುರ್ದಶೀ ಎಂದು ಕರೆಯುತ್ತಾರೆ. 


ಚೈತ್ರ ॥ ಪೂರ್ಣಿಮಾ 
ಈ ದಿನ ಚಿತ್ರಾಪೂರ್ಣಿಮಾ ಎನ್ನುವರು. ಹಿಂದೆ ಹೇಳಿದಂತೆ ಆಯಾಯಾ 
ದಿನಗಳಲ್ಲಿ ಆಯಾಯಾ ದೇವತೆಗಳಿಗೆ ದಮನ ಸಮರ್ಪಣೆ ಮಾಡಿರದಿದ್ದರೆ, ಈ 
ದಿನ ಎಲ್ಲರಿಗೂ ಸಮರ್ಪಿಸಬಹುದು. ಈ ದಿನವೇ ಮಂಗಳ, ಭಾನು, ಗುರು- 
ವಾರಗಳ ಸಂಬಂಧವಿದ್ದರೆ ಸ್ನಾನಶ್ರಾದ್ಧಾದಿಗಳಿಂದ ಅಶ್ವಮೇಧ ಯಜ್ಞದ ಫಲವು 
ಬರುತ್ತದೆ. ಭಗವಂತನಿಗೆ ಚಿತ್ರಾನ್ನದ ನೈವೇದ್ಯ ಇಂದಿನ ವಿಶೇಷ. ಈ ದಿನ ಕರಕಗಳಲ್ಲಿ 
(ಗಡಿಗೆಗಳಲ್ಲಿ) ಪಾನಕ, ನೀರು ಮಜ್ಜಿಗೆ ದಾನ ಮಾಡಬೇಕು. ಹನುಮ- 


ಜ್ವ್ಹಯಂತಿಯೂ ಸಹ ಇಂದೇ. (ಹನುಮಜ್ಜಯಂತೀ ಎಂಬ ನಮ್ಮ ಪ್ರಕಟಣೆಯನ್ನು 
ನೋಡಿರಿ) 

ಈ ದಿನ ಸ್ತ್ರೀಯರಿಗೆ ಸಂಭ್ರಮದ ಕಾಲ. ಇಂದು ಸ್ತ್ರೀಯರು ತಾವೂ 
ಬಣ್ಣಬಣ್ಣದ ಬಟ್ಟೆಗಳನ್ನುಟ್ಟು ಕೊಂಡು ಚಿತ್ರವರ್ಣದ (ಬಣ್ಣಬಣ್ಣದ) ಬಟ್ಟೆ 
ಗಳೊಂದಿಗೆ ಬಾಗಿನವನ್ನು ಸ್ತ್ರೀಯರಿಗೆ ಅರ್ಪಿಸುವರು. ಇದು ಸೌಭಾಗ್ಯವೃದ್ದಿಗೆ 
ಕಾರಣ. ಬಾಗಿನದಲ್ಲಿ ಇವುಗಳನ್ನು ಅನುಸಂಧಾನ ಮಾಡಬೇಕು. 


ಯವಾಗ್ರಯಣವೂ ಇಂದೇ. ಸಾವರ್ಣಿಮನ್ವಾದಿ. 


ಚೈತ್ರಶುಕ್ಫಪಕ್ಕ ತ 


ಬರ್‌ ಭೃ 

ವೈಶಾಖಸ್ನಾನವನ್ನು ಇಂದಿನಿಂದ ಆರಂಭ ಮಾಡಬೇಕು. 

ಚೈತ್ರ ಕೃಷ್ಣ ಪಾಡ್ಯವನ್ನಾರಂಭಿಸಿ ತಿಂಗಳ ಪರ್ಯಂತ ವೈಶಾಖ ಮಧುಸೂದನನ 
ಪ್ರೀತಿಗಾಗಿ ಸ್ನಾನವನ್ನು ಮಾಡಬೇಕು. ಮಂತ್ರ- "ವೈಶಾಖಂ ಸಕಲಂ ಮಾಸಂ 
ಮೇಷಸಂಕ್ರಮಣೇ ರವೇಃ । ಪ್ರಾತಃ ಸನಿಯಮಃ ಸ್ನಾಸ್ಕ್ಯೇ ಪ್ರೀಯತಾಂ ಮಧು- 
ಸೂದನಃ । ಮಧುಹಂತುಃ ಪ್ರಸಾದೇನ ಬ್ರಾಹ್ಮಣಾನಾಮನುಗ್ರಹಾತ್‌ । 
ನಿರ್ವಿಫುಮಸ್ತು ಮೇ ಪುಣ್ಯಂ ವೈಶಾಖಸ್ನಾನಮನ್ಹಹಮ್‌ 11 ಮಾಧವೇ ಮೇಷಗೇ 
ಭಾನೌ ಮುರಾರೇ ಮಧುಸೂದನ । ಪ್ರಾತಃಸ್ನಾನೇನ ಮೇ ನಾಥ ಫಲದೋ ಭವ 
ಪಾಪಹನ್‌ ॥' 

ವೈಶಾಖಸ್ನಾನವನ್ನು ಮಹಾನದಿಯಲ್ಲಾಗಲೀ, ಇಲ್ಲದಿದ್ದರೆ ನದೀ, ತೀರ್ಥ, 
ಸರೋವರ, ರುರಿ, ಕೊಳಗಳಲ್ಲಿ ಮಾಡಬಹುದು. ಯಾವುದಾದರೂ ತೀರ್ಥದ 
ಹೆಸರು ಗೊತ್ತಿ ಲ್ಲದಿದ್ದರೆ "ವಿಷ್ಣುತೀರ್ಥಸ್ನಾನಂ ಕರಿಷ್ಯಾಮಿ' ಎಂದು ಸಂಕಲ್ಪಿಸುವುದು. 
ಈ ವೈಶಾಖಸ್ನಾನವು ನಿತ್ಯವ್ರತವಾದ್ದರಿಂದ ಮಲಮಾಸವು (ಅಧಿಕಮಾಸವು) ಇದ್ದರೂ 
ಮಾಡಬೇಕು. 

ಅರ್ಫುಮಂತ್ರಗಳು- ವೈಶಾಖೇ ಮೇಷಗೇ ಭಾನೌ ಪ್ರಾತಃಸ್ನಾನಂ ಕರೋ- 
ಮ್ಯಹಮ್‌ | ಅರ್ಥ್ಯಂ ತೇಠ5ಹಂ ಪ್ರದಾಸ್ಯಾಮಿ ಗೃಹಾಣ ಮಧುಸೂದನ ॥೧॥ 
ಗಂಗಾದ್ಯಾಃ ಸರಿತಃ ಸರ್ವಾಸ್ತೀರ್ಥಾನಿ ಜಲದಾ ನದಾಃ । ಪ್ರಗೃಷ್ನಂತು ಮಯಾ ದತ್ತಂ 
ಅರ್ಫ್ಯಂ ಸಮ್ಯಕ್‌ ಪ್ರಸೀದಥ ॥೨॥ ಯಷಭಃ ಪಾಪಿನಾಂ ಶಾಸ್ತಾ ತ್ವಂ ಯಮಃ ಸಮ- 
ದರ್ಶನಃ। ಗೃಹಣಾರ್ಫ್ಥ್ಯಂ ಮಯಾ ದತ್ತಂ ಯಥೋಕ್ಷಫಲದೋ ಭವ 11೩11 

ವೈಶಾಖಸ್ನಾನವನ್ನು ಮಾಡದಿದ್ದವರು ಕತ್ತೆಯಾಗಿ ಹುಟ್ಟುತ್ತಾರೆ. ಒಂದು ದಿನವೂ 
ನದ್ಯಾದಿಗಳಲ್ಲಿ ಸ್ನಾನ ಮಾಡದೆ ಮನೆಯಲ್ಲೇ ಸ್ನಾನ ಮಾಡಿದರೆ ಚಂಡಾಲ- 
ಯೋನಿಯಲ್ಲಿ ಹುಟ್ಟುತ್ತಾರೆ. ವೈಶಾಖಸ್ನಾನದಲ್ಲಷ್ಟೇ ಅಲ್ಲದೆ ಯಾವುದೇ ಸ್ನಾನವನ್ನು 
ನೀವು ಮಾಡುವಾಗ ಮುಂದೆ ನೀಡಿದ ಕ್ರಮವನ್ನು ಅನುಸರಿಸಬೇಕು - 

ಸ್ನಾನದ ವಿಧಿವಿಧಾನ - 1. ಮಲಸ್ನಾನ 2. ಮಂತ್ರಸ್ನಾನ 3. ಧ್ಯಾನಸ್ನಾನ 4. 
ವಾರುಣಸ್ನಾನ 5 ಜಲಸ್ನಾನ ಎಂಬುದಾಗಿ ಸ್ನಾನವು ಐದು ತೆರನಾಗಿದೆ. 


54 ಚೈತ್ರಮಾಸ - ವೈಶಾಖಮಾಸ 


]. ಮಲಸ್ನಾನ -. ನೀರಿನಲ್ಲಿ ಮೂರು ಬಾರಿ ಮುಳುಗಿ, ಶೀಗೆಪುಡಿ 
ಗೋಮಯಾದಿಗಳಿಂದ ಎಲ್ಲಾ ಅಂಗಾಗಗಳನ್ನು ತೊಳೆದುಕೊಂಡು ಮತ್ತೆ ಮೂರು 
ಬಾರಿ ಮುಳುಗಿ ಪರಮಾತ್ಮನನ್ನು ಧ್ಯಾನಿಸಬೇಕು. ಇದು ಮಲನಿವಾರಕವಾದ 
ಮಲಸ್ಥಾನವೆನಿಸಿದೆ. ತಣ್ಣೀರಲ್ಲಿ ಸ್ನಾನ ಮಾಡಲು ಸಾಧ್ಯವಿಲ್ಲದಲ್ಲಿ ಬಿಸಿನೀರಿನಲ್ಲಿ 
ತಣ್ಣೀರು ಸೇರಿಸಿ ತುಲಸೀಮೃತ್ತಿಕೆಯನ್ನು ಅದರಲ್ಲಿ ಹಾಕಿ ಗಾಯತ್ರೀ ಮಂತ್ರದಿಂದ 
ಅಭಿಮಂತ್ರಿಸಿ ಆ ನೀರಿನಿಂದ ಸ್ನಾನ ಮಾಡಬೇಕು. 2. ಮಂತ್ರಸ್ನಾನ - ಅಶಕ್ತನಾದಲ್ಲಿ 
ಮಂತ್ರ ಸ್ನಾನವನ್ನು ಮಾಡಬೇಕು. ಒದ್ದೆ ಬಟ್ಟೆಯಿಂದ ಶರೀರದ ಕೊಳೆಯನ್ನು 
ಒರೆಸಿಕೊಂಡು, ಹಿಂದಿನ ವಸ್ತ್ರ ತೊರೆದು ಸ್ವಚ್ಛವಾದ ವಸ್ತ್ರವನ್ನು ಧರಿಸಿ, ಆಚಮನ 
ಮಾಡಿ ಗಾಯತ್ರೀ ಅಥವಾ ಮೂಲಮಂತ್ರದಿಂದ ಮೂರುಬಾರಿ ಅಭಿಮಂತ್ರಿಸಿ 
ದರ್ಭೆ ಅಥವಾ ತುಲಸಿಯಿಂದ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಜಲಾಭಿಮಾನಿ 
ದೇವತೆಗಳನ್ನು ಸರಿಸಿ "ಆಪೋ ಹಿ ಷ್ಠಾ' ಇತ್ಯಾದಿ ಮಂತ್ರಗಳಿಂದ ಪ್ರೋಕ್ಷಣವನ್ನು 
ಮಾಡಿಕೊಂಡು ಸಂಧ್ಯಾದಿಕರ್ಮವನ್ನು ಮಾಡಬೇಕು. 3. ಧ್ಯಾನಸ್ನಾನ - 
ಅನಾರೋಗ್ಯದಿಂದ ಯಾವುದೇ ರೀತಿಯ ಸ್ನಾನ ಮಾಡಲು ಸಾಧ್ಯವಾಗದಿದ್ದಲ್ಲಿ, ತನ್ನ 
ತಲೆಯ ಮೇಲೆ ಸರ್ವಾಲಂಕಾರ ಭೂಷಿತನಾದ ಶ್ರೀಹರಿಯ ಸನ್ನಿಧಾನವನ್ನು 
ಚಿಂತಿಸಬೇಕು. ಅವನ ಪಾದಕಮಲಗಳಿಂದ ಹೊಮ್ಮಿದ ನೀರನ್ನು ಬ್ರಹ್ಮದೇವರು 
ಶ್ರೀಹರಿಯ ಪಾದ ಪ್ರಕ್ಷಾಲನೆಗೆ ತೆಗೆದುಕೊಂಡದ್ದನ್ನು ಚಿಂತಿಸಬೇಕು. ರುದ್ರದೇವರು 
ಮುಡಿಯಲ್ಲಿ ಹೊತ್ತ ಗಂಗೆಯು, ನನ್ನ ಶಿರಸ್ಸಿನ ಮೇಲೆ ಹರಿದು ಸರ್ವಾಂಗಗಳನ್ನೂ 
ಪವಿತ್ರಗೊಳಿಸುತ್ತಿರುವಳೆಂದು ಧ್ಯಾನಿಸಬೇಕು. ಅನಂತರ ಆಚಮನ ಮಾಡಬೇಕು. 
4. ವಾರುಣಸ್ನಾನ - ಬಾವಿ-ಸರೋವರ ಮುಂತಾದವುಗಳಲ್ಲಿ ಶಾಸ್ತ್ರೋಕ್ತ 
ರೀತಿಯಿಂದ ಮುಳುಗು ಹಾಕಿ ಸ್ನಾನ ಮಾಡುವುದು "ವಾರುಣಸ್ನಾನ'ವೆನ್ನಿಸಿದೆ. 
"ಅವಗಾಹಂ ತು ವಾರುಣಮ್‌'. ವಿಹಿತ ಕ್ರಮದಿಂದ ಜಲಸ್ನಾನ-ವಾರುಣಸ್ನಾನ- 
ಮಲಸ್ನಾನ ಮಾಡುವವರು ಮಂತ್ರಸ್ನಾನ ಧ್ಯಾನಸ್ನಾನಗಳನ್ನು ಮಾಡಲೇಬೇಕು. 5. 
ಜಲಸ್ನಾನ - ಗಂಗಾದಿತೀರ್ಥಗಳಲ್ಲಿ ಅಥವಾ ಸರೋವರ ಬಾವಿ ಮುಂತಾದೆಡೆ 
ಅವಗಾಹನ ಸ್ನಾನ ಮಾಡುವಾಗ ಸಂಕಲ್ಪ ಮಾಡಿ ನದ್ಯಭಿಮಾನಿ ದೇವತೆಗಳನ್ನು 
ಪ್ರಾರ್ಥಿಸಿ ಭಗವನ್ನೂರ್ತಿಯನ್ನು ಧ್ಯಾನಿಸಿ ಸ್ನಾನ ಮಾಡಬೇಕು. ಅನಂತರ 
ನೀರಲ್ಲಿರುವಾಗಲೇ ದೇವ-ಯಪಷಿ-ಪಿತೃಶರ್ಪಣ (ಸ್ನಾನಾಂಗ) ನೀಡಬೇಕು. ಇದು 


ಚೈತ್ರಶುಕಪಕ್ಷ 55 
ಜಲಸ್ನಾನವೆನ್ನಿಸಿದೆ. ಇಲ್ಲಿ ಆಚರಿಸಬೇಕಾದ ವಿಶೇಷ ನಿಯಮಗಳನ್ನು ಶ್ರೀಮದಾ- 
ಚಾರ್ಯರು ಹಾಗೂ ಸ್ಕತಿಕಾರರು ವಿಸ್ತಾರವಾಗಿ ನಿರೂಪಿಸಿದ್ದಾರೆ. 


ಓಂ ತೀರ್ಥರಾಜಾಯ ನಮಃ ॥ "ತಂ ರಾಜಾ ಸರ್ವತೀರ್ಥಾನಾಂ ತಮೇವ 
ಜಗತಃ ಪಿತಾ | ಯಾಚಿತಂ ದೇಹಿ ಮೇ ತೀರ್ಥ ಸರ್ವಪಾಪಾಷನುತ್ತಯೇ' ॥ (ಎಂದು 
ಪ್ರಾರ್ಥಿಸಿ ಮೂರು ಸಲ ಮುಳುಗಬೇಕು. ಮುಳುಗುವಾಗ ನೀರಿನಲ್ಲಿ ನಿಂತು 
ಮೊದಲು ತಲೆಯನ್ನೂ ಆಮೇಲೆ ಬೆನ್ನನ್ನೂ ಮುಳುಗಿಸಬೇಕು. ಎದ್ದು ಮೈಯನ್ನು 
ಚೆನ್ನಾಗಿ ತೊಳೆದು ಆಚಮನ ಮಾಡಿ ಸಂಕಲ್ಪಿಸಬೇಕು.) 

ಸ್ನಾನಸಂಕಲ್ಪಃ : (ಆಚಮನ ಮಾಡಿ- ಪ್ರಾಣಾಯಾಮ ಮಾಡಿ. ಪುಣ್ಯತಿಥೌ 
eid ವಾಸರಯುಕ್ತಾಯಾಂ ಭಾಗೀರಥ್ಯಾದಿಸಾರ್ಧತ್ರಿಕೋಟಿತೀರ್ಥಾಭಿಮಾನಿ- 
ದೇವತಾಸನ್ನಿಹಿತೇನ ಸ್ಕಿನ್‌ ಜಲಾಶಯೇ ಪ್ರಾತಃಸ್ನಾನಮಹಂ ಕರಿಷ್ಯೇ ॥ 


ಸ್ನಾನಾಂಗಪ್ರಾರ್ಥನಾ: ಸಮಸ್ತಜಗದಾಧಾರ ಶಂಖಚಕ್ರಗದಾಧರ । ದೇವ 
ದೇಹಿ ಮಮಾನುಜ್ಞಾಂ ಯುಷ್ಮತ್ತೀರ್ಥನಿಷೇವಣೇ ॥ ಯಸ್ಯ ಪಾದೋದ್ಧವಾಂ 
ಗಂಗಾಂ ತ್ರೈಲೋಕ್ಕೇಶೋ ಮಹೇಶ್ವರಃ । ದಧಾರ ಶಿರಸಾ ಭಕ್ತ್ಯಾ ತಂ ನಮಾಮಿ 
ಹರಿಂ ಪರಮ್‌ ॥ ಯೋಕಸಸೌ ಸರ್ವಗತೋ ವಿಷ್ಣುಶ್ಚಿತ್‌ಸ್ವರೂಪೋ ನಿರಂಜನಃ । 
ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ ॥ ನಂದಿನೀ ನಲಿನೀ 
ಸೀತಾ ಮಾಲತೀ ಚ ಮಲಾಪಹಾ । ವಿಷ್ಣುಪಾದಾಬ್ದಸಂಭೂತಾ ಗಂಗಾ ತ್ರಿಪಥ- 
ಗಾಮಿನೀ ॥ ಭಾಗೀರಥೀ ಭೋಗವತೀ ಜಾಹ್ನವೀ ತ್ರಿದಶೇಶ್ವರೀ । ದ್ವಾದಶೈತಾನಿ 
ನಾಮಾನಿ ಯತ್ರಯತ್ರ ಜಲಾಶಯೇ । ಸ್ನಾನಕಾಲೇ ಪಠೇನ್ನಿತ್ಯಂ ತತ್ರತತ್ರ ವಸಾ- 
ಮ್ಯಹಮ್‌ ॥ ಗಂಗಾ ಗಂಗೇತಿ ಯೋ ಬ್ರೂಯಾತ್‌ ಯೋಜನಾನಾಂ ಶತೈರಪಿ। 
ಮುಚ್ಯತೇ ಸರ್ವಪಾಪೇಭ್ಯೋ ವಿಷ್ಣುಲೋಕಂ ಸ ಗಚ್ಛತಿ ॥ ಸಕ್ಕನ್ನಾರಯಣೇತ್ಯುಕ್ತ್ವಾ 
ಪುಮಾನ್‌ ಕಲ್ಪಶತತ್ರಯಮ್‌ । ಗಂಗಾದಿಸರ್ವತೀರ್ಥೇಷು ಸ್ನಾತೋ ಭವತಿ 
ಪುತ್ರಕ ॥ ತೀರ್ಥಕೋಟಿಸಹಸ್ರಾಣಿ ವ್ರತಕೋಟಿಶತಾನಿ ಚ | ನಾರಾಯಣ- 
ಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ ॥ ಗಂಗಾಂ ಗಯಾಂ ಕುರುಕ್ಷೇತ್ರಂ 
ಪ್ರಯಾಗಂ ನೈಮಿಷಂ ತಥಾ । ಪುಷ್ಠರಂ ಚ ಮಹಾಬಾಹೋ ಸ್ನಾನಕಾಲೇ ಸದಾ 
ಸ್ಮರೇತ್‌ || ಪುಷ್ಫರಾದ್ಯಾನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ । ಪುಷ್ಕರಂ ಚ. 


56 ಚೈತ್ರಮಾಸ - ವೈಶಾಖಮಾಸ 
ಮಹಾಬಾಹೋ ಸ್ನಾನಕಾಲೇ ಸದಾ ಸ್ಮರೇತ್‌ ॥ ಪುಷ್ಟರಾದ್ಯಾನಿ ತೀರ್ಥಾನಿ 
ಗಂಗಾದ್ಯಾಃ ಸರಿತಸ್ತಥಾ । ಆಗಚ್ಛಂತು ಪವಿತ್ರಾಣಿ ಸ್ನಾನಕಾಲೇ ಸದಾ ಮಮ ॥ 


ಗಂಗಾಪ್ರಾರ್ಥನೆ. - ತ್ವಂ ದೀನೇಷು ದಯಾವತೀತಿ ವಿದಿತಂ ಯದ್ಭಹ್ಮ 
ಹಸ್ತಾಶ್ರಯಂ । ಪ್ರಾಪ್ತಾನ ಥಾಚ್ಯುತಪಾದಸಂಗಮಹಿತಾ ಪಶ್ಚಾಚ್ಚ ನಾಕಂ ಗತಾ । 
ಸೌವರ್ಣಾಚಲಶೃ್ಚಂಗಮೇತ್ಯ ಮುದಿತಾ ಶಂಭೋಃ ಶಿರಃಸಂಗತಾತಪ್ಯಾಸಾಕ್ತ- 
ಕ್ವಿತಿಮಂಡಲೇ ತ್ರಿಪಥಗೇ ತುಷ್ಠಾ$ಸ್ಯಭೀಷಪ್ರದಾ ॥ ಹೇ ಗಂಗೇ ತವ ಕೋಮಲಾಂ- 
ಫ್ರಿನಲಿನಂ ರಂಭೋರುನೀವೀಲಸತ್‌ - ಕಾಂಚೀದಾಮ ತನೂದರಂ ಘನಕುಚ- 
ವ್ಯಾಕೀರ್ಣಹಾರಂ ವಪುಃ | ಸನ್ಮುದ್ರಾಂಗದಕಂಕಣಾವೃತಕರಂ ಸ್ನೇರಂ ಸ್ಫುರತ್ಕುಂಡಲಂ 
ಸಾರಂಗಾಕ್ಷಿ ಜಲಾನ್ಯದಿಂದುರುಚಿ ಯೇ ಜಾನಂತಿ ತೇಠನ್ಯೇ ಜಲಾತ್‌ । ಗಂಗೇ ಚ 
ಯಮುನೇ ಚೈವ ಗೋದಾವರಿ ಸರಸ್ವತಿ । ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ 
ಸನ್ನಿಧಿಂ ಕುರು ॥ ಗಂಡೂಷಂ ಪಾದವಿಕ್ಷೇಪಂ ಕ್ಷಾಲನಂ ಮಲಿನಸ್ಯ ಚ । ಉತ್‌ 
ಕ್ಷೇಪಕ್ಷೇಪಣೇ ದೇವಿ ಮತ್ತ ತೆಂ ಕ್ಷಮ ಪಾಹಿ ಮಾಮ್‌ ॥ 


ಇತ್ಯಾದಿ ಪಠಿಸಿ ನೀರಿನಲ್ಲಿ ಮುಳುಗಿ ಹಿಂದೆ ಹೇಳಿದಂತೆ ಮಣ್ಣು ಹಚ್ಚಿ 
ಜಲಸ್ನಾನವನ್ನು ಮಾಡುವುದು. 


ಅನಂತರ ತುಳಸೀಮೃತ್ರಿಕೆಯನ್ನು ತೆಗೆದುಕೊಂಡು, ಮೂರು ಭಾಗ ಮಾಡಿ, 
"ಗಂಧದ್ವಾರಾಂ' ಎಂಬ ಮಂತ್ರ ಪಠನದೊಂದಿಗೆ ಮತ್ತು "ಉದ್ಭೃತಾತಸಿ' ಎಂಬ 
ಮಂತ್ರದಿಂದ ಹಣೆ-ಕೈಗಳು-ಬಾಹು-ಕಂಕುಳು ಮೊದಲಾದ ಅಂಗಗಳಿಗೆ 
ಮೃತ್ತಿಕೆಯನ್ನು ಲೇಪಿಸಬೇಕು. "ಉದ್ಭೃತಾ5ಸಿ' ಎಂಬ ಮಂತ್ರ ಪಾಠ ಹೀಗಿದೆ- 


"ಉದ್ಭೃತಾರಸಿ ವರಾಹೇಣ ಕೃಷ್ಣೇನ ಶತಬಾಹುನಾ । ಮೃತ್ತಿಕೆ ಹರ ಮೇ ಪಾಪಂ 
ಯನ್ಮಯಾ ದುಷ್ಯತಂ ಕೃತಮ್‌ ॥ ಮೃತ್ತಿಕೇ ಬ್ರಹ್ಮದತ್ತಾ ಸಿ ಕಾಶ್ಯಪೇನಾಭಿಮಂ- 


ತ್ರಿತಾ । ಮೃತ್ತಿಕೇ ದೇಹಿ ಮೇ ಪುಷ್ಟಿಂ ತ್ರಯಿ ಸರ್ವಂ ಪ್ರತಿಷ್ಠಿತಮ್‌ । ತಯಾ 


ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಮ್‌ ॥ ಮೃತ್ತಿಕೇ ಪ್ರತಿಷ್ಠಿತೇ ಸರ್ವಂ 


— — _— ಹಾಡ ಅ ನ ಜಾ 


ತನ್ನೇ ನಿರ್ಣದ ಮೃತ್ತಿಕೇ ||' 


ಚೈತ್ರಶುಕ್ಸಪಕ್ಕ ಜೂ 


ಅನಂತರ ಅರ್ಫ್ಯ ಕೊಡಬೇಕು ವಿಷ್ಣರ್ಥ್ಯಮಂತ್ರಃ: "ನಮಃ ಕಮಲನಾಭಾಯ 
ನಮಸ್ತೇ ಜಲಶಾಯಿನೇ । ನಮಸ್ತೇಆಸ್ತು ಹೃಷೀಕೇಶ ಗೃಹಾಣಾರ್ಯಂ 
ನಮೋಸಸ್ತುತೇ' ॥ 

ಸೂರ್ಯಾರ್ಥ್ಯಮಂತ್ರಃ : "ಏಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶೇ 
ಜಗತ್ಪತೇ | ಅನುಕಂಪಯ ಮಾಂ ಭಕ್ತ್ಯಾ ಗೃಹಾಣಾರ್ಥಂ ನಮೋಸ್ತು ತೇ' ॥ 
(ಏಕಾದಶೀದಿನದಲ್ಲಿ ವಿಷ್ಣುಸೂರ್ಯ ಇವರಿಬ್ಬರಿಗೆ ಮಾತ್ರ ಅರ್ಯ ಕೊಡಬೇಕಲ್ಲದೆ 
ಗಂಗಾದಿಗಳಿಗೆ ಕೊಡಕೂಡದು. ಸೂರ್ಯನು ಕರ್ಮಸಾಕ್ಷಿಯಾಗಿರುವ ಕಾರಣ 
ಆತನ ಪ್ರೀತ್ಯರ್ಥವಾಗಿ ಮಾತ್ರವೇ ಆ ದಿನ ಅರ್ಫಕಕೊಡಬೇಕೆಂದು 
ಸದಾಚಾರಸ್ಮೃತಿವ್ಯಾಖ್ಯಾನದಲ್ಲಿ ಪ್ರಮಾಣವಿದೆ.) 

ಗಂಗಾರ್ಫ್ಥ್ಯಮಂತ್ರಃ : "ಬ್ರಹಕಮಂಡಲುಸಂಭೂತೇ ಪೂರ್ಣಚಂದ್ರನಿಭಾನನೇ 
ತ್ರೈಲೋಕ್ಯವಂದಿತೇ ಗಂಗೇ ಗೃಹಾಣಾರ್ಫಂಂ ನಮೋಸ್ತು ತೇ' ॥ (ಹೀಗೆ 
ಆಯಾ ನದೀತೀರ್ಥವಿಶೇಷಗಳಲ್ಲಿ ಸ್ನಾನಮಾಡುವಾಗ ಆಯಾ ನದೀತೀರ್ಥಾರ್ಫ- 
ಮಂತ್ರಗಳಿಂದ ಅರ್ಥ ಕೊಡಬೇಕು. ಆ ನದೀತೀರ್ಥಮಂತ್ರ ತಿಳಿಯದಿದ್ದರೆ ".... 
.ನದ್ಯಂತರ್ಗತತತ್ತದ್ರೂಪಿಶ್ರೀನಾರಾಯಣಾಯ ನಮಃ' ॥ ಎಂದು ಅಘಣ್ಯ ಕೊಡ- 
ಬೇಕು.)ನಂತರ ಮೈ ಒರೆಸುವುದು. 


ಕೃಷ್ಣವೇಣೀ ನದಿ : ನಮಾಮಿ ಸುಕೃತ ಶ್ರೇಣೀಂ ಕೃಷ್ಣವೇಣೀಂ ತರಂಗಿಣೀಮ್‌ । 
ಯದ್ವೀಕ್ಷಣಂ ಕೋಟಿಜನಕ್ಷತದುಷ್ಠರ್ಮಶಿಕ್ಷಣಮ್‌ ॥ ಕೃಷ್ಣೇ ಕೃಷ್ಣಾಂಗಸಂಭೂತೇ 
ಜಂತೂನಾಂ ಪಾಪಹಾರಿಣಿ | ನಮಸ್ತೇ ಸಲಿಲಶ್ರೇಷ್ಠೇ ಗೃಹಣಾರ್ಫ್ಯಂ ನಮೋಸ್ತು 
ತೇ॥ 

ಗೋದಾವರಿ ನದಿ - ವಿಪ್ರರ್ಷಿದೇವಕುಲ ಸಂಕುಲ ತೀರಯುಗ್ಮಾ 
ವಿದ್ರಾವಿತಾಘತ್ಸಣರೇಣುಕಣಾ ಸ್ವವಾತೈಃ 1 ಸ್ವಾದೂದಕಪ್ರಶವಿತಾಖಿಲಲೋಕ 
ಶೋಕಾ ಗೋದಾವರೀ ಶುಭಕರೀ ಸರಿದುದ್ದರೇನ್ನಃ ॥ ವೃದ್ಧಗಂಗೇ ಮಹಾಪುಣ್ಯೇ 
ಗೌತಮಸ್ಯಾಘನಾಶಿನಿ | ಗೃಹಾಣಾರ್ಫಂ ಮಯಾ ದತ್ತಂ ಗೋದಾವರಿ ನಮೋ 


-ಸ್ತುತೇ॥ 


58 ಚೈತ್ರಮಾಸ - ವೈಶಾಖಮಾಸ 


ಕಾವೇರೀ ನದಿ: ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ । ಧತ್ತೇ 
ತ್ವತೇವಯಾ ದೇವಿ ಕೋನನು ಕುರ್ಯಾನ್ನ ತಂ ಹೃದಿ ॥ ಮೋಕ್ಷದಾನಕ್ಷಮಾಃ ಸಂತಿ 
ಸರಿತಸ್ತತ್ರ ತತ್ರ ಹಿ । ಕಾವೇರೀ ಚೋಲಭೂಮಾತಾ ಭುಕ್ತಿಮುಕ್ತಿಕರೀ ಸರಿತ್‌ ॥ 
ನಮಃ ಕರಾಲವದನೇ ನಮಸ್ತೇ ಕಲಿನಾಶಿನಿ । ನಮಸ್ತೇ ದೇವಿ ಕಾವೇರಿ ಗೃಹಾ- 
ಣಾರ್ಯಂ ನಮೋಸ್ತು ತೇ ॥ ಸಹ್ಯಾಚಲಸಮುದ್ಧೂತೇ ಶ್ರಿರಂಗೋತ್ಸಂಗಗಾಮಿನಿ । 
ಕಾವೇರೀತಿ ಚ ವಿಖ್ಯಾತೇ ಗೃಹಾಣಾರ್ಫ್ಯಂ ನಮೋಸ್ತು ತೇ ॥ 


ಚಂದ್ರಪುಷ್ಕರಿಣಿ : ಹಿತ್ವಾ ಹರಜಟಾಗಂಗಾಂ ಯತ್ರೇಂದುರತಪತ್‌ ತಪಃ । 
ಚಂದ್ರಪುಷ್ಠರಣೀ ಸೇಯಂ ಮಂದಭಾಗೈೈರ್ನ ಸೇವ್ಯತೇ ॥ ರಂಗಪದೋದ್ಧವೇ 
ದೇವಿ ಪುಣ್ಯಾ ಗೋತ್ಪಂಗಗಾಮಿನಿ । ಚಂದ್ರಪುಷ್ಠರಣಿ ಖ್ಯಾತೇ ಗೃಹಾಣಾರ್ಫ್ಯಂ 
ನಮೋಸಸ್ತುತೇ॥ 


ಸ್ವಾಮಿಪುಷ್ಕರಣಿ: ಅರ್ಫ್ಥ್ಯಮಂತ್ರ ವೆಂಕಟಾಚಾಲಸಂಭೂತೇ ಸರ್ವತೀರ್ಥ 
-ಸಮನ್ವಿತೇ । ಸ್ವಾಮಿ ಪುರಷ್ಕರಣಿ ಖ್ಯಾತೇ ಗೃಹಾಣಾರ್ಫ್ಯಂ ನಮೋಸ್ತು ತೇ ॥ 
ವೇಣೀ ಮಾಧವ ಸರ್ವಜ್ಞ ಭಕ್ತೇಪಿತಫಲಪ್ರದ । ಸಫಲಾಂ ಕುರು ಮೇ ಯಾತ್ರಾಂ 
ವೇಣೀಮಾಧವ ತೇ ನಮಃ ॥ 4 ॥ ನಮಾಮಿ ತ್ರ್ಯಂಬಕೇ ದೇವಿ ತ್ರಿವಿಧಾಘ- 
ವಿನಾಶಿನಿ । ತ್ರಿಮಾರ್ಗಗುಣತೋ ತ್ರಾಹಿ ತ್ರಿವೇಣಿ ಶರಣಾಗತಮ್‌ ॥ 


ಪ್ರಯಾಗಕೇತ್ರಕ್ಕೆ ಹೋದಾಗ ಈ ಕೆಳಗಿನಂತೆ ಸಂಕಲ ಮಾಡಬೇಕು. 
ಕಠ ಬ 


ಭಾರತ ಖಂಡೇ ಜಂಬೂದ್ವೀಪೇ ಮೇರೋರ್ದಕ್ಷಿಣದಿಗ್ಸಾಗೇ ಎಂಧ್ಯಸ್ಯೋತ್ತರೇ 
ಆರ್ಯಾವರ್ತಾಂತರ್ಗತ ಬ್ರಹಾವರ್ತೈಕದೇಶೇ, ವಿಷ್ಣು ಪ್ರಜಾಪತಿ ಕ್ಷೇತ್ರೇ 
ಷಟ್ಯೂಲಮಧ್ಯೇ ಅಂತರ್ವೇದ್ಯಾಂ ಭಾಗೀರಥ್ಯಾಃ ಪಶ್ಚಿಮತೀರೇ ಕಾಳಿಂದ್ಯಾಃ ಉತ್ತರೇ 
ತೀರೇ ವಟಸ್ಯ ಪೂರ್ವದಿಗ್ಗಾಗೇ ಪ್ರಯಾಗಸ್ನಾನಮಹಂ ಕರಿಷ್ಯೇ । 

ಪ್ರಾರ್ಥನೆ- ಸುರಮನನಿದಿತಿಜೇಂದ್ರೈಃ ಸೇವ್ಯತೇ ಯೋತಸ್ತತಂದೈಃ ಗುರುತರ 
ದುರಿತಾನಾಂ ಕಾ ಕಥಾ ಮಾನವಾನಾಮ್‌ । ಸ ಭುವಿ ಸುಕ್ಕತಕರ್ತುರ್ವಾಂಛಿತಾ- 
ವಾಪಿಹೇತುಃ ಜಯತಿ ವಿಜಿತಯಾಶಸ್ತೀರ್ಥರಾಜಃ ಪ್ರಯಾಗಃ ॥ ಪ್ರಯಾಗ- 
ಮಾಧವೋ ಭೂಯಾದ್ದಯಾವಾರಿನಿಧಿರ್ಹೃದಿ । ಪ್ರಕೃಷ್ಟಯಾಗಸದ್ಭಶೀ ಸಕ್ಕದ್ಯಸ್ಯ ಹಿ 


ಚೈತ್ರಶುಕ್ಲಪಕ್ನ 59 
ಸಂಸ್ಕೃತಿಃ ॥ ತ್ರಿವೇಣೀಯಮಘಶ್ರೇಣೀಕೃಪಾಣೀ ಮುಕ್ತಿಕಾರಿಣೀ । ಮಮಾನೀಹಿತ- 
ಮಾದಹ್ಯಾದ್ಧಿ ಮಾನೀಮಂಶುಮಾನಿವ ॥ ಲೋಕತ್ರಯೈಶ್ವರ್ಯನಿದಾನವೇಣೀ 
ತಾಪತ್ರಯೋಚ್ಛಾಟನಬದ್ಧವೇಣೀ । ಧರ್ಮಾರ್ಥಕಾಮಾ ಕಲನೈಕವೇಣೇ ಶ್ರೀಮ- 
ತ್ಹಯಾಗೇ ಜಯತಿ ತ್ರಿವೇಣೀ ॥ 


(ಈ ಕ್ಷೇತ್ರದಲ್ಲಿ ಮಾಧವನಿಗೆ, ತ್ರಿವೇಣಿಗೆ, ವಟವ್ಯಕ್ಷಕ್ಷೆ ಅರ್ಫ್ಯಾದಿಗಳನ್ನು 
ಕೊಡಬೇಕು) ತ್ರಿವೇಣೀಂ ಮಾಧವಂ ಸೋಮಂ ಭಾರದ್ವಾಜಂ ಚ ವಾಸುಕಿಮ್‌ । 
ವಂದೇ ಅಕ್ಷಯವಟಂ ಶೇಷಂ ಪ್ರಯಾಗಂ ತೀರ್ಥನಾಯಕಮ್‌ 1 ಗಂಗಾ- 
ಯಮುನಯೋರ್ಮಧ್ಯೇ ಯತ್ರ ಗುಪ್ತಾ ಸರಸ್ವತೀ । ತೈಲೋಕ್ಕವಂದಿತೇ ದೇವಿ- 
ತ್ರಿವೇಣ್ಯರ್ಫ್ಯಂ ನಮೋಸ್ತುತೇ ॥ ತ್ರಿವೇಣ್ಕೈ ನಮಃ ಇದಮರ್ಫ್ಯಂ ಸಮರ್ಪ- 
ಯಾಮಿ ॥ ಏಕಾರ್ಣವೇ ಮಹಾಲೇ ಸುಷುಪ್ರೇ ಮಾಧವ ಪ್ರಭೋ । ಪರ್ಯಂಕ- 
ವಟರಾಜ ತ್ವಂ ಗೃಹಾಣಾರ್ಫಂ ನಮೋಸ್ತುತೇ ॥ 3 ॥ ವಟರಾಜಾಯ ನಮಃ 
ಇದಂ ಅಘಣ್ಯಂ ಸಮರ್ಪಯಾಮಿ ॥ 


ಹೀಗೆ ಆಯಾ ನದಿಗಳಲ್ಲಿ ವಿಶೇಷಾರ್ಫ್ಯಗಳನ್ನು ಕೊಟ್ಟು ಅವಗಾಹನಸ್ನಾನ 
ಮಾಡಬೇಕು. 


ಅನಂತರ ಕ್ಷೇತ್ರಪಾಲನ ಅನುಜ್ಞೆಯನ್ನು- "ಅತಿತೀಕ್ಷ ಮಹಾಕಾಯ ಕಲ್ಲಾಂತ- 
ದಹನೋಪಮ । ಭೈರವಾಯ ನಮಸ್ತು ಭ್ಯಂ ಅನುಜ್ಞಾಂ ದಾತುಮರ್ಹಸಿ ॥' ಎಂಬ 
ಮಂತ್ರ ಪಠನದೊಂದಿಗೆ ಸ್ನಾನಕ್ಕಾಗಿ ಪ್ರಾರ್ಥಿಸಬೇಕು. 

ಅನಂತರ- "ಸಮಸ್ತ ಜಗದಾಧಾರ ಶಂಖಚಕ್ರಗದಾಧರ | ದೇವ ದೇಹಿ ಮಮಾ 
-ನುಜ್ಗಾಂ ಯುಷತಶ್ರೀರ್ಥನಿಷೇವಣೇ ॥' ಎಂಬುದಾಗಿ ತೀರ್ಥಾಂತರ್ಯಾಮಿಯಾದ 
ಶ್ರೀಹರಿಯನ್ನು ಸ್ನಾನಕ್ಕಾಗಿ ಅನುಜ್ಞೆ ನೀಡಲು ಪ್ರಾರ್ಥಿಸಿ, ನದಿಯಲ್ಲಿ ಪ್ರವಾಹಾ- 
ಭಿಮುಖವಾಗಿ, ಸರೋವರದಲ್ಲಿ ಸೂರ್ಯಾಭಿಮುಖವಾಗಿ ಮೂರು ಮುಳುಗು 
ಹಾಕಬೇಕು. ಅನಂತರ, ಆಚಮನ-ಪ್ರಾಣಯಾಮ-ಹರಿಸ್ಕರಣೆ ಮಾಡಿ ಪುನಃ 
ಮೃತ್ತಿಕೆ ಲೇಪಿಸಿಕೊಂಡು "ಓಂ ನಮೋ ಭಗವತೇ ವಾಸುದೇವಾಯ ಓಂ' ಎಂಬ 
ವಾಸುದೇವ ದ್ವಾದಶಾಕ್ಷರ ಮಂತ್ರದಿಂದ ಮೂರು ಬಾರಿ ಮತ್ತು. "ಓಂ ನಮೋ 
ನಾರಾಯಣಾಯ ಓಂ' ಎಂಬ ನಾರಾಯಣಾಷ್ಟಾಕ್ಟರ ಮಂತ್ರದಿಂದ ಮೂರು ಬಾರಿ 


60 ಚೈತ್ರಮಾಸ - ವೈಶಾಖಮಾಸ 
"ಓಂ ವಿಷ್ಣವೇ ನಮಃ ಓಂ' ಎಂಬ ವಿಷ್ಣು ಷಡಕ್ಟರ ಮಂತ್ರದಿಂದ ಮೂರು ಬಾರಿ 
ಮುಳುಗು ಹಾಕಬೇಕು. ಅಥವಾ, ಈ ಮೂರೂ ಮಂತ್ರಗಳನ್ನೂ ಪಠಿಸುತ್ತ ಮೂರು 
ಬಾರಿ ಮುಳುಗು ಹಾಕಬೇಕು. ಅಪ್‌ದೇವತಾಕವಾದ ಸೂಕ್ತಗಳಿಂದ ಶಂಖಮುದ್ರೆ- 
ಯಿಂದ ಯುಕ್ತವಾದ ಕೈಗಳನ್ನು ನೀರಲ್ಲಿ ಮುಳುಗಿಸುತ್ತಾ ಕ್ರಮವಾಗಿ ತಲೆ-ಎದೆ 
ಮತ್ತು ಸರ್ವಾಂಗಗಳಿಗೆ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ನೀರಿಗೆ ಅಭಿಮಾನಿಯಾದ 
ಶ್ರೀಹರಿ ಮತ್ತು ಇತರ ದೇವತೆಗಳನ್ನು ವರ್ಣಿಸುವ ಮಂತ್ರಗಳು ಹೀಗಿವೆ- 


ಆಪೋ ವಾ ಇದಗ್‌ಂ ಸರ್ವಮ್‌। ವಿಶ್ವಾಭೂತಾನ್ಯಾಪಃ। ಪ್ರಾಣಾ ವಾ ಆಪಃ | 
ಪಶವ ಆಪೋ5 ನ್ನಮಾಪೋತಮೃತಮಾಪಃ। ಸಮ್ರಾಡಾಪೋ ಎರಾಡಾಪಃ। 
ಸ್ವರಾಡಾಪಃ ।ಟ ಛಂದಾ ಗ್‌ಂಸ್ಯಾಪಃ । ಜ್ಯೋತೀಗ್‌ಷ್ಯಾಪಃ | ಯಜೂಗ್‌ಷ್ಯಾಪಃ 


ಸತ್ಯಮಾಪಃ । ಸರ್ವಾದೇವತಾ ಆಪಃ। ಭೂರ್ಭುವಸ್ತುವರಾಪಃ ॥ ಓಮ್‌ ॥ 


ಆಪೋ ಹಿ ಷ್ಮಾಮಯೋ ಭುವಃ - ತಾನ ಊರ್ಜೇ ದಧಾತನ ಮಹೇ ರಣಾಯ 
ಚಕ್ಸಸೇ Hu ಯೋ ವಃ ಶಿವತಮೋ ರಸಃ ತಸ್ಯ ಭಾಜಯ ತೇಹ ನಃ ಉಶತೀರಿವ 
ಮಾತರಃ ॥೨॥ ತಸ್ಮಾ ಅರಂ ಗಮಾಮ ವಃ ಯಸ್ಕ ಕ್ಹಯಾಯ ಜಿನ್ನಥ ಆಪೋ 
ಜನಯಥಾ ಚ ನಃ ॥೩/ 


ಶ್ರೀಹರಿಯು ಎಲ್ಲಾ ಕಾಲದಲ್ಲೂ ಜೀವರನ್ನು ಚೆನ್ನಾಗಿ ಪರಿಪಾಲಿಸುತ್ತಾನೆ. "ಆ' 
ಎಂದರೆ ಚೆನ್ನಾಗಿ "ಪ' ಎಂದರೆ ಪಾಲಿಸುವವನು, ಎಂಬ ಹಿನ್ನೆಲೆಯಲ್ಲಿ 
ಪಾಪನಿವಾರಕನಾದ ಶ್ರೀಹರಿಯ ಹಿರಿಮೆಯನ್ನು ಬಣ್ಣಿಸುವ ಈ ಸೂಕ್ತಗಳು "ಆಪ್ಯ' 
ಸೂಕ್ತಗಳೆನಿಸಿವೆ. ಮೇಲೆ ತಿಳಿಸಿದ ಸೂಕ್ತಗಳಿಂದ ಪ್ರೋಕ್ಟಣೆ ಮಾಡಿಕೊಂಡು 
ಪಿತೃತರ್ಪಣಾಧಿಕಾರಿಗಳು ಪಿತೃಗಳನ್ನು ಗುರುಗಳನ್ನೂ ನೆನೆದು ತದಂತರ್ಗತ 
ಹರಿಪ್ರೀತಿಗಾಗಿ ಸ್ನಾನ ಮಾಡಬೇಕು. ಪುನಃ ಉಳಿದ ಮೃತ್ತಿಕೆಯನ್ನು ಮೂರು ಭಾಗ 
ಮಾಡಿ ಒಂದು ಭಾಗದಿಂದ ದ್ವಾದಶಪುಂಡ್ರ ಧರಿಸಬೇಕು. ಎರಡನೇ ಭಾಗವನ್ನು 
ಕಂಕುಳಿಗೂ ಮೂರನೆಯ ಭಾಗವನ್ನು ಸರ್ವಾಂಗಕ್ಕೂ ಲೇಪಿಸಿ ಹಿಂದಿನಂತೆಯೇ 


ೈತ್ರಶುಕ್ಕಪಕ್ಷ 61 


[ne] 


ವಾಸುದೇವದಾ ಿದಶಾಕ್ಷರಮಂತ್ರ ನಾರಾಯಣಾಷಾ ಕ್ಷರ ವಿಷ್ಣುಷಡಕ್ಷರ ಮಂತ್ರಗಳಿಂದ 
ಮೂರು ತ ಹಳತು ಅನಂತರ ನೀರಲ್ಲಿ ನಿಂತು. "ತನ್ನ ಸಂಕಲ್ಪ 
ಮಾತ್ರದಿಂದಲೇ ಮತ್ತಾ $ದಿರೂಪಗಳನ್ನು ವ್ಯಕ್ತಗೊಳಿಸಿದ, ಬ್ರಹ್ಮಾದಿ ದೇವತೆಗಳನ್ನು 
ಹಾಗೂ ಸಕಲ ಲೋಕಗಳನ್ನೂ ಹಿಂದಿನ ಕಲ್ಪದಂತೆಯೇ ಸೃಷ್ಟಿಸಿದ 
ಅಪಾರಮಹಿಮನಾದ ಶ್ರೀಹರಿಯನ್ನು ಬಣ್ಣಿಸುವ ಅಘಮರ್ಷಣ. ಸೂಕ್ತವನ್ನು 
ಪಠಿಸಬೇಕು. 


ಅಘಮರ್ಷಣಸೂಕ್ತಮ್‌ - ಒರಣ್ಯಶೃಂಗಂ ವರುಣಂ ಪ್ರಪದ್ಯೇ ತೀರ್ಥಂ ಮೇ 
ದೇಹಿ ಯಾಚಿತಃ । ಯನ್ಮಯಾ ಭುಕ್ತಮಸಾಧೂನಾಂ ಪಾಪೇಭ್ಯಶ್ನ ಪ್ರತಿಗ್ರಹಃ। 
ಯನ್ನೇ ಮನಸಾ ವಾಚಾ ಕರ್ಮಣಾ ವಾ ದುಷ್ಕೃತಂ ಕೃತಮ್‌ । ತನ್ನ ಇಂದ್ರೋ 
ವರುಣೋ ಬೃಹಸ್ಪತಿಸ್ಸವಿತಾ ಚ ಪುನಂತು ಪುನಃ ಪುನಃ । ನಮೋತಗ್ಗಯೇ$-. 
ಪ್ಲುಮತೇ ನಮ ಇಂದ್ರಾಯ ನಮೋ ವರುಣಾಯ ನಮೋ ವಾರುಣ್ಯೈ 
ನಮೋಠದ್ಭ:॥ ಯದಪಾಂ ಕ್ರೂರಂ ಯದಮೇಧ್ಯ o ಯದಶಾಂತಂ 
ತದಪಗಚ್ಛತಾತ್‌ | ಅತ್ಯಾ ಶನಾದತೀಪಾ ನಾದ್ಯಚ್ಚ ಉಗ್ರಾತ್‌ ಪ್ರತಿಗ್ರ ಹಾತ್‌ । 
ತನ್ನೋ ವರುಣೋ ರಾಜಾ ಪಾಣಿನಾಹ್ಯ ವಮರ್‌'ತು | ಸೋತಹಮಿಪಾಪೋ 
ವಿರಜೋ ನಿರ್ಮುಕ್ತೋ ಮುಕ್ತಕಿಲ್ಪಿಷ: । ನಾಕಸ್ಯ ಪೃಷ್ಠಮಾರುಹ್ಯ 
ಗಚ್ಛೇದೃಹ್ಠಸಲೋಕತಾಮ್‌ | ಯಶ್ಚಾಪ್ಸ ವರುಣಸ್ಸ ಪುನಾತ್ವಥಮರ್‌ಷಣಃ 
ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿಸ್ಟೋಮಗ್‌ಂ ಸಚತಾ 
ಪರುಪ್ಲಿಯಾ | ಅಸಿಕ್ಷಿಯಾ ಮರುದ್ವೃಧೇ ವಿತಸ್ವಯಾ55ರ್ಜೀಕೀಯೇ ಶೃಣುಹ್ಯಾ 
ಸುಷೋಮಯಾ। ಯತಂ ಚಿ ಸತ್ಯಂ ಚಾಭೀದ್ದಾತ್ತಪಸೋತಧ್ಯಜಾಯತ। ತತೋ 
ds ತತಿಸ್ಪಮುದ್ರೋ ಅರ್ಣವಃ ॥ ಸಮುದ್ರಾದರ್ಣವಾ ದಧಿ 


ಸಂವತ್ತರೋ ಅಜಾಯತ। ಅಹೋರಾತ್ರಾಣಿ ವಿದಧದ್ದಿಶ್ಷನ್ಯ ಮಿಷತೋ ವಶೀ ॥ 


62 ಚೈತ್ರಮಾಸ - ವೈಶಾಖಮಾಸ 
ಸೂರ್ಯಾಚಂದ್ರಮಸೌ ಧಾತಾ ಯಥಾಪೂರ್ವಮಕಲ್ಪಯತ್‌ । ದಿವಂ ಚ 
ಪೃಥಿವೀಂ ಚಾಂತರಿಕ್ಕಮಥೋ ಸುವಃ ॥ ಯತ್‌ಪೃಥಿವ್ಯಾಗ್‌ಂ ರಜಸ್ಪಮಾಂತರಿಕ್ಷೇ 
ವಿರೋದಸೀ | ಇಮಾಗ್‌ಸ್ತದಾಪೋ ವರುಣಃ ಪುನಾತ್ತಘಮರ್‌ಷಣಃ। ಪುನಂತು 
ವಸವಃ ಪುನಾತು ವರುಣಃ ಪುನಾತ್ಸಘಮರ್‌ಷಣಃ | ಏಷ ಭೂತಸ್ಯ ಮಧ್ಯೇ 
ಭುವನಸ್ಯ ಗೋಪ್ತಾ! ಏಷ ಪುಣ್ಯಕೃತಾಂ ಲೋಕಾನೇಷ ಮೃತ್ಯೋರ್‌ 
ಹಿರಣ್ಣಯಮ್‌ ॥ ದ್ಯಾವಾಪೃಥಿವ್ಯೋರ್‌ ಹಿರಣ್ಮಯಗ್‌0 ಸಗ್ಗ್‌ ಶ್ರಿತಗ್‌ಂ ಸುವಃ | 
ಸನಸುವಸಗ್‌ಂ ಶಿಶಾಧಿ | ಆರ್ದ್ರಂ ಜ್ವಲತಿ ಜ್ಯೋತಿರಹಮಸ್ಸಿ! ಜ್ಯೋತಿರ್ಜಲತಿ 
ಬ್ರಹ್ಮಾಹಮಸ್ಕಿ! ಯೋತಹಮಸ್ಸಿ ಬ್ರಹ್ಮಾಹಮಸಿ । ಅಹಮಸ್ಥಿ ಬ್ರಹ್ಮಾಹಮಸ್ಥಿ। 
ಅಹಮೇವಾಹಂ ಮಾಂ ಜುಹೋಮಿ ಸ್ವಾಹಾ ॥ ಅಕಾರ್ಯಕಾರ್ಯವಕೀರ್ಣೀ 
ಸ್ತೇನೋ ಭ್ರೂಣಹಾ ಗುರುತಲ್ಪಗಃ | ವರುಣೋತಪಾಮಘಮರ್‌ಷಣಸ್ಪಸ್ಕಾತ್‌ 
ಪಾಪಾತ್‌ ಪ್ರಮುಚ್ಯತೇ | ರಜೋ ಭೂಮಿಸ್ತ್ವಮಾಗ್‌ಂ ರೋದಯಸ್ವಪ್ರವದಂತಿ 
ಧೀರಾಃ । ಆಕ್ರಾನ್‌ಥ್ರಮುದ್ರಃ ಪ್ರಥಮೇ ವಿಧರ್ಮನ್‌ ಜನಯನ್‌ ಪ್ರಜಾಭುವನಸ್ಯ 
ರಾಜಾ। ವೃಷಾ ಪವಿತ್ರೇ ಅಧಿಸಾನೋ ಅವ್ಯೇ ಬೃಹಥ್ಹೋಮೋ ವಾವೃಧೇ 
ಸುವಾನ ಇಂದುಃ ॥ 

ಅಘಮರ್ಷಣಸೂಕ್ತಪಠನಾನಂತರ ತೀರ್ಥವನ್ನು ಮೂರು ಬಾರಿ ಸ್ವೀಕರಿಸಿ 
ನದಿಯ ನೀರಲ್ಲಿ ನಿಂತು ಸ್ನಾನಾಂಗ ದೇವ-ಯಷಿ ಪಿತೃ ತರ್ಪಣ ನೀಡಬೇಕು- 
ಸ್ನಾನಾನಂತರದಲ್ಲಿ "ಭೂಃ ದೇವಾನ್‌ ತರ್ಪಯಾಮಿ, ಭುವಃ ಸ್ವಃ ಭೂರ್ಭುವಸ್ತಃ 
ದೇವಾನ್‌ ತರ್ಪಯಾಮಿ' ಎಂದು ನಾಲ್ಕು ಬಾರಿ ಬ್ರಹ್ಮಾದಿ ದೇವತೆಗಳಿಗೆ ಅದರಂತೆ 
ದ್ವೈಪಾಯನಾದಿ ಯಪಷಿಗಳಿಗೆ ಮತ್ತು ಪಿತೃಗಳಿಗೆ ತರ್ಪಣವನ್ನು ನೀಡಬೇಕು. 


ತರ್ಪಣಕ್ರಮ - ಅಥ ದೇವತರ್ಪಣಂ ಬ್ರಹ್ಮಾದಯೋ ಯೇ ದೇವಾಃ ॥ 
ತಾನ್‌ ದೇವಾನ್‌ ತರ್ಪಯಾಮಿ. ಭೂಃ ದೇವಾನ್‌ ತರ್ಪಯಾಮಿ ಭುವಃ 


ಚೈತ್ರಶುಕ್ಷಪಕ್ಷ 63 


ದೇವಾನ್‌ ತರ್ಪಯಾಮಿ ಸ್ವಃ ದೇವಾನ್‌ ತರ್ಪಯಾಮಿ. ಭೂರ್ಭುವಸ್ವಃ ದೇವಾನ್‌ 
ತರ್ಪಯಾಮಿ' ಅಥ ಖುಷಿತರ್ಪಣಂ -- ಜನಿವಾರವನ್ನು ಮಾಲಾಕಾರ 
ಮಾಡಿಕೊಂಡು ಕೃಷ್ಣದ್ದೈೆಪಾಯನಾದಯೋ ಯೇ ಯಷಯಃ ತಾನ್‌ ಖಯಷೀನ್‌ 
ತರ್ಪಯಾಮಿ. ಭೂಃ ಯಷೀನ್‌ ತರ್ಪಯಾಮಿ ಭುವಃ ಖಯಷೀನ್‌ ತರ್ಪಯಾಮಿ 
ಸ್ವಃ ಯಷೀನ್‌ ತರ್ಪಯಾಮಿ. ಭೂರ್ಭುವಸ್ವಃ ಯಷೀನ್‌ ತರ್ಪಯಾಮಿ' ಅಥ 
ಪಿತೃತರ್ಪಣಂ -- ಅಗ್ಗಿಕವ್ಯವಾಹನಾದಯೋ ಯೇ ಪಿತರಃ ತಾನ್‌ ಭೂಃ 
ಪಿತ್ವನ್‌ ತರ್ಪಯಾಮಿ , ಭುವಃ ಪಿತ್ವನ್‌ ತರ್ಪಯಾಮಿ ಸ್ವಃ ಪಿತ್ವನ್‌ ತರ್ಪ- 
ಯಾಮಿ ಭೂರ್ಭುವಸ್ಸಃ ಪಿತ್ವನ್‌ ತರ್ಪಯಾಮಿ'. 

ಅಗ್ನಿದಗ್ಗರಿಗೆ ತರ್ಪಣ - "ಅಗ್ನಿದಗ್ಗಾಶ್ಚ ಯೇ ಜೀವಾ: ಯೇಜಪಿ ಜಾತಾಃ 
ಕುಲೇ ಮಮ । ಭೂಮೌ ದತ್ತೇನ ತೋಯೇನ ತೃಪ್ತಾ ಯಾಂತು ಪರಾಂ 
ಗತಿಮ್‌ ॥' ಎಂಬ ಮಂತ್ರದಿಂದ ಬೆಂಕಿಯ ಅಪಘಾತ ಮುಂತಾದವುಗಳಿಂದ 
ದುರ್ಮರಣ ಪಡೆದ ಹಿಂದಿನ ತಲೆಮಾರಿನವರಿಗೆ ಸದ್ಗತಿಯನ್ನು ಪ್ರಾರ್ಥಿಸಿ ತರ್ಪಣ 
ನೀಡಬೇಕು. 


ಶಿಖೋದಕ ತರ್ಹಣ - "ಶಿಖೋದಕಂ ಭೂಪತಿತಂ ಪಿಬಂತಿ ಪಿತರೋ- 
ಖಿಲಾಃ । ತಸ್ಮಾತ್‌ ಶಿಖೋದಕಂ ದದ್ಯಾದ್‌ ಪಿತೃಣಾಂ ತೃಪ್ತಿಹೇತವೇ ॥' ಎಂಬ 
ಮಂತ್ರ ಪಠಿಸಿ ಬಲಹೆಗಲ ಮೇಲೆ ಹಾಕಿಕೊಂಡಿರುವ ಜುಟ್ಟಿನ ಕೂದಲನ್ನು ಹಿಂಡಿ 
ತರ್ಪಣವನ್ನು ಕೊಡಬೇಕು. 

ವಸ್ತ್ರ ನಿಷೀಡನೋದಕ ತರ್ಪಣ - ಮೈ ಒರೆಸಿಕೊಳ್ಳಲು ಯಜುಃಶಾಖಿಗಳು 
ಸ್ನಾನಕಾಲಕ್ಕೆ ಸೊಂಟಕ್ಕೆ ಸುತ್ತಿದ, ಇತರ ಶಾಖೆಯವರು (ಅಧಿಕಾರಿಗಳು ಮಾತ್ರ) 
ಕೆಳಗಿರಿಸಿದ ವಸ್ತ್ರವನ್ನು ನಾಲ್ಕು ಭಾಗವಾಗಿ ಮಡಿಸಿ- "ಯೇ ಕೇ ಚಾಸತ್ಯುಲೇ ಜಾತಾಃ 
ಅಪುತ್ರಾ ಗೋತ್ರಿಣೋ ಮೃತಾಃ । ತೇ ಗೃಹ್ನಂತು ಮಯಾ ದತ್ತಂ ವಸ್ತನಿಷ್ಟೀಡ- 
ನೋದಕಮ್‌ ॥' ಎಂಬ ಮಂತ್ರ ಪಡಿಸುತ್ತಾ ವಸ್ತ್ರವನ್ನು ಹಿಂಡಿ ತರ್ಪಣ ನೀಡಬೇಕು. 
ಈ ತರ್ಪಣಕಾಲದಲ್ಲಿ ಯಜ್ಞೊ ್ಲೀಪವೀತವನ್ನು ಎಡಗಡೆ ಹಾಕಿಕೊಂಡಿರಬೇಕು. 

ಯಕ್ಸ ತರ್ಪಣ - ನಾವು ಸ್ನಾನ ಮಾಡುವಾಗ ನಮ್ಮ ದೇಹದ ಕೊಳೆಯನ್ನೆಲ್ಲ 
ನೀರಲ್ಲಿ ಬಿಟ್ಟಿರುತ್ತೇವೆ. ಈ ಹಿನ್ನೆಲೆಯಲ್ಲಿ ತೀರ್ಥವನ್ನು ನಾವು ಕಶ್ಶಲಗೊಳಿಸಿದ್ದೇವೆ. 


64 ಚೈತ್ರಮಾಸ - ವೈಶಾಖಮಾಸ 
ಈ ಪಾಪ ಪರಿಹಾರಕ್ಕಾಗಿ ಯಕ್ಷ್ಮ ಎಂಬ ಜಲಾಭಿಮಾನಿ ದೇವತೆಯನ್ನು ತರ್ಪಣದ 
ಮೂಲಕ ಸಂತೋಷಪಡಿಸಬೇಕು. ಆ ಮಂತ್ರವು ಹೀಗಿದೆ: "ಯನ್ಮಯಾ ದೂಷಿತಂ 
ತೋಯಂ ಶಾರೀರಮಲಸಂಭವಮ್‌ । ತತಾಪಶೋಧನಾರ್ಥಾಯ ಯಕ್ಷ್ಯಾಣಂ 
ತರ್ಪಯಾಮ್ಯಹಮ್‌ ॥' ಸ್ನಾನಾಂಗತರ್ಪಣವನ್ನು ನೀರಲ್ಲೇ ನಿಂತು ಕೊಡುವುದು 
ಪ್ರಶಸ್ತ. ಅಶಕ್ತರು ಒಣಗಿದ ವಸ್ತವನ್ನು ಧರಿಸಿಯೂ ಮಾಡಬಹುದು. ಪ್ರಾತಃ 
ಸ್ನಾನಾನಂತರ ತರ್ಪಣ ಕೊಡುವುದಕ್ಕಿಂತ ಪೂರ್ವದಲ್ಲಿ ಒರೆಸಿಕೊಳ್ಳಲು ಉಪ- 
ಯೋಗಿಸುವ ವಸ್ತವನ್ನು ಹಿಂಡಬಾರದು. ಮಧ್ಯಾಹ್ನಸ್ನಾನದಲ್ಲಿ ಬ್ರಹ್ಮಯಜ್ಞಾಂಗ 
ತರ್ಪಣದ ನಂತರದಲ್ಲಿ ವಸ್ತವನ್ನು ಹಿಂಡಬೇಕು. ಒರೆಸಿಕೊಳ್ಳಲು ಬಳಸುವ 
ಸ್ನಾನವಸ್ತವನ್ನು ಅಪಸವ್ಯವಾಗಿ ನೆಲದ ಮೇಲೆಯೇ ಹಿಂಡಬೇಕು. ಇಲ್ಲಿಗೆ ಸ್ನಾನವಿಧಿ- 
ಯು ಸಮಾಪ್ತಮಯಿತು. 


ಶ್ರೀಸತ್ಯವ್ರತತೀರ್ಥರು (ಶ್ರೀಪಾದರಾಜಮಠ) ಚೈತ್ರಪೂರ್ಣಿಮಾ - 
ಶ್ರೀರಂಗ (ಕ್ರಿ.ಶ. 1384-1400) ಲೋಕೇಷು ವಿಖ್ಯಾತಸುಕೀರ್ತಿಮಂತಂ 
ಧೀಮಂತಮಾದ್ಯಂ ಕ್ಲಿತಿಪಾಲಜಾತಮ್‌ | ಸತ್ಯವ್ರತಂ ಜ್ಞಾನವಿರಾಗಯುಕ್ತಂ ಭಕ್ತಂ 
ಹರೇ ಸತ್ಯರತಂ ಭಜೇಹಂ ॥ 


ಶ್ರೀ ರಾಜರಾಜೇಶ್ವರತೀರ್ಥರು (ಪಲಿಮಾರು ಮಠ) ಚೈತ್ರಶುದ್ಧ 
ಹುಣ್ಣಿಮೆ ಶ್ರೀ ವಿದ್ಯಾಮೂರ್ತಿತೀರ್ಥರು ತಮ್ಮಗುರುಗಳಾದ ಅಪರಾಜಿತತೀರ್ಥರು 
ಪೀಠದಲ್ಲಿರುವಾಗಲೇ, ಗುರುಗಳು, ಪರಮಗುರುಗಳ ಪಾಂಡಿತ್ಯಕ್ಕೆ ಒಪ್ಪಕೊಡು- 
ವಂತಹ ಪಾಂಡಿತ್ಯವನ್ನೂ , ಕವಿಪ್ರತಿಭೆಯನ್ನೂ ಪಡೆದು ಬಂದ ಒಬ್ಬ ವಟುವಿಗೆ 
ಆಶ್ರಮ ಕೊಟ್ಟಿದ್ದರು. ಅವರೇ ಶ್ರೀ ರಾಜರಾಜೇಶ್ವರತೀರ್ಥರು. ಇಂದೂ ಕೂಡ 
ಪ್ರತಿಯೊಬ್ಬ ಮಾಧ್ವನ ಮನೆಯಲ್ಲಿ ಪ್ರಾತಃಕಾಲದಲ್ಲಿ ಕೇಳಿ ಬರುವ "ಲಕ್ಷ್ಮೀರ್ಯಸ್ಯ 
ಪರಿಗ್ರಹಃ ಕಮಲಭೂಃ...' ಎಂಬ "ಮಂಗಲಾಷ್ಠಕ'ವನ್ನು ಬರೆದವರು ಶ್ರೀ 
ರಾಜರಾಜೇಶ್ವರ ತೀರ್ಥರು. ಕಾಳಿದಾಸನ ಮೇಘ ಸಂದೇಶ, ವೇದಾಂತ ದೇಶಿಕರ 
ಹಂಸ ಸಂದೇಶಗಳ ಸಾಲಿನಲ್ಲಿ ನಿಲ್ಲಬಲ್ಲ ರಾಮ ಸಂದೇಶ ಇನ್ನೊಂದು ಕಾವ್ಯಶಿಲ್ಪ, 
ಕಾವ್ಯ ಹಾಗೂ ಶಾಸ್ತ್ರದಲ್ಲಿ ಸಿದ್ಧಹಸ್ತರಾಗಿದ್ದ ಇವರು ತನ್ನ ಪೂರ್ವ ವಯಸ್ಸಿನಲ್ಲೇ, 
ತಾರುಣ್ಯದಲ್ಲಿ ಸಮಗ್ರ ಭಾರತವನ್ನು, ಸಂಚರಿಸಿ, ತಾನು ಪಡೆದ ಅನುಭವವನ್ನೆಲ್ಲ 


ಚೈತ್ರಶುಕ್ಸಪಕ್ಷ 65 
ಈ ರಾಮಸಂದೇಶದಲ್ಲಿ ತುಂಬಿದ್ದಾರೆ. ಶಾಸ್ತ್ರಗಳಲ್ಲಿ ಕೂಡ ಎದುರಿಲ್ಲದ ಮಲ್ಲರಾಗಿದ್ದ 
ಇವರು ಆ ಕಾಲದ ಪಾಂಡಿತ್ಯದ ಒರೆಗಲ್ಲಿನಂತಿದ್ದ ನ್ಯಾಯಶಾಸ್ತ್ರ ಇವರಿಗೆ ಅಂಗೈಯ 
ನೆಲ್ಲಿ. ಇವರ ಪ್ರವಚನ ಕೇಳುವವರಿಗೆ ಅಮೃತದ ರಸಧಾರೆ. ಈ ಮಾತಿನಲ್ಲಿ ಯಾವ 


ಅತಿಶಯೋಕ್ತಿಯೂ ಇಲ್ಲ. ತನ್ನ ಒಂದು ಕೃತಿಯಲ್ಲಿ ತನ್ನ ಬಗ್ಗೆ ಹೀಗೆ ಬರೆದಿದ್ದಾರೆ. 


ಸಮಧಿಗತಸಮಸ್ತನ್ಯಾಯಶಾಸ್ತ್ರ ಬ ಸುವಾಗ್ಯೀ ಕ್ಲಿತಿಸುರಗುರುವಿದ್ಯಾಮೂರ್ತಿ- 
ತೀರ್ಥಾರ್ಯ ಶಿಷ್ಯಃ I ರಘುಪತಿಪದಭಕ್ತೋ ರಾಜರಾಜೇಶ್ವರಾಖ್ಯಃ ಸುಲಲಿತ 
ಪದಬಂಧಂ ಕಾಮ್ಯವೇತತ್‌ ಚಕಾರ ॥ 


ಇವರ ಪಾಂಡಿತ್ಯಕ್ಕೆ ತಪಸ್ಸಿಗೆ ಮೆಚ್ಚಿ ಅನೇಕ ಕಡೆಗಳಲ್ಲಿ ರಾಜರು ಇವರಿಗೆ 
ಸತ್ಕರಿಸಿದ ಉಲ್ಲೇಖಗಳಿವೆ. ಪಲಿಮಾರು ಮಠದ ಶಗಿರುವ ಸಂಪತ್ತಿನ 
ಅರ್ಧಾಂಶವೆಲ್ಲ ಶ್ರೀ ರಾಜರಾಜೇಶ್ವರತೀರ್ಥರೊಬ್ಬರಿಂದ ಬಂದದ್ದು. ಇಡಿಯ 
ಕಾಂತಾವರ ಗ್ರಾಮವನ್ನು ಮಾಂಡಲಿಕ ರಾಜನೊಬ್ಬನು ಇವರಿಗೆ ಧಾರೆಯೆರೆದು 
ಕೊಟ್ಟಿರುವ ಶಿಲಾಶಾಸನ ಇವತ್ತಿಗೂ ಕಾಂತಾವರದ ಮಠದಲ್ಲಿ ಅವರ ಕೀರ್ತಿ- 
ಶಾಸನವಾಗಿ ಕಂಗೊಳಿಸುತ್ತಿದೆ. "ಈ ಗ್ರಾಮದ ಎಲ್ಲ ಆಸ್ತಿ-ಆಸ್ತಿಯೂ ಶ್ರೀ 
ರಾಜರಾಜೇಶ್ವರ ಮಠದ ಧರ್ಮ ಕಾರ್ಯಗಳಿಗೆ ವಿನಿಯೋಗವಾಗತಕದ್ದು ಇದನ್ನು 
ಅಡ್ಡಿಪಡಿಸಿದವರಿಗೆ, ಕಸಿದುಕೊಂಡವರಿಗೆ ಕಾಶಿಯಲ್ಲಿ ಸಾವಿರ ಕಪಿಲೆಗೋವುಗಳನ್ನು 
ಕೊಂದ ಪಾಪವುಂಟು' ಎಂದು ಆ ರಾಜ ಶಿಲಾಶಾಸನದಲ್ಲಿ ಬರೆಯಿಸಿದ್ದಾನೆ. 
ಹಳ್ಳಿಯ ಮಠಗಳೆಲ್ಲ ಸುಂದರವಾದ ತಪೋವನದಂತಿರುವ ಈ ಕಾಂತಾವರ 
ಇವತ್ತಿಗೂ ಮಠದ ಸ್ವಾಧೀನದಲ್ಲಿದೆ. ಶ್ರೀಮಠದ ಪ್ರಮುಖ ಆದಾಯ ಕೇಂದ್ರವೂ 
ಆಗಿತ್ತು. ದೇಶದ ಎಲ್ಲೆಡೆಯೂ ಮಿಂಚಿನಂತೆ ಸಂಚರಿಸಿ, ತನ್ನ ಅದ್ಭುತ ಪ್ರವಚನ - 
ದಿಂದ ಆಚಾರ್ಯರ ತತ್ವಗಳ ಗರಿಮೆಯನ್ನು ಜನಮನದಲ್ಲಿ ನೆಲಗೊಳಿಸಿ, 
ಕಾವ್ಯಕೃತಿಗಳನ್ನು ಭವಿಷ್ಯದ ಜನಾಂಗಕೆ ಕೊಟ್ಟು ಪಾಠದ ಧರ್ಮಕಾರ್ಯಕೆ 
ಅನುಕೂಲವಾಗುವಂತೆ ಸಸ್ಯ ಸಮೃದ್ಧವಾದ ಗ್ರಾಮದ ಸಂಪತ್ತಿನ ಸೆಲೆಯನ್ನು ಶ್ರೀ 
ರಾಮನಿಗೆ ಕೊಟ್ಟು ತಾನು ಮಾತ್ರ ಎಲ್ಲವನ್ನೂ ಬಿಟ್ಟು ತನ್ನ ಗುರುಗಳ ಕಣ್ಣ 
ಮುಂದೆಯೇ ಚಿಕ್ಕ ವಯಸ್ಸಿನಲ್ಲೇ, ಚಿಕ್ಕಪಟ್ಟದಲ್ಲಿ, ಇರುವಾಗಲೇ ಶ್ರೀರಾಮ- 
ಪಾದವನ್ನು ಸೇರಿಕೊಂಡರು. ಪಲಿಮಾರುಮಠವನ್ನು ಸಾಕಷ್ಟು ಸಂಪತ್ತಿನಿಂದ | 


64 ಚೈತ್ರಮಾಸ ಎ ವೈಶಾಖಮಾಸ 


ಈ ಪಾಪ ಪರಿಹಾರಕ್ಕಾಗಿ ಯಕ್ಷ ಎಂಬ ಜಲಾಭಿಮಾನಿ ದೇವತೆಯನ್ನು ತರ್ಪಣದ 
ಮೂಲಕ ಸಂತೋಷಪಡಿಸಬೇಕು. ಆ ಮಂತ್ರವು ಹೀಗಿದೆ: "ಯನ್ಮಯಾ ದೂಷಿತಂ 
ತೋಯಂ ಶಾರೀರಮಲಸಂಭವಮ್‌ । ತತಾಪಶೋಧನಾರ್ಥಾಯ ಯಕ್ಷಾಣಂ 
ತರ್ಪಯಾಮ್ಯಹಮ್‌ WW’ ಸ್ನಾನಾಂಗತರ್ಪಣವನ್ನು ನೀರಲ್ಲೇ ನಿಂತು ಕೊಡುವುದು 
ಪ್ರಶಸ್ತ. ಅಶಕ್ತರು ಒಣಗಿದ ವಸ್ತವನ್ನು ಧರಿಸಿಯೂ ಮಾಡಬಹುದು. ಪ್ರಾತಃ 
ಸ್ನಾನಾನಂತರ ತರ್ಪಣ ಕೊಡುವುದಕ್ಕಿಂತ ಪೂರ್ವದಲ್ಲಿ ಒರೆಸಿಕೊಳ್ಳಲು ಉಪ- 
ಯೋಗಿಸುವ ವಸ್ತವನ್ನು ಹಿಂಡಬಾರದು. ಮಧ್ಯಾಹ್ನಸ್ನಾನದಲ್ಲಿ ಬ್ರಹ್ಮಯಜ್ಞಾಂಗ 
ತರ್ಪಣದ ನಂತರದಲ್ಲಿ ವಸ್ತವನ್ನು ಹಿಂಡಬೇಕು. ಒರೆಸಿಕೊಳ್ಳಲು ಬಳಸುವ 
ಸ್ನಾನವಸ್ತವನ್ನು ಅಪಸವ್ಯವಾಗಿ ನೆಲದ ಮೇಲೆಯೇ ಹಿಂಡಬೇಕು. ಇಲ್ಲಿಗೆ ಸ್ನಾನವಿಧಿ- 
ಯು ಸಮಾಪ್ತವಾಯಿತು. 


ಶ್ರೀಸತ್ಯವ್ರತತೀರ್ಥರು (ಶ್ರೀಪಾದರಾಜಮಠ) ಚೈತ್ರಪೂರ್ಣಿಮಾ - 
ಶ್ರೀರಂಗ (ಕ್ರಿ.ಶ. 1384-1400) ಲೋಕೇಷು ವಿಖ್ಯಾತಸುಕೀರ್ತಿಮಂತಂ 
ಧೀಮಂತಮಾದ್ಯಂ ಕ್ಲಿತಿಪಾಲಜಾತಮ್‌ ॥। ಸತ್ಯವ್ರತಂ ಜ್ಞಾನವಿರಾಗಯುಕ್ತಂ ಭಕ್ತಂ 
ಹರೇ ಸತ್ಯರತಂ ಭಜೇಹಂ ॥ 


ಶ್ರೀ ರಾಜರಾಜೇಶ್ವರತೀರ್ಥರು (ಪಲಿಮಾರು ಮಠ) ಚೈತ್ರಶುದ್ಧ 
ಹುಣ್ಣಿಮೆ ಶ್ರೀ ವಿದ್ಯಾಮೂರ್ತಿತೀರ್ಥರು ತಮ್ಮಗುರುಗಳಾದ ಅಪರಾಜಿತತೀರ್ಥರು 
ಪೀಠದಲ್ಲಿರುವಾಗಲೇ, ಗುರುಗಳು, ಪರಮಗುರುಗಳ ಪಾಂಡಿತ್ಯಕ್ಕೆ ಒಪ್ಪೊಡು- 
ವಂತಹ ಪಾಂಡಿತ್ಯವನ್ನೂ , ಕವಿಪ್ರತಿಭೆಯನ್ನೂ ಪಡೆದು ಬಂದ ಒಬ್ಬ ವಟುವಿಗೆ 
ಆಶ್ರಮ ಕೊಟ್ಟಿದ್ದರು. ಅವರೇ ಶ್ರೀ ರಾಜರಾಜೇಶ್ವರತೀರ್ಥರು. ಇಂದೂ ಕೂಡ 
ಪ್ರತಿಯೊಬ್ಬ ಮಾಧ್ವನ ಮನೆಯಲ್ಲಿ ಪ್ರಾತಶಾಲದಲ್ಲಿ ಕೇಳಿ ಬರುವ "ಲಕ್ಷ್ಮೀರ್ಯಸ್ಯ 
ಪರಿಗ್ರಹಃ ಕಮಲಭೂಃ...' ಎಂಬ "ಮಂಗಲಾಷ್ಟಕ'ವನ್ನು ಬರೆದವರು ಶ್ರೀ 
ರಾಜರಾಜೇಶ್ವರ ತೀರ್ಥರು. ಕಾಳಿದಾಸನ ಮೇಘ ಸಂದೇಶ, ವೇದಾಂತ ದೇಶಿಕರ 
ಹಂಸ ಸಂದೇಶಗಳ ಸಾಲಿನಲ್ಲಿ ನಿಲ್ಲಬಲ್ಲ ರಾಮ ಸಂದೇಶ ಇನ್ನೊಂದು ಕಾವ್ಯಶಿಲ್ಲ | 
ಕಾವ್ಯ ಹಾಗೂ ಶಾಸ್ತ್ರದಲ್ಲಿ ಸಿದ್ಧಹಸ್ತರಾಗಿದ್ದ ಇವರು ತನ್ನ ಪೂರ್ವ ವಯಸ್ಸಿನಲ್ಲೇ, 
ತಾರುಣ್ಯದಲ್ಲಿ ಸಮಗ್ರ ಭಾರತವನ್ನು, ಸಂಚರಿಸಿ, ತಾನು ಪಡೆದ ಅನುಭವವನ್ನೆಲ್ಲ 


ಚೈತ್ರಶುಕ್ಷಪಕ್ಷ 65 
ಈ ರಾಮಸಂದೇಶದಲ್ಲಿ ತುಂಬಿದ್ದಾರೆ. ಶಾಸ್ತ್ರಗಳಲ್ಲಿ ಕೂಡ ಎದುರಿಲ್ಲದ ಮಲ್ಲರಾಗಿದ್ದ 
ಇವರು ಆ ಕಾಲದ ಪಾಂಡಿತ್ಯದ ಒರೆಗಲ್ಲಿನಂತಿದ್ದ ನ್ಯಾಯಶಾಸ್ತ್ರ ಇವರಿಗೆ ಅಂಗೈಯ 
ನೆಲ್ಲಿ. ಇವರ ಪ್ರವಚನ ಕೇಳುವವರಿಗೆ ಅಮೃತದ ರಸಧಾರೆ. ಈ ಮಾತಿನಲ್ಲಿ ಯಾವ 
ಅತಿಶಯೋಕ್ತಿಯೂ ಇಲ್ಲ. ತನ್ನ ಒಂದು ಕೃತಿಯಲ್ಲಿ ತನ್ನ ಬಗ್ಗೆ ಹೀಗೆ ಬರೆದಿದ್ದಾರೆ. 


ಸಮಧಿಗತಸಮಸ್ತನ್ಯಾಯಶಾಸ್ತ್ರ ; ಸುವಾಗ್ನೀ ಕ್ಲಿತಿಸುರಗುರುವಿದ್ಯಾಮೂರ್ತಿ- 
ತೀರ್ಥಾರ್ಯ ಶಿಷ್ಯಃ | ರಘುಪತಿಪದಭಕ್ತೋ ರಾಜರಾಜೇಶ್ವರಾಖ್ಯಃ ಸುಲಲಿತ 
ಪದಬಂಧಂ ಕಾಮ್ಯವೇತತ್‌ ಚಕಾರ ॥ 


ಇವರ ಪಾಂಡಿತ್ಯಕ್ಕೆ ತಪಸ್ಸಿಗೆ ಮೆಚ್ಚಿ ಅನೇಕ ಕಡೆಗಳಲ್ಲಿ ರಾಜರು ಇವರಿಗೆ 
ಸತ್ಕರಿಸಿದ ಉಲ್ಲೇಖಗಳಿವೆ. ಪಲಿಮಾರು ಮಠದ ಈಗಿರುವ ಸಂಪತ್ತಿನ 
ಅರ್ಧಾಂಶವೆಲ್ಲ ಶ್ರೀ ರಾಜರಾಜೇಶ್ವರತೀರ್ಥರೊಬ್ಬರಿಂದ ಬಂದದ್ದು. ಇಡಿಯ 
ಕಾಂತಾವರ ಗ್ರಾಮವನ್ನು ಮಾಂಡಲಿಕ ರಾಜನೊಬ್ಬನು ಇವರಿಗೆ ಧಾರೆಯೆರೆದು 
ಕೊಟ್ಟಿರುವ ಶಿಲಾಶಾಸನ ಇವತ್ತಿಗೂ ಕಾಂತಾವರದ ' ಮಠದಲ್ಲಿ ಅವರ ಕೀರ್ತಿ- 
ಶಾಸನವಾಗಿ ಕಂಗೊಳಿಸುತ್ತಿದೆ. "ಈ ಗ್ರಾಮದ ಎಲ್ಲ ಆಸ್ತಿ-ಆಸ್ತಿಯೂ ಶ್ರೀ 
ರಾಜರಾಜೇಶ್ವರ ಮಠದ ಧರ್ಮ ಕಾರ್ಯಗಳಿಗೆ ವಿನಿಯೋಗವಾಗತಕದ್ದು. ಇದನ್ನು 
ಅಡ್ಡಿಪಡಿಸಿದವರಿಗೆ, ಕಸಿದುಕೊಂಡವರಿಗೆ ಕಾಶಿಯಲ್ಲಿ ಸಾವಿರ ಕಪಿಲೆಗೋವುಗಳನ್ನು 
ಕೊಂದ ಪಾಪವುಂಟು' ಎಂದು ಆ ರಾಜ ಶಿಲಾಶಾಸನದಲ್ಲಿ ಬರೆಯಿಸಿದ್ದಾನೆ. 
ಹಳ್ಳಿಯ ಮಠಗಳೆಲ್ಲ ಸುಂದರವಾದ ತಪೋವನದಂತಿರುವ ಈ ಕಾಂತಾವರ 
ಇವತ್ತಿಗೂ ಮಠದ ಸ್ವಾಧೀನದಲ್ಲಿದೆ. ಶ್ರೀಮಠದ ಪ್ರಮುಖ ಆದಾಯ ಕೇಂದ್ರವೂ 
ಆಗಿತ್ತು. ದೇಶದ ಎಲ್ಲೆಡೆಯೂ ಮಿಂಚಿನಂತೆ ಸಂಚರಿಸಿ, ತನ್ನ ಅದ್ಭುತ ಪ್ರವಚನ - 
ದಿಂದ ಆಚಾರ್ಯರ ತತ್ವಗಳ ಗರಿಮೆಯನ್ನು ಜನಮನದಲ್ಲಿ ನೆಲಗೊಳಿಸಿ, 
ಕಾವ್ಯಕೃತಿಗಳನ್ನು ಭವಿಷ್ಯದ ಜನಾಂಗಕೆ ಕೊಟ್ಟು ಪಾಠದ ಧರ್ಮಕಾರ್ಯಕೆ 
ಅನುಕೂಲವಾಗುವಂತೆ ಸಸ್ಯ ಸಮೃದ್ಧವಾದ ಗ್ರಾಮದ ಸಂಪತ್ತಿನ ಸೆಲೆಯನ್ನು ಶ್ರೀ 
ರಾಮನಿಗೆ ಕೊಟ್ಟು ತಾನು ಮಾತ್ರ ಎಲ್ಲವನ್ನೂ ಬಿಟ್ಟು ತನ್ನ ಗುರುಗಳ ಕಣ್ಣ 
ಮುಂದೆಯೇ ಚಿಕ್ಕ ವಯಸ್ಸಿನಲ್ಲೇ, ಚಿಕ್ಕಪಟ್ಟದಲ್ಲಿ, ಇರುವಾಗಲೇ ಶ್ರೀರಾಮ- 
ಪಾದವನ್ನು ಸೇರಿಕೊಂಡರು. ಪಲಿಮಾರುಮಠವನ್ನು ಸಾಕಷ್ಟು ಸಂಪತ್ತಿನಿಂದ 


66 ಚೈತ್ರಮಾಸ - ವೈಶಾಖಮಾಸ 


ಊರ್ಜಿತಗೊಳಿಸಿದ ಈ ಯತಿ ತಾನು ಉತ್ತರಾಧಿಕಾರಿಯಾಗಿ ಪೀಠವನ್ನೇರುವಷ್ಟು 
ಕಾಲ ಬದುಕಲಿಲ್ಲ. ಪಲಿಮಾರು ಮಠದ ಗುರುಪರಂಪರೆಯಲ್ಲಿ Pe ಹೆಸರು 
ಇರಲಿ, ಇಲ್ಲದಿರಲಿ; ಮಾಧ್ವಯತಿಗಳ ಪರಂಪರೆಯಲ್ಲಿ ಅವರ ಹೆಸರು 
ಅಜರಾಮರವಾಗಿದೆ. ಚೈತ್ರಶುದ್ಧಹುಣ್ಣಿಮೆಯಂದು ಅವರ ಪುಣ್ಯದಿನವನ್ನು 
ಆಚರಿಸಲಾಗುತ್ತದೆ. ಪಲಿಮಾರಿನಲ್ಲಿರುವ ಇವರ ವೃಂದಾವನ ಒಂದು ಪುಣ್ಯಕ್ಷೇತ್ರವೇ 
ಆಗಿದೆ. 


ಚೈತ್ರ ॥ ಕೃಷ್ಣ! ದ್ವಿತೀಯಾ 
ಶ್ರೀಸುಶಮೀಂದ್ರತೀರ್ಥರ ಆರಾಧನೆ (ಮಂತ್ರಾಲಯ) ಸುಧೀಜನಸು- 


ಮಂದಾರಂ ಸುಧೀಂದ್ರಸುತಸುಪ್ರಿಯಮ್‌ । ಸುಶಮೀಂದ್ರಗುರುಂ ವಂದೇ ಸುಜ- 
ಯೀಂದ್ರಕರೋದ್ಧವಮ್‌ ॥ 


ಶ್ರೀ ವಾಗೀಶ ತೀರ್ಥರು ನವವೃಂದಾವನ - ವಾಸುದೇವಪದದ್ವಂದ್ವವಾರಿಜಾ 
ಸಕ್ತಮಾನಸಮ್‌ । ಪದವ್ಯಾಖ್ಯಾನಕುಶಲಂ ವಾಗೀಶಯತಿಮಾಶ್ರಯೇ ॥ ಇವರ 
ಪೂರ್ವಾಶ್ರಮದ ಹೆಸರು ರಘುನಾಥಾಚಾರ್ಯರು. ವೇದಶಾಸ್ತ್ರಗಳಲ್ಲಿ ಇವರಿಗೆ 
ಅಪ್ರತಿಮಪಾಂಡಿತ್ಯ. ವಾದವೇದಿಕೆಯಲ್ಲಂತೂ ಇವರದು ಯಾವಾಗಲೂ 
ಶಾರ್ದೂಲವಿಕ್ರೀಡಿತ. ಸಿಂಹವಿಕ್ರಮ. ತಪೋಭಕ್ತಿವಿರಕ್ತಿಗಳು ಇವರಲ್ಲಿ ಮುಪುರಿ- 
ಗೊಂಡು ಶ್ರೀಶ್ರೀಗಳವರು ತೇಜೋಮೂರ್ತಿಗಳಾದ ಶಿಷ್ಕರನ್ನು ಉದ್ದರಿಸಿದರು. 
ಪ್ರತಿವಾದಿಗಳನ್ನು ನಿಗ್ರಹಿಸಿ ಮದ್ವಮತವನ್ನು ವಿಸ್ತರಿಸಿದರು. ಇವರು ಸಂಸ್ಥಾನ ಆಳಿದ್ದು 
ಕೇವಲ ಎಂಟುವರ್ಷ. ಅವರು ಮಾಡಿದ ಕೆಲಸ ನೂರೆಂಟು ವರ್ಷದ್ದು. ಅಸಂಖ್ಯ- 
ಶಿಷ್ಯರನ್ನು ವೈಷ್ಣವರನ್ನಾಗಿ ಮಾರ್ಪಡಿಸಿ ದ್ದೆ ಪತೆದುಂದುಭಿಯನ್ನು ಎಲ್ಲೆಡೆಯಲ್ಲಿಯೂ 
ಬಾರಿಸಿ ಸರ್ವಜಿತ್‌ಸಂವತರದ ಚೈತ್ರಬಹುಳ ತೃತೀಯಾ ದಿನ ಇವರೂ 
ನವವೃಂದಾವನದ ತಮ್ಮಗುರುಗಳ ಪಕ್ಕದಲ್ಲಿಯೇ ವೃಂದಾವನಪ್ರವೇಶಗೈದರು. 


ಶ್ರೀ ಸುಬೋಧೇಂದ್ರತೀರ್ಥರು (ರಾಯರ ಮಠ) ಚೈತ್ರ ಬಹುಳ ತದಿಗೆ - 
ನಂಜನಗೂಡು. ಸುಧಾಸೇವಾಸಮದ್ಧೂತ ಸುಖಸಂವಿತ್ಸಮಾಶ್ರಯಂ । ಸುಜನಾ- 


ಚೈತ್ರಕೃಷ್ಣಪ 67 


ಭೀಷ್ಮದಾತಾರಂ ಸುಬೋಧೇಂದ್ರಗುರುಂ ಭಜೇ ॥ ಕ್ರಿ.ಶ. 1799 ರಿಂದ 1835ರ 
ವರೆಗೆ ದ್ವೈತವೇದಾಂತಸಾಮ್ರಾಜ್ಯವನ್ನಾಳಿದವರು, ಶ್ರೀಭುವನೇಂದ್ರತೀರ್ಥರಿಂದ 
ಆಶ್ರಮ ಸ್ವೀಕರಿಸಿದವರು. ಇವರ ತಪಶಕ್ತಿ ಅದ್ಭುತವಾದದ್ದು . ಮೈಸೂರಿನ 
ಮಹಾರಾಜರಿಂದ ದಾನವಾಗಿ ಪಡೆದ ಸ್ಥಳವೇ ಇಂದಿನ ನಂಜನಗೂಡು ಮಠವಾಗಿದೆ. 
ಶ್ರೀಸುಬೋಧೇಂದ್ರತೀರ್ಥಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ಮುದ್ದುಕೃಷ್ಣಾ- 
ಚಾರ್ಯ. ರಾಯರ ಮಠದ ಶ್ರೀಭುವನೇಂದ್ರತೀರ್ಥ ಶ್ರೀಗಳವರ ಕಾಲದಲ್ಲಿ 
ಶ್ರೀಮುದ್ದುಕೃಷ್ಣಾಚಾರ್ಯರೇ ಆಸ್ಥಾನ ಪಂಡಿತರು. ಪೂರ್ವಾಶ್ರಮದಲ್ಲಿಯೇ ಇವರು 
ಪದವಾಕ್ಕಪ್ರಮಾಣಪಾರಾವಾರಪಾರೀಣರು. ವಾದದಲ್ಲಿ ಕುಶಲರು. ಪಾಠದಲ್ಲಿ 
ಪಟುತರರು. ಭಕ್ತಿಯಲ್ಲಿ ಪ್ರಹ್ಲಾದ. ವಿರಕ್ತಿಯಲ್ಲಿ ಶುಕ. ವಶಿತ್ವದಲ್ಲಿ ವಶಿಷ್ಠ. 
ವೈರಾಗ್ಯದಲ್ಲಿ ವಾಮದೇವ. ಇವರಲ್ಲಿ ಈ ಎಲ್ಲ ಅಪೂರ್ವಗುಣಗಳ ಹೃದಯಂ- 
ಗಮಸಂಗಮವನ್ನು ಕಂಡೇ ಶ್ರೀಭುವನೇಂದ್ರ ತೀರ್ಥರು ಇವರನ್ನು ತಮ್ಮ ಉತ್ತರಾ- 
ಧಿಕಾರಿಗಳನ್ನಾಗಿ ಸರ್ವಜ್ಞಫೀಠದಲ್ಲಿ ಪಟ್ಟಾಭಿಷೇಕಗೈದರು. ಸುಬೋಧೇಂದ್ರ ಎಂದು 
ನಾಮಕರಣವಾಯಿತು. ಇವರು ಎಲ್ಲೆಡೆಗೆ ಸಂಚಾರಗೈದು ಮಧ್ವಸಿದ್ಧಾಂತದ 
ವಿಜಯಧ್ವಜವನ್ನು ಎತ್ತಿ ಹಿಡಿದರು. ೧೮೦೦ನೇ ಇಸ್ವಿಯಲ್ಲಿ ಕನಕಗಿರಿ ಎಂಬ 
ಜಹಗೀರಿಯನ್ನು ಸಂಪಾದಿಸಿದರು. ೧೮೦೨ನೆಯ ಇಸ್ವಿಯಲ್ಲಿ ಪ್ರಾಣದೇವರ 
ಕ್ಷೇತ್ರವಾದ ಬೊಮ್ಯಗಟ್ಟಿಗೆ ದಯಮಾಡಿಸಿದರು. ಅಲ್ಲಿದ್ದಾಗ ದೇಹಾಲಸ್ಯವಾದದ್ದರಿಂದ 
ಧೀರೇಂದ್ರಸ್ವಾಮಿಗಳ ಪೂರ್ವಾಶ್ರಮದ ದೌಹಿತ್ರರಾದ ಶ್ರೀಜಯರಾಮಾಚಾರ್ಯರಿಗೆ 
ಆಶ್ರಮವಿತ್ತು ಸುಜನೇಂದ್ರತೀರ್ಥರೆಂದು ಹೆಸರಿಟ್ಟರು. ಮುಂದೆ ಶ್ರೀಗಳವರಿಗೆ 
ಆರೋಗ್ಯವಾಯಿತು. ಇಬ್ಬರೂ ಬೇರೆ ಬೇರೆ ಕಡೆ ದಿಗ್ವಿಜಯ ಹೊರಟರು. 
ಹೈದರಾಬಾದ ಪ್ರಾಂತದಲ್ಲಿ ಚಂದೂಲಾಲ ಎಂಬ ಅಧಿಕಾರಿಯಿಂದ ಶ್ರೀಮಠಕ್ಕೆ 
ಆನೆಯ ಮೇಲೆ ನಗಾರಿ ಬಾರಿಸುವ ವಿಶೇಷಗೌರವ ಪ್ರಾಪ್ತವಾಯಿತು. ಮುಂದೆ 
ಶ್ರೀಗಳವರು ಸಂಚಾರಕ್ರಮದಿಂದ ಪಂಢರಾಪುರಕ್ಕೆ ಬಂದಾಗ ಮೈಸೂರಿನ ಮುಮ್ಮುಡಿ 
ಕೃಷ್ಣರಾಜ ಒಡೆಯರು ರಾಜದೂತನನ್ನು ಕೊಟ್ಟು ಕಳಿಸಿ ಶ್ರೀಶ್ರೀಗಳವರನ್ನು ತಮ್ಮ 
ಆಸ್ಥಾನಕ್ಕೆ ಬರಮಾಡಿಕೊಂಡು ನಂಜನಗೂಡಿನಲ್ಲಿಯ ಛತ್ರವನ್ನೂ, ಅಂಗಳೆ, 
ಕಗ್ಗಲೂರು, ಕೊಂಗಳ್ಳಿ ಮುಂತಾದ ಗ್ರಾಮಗಳನ್ನೂ ಪ್ರತಿತಿಂಗಳು ಮುನ್ನೂರ 
ಅರವತ್ತು ಕಂಠೀವರಹಗಳನ್ನೂ ಕೊಟ್ಟು ಇಲ್ಲಿಯೇ ಇರಬೇಕೆಂದು ಹೇಳಿ 


68 ಚೈತ್ರಮಾಸ - ವೈಶಾಖಮಾಸ 


ಸತ್ಕರಿಸಿದರು. ಶ್ರೀಶ್ರೀಗಳವರು ತಮ್ಮ ಶಿಷ್ಯ ಸುಜನೇಂದ್ರರೊಂದಿಗೆ ನಂಜನ- 
ಗೂಡಿನಲ್ಲಿಯೇ ಇದ್ದು ಮನ್ನಹಸಂವತ್ತರ ಚೈತ್ರಬಹುಳತೃತೀಯಾ ಹರಿಪದ- 
ವನ್ನೈದಿದರು. 


ಶ್ರೀ ವಿದ್ಯಾಶ್ರೀಧರತೀರ್ಥರು (ವ್ಯಾಸರಾಜ ಮಠ) ಚೈತ್ರ ಬಹುಳ ಚತುರ್ಥಿ 
(ಕ್ರಿ.ಶ. 1884-1887) ದುರ್ವಾದಿಮತ್ತಮಾತಂಗಕಂಠೀರವಉದಾರಧೀಃ । ವಿದ್ಯಾ 
-ಶ್ರೀಧರಯೋಗೀಶಃ ಶ್ರೇಯಸೇ ಭೂಯಸೇತಸ್ತು ಮೇ ॥ ಇವರು ಸಹ ಕೇವಲ 
ಮೂರು ವರ್ಷಗಳ ಕಾಲ ಮಾತ್ರ ಪೀಠವನ್ನಲಂಕರಿಸಿದ್ದರು. ಆ ಅಲ್ಪ ಕಾಲದಲ್ಲಿಯೇ 
ಪರಮ ನಿಪುಣರು ಅತ್ಯಂತ ಉದಾರಿಗಳು, ಉತ್ತಮ ನಿರ್ವಾಹಕರು ಎಂಬ 
ಕೀರ್ತಿಯನ್ನು ಗಳಿಸಿದರು. ಸಂಚಾರ ಮಾಡುತ್ತಾ ಶ್ರೀರಂಗಕ್ಷೇತ್ರಕ್ಕೆ ಬಂದು ಅಲ್ಲಿಯೇ 
1887ನೇ ಚೈತ್ರ ಬಹುಳ ಚತುರ್ಥಿಯಂದು ಬೃಂದಾವನಸ್ಥರಾದರು. 


ಚೈತ್ರ ॥ ಬಹುಳ ॥ ದಶಮೀ 


ಶ್ರೀಪ್ರಾಜ್ಯಮಾಧವತೀರ್ಥರು (ಮಾಧವತೀರ್ಥ ಮಠ) ಕೇಶವಮಾಧವ 
ಪದಾಸಕ್ತಂ ಪೂರ್ಣವೈರಾಗ್ಯಶೇಖರಮ್‌ । ಪ್ರಾಜ್ಞಮಾಧವಗುರುಂ ವಂದೇ ಜ್ಞಾನ 


ಚೈತ್ರ ॥ ಬಹುಳ ॥ ಏಕಾದಶೀ 


ಶ್ರೀಸತ್ಯವಿಜಯತೀರ್ಥರು - ಸತ್ಯಪೂರ್ಣಾಂಬುಧೇರ್ಜಾತೋ 
ವಿದ್ವಜ್ಜನವಿಜೃಂಭಿತಃ । ದನೀಧ್ಧಂಸೀ ತು ನಸ್ತಾಪಂ ಶ್ರೀಸತ್ಯವಿಜಯೋಡುಪಃ ॥ ಶ್ರೀ 
ಸತ್ಯಪೂರ್ಣತೀರ್ಥರು ಮೊದಲಿಗೆ ಶ್ರೀ ಸತ್ಯಪ್ರಿಯತೀರ್ಥರಿಗೆ ಆಶ್ರಮವನ್ನು 
ಕೊಡಲಾಗಿ, ಶ್ರೀಸತ್ಯಪ್ರಿಯತೀರ್ಥರು ಯಾತ್ರಾರ್ಥಿಗಳಾಗಿ ಸಂಚಾರದಲ್ಲಿದ್ದರು. 
ತಮ್ಮ ನಿರ್ಯಾಣ ಸನಿಹದಲ್ಲಿರಲು ಶ್ರೀ ಸತ್ಯಪೂರ್ಣತೀರ್ಥರು ಶ್ರೀ ಸತ್ಯ- 
ವಿಜಯತೀರ್ಥರಿಗೆ ಆಶ್ರಮವನ್ನು ಕೊಟ್ಟು ಉತ್ತರಾಧಿಕಾರಿಯನ್ನಾಗಿಸಿದರು. ತಮ್ಮ 
ಗುರುಗಳ ಆಶೀರ್ವಾದ ಪಡೆದಿದ್ದ ಅರ್ಕಾಟದ ನವಾಬನ ಮಂತ್ರಿಯಾಗಿದ್ದ 
ಕೃಷ್ಣಾಜಿಪಂಡಿತರಿಂದ ಶ್ರೀಮಠಕ್ಕೆ ವಿಶೇಷ ಸೇವೆ ಸಲ್ಲಿಸಲ್ಪಟ್ಟಿತು. ಶ್ರೀಮಠದ 
ಸಂಪತ್ತು ಮತ್ತಷ್ಟು ವೃದ್ಧಿಸಿತು. ಆರಣಿಯ ವೇಂಕಾಜಿಪಂತರಿಂದಲೂ ಸಂಪತ್ತು 


ಚೈತ್ರಕೃಷ್ಣಪಕ್ಸ ತಿ 
ಶ್ರೀಮಠಕ್ಕೆ ಸಲ್ಲಿಸಲ್ಪಟ್ಟಿತು. ಬಂಗಾರ, ಬೆಳ್ಳಿಯ ಸಾಮಗ್ರಿಗಳು, ಪಟ್ಟದ ದೇವರಿಗೆ 
ಆಭರಣಗಳು ಸೇರಿದಂತೆ ಜಾಹಗೀರು ಮೊದಲಾದವುಗಳು ಶ್ರೀಮಠಕ್ಕೆ ಸೇರಿದವು. 
ಆರಣಿಯ ಜಾಹಗೀರುದಾರರು ಶ್ರೀಮಠಕ್ಕೆ ಸಮರ್ಪಿಸಿದ ಚಿನ್ನದ ಗಂಗಾಳವು 
ಇಂದಿಗೂ ಶ್ರೀಮಠದಲ್ಲಿದೆ. ಇದರ ಸ್ಮರಣಾರ್ಥವಾಗಿ ಪ್ರತೀ ವರ್ಷ ವರಮಹಾಲಕ್ಷ್ಮೀ 
ವ್ರತದ ದಿನ ದೇವರಿಗೆ ನೈವೇದ್ಯ ಸಮರ್ಪಿಸಲು ಉಪಗೋಗಿಸುತ್ತಾರೆ. ಆರಣಿಯ 
ಪಂತರ ಬೇಡಿಕೆಯಂತೆ ಆರಣಿಯಲ್ಲೇ ಬಹುಕಾಲ ಇದ್ದು ಕೊನೆಗೆ ಸಿದ್ಧಾರ್ಥಿ 
ಸಂವತ್ಸರದ ಚೈತ್ರ ಬಹುಳ ಏಕಾದಶೀಯಂದು ಅಲ್ಲೇ ಕೌಂಡಿನ್ಯ ನದೀಯ ತೀರದಲ್ಲಿ 
ವೃಂದಾವನಸ್ಥರಾದರು. ಇಂದಿಗೂ ಈ ಸ್ಥಳಕ್ಕೆ ಸತ್ಯವಿಜಯನಗರ ಎಂದೇ ಹೆಸರಿ- 
ರುವುದು ಸ್ಪಷ್ಟಸಾಕ್ಷಿಯಾಗಿದೆ. 

ಚೈತ್ರ ಮಾಸ ಕೃಷ್ಣಪಕ್ಷ ಏಕಾದಶಿ - ವರೂಥಿನೀ ಏಕಾದಶಿ ಮಹಾತ್ಮೆ- ಚೈತ್ರ 
ಮಾಸ ಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿಗೆ "ವರೂಧಿನೀ' ಏಕಾದಶಿ ಎನ್ನುವರು. ಈ 
ಏಕಾದಶಿಯು ಸೌಭಾಗ್ಯದಾಯಕವಾಗಿದೆ. ಇಂದು ದಶಾವತಾರದ ಐದನೇ 
ಅವತಾರವಾದ ವಾಮನರೂಪಿ ಭಗವಂತನ ಧ್ಯಾನಾದಿ ಪೂಜೆ ಮಾಡಬೇಕು.. ಈ 
ಕುರಿತು ಭವಿಷ್ಯ ಪುರಾಣದಲ್ಲಿ ಶ್ರೀಕೃಷ್ಣ ಜ್ಯೇಷ್ಠಪಾಂಡವ ಸಂವಾದದಲ್ಲಿ 
ಉಲ್ಲೇಖವಿದೆ. ಪುಣ್ಯದಾಯಿನಿ, ಸೌಭಾಗ್ಯದಾಯಿನಿ, ಮೋಕ್ಷಪ್ರದಾಯಿನಿ ಏಕಾದಶಿ 
ಎಂದೂ ಇದನ್ನು ಕರೆಯುತ್ತಾರೆ. ನರ್ಮದಾ ನದಿ ತಟದಲ್ಲಿನ ಒಂದು ಪಟ್ಟಣವನ್ನು 
ಮಾಂಧಾತನೆಂಬ ರಾಜ ಆಳುತ್ತಿದ್ದ. ಆತ ಶೂರನೂ, ಮಹಾದಾನಿಯೂ, 
ತಪಸ್ವಿಯೂ ಆಗಿದ್ದ .. ಓಮ್ಮೆ ಮಾಂಧಾತ ತಪಸ್ಸಿಗೆ ಕುಳಿತಾಗ ಕಾಡಿನಿಂದ 
ತಪ್ಪಿಸಿಕೊಂಡು ಬಂದ ಕರಡಿಯೊಂದು ಬಂದು ಆತನ ಕಾಲು ನೆಕ್ಕಲು 
ಶುರುಮಾಡಿತು. ಆತ ವಿಚಲಿತನಾಗಲಿಲ್ಲ. ಆದರೆ ಕರಡಿ ಅವನನ್ನು ಎಳೆದುಕೊಂಡು 
ಅಡವಿಗೆ ಹೋದಾಗ ಕೋಪಬಂದರೂ ಅದರ ಮೇಲೆ ಖಡ್ಗ ಬೀಸಲಿಲ್ಲ ಬದಲಾಗಿ 
ಶ್ರೀವಿಷ್ಣುವನ್ನು ಪ್ರಾರ್ಥಿಸಿದ. ಭಕ್ತನ ಕರೆಗೆ ಓಗೊಟ್ಟ ಶ್ರೀವಿಷ್ಣು ಪ್ರತ್ಯಕ್ಷನಾಗಿ 
ಸುದರ್ಶನ ಚಕ್ರದಿಂದ ಕರಡಿಯನ್ನು ಸಂಹರಿಸಿ ಮಾಂಧಾತನನ್ನು ರಕ್ಷಿಸಿದ. ಆದರೆ 
ಅದಾಗಲೇ ಕರಡಿ ಮಾಂಧಾತನ ಒಂದು ಕಾಲನ್ನು ತಿಂದುಬಿಟ್ಟಿತ್ತು. ಸುಂದರಾಂ- 
ಗನಾಗಿದ ಮಾಂಧಾತ ಕರಡಿ ದಾಳಿಯಿಂದ ಅಂಗಹೀನನೂ, ಕುರೂಪಿಯೂ 
ಆಗಿದ್ದ 4 ಮನದಿಂಗಿತ ಅರಿತ ಶ್ರೀವಿಷ್ಣುವು ಆತನಿಗೆ ತಿಳಿಸಿದ. ರಾಜಾ 


70 ಚೈತ್ರಮಾಸ - ವೈಶಾಖಮಾಸ 
ಮಾಂಧಾತನೇ! ನಿನಗೀಗ ಬಂದ ಆಪತ್ತು ನೀನು ಪೂರ್ವ ಜನ್ಮದಲ್ಲಿ ಮಾಡಿದ 
ಅಪರಾಧದ ಫಲ. ಚಿಂತಿಸಬೇಡ, 'ವರೂಧಿನೀ ಏಕಾದಶಿ ವ್ರತ ಆಚರಿಸಿ 
ಪಾಪವಿಮುಕ್ತನಾಗಲು ಹೇಳಿದ. ಅದರಂತೆ ಮಾಂಧಾತ ಶ್ರೀವಿಷ್ಣುವಿನ ಆಜ್ಞೆಯಂತೆ 
ವ್ರತ ಆಚರಿಸಿ, ದೇವರ ಪೂಜೆ ಸಲ್ಲಿಸಿ ಮತ್ತೆ ಮೊದಲಿನಂತಾಗಿ ರಾಜ್ಯವಾಳಿ 
ಸ್ವರ್ಗಲೋಕಕ್ಕೆ ತೆರಳಿದ. ಶಿವನಿಂದ ಶಾಪಗ್ರಸ್ತನಾಗಿ ಕುಷ್ಠರೋಗದಿಂದ ಬಳಲುತ್ತಿದ್ದ 
ಇಕ್ಷ್ವಾಕು ವಂಶದ ಧುಂಧುಮಾರ ಎಂಬ ಮಹಾರಾಜ ಕೂಡ ಇದೇ ವರೂಧಿನಿ 
ಏಕಾದಶಿ ವ್ರತ ಆಚರಿಸಿ ಶಾಪ ವಿಮೋಚನೆ ಪಡೆದ. ಈ ಏಕಾದಶಿ ವ್ರತ ಆಚರಿಸಿ 
ಶ್ರೀಹರಿ ಕೃಪೆಗೆ ಪಾತ್ರರಾಗುವಂತೆ ಶ್ರೀಕೃಷ್ಣ ಪಾಂಡವರಿಗೆ ಹೇಳುತ್ತಾನೆ. ಈ ವ್ರತವು 
ಹತ್ತು ಸಾವಿರ ವರ್ಷ ತಪಸ್ಸಿಗೆ ಸಮವಾಗಿದೆ. ಈ ವ್ರತದಿಂದ ಸ್ತ್ರೀಯರಿಗೆ ಸೌಭಾಗ್ಯ 
ಪ್ರಾಪ್ತಿಯಾಗುತ್ತದೆ. ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣ ಸಮಯಕೆ ಅಪಾರ ಸುವರ್ಣ 
ದಾನ ಮಾಡಿದ ಫಲ, ಜೀವನದಲ್ಲಿ ಆಯುಷ್ಯ, ಆರೋಗ್ಯ ನಂತರ ಸ್ಪರ್ಗಾದಿ 
ಫಲವಿದೆ. ಅನ್ನದಾನಮಾಡಿದ ಫಲ ದೊರೆಯುತ್ತದೆ. ಗಂಗಾಸ್ನಾನಕಿಂತ ಅಧಿಕ ಫಲ 
ಪ್ರಾಪ್ತಿ. ಕನ್ಯಾದಾನ, ಗಂಗಾಸ್ನಾನದ ಫಲ ದೊರೆಯುತ್ತದೆ. ಸ್ತ್ರೀಹತ್ಯಾದಿ ದೋಷಗಳು 
ಪರಿಹಾರವಾಗುತ್ತವೆ. 


ಚೈತ್ರ ॥ ಕೃಷ್ಣ!! ತ್ರಯೋದಶೀ 


ಈ ದಿನ ಶನಿವಾರ ಹಾಗೂ ಶತಭಿಷಾ ನಕ್ಕತ್ರಗಳ ಸಂಯೋಗವಿದ್ದರೆ 
"ಮಹಾವಾರುಣೀ' ಎನ್ನುವರು. ಗಂಗೆಯಲ್ಲಿ ಇದು ಕೋಟಿ ಸೂರ್ಯಗ್ರಹಣಕ್ಕೆ 
ಸಮಾನ. 

ಚೈತ್ರ ॥ ಕೃಷ್ಣ! ಚತುರ್ದಶೀ 

ಇಂದು ಶಿವಸನ್ನಿಧಾನದಲ್ಲಿ ಗಂಗಾಸ್ನಾನದಿಂದ ಪಿಶಾಚತ್ಸವು ಬರುವುದಿಲ್ಲ. ಈ 
ದಿನದಲ್ಲಿ ಮಂಗಳವಾರ ಸೇರಿದರೆ ಕೃಷ್ಣಾಂಗಾರಕಚತುರ್ದಶೀ ಎಂದು ಕರೆಯುತ್ತಾರೆ. 
ಯಾವುದೇ ಕೃಷ್ಣಪಕ್ಷದ ಚತುರ್ದಶಿ ದಿವಸ ಮಂಗಳವಾರ ಸೇರಿದರೆ ಈ ಪರ್ವಕಾಲ 
ಇರುತ್ತದೆ. ಸುವರ್ಣಾನದಿಯಲ್ಲಿ ಇಂದು ಸ್ನಾನ ಮಾಡಬೇಕು. ಸ್ನಾನಮಾಡುವಾಗ 
ದೇಹದಲ್ಲಿರುವ ಪಾಪಗಳು ಚಟಚಟ ಎಂದು ಸಿಡಿದು ಹೋಗುವ ಶಬ್ದ ಕೇಳಿಸುತ್ತದೆ. 


ೈತ್ರಕೃಷ್ಣಪ 71 


ತೀರ್ಥಪ್ರಬಂಧದಲ್ಲಿ ಇದರ ವರ್ಣನೆ ಹೀಗಿದೆ - ವೇದಾಚಲಹೃದುದ್ಧೂತಾಂ 
ಸುವರ್ಣಾಂ ಕೋಠನುವರ್ಣಯೇತ್‌ | ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತೀಂ 
ಸ್ಪನಂ ಜನಾನ್‌ ॥ 


ಚೈತ್ರಮಾಸದ ದಾನಗಳು 


ಚೈತ್ರ ಮಾಸದಲ್ಲಿ ಬಿಸಿಲ ಬೇಗೆಯಲ್ಲಿ ಪಯಣಿಸುವ ದಾರಿಹೋಕರಿಗಾಗಿ 
ದಾರಿಯಲ್ಲಿ ಅರವಟ್ಟಿಗೆಗಳನ್ನು ಏರ್ಪಡಿಸುವುದು. ನೆರಳನ್ನು ವ್ಯವಸ್ಥೆಗೊಳಿಸುವುದು 
ಶ್ರೇಷ್ಠ. ನೀರನ್ನು ಬಯಸುವವನು ನೀರನ್ನು ತಂಪುನೆರಳನ್ನು ಬಯಸುವವನು ತಂಪು 
ನೆರಳನ್ನು ಬೀಸಣಿಗೆಯನ್ನು ಬಯಸುವವನು ಬೀಸಣಿಗೆಯನ್ನು ಕೊಡಬೇಕು. ನೀರು, 
ಛತ್ರಿ , ಬೀಸಣಿಗೆ, ನೀರು ತುಂಬಿದ ತಾಮ್ರದ ಪಾತ್ರೆ , ಕನ್ನಡಿ, ತಾಂಬೂಲ, ಬೆಲ್ಲ, 
ಹಿತವಾದ ಹಾಸಿಗೆ, ತುಪ್ಪತುಂಬಿದ ಕಂಚಿನ ಪಾತ್ರೆ , ಕಬ್ಬಿನರಸ, ಗೋಧಿ, ಮೊಸರನ್ನು 
ತೆಂಗಿನಕಾಯಿ, ಮಾವಿನಹಣ್ಣುಗಳನ್ನು ದಾನ ಕೊಡಬೇಕು. ತೆಳುವಾದ ವಸ್ತ್ರ, ಪುಸ್ತಕ, 
ಕಮಂಡಲಗಳನ್ನು ದಾನ ಕೊಡಬೇಕು. ಯತಿಗಳಿಗೆ ದಂಡದಾನ, ಮಠಕೆ 
ತೈಲದಾನಗಳು ಶ್ರೇಷ್ಠ. ಹಣ್ಣು, ತರಕಾರಿ, ಗಡ್ಡೆ, ಗೆಣಸು, ಚಂದನ, ತಂಪುನೀರು, 
ತಂಪುದ್ರವ್ಯ, ಕರ್ಪೂರ, ಕಸ್ತೂರಿ ಮುಂತಾದವುಗಳನ್ನು ದಾನ ಮಾಡಬೇಕು. 
ದೀಪದಾನ, ಧೇನುದಾನ, ಗೃಹದಾನ, ಆಕಳಹಾಲು, ಮೊಸರು, ತುಪ್ಪ, ಮಜ್ಜಿಗೆ, 
ಬೆಣ್ಣೆಗಳ ದಾನ, ಯತಿಗಳಿಗೆ ಬ್ರಾಹ್ಮಣರಿಗೆ ಭೋಜನ, ಪುಸ್ತಕದಾನ, ಕುಂಕುಮ 
ಕೇಸರಿದಾನ, ಜಾತೀಫಲ, ಲವಂಗ, ಜಾಜಿಪತ್ರಿ , ಕಗ್ಗಲೀ, ದಾಳಿಂಬೆ, ಸುಗಂಧದ್ರವ್ಯ , 
ಮಾದಾಳ, ಬೆಟ್ಟಮಲ್ಲಿಗೆ, ನಿಂಬೆಹಣ್ಣು, ಹಲಸು, ಬಳವಲ ಹಣ್ಣು, ಕುಂಬಳಕಾಯಿ 
ಮುಂತಾದವುಗಳನ್ನು ನೀಡಬೇಕು. ದಾರಿಯಲ್ಲಿ ವಿಶ್ರಾಂತಿಧಾಮದ ನಿರ್ಮಾಣ. 
ದಾರಿಯ ಕಲ್ಲು ಮುಳ್ಳು ತೆಗೆವ ಶೋಧನೆಗಳು ಶ್ರೇಷ್ಠ. ಚಪ್ಪಲಿದಾನ, ಆನೆ ಕುದುರೆ 
ಮುಂತಾದ ವಾಹನದಾನವೂ ಉತ್ತಮ. 


ರ ಬು ಜು ಬು ಬುಚು ಬು 


72 ಚೈತ್ರಮಾಸ - ವೈಶಾಖಮಾಸ 


ವೈಶಾಖ ಮಾಸ 
ಮಾಸನಿಯಾಮಕ ಶ್ರೀಕಮಲಾಲಯಮಧುಸೂದನಾಯ ನಮಃ 


ವೈಶಾಖಮಾಸದ ಧರ್ಮಗಳನ್ನು ಚೈತ್ರ ಶುಕ್ಲ ಪೂರ್ಣಿಮಾ ಆರಂಭಿಸಿ ವೈಶಾಖ 
ಶುಕ್ಲ ಪೂರ್ಣಿಮಾಸಪರ್ಯಂತ ವೈಶಾಖಮಧುಸೂದನ ದೇವರ ಪ್ರೀತಿಗಾಗಿ 
ಮಾಡಬೇಕು. ಮೊದಲಿಗೆ ಸಾಮಾನ್ಯವಾದ ಈ ಮಾಸಧರ್ಮಗಳನ್ನು ತಿಳಿಸಿ ನಂತರ 
ಈ ಮಾಸದ ವಿಶೇಷತಿಥಿಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುವುದು. 


ವೈಶಾಖ ಮಾಸದ ದಾನಗಳು 

ಈ ಮಾಸದಲ್ಲಿ ಜಲದಾನ ಹಾಗು ಪ್ರಪಾದಾನಗಳು ಬಹಳ ಮುಖ್ಯ. ನೀರು, 
ನೆರಳು, ಬೀಸಣಿಗೆ, ಛತ್ರಿ, ಪಾದರಕ್ಷೆ, ತೆಳುವಾದ ಹಿತವಾದ ವಸ್ತ್ರ ಈ ದಾನಗಳು 
ಮುಖ್ಯ . ಈ ಮಾಸದಲ್ಲಿಉದಕುಂಭ (ನೀರು ತುಂಬಿದ ತಾಮ್ರದ ಅಥವಾ ಮಣ್ಣಿನ 
ಗಡಿಗೆ) ದಾನ ಕೊಡದಿದ್ದರೆ ಜಾತಕಪಕ್ಷಿಯ ಜನ್ಮ ಬರುತ್ತದೆ. ಬಿಸಿಲಿನಲ್ಲಿ ಬಳಲಿದ 
ವಿಪ್ರೋತ್ತಮನಿಗೆ ಬಟ್ಟೆಯಿಂದ ಗಾಳಿ ಹಾಕಿದರೂ ಮಹಾಪುಣ್ಯ . ತಾಡಪತ್ರಿಯ 
ಬೀಸಣಿಕೆಯನ್ನು ಕೊಡುವುದರಿಂದಲೂ ಪಾಪಪರಿಹಾರವಾಗುವುದು. ಛತ್ರಿಯನ್ನು 
ದಾನ ನೀಡುವುದರಿಂದ ಆಧ್ಯಾತ್ತಿಕಾದಿ ತಾಪ ಪರಿಹಾರವಾಗುವುದು. ಪಾದರಕ್ಕೆ- 
ಗಳನ್ನು ದಾನ ಕೊಡುವುದರಿಂದ ನರಕದ ಕ್ಲೇಶ ತಪ್ಪುವುದು. ದಣಿದು ಬಂದ 
ಅತಿಥಿಗೆ ಅದರಲ್ಲೂ ವಿಪ್ರರಿಗೆ ಅನ್ನದಾನದಿಂದ ತೃಪ್ತಿಪಡಿಸುವುದರಿಂದ ಬಹುಪುಣ್ಯ 
ಪ್ರಾಪ್ತಿ. ಬಿಸಿಲಬೇಗೆಯಲ್ಲಿ ಬಳಲಿದ ವಿಪ್ರನಿಗೆ ವಿಶ್ರಾಂತಿ ಪಡೆಯಲು ಹಿತವಾದ 
ಮಂಚ ಹಾಸಿಗೆಗಳನ್ನು ದಾನ ನೀಡುವುದರಿಂದ ಜ್ಞಾತ ಅಜ್ಞಾತ ಪಾಪಗಳು 
ಪರಿಹಾರವಾಗುವುದು. ತಲೆಗೆ ಹಿತವಾದ ದಿಂಬುಗಳನ್ನು ದಾನ ಮಾಡಬಹುದು. 
ಅದರಿಂದ ಆಯುಷ್ಯ ಆರೋಗ್ಯ ಯಶಸ್ಸುಗಳು ಲಭಿಸುತ್ತವೆ. ಚಾಪೆ ಮುಂತಾದ 
ಆಸನದಾನವೂ ವಿಹಿತವಾಗಿದೆ. ಹಿತವಾದ ಕಂಬಳಿಯನ್ನು ಮಲಗಲು ಕೊಡ- 
ಬಹುದು. ತುಂಬ ತೆಳುವಾದ ಮೃದುವಾದ ವಸ್ತವನ್ನು ವಿಪ್ರನಿಗೆ ಕೊಡುವುದರಿಂದ 
ಪೂರ್ಣಾಯುಷ್ಟ ಪ್ರುಪ್ತಿ. ಒಳಗಿನ ತಾಪವನ್ನು ಪರಿಹರಿಸುವ ಪಚ್ಚಕರ್ಪೂರದಾನ, 
ಪುಷದಾನ, ಚಂದನದಾನ, ಲಾವಂಚದಿಂದ ಸುವಾಸಿತ ಜಲದಾನ, ಗೋರೋಚನ, 
ಕಸೂರಿ, ತಾಂಬೂಲದಾನ, ತೆಂಗಿನಕಾಯಿ ದಾನಗಳೂ ವಿಹಿತವಾಗಿವೆ. ನಿಂಬೆರಸ, 


ವೈಶಾಖಶುಕ್ಷಪಕ್ಷ 73 


ಉಪ್ಪು, ಮೊದಲಾದವುಗಳಿಂದ ರುಚಿಯಾದ ತಂಪಾದ ಮಜ್ಜಿಗೆಯನ್ನು ದಾನ 
ಕೊಡುವುದು ತುಂಬ ವಿಶೇಷವಾಗಿದೆ. 


ತುಲಸೀಪೂಜಾ- ವೈಶಾಖ ಮಾಸದಲ್ಲಿ ಕೃಷ್ಣತುಲಸಿಯಿಂದ ವಿಷ್ಣುವನ್ನು 
ಪೂಜಿಸಿದರೆ ವಿಷ್ಣುಲೋಕ ಗರ 


ಅಶ್ವತ್ಥಪ್ರದಕ್ಬಿಣೆ- ಪ್ರಾತಃ ಸ್ನಾನಾನಂತರ ಅಶ್ವತ್ಥ ವೃಕ್ಷದ ಮೂಲಕ್ಕೆ ಬಹಳ 
ನೀರನ್ನು ಎರೆದು ಪ್ರದಕ್ಷಿಣೆ ಮಾಡಿದರ ಅನೇಕ ಕಾಲಗಳು ಉದ್ದಾವಾಗುತ್ತವೆ 

ಶ್ರೀವಿದ್ಯಾನಿಧಿತೀರ್ಥರು (ಶ್ರೀಪಾದರಾಜ ಮಠ) ವೈಶಾಖ ಶುದ್ಧ ಪಾಡ್ಯ - 
ಪುರುಪಾಳ್ಯಂ -. ಶ್ರೀನಿಧ್ಯಂಭೋಧಿಸಂಭೂತಂ ವಿದುಷಾಂ ಚ ಸದಾಪ್ರಿಯಂ । 
ಪೂಜಯಂತಂ ವಿಠ್ಠಲಾದೀನ್‌ ವಂದೇ ವಿದ್ಯಾನಿಧಿಂ ಮುದಾ ॥ 


ವೈಶಾಖ॥ ಶುಕ್ಲ॥| ತೃತೀಯಾ 


ಶ್ರೀ ವಿದ್ಯಾಧಿರಾಜರು (ರಾಯರ ಮಠ) ವೈಶಾಖ ಶುದ್ಧ ತೃತೀಯಾ (ಕ್ರಿ .ಶ. 
1342-1360) - ವಿದ್ಯಾಧೀಶಪದಾಸಕ್ತೋ ವಿದ್ಯಾಕೌಶಲ್ಯಸಂಯುತಃ । ವಿದ್ಯಾಧಿ- 
ರಾಜತೀರ್ಥಾಖ್ಯೋ ಗುರುರ್ಭೂಯಾದಭೀಷ್ಟದಃ ॥॥ ಇವರ ಪೂರ್ವಾಶ್ರಮದ 
ಹೆಸರು ಶ್ರೀ ಭೀಮಾಚಾರ್ಯರೆಂದು. ಇವರು ದೊಂಡೊ ರಘುನಾಥ ಪಂಥರಿಗೆ 
ಅತ್ಯಂತ ಹತ್ತಿರದ ಸಂಬಂಧಿಗಳಾಗಿದ್ದರೆಂದು ಹೇಳಲ್ಪಟ್ಟಿದೆ. ಬಾಲ್ಯದಿಂದಲೂ 
ಒಳ್ಳೆಯ ಪ್ರತಿಭಾವಂತರಾಗಿ ವಿದ್ವನ್ನಣಿಗಳಾಗಿದ್ದರು. ಶ್ರೀಜಯತೀರ್ಥರಲ್ಲಿ ಸನ್ಯಾಸ 
ದೀಕ್ಷೆಯನ್ನು ಪಡೆದು ಶ್ರೀ ವಿದ್ಯಾಧಿರಾಜತೀರ್ಥರೆಂದು ಪ್ರಸಿದ್ಧರಾದರು. ಇವರು 
ಶ್ರೀವಿಷ್ಣು ಸಹಸ್ರನಾಮಕ್ಕೆ ಶ್ರುತಿ-ಸ್ಮೃತಿ ಸಮ್ಮತವಾದ ವ್ಯಾಖ್ಯಾನವನ್ನು ರಚಿಸಿದ್ದಾರೆ. 
ಪಾಠ-ಪ್ರವಚನ ಪರವಾದಿನಿಗ್ರಹದಲ್ಲೇ ಆಸಕ್ತರಾಗಿದ್ದರು. ವಿರಕ್ತ ಜೀವನವನ್ನು ನಡೆಸಿ 
ಯರಗೊಳದಲ್ಲಿಯೇ 1360ನೇ ಇಸವಿ ವೈಶಾಖ ಶುದ್ಧ ತೃತೀಯಾದಂದು 
ವೃಂದಾವನಸ್ಥರಾದರು. ಮಾಡ್ಯದ್‌ ಅದ್ವೈತ್ಯಂ-ಧಕಾರ ಪ್ರತ್ಯೋತನಮಹರ್ನಿಶಂ | 
ವಿದ್ಯಾಧಿರಾಜಂ ಸುಗುರುಂ ಹೃದ್ಯಾಮಿತ ಗುರುಂ ಭಜೇ ॥ 


ವೈಶಾಖ ಶುಕ್ಲ ತೃತೀಯಾ- ಅಕ್ಷಯ ತೃತೀಯಾ, ಇಂದು ಗಂಗಾಸ್ನಾನ, 
ಯವ ಹೋಮ, ಯವದಾನಗಳಿಂದ ಎಲ್ಲಾ ಪಾಪವೂ ಪರಿಹಾರವಾಗುತ್ತವೆ. 


74 ಚೈತ್ರಮಾಸ - ವೈಶಾಖಮಾಸ 
ಭಗವಂತನಿಗೆ ಶ್ರೀಗಂಧಲೇಪನದಿಂದ ಭಗವಲ್ಲೋಕ ಪ್ರಾಪ್ತಿಯು ಆಗುತ್ತದೆ. ಜಪ, 


ಹೋಮ, ಪಿತೃತರ್ಪಣ, ದಾನಾದಿಗಳನ್ನು ಏನನ್ನು ಮಾಡಿದರೂ ಅಕ್ಷಯ ಫಲವು 
ಬರುತದೆ. 


ಧಿ 


ಈ ದಿನ ರೋಹಿಣೀ ನಕ್ಷತ್ರ, ಬುಧವಾರಗಳ ಯೋಗವಿದ್ದರೆ ಮಹಾಪುಣ್ಯ . 
ಇವತ್ತೇ ಕೃತಯುಗಾದಿಯೂ ಆಗುತ್ತದೆ. ಆದ್ದರಿಂದ ಸಪಿಂಡ ಶ್ರಾದ್ಧ ಮಾಡಬೇಕು. 
ಇಲ್ಲದಿದ್ದರೆ ಹಿರಣ್ಯಶ್ರಾದ್ಧವನ್ನು ಮಾಡಿ ತಿಲತರ್ಪಣವನ್ನು ಕೊಡಬೇಕು. ಮೇಲೆ 
ಹೇಳಿದ ಉದಕುಂಭದಾನಗಳು ಈ ದಿನ ಪ್ರಶಸ್ತ. ಸಮುದ್ರ ಸ್ನಾನದಿಂದ ಮಹಾಫಲ. 
ಅಧಿಕಮಾಸವು ಬಂದರೆ ಎರಡೂ ಮಾಸದಲ್ಲಿಯೂ ಅನುಷ್ಠಾನ ಮಾಡಬೇಕು. 
ಯುಗಾದಿ ಶ್ರಾದ್ಲಲೋಪವು. ಆದರೆ "ಸಯಸ್ಯದ್ಯಾವಾ' ಎಂಬ ಯಕ್ಕ್ಸನ್ನು ನೂರು ಸಲ 
ಪಠಿಸಬೇಕು. ಯುಗಾದಿಯಲ್ಲಿ ಉಪವಾಸವೂ ಮಹಾಫಲ. 


ಪರಶುರಾಮಜಯಂತೀ. ವೈಶಾಖಶುಕ್ಸತೃತೀಯಾದಂದು ಸಂಜೆಯ ಹೊತ್ತು 
ಪರಶುರಾಮದೇವರು ಜಮದಗ್ಗಿಪತ್ನಿ ರೇಣುಕೆಯಲ್ಲಿ ಆವಿರ್ಭವಿಸಿದರು. ಸಾಯಂ 
ಸೂರ್ಯಾಸ್ತಕಾಲಕ್ಕೆ ತೃತೀಯಾ ಇದ್ದಾಗ ಮಾತ್ರ ಅಕ್ಷಯತೃತೀಯಾದಂದು ಪರಶು- 
ರಾಮಜಯಂತಿ ಬರುತ್ತದೆ. ಸಾಯಂವ್ಯಾಪಿನಿಯಾಗಿ ತೃತೀಯಾ ಇಲ್ಲದಿದ್ದಾಗ 
ಮುಂಚಿನ ವೈಶಾಖದ್ವಿತೀಯಾದಂದು ಇದರ ಆಚರಣೆ. ಪ್ರದೋಷ ಕಾಲದಲ್ಲಿ 
ಪರಶುರಾಮ ದೇವರನ್ನು ಪೂಜಿಸಿ ಈ ಮಂತ್ರದಿಂದ ಅರ್ಥವನ್ನು ಕೊಡಬೇಕು. 
"ಜಮದಗ್ನಿಸುತೋ ವೀರಕೃತ್ರಿಯಾಂತಕರಪ್ರಭೋ । ಗೃಹಾಣಾರ್ಫ್ಯಂ ಮಯಾ 
ದತ್ತಂ ಕೃಪಯಾ ಪರಮೇಶ್ವರ ॥' ಇಂದು ಯುಗಾದಿಯ ಪ್ರಯುಕ್ತ ಪಿತೃತರ್ಪಣವನ್ನೂ 
ನೀಡಬೇಕು 

ವೈಶಾಖಮಾಸದ ಗೌರಿ - ವೈಶಾಖ ಮಾಸ ಪ್ರತಿ ಶುಭದಿನಗಳಲಿ ಶಿರಿಗೌರಿ 
ಕರುಣವಾ ತೋರಿ॥ ಸುಖಪೂರ್ಣೇ ನೀನು ಚಂದ್ರಾಶೇಖರನ ರಾಣಿಯೆ 
ನಿತ್ಯಗೌರಿಯೆ ನೀಲವೇಣಿಯೆ । ಅತ್ಯಂತ ಹರುಷದಿ ಪೂಜಿಪೆ ನಿನ್ನೆ ಪ್ರತ್ಯಕ್ಷಳಾಗಿ ನೀ 
ಕಾಯಬೇಕಮ್ಮ ॥1॥ ದೇವಾಗೃಹದಲ್ಲೆ ನೀನು ಅಲಂಕಾರಳಾಗಿ ಕ್ಷಣ 
ಬಿಡದೆ ಕೂತಿರುವೆ ಪತಿಯ ಸಹಿತ । ನಿನ್ನನು ಸೇವಿಪ ಸ್ತ್ರೀಯರಿಗೆಲ್ಲ ಸೌಭಾಗ್ಯವ 
ಕೊಡುವಿ | ಅನೇಕ ವಿಧದಿ ಪೂಜಿಸಿ ನಿನಗೆ ಮುತ್ತಿನಾರುತಿ ಎತ್ತಿ ಬೆಳಗುವೆನಮ್ಮ | 


ವೈಶಾಖಶುಕ್ಸಪಕ್ಟ 75 
ದಯಮಾಡಿ ಬಾರಮ್ಮ ಮನೆಗೆ ಶಿರಿಗೌರಿ ಕರುಣವಾ ತೋರಿ ॥2॥! ಕಪಿಲನಾಮಕ 
ಪರಮಾತ್ಮನ ಪ್ರೀತಿಯ ಅಪಾರ ಮಹಿಮನ ಮೊಮ್ಮಗಳೇ ಶ್ರದ್ಧೆ ಭಕ್ತಿಯಿಂ ಪೂಜಿಪೆ 
ನಿನ್ನನು | ಕಾಕುಮತಿಗೆ ಎನ್ನ ನೂಕದೆ ಸಲಹೇ ॥3॥ 


ಶ್ರೀವಿಜಯದ್ಭಜರ ಆರಾಧನೆ (ಪೇಜಾವರಮಠ) - ಶ್ರೀವಿಜಯಧ್ವಜ- 
ತೀರ್ಥರ ಪುಣ್ಯದಿನವಾಗಿದೆ. ವಿಜಯಧ್ಭಜರು ಪೇಜಾವರಮಠದ ಪರಂಪರೆಯಲ್ಲಿ 
ಬಂದ ಯತಿ ವರೇಣ್ಯರು. ಭಾಗವತದ ಹನ್ನೆರಡು ಸ್ವಂಧಗಳಿಗೂ ವ್ಯಾಖ್ಯಾನವನ್ನು 
ಬರೆದು ಉಪಕರಿಸಿದ ಮಹನೀಯರು. ಇವರ ವೃಂದಾವನ ತಲಪಾಡಿಸಮೀಪದ 
ಕಣ್ವತೀರ್ಥದಲ್ಲಿದೆ. ಪೇಜಾವರಶ್ರೀಪಾದರು ಈ ದಿನ ಕಣ್ವತೀರ್ಥದಲ್ಲಿದ್ದು ವಿಜಯ 
ಧ್ವಜತೀರ್ಥರ ಆರಾಧನೆಯನ್ನು ನಡೆಸುತ್ತಾರೆ. ಊರ ಪರವೂರ ಭಕ್ತರು ಈ ಸಂದ 
ರ್ಭದಲ್ಲಿ ಇಲ್ಲಿ ಸೇರುತ್ತಾರೆ. ಶ್ರೀವಿಜಯಧ್ವಜತೀರ್ಥರ ಚರಮಶ್ಲೋಕ- ಅಂಜನಾ 
-ಸೂನುಸಾನ್ನಿಧ್ಯಾದ್ವಿಜಯೇನ ವಿರಾಜಿತಮ್‌ । ಅಜಿತಪ್ರೀತಿಜನಕಂ ಭಜೇ5ಹಂ 
ವಿಜಯಧ್ವಜಮ್‌ ॥ 1 ॥ 


1 .ಶೆದ 


ಎರಾಜಿತಮ್‌ । ಅಜಿತಪ್ರೀತಿಜನಕಂ ಭಜೇ5ಹಂ ವಿಜಯಧ್ವಜಮ್‌ ॥ 1 
ಶ್ರೀವಿಜಯಧ್ವಜಯೋಗಿಯತೀಶಂ ನೌಮಿ ನಿರಂತರಮಾನಮಿತಾಂಗಃ । ವಾದಿ- 
ಮದೇಭವಿದಾರಣದಕ್ಷಂ ವ್ಯಾ ಕೃತಭಾಗವತಂ ಪರಮಾಪ್ತಮ್‌ ॥ 2 ॥ ಜಯವಿಜಯೌ 
ದಂಡಧರೌ ಬನಿ ಜಕರ ಮೂರ್ಧ್ನಾ | ಭಾಗವತೀ ಟೀಕಾ 
ಯಾ5ಸೌ ವರ್ಣ್ಯಂತಃ ಪ್ರವೇಷ್ಟುಮೇತಸ್ಯಾಃ ॥1 3 ॥ ಮಧ್ವಾಧೋಕ್ಷಜಸಂಪ್ರದಾಯ 
ಕಮಹಾಶಾಸ್ತ್ರಾರ್ಥಸಂವ್ಯಂಜಕಃ ಶ್ರೀಮದ್ಭಾಗವತಾಂಬುಧೌ ವ್ಯವಹರನ್‌ ತಾತರ್ಯ- 
ರತ್ನಾವಲೀಮ್‌ । ದೃಷ್ಟ್ವಾ ಭಾಗವತಾರ್ಥದೀಪ್ರಪದಕ್ಕೆಹ ಶ್ರೀಕೃಷ್ಣಪಾದಾರ್ಚನಂ 
ಮಾ ತ್ಯಾಕ್ಟೀದ್ವಿಜಯಧ್ವಜೋ ಭಜ ಮನಸ್ತಂ ಕಣ್ವತೀರ್ಥಸ್ಥಿತಮ್‌ ॥ 4 ॥ ಯಸ್ಯ 
ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್‌ ಪ್ರಯಚ್ಛತಿ | ಭಜೇ ಮಹೇಂದ್ರಸಚ್ಛಿಷ್ಠಂ 
ಯೋಗೀಂದ್ರಂ ವಿಜಯಧ್ವಜಮ್‌ ॥ 5 ॥ ಸರ್ವದುರ್ವಾದಿಮಾತಂಗದಲನೇ 
ಸಿಂಹವಿಕ್ರಮಮ್‌ । ವಂದೇ ಯತಿಕುಲಾಗ್ರಣ್ಯಂ ಯೋಗೀಂದ್ರಂ ವಿಜಯಧ್ವಜಮ್‌ 
| 6 ॥ ಮಧ್ವಾರಾಧಿತಸೀತೇಶರಾಮಚಂದ್ರಪದಾಂಬುಜೇ | ಚಂಚರೀಕಾಯಿತಂ 


ಶ್ರೀವಿಜಯಧ್ವಜಾಷ್ಟ್ಛಕಮ್‌ - ಅಂಜನಾಸೂನುಸಾನ್ನಿಧ್ಯಾದ್ವಿಜಯೇನ 


76 ಚೈತ್ರಮಾಸ - ವೈಶಾಖಮಾಸ 
ವಂದೇ ಯೋಗೀಂದ್ರಂ ವಿಜಯಧ್ವಜಮ್‌ ॥ 7 ॥ ಶ್ರೀಮದ್ಭಾಗವತಾಭಿಧಾನಸುರಭಿ 
ರ್ಯಟ್ಟೀಕಯಾ ವತ್ತಯಾ ಸೃಷ್ಟಾ ಶ್ಲೋಕಪಯೋಧರೈರ್ನಿಜಮಹಾಭಾವಂ ಪಯಃ 
ಪ್ರಸ್ತತೇ । ಲೋಕೇ ಸಜ್ಜನತಾಪಸಂಪ್ರಶಮನಾಯೋದೀರಿತಂ ಸೂರಿಭಿಃ 
ಶ್ರೀಮಂತಂ ವಿಜಯಧ್ವಜಂ ಮುನಿವರಂ ತಂ ಸನ್ನಮಾಮ್ಯನ್ವಯಮ್‌ ॥ 8 ॥ ॥ ಇತಿ 
ಶ್ರೀವಿಶ್ಚಪತಿತೀರ್ಥವಿರಚಿತಂ ಶ್ರೀವಿಜಯಧ್ವಜಾಷ್ಟಕಮ್‌ ॥ 


ಶ್ರೀ ಸುರೋತ್ತಮತೀರ್ಥರು - ಶ್ರೀಸುರೋತ್ತಮತೀರ್ಥರು ಭಾವಿಸಮೀ- 
ರರೆಂದೇ ಪ್ರಖ್ಯಾತರಾದ ಶ್ರೀವಾದಿರಾಜತೀರ್ಥಶ್ರೀಪಾದಂಗಳವರ ಪೂರ್ವಾ- 
ಶ್ರಮದ ತಮ್ಮಂದಿರು. ಶ್ರೀಸುರೋತ್ತಮತೀರ್ಥರು ಶ್ರೀಮನ್ನಧ್ವಾಚಾರ್ಯರನ್ನು 
ಶ್ರೀವಿಷ್ಣುತೀರ್ಥರು ಭಕ್ತಿಯಿಂದ ಸೇವಿಸಿ ಕೃತಾರ್ಥರಾದಂತೆ ಶ್ರೀಗುರುಸಾರ್ವ- 
ಭೌಮರನ್ನು ಸೇವಿಸುತ್ತಾ ಪವಿತ್ರವ್ರತಗಳಿಂದ ಪೂತಾತ್ಮರಾಗಿ ಉತ್ತಮರೆನಿಸಿಕೊಂಡು, 
ತಮ್ಮ ವಿದ್ಯಾಗುರುಗಳಾದ ಅಗ್ರಜರಾದ ಶ್ರೀಗುರುರಾಜರ ಆಜ್ಞೆಯಂತೆ "ಯುಕ್ತಿ- 
ಮಲ್ಲಿಕಾ' ಗ್ರಂಥಕ್ಕೆ ಸರಿಯಾದ ವ್ಯಾಖ್ಯಾನವನ್ನು ಮಾಡಿ ಪಾಷಂಡಮತಖಂಡನಕ್ಕೆ 
ಹಾಗೂ ಸನ್ಮ್ಯಾಸಪದ್ಧತಿಗೆ ಸಹ ವ್ಯಾಖ್ಯಾನವನ್ನು ಬರೆದಿರುವರು. ಭಂಡಾರಕೇರಿ- 
ಯಲ್ಲಿ ಇವರ ಮೂಲವೃಂದಾವನವಿದ್ದು ಅಕ್ಷಯತೃತೀಯಾದಂದು ಬಾರ್ಕೂರಿನ 
ಬಳಿ ಇವರ ಆರಾಧನೆಯು ವೈಭವದಿಂದ ನಡೆಯುತ್ತದೆ. ಯುಕ್ತಿಮಲ್ಲಿಕಾ ಗ್ರಂಥಕ್ಕೆ 
ಸುರೋತ್ತಮತೀರ್ಥರು ಪೂರ್ವಾಶ್ರಮದಲ್ಲಿಯೇ ನಾರಾಯಣಾಚಾರ್ಯ- 
ರಾಗಿದ್ದಾಗಲೇ ವ್ಯಾಖ್ಯಾನವನ್ನು ಬರೆಯಲಾರಂಭಿಸಿದ್ದಾರೆ. ವೇದಾಪೌರುಷೇಯ- 
ತ್ವದ ತನಕ ಬರೆದ ಬಳಿಕ ಆಶ್ರಮಸ್ವೀಕರಿಸಿದ್ದಾರೆ. ಈ ಗ್ರಂಥವ್ಯಾಖ್ಯಾನಕ್ಕೆ 
ದೇವತೆಗಳು ದಕ್ಷರು. "ಸುರೋತ್ತಮಯೋಗಿವರ್ಯಾಃ ದಕ್ಷಾ' ಎಂದು 
ಹೇಳಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇವರಿಗೆ ಸುರೋತ್ತಮತೀರ್ಥರೆಂದು ದೊರೆತು 
ಇವರು ದೇವತೆಗಳೇ ಎಂದು ಖ್ಯಾತರಾಗಿದ್ದಾರೆ. "ಸಂಶ್ರಿತ್ಯ ವಿಷ್ಣೋ: ಪದಮತ್ರ- 
ಸಾಧುಸಸ್ಯಾಸಿ ವಿಜ್ಞಾನಜಲೇನ ಹರ್ಷಮ್‌ । ನಯಂತಮುಚ್ಛೆ ರೈ ಪ್ರವಚೋ ನಿನಾದಂ 
ಸುರೋತ್ತಮಾರ್ಯಾಂಬುಧರಂ ನತೋಶಸ್ಥಿ ॥ ಸುರೋತ್ತಮಾರ್ಯಸ್ತ- ಸ್ಯಾಸೀತ್‌ 
ಸೋದರ್ಯೋ ವಿದ್ದದಗ್ರಣೀಃ | ಯತೀಂದ್ರೋ ವಿಷ್ಣುತೀರ್ಥಾರ್ಯೋ ಯಥಾ 
ಮಧ್ವಸ್ಯವೈ ಪುರಾ॥ 


ಪೃತಾಖಶುಕ್ಷಪಕ್ಕ 77 
ವೈಶಾಖ || ಶುದ್ದ 1 ಚತುರ್ಥೀ 


ಶ್ರೀ ವಿದ್ಯಾಪತಿತೀರ್ಥರು (ವ್ಯಾಸರಾಜ ಮಠ) ವೈಶಾಖ ಶುದ್ಧ ಚತುರ್ಥಿ 
(ಕ್ರಿ.ಶ. 1788-1798) ವಾದಿವಾರಣಗರ್ವಾಣಾಂ ಛೇದೇ ಕಂಠೀರವಸದಾ । 
ವಿದ್ಯಾಪತಿ ಗುರುರ್ಭೂಯಾನ್ಫನ್ಮನೋಭೀಷ್ಟಸಿದ್ದಯೇ I ವಿದ್ಯಾನಾಥತೀರ್ಥರ 
ಕರಕಮಲಸಂಜಾತರಾದ ಇವರು ವಾಕ್ಕಾರ್ಥದಲ್ಲಿ ನಿಪುಣರಾಗಿ ಪ್ರತಿವಾದಿಗಳ 
ಗರ್ವವನ್ನು ಭಂಗ ಮಾಡುವುದರಲ್ಲಿ ನಿಸ್ಸೀಮರಾಗಿದ್ದರು. ಇವರು ಸಹ ತಮಿಳುನಾಡಿ 
-ನಲ್ಲಿಯೇ ಹೆಚ್ಚಿಗೆ ವಾಸಿಸುತ್ತಾ ಸೇಲಂ, ತಿರುಚಿ, ಕುಂಭಕೋಣಂ, ಈರೋಡ್‌ 
ಮುಂತಾದ ಊರುಗಳಲ್ಲಿ ಶಿಷ್ಯ ಸಂಪತ್ತನ್ನು ವೃದ್ಧಿ ಮಾಡಿದರು. ಕೊನೆಗೆ ಕುಂಭ- 
ಕೋಣದಲ್ಲಿ ತಮ್ಮ ಗುರುಗಳ ಬೃಂದಾವನ ಸಮೀಪದಲ್ಲಿಯೇ 1798ನೇ ವೈಶಾಖ 
ಶುದ್ಧ ಚತುರ್ಥಿಯಂದು ಶ್ರೀಹರಿಪಾದವನ್ನು ಸೇರಿದರು. ಅವರ ವೃಂದಾವನವು 
ಕುಂಭಕೋಣದಲ್ಲಿದೆ. 

ಶ್ರೀ ವಿದ್ಯಾಶ್ರೀನಿವಾಸತೀರ್ಥರು (ವ್ಯಾಸರಾಜ ಮಠ) ವೈಶಾಖ ಶುದ್ಧ 
ಚತುರ್ಥಿ (ಕ್ರಿ.ಶ. 1887-1890) ಭೈಷ್ಣೀ ಜಾನಿ ಪದಾಂಭೋಜ ಮಾನಸಾಸಕ್ತ 
ಮಾನಸಂ । ಮುನಿವರ್ಯಂ ಸದಾ ವಿದ್ಯಾಶ್ರೀನಿವಾಸಮಹಂ ಭಜೇ ॥ ಇವರ 
ಪೂರ್ವಾಶ್ರಮದ ಹೆಸರು ವ್ಯಾಸರಾಮಾಚಾರ್ಯರೆಂದು. ಇವರು ಶ್ರೀ ವಿದ್ಯಾ- 
ಶ್ರೀಧರತೀರ್ಥರ ಪೂರ್ವಾಶ್ರಮದ ತಮ್ಮಂದಿರು. ಅಣ್ಣಂದಿರಲ್ಲಿಯೇ ಆಶ್ರಮ 
ಸ್ವೀಕಾರ ಮಾಡಿ ಶ್ರೀ ವಿದ್ಯಾಶ್ರೀನಿವಾಸತೀರ್ಥರೆಂಬ ನಾಮಕರಣದಿಂದ ಪೀಠವನ್ನು 
ಅಲಂಕರಿಸಿದರು. ಇವರು ಸಹ ತಮ್ಮಗುರುಗಳಂತೆಯೇ ಕೇವಲ ಮೂರು ವರ್ಷಗಳ 
ಕಾಲ ಮಾತ್ರ ಅಧಿಪತ್ಯದಲ್ಲಿದ್ದರು. ಅಲ್ಪಾವಧಿಯಲ್ಲಿಯೇ ಜನಸ್ತೋಮದ ವಿಶೇಷ 
ಗೌರವಕ್ಕೆ ಪಾತ್ರರಾಗಿದ್ದರು. ಆಗಿನ ಮೈಸೂರು ಮಹಾರಾಜರಾದ ಶ್ರೀಚಾಮ- 
ರಾಜೇಂದ್ರ ಒಡೆಯರ್‌ರವರಿಂದ ಪೂಜಿತರಾಗಿದ್ದರು. ಇವರು 1890ರ ವೈಶಾಖ 
ಶುದ್ಧ ಚತುರ್ಥಿಯಂದು ಶ್ರೀ ಗೋಪಾಲಕೃಷ್ಣನ ಪಾದವನ್ನು ಸೇರಿ ಸೋಸಲೆಯಲ್ಲಿ 


ಬೃಂದಾವನಸ್ನರಾದರು. 
[ey 


78 ಚೈತ್ರಮಾಸ - ವೈಶಾಖಮಾಸ 
ವೈಶಾಖ Il ಶುದ್ಧ 11 ಪಂಚಮೀ 


ಶ್ರೀ ಸಂಭವತೀರ್ಥರು (ಪಲಿಮಾರು ಮಠ) ವೈಶಾಖ ಶುಕ್ಲ ಪಂಚಮಿ 
ಪರಂಪರೆಯಲ್ಲಿ ಮೂರನೆಯವರು "ಸಂಭವ' ಎನ್ನುವುದೂ ಪರಮಾತ್ಮನ ಸಾವಿರ 
ರೂಪಗಳಲ್ಲಿ ಒಂದು. ಇವರು ತಮ್ಮ ಗುರುಗಳಾದ ಸಮಾತ್ಮೇಶ ತೀರ್ಥರ ಅನಂತರ 
ಸುಮಾರು ಹದಿನೇಳು ವರ್ಷಗಳ ಕಾಲ ಈ ಪೀಠವನ್ನು ಅಲಂಕರಿಸಿದ್ದರು. ಸಚ್ಛಾಸ್ತದ 
ಪ್ರವಚನ ಮತ್ತು ಭಗವಂತನ ಅರ್ಚನೆ ಧ್ಯಾನಗಳಲ್ಲಿಯೇ ತನ್ನ ಜೀವಿತವನ್ನು 
ಸವೆಸಿದವರು. ವಾರ್ಧಕ್ಯದಲ್ಲಿ ಪೀಠವನ್ನು ಶಿಷ್ಯನಿಗೊಪಿಸಿ ತೀರ್ಥಪರ್ಯಟನೆ 
ಮಾಡಿದರು. ರಾಮಾರ್ಚಕರಾದ ಇವರು ತನ್ನ ಯಾತ್ರೆಯ ತಾಣವಾಗಿ 
ಅಯೋಧ್ಯೆಯನ್ನು ಆರಿಸಿಕೊಂಡರು. ಶಾ.ಶಕೆ. 1252 (ಕ್ರಿ.ಶ. 1330) ಶುಕ್ಲ 
ಸಂವತ್ಸರದ ವೈಶಾಖ ಶುಕ್ಲಪಕ್ಚದ ಪಂಚಮಿಯಂದು ಅಯೋಧ್ಯೆಯಲ್ಲಿ ಹರಿಪದವನ್ನು 
ಸೇರಿದರು. 

ವೈಶಾಖ॥ ಶುದ್ಧ! ಷಷ್ಠೀ 

ಶ್ರೀ ರಾಮಚಂದ್ರತೀರ್ಥರು - ಯರಗೋಳ ದ್ಯುಮಣ್ಯಭಿಜನಾಬ್ದಿಂದು 
ರಾಮವ್ಯಾಸಪದಾರ್ಚಕ:ಃ । ರಾಮಚಂದ್ರಗುರುರ್ಭೂಯಾತ್‌ ಕಾಮಿತಾರ್ಥ - 
ಪ್ರದಾಯಕಃ ॥। ಶ್ರೀರಾಮಚಂದ್ರತೀರ್ಥರು ಮಹಾ ಮೇಧಾವಿಗಳು. ಶ್ರೀಮ- 
ಟ್ವೀಕಾಕೃತ್ವಾದರ ಪ್ರಶಿಷ್ಯರಾದ ಶ್ರೀ ಕವೀಂದ್ರತೀರ್ಥರ ಪ್ರಶಿಷ್ಯರು. ಇವರ ಸ್ಥಾನ 
ದ್ದೆ ತೌ ಸಾಮ್ರಾಜ್ಯ ಇತಿಹಾಸದಲ್ಲಿ ಮಹತ್ವ ಪೂರ್ಣವಾದುದು. ಇವರ ಪೂರ್ವಾ- 
ಶ್ರಮದ ಹೆಸರು ಶ್ರೀಮಾಧವಶಾಸ್ತಿಗಳು. ಸರ್ವಜ್ಞ ಸಂಸ್ಥಾನದ ಶ್ರೀ ವಾಗೀಶ- 
ತೀರ್ಥರ ವಾಗ್ವೆಭವಕ್ಕೆ ಮನಸೋತು ಅವರ ಶಿಷ್ಯರಾದರು. ನ್ಯಾಯ - ವೇದಾಂತ - 
ವ್ಯುಕರಣಾದಿ ಶಾಸ್ತ್ರಗಳಲ್ಲಿ ಶ್ರೀಮಾಧವ ಶಾಸ್ತ್ರಿಗಳಿಗೆ ಮೊದಲಿನಿಂದಲೂ ಮಹಾ 
ಪಾಂಡಿತ್ಯವಿದ್ದಿತು. ಶ್ರೀವಾಗೀಶತೀರ್ಥರ ಶಿಷ್ಯರಾದ ಬಳಿಕ ಅವರಲ್ಲಿ ಮಧ್ವ 
ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿ ಮಹಾ ಪಂಡಿತರಾದರು. ಶ್ರೀ ಮಾಧವ ಶಾಸ್ತ್ರಿಗಳ 
ವಿದ್ವತ್‌, ವೈರಾಗ್ಯ, ಸಾತ್ವಿಕ ತೇಜಸ್ಸುಗಳನ್ನು ಕಂಡು ಗುರುಗಳು ಸುಪ್ರೀತರಾದರು. 
ಶ್ರೀವಾಗೀಶತೀರ್ಥರು ಶ್ರೀಮಾಧವಶಾಸ್ತ್ರಿಗಳಿಗೆ ಆಶ್ರಮವಿತ್ತು ರಾಮಚಂದ್ರ- 
ತೀರ್ಥರೆಂದು ನಾಮಕರಣ ಮಾಡಿ ದ್ವೈತ ವೇದಾಂತ ದಿಗ್ವಿಜಯ ವಿದ್ಯಾ 


ವೈಶಾಖಶುಕ್ಸಪಕ್ಚ 79 
ಸಾಮ್ರಾಜ್ಯದಲ್ಲಿ ಕುಳ್ಳಿರಿಸಿ, ತಮ್ಮ ಸ್ಪಹಸ್ತಗಳಿಂದ ಪಟ್ಟಾಭಿಷೇಕ ಮಾಡಿದರು. ಶ್ರೀ 
ರಾಮಚಂದ್ರತೀರ್ಥರು ಮಹಾ ಸಂಸ್ಥಾನದೊಂದಿಗೆ ಶ್ರೀರಂಗಪಟ್ಟಣಕ್ಕೆ ದಿಗ್ವಿಜಯ 
ಮಾಡಿಸಿದಾಗ ಶ್ರೀ ಕಾಶೀನಾಥ ಎಂಬ ಅದ್ವೆ ತೆ ಪಂಡಿತರೊಡನೆ ವಾಕ್ಯಾರ್ಥ 
ನಡೆಸಿದರು.ಆ ವಾಕ್ಯಾರ್ಥದಲ್ಲಿ ಶ್ರೀ ರಾಮಚಂದ್ರತೀರ್ಥರು ತಮ್ಮ ಅದ್ಭುತವಾದ 
ಪಾಂಡಿತ್ಯದಿಂದ ಕಾಶೀನಾಥ ಪಂಡಿತರನ್ನು ನಿರುತ್ತರರನ್ನಾಗಿ ಮಾಡಿದರು. ಅದ್ವೈತ 
ಮತವು ವೇದ ಶಾಸ್ತ್ರ ವಿರುದ್ಧವೆಂದು ಸಿದ್ದ ಮಾಡಿ ತೋರಿಸಿದರು. ಕಾಶೀನಾಥ 
ಪಂಡಿತರು ಬಹಳ ಗಟ್ಟಿಗರು. ಅನೇಕ ಶಾಸ್ತ್ರಗಳಲ್ಲಿ ಅವರಿಗೆ ತಲಸ್ಪರ್ಶಿಯಾದ 
ಪಾಂಡಿತ್ಯವಿದ್ದಿತು. ಅವರ ಜೊತೆ ಅನೇಕ ನೈಯಾಯಿಕ, ವೈಯಾಕರಣ 
ಪಂಡಿತರಿದ್ದರು. ಶ್ರೀ ರಾಮಚಂದ್ರತೀರ್ಥರಿಗೆ ತರ್ಕ ಶಾಸ್ತ್ರದಲ್ಲಿ ಮಾತ್ರ ಗತಿ ಮತಿ 
ಇರಬಹುದೆಂದು ಎಣಿಸಿ ಆ ಕಾಶೀನಾಥರು ತರ್ಕ ಶಾಸ್ತ್ರದಲ್ಲಿ ಪೂರ್ವ ಪಕ್ಷ್ಚತೆಗೆದರು. 
ನ್ಯಾಯನಯನಿಪುಣವಾದ ತಮ್ಮ ವಾಗ್ಲೋರಣೆಯಿಂದ ಶ್ರೀ ರಾಮಚಂದ್ರತೀರ್ಥರು 
ಆ ಪ್ರತಿವಾದಿ ಪಂಡಿತರ ಕೋಟಿಕ್ರಮದ ಶಾಬ್ದಿಕಗೋಪುರಗಳನ್ನೆಲ್ಲ ಪುಡಿಗೈದರು. 
ಅನಂತರ ವೈಯಾಕರಣ ದಿಗ್ಗಂತಿಗಳು ಕಣಕ್ಕೆ ಇಳಿದರು. ಶ್ರೀ ರಾಮಚಂದ್ರತೀರ್ಥರು 
ಅಪ್ರತಿಮವಾದ ವ್ಯಾಕರಣವಿದೃತ್ತಿನಿಂದ,  ನ್ಯಾಯಘಟಿತವಾದ ಪರಿಷ್ಕಾರ 
ಪದ್ಧತಿಯಿಂದ ಆ ಶುದ್ಧ ವಿದ್ವಂಸರನ್ನೆಲ್ಲ ಮೂಕ ಮುಗ್ಗರನ್ನಾಗಿ ಮಾಡಿದರು. 
ಆನಂತರ ಆ ಪ್ರತಿವಾದಿ ಪಂಡಿತರೆಲ್ಲ ವಾದದಲ್ಲಿ ಖಂಡಿತರಾಗಿ ಜಯಪತ್ರಗಳನ್ನು 
ಬರೆದುಕೊಟ್ಟರು.ಆ ಕಾಲದಲ್ಲಿ ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ಮಹಾರಾಜರು 
ಶ್ರೀರಾಮಚಂದ್ರತೀರ್ಥರು ಮತ್ತು ಶ್ರೀಕಾಶೀನಾಥ ಪಂಡಿತರಳ್ಳಿ ನಡೆದ ವಾಕ್ಯಾರ್ಥ 
-ವನ್ನು ಶಿಲಾಶಾಸನವನ್ನಾಗಿ ಮಾಡಿ ಬರೆಸಿ ಇಡಿಸಿದ್ದಾರೆ. ಆ ಮಹಾರಾಜನು 
ಶ್ರೀರಾಮಚಂದ್ರತೀರ್ಥರಿಗೆ ವಿಶೇಷವಾಗಿ ಮಾನ ಮರ್ಯಾದೆ ಮಾಡಿ ತನ್ನ ರಾಜ- 
ಧಾನಿಯಲ್ಲಿಯೇ ಬಹು ಕಾಲ ಇರಿಸಿ ಕೊಂಡಿದ್ದನು. ಶ್ರೀ ರಾಮಚಂದ್ರತೀರ್ಥರಿಗೆ 
ಶ್ರೀವಿಬುಧೇಂದ್ರತೀರ್ಥರು ಆಶ್ರಮ ಶಿಷ್ಕರೂ ಮತ್ತು ಉತ್ತರಾಧಿಕಾರಿಗಳು. ಮುಂದೆ 
ಶ್ರೀರಾಮಚಂದ್ರತೀರ್ಥರು ಸಂಚಾರ ಕ್ರಮದಲ್ಲಿ ರಾಜಮಹೇಂದ್ರಿ ಮುಂತಾದ 
ಆಂಧ್ರರಾಜ್ಯದಲ್ಲಿ ಸಂಚಾರ ಮಾಡಿ ಯರಗೋಳಕ್ಕೆ ಬಂದರು. ಅಲ್ಲಿಯೇ ಅವರು 
ವೃಂದಾವನಪ್ರವೇಶ ಮಾಡಿದರು. 


80 ಚೈತ್ರಮಾಸ - ವೈಶಾಖಮಾಸ 


ರಾಮಚಂದ್ರ ಗುರುವೇ । ಮೂಲ । ರಾಮಚಂದ್ರನ ಪೂಜಿಪ ಧೀರಾ 
॥॥ಪ.॥ವಿಬುಧೇಂದ್ರರ್ಗೆ ಪಿತನೆಂದು ಇಳೆಯೊಳು ಮೆರೆದ | ಸುಬುಧರ ಸಮ್ಮುಖದಲಿ 
ಪಟ್ಟಾಭಿಷೇಕವನೆ ಗೈದ ॥ಚರಣ (ಗುರು ವಾಗೀಶರಲಿ ದ್ವೆ ತವನು ತಾ ಓದಿ । 
ಗುರು ಜಿತಾಮಿತ್ರರನ್ನೇ ಪೌತ್ರನನ್ನಾಗಿ ಪಡೆದ ॥ಚರಣ ॥ದೇಶ ದೇಶದಿ ಸಂಚರಿಸಿ 
ದ್ವೈತ ಸಿದ್ಧಾಂತವನು ಸ್ಥಾಪಿಸಿ | ಶ್ರೀಶ ಶ್ರೀವೆಂಕಟನಾಥ ವಿಬುಧೇಂದ್ರ ಪ್ರಿಯಾ ॥ 


ವೈಶಾಖ ॥ ಶುಕ್ಷ॥ ಸಪ್ತಮೀ 


ಇಂದು ಜಹ್ನು ಯಷಿಗಳ ಬಲಗಿವಿಯಿಂದ ಗಂಗೋತ್ಪತ್ತಿ ಆಗಿದೆ. ಮಧ್ಯಾಹ್ನ 
ಕಾಲದಲ್ಲಿ ಗಂಗಾ ಪೂಜೆಯನ್ನು ಮಾಡಬೇಕು. 


ಗಂಗೋತ್ಪತ್ತಿಃ - ತತ್ರ ವೈಶಾಖಶುಕ್ಸಸಪ್ತಮ್ಯಾಂ ಗಂಗೋತ್ಪತ್ತಿಃ, ತತ್ಪೂಜಾ 
ಚೋಕ್ತಾ ಪೃಥ್ವೀಚಂದ್ರೋದಯೇ ಬ್ರಾಹ್ಮೇ - ವೈಶಾಖಶುಕ್ಸಸಪ್ತಮ್ಯಾಂ ಜಹ್ನುನಾ 
ಜಾಹ್ನವೀ ಪುರಾ । ಕ್ರೋಧಾತ್‌ ಪೀತಾ ಪುನಃ ತ್ಯಕ್ತಾ ಕರ್ಣರಂಧ್ರಾತ್ತು ದಕ್ಷಿಣಾತ್‌ ॥ 
ತಾಂ ತತ್ರ ಪೂಜಯೇದ್ದೇವೀಂ ಗಂಗಾಂ ಗಗನಮೇಖಲಾಮ್‌ ॥ ಇತಿ ॥ ಹರಿವಂಶೇ 
ಪುಣ್ಯಕವ್ರತಾಂತೇ ಅಬ್ಬಂ ಪ್ರಾತಃ ಸ್ನಾನಮಭಿಧಾಯ - ಗಂಗಯಾ ವ್ರತಕಂ ದತ್ತಂ 
ತದೈವೌಮಂ ಯಶಸ್ಕರಿ | ಸ್ನಾನಮಭ್ಯಧಿಕಂ ತ್ವತ್ರ ಪ್ರತ್ಯೂಷಸ್ಯಾತ್ಮನೋ ಜಲೇ ॥ 
ಅನ್ಯತ್ರ ವಾ ಜಲೇ ಮಾಫಶುಕ್ಸಪಕ್ಷೇ ಹರಿಪ್ರಿಯೇ । ಏತದ್ಗಂಗಾವ್ರತಂ ನಾಮ 
ಸರ್ವಕಾಮಪ್ರದಂ ಸ್ಮೃತಮ್‌ । ಸಪ್ತ ಸಪ್ತ ಚ ಸಪ್ತಾಥ ಕುಲಾನಿ ಹರಿವಲ್ಲಭೇ । ಸ್ತ್ರೀ 
ತಾರಯತಿ ಧರ್ಮಜ್ಞಾ ಗಂಗಾವ್ರತಕಚಾರಿಣೀ ॥ ದೇಯಂ ಕುಂಭಸಹಸ್ರಂ ತು 
ಗಂಗಾಯಾ ವ್ರತಕೇ ಶುಭೇ | ತಾರಣಂ ಪಾರಣಂ ಚೈವ ತದ್ವತಂ ಸಾರ್ವಕಾಮಿಕಮ್‌ 
nu ಇತಿ॥ 

ಅನ್ಯತ್ರೋಕ್ತಂ - ವೈಶಾಖಶುಕ್ಸಪಕ್ಷೇ ತು ಸಪ್ತಮ್ಯಾಂ ಪೂಜಯೇದ್ಧರಿಮ್‌ । 
ಗಂಗಾಯಾಂ ವಿಧಿವತ್‌ ಸ್ನಾತ್ಪಾ _ಭೋಜಯೇದ್‌ ಬ್ರಾಹ್ಮಣಾನ ದಶ । ಪೂಜಯೇತ್‌ 
ಸೂಕ್ಸ್ಮವಸ್ತ್ರೈಶ್ಚ ಪುಷ್ಠಸ್ರಕ್‌ಚಂದನೈಃ ಶುಭೈಃ ॥ ಪೂಜಕಃ ಸರ್ವಪಾಪೇಭ್ಯೋ 
ಮುಚ್ಯತೇ ನಾತ್ರ ಸಂಶಯಃ । ಇಯಂ ಚ ಶಿಷ್ಟಾಚಾರಾನೃಧ್ಯಾಹ್ನವ್ಯಾಪಿನೀ ಗ್ರಾಹ್ಯಾ! 
ದಿನತ್ರಯೇ ತದ್ವ್ವಾಪ್ತಾವಪ್ಯಾಪ್ತಾವೇಕಾದಶವ್ಯಾಪ್ತ್‌ ವಾ ಪೂರ್ವಾಯುಗ್ಗ- 
ವಾಕ್ಯಾತ್‌ । ಇತಿ ಗಂಗಾಸಪ್ತಮೀವ್ರತಮ್‌ ॥ 


ವೈಶಾಖಶುಕ್ಸಪಕ್ಷ 81 
ಶರ್ಕರಾಸಪ್ಪಮೀ - ಶರ್ಕರಾಸಪ್ಪಮೀ ಚೈವ ವಾಜಿಮೇಧಫಲಪ್ರದಾ । 


ಅಮೃತಂ ಪಿಬತೋ ಹಸ್ತಾತ್‌ ಸೂರ್ಯಸ್ಯಾಮೃತಬಿಂದವಃ I ನಿಷ್ಟೇತುರ್ಭುವಿ 
ಚೋತ್ಪನ್ನಾ ಶಾಲಿಮುದ್ದಯವೇಕ್ಷವಃ ॥ - ರವಿಯಿಂದ ಹುಟ್ಟಿದ ಶರ್ಕರಾವು ರವಿಗೆ 
ಅತಿಪ್ರಿಯವಾಗಿದೆ. ಆದ್ದರಿಂದ ಹವ್ಯ-ಕವ್ಯಗಳಲ್ಲಿ ಸಕ್ಕರೆಯ ಬಳಕೆಯು ಹೆಚ್ಚಾಗಿದೆ. 
"ಇಷ್ಟಾ ರವೇಃ ಅತಃ ಪುಣ್ಯಾ ಶರ್ಕರಾ ಹವ್ಯಕವ್ಯಯೋಃ'' ಈ ಸಪ್ತಮಿಯಂದು 
ಸಕ್ಕರೆಯ ದಾನ, ಸಕ್ಕರೆಯಿಂದ ಮಾಡಿದ ಭಕ್ಷ್ಯಗಳನ್ನು ಬ್ರಾಹ್ಮಣನಿಗೆ ಬಡಿಸುವುದು 
ಇವುಗಳು ರವಿಗೆ ಪ್ರಿಯವಾಗಿವೆ. ""ಅಸ್ಯಾಂ ತು ಶರ್ಕರಾದಾನಂ ಶರ್ಕರಾ- 
ಭೋಜನಂ ತಥಾ । ಕರ್ತವ್ಯಂ ಹಿ ಪ್ರಯತ್ನೇನ ರವೇಃ ಪ್ರೀತಿಕರಃ ಶುಭಮ್‌ ॥''. 

ವೈಶಾಖ॥ ಶುದ್ಧ ॥ ಅಷ್ಟಮೀ 

ಶ್ರೀ ವಿದ್ಯಾಮೂರ್ತಿತೀರ್ಥರು (ಪಲಿಮಾರು ಮಠ) ಪರಂಪರೆಯಲ್ಲಿ 
ಐದನೆಯವರಾದ ಇವರು ಗುರುಗಳು ತನಗಿಟ್ಟ ಹೆಸರನ್ನು ತನ್ನ ಪಾಂಡಿತ್ಯದ 
ಗರಿಮೆಯಿಂದ ಸಾರ್ಥಕಪಡಿಸಿಕೊಂಡ ಘನವಿದ್ವಾಂಸರು. ಸ್ವಯಂ ಎಲ್ಲ ವಿದ್ಯೆಗಳ 
ಮೂರ್ತಿಯೆ ಆಗಿದ್ದರು. ಇವರ ಅಸಾಧಾರಣ ಪಾಂಡಿತ್ಯದ ಬಗ್ಗೆ ಮಠದ 
ದಾಖಲೆಗಳಲ್ಲಿ ಬಹಳವಾದ ಉಲ್ಲೇಖವಿದೆ. ದುರ್ವಾದಿಗಳನ್ನು ವಾದದಲ್ಲಿ ಸೋಲಿಸಿ 
ಜಯಶೀಲರಾದ ಬಗ್ಗೆ ಉಲ್ಲೇಖ ಉಂಟು. ಇವರು ಶ್ರೀಜಯತೀರ್ಥರ 
ಸಮಕಾಲೀನರು. ಇವರು ತಮ್ಮ ಜೀವಿತಕಾಲದಲ್ಲಿ ಶ್ರೀಜಯತೀರ್ಥರನ್ನು ಭೇಟ- 
ಯಾಗಿರಬಹುದು. ಮತ್ತು ಮತಪ್ರಸಾರಕಾರ್ಯದಲ್ಲಿ ಇಬ್ಬರೂ ಜೊತೆಗೂಡಿ 
-ರಬಹುದು. ಇವರು ತನ್ನ ಗುರುಗಳ ಅನಂತರ ಹನ್ನೊಂದು ವರ್ಷಗಳ ಕಾಲ 
ಪೀಠವನ್ನಾಳಿದರು. ಶಾ.ಶಕ 1284 (ಕ್ರಿ.ಶ. 1361) ಪ್ಲವ ಸಂವತ್ಸರದ ವೈಶಾಖ ಶುದ್ಧ 
ಅಷ್ಟಮಿಯಂದು ಹರಿಪದವನ್ನು ಸೇರಿದರು. 

ಶೇಷದಾಸರ ಆರಾಧನೆ - ಗದ್ವಾಲದಿಂದ 5 ಮೈಲು ದೂರದಲ್ಲಿರುವ 
ದರೂರ ಗ್ರಾಮದಲ್ಲಿ ಜನಿಸಿದ ಶ್ರೀಶೇಷದಾಸರು ಮೊದಲು ಕುಲಕರಣಿಕೆಯನ್ನು 
ಮಾಡುತ್ತಿದ್ದರು. ಗದ್ವಾಲದ ಸೋಮಭೂಪಾಲ ಎಂಬ ಸಂಸ್ಥಾನಿಕನು ಇವರಿಗೆ 
ತಾಡನ ಪೀಡನಾದಿಗಳಿಂದ ವಿಚಿತ್ರಹಿಂಸೆಗೆ ಈಡುಮಾಡಿದ್ದರಿಂದ ಇವರಿಗೆ ಒಮ್ಮೆಲೆ 


82 ಚೈ 


ವಿಷಯದಲ್ಲಿ ವಿರಕ್ತಿ ಮೂಡಿತು. ಲೌಕಿಕಜೀವನದಲ್ಲಿ ಜಿಗುಪ್ಸೆ ಹುಟ್ಟಿತು. 
ತತ್ವಣವೇ ತಮ್ಮ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು, ಚಿಂತರವೇಲಿ ಎಂಬ 
ಗ್ರಾಮದಲ್ಲಿನಿಂತು ಪ್ರಾಣದೇವರನ್ನು ಕುರಿತು ತಪಸ್ಸುಮಾಡಿದರು. ಹರಿವಾಯು- 
ಗಳ ಅನುಗ್ರಹವಾಯಿತು. ಶ್ರೀವಿಜಯದಾಸರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ದಾಸ 
ದೀಕ್ಷೆಯನ್ನು ತೊಡಲು ಉಪದೇಶ ಮಾಡಿದರು. ಯಳಮೇಲಿ ಹಯಗ್ರೀವಾ- 
ಚಾರ್ಯರು ಇವರು ಇದ್ದಲ್ಲಿಗೆ ಬಂದು ವಿಶೇಷವಾಗಿ ಹರಿಗುರುಗಳ ಆರಾಧನೆ 
ಮಾಡಬೇಕೆಂದು ಅಪ್ಪಣೆ ಮಾಡಿದರು. ಅದರಂತೆ ಶೇಷಪ್ಪನವರು ಚೀಕಲಪರವಿ, 
ಚಿಪ್ಪಿಗಿರಿ, ಚಕ್ರತೀರ್ಥ ಮುಂತಾದ ಸ್ಥಳಗಳಲ್ಲಿ ನಿಂತು ತಪಸ್ಸು ಮಾಡಿ ದಾಸರ 
ಅನುಗ್ರಹವನ್ನೂ ಈಶನ ಪ್ರಸಾದವನ್ನೂ ಹೊಂದಿದರು. ವಿಜಯದಾಸರು 
ಶೇಷಪನ ಉಗ್ರಧ್ಯಾನೋಪಾಸನೆಗಳಿಂದ ಪ್ರಸನ್ನರಾಗಿ ಸ್ಪಪ್ಪದಲ್ಲಿ ಬಂದು “ಶ್ರೀ 
ಗುರುವಿಜಯವಿಟ್ಕಲ'' ಎಂದು ಅಂಕಿತವನ್ನು ಕರುಣಿಸಿದರು. ಅವರ ಅಪ್ಪಣೆಯ 
ಮೇರೆಗೆ ಶೇಷಣ್ಣನವರು ಮೊದಲುಕಲ್ಲಿಗೆ ಬಂದು ಶಿವಪಂಚಾಕ್ಟರಿಮಂತ್ರವನ್ನು 
ಒಂದು ವರ್ಷ ಪಯೋವ್ರತದಿಂದ ಇದ್ದು ಮಾಡಿದರು. ಅದರಿಂದ ಮನೋ- 
ನಿಯಾಮಕರಾದ ಮಹಾರುದ್ರದೇವರ ಅನುಗ್ರಹವನ್ನು ಅನಂತರ ಹರಿವಾಯುಗಳ 
ನಿರಂತರದ ಧ್ಯಾನದಿಂದ ಹರಿ-ಗುರುಗಳ ಪ್ರಸಾದವನ್ನು ಪಡೆದರು. ಮುಂದೆ 
ದಾಸರ ಕೀರ್ತಿಯು ದೇಶದೇಶದಲ್ಲಿ ಬೆಳೆಯತೊಡಗಿತು. ಅವರ ಆಶೀರ್ವಾದ- 
ದಿಂದ ಜನರ ದುಃಖಚಿಂತೆಗಳು ಪರಿಹಾರವಾಗತೊಡಗಿದವು. ಇವರು ಅನೇಕ 
ಪದ-ಪದ್ಯ , ಸುಳಾದಿ, ಕೀರ್ತನೆಗಳನ್ನು ರಚಿಸಿದ್ದಾರೆ. ಅದರ ಪೈಕಿ 17 ತಾಳಗಳುಳ್ಳ 
ಅತಿಮಹತ್ವದ ಸುಳಾದಿ ಇರುವದು. ಇವರು ಶಾ.ಶಕೆ 1807ರಲ್ಲಿ ವೈಕುಂಠವಾಸಿ- 
ಗಳಾದರು. ದಾಸರ ದೇಹಸಂಸ್ಕಾರವಾದ ಸ್ಥಳದಲ್ಲಿ ಕಟ್ಟೆಯೊಂದನ್ನು ಕಟ್ಟಿಸಿದ್ದಾರೆ. 
ಭಕ್ತರು ದಾಸರ ಈ ಕಟ್ಟೆಯ ಸೇವೆಯನ್ನು ಮಾಡಿ ತಮ್ಮ ಇಷ್ಟುರ್ಥಗಳನ್ನು 
ಈಡೇರಿಸಿಕೊಳ್ಳುತ್ತಲಿರುವರು. ವೈಶಾಖಶುದ್ಧಅಷ್ಟಮಿ ದಾಸರ ಪುಣ್ಯದಿನವಿರುತ್ತದೆ. 
ಮೊದಲಕಲ್ಲಿನಲ್ಲಿ ಪ್ರತಿವರ್ಷ ಇವರ ಆರಾಧನೆಯು ಬಹುವಿಜೃಂಭಣೆಯಿಂದ 
ನೆರವೇರುತ್ತದೆ. ಇವರ ಕೀರ್ತನೆಗಳೆಲ್ಲ ಪ್ರಮೇಯಪೂರಿತವಾಗಿದ್ದು ವೇದಾಂತದ 
ಒಗಟುಗಳನ್ನೆಲ್ಲ ತಿಳಿಗನ್ನಡದ ಸರಳ ಶೈಲಿಯಲ್ಲಿ ಬಿಡಿಸಿಡುತ್ತವೆ. ಛಾಂದೋಗ್ಯ , 
ಬೃಹದಾರಣ್ಯ, ಐತರೇಯ ಮುಂತಾದ ಉಪನಿಷತ್ತುಗಳಲ್ಲಿಯೂ ಹಾಗೂ 


ವೈಶಾಖಶುಕ್ಸಪಕ್ಸ 83 
ಆಚಾರ್ಯರ ಬೇರೆ ಪ್ರಮೇಯ ಗ್ರಂಥಗಳಲ್ಲಿಯೂ ಹೇಳಿದ ಸೂಕ್ಷ್ಮವಾದ 
ತಾತ್ವಿಕವಿಷಯಗಳನ್ನೆಲ್ಲ ಶ್ರೀವಿಜಯದಾಸ, ಶ್ರೀಗೋಪಾಲದಾಸರ ನಂತರ ಸ್ವಚ್ಛ 
ಕನ್ನಡದಲ್ಲಿ ಬಿಚ್ಚಿ ಹೇಳಿದ ಶ್ರೇಯಸ್ಸು ಶ್ರೀಶೇಷದಾಸರದಾಗಿದೆ. ಆದುದರಿಂದಲೇ 
ಶೇಷದಾಸರ ಕೃತಿಗಳಲ್ಲಿ ಸಾಹಿತ್ಯದ ಸೊಬಗಿಗಿಂತ ವೇದಾಂತದ ಮೆರಗು, 
ತಾತ್ವಿಕತೆಯ ಬಿಗುವು ಹೆಚ್ಚಾಗಿ ಕಂಡು ಬರುತ್ತದೆ. 


ವೈಶಾಖ || ಶುದ್ದ 11 ದಶಮೀ 


ಶ್ರೀವೇಂಕಟೇಶಮಹಾತ್ಮೆ ಪುರಾಣ ಮಂಗಳ - ಪಾಡ್ಯದಿಂದ ದಶಮೀ 
ಪರ್ಯಂತರ ನಡೆಸಿದ ಶ್ರೀವೇಂಕಟೇಶಮಹಾತ್ಮೆಯ ಪುರಾಣದ ಮಂಗಳವನ್ನು ಈ 
ದಿನ ಮಾಡತಕ್ಕದ್ದು... ಮಂಗಳಮಹೋತ್ಸವದ ಪ್ರಾತಃ ವೇದವ್ಯಾಸಪೂಜಾ 
ಅಂಗವಾಗಿ ಪುರಾಣ ಹೇಳಿದ ಗಂಥಕ್ಕೆ ಪುಷ್ಪಾರ್ಚನೆ ಮಾಡಿ, ಮಂಗಳಾರತಿಯನ್ನು 
ನೆರವೇರಿಸಿ, ಪುರಾಣ ಹೇಳಿದವರಿಗೆ ಮೈ-ಕೈಗಳಿಗೆ. ಗಂಧವನ್ನು ಲೇಪಿಸಿ, ಹಣೆಗೆ 
ಅಕ್ಸತೆಯನ್ನು ಹಚ್ಚಿ, ಹೂವಿನ ಹಾರವನ್ನು ಹಾಕಿ, ಪುರಾಣಿಕರಿಗೆ ಒಂದು ಜೊತೆ 
ಧೋತ್ರ, ಒಂದು ಸೀರೆಯೊಂಗೆ ಫಲತಾಂಬೂಲ, ಸಂಭಾವನೆಗಳನ್ನು ನೀಡುವುದು. 
ವೈಶಾಖಶುಕ್ಷದಶಮಿಯಂದು ಭಗವಂತ ಶ್ರೀನಿವಾಸನಿಗೆ ಪದ್ಮಾವತಿಯೊಂದಿಗೆ ಕಲ್ಯಾ 
ಣವು ನಡೆಯಿತು ಎಂದು ಪುರಾಣಗಳು ವರ್ಣಿಸಿವೆ. ತಿರುಮಲದಲ್ಲಿ ಕಲ್ಯಾಣೋ 
ತವವು ಇಂದು ವಿಶಾಲ ಉದ್ಯಾನದಲ್ಲಿ ನಡೆಯುತ್ತದೆ. ಶ್ರೀನಿವಾಸಕಲ್ಯಾಣದ ಕಥೆಯ 
ಪಠಣ-ಶ್ರವಣಗಳು ಹೆಚ್ಚು ಶ್ರೇಯಸ್ಕರ. ನಿತ್ಯಪೂಜೆಯಲ್ಲಿ ಇಂದು ವೆಂಕಟೇಶಸ್ತೋ 
ತ್ರವನ್ನು ಪಠಿಸಿ ಅರ್ಚಿಸುವ ಪದ್ಧತಿಯಿದೆ. 
ಶ್ರೀ ವಾದಿರಾಜ ಸ್ವಾಮಿಗಳಿಂದ ವಿರಚಿತವಾದ ಪದ್ಯರೂಪದ ಶ್ರೀ- 
ನಿವಾಸ ಕಲ್ಯಾಣ - ಸ್ತ್ರೀಯರೆಲ್ಲರು ಬನ್ನಿರೆ ಶ್ರೀನಿವಾಸನ ಪಾಡಿರೇ । ಜ್ಞಾನಗುರು- 
ಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ ॥ಪ॥ ಗಂಗಾತೀರದಿ ಯಷಿಗಳು. ।ಅಂದು 
ಯಾಗವ ಮಾಡ್ದರು | ಬಂದು ನಾರದ ನಿಂತುಕೊಂಡು | ಯಾರಿಗೆಂದು ಕೇಳಲು ॥ 
ಅರಿತು ಬರಬೇಕು ಎಂದು! ಆ ಮುನಿಯು ತೆರಳಿದ..ಭೃಗುಮುನಿಯು ತೆರಳಿದ ॥ 
ನಂದಗೋಪನ ಮಗನ ಕಂದನ! ಮಂದಿರಕಾಗೆ ಬಂದನು ॥ ವೇದಗಳನೆ ಓದುತಾ। 
ಶ್ರೀ ಹರಿಯನೂ ಕೊಂಡಾಡುತಾ । ಇರುವ ಬೊಮ್ಮನ ನೋಡಿದ । ಕೈಲಾಸಕ್ಕೆ 


84 ಚೈತ್ರಮಾಸ - ವೈಶಾಖಮಾಸ 


ಬಂದನು ॥ ಶಂಭುಕಂಠನು ಪಾರ್ವತೀಯೂ। ಕಲಿತಿರುವುದ ಕಂಡನು । 
ಸೃಷ್ಟಿಯೊಳಗೆ ನಿನ್ನ ಲಿಂಗ| ಶ್ರೇಷ್ಠವಾಗಲೆಂದನು ॥ ವೈಕುಂಠಕ್ಕೆ ಬಂದನು! ವಾರಿಜಾಕ್ಷನ 
ಕಂಡನು! ಕೆಟ್ಟಕೋಪದಿಂದ ಒದ್ದರೆ! ಎಷ್ಟು ನೊಂದಿತೆನ್ನನು ॥ ತಟ್ಟನೆ ಬಿಸಿನೀರಿನಿಂದ! 
ನೆಟ್ಟಗೆ ಪಾದ ತೊಳೆದನು! ಬಂದ ಕಾರ್ಯ ಆಯಿತೆಂದು!ಅಂದು ಮುನಿಯು 
ತೆರಳಿದ ಬಂದು ನಿಂದು ಸಭೆಯೊಳಗೆ!ಇಂದಿರೇಶನ ಹೊಗಳಿದ । ಪತಿಯ ಕೂಡೆ 
ಕಲಹ ಮಾಡಿ!ಕೊಲ್ಲಾಪುರಕ್ಕೆ ಹೋದಳು ॥ ಸತಿಯು ಪೋಗೆ ಪತಿಯು ಹೊರಟು! 
ಗಿರಿಗೆ ಬಂದು ಸೇರಿದ । ಹುತ್ತದಲ್ಲೇ ಹತ್ತು ಸಾವಿರ ವರುಷ ಗುಪ್ತವಾಗೆ ಇದ್ದನು ॥ 
ಬ್ರಹ್ಮ ಧೇನುವಾದನು। ರುದ್ರ ವತನಾದನು । ಧೇನು ಮುಂದೆ ಮಾಡಿಕೊಂಡು! 
ಗೋಪಿ ಹಿಂದೆ ಬಂದಳು ॥ ಕೋಟಿ ಹೊನ್ನು ಬಾಳುವೋದು । ಕೊಡದ ಹಾಲು 
ಕರೆವುದು । ಪ್ರೀತಿಯಿಂದಲೇ ತನ್ನ ಮನೆಗೆ! ತಂದುಕೊಂಡನು ಚೋಳನು ॥ ಒಂದು 
ದಿವಸ ಕಂದಗ್ಗಾಲು। ಚೆಂದದಿಂದಲಿ ಕೊಡಲಿಲ್ಲ । ಅಂದು ರಾಯನ ಮಡದಿ 
ಕೋಪಿಸಿ! ಬಂದು ಗೋಪನ ಹೊಡೆದಳು ॥ ಧೇನು ಮುಂದೆ ಮಾಡಿಕೊಂಡು! 
ಗೋಪ ಹಿಂದೆ ನಡೆದನು । ಕಾಮಧೇನು ಕರೆದ ಹಾಲು। ಹರಿಯ ಶಿರ್ಕೆ ಬಿದ್ದಿತು ॥ 
ಇಷ್ಟುಕಷ್ಟ ಬಂದಿತೆಂದು! ಪೆಟ್ಟು ಬಡಿಯೆ ಹೋದನು । ಕೃಷ್ಣತನ್ನ ಮನದಲ್ಯೋಚಿಸಿ। 
ಕೊಟ್ಟ ತನ್ನ ಶಿರವನ್ನು ॥ ಏಳು ತಾಳೆಮರದ ಉದ್ದ ಏಕವಾಗಿ ಹರಿಯಿತು । ರಕ್ತವನ್ನು 
ನೋಡಿ ಗೋಪ। ಮತ್ತೆ ಸ್ವರ್ಗಕ್ಕೇರಿದ ॥ ಕಷ್ಟವನ್ನು ನೋಡಿ ಗೋವು ಅಷ್ಟು ಬಂದು 
ಹೇಳಿತು ತಟ್ಟನೆ ರಾಯ ಎದ್ದು ಗಿರಿಗೆ! ಬಂದು ಬೇಗ ಸೇರಿದ ॥ ಏನು ಕಷ್ಟ ಇಲ್ಲಿ 
ಹೀಗೆ! ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ! ಭ್ರಷ್ಟಪಿಶಾಚಿಯಾಗೆಂದ ॥ 
ಪೆಟ್ಟು ವೇದನೆ ತಾಳಲಾರದೆ! ಬ್ರಹಸತೀಯ ಕರೆಸಿದ । ಅರುಣ ಉದಯದಲ್ಲೆದ್ದು 
ಔಷಧಕ್ಕೆ ಪೋದನು ॥। ಕ್ರೋಢರೂಪಿಯ ಕಂಡನು। ಕೂಡಿ ಮಾತನಾಡಿದನು । 
ಇರುವುದಕ್ಕೆ ಸ್ಥಳವು ಎನಗೆ! ಏರ್ಪಾಡಾಗಬೇಕೆಂದ ॥ ನೂರು ಪಾದ ಭೂಮಿ 
ಕೊಟ್ಟರೆ! ಮೊದಲು ಪೂಜೆ ನಿಮಗೆಂದ । ಪಾಕ ಪಕ್ಚ ಮಾಡುವುದಕ್ಕೆ! ಆಕೆ ಬಕುಳೆ 
ಬಂದಳು ॥ ಭಾನುಕೋಟಿತೇಜನೀಗ। ಬೇಟೆಯಾಡ ಹೊರಟನು । ಮಂಡೆ ಬಾಚಿ 
ದೊಂಡೆ ಹಾಹ& ದುಂಡುಮಲ್ಲಿಗೆ ಮುಡಿದನು ॥। ಹಾರ ಪದಕ ಕೊರಳಲ್ಲೂಹ ಫಣೆ 

ತಿಲಕವಿಟ್ಟನು । ಅಂಗುಲಿಗೆ ಉಂಗುರ। ರಂಗಶ್ಸಂಗಾರವಾದವು ॥ ಪಟ್ಟೆನುಟ್ಟು ಕಚ್ಚೆ 
ಕಟ್ಟಿ! ಪೀತಾಂಬರವ ಹೊದ್ದನು । ಡಾಳು ಕತ್ತಿ ಉಡಿಯಲ್‌ ಸಿಕ್ಕಿ! ಜೋಡು ಕಾಲಲ್ಲಿ 


ವೈಶಾಖಶುಕ್ಷಪಕ್ಷ 85 
ಮೆಟ್ಟಿದ ॥ ಕರದಿ ವೀಳ್ಯವನ್ನೇ ಪಿಡಿದು। ಕನ್ನಡೀಯ ನೋಡಿದ । ಕನಕಭೂಷಣವಾದ 
ತೊಡಿಗೆ! ಕಮಲನಾಭ ತೊಟ್ಟನು ॥। ಕನಕಭೂಷಣವಾದ ಕುದುರೆ | ಕಮಲನಾಭ 
ಏರಿದ । ಕರಿಯ ಹಿಂದೆ ಹರಿಯು ಬರಲು। ಕಾಂತೆರೆಲ್ಲ ಕಂಡರು ॥ ಯಾರು ಇಲ್ಲಿ 
ಬರುವರೆಂದು। ದೂರ ಪೋಗಿರೆಂದರು ನಾರಿಯರಿರುವ ಸ್ಥಳಕ್ಕೆ ಯಾವ ಪುರುಷ 
ಬರುವನು ॥ ಎಷ್ಟು ಹೇಳೇ ಕೇಳ ಕೃಷ್ಣ। ಕುದುರೆ ಮುಂದೆ ಬಿಟ್ಟನು । ಕೇಶ ಬಿಚ್ಚಿ 
ವಾಸುದೇವ ಶೇಷಗಿರಿಗೆ ಬಂದನು ॥ ಪರಮಾನ್ನ ಮಾಡಿದ್ದೇನೆ! ಉಣ್ಣು ಬೇಗ 
ಎಂದಳು ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನೆ ವೈರಿಯೇ ॥ ಕಣ್ಣಿಲ್ಲಾದ ದೈವ 
ಅವಳ। ನಿರ್ಮಾಣವ ಮಾಡಿದ । ಯಾವದೇಶ ಯಾವೋಳಾಕಿ ಎನಗೆ ಪೇಳು 
ಎಂದಳು ॥ ನಾರಾಯಣನ ಪುರಕೆ ಹೋಗಿ | ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ 
ಕೊರಳಲ್ಹಾ8 ಕೂಸಿನ್‌ ಕೊಂಕಳಲೆತ್ತಿದಾ ॥ ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ 
ಬಂದು ಸೇರಿದ । ಕುಂತೆರೆಲ್ಲ ಕೂಡಿಕೊಂಡು! ಆಗ ಬಕುಳೆ ಬಂದಳು ॥ ಬನ್ನಿರೆಮ್ಮ 
ಸದನಕೆನುತ। ಬಹಳ ಮಾತನಾಡಿದರು ತಂದೆತಾಯಿ ಬಂಧುಬಳಗ!ಹೊನ್ನು ಹಣ 
ಉಂಟೆಂದರು ॥ ಇಷ್ಟು ಪರಿಯಲ್ಲಿದ್ದವಗೆ! ಕನ್ನೆ ಯಾಕೆ ದೊರಕಲಿಲ್ಲ ದೊಡ್ಡವಳಿಗೆ 
ಮಕ್ಕಳಿಲ್ಲ ಮತ್ತೆ ಮಾಡುವೆ ಮಾಡ್ದೆವು॥ ಬೃಹಸ್ಪತೀಯ ಕರೆಸಿದ। ಲಗ್ನಪತ್ರಿಕೆ ಬರೆಸಿದ 
ಶುಕಾಚಾರ್ಯರ ಕರೆಸಿದ! ಮದುವೆ ಓಲೆ ಬರೆಸಿದ ॥ ವಲ್ಲಭೇನ ಕರೆವುದಕ್ಕೆ! 
ಕೊಲ್ಲಾಪುರಕ್ಕೆ ಹೋದರು ಗರುಡನ್‌ ಹೆಗಲನೇರಿಕೊಂಡು। ಬೇಗ 
ಹೊರಟುಬಂದರು ॥ ಅಷ್ಟವರ್ಗವನ್ನು ಮಾಡಿ! ಇಷ್ಟದೇವರ ಪೂಜಿಸಿ ಲಕ್ಷ್ಮೀಸಹಿತ 
ಆಕಾಶರಾಜನ। ಪಟ್ಟಣಕ್ಕೆ ಬಂದರು ॥ ಕನಕಭೂಷಣವಾದ ತೊಡಿಗೆ! ಕಮಲನಾಭ 
ತೊಟ್ಟನು ಕಮಲನಾಭಾಗೆ ಕಾಂತಿಮಣಿಯ। ಕನ್ಯಾದಾನವ ಮಾಡಿದ ॥ ಕಮಲನಾಭ 
ಕಾಂತೆ ಕೈಗೆ! ಕಂಕಣವನ್ನೇ ಕಟ್ಟಿದ ಶ್ರೀನಿವಾಸ ಪದ್ದಾವತಿಗೆ! ಮಾಂಗಲ್ಯವನ್ನೇ ಕಟ್ಟಿದ 
॥ ಶ್ರೀನಿವಾಸನ ಮದುವೆ ನೋಡೇ। ಸ್ತ್ರೀಯರೆಲ್ಲರೂ ಬನ್ನಿರೆ ಪದ್ಮಾವತಿಯ ಮದುವೆ 
ನೋಡೇ! ಪದ್ಮಿನಿಯರು ಬನ್ನಿರೆ ॥॥ ಶಂಕೆಯಿಲ್ಲದೆ ಹಣವ ಸುರಿದು। ವೆಂಕಟೇಶ 
ಸಲಹೆನ್ನ ಕೋಟಿ ತಪ್ಪು ಎನ್ನಲ್ಲುಂಟು। ಕುಸುಮನಾಭ ಸಲಹೆನ್ನ ॥ ಶಂಕೆ ಇಲ್ಲದೆ ವರವ 
ಕೊಡುವ! ವೆಂಕಟೇಶ ಸಲಹೆನ್ನ ಭಕ್ತಿಯಿಂದಲಿ ಹೇಳ್‌ ಕೇಳ್ದವರಿಗೆ! ಮುಕ್ತಿ ಕೊಡುವ 
ಹಯವದನ ॥ ಜಯ ಜಯ ಶ್ರೀನಿವಾಸನಿಗೆ | ಜಯ ಜಯ ಪದಾವತಿಗೆ 


86 ಚೈತ್ರಮಾಸ - ವೈಶಾಖಮಾಸ 


ಒಲಿದಂತಹ ಶ್ರೀಹರಿಗೆ ನಿತ್ಯ ಶುಭಮಂಗಳ ॥ ಶೇಷಾದ್ರಿಗಿರಿವಾಸ ಶ್ರೀದೇವಿ 
ಅರಸಗೆ ಕಲ್ಯಾಣಮೂರುತಿಗೆ ನಿತ್ಯ ಜಯಮಂಗಳ ॥ 


ಶ್ಯಾಮಸುಂದರದಾಸರ ಆರಾಧನೆ - (ಮಾನವಿ ಗುಂಡಾಚಾರ್ಯರು) 
ಇವರು ವರಕವಿಗಳು. ಇವರ ಆಶುಕವಿತ್ವಪ್ರತಿಭೆ ಅಸಾಮಾನ್ಯವಾಗಿತ್ತು. "ಹಲಗೆ 
ಬಳಪ ಹಿಡಿಯದೊಂದಗ್ಗಳಿಕೆ' ಇವರದಾಗಿತ್ತು. ಪ್ರಾಥಮಿಕ ಅಭ್ಯಾಸ ಮುಗಿಸಿ 
ಕೆಲದಿನ ಅಧ್ಯಾಪಕರಾಗಿದ್ದರು. ಅವರ ಮನಸ್ಸಿಗೆ ಏನು ಹೊಳೆಯಿತೋ ಅಧ್ಯಾಪಕ 
ವೃತ್ತಿಗೆ ರಾಜೀನಾಮೆ ಇತ್ತರು. ಪದಗಳನ್ನು ರಚಿಸಲು ಪ್ರಾರಂಭಿಸಿದರು. ಇವರಿಗೆ 
ಅನುಭವವೇ ಒಂದು ದೊಡ್ಡ ಶಾಲೆಯಾಗಿತ್ತು . ದಾಸಸಾಹಿತ್ಯದ ಮೇಲೆ, ಪ್ರಮೇಯ 
ಭಾಗಗಳ ಬಗ್ಗೆ ಅಗಾಧಪಾಂಡಿತ್ಯವಿತ್ತು. ಜನರು ಇವರಿಗೆ ಜೀವಂತ ಅರ್ಥಕೋಶ 
ಎನ್ನುತ್ತಿದ್ದರು. ಯಾರು ಏನೇ, ಎಷ್ಟೇ ಕಠಿಣವಾದ ಶಬ್ದಗಳನ್ನಾಗಲೀ ಪ್ರಮೇಯಭಾಗ- 
ವನ್ನಾಗಲೀ ಕೇಳಿದರೆ ತತ್ಪ್ವಣ ಉತ್ತರಿಸುತ್ತಿದ್ದರು. ಮಾನ್ಸಿಗೆ ಬಿ.ಎಂ.ಶ್ರೀಯವರು 
ಬಂದಾಗ ಶ್ರೀಗುಂಡಾಚಾರ್ಯರ ಕಾವ್ಯಪ್ರತಿಭೆಯನ್ನು ಕೊಂಡಾಡಿದರು. ಇವರು 
""ಶ್ಯಾಮಸುಂದರ'' ಎಂಬ ಅಂಕಿತದಿಂದ ನೂರಾರು ಪದಪದ್ಯಗಳನ್ನು ರಚಿಸಿದ್ದಾರೆ. 
ಅವು ಇನ್ನೂ ಅಚ್ಚಾಗದೇ ಹಾಗೆಯೇ ಜನರ ಬಾಯಲ್ಲಿ ಉಳಿದಿವೆ. ಇವರು ಸತ್ಯ- 
ನಾರಾಯಣಕಥೆಯನ್ನು ಕನ್ನಡದಲ್ಲಿ ಸರಳವಾಗಿ ಬರೆದಿದ್ದಾರೆ. ಹುಟ್ಟಿದ ಊರು 
ಬಲ್ಲಟಿಗಿ. ಹೆಚ್ಚುಕಾಲ ಮಾನ್ವಿಯಲ್ಲಿಯೇ ಇದ್ದರು. 


ಶ್ರೀ ಹಯಗ್ರೀವತೀರ್ಥರು (ಮಾಧವತೀರ್ಥ ಮಠ) ವೈಶಾಖ ಶುದ್ಧ 
ದಶಮೀ ಪೂರ್ಣಪ್ರಜ್ಞಪದದ್ವಂದ್ವಂ ಪೂರ್ಣೇಂದುಮಕಳಂಕಿವಮ್‌ । ವಂಶರಾಮ 
ಪದಾಸಕ್ತಂ ಹಯಗ್ರೀವ ಗುರುಂ ಭಜೇ ॥ 


ವೈಶಾಖ Il ಶುದ್ಧ 11 ಏಕಾದಶೀ 


ಮೋಹಿನಿ ಏಕಾದಶಿ ಮಹಾತ್ಮೆ. ವೈಶಾಖ ಮಾಸ ಶುಕ್ಲ ಪಕ್ಷ ಏಕಾದಶಿ, 
ಅದನ್ನು ಮೋಹಿನಿ ಏಕಾದಶಿ ಎಂದು ಕರೆಯಲಾಗಿದೆ. ಈ ದಿನವು ಮಹಾವಿಷ್ಣುವಿನ 
ಆರಾಧನೆಗೆ ಅತ್ಯಂತ ಪವಿತ್ರ ದಿನವಾಗಿದೆ. ಮೋಹಿನಿ ಏಕಾದಶಿ ವ್ರತಾಚರಣೆಯು 
ಶುಭತರುವುದು. 


ವೈಶಾಖಶುಕ್ಸಪಕ್ಚ 87 


ವೈದೇಹಿಸಹಿತಂ ಸುರದ್ರುಮತಲೇ ಹೈಮೇ ಮಹಾಮಂಡಲೇ ಮಧ್ಯೇ 
ಪುಷಕಮಾಸನೇ ಮಣಿಮಯೇ ವೀರಾಸನೇ ಸುಸ್ಥಿತಮ್‌ | ಅಗ್ರೇ ವಾಚಯತಿ 
ಪ್ರಭಂಜನಸುತೇ ತತ್ವಂ ಮುನಿಭ್ಯಃ ಪರಮ್‌ ವ್ಯಾಖ್ಯಾತಂ ಭರತಾದಿಭಿಃ ಪರಿವೃತಂ 
ರಾಮಂ ಭಜೇ ಶ್ಯಾಮಲಮ್‌ ॥ ವೈಶಾಖ ಶುಕ್ಲ ಏಕಾದಶಿಗೆ ಮೋಹಿನಿ ಏಕಾದಶಿ 
ಎಂಬ ಹೆಸರಿದೆ. ಇಂದು ಶ್ರೀರಾಮನಿಗೆ ಪೂಜೆ ಸಲ್ಲಿಸಿ ಏಕಾದಶಿ ವ್ರತ ಆಚರಿಸಬೇಕು. 
ಈ ವ್ರತ ಕುರಿತು ಕೂರ್ಮ ಪುರಾಣ ಮತ್ತು ಸೂರ್ಯ ಪುರಾಣದಲ್ಲಿಉಲ್ಲೇಖವಿದೆ. 
ಮೋಹಿನಿ ಏಕಾದಶಿಯ ಮಹಾತ್ಮೆಯನ್ನು ವಶಿಷ್ಠ ಯಷಿಗಳು ಶ್ರೀರಾಮಚಂದ್ರನಿಗೆ 
ದೃಷ್ಟಾಂತ ಸಹಿತ ಹೇಳಿದ್ದಾರೆ. ಸರಸ್ವತಿ ನದಿ ದಂಡೆಯ ಮೇಲಿರುವ ಸುಂದರ ನಗರ 
ಭದ್ರಾವತಿ. ಅದನ್ನು ಚಂದ್ರವಂಶದ ದ್ಯುತಿಮಾನ್‌ ಎಂಬ ರಾಜ ಆಳುತ್ತಿದ್ದ. ಆತ 
ಧರ್ಮಾತ್ಮನಾಗಿದ್ದ. ಆತನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸುಖದಿಂದಿದ್ದರು. ಅದೇ 
ನಗರದಲ್ಲಿ ಧನಪಾಲನೆಂಬ ವ್ಯಾಪಾರಿಯೂ ಇದ್ದ. ಅವನೂ ಕೂಡ 
ಧರ್ಮಿಷ್ಠನೆನಿಸಿದ್ದ . ನಗರದಲ್ಲಿ ಜನರ ಅನುಕೂಲಕ್ಕಾಗಿ ಸುಂದರವಾದ ಕೊಳಗಳನ್ನು 
ನಿರ್ಮಿಸಿದ್ದ. ಧಾರ್ಮಿಕ ಕಾರ್ಯಕ್ಕಾಗಿ ಅನೇಕ ಧಾಮಗಳನ್ನೂ, ಉದ್ಯಾನವನಗಳನ್ನು 
ನಿರ್ಮಾಣ ಮಾಡಿದ್ದ. ಆತ ವಿಷ್ಣುವಿನ ಭಕ್ತನಾಗಿದ್ದ. ಅವನಿಗೆ ಸುಮನಾ, ಸದ್ದುದ್ದಿ, 
ಮೇಧಾವಿ, ಸುಕೃತಿ, ದುಷ್ಪಬುದ್ದಿ ಎಂಬ ಐವರು ಪುತ್ರರಿದ್ದರು. ಹೇಸರೇ ಹೇಳುವಂತೆ 
ಅವರಲ್ಲಿ ನಾಲ್ವರು ತಂದೆಯಂತೆ ಸದ್ಗುಣಿಗಳಾಗಿದ್ದರು. ಆದರೆ ದುಷ್ಟಬುದ್ಧಿ ಮಾತ್ರ 
ಸದಾಕಾಲ ಪಾಪಕಾರ್ಯದಲ್ಲಿ ತೊಡಗಿರುತ್ತಿದ್ದ. ಜೂಜಾಡುವುದು, 
ದೇವ-ಬ್ರಾಹ್ಮಣ, ಗುರು-ಹಿರಿಯರಿಗೆ ಗೌರವ ಕೊಡದಿರುವುದು, ತಂದೆ ಗಳಿಸಿದ 
ಹಣವನ್ನು ದುರಾಚಾರಕ್ಕೆ ಬಳಸುವುದು, ತಿನ್ನಬಾರದ್ದನ್ನು ತಿನ್ನುತ್ತಾ, ಮಾಡಬಾರದ್ದನ್ನು 
ಮಾಡುತ್ತಾ ಇದ್ದ. ಒಂದು ದಿನ ಧನಪಾಲನು ತನ್ನ ಮಗ ದುಷ್ಟಬುದ್ಧಿಯು ಓರ್ವ 
ವೇಶ್ಯೆಯೊಂದಿಗೆ ಹೋಗುವುದನ್ನು ನೋಡಿದ. ಆತ ಮಗನಿಗೆ ಏನನ್ನೂ ಹೇಳಲಿಲ್ಲ. 
ಬಂಧುಗಳೆಲ್ಲ ದೂರ ಸರಿದರು. ದುಷ್ಪಬುದ್ದಿಗೆ ಬುದ್ಧಿ ಬರಲಿಲ್ಲ. ತಂದೆಯಿಂದ 
ಬಂದ ಆಭರಣಗಳು, ಆಸ್ಕಿ ಯನ್ನೆಲ್ಲ ಕಳೆದುಕೊಂಡ. ಬಡತನಕ್ಕೆ ಗುರಿಯಾದ. 
ಆತನೊಂದಿಗೆ ಇದ್ದ ವೇಶೈ ಕೂಡ ಆತನ ಬಡತನ ನೋಡಿ ಅವಮಾನಿಸಿದಳು. ಆಗ 
ದುಷ್ಪಬುದ್ದಿಗೆ ಸಿಟ್ಟು ಬಂತು. ಬಡತನ ನೀಗಿಸಲು ಕಳ್ಳತನಕ್ಕಿಳಿದ, ರಾಜಭಟರು 
ಇವನನ್ನು ಹಿಡಿದು ಥಳಿಸುತ್ತಿದ್ದರು. ನಂತರ ವರ್ತಕ ಧನಪಾಲನ ಮಗನೆಂದು 


88 ಚೈತ್ರಮಾಸ - ವೈಶಾಖಮಾಸ 
ಬಿಟ್ಟುಬಿಡುತ್ತಿದ್ದರು. ಹೀಗೇ ಹಲವಾರು ಬಾರಿ ನಡೆಯಿತು. ಇವನ ಉಪಟಳ 
ಅತಿಯಾಯಿತು. ಆಗ ರಾಜಭಟರು ಅವನಿಗೆ ನಗರದಲ್ಲಿ ಸ್ಥಾನವಿಲ್ಲ ಎಂದು 
ಹೊರಹಾಕಿದರು. ಅಡವಿಗೆ ತೆರಳಿದ. ಹಸಿವು ನೀರಡಿಕೆಯಿಂದ ಬಳಲಿ ಬೆಂಡಾದಾಗ 
ಕಾಡುಪ್ರಾಣಿ, ಪಕ್ಷಿಗಳನ್ನು ಕೊಂದು ತಿಂದ. ಸಾಕಷ್ಟು ಪಾಪಕಾರ್ಯ ಮಾಡಿದ. 
ಯಾವಾಗಲೂ ದು:ಖಿತನಾಗಿ ಜೀವಿಸುತ್ತಿದ್ದ. ಹಿಂದಿನ ಜನ್ಮದ ಪುಣ್ಯದ 
ಫಲವೇನೋ ಅಲೆದಾಡುತ್ತಾ ಕೌಂಡಿನ್ಯ ಯಷಿಯ ಆಶ್ರಮಕ್ಕೆ ಬಂದ. ಯಷಿಗಳು 
ಆಗತಾನೆ ಗಂಗೆಯಲ್ಲಿ ಮಿಂದು ಬಂದಿದ್ದರು. ಅವರ ಬಟ್ಟೆಯಲ್ಲಿನ ಒಂದೆರಡು ಹನಿ 
ಗಂಗೆಯ ನೀರು ಇವನ ಮೇಲೆ ಬಿತ್ತು. ಆಗಲೇ ಅವನ ಅರ್ಧ ಪಾಪ 
ನಾಶವಾಯಿತು. ಕೆಟ್ಟಬುದ್ಧಿ ಮಾಯವಾಯಿತು. ಯಷಿಗಳಿಗೆ ಕೈಮುಗಿದು ನಾನು 
ಜೀವನದಲ್ಲಿ ಸಾಕಷ್ಟು ಪಾಪ ಮಾಡಿದ್ದೇನೆ. ಇದರಿಂದ ಮುಕ್ತಿ ಹೇಗೆ ತಿಳಿಸಿ ಎಂದು 
ಬೇಡಿಕೊಂಡ. ಅದಕ್ಕೆ ಕೌಂಡಿನ್ಯರು ಮೋಹಿನಿ ಏಕಾದಶಿ ಆಚರಿಸು ಬೆಟ್ಟದಂತಹ 
ಪಾಪ ನಾಶವಾಗಿ ಶ್ರೀಹರಿಯ ಪ್ರೀತಿಗೆ ಪಾತ್ರನಾಗುವಿ ಎಂದರು. ಅದರಂತೆ 
ದುಷ್ಟಬುದ್ಧಿ ವ್ರತಾಚರಣೆ ಮಾಡಿ ದೇವರ ಕೃಪೆಗೆ ಪಾತ್ರನಾಗಿ ಸುಂದರ ರೂಪ ತಾಳಿ 
ದೇವಲೋಕಕ್ಕೆ ತೆರಳಿದ. ತ್ರೇತಾಯುಗದಲ್ಲಿ ಶ್ರೀರಾಮ ಸೀತೆಯ ಹುಡುಕಾಟ- 
ದಲ್ಲಿದ್ದಾಗ ವಶಿಷ್ಠ ಮುನಿಗಳು ಹೇಳಿದಂತೆ ಲೋಕಕಲ್ಯಾಣಕ್ಕಾಗಿ ಹಾಗೂ 
ಲೋಶಶಿಕ್ಷಣಕ್ಕಾಗಿ ಸ್ವತಃ ಆಚರಿಸಿದ. ದ್ವಾಪರಯುಗದಲ್ಲಿ ಶ್ರೀಕೃಷ್ಣ ಹೇಳಿದಕ್ಕೆ ಜೇಷ್ಠ 
ಪಾಂಡವ ಯುಧಿಷ್ಠಿರನೂ ಸಹ ಆಚರಿಸಿರುವನು. ಎಲ್ಲ ಏಕಾದಶಿಯಂತೆಯೇ ವ್ರತ 
ಆಚರಣೆ ಕ್ರಮವಿದೆ. ಶ್ರೀರಾಮದೇವರ ಪ್ರತಿಮಾ ಪೂಜೆಯನ್ನು ಅತ್ಯಂತ ಭಕ್ತಿ- 
ಶ್ರದ್ಧೆಯಿಂದ ಮಾಡಬೇಕು. ವಿಷ್ಣು ಸಹಸ್ರನಾಮ, ಶ್ರೀರಾಮರಕ್ಷಾ ಸ್ತೋತ್ರ 
ಮುಂತಾದ ಸ್ಫೋತ್ರ-ಮಂತ್ರಗಳ ಪಾರಾಯಣ ಮಾಡಬೇಕು. ದೇವರಿಗೆ 
ಹಣ್ಣುಗಳನ್ನು ಸಮರ್ಪಿಸಬೇಕು. ದೇವರ ಧ್ಯಾನ, ಭಜನೆ, ಗೀತ-ನೃತ್ಯಗಳಿಂದ 
ಅರ್ಚಿಸಬೇಕು.. ಈ ವ್ರತ ಆಚರಣೆಯಿಂದ ಜನ್ಮಾಂತರದ ಪಾಪನಾಶವಾಗುತ್ತದೆ. 
ಅನೇಕ ಸಂಕಷ್ಟಕ್ಕೆ ಪರಿಹಾರ ದೊರೆಯುತ್ತದೆ. ಶ್ರೀಹರಿಯ ಕೃಪೆಯಿಂದ ಎಲ್ಲ 
ತಾಪತ್ರಯಗಳಿಂದ ಮುಕ್ತಿ ದೊರೆಯುತ್ತದೆ. ಕೇವಲ ಕಥೆ ಕೇಳಿದರೂ, ಓದಿದರೂ 
ಸಹ ಒಂದು ಸಾವಿರ ಗೋದಾನ ಮಾಡಿದ ಫಲ ಪ್ರಾಪ್ತಿಯಾಗುತ್ತದೆ. ವಿಷ್ಣು ದೇವರ 
ಆಶೀರ್ವಾದವನ್ನು ಪಡೆಯಲು, ಮೋಹಿನಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಈ 


ವೈಶಾಖಶುಕ್ಸಪಕ್ನ 89 
ದಿನ ವಿಷ್ಣು ದೇವರು ಮೋಹಿನಿಯ ಅವತಾರ ತಾಳಿದರೆಂಬ ಪ್ರತೀತಿಯಿದೆ. ರಾಮ 
ದೇವರಿಗೂ ಈ ಹಬ್ಬಕ್ಕೂ ಇರುವ ಕಥೆ ಇಂತಿದೆ. ರಾವಣ ಸೀತೆಯನ್ನು ಅಪಹರಿಸಿದ 
ನಂತರ ರಾಮನು ಪರಿತ್ಯಕ್ತ ಭಾವದಲ್ಲಿದ್ದನು. ಇದನ್ನು ಗಮನಿಸಿದ ವಶಿಷ್ಟ ಮುನಿಗಳು 
ಮೋಹಿನಿ ಏಕಾದಶಿಯನ್ನು ಆಚರಿಸುವ ಮೂಲಕ ಜೀವನದಲ್ಲಿನ ಎಲ್ಲ ದುಃ 
ಖಗಳಿಗೂ ಕೊನೆ ಹಾಡಬಹುದು ಎಂದು ತಿಳಿಹೇಳಿ ಈ ಹಬ್ಬದ ದಂತಕಥೆಯನ್ನು 
ವಿವರಿಸಿದರು. 


ದೇವಗುರುಬ್ಬಹಸ್ಥತ್ಯಾಚಾರ್ಯರ ಜಯಂತಿ - ಬೃಹಸತ್ಯಾಚಾರ್ಯರು 
ಹತ್ತನೆಯ ಕಕ್ಷೆಯಲ್ಲಿ ಇರುತ್ತಾರೆ. ಅಹಂಕಾರಿಕ ಪ್ರಾಣದೇವರಿಗಿಂತ ಕಡಿಮೆ. 
ಪ್ರವಹವಾಯುವಿಗಿಂತ ಮೇಲಿನ ಕಕ್ಷೆಯಲ್ಲಿ ಇದ್ದಾರೆ. ಇಂದ್ರಪತ್ನಿ ಶಚಿ, ಕಾಮ ಪತ್ನಿ 
ರತಿ, ಕಾಮ ಪುತ್ರ ಅನಿರುದ್ಧ, ದೇವಗುರು ಬೃಹಸ್ಪತಿ, ಸ್ವಾಯಂಭುವಮನು ಮತ್ತು 
ದಕ್ಷಪ್ರಜಾಪತಿ. 16 ಕಲ್ಪಗಳು ಬೃಹಸತ್ಯಾಚಾರ್ಯರ ಸಾಧನೆ. ಇಂದ್ರದೇವರಿಗಿಂತಲೂ 
ಕಡಿಮೆ. ಆದರೂ 23 ದೇಹಲಕ್ಷಣಗಳಿವೆ. ರಾಮಾವತಾರದಲ್ಲಿ ತಾರಾ ಎಂಬ ಕಪಿ. 
ಕೃಷ್ಣಾವತಾರದಲ್ಲಿ ವಾಯುದೇವರ ಆವೇಶವನ್ನು ಹೊತ್ತ ಉದ್ದವ, ಹಾಗು 
ಚತುರ್ಮುಖಬ್ರಹ್ಮನ ಆವೇಶವುಳ್ಳ ದ್ರೋಣಾಚಾರ್ಯ. ಉಪಗಮನ ಎಂಬ 
ಯಾದವನ ಮಗನೇ ಉದ್ಧವ. ಭರದ್ವಾಜನಿಂದ ಫೃತಾಚಿಯಲ್ಲಿ ಹುಟ್ಟಿದವರೇ 
ದ್ರೋಣಾಚಾರ್ಯರು. ಕೃಷ್ಣಾವತಾರದಲ್ಲಿ ಒಟ್ಟಿಗೆ 2 ಅವತಾರಗಳನ್ನು ಮಾಡಿದ 
ಮಹಾನ್‌ ವ್ಯಕ್ತಿಗಳು. ನವಗ್ರಹದೇವತೆಗಳಲ್ಲಿ ಬೃಹಸತ್ಯಾಚಾರ್ಯರೇ 
ಶ್ರೇಷ್ಠರಾಗಿದ್ದಾರೆ. ಉಳಿದ ಎಲ್ಲ ಗ್ರಹದೇವತೆಗಳಿಗೂ ನಿಯಾಮಕರಾಗಿದ್ದಾರೆ, ಹಾಗು 
ಗುರುಗಳಾಗಿದ್ದಾರೆ. ಅಷ್ಟೇ ಅಲ್ಲದೇ ಸಮಸ್ತ ದೇವತೆಗಳಿಗೂ ಗುರುಸ್ಥಾನದಲ್ಲಿದ್ದಾರೆ. 
ಎಲ್ಲ ದೇವತೆಗಳಿಗೂ ಉತ್ತಮ ಮಾರ್ಗದರ್ಶನವನ್ನು ನೀಡಿ ಭವಿಷ್ಯವನ್ನು ಸರಿಯಾಗಿ 
ತಿಳಿದು ಜ್ಯೋತಿಷಶಾಸ್ತ್ರ ಮೂಲಕ ತಮ್ಮ ಗುರುಪದವಿಯ ಮಹತ್ವವನ್ನು 
ಸಾರಿದ್ದಾರೆ. ಚತುರ್ಮುಖಬ್ರಹ್ಮದೇವರ ಮಗ ಆಂಗೀರಸರು. ಆಂಗೀರಸರ ಮಗ 
ಬೃಹಸತ್ಯಾಚಾರ್ಯರು.  ಬೃಹಸತ್ಯಾಚಾರ್ಯರು ದೇವತೆಗಳ ರಕ್ಷಣೆಗೋಸ್ಕರ 
ಮಂತ್ರಸಿದ್ಧಿ, ಜ್ಞಾನಸಿದ್ಧಿಗಳನ್ನು ಪಡೆದುಕೊಂಡರು. ಇದರಿಂದ ಸುಪ್ರೀತರಾದ 
ರುದ್ರದೇವರು ಬೃಹಸತ್ಯಾಚಾರ್ಯರನ್ನು ದೇವಗುರುಪದವಿಯನ್ನು ನೀಡಿದರು. 


90 ಚೈತ್ರಮಾಸ - ವೈಶಾಖಮಾಸ 
ಇವರ ಮಾರ್ಗದರ್ಶನದಿಂದಲೇ ದೇವಾಸುರರ ಯುದ್ಧದಲ್ಲಿ ದೇವೇಂದ್ರನಿಗೆ 
ಜಯವು ಉಂಟಾಗುತ್ತದೆ. ಬಹಸತ್ಯಾಚಾರ್ಯರು ತಮಗಿಂತ ಅಧಮರಾದ 
ದೇವತೆಗಳಿಗಷ್ಟೇ ಗುರುಗಳಾಗಿದ್ದಾರೆ. ಇಂದ್ರದೇವರಿಗೆ ಗುರುಗಳಾಗಿರುವುದಿಲ್ಲ. 
ಇಂದ್ರದೇವರೇ ಬೃಹಸತ್ಯಾಚಾರ್ಯರಿಗೆ ಗುರುಗಳಾಗಿರುತ್ತಾರೆ. ಆದರೆ ಸುರಗುರು 
ಎಂಬ ಪದವಿ ಇರುವುದರಿಂದ ಬೃಹಸತ್ಯಾಚಾರ್ಯರ ಸ್ಥಾನಮಾನಕ್ಕೆ ಅನುಗುಣವಾಗಿ 
ಇಂದ್ರದೇವರು ನಡೆದುಕೊಳ್ಳುತ್ತಾರೆ. ಆದರೂ ಕೂಡ ಸುರಗುರುಗಳಾದ 
ಬೃಹಸತ್ಯಾಚಾರ್ಯರನ್ನು ಅವಮಾನ ಮಾಡಲು ಇಂದ್ರದೇವರಿಗೆ ಸಾಧ್ಯವಿಲ್ಲ. ಒಮ್ಮೆ 
ಹಾಗೇ ಅವಮಾನ ಪಡಿಸಿ, ಅವರ ಕೋಪಕ್ಕೆ ಪಾತ್ರರಾಗಿ ಸರ್ವನಾಶವನ್ನೂ ಕೂಡ 
ಹೊಂದಿ, ಪುನಃ ಬೃಹಸತ್ಯಾಚಾರ್ಯರನ್ನು ಸುಪ್ರೀತನನ್ನಾಗಿಸಿ, ತನ್ನೆಲ್ಲ ಸಂಪತ್ತುಗಳನ್ನು 
ಪಡೆದುಕೊಂಡರು ಎಂಬ ಕಥೆಯನ್ನು ಪುರಾಣವು ಹೇಳುತ್ತದೆ. ಸಕಲ ದೇವತೆಗಳು 
ಅನುಷ್ಠಾನ ಮಾಡುವ ಸದಾಚಾರ ಸದ್ಧಕ್ಕಿ ಮೊದಲಾದವುಗಳಿಗೆ 
ಮಾರ್ಗದರ್ಶಕರಾಗಿದ್ದಾರೆ. ಹಾಗು ತತ್ತ್ವಜ್ಞಾನವನ್ನು ಉಪದೇಶಿಸುತ್ತಾರೆ. 
ಪ್ರತಿಯೊಂದು ಆಪತ್ತುಗಳಲ್ಲಿಯೂ ಕೂಡ ಉತ್ತಮ ಮಾರ್ಗದರ್ಶನವನ್ನು ನೀಡಿ 
ಆಪತ್ತುಗಳನ್ನು ಪರಿಹಾರ ಮಾಡುತ್ತಾರೆ. "ತಾರೆ' ಇವರ ಪತ್ನಿ. ಇವಳಿಗೆ "ಸುಧೆ' 
ಮತ್ತು “ಚಾಂದ್ರಮಸಿ' ಎಂಬ ಹೆಸರುಗಳೂ ಕೂಡ ಇವೆ. ತಾರೆಯಲ್ಲಿ 
ಬೃಹಸತ್ಯಾಚಾರ್ಯರಿಂದ 6 ಮಂದಿ ಪುತ್ರರು ಹುಟ್ಟುತ್ತಾರೆ - ಶಂಯ್ಯು , ನಿಶ್ಚವನ, 
ವಿಶ್ವಜಿತ್‌, ವಿಶ್ವಭುಕ್‌, ವಡವಾಗ್ನಿ, ಸ್ವಿಷ್ಟತ್‌ ಎಂದು. ಸ್ವಾಹಾ ಎಂಬುವಳು 
ಏಳನೆಯ ಮಗಳು. ಕಚ ಎಂಟನೆಯ ಮಗ. ಆರುಮಂದಿ ಪುತ್ರರೇ ಅಗ್ನಿಗಳು. 
ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸಲು ಪ್ರತಿಯೊಬ್ಬರೂ ಕೂಡ ಗುರುಗ್ರಹವನ್ನು 
ಉಪಾಸನೆ ಮಾಡಲೇ ಬೇಕು. ಆಗ ಆರಾಧನೆ ಮಾಡಬೇಕು. ಆಗಷ್ಟೇ ಅವನು 
ವಿದ್ಯಾವಂತನೂ, ನ್ಯಾಯವಂತನೂ, ಪುತ್ರವಂತನೂ, ಸಿದ್ಧಿವಂತನೂ ಆಗುತ್ತಾನೆ. 
ಯಾರು ಗುರುವಿನ ಅನುಗ್ರಹವನ್ನು ಪಡೆದಿರುತ್ತಾನೋ, ಅವನು 
ವೇದವಿದ್ಯಾವಂತನಾಗುತ್ತಾನೆ. ಅನೇಕ ಮಂತ್ರಗಳ ಸಿದ್ದಿಯನ್ನು ಪಡೆದುಕೊಳ್ಳುತ್ತಾನೆ. 
ಮಾನವೀಯ ಮೌಲ್ಯವನ್ನು ಅಳವಡಿಸಿಕೊಳ್ಳುತ್ತಾನೆ. ವೇದಾಂತವಿದ್ಯೆಯನ್ನು 
ಹೊಂದುತ್ತಾನೆ. ಮಾಂಗಲ್ಯವಂತನಾಗುತ್ತಾನೆ. ಆನೆ, ಕುದುರೆ, ಹಸು ಮೊದಲಾದ 
ಪಶುಸಂಪತ್ತನ್ನು ಪಡೆದುಕೊಳ್ಳುತ್ತಾನೆ. ಪೌರೋಹಿತ್ಯ, ಪಾಠಪ್ರವಚನ, ಉಪದೇಶ 


ವೈಶಾಖಶುಕ್ನಪಕ್ಷ 91 
ಇವುಗಳಲ್ಲಿ ಆಸಕ್ತಿಯಿರುತ್ತದೆ. ಕಾರುಣ್ಯ, ಸತ್ಯ, ಶುಚಿತ್ವ, ವ್ರತನಿಯಮ, 
ದಾನ-ಧಮಗಳು, ವಿದ್ಯಾದಾನಗಳು ಔದಾರ್ಯ, ಉತ್ತಮವಿದ್ಯೆ ಇವುಗಳನ್ನು 
ಪಾಲಿಸುತ್ತಾನೆ. ಜ್ಞಾನ-ಭಕ್ತಿ, ವಾಕ್‌ಶಕ್ತಿ, ವೈರಾಗ್ಯ ಇವುಗಳಲ್ಲಿ ಅತ್ಯಾಸಕ್ಷನಾಗಿರುತ್ತಾನೆ. 
ಹಾಗು ತೀರ್ಥ ಯಾತ್ರೆ- ಯಲ್ಲಿಯೂ ಕೂಡ ಇವನಿಗೆ ಆಸಕ್ತಿಯಿರುತ್ತದೆ. 19000 
ಗುರುಮಂತ್ರವನ್ನು ಜಪಿಸಬೇಕು. ಗುರುಪೂಜೆಯನ್ನು ಮಾಡಬೇಕು. ಗುರುಶಾಂತಿ 
ಮಾಡಬೇಕು. ಕಡಲೆಯನ್ನು ದಾನ ಮಾಡಬೇಕು. ಅಥವಾ ಕಡಲೆ ಬೇಳೆ ದಾನ 
ಮಾಡಬೇಕು. ಕಡಲೆಯನ್ನು ನೆನೆಸಿ ಹಸುಗಳಿಗೆ ತಿನಿಸಬೇಕು. ಪುಷ್ಕರಾಗ ಧಾರಣೆ 
ಮಾಡಬೇಕು. ಶ್ರೀಸೂಕ್ತ, ಪುರುಷಸೂಕ್ತಗಳ ಪಾರಾಯಣ ಮಾಡಬೇಕು. ಭಾಗವತ 
ಪಾರಾಯಣ, ಸರ್ವಮೂಲ ಪಾರಾಯಣ ಇವುಗಳನ್ನು ಮಾಡಿದಾಗ ಗುರುವಿನ 
ಪೂರ್ಣಾನುಗ್ರಹವಾಗುತ್ತದೆ. ಹಾಗು 9 ಗುರುವಾರಗಳಲ್ಲಿ ಗುರುಮಂತ್ರವನ್ನು 
ಜಪಿಸುತ್ತಾ ಕಲಶದಲ್ಲಿ ಗುರುವನ್ನು ಅಭಿಮಂತ್ರಣೆ ಮಾಡಿ, ಕಡಲೆ ಬೇಳೆ 
ಮೊದಲಾದವುಗಳನ್ನು ದಾನ ಮಾಡಬೇಕು. ಕರ್ಣರೋಗ, ಸಂತಾನಹಾನಿ, 
ಮಧುಮೇಹ, ಗುಲ್ಮರೋಗ, ಕಫರೋಗ, ಮೇಹರೋಗ, ದೇಹಸ್ವಪಾಹಾರ, 
ಬ್ರಹ್ಮಶಾಪ, ಗುರುಶಾಪ ಬಗೆಬಗೆಯ ಅನಿಷ್ಟಗಳು ಸಂತಾನ ಇಲ್ಲದಿರುವಿಕೆ. 
ಪತ್ನಿಯಿಂದ ವಿಯೋಗ. ಮನೆಯಲ್ಲಿ ಜಗಳ ಇವೆಲ್ಲವೂ ಕೂಡ ಉಂಟಾಗುತ್ತವೆ. 


ಪೂಜೆಯನ್ನು ಈ ಮಂತ್ರಗಳಿಂದ ಮಾಡಬೇಕು. ""ಬೃಹಸತಯೇ ನಮಃ, 
: ಸುರಾಚಾರ್ಯಾಯ ನಮಃ, ಜೀವಾಯ ನಮಃ, ಆಂಗೀರಸಾಯ ನಮಃ, ಗುರವೇ 
ನಮಃ, ಗೀಷ್ಠತಯೇ ನಮಃ, ಧಿಷಣಾಯ ನಮಃ, ಚಿತ್ರ-ಶಿಖಂಡಿನೇ ನಮಃ, 
ಪೀತವಸ್ತ್ರಧೃತೇ ನಮಃ, ತೇಜೋಮೂರ್ತಯೇ ನಮಃ, ಮಹಾಮೂರ್ತಯೇ 
ನಮಃ, ಕಮಲಾಸನಸಂಸುತಾಯ ನಮಃ, 

"ಸೌಮ್ಯೇ ಸುದೀರ್ಫ್ಥೇ ಚತುರಸ್ರಪೀಠೇ ರಥೇತಂಗಿರಾ: ಪೂರ್ವಮುಖ- 
ಸ್ವಭಾವಃ । ದಂಡಾಕ್ಟಮಾಲಾಜಲಪಾತ್ರಧಾರೀ ಸಿಂಧ್ವಾಖ್ಯದೇಶೇ ವರದಃ ಸ ಜೀವಃ ॥ 
ಸ್ವರ್ಣಾಂಬರಃ ಸ್ಪರ್ಣವಪುಃ ಕಿರೀಟೀ ಚತುರ್ಭುಜೋ ದೇವಗುರು: ಪ್ರಶಾಂತಃ | 
ಧತ್ತೇ5ಸಿದಂಡಂ ಚ ಕಮಂಡಲುಂ ಚ ತಥಾಕ್ಷಸೂತ್ರೋ ವರದೋತಸ್ತು 


92 ಚೈತ್ರಮಾಸ - ವೈಶಾಖಮಾಸ 


ಮಹ್ಯಮ್‌ 1 ಯೋ ಮೃತ್ಯುಂ ನಿಜದಾಸಾನಾಂ ಮಾರಯತ್ಯಖಿಲೇಷ್ನದಃ | 
ತತ್ರೋದಾಹೃತಯೋ ಬಹ್ವ್ಯಃ ಮೃತ್ಯುಮೃತ್ಯುಂ ನಮಾಮ್ಯಹಮ್‌ ॥ 


ಉಪಾಸ್ಯ - ಶ್ರೀವಾಮನ, ರತ್ನ - ಪುಷ್ಯರಾಗ, ಕಕ್ಷೆ - ಹತ್ತು, ಅಗ್ನಿ - ಶಿಖೀ, 
ಸ್ಥಾನ - ಉತ್ತರ, ಸಮಿತ್‌ - ಅಶ್ವತ್ಥ, ಅಧಿದೇವತೆ - ಇಂದ್ರ, ದಾನ - ಹಳದಿ 
ವಸ್ತ್ರ , ಪ್ರತ್ಯಧಿದೇವತೆ - ಬ್ರಹ್ಮಾ, ರಸ - ಸಿಹಿ, ಬಣ್ಣ- ಹಳದಿ, ರೋಗ - ಕಫ, 
ಭೂತ - ಆಕಾಶ, ಅಂಗ - ಮೇದಸ್ಸು, ಗೋತ್ರ - ಆಂಗೀರಸ, ದಶಾವರ್ಷ - 
ಹದಿನಾರು, ದೇಶ - ಸಿಂಧು, ಅಧಿಕಾರ - ಮಂತ್ರಿ, ಜಾತಿ - ಬ್ರಾಹ್ಮಣ, ರಾಶಿ- 
ಸಂಚಾರ - 1 ವರ್ಷ, ಲಿಂಗ - ಪುರುಷ, ಒಡೆತನ - ಧನು, ಮೀನ, ಪ್ರತಿಮೆ - 
ಚಿನ್ನ, ತಂದೆ - ಅಂಗೀರಸ, ಜಪ - 19,000, ತಾಯಿ - ಶ್ರದ್ಧಾ, ಧಾನ್ಯ - 
ಕಡಲೆ, ಹೆಂಡತಿ - ತಾರಾ. 


ಶ್ರೀ ವಿದ್ಯಾನಾಥತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1780-1788) 
ವಾದಿಯೂಥಪಸಂದೋಹಗರ್ವಪಾತನಕೇಸರಿ । ನೈಜನಾರ್ಥಿತಯೋ ಭೂಯಾ 
ವಿದ್ಯಾನಾಥ ಗುರುಶ್ರಿಯ್ಯೆ ॥ ಇವರು ಕೇವಲ 8 ವರ್ಷಗಳ ಕಾಲ 
ಪೀಠವನ್ನಲಂಕರಿಸಿದ್ದರು. ಹೆಚ್ಚು ಕಾಲ ಕಾವೇರಿ ತೀರದ ಕುಂಭಕೋಣ ಕ್ಷೇತ್ರದಲ್ಲಿ 
ವಾಸ ಮಾಡುವವರಾಗಿ ಪಾಠ-ಪ್ರವಚನಗಳಿಂದ ಅನೇಕ ಶಿಷ್ಕರನ್ನು ಉದ್ದಾರ 
ಮಾಡಿದ್ದಾರೆ. ವಾದಿಗಳೆಂಬ ಮದಿಸಿದ ಆನೆಗಳ ಸಮೂಹಕ್ಕೆ ಇವರು 
ಸಿಂಹಪ್ರಾಯರಾಗಿದ್ದರಂತೆ. ತಮ್ಮ ಪರಮಗುರುಗಳಾದ ಭಾಷ್ಯದೀಪಿಕಾಚಾರ್ಯರ 
ಸನ್ನಿಧಾನದಲ್ಲಿ ಕುಂಭಕೋಣದಲ್ಲಿ 1788ರ ವೈಶಾಖ ಶುದ್ಧ ಏಕಾದಶಿಯಂದು 
ವೃಂದಾವನಸ್ಥರಾದರು. 


ವೈಶಾಖ Il ಶುದ್ಧ॥ ದ್ವಾದಶೀ 


ಫಲೋತವ -. ವಸಂತದ್ವಾದಶೀ ಎಂದೇ ಕರೆಯುತ್ತಾರೆ. ಇಂದು 
ಫಲೋತವವನ್ನು ಮಾಡಬೇಕು. ವರ್ಷದಲ್ಲಿ ಮಾಡಬೇಕಾದ ಐದು ಉತ್ತವಗಳಲ್ಲಿ 
ಇದೂ ಕೂಡ ಒಂದಾಗಿದೆ. ಅನಿರುದ್ಧಸಂಹಿತೆಯಲ್ಲಿ ಜ್ಯೇಷ್ಠಮಾಸದ ದ್ವಾದಶಿ- 
ಯಂದು ಫಲೋತವವನ್ನು ಮಾಡಬೇಕೆಂದು ಹೇಳಲಾಗಿದೆ. ಆದರೆ ವಸಂತ- 


ವೈಶಾಖಶುಕ್ಸಪಕ್ಚ 93 
ಯತುವಿನಲ್ಲಿ ಮಾಡುವ ಸಂಪ್ರದಾಯ ಬಂದಿದೆ. ದಮನೋತ್ಸವ, ಪವಿತ್ರೋತ್ಸವ- 
ಗಳ ಕ್ರಮದಲ್ಲಿಯೇ ಫಲೋತ್ಸವವನ್ನು ಮಾಡಬೇಕು. ಏಕಾದಶಿಯ ದಿವಸ ಅಧಿ- 
ವಾಸ ಮಾಡಬೇಕು. ದಾ )ಿದಶಿಯ ದಿವಸ ಫಲೋತ್ಸವ ಮಾಡಬೇಕು. ಬಾಳೆಹಣ್ಣು, 
ಹಲಸಿನ ಹಣ್ಣು, ಮಾವಿನ ಹಣ್ಣುಗಳು ಈ ಉತ್ಸವಕ್ಕೆ ಬೇಕಾಗುತ್ತವೆ. ಇವುಗಳನ್ನು 
ಭಗವಂತನ ಮೂರ್ತಿಯ ಪಾದಪರ್ಯಂತ, ನಾಭಿಪರ್ಯಂತ, ಹೃದಯ- 
ಪರ್ಯಂತ ಅಥವಾ ಕಂಠಪರ್ಯಂತ ಅಲಂಕರಿಸಬೇಕು. ಫಲೋತ್ಸವವನ್ನು 
ನಿರೂಪಣೆ ಮಾಡುವ ಅನಿರುದ್ಧ ಸಂಹಿತೆಯ 23ನೆಯ ಅಧ್ಯಾಯವನ್ನು ಇಲ್ಲಿ 
ಯಥಾವತ್ತಾಗಿ ನೀಡಲಾಗಿದೆ. 


ಭಗವಾನ್‌ - ತುಲಸ್ಕಾರೋಪಣೇ ಚೈವ ದಮನಾರೋಪಣಂ ಭವೇತ್‌ । 
ಚಂಪಕಾರಾಧನೇ ವಿಪ್ರ ತಥಾ ಕರ್ಮ ಸಮಾಚರೇತ್‌ ॥॥11॥ ಅಂಕುರಾರೋಪಣಂ 
ತತಃ ಕುರ್ಯಾತ್‌ ತಥಾ ವೈ ಕೌತುಕತ್ರಯಮ್‌ । ನಿಶಿ ಪೂಜಾವಿಧಾನಂ ಚ ಅಧಿ- 
ವಾಸಂ ಚ ಭೂಷಣಮ್‌ ॥12॥ ತ್ರಿಸ್ಥಾನಯಜನಂ ಚೈವ ಹೋಮಕರ್ಮವಿಧಿಸ್ತಥಾ । 
ಸ್ನಪನಂ ತು ವಿಶೇಷೇಣ ನಾರಿಕೇರಜಲೈರ್ಭವೇತ್‌ 1131 ಕೇವಲಂ ಗಂಧತೋಯೇ 
ವಾ ತದಭಾವೇ ವಿಶೇಷತಃ | ಅಧಿವಾಸವಿಧ್‌ ಬ್ರಹ್ಮನ್‌ ಸದ್ಯೋ ದ್ರವ್ಯಾಧಿ- 
ವಾಸನಮ್‌ ॥41 ಯಾತ್ರಾಕಾಲೇತು ವಿಪ್ರೇಂದ್ರ ಪುಷ್ಪದಾಮ ಪ್ರಶಸ್ಯತೇ । ವಿಕಿರೇತ್‌ 
ಸರ್ವತೋ ವಿಪ್ರ ಪುಷ್ಪೈರ್ಗ... ನೈರ್ಯಥಾ ॥5॥। ಅನ್ಯಾನಿ ಸರ್ವಕಾರ್ಯಾಣಿ 
ಪೂರ್ವವತ್‌ ಕಾರಯೇದಿ ರಜ | ಚಂಪಕಾನಾಮಭಾವೇ ತು ಪಾಟಲಂ ಪರಿ- 
ಕೀರ್ತಿತಮ್‌ ॥6॥ ವೈಶಾಖಂ ತು ವಿಶೇಷೇಣ ಸನ್ನ್ಯಾಸಂ ಸಮ್ಯಗಾಚರೇತ್‌ । 
ಬ್ರಾಹ್ಮಣಾದೀನಾಂ ವರ್ಣಾನಾಂ ತತ್ನನಾದಂ ಪ್ರದಾಪಯೇತ್‌ ॥7॥ ಸ್ನಪನೇ ತು 
ವಿಶೇಷೇಣ ಕೇವಲಂ ಪುಷತೋಯಕಮ್‌ ॥ ಗಂಧೋದಕಮಥೋ ವಾಪಿ ನಾಲಿ- 
ಕೇರರಸಂ ತು ವಾ ॥8॥। ಪತ್ರಪುಷ್ಟೋತವೇ ವಿಪ್ರ ಭೂಷಣ್ಯೆಃ ಪರಿಭೂಷಯೇತ್‌ । 
ಫಲೋತವೇಷು ಸರ್ವೇಷು ಪೂರಣಂ ಸಂಪ್ರಕೀರ್ತಿತಮ್‌ ॥19॥ ಗಂಧೋತವೇಷು 
ಸರ್ವೇಷು ಲೇಪನಂ ಸಮ್ಯಗಾಚರೇತ್‌ | ಅನೂರಾಧೇ ವಿಶೇಷೇಣ ಫಲೋತವ- 
ಮಥಾಚರೇತ್‌ ॥॥1೦॥ ಫಲೋತವವಿಧಿಂ ವಕ್ಸ್ಯೇ ಸಮಾಸಾದವಧಾರಯ । 
ಕದಲೀಪನಸಂ ಚಾಮ್ರಂ ಫಲಾನಾಂ ಸಂಪ್ರಕೀರ್ತಿತಮ್‌ ॥11॥ ತ್ಪರ್ಜಾರ್ಕ- 


92 ಚೈತ್ರಮಾಸ - ವೈಶಾಖಮಾಸ 


ಹ್ಯಮ್‌ 1 ಯೋ ಮೃತ್ಯುಂ ನಿಜದಾಸಾನಾಂ ಮಾರಯತ್ಯಖಿಲೇಷ್ಠದಃ I 
ತತ್ರೋದಾಹೃತಯೋ ಬಹ್ವ್ಯಃ ಮೃತ್ಯುಮೃತ್ಯುಂ ನಮಾಮ್ಯಹಮ್‌ ॥ 


ಉಪಾಸ್ಯ - ಶ್ರೀವಾಮನ, ರತ್ನ - ಪುಷ್ಯರಾಗ, ಕಕ್ಕೆ - ಹತ್ತು, ಅಗ್ನಿ - ಶಿಖೀ, 
ಸ್ಥಾನ - ಉತ್ತರ, ಸಮಿತ್‌ - ಅಶ್ವತ್ಥ, ಅಧಿದೇವತೆ - ಇಂದ್ರ, ದಾನ - ಹಳದಿ 
ವಸ್ತ್ರ, ಪ್ರತ್ಯಧಿದೇವತೆ - ಬ್ರಹ್ಮಾ, ರಸ - ಸಿಹಿ, ಬಣ್ಣ- ಹಳದಿ, ರೋಗ - ಕಫ, 
ಭೂತ - ಆಕಾಶ, ಅಂಗ - ಮೇದಸ್ಸು, ಗೋತ್ರ - ಆಂಗೀರಸ, ದಶಾವರ್ಷ - 
ಹದಿನಾರು, ದೇಶ - ಸಿಂಧು, ಅಧಿಕಾರ - ಮಂತ್ರಿ, ಜಾತಿ - ಬ್ರಾಹ್ಮಣ, ರಾಶಿ- 
ಸಂಚಾರ - 1 ವರ್ಷ, ಲಿಂಗ - ಪುರುಷ, ಒಡೆತನ - ಧನು, ಮೀನ, ಪ್ರತಿಮೆ - 
ಚಿನ್ನ, ತಂದೆ - ಅಂಗೀರಸ, ಜಪ - 19,000, ತಾಯಿ - ಶ್ರದ್ಧಾ, ಧಾನ್ಯ - 
ಕಡಲೆ, ಹೆಂಡತಿ - ತಾರಾ. 


ಶ್ರೀ ವಿದ್ಯಾನಾಥತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1780-1788) 
ವಾದಿಯೂಥಪಸಂದೋಹಗರ್ವಪಾತನಕೇಸರಿ । ನೈಜನಾರ್ಥಿತಯೋ ಭೂಯಾ 
ಎದ್ಯಾನಾಥ ಗುರುತ್ರಿಯ್ಯೆ ॥ ಇವರು ಕೇವಲ 8 ವರ್ಷಗಳ ಕಾಲ 
ಪೀಠವನ್ನಲಂಕರಿಸಿದ್ದರು. ಹೆಚ್ಚು ಕಾಲ ಕಾವೇರಿ ತೀರದ ಕುಂಭಕೋಣ ಕ್ಷೇತ್ರದಲ್ಲಿ 
ವಾಸ ಮಾಡುವವರಾಗಿ ಪಾಠ-ಪ್ರವಚನಗಳಿಂದ ಅನೇಕ ಶಿಷ್ಯರನ್ನು ಉದ್ದಾರ 
ಮಾಡಿದ್ದಾರೆ. ವಾದಿಗಳೆಂಬ ಮದಿಸಿದ ಆನೆಗಳ ಸಮೂಹಕ್ಕೆ ಇವರು 
ಸಿಂಹಪ್ರಾಯರಾಗಿದ್ದರಂತೆ. ತಮ್ಮ ಪರಮಗುರುಗಳಾದ ಭಾಷ್ಯದೀಪಿಕಾಚಾರ್ಯರ 
ಸನ್ನಿಧಾನದಲ್ಲಿ ಕುಂಭಕೋಣದಲ್ಲಿ 1788ರ ವೈಶಾಖ ಶುದ್ಧ ಏಕಾದಶಿಯಂದು 
ವೃಂದಾವನಸ್ಥರಾದರು. 


ವೈಶಾಖ || ಶುದ್ಧ! ದ್ವಾದಶೀ 


ಫಲೋತವ - ವಸಂತದ್ವಾದಶೀ ಎಂದೇ ಕರೆಯುತ್ತಾರೆ. ಇಂದು 
ಫಲೋತವವನ್ನು ಮಾಡಬೇಕು. ವರ್ಷದಲ್ಲಿ ಮಾಡಬೇಕಾದ ಐದು ಉತ್ಸವಗಳಲ್ಲಿ 
ಇದೂ ಕೂಡ ಒಂದಾಗಿದೆ. ಅನಿರುದ್ಧಸಂಹಿತೆಯಲ್ಲಿ ಜ್ಯೇಷ್ಠಮಾಸದ ದ್ವಾದಶಿ- 
ಯಂದು ಫಲೋತವವನ್ನು ಮಾಡಬೇಕೆಂದು ಹೇಳಲಾಗಿದೆ. ಆದರೆ ವಸಂತ- 


ವೈಶಾಖಶುಕ್ಸಪಕ್ಚ 93 
ಯತುವಿನಲ್ಲಿಮಾಡುವ ಸಂಪ್ರದಾಯ ಬಂದಿದೆ. ದಮನೋತವ, ಪವಿತ್ರೋತವ- 
ಗಳ ಕ್ರಮದಲ್ಲಿಯೇ ಫಲೋತ್ಸವವನ್ನು ಮಾಡಬೇಕು. ಏಕಾದಶಿಯ ದಿವಸ ಅಧಿ- 
ವಾಸ ಮಾಡಬೇಕು. ದಾ ದಶಿಯ ದಿವಸ ಫಲೋತವ ಮಾಡಬೇಕು. ಬಾಳೆಹಣ್ಣು, 
ಹಲಸಿನ ಹಣ್ಣು, ಮಾವಿನ ಹಣ್ಣುಗಳು ಈ ಉತ್ಸವಕ್ಕೆ ಬೇಕಾಗುತ್ತವೆ. ಇವುಗಳನ್ನು 
ಭಗವಂತನ ಮೂರ್ತಿಯ ಪಾದಪರ್ಯಂತ, ನಾಭಿಪರ್ಯಂತ, ಹೃದಯ- 
ಪರ್ಯಂತ ಅಥವಾ ಕಂಠಪರ್ಯಂತ ಅಲಂಕರಿಸಬೇಕು. ಫಲೋತ್ಸವವನ್ನು 
ನಿರೂಪಣೆ ಮಾಡುವ ಅನಿರುದ್ಧ ಸಂಹಿತೆಯ 23ನೆಯ ಅಧ್ಯಾಯವನ್ನು ಇಲ್ಲಿ 
ಯಥಾವತ್ತಾಗಿ ನೀಡಲಾಗಿದೆ. 


ಭಗವಾನ್‌ - ತುಲಸ್ಕಾರೋಪಣೇ ಚೈವ ದಮನಾರೋಪಣಂ ಭವೇತ್‌ । 
ಚಂಪಕಾರಾಧನೇ ವಿಪ್ರ ತಥಾ ಕರ್ಮ ಸಮಾಚರೇತ್‌ ॥111 ಅಂಕುರಾರೋಪಣಂ 
ತತಃ ಕುರ್ಯಾತ್‌ ತಥಾ ವೈ ಕೌತುಕತ್ರಯಮ್‌ । ನಿಶಿ ಪೂಜಾವಿಧಾನಂ ಚ ಅಧಿ- 
ವಾಸಂ ಚ ಭೂಷಣಮ್‌ ॥1211 ತ್ರಿಸ್ಥಾನಯಜನಂ ಚೈವ ಹೋಮಕರ್ಮವಿಧಿಸ್ತಥಾ । 
ಸ್ನಪನಂ ತು ವಿಶೇಷೇಣ ನಾರಿಕೇರಜಲೈರ್ಭವೇತ್‌ 11311 ಕೇವಲಂ ಗಂಧತೋಯೇ 
ವಾ ತದಭಾವೇ ವಿಶೇಷತಃ | ಅಧಿವಾಸವಿಧೌ ಬ್ರಹ್ಮನ್‌ ಸದ್ಯೋ ದ್ರವ್ಯಾಧಿ- 
ವಾಸನಮ್‌ ॥!4॥। ಯಾತ್ರಾಕಾಲೇ ತು ವಿಪ್ರೇಂದ್ರ ಪುಷ್ಪದಾಮ ಪ್ರಶಸ್ಯತೇ। ವಿಕಿರೇತ್‌ 
ಸರ್ವತೋ ವಿಪ್ರ ಪುಷ್ಪೈರ್ಗ... ನೈರ್ಯಥಾ ॥5॥। ಅನ್ಯಾನಿ ಸರ್ವಕಾರ್ಯಾಣಿ 
ಪೂರ್ವವತ್‌ ಕಾರಯೇದಿ ನಿಜ | ಚಂಪಕಾನಾಮಭಾವೇ ತು ಪಾಟಲಂ ಪರಿ- 
ಕೀರ್ತಿತಮ್‌ ॥6॥ ವೈಶಾಖಂ ತು ವಿಶೇಷೇಣ ಸನ್ಮ್ಯಾಸಂ ಸಮ್ಮಗಾಚರೇತ್‌ । 
ಬ್ರಾಹ್ಮಣಾದೀನಾಂ ವರ್ಣಾನಾಂ ತತ್ವಸಾದಂ ಪ್ರದಾಪಯೇತ್‌ ॥17॥ ಸ್ನಪನೇ ತು 
ವಿಶೇಷೇಣ ಕೇವಲಂ ಪುಷತೋಯಕಮ್‌ | ಗಂಧೋದಕಮಥೋ ವಾಪಿ ನಾಲಿ- 
ಕೇರರಸಂ ತು ವಾ ॥8। ಪತ್ರಪುಷ್ಲೋತವೇ ವಿಪ್ರ ಭೂಷಣೈೆಃ ಪರಿಭೂಷಯೇತ್‌ । 
ಫಲೋತವೇಷು ಸರ್ವೇಷು ಪೂರಣಂ ಸಂಪ್ರಕೀರ್ತಿತಮ್‌ ॥19॥ ಗಂಧೋತವೇಷು 
ಸರ್ವೇಷು ಲೇಪನಂ ಸಮ್ಯಗಾಚರೇತ್‌ | ಅನೂರಾಧೇ ವಿಶೇಷೇಣ ಫಲೋತವ- 
ಮಥಾಚರೇತ್‌ 1101 ಫಲೋತವವಿಧಿಂ ವಕ್ಷ್ಯೇ ಸಮಾಸಾದವಧಾರಯ । 
ಕದಲೀಪನಸಂ ಚಾಮ್ರಂ ಫಲಾನಾಂ ಸಂಪ್ರಕೀರ್ತಿತಮ್‌ ॥1111 ತ್ಪರ್ಜಾರ್ಕ್ಕ- 


94 


ಯೊ 


ತ್ರಮಾಸ - ವೈಶಾಖಮಾಸ 
ಸಂಯುತಂ ನ್ಯೂನಂ ಬೀಜಪೂರಂ ತು ಚಾಕ್ಚತಮ್‌ | ಪನಸಂ ವಿವಿಧಂ ಪ್ರೋಕ್ತಂ 
ಪನಸಂ ಕ್ಲುದ್ರಸಂಜ್ನಕಮ್‌ ॥1121 ಕ್ಷುದ್ರಂ ತು ವರ್ಜಯೇದ್‌ ವಿಪ್ರ ಸರ್ವದಾ 
ಪೂರಕರ್ಮಣಿ | ಕದಲೀ ತ್ರಿವಿಧಂ ಪ್ರೋಕ್ತಂ ತ್ರಿವಿಧಂ ಯೋಗ್ಯಮೇವ ಚ ॥13॥ 
ಸಹಕಾರೇ ತಥಾ ಪ್ರೋಕ್ತಂ ಹಾರೀತಂ ರಕ್ತಪೀತಕಮ್‌ । ತ್ರಿವಿಧಂ ಪೂರಣೇ 
ಯೋಗ್ಯಂ ಕ್ರಮುಕೇ ಚಂದ್ರಪೂರಕಮ್‌ ॥141 ಹಾರೀತಂ ಪೀತಕಂ ರಕ್ತಂ ಪೂರಣೇ 
ಸರ್ವಕಂ ಭವೇತ್‌ । ಅಂಕುರಾವಾಹನಂ ಚೈವ ಚತುಃಸ್ಥಾನಾರ್ಚನಂ ತಥಾ ॥15॥ 
ಕೌತುಕಂ ತು ಯಥಾ ಚೈವ ಪ್ರಾತಃಸ್ತಪನಮೇವ ಚ ।ಟ ದ್ವಾರಪೂಜಾವಿಧಿಶ್ಚೆವ 


ಸಿ 


ಚತುಃಸ್ಲಾನಾರ್ಚನಕ್ರಿಯಾ ॥16॥ ಮೂಲಬಿಂಬಾರ್ಚನಂ ಚೈವ ನೈವೇದ್ಯಂ 
ಬಲಿರೇವ ಚ । ಅಧಿವಾಸದಿನೇ ವಿಪ್ರ ಶಿವಮಾನೇನ ಪೂರಯೇತ್‌ ॥17॥ ತದ್‌- 
ದ್ರವ್ಯೇಣ ಬಲಿಂ ಕುರ್ಯಾದ್ಧೋಮಕರ್ಮ ತಥಾ ಭವೇತ್‌ । ದ್ವಿಗುಣಂ ತ್ರಿಗುಣಂ 
ಸಿವ ಚಾತುರ್ಗುಣ್ಯಂ ತದಂತಿಕೇ 1181 ವಾಸುದೇವಾದಿಭಿರ್ಮಂತ್ರೈಶ್ನತು- 
ರ್ಮೇದಾದ್ಯಕ್ಕೆಸ್ತು ವಾ । ಶಾಖಾದ್ಯತ್ರಿತಯಂ ವಾಪಿ ವಿಷ್ಣುಸೂಕ್ತತೃತೀಯಕಮ್‌ 
19 ಅಂಗಾದೀನಾಂ ವಿಶೇಷೇಣ ಮುಷ್ಠಿಮಾನೇನ ಪೂರಯೇತ್‌ । ಶ್ರಿಯಾದೀನಾಂ 
ವಿಶೇಷೇಣ ಜಾನುಮಾನೇನ ಪೂರಯೇತ್‌ ॥20॥ ಕರ್ಮಾರ್ಚಾದಿಬಿಂಬಾನಾಂ 
ಪಾದಮಾನೇನ ಪೂರಯೇತ್‌ । ಏಕೈಕಂ ಹೋಮಕಾರ್ಯೇ ತು ಬಲಿಕರ್ಮಣಿ 
ಮುಷ್ಟಿಕಮ್‌ ॥12111 ಉತ್ಸವಂ ಕಾರಯೇದಂತೇ ವಿಕಿರೇತ್‌ ಫಲಪೂರಕೈಃ। ಮಂಡಪೇ 
ಸನ್ನಿವೇಶ್ಯಾಥ ತತಃ ಸನ್ನ್ಯಾಸಮಾಚರೇತ್‌ ॥221 ಪೂಜಾಪೂರ್ವಂ ತತಃ 
ಕುರ್ಯಾತ್‌ ಪೂರ್ವವತ್‌ ಪರಿವಾಪಯೇತ್‌!। ಶುದ್ಧಸ್ನಾನಂ ತತಃ ಕೃತ್ವಾಗರ್ಭಗೇಹೇ 
ನಿವೇಶಯೇತ್‌ ॥2311 ಪನಸಾನಾಮಭಾವೇ ತು ಸಹಕಾರೈಃ ಪ್ರಪೂರಯೇತ್‌ । 
ಸಹಕಾರಫಲಾಭಾವೇ ಮೋಚಕ್ಕಃ ಪರಿಪೂರಯೇತ್‌ 112411 ತ್ರಯಂ ತ್ರಿಮಾನೇ ವಾ 
ವಿಪ್ರ ಮಾಸಮೃಕ್ಟೇ ಸಮರ್ಚಯೇತ್‌ । ಶ್ರಾವಣೇ ಮಾಸಿ ವಿಪ್ರೇಂದ್ರ ಬೀಜಪೂರಾ- 
ಷಕ್ಸೆರ್ಯಜೇತ್‌ ॥251 ತದಭಾವೇ ತು ವಿಪ್ರೇಂದ್ರ ಆರ್ದ್ರಪೂಗೀಫಲೈರ್ಯ- 
ಜೇತ್‌ । ಮಾಸೇ ಚಾಶ್ಚಯುಜೇ ವಿಪ್ರ ಜಲಜೈಃ ಪರಿತೋ ಯಜೇತ್‌ ॥126॥ ಸ್ನಷನೇ 
ತು ವಿಶೇಷೇಣ ರಜನೀನೀರಮುತ್ತಮಮ್‌ । ಚೂರ್ಣಸ್ನಾನಯುತಂ ವಾಪಿ ಉಕ್ತ- 


ವೈಶಾಖಶುಕ್ಸಪಕ್ಚ 95 
ದ್ರವ್ಯಘಟ್ಟೆಸ್ತು ವಾ1॥45॥ ಲೇಪನಂ ಪೂರ್ವವತ್‌ ಕುರ್ಯಾತ್‌ ಅಂಕುರಾದಿಕ್ರಿಯಾಂ 
ತಥಾ । ಇತಿ ಸಂಕ್ಷೇಪತಃ ಪ್ರೋಕ್ತೋ ಮಾಸೋತವವಿಶೇಷಕ:ಃ ॥461 

ಇತಿ ಶ್ರೀಪಾಂಚರಾತ್ರೇ ಮಹೋಪನಿಷದಿ ಅನಿರುದ್ಧಸಂಹಿತಾಯಾಂ ಮಾಸೋತ್ಸವ- 


ವಿಧಿರ್ನಾಮ ತ್ರಯೋವಿಂಶೋತಧ್ಯಾಯಃ ॥ 
ಶ್ರೀಸುವ್ರತೀಂದ್ರತೀರ್ಥರು (ರಾಯರ ಮಠ) - ಮಂತ್ರಾಲಯ - ಸುಶೀ- 
ಲೇಂದ್ರಕರಾಬ್ಲೋತ್ಸಂ ಸುಶಾಂತ್ಯಾದಿಗುಣಾರ್ಣವಂ 1 ಸುಧಾಪ್ರವಚನಾಸಕ್ತಂ 


ಸುವ್ರತೀಂದ್ರಗುರುಂ ಭಜೇ ॥ ಇವರು 50ನೆಯ ಪೀಠಾಧಿಪತಿಗಳು. ಶ್ರೀಸುಶೀ- 
ಲೇಂದ್ರತೀರ್ಥರ ಶಿಷ್ಯರು. ಇವರ ವೃಂದಾವನ ಮಂತ್ರಾಲಯದಲ್ಲಿದೆ. 


ಶ್ರೀ ವಿದ್ಯಾಮಾನ್ಯತೀರ್ಥರು (ಭಂಡಾರಕೇರಿ, ಪಲಿಮಾರು ಉಭಯ- 
ಮಠಾಧೀಶರು) - 


ಎರ್ಮಾಳು ಗ್ರಾಮದಲ್ಲಿ ಶ್ರೀಕುಪಣ್ಣ (ರಾಮಕೃಷ್ಣ) ತಂತ್ರಿ ರಾಧಮ್ಮದಂಪತಿಗಳ 
ಪುತ್ರರಾಗಿ ದಿನಾಂಕ 27.07.1913 ಪ್ರಮಾದಿ ಸಂವತ್ಸರ ಆಷಾಢನಮಮಿ, 
ಭಾನುವಾರ ಜನನ. ಪೂರ್ವಾಶ್ರಮದ ಹೆಸರು ಶ್ರೀ ನಾರಾಯಣತಂತ್ರಿ, ಎಂಟನೆಯ 
ವಯಸಿನಲ್ಲಿ ಆಗಿನ ಪುತ್ತಿಗೆ ಮಠಾಧೀಶರಾದ, ಮಹಾತಪಸ್ಸಿಗಳಾದ ಶ್ರೀ ಸುಧೀಂದ್ರ 
ತೀರ್ಥರ ಸನ್ನಿಧಾನದಲ್ಲಿ ಉಪನಯನ, ಸನ್ಯಾಸದೀಕ್ಲೆ ಹಾಗೂ ಭಂಡಾರಕೇರೆ 
ಪೀಠಾಧಿಪತ್ಯವನ್ನು ಅದಮಾರು ಮಠಾಧೀಶರಾಗಿದ್ದ ಶ್ರೀ ವಿಬುಧಪ್ರಿಯತೀರ್ಥರಿಂದ 
5.10.1925ನೇ ದಿನಾಂಕ ಕ್ರೋಧನ, ಕಾರ್ತಿಕ ಕೃಷ್ಣಪಂಚಮೀ ದಿನದಂದು ಸ್ವೀಕಾರ. 
ಶ್ರೀ ಸತ್ಯಧ್ಯಾನರಲ್ಲಿ ಸಮಗ್ರ ಶಾಸ್ತ್ರಾಧ್ಯಯನ. ಶ್ರೀ ಮಧ್ವರಾದ್ದಾಂತ ಸಂವರ್ಧಕ ಸಭಾ 
ಸ್ಥಾಪನೆ, 1969ರಲ್ಲಿ ಆಗಿನ ಪಲಿಮಾರು ಮಠದ ಶ್ರೀ ರಘುವಲ್ಲಭರಿಂದ ಪಲಿಮಾರು 
ಮಠಾಧಿಪತ್ಯ ಪ್ರಾಪ್ತಿ. ಆದುದರಿಂದ ಭಂಡಾರಕೇರಿ ಹಾಗೂ ಪಲಿಮಾರು ಮಠದ 
ಉಭಯ ಪೀಠಗಳಿಗೆ ಅಧಿಪತಿಗಳೆನ್ನಿಸಿದ ವಿಶಿಷ್ಟ ಹಿರಿಮೆ ಇವರದು. 


ಶ್ರೀ ವಿಶ್ವೇಶತೀರ್ಥರು (ಪೇಜಾವರ ಮಠ), ಶ್ರೀ ವಿಶ್ವಪ್ರಿಯತೀರ್ಥರು (ಅದ- 
ಮಾರು ಮಠ) ಶ್ರೀ ಸುಗುಣೇಂದ್ರತೀರ್ಥರು (ಪುತ್ತಿಗೆ ಮಠ) ಶ್ರೀ ವಿದ್ಯಾಧೀಶತೀರ್ಥರು 
(ಪಲಿಮಾರು ಮಠ), ಶ್ರೀ ವಿದ್ಯೇಶತೀರ್ಥರು (ಭಂಡಾರಕೇರಿ ಮಠ), ಶ್ರೀ 
ವಿದ್ಯಾವಲ್ಲಭತೀರ್ಥರು (ಪ್ರಯಾಗಮಾಧ್ವಪೀಠ) ಮೊದಲಾದ ಸನ್ಯಾಸಿ ಶಿಷ್ಯರಿಗೆ ಪಾಠ 


94 ಚೈತ್ರಮಾಸ - ವೈಶಾಖಮಾಸ 
ಸಂಯುತಂ ನ್ಯೂನಂ ಬೀಜಪೂರಂ ತು ಚಾಕ್ಟತಮ್‌ । ಪನಸಂ ವಿವಿಧಂ ಪ್ರೋಕ್ತಂ 
ಪನಸಂ ಕ್ಲುದ್ರಸಂಜ್ನಕಮ್‌ ॥12/। ಕ್ಟುದ್ರಂ ತು ವರ್ಜಯೇದ್‌ ವಿಪ್ರ ಸರ್ವದಾ 
ಪೂರಕರ್ಮಣಿ | ಕದಲೀ ತ್ರಿವಿಧಂ ಪ್ರೋಕ್ತಂ ತ್ರಿವಿಧಂ ಯೋಗ್ಯಮೇವ ಚ ॥13॥ 
ಸಹಕಾರೇ ತಥಾ ಪ್ರೋಕ್ತಂ ಹಾರೀತಂ ರಕ್ತಪೀತಕಮ್‌ । ತ್ರಿವಿಧಂ ಪೂರಣೇ 
ಯೋಗ್ಯಂ ಕ್ರಮುಕೇ ಚಂದ್ರಪೂರಕಮ್‌ ॥141! ಹಾರೀತಂ ಪೀತಕಂ ರಕ್ತಂ ಪೂರಣೇ 
ಸರ್ವಕಂ ಭವೇತ್‌ । ಅಂಕುರಾವಾಹನಂ ಚೈವ ಚತುಃಸ್ಥಾನಾರ್ಚನಂ ತಥಾ ॥115॥ 
ಕೌತುಕಂ ತು ಯಥಾ ಚೈವ ಪ್ರಾತಃಸ್ನಪನಮೇವ ಚ।ಟ ದ್ವಾರಪೂಜಾವಿಧಿಶ್ಚೆವ 
ಚತುಃಸ್ಥಾನಾರ್ಚನಕ್ರಿಯಾ ॥16॥ ಮೂಲಬಿಂಬಾರ್ಚನಂ ಚೈವ ನೈವೇದ್ಯಂ 
ಬಲಿರೇವ ಚ । ಅಧಿವಾಸದಿನೇ ವಿಪ್ರ ಶಿವಮಾನೇನ ಪೂರಯೇತ್‌ 11171 ತದ್‌- 
ದ್ರವ್ಯೇಣ ಬಲಿಂ ಕುರ್ಯಾದ್ಧೋಮಕರ್ಮ ತಥಾ ಭವೇತ್‌ । ದ್ವಿಗುಣಂ ತ್ರಿಗುಣಂ 

ೈವ ಚಾತುರ್ಗುಣ್ಯಂ ತದಂತಿಕೇ ॥18॥ ವಾಸುದೇವಾದಿಭಿರ್ಮಂತ್ರೈಶ್ಚತು- 
ರ್ವೇದಾದ್ಯಕೈೆಸ್ತು ವಾ | ಶಾಖಾದ್ಯತ್ರಿತಯಂ ವಾಪಿ ವಿಷ್ಣುಸೂಕ್ತತೃತೀಯಕಮ್‌ 
111911 ಅಂಗಾದೀನಾಂ ವಿಶೇಷೇಣ ಮುಷ್ಟಿಮಾನೇನ ಪೂರಯೇತ್‌ | ಶ್ರಿಯಾದೀನಾಂ 
ವಿಶೇಷೇಣ ಜಾನುಮಾನೇನ ಪೂರಯೇತ್‌ 112011 ಕರ್ಮಾರ್ಚಾದಿಬಿಂಬಾನಾಂ 
ಪಾದಮಾನೇನ ಪೂರಯೇತ್‌ । ಏಕೈಕಂ ಹೋಮಕಾರ್ಯೇ ತು ಬಲಿಕರ್ಮಣಿ 
ಮುಷ್ಟಿಕಮ್‌ ॥21/ ಉತ್ಸವಂ ಕಾರಯೇದಂತೇ ವಿಕಿರೇತ್‌ ಫಲಪೂರಕೈಃ। ಮಂಡಪೇ 
ಸನ್ನಿವೇಶ್ಯಾಥ ತತಃ ಸನ್ನಾ ಸಮಾಚರೇತ್‌ ॥221 ಪೂಜಾಪೂರ್ವಂ ತತಃ 
ಕುರ್ಯಾತ್‌ ಪೂರ್ವವತ್‌ ಪರಿವಾಪಯೇತ್‌ । ಶುದ್ಧಸ್ನಾನಂ ತತಃ ಕೃತ್ಥಾ _ಗರ್ಭಗೇಹೇ 
ನಿವೇಶಯೇತ್‌ ॥12311 ಪನಸಾನಾಮಭಾವೇ ತು ಸಹಕಾರೈ: ಪ್ರಪೂರಯೇತ್‌ । 
ಸಹಕಾರಫಲಾಭಾವೇ ಮೋಚಕೈ:ಃ ಪರಿಪೂರಯೇತ್‌ ॥24॥ ತ್ರಯಂ ತ್ರಿಮಾನೇ ವಾ 
ವಿಪ್ರ ಮಾಸಮೃಕ್ಟೇ ಸಮರ್ಚಯೇತ್‌ । ಶ್ರಾವಣೇ ಮಾಸಿ ವಿಪ್ರೇಂದ್ರ ಬೀಜಪೂರಾ- 
ಷ್ಲಕ್ಳೆರ್ಯಜೇತ್‌ 1251 ತದಭಾವೇ ತು ವಿಪ್ರೇಂದ್ರ ಆರ್ದ್ರಪೂಗೀಫಲೈರ್ಯ- 
ಜೇತ್‌ | ಮಾಸೇ ಚಾಶ್ಚಯುಜೇ ವಿಪ್ರ ಜಲಜೈಃ ಪರಿತೋ ಯಜೇತ್‌ 11261 ಸ್ಪಪನೇ 
ತು ವಿಶೇಷೇಣ ರಜನೀನೀರಮುತ್ತಮಮ್‌ । ಚೂರ್ಣಸ್ನಾನಯುತಂ ವಾಪಿ ಉಕ್ತ- 


ವೈಶಾಖಶುಕ್ಸಪಕ್ಚ 95 
ದ್ರವ್ಯಘಟೈಸ್ತುವಾ॥45॥। ಲೇಪನಂ ಪೂರ್ವವತ್‌ ಕುರ್ಯಾತ್‌ ಅಂಕುರಾದಿಕ್ರಿಯಾಂ 
ತಥಾ । ಇತಿ ಸಂಕ್ಷೇಪತಃ ಪ್ರೋಕ್ತೋ ಮಾಸೋತ್ತವವಿಶೇಷಕಃ ॥461 

ಇತಿ ಶ್ರೀಪಾಂಚರಾತ್ರೇ ಮಹೋಪನಿಷದಿ ಅನಿರುದ್ಧಸಂಹಿತಾಯಾಂ ಮಾಸೋತ್ಸವ- 


ವಿಧಿರ್ನಾಮ ತ್ರಯೋವಿಂಶೋ5ಧ್ಯಾಯಃ ॥ 
ಶ್ರೀಸುವ್ರತೀಂದ್ರತೀರ್ಥರು (ರಾಯರ ಮಠ) - ಮಂತ್ರಾಲಯ - ಸುಶೀ- 
ಲೇಂದ್ರಕರಾಬ್ಲೋತ್ಸಂ ಸುಶಾಂತ್ಯಾದಿಗುಣಾರ್ಣವಂ 1॥ ಸುಧಾಪ್ರವಚನಾಸಕ್ತಂ 


ಸುವ್ರತೀಂದ್ರಗುರುಂ ಭಜೇ ॥ ಇವರು 50ನೆಯ ಪೀಠಾಧಿಪತಿಗಳು. ಶ್ರೀಸುಶೀ- 
ಲೇಂದ್ರತೀರ್ಥರ ಶಿಷ್ಯರು. ಇವರ ವೃಂದಾವನ ಮಂತ್ರಾಲಯದಲ್ಲಿದೆ. 


ಶ್ರೀ ವಿದ್ಯಾಮಾನ್ಯತೀರ್ಥರು (ಭಂಡಾರಕೇರಿ, ಪಲಿಮಾರು ಉಭಯ- 
ಮಠಾಧೀಶರು) - | 


ಎರ್ಮಾಳು ಗ್ರಾಮದಲ್ಲಿ ಶ್ರೀಕುಪಣ್ಣ (ರಾಮಕೃಷ್ಣ) ತಂತ್ರಿ ರಾಧಮ್ಮ ದಂಪತಿಗಳ 
ಪುತ್ರರಾಗಿ ದಿನಾಂಕ 27.07.1913 ಪ್ರಮಾದಿ ಸಂವತ್ಸರ ಆಷಾಢನವಮಿ, 
ಭಾನುವಾರ ಜನನ. ಪೂರ್ವಾಶ್ರಮದ ಹೆಸರು ಶ್ರೀ ನಾರಾಯಣತಂತ್ರಿ , ಎಂಟನೆಯ 
ವಯಸಿನಲ್ಲಿ ಆಗಿನ ಪುತ್ತಿಗೆ ಮಠಾಧೀಶರಾದ, ಮಹಾತಪಸ್ವಿಗಳಾದ ಶ್ರೀ ಸುಧೀಂದ್ರ 
ತೀರ್ಥರ ಸನ್ನಿಧಾನದಲ್ಲಿ ಉಪನಯನ, ಸನ್ಯಾಸದೀಕ್ಷೆ ಹಾಗೂ ಭಂಡಾರಕೇರೆ 
ಪೀಠಾಧಿಪತ್ಯವನ್ನು ಅದಮಾರು ಮಠಾಧೀಶರಾಗಿದ್ದ ಶ್ರೀ ವಿಬುಧಪ್ರಿಯತೀರ್ಥರಿಂದ 
5.10.1925ನೇ ದಿನಾಂಕ ಕ್ರೋಧನ, ಕಾರ್ತಿಕ ಕೃಷ್ಣಪಂಚಮೀ ದಿನದಂದು ಸ್ವೀಕಾರ. 
ಶ್ರೀ ಸತ್ಯಧ್ಯಾನರಲ್ಲಿ ಸಮಗ್ರ ಶಾಸ್ತ್ರಾ ಧ್ಯಯನ. ಶ್ರೀ ಮಧ್ವರಾದ್ದಾಂತ ಸಂವರ್ಧಕ ಸಭಾ 
ಸ್ಥಾಪನೆ, 1969ರಲ್ಲಿಆಗಿನ ಪಲಿಮಾರು ಮಠದ ಶ್ರೀ ರಘುವಲ್ಲಭರಿಂದ ಪಲಿಮಾರು 
ಮಠಾಧಿಪತ್ಯ ಪ್ರಾಪ್ತಿ. ಆದುದರಿಂದ ಭಂಡಾರಕೇರಿ ಹಾಗೂ ಪಲಿಮಾರು ಮಠದ 
ಉಭಯ ಪೀಠಗಳಿಗೆ ಅಧಿಪತಿಗಳೆನ್ನಿಸಿದ ವಿಶಿಷ್ಟ ಹಿರಿಮೆ ಇವರದು. 


ಶ್ರೀ ವಿಶ್ವೇಶತೀರ್ಥರು (ಪೇಜಾವರ ಮಠ), ಶ್ರೀ ವಿಶ್ವಪ್ರಿಯತೀರ್ಥರು (ಅದ- 
ಮಾರು ಮಠ) ಶ್ರೀ ಸುಗುಣೇಂದ್ರತೀರ್ಥರು (ಪುತ್ತಿಗೆ ಮಠ) ಶ್ರೀ ವಿದ್ಯಾಧೀಶತೀರ್ಥರು 
(ಪಲಿಮಾರು ಮಠ), ಶ್ರೀ ವಿದ್ಯೇಶತೀರ್ಥರು (ಭಂಡಾರಕೇರಿ ಮಠ), ಶ್ರೀ 
ವಿದ್ಯಾವಲ್ಲಭತೀರ್ಥರು (ಪ್ರಯಾಗಮಾಧ್ವಪೀಠ) ಮೊದಲಾದ ಸನ್ಯಾಸಿ ಶಿಷ್ಯರಿಗೆ ಪಾಠ 


96 ಚೈತ್ರಮಾಸ - ವೈಶಾಖಮಾಸ 
ಹೇಳಿದ ಮಹಾವಿದ್ವಾಂಸರು. ಕುಂದಾಪುರದ ವ್ಯಾಸರಾಜ ಮಠದ ಶ್ರೀ ಲಕ್ಷ್ಮೀಂದ್ರ- 
ತೀರ್ಥರು ಇವರಲ್ಲಿ ಅಧ್ಯಯನ ಮಾಡಿರುವರು. 


ಕ್ರಿ.ಶ. 1952ರಲ್ಲಿ ಬದರಿಕ್ಷೇತ್ರದಲ್ಲಿ 48 ದಿನಗಳ ಕಾಲ ಕಾಷ್ಠಮೌನವ್ರತವನ್ನು 
ಆಚರಿಸಿರುವರು. 1961ರಲ್ಲಿ ದಿಲ್ಲಿಯಲ್ಲಿ ಚಾತುರ್ಮಾಸ್ಯವ್ರತಗೊಂಡ ಸಂದರ್ಭದಲ್ಲಿ 
ಶ್ರೀಗಳ ಉಪನ್ಯಾಸದಿಂದ ಆಗಿನ ರಾಷ್ಟ್ರಪತಿ ಬಾಬುರಾಜೇಂದ್ರಪ್ರಸಾದ, ಉಪರಾಷ್ಟ್ರಪತಿ 
ಎಸ್‌. ರಾಧಾಕೃಷ್ಣನ್‌, ಗೃಹಮಂತ್ರಿ ಶ್ರೀನಂದಾ, ಲೋಕಸಭಾಧ್ಯಕ್ಷರಾದ ಅನಂತಶಯನ 
ಅಯ್ಯಂಗಾರ ಮುಂತಾದವರು ಪ್ರಭಾವಿತರಾಗಿದ್ದರು. 


ವಾಕ್ಯಾರ್ಥಪ್ರಿಯರು, ವಾಕ್ಯಾರ್ಥಕೋವಿದರು. ಕರಪಾತ್ರಿ ಸ್ವಾಮಿಗಳೇ ಮೊದ- 
ಲಾದ ಅನೇಕ ಪರವಾದಿ ಪ್ರಖ್ಯಾತರನ್ನು ವಾದದಲ್ಲಿ ಪರಾಭವಗೊಳಿಸಿದವರು. 
ಅಪೂರ್ವ ಪ್ರವಚನ ಪಟುಗಳು, ಜೀವನದುದ್ದಕ್ಕೂ ಸದಾಚಾರಪಾವಿತ್ಯಗಳಿಗೆ ಹೆಸರು 
ಮಾಡಿದ್ದರು. "ಅದ್ದೆ ತತತ್ವಸುಧಾಸಮೀಕ್ಷಾ' "ತತ್ವಮಾರ್ತಾಂಡವಿಮರ್ಶಃ' "ಮಾಯಾ 
ವಾದನಿರಸಾಖ್ಯಗ್ರಂಥಾನೇಕಾರ್ಥಮಾಲಿಕಾ' ಎಂಬ ಅಪೂರ್ವ ಶ್ಲೋಕರೂಪ ಸಂಸ್ಕೃತ 
ವ್ಯಾಖ್ಯಾನವನ್ನೂ ರಚಿಸಿರುವರು. ಹಾಗೂ ಕನ್ನಡದಲ್ಲಿ "ನಾಸಿಕ್ಕನಿರಾಸ' "ಗಾಯಿತ್ರೀ- 
ಗಾಂಭೀರ್ಯ' ಮೊದಲಾದ ಅನೇಕ ಕೃತಿಗಳನ್ನು ರಚಿಸಿರುವರು. "ತತ್ತ್ವಸಂಖ್ಯಾನ' 
"ತತ್ತ್ವವಿವೇಕ' ಹಾಗೂ ಖಂಡನತ್ರಯಗಳನ್ನು ಟೀಕಾ ಸಮೇತ ಕನ್ನಡಕ್ಕೆ 
ಅನುವಾದಿಸಿರುವರು. "ದಶಪ್ರಕರಣ'ವನ್ನು ಟೀಕೆಯೊಂದಿಗೆ ಪ್ರಕಾಶನಪಡಿಸಿದ್ದು, 
ವಿಷ್ಣುಸಹಸ್ರನಾಮ ವ್ಯಾಖ್ಯಾನ, ತಂತ್ರಸಾರಸಂಗ್ರಹ ಟೀಕಾ, ಪ್ರಮೇಯ ಮಾಲಿಕಾ 
ತಂತ್ರಸಾರಮಂತ್ರೋದ್ಧಾರ. ತೀರ್ಥಪ್ರಬಂಧ ಮೊದಲಾದ ಅನೇಕ ಕೃತಿಗಳನ್ನು 
ಸಂಪಾದನೆ ಪಡಿಸಿ, ಪ್ರಕಾಶನ ಪಡಿಸಿರುವರು. ಶ್ರೀವಿಷ್ಣುಸಹಸ್ರನಾಮಕ್ಕೆ ಅತ್ಯಂತ 
ವಿಸ್ತಾರವಾದ ಅರ್ಥವನ್ನು ಕನ್ನಡದಲ್ಲಿ ಬರೆಯಿಸಿ "ಜಿಜ್ಞಾಸ' ಎಂಬ ತುಂಬಾ 
ಉದ್ದೋಧಕವಾದ ಟಿಪ್ಪಣಿಯನ್ನು ತಾವೇ ಸ್ವತಃ ಬರೆದು ನಾಲ್ಕು ಸಂಪುಟಗಳಲ್ಲಿ 
ಪ್ರಕಾಶನ ಪಡಿಸಿರುವರು. 

1970-71ರಲ್ಲಿ ಪ್ರಥಮ ಪರ್ಯಾಯದಲ್ಲಿ ಶ್ರೀಕೃಷ್ಣದೇವರಿಗೆ ಚಿನ್ನದ 
ತೊಟ್ಟಿಲನ್ನೂ, 1986-67ರ ದ್ವಿತೀಯ ಪರ್ಯಾಯದಲ್ಲಿ ಚಿನ್ನದ ರಥ, ವಜ್ರದ 
ಕಿರೀಟವನ್ನು ಅಪಾರ ಆರ್ಥಿಕ ವೆಚ್ಚದಿಂದ ಮಾಡಿಸಿ ಸಮರ್ಪಿಸಿರುವರು. ತಾವು ಸ್ವತಃ 


ವೈಶಾಖಶುಕ್ಸಪಕ್ಸ 97 
ಪ್ರವಚನ ಮಾಡುವುದರೊಂದಿಗೆ, ಬೇರೆ ಬೇರೆ ವಿದ್ವಾಂಸರಿಂದ ಅಪಾರ ಸಂಖ್ಯೆಯ 
ಪ್ರವಚನಗಳನ್ನು ಸ್ವತಃ ತಾವೇ ಉಪಸ್ಥಿತರಿದ್ದು ಮಾಡಿಸಿದ್ದು ವಿಶೇಷತೆ. ಶ್ರೀ ಸತ್ಯಧ್ಯಾನರ 
ಅನಂತರ ವಿದ್ವಾಂಸರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಭಾವನೆ, 
ಸನ್ಮಾನ, ಗೌರವಗಳನ್ನು ನೀಡಿದ ಖ್ಯಾತಿಯೂ ಇವರದೇ. ಪ್ರಶಾಂತ ಮುಖಮುದ್ರೆ , 
ಸದಾ ಹಸನ್ಮುಖ, ವಿಶೇಷ ಶಿಷ್ಯ ವಾತ್ಸಲ್ಯ ಇವರ ವಿಶಿಷ್ಟ ಗುಣಗಳು. ಸಾವಿರಾರು ಜನರಿಗೆ 
ಮಂತ್ರೋಪದೇಶ ನೀಡಿ, ಸನ್ಮಾರ್ಗ ಪರಾಯಣರನ್ನಾಗಿ ಮಾಡಿರುವರು. ಘಟಿಕಾಚಲ 
ಮೊದಲಾದ ಅನೇಕ ಸ್ಥಳಗಳಲ್ಲಿನ ಮಠಗಳನ್ನು ಜೀರ್ಣೋದ್ಧಾರಗೊಳಿಸಿರುವರು. ಶಾ. 
ಶ. 1922 (ಕ್ರಿ.ಶ. 2000) ವಿಕ್ರಮನಾಮ ಸಂವತ್ತರ ವೈಶಾಖ ಶು. ಏಕಾದಶಿ ದಿನದಂದು 
ಉಡುಪಿಯಲ್ಲಿ ಶ್ರೀಕೃಷ್ಣ ಪಾದಾರವಿಂದವನ್ನು ಸೇರಿದರು. ಅಂದು ರಾತ್ರಿಯೇ 
ಪಲಿಮಾರಿನಲ್ಲಿರುವ ಮಠದಲ್ಲಿ ವೃಂದಾವನ ಮಾಡಲಾಯಿತು. ಅದ್ವೈತಮತಖಂಡನೆ 
ಇವರ ಜೀವನತಪಸ್ಸು . ಮತ್ತೊಂದು ಯಥಾರ್ಥವಾದ ಏಕಾದಶೀ ಆಚರಣೆಯ 
ಸಂಸ್ಥಾಪನೆ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಮ್‌ । ವಿದ್ಯಾಮಾನ್ಯ- 
ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ಪರಮ್‌ ॥ ಬ್ರಹ್ಮಚರ್ಯಹರಿಪ್ರೀತಿಸುವಿದ್ಯಾ- 
ವಾದಶಾಲಿನಃ | ಇಷ್ಟದಾನ್‌ ಕಷ್ಟಹರ್ತ್ಯನ್‌ ನಃ ವಿದ್ಯಾಮಾನ್ಯಾನ್‌ ಮುನೀನ್ನುಮಃ ॥ 


ವೈಶಾಖ || ಶುಕ್ಲ॥ ದ್ವಾದಶೀ 


ವೇದವ್ಯಾಸಜಯಂತೀ- ವೈಶಾಖಶುಕ್ಗದ್ಹಾದಶೀ - ವೈಶಾಖಮಾಸದ 
ಶುಕ್ಲಪಕ್ಚದ ದ್ವಾದಶಿಯಂದು ಶ್ರದ್ಧಾಭಕ್ತಿಗಳಿಂದ ಪ್ರತಿಯೊಬ್ಬರೂ ವೇದವ್ಯಾಸ- 
ಜಯಂತಿಯನ್ನು ಆಚರಣೆ ಮಾಡಬೇಕು. ಸತ್ಯವತೀ-ಪರಾಶರರಲ್ಲಿ ಹಿಮಾ- 
ಚ್ಛಾದಿತವಾದ ದ್ವೀಪದ ಮಧ್ಯ ಶ್ರೀವೇದವ್ಯಾಸದೇವರು ವೈಶಾಖಮಾಸದ ಶುಕ್ಲಪಕ್ಟದ 
ದ್ವಾದಶಿಯ ದಿವಸ ಅವತಾರ ಮಾಡಿರುವರು. ಅವತರಿಸಿದ ಕೂಡಲೇ ಉಪ- 
ನಯನವನ್ನು ಮಾಡಿಸಿಕೊಂಡು, ಬದರೀಕ್ಷೇತ್ರಕ್ಕೆ ತೆರಳಿ, ವೇದಗಳನ್ನು ಉದ್ದಾರ 
ಮಾಡಿ, ಇತಿಹಾಸ-ಪುರಾಣಾದಿಗಳನ್ನು ರಚನೆ ಮಾಡಿದರು. "ವ್ಯಾಸೋಚ್ಛಿಷ್ಟಂ 
ಜಗತ್‌ ಸರ್ವಂ' ಎಂಬ ನಾಣ್ಣುಡಿಯಂತೆ ಪ್ರತಿಯೊಂದು ತತ್ವಜ್ಞಾನವನ್ನೂ ಕೂಡ 
ಇಂಥ ಶ್ರೀವೇದವ್ಯಾಸದೇವರಿಂದಷ್ಟೇ ನಾವು ಪಡೆದುಕೊಳ್ಳಲು ಸಾಧ್ಯ. ಇಂಥ 
ಶ್ರೀವೇದವ್ಯಾಸದೇವರು ಹೇಳಿದ್ದನ್ನೇ ಉಳಿದವರು ಪ್ರಚುರ ಪಡಿಸಿದ್ದಾರೆ. ಅವರು 


98 ಚೈತ್ರಮಾಸ - ವೈಶಾಖಮಾಸ 
ಹೇಳದ ವಿಷಯ ಯಾವುದೂ ಉಳಿದಿಲ್ಲ. ಆದ್ದರಿಂದ ಇಂಥ ಶ್ರೀವೇದವ್ಯಾಸದೇವರ 
ಮೂಲಕವೇ ನಾವು ತತ್ವಜ್ಞಾನವನ್ನು 'ಪಡೆದುಕೊಳ್ಳಲು ಸಾಧ್ಯ. ನಿಜವಾದ 
ಗುರುಗಳೆಂದರೆ ಇಂಥ ಶ್ರೀವೇದವ್ಯಾಸದೇವರೇ ಆಗಿದ್ದಾರೆ. ಇವರ ಅನುಗ್ರಹದಿಂದಷ್ಟೇ 
ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮೋಕ್ಟಾದಿ ಪುರುಷಾರ್ಥಗಳನ್ನು ಪಡೆದು- 
ಕೊಳ್ಳಲು ಸಾಧ್ಯ. ಹಾಗೂ ತಂತ್ರಸಾರಸಂಗ್ರಹದಲ್ಲಿ ಕಲಿಯುಗದಲ್ಲಿ ವಿಶೇಷ 
ಫಲದಾಯಕವೆಂದು ಘೋಷಣೆಮಾಡಿದ, ಶ್ರೀವೇದವ್ಯಾಸಮಂತ್ರವನ್ನು ಖಂಡಿತ- 
ವಾಗಿಯೂ ಯಥಾಶಕ್ತಿ ಜಪ ಮಾಡಬೇಕು. ಅಕ್ಷರ ಲಕ್ಕಸಂಖ್ಯೆಯಲ್ಲಿ ಶ್ರೀವೇದವ್ಯಾಸ 
ಮಂತ್ರವನ್ನು ಜಪಿಸುವುದರಿಂದ ವಾಕ್‌ಸಿದ್ದಿ ಹಾಗೂ ಜ್ಞಾನಸಿದ್ಧಿಗಳು ಶೀಘ್ರವಾಗಿ 
ದೊರೆಯುವುದರಲ್ಲಿ ಸಂಶಯವೇ ಇರುವುದಿಲ್ಲ. ನಿತ್ಯವೂ ಶ್ರೀವೇದವ್ಯಾಸದೇವರ 
ಆರಾಧನೆಯನ್ನು ಮಾಡಲೇಬೇಕು. ವೇದವ್ಯಾಸಜಯಂತಿಯ ದಿವಸ ಮತ್ತಷ್ಟು 
ಶ್ರದ್ಧಾಭಕ್ತಿಗಳನ್ನು ಹೊಂದಿ ಶ್ರೀವೇದವ್ಯಾಸದೇವರ ಆರಾಧನೆಯನ್ನು ಆಚರಿಸಬೇಕು. 


ಪೂಜೆಯಲ್ಲಿ ಶ್ರೀವೇದವ್ಯಾಸದೇವರ ಪ್ರತಿಮೆಯನ್ನು ಇಟ್ಟುಕೊಳ್ಳಬೇಕು. ಇದು 
ಉತ್ತಮಪಕ್ಷ. ಇಲ್ಲದಿದ್ದರೆ ಭಗವಂತನ ಯಾವುದೇ ಪ್ರತಿಮೆಯಲ್ಲಿ ಶ್ರೀವೇದ- 
ವ್ಯಾಸದೇವರನ್ನು ಇಂದು ಆವಾಹನೆ ಮಾಡಿ, ಷೋಡಶೋಪಚಾರ ಪೂಜೆಗಳಿಂದ 
ಸಂತೃಪ್ಪಿಪಡಿಸಿ ಧನ್ಯರಾಗಬೇಕು. ಹಾಗೂ ಕೆಳಗಿನ ಮಂತ್ರಗಳನ್ನು ಹೇಳಿ, ಅರ್ಫವನ್ನು 
ನೀಡಬೇಕು. 


ದ್ವೀಪೇ ಭಗಿನ್ಯಾಃ ಸ ಯಮಸ್ಯ ವಿಶ್ವಕ್ಟತ್‌ ಪ್ರಕಾಶತೇ ಜ್ಞಾನ-ಮರೀಚಿ-ಮಂಡಲಃ 
ಪ್ರಭಾಸಯನ್‌ ಅಂಡಬಹಿಸ್ತಥಾಂತಃಸಹಸ್ರಲಕ್ಷಾಮಿತ- ಭಾನು-ದೀಢಿತಿಃ ಶ್ರೀವೇದ- 
ವ್ಯಾಸಾಯ ನಮಃ ಇದಮರ್ಫ್ಯಂ ಇದಮರ್ಫ್ಥ್ಯಂ ಇದಮರ್ಯಂ 

ಇಲ್ಲಿಗೆ ಶ್ರೀವೇದವ್ಯಾಸಜಯಂತಿಯ ಆಚರಣೆಯ ಕ್ರಮವು ಸಮಾಪ್ರವಾಯಿತು. 


ಶ್ರೀಮಧ್ವಾಚಾರ್ಯರಿಂದ ಶ್ರೀವೇದವ್ಯಾಸದೇವಸ್ತುತಿ- ಜಯತ್ಯಜೋತ ಖಂಡ- 
ಗುಣೋರು-ಮಂಡಲಃಸದೋದಿತೋ ಜ್ಞಾನ- ಮರೀಚಿ-ಮಾಲೀಸ್ವಭಕ್ತ- 
ಹಾರ್ದೊೋಚ್ಚ-ತಮೋ-ನಿಹಂತಾವ್ಯಾಸಾವತಾರೋ ಹರಿರಾತ್ಮ- ಭಾಸ್ಕರಃ || 
ಅಗಣ್ಯದಿವ್ಯೋರುಗುಣಾರ್ಣವಃ ಪ್ರಭುಃ ಸಮಸ್ತ-ವಿದ್ಯಾಧಿಪತಿಃ ಜಗದುರುಃ । 
ಅನಂತಶಕ್ತಿಃ ಜಗದೀಶ್ಚದೇಶ್ವರಃ ಸಮಸ್ತದೋಷಾತಿ-ವಿದೂರವಿಗ್ರಹಃ । 


ವೈಶಾ ಖಶುಕ್ಷಪಕ್ಷ 99 


ಶುಭ-ಮರಕತವರ್ಣೋ ರಕ್ತಪಾದಾಬ್ದ-ನೇತ್ರಾ- ಧರ-ಕರ-ನಖ-ರಸನಾಗ್ರಃ 
ಚಕ್ರಶಂಖಾಬ್ದರೇಖಃ । ರವಿಕರವರಗೌರಂ ಚರ್ಮಚೈಣಂ ವಸಾನಃ ತಟಿದ- 
ಮಲ-ಜಟಾ-ಸಂದೀಪ್ತಚೂಡಂ ದಧಾನಃ । ವಿಸ್ತೀರ್ಣ-ವಕ್ಚಾ ಕಮಳಾಯತಾಕ್ಟೋ 
ಬೃಹದ್‌ಭುಜಃ ಕಂಬು-ಸಮಾನ-ಕಂಠಃ । ಸಮಸ್ತ-ವೇದಾನ್‌ ಮುಖತಃ ಸಮು- 
ದ್ಧಿರನ್‌ ಅನಂತಚಂದ್ರಾಧಿಕ-ಕಾಂತಸಮ್ಮುಖಃ | ಪ್ರಬೋಧ-ಮುದ್ರಾಭಯ-ದೋ 
ರ್ದ್ವಯಾನ್ಹಿ ತೋ ಯಜ್ಗೊ ್ಲೀಪವೀತಾಜಿನ-ಮೇಖಲೋಲ್ಲನನ್‌ | ದೃಶಾ ಮಹಾ- 
ಜ್ಞಾನ- ಭುಜಗಂ- ದಷ್ಟಂ ಉಜ್ಜೀವಯಾನೋ ಜಗದತ್ಯರೋಚತ || 


ವಿಜ್ಞಾನರೋಚಿಃ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ ಹರಿತೋಪ- 
ಲಾಭಮ್‌ | ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋ 
5ಸ್ಮಿ॥ | 

ಕಾಲೇನ ಮೀಲಿತದೃಶಾಂ ಅವಮೃಶ್ಯ ನೃಣಾಂ ಸ್ತೋಕಾಯುಷಾಂ ಸ್ವನಿಗಮೋ 
ಬತ ದೂರಪಾರಃ ಆವಿರ್ಹಿತಸ್ತ್ವನುಯುಗಂ ಸ ಹಿ ಸತ್ಯವತ್ಯಾಂ ವೇದದ್ರುಮಂ 
ವಿಟಪಶಃ ವಿಭಜಿಷ್ಯತಿ ಸ್ಥ॥ 

ಜಾಮದಗ್ನ 'ದ್ವಾದಶೀವ್ರತ (ಪರಶುರಾಮದ್ವಾದಶೀ) - ದುರ್ವಾಸಮುನಿ 
— ವೈಶಾಖಮಾಸದ ಶುಕ್ಲಪಕ್ಷದ ದಶಮಿಯಲ್ಲಿಯೂ ವ್ರತ ಮಾಡುವವನು 
ವಿಧಿಯಂತೆ ಸಂಕಲ್ಪವನ್ನು ಮಾಡಿ, ಮತ್ತ ದಾ ದಶಿವ್ರತದಲ್ಲಿ ಹೇಳಿರುವಂತೆ 
ಏಕಾದಶಿಯ ದಿನ ಮೃತ್ತಿಕೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಿ, ಬಳಿಕ ದೇವಗೃಹಕ್ಕೆ 
ಹೋಗಬೇಕು. 


ಅಲ್ಲಿ ವಿದ್ವಾಂಸನಾದ ವ್ರತಿಯು ಭಕ್ತಿಯಿಂದ ಹರಿಯನ್ನು ಆರಾಧಿಸಿ ಈ 
ಮಂತ್ರಗಳಿಂದ ಎಂದರೆ, ಜಾಮದಗ್ನ್ಯಾಯ ನಮಃ ಎಂದು ಸ್ವಾಮಿಯ ಪಾದ- 
ಗಳನ್ನೂ , ಸರ್ವಧಾರಿಣೇ ನಮಃ ಎಂದು ಉದರವನ್ನೂ , ಮಧುಸೂದನಾಯ 
ನಮಃ ಎಂದು ನಡುವನ್ನೂ , ಶ್ರೀವತ್ಸಧಾರಿಣೇ ನಮಃ ಎಂದು ತೊಡೆಗಳನ್ನೂ, 
ಕ್ಷರಾಂತಕಾಯ ನಮಃ ಎಂದು ತೋಳುಗಳನ್ನೂ , ಶಿತಿಕಂಠಾಯ ನಮಃ ಎಂದು 
ಹುಬ್ಬುಗಳ ಮಧ್ಯವನ್ನೂ, ಅವುಗಳ ಹೆಸರಿನಿಂದಲೇ ಶಂಖಚಕ್ರಗಳನ್ನೂ, 
ಬ್ರಹ್ಮಾಂಡಧಾರಿಣೇ ನಮಃ ಎಂದು ತಲೆಯನ್ನೂ ಅರ್ಚಿಸಿ, ಹಿಂದಿನಂತೆ ದೇವ- 


100 ಚೈತ್ರಮಾಸ - ವೈಶಾಖಮಾಸ 
ನೆದುರಿಗೆ ಪೂರ್ಣಕಲಶವನ್ನು ಸ್ಥಾಪಿಸಬೇಕು. ಆ ಕಲಶದ ಮೇಲೆ ಬಿದಿರಿನ 
ಪಾತ್ರೆಯಲ್ಲಿ ಸುವರ್ಣದಿಂದ ಪರಶುರಾಮಮೂರ್ತಿಯನ್ನು ಮಾಡಿಸಿ, ಸ್ಥಾಪಿಸಿ 
ಶುದ್ಧವಸ್ತಗಳೆರಡನ್ನು ಧರಿಸಬೇಕು. ಆ ದೇವನ ಬಲಗೈಯಲ್ಲಿ ಪರಶು (ಗಂಡು- 
ಗೊಡಲಿ) ಇರುವಂತೆ ಮಾಡಿಸಿರಬೇಕು. 


ಅರ್ಫ್ಯಪಾದ್ಯಾದಿಗಳಿಂದಲೂ, ಬಗೆ ಬಗೆಯ ಹೂವುಗಳಿಂದಲೂ, ಗಂಧಾದಿ- 
ಗಳಿಂದಲೂ ಚೆನ್ನಾಗಿ ಪೂಜಿಸಿ, ಅವನೆದುರುಗಡೆಯಲ್ಲಿ ಭಕ್ತಿಯಿಂದ ಧ್ಯಾನಿಸುತ್ತಾ 
ಜಾಗರಣೆಯನ್ನು ಮಾಡಬೇಕು. ಆ ರಾತ್ರಿಕಳೆದು ಸೂರ್ಯೋದಯವಾಗಲು 
ಹಿಂದಿನಂತೆ ಬ್ರಾ ಹ್ಮಣನಿಗೆ ಎಲ್ಲವನ್ನೂ ಅರ್ಪಿಸಬೇಕು. ಹೀಗೆ ವ್ರತವನ್ನು ಮಾಡಿದ- 
ವನಿಗೆ ಆಗುವ ಫಲವನ್ನು ಹೇಳುವೆನು. ಕೇಳು. 


ಹಿಂದೆ ಅತಿಬಲಶಾಲಿಯೂ, ಭಾಗ್ಯವಂತನೂ ಆದ ವೀರಸೇನನೆಂಬ 
ದೊರೆಯಿದ್ದನು. ಬಲು ಒಳ್ಳೆಯ ಮನಸ್ಸುಳ್ಳ ಅವನು ಮಕ್ಕಳಿಲ್ಲದುದರಿಂದ 
ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದನು. ಆಗ ಅವನನ್ನು ನೋಡಲು ಯಾಜ್ಲವಲ್ಯ್ಯ 
ಮಹಾಮುನಿಯು ಅಲ್ಲಿಗೆ ಬಂದನು. ಸ್ವಲ್ಪದೂರದಲ್ಲಿ ಬರುತ್ತಿದ್ದ ಪರಮ- 
ತೇಜಸ್ವಿಯಾದ ಅವನನ್ನು ಕಂಡು ವೀರಸೇನನು ಕೈಮುಗಿದುಕೊಂಡು, ಎದುರು- 
ಗೊಂಡನು. 


ಪೂಜಿತನಾದ ಆ ಮುನಿಯು ""ಧರ್ಮಜ್ಞನಾದ ರಾಜನೇ! ಏಕೆ ತಪಸನ್ನು 
ಮಾಡುತ್ತಿರುವಿ? ನಿನಗಿಷವಾದ ಕಾರ್ಯವೇನು?'' ಎಂದು ಕೇಳಿದನು. 


ದೊರೆಯು ""ಮಹಾಭಾಗನೇ! ನನಗೆ ಪುತ್ರಸಂತಾನವಿಲ್ಲ. ಆದುದರಿಂದ 
ಪಸನ್ನು ಮಾಡಿ ದೇಹವನ್ನು ಕ್ಷಯಿಸುವೆನು'' ಎಂದು ಹೇಳಿದನು. 
ಯಾಜ್ಲವಲ್ಯ್ಯನು ಎ. “ದೊರೆಯೇ! ಬಹುಕ್ಲೇಶದ ಈ ತಪವು ಸಾಕು. 
ಅಲ್ಟಾಯಾಸದಿಂದಲೇ ನಿನಗೆ ಮಗನು ಜನಿಸುವನು. ಸಂಶಯವಿಲ್ಲ'' ಎಂದನು. 


ರಾಜನು - ""ಪೂಜ್ಯನಾದ ಬ್ರಾಹ್ಮಣನೇ! ಸ್ವಲ್ಪಶ್ರಮದಿಂದಲೇ ಹೇಗೆ ನನಗೆ 
ಪುತ್ರನುದಿಸುವನು? ನಮಸ್ಕರಿಸುವ ನನಗೆ ಪ್ರೀತಿಯಿಂದ ಇದನ್ನು ಹೇಳು'' 
ಎಂದನು. 


ವೈಶಾಖಶುಕ್ಷಪಕ್ಸ 101 

ದುರ್ವಾಸಮುನಿ - ಕೀರ್ತಿವಂತನಾದ ವೀರಸೇನರಾಜನು ಹೀಗೆ ಕೇಳಲು 
ಯಾಜ್ಲವಲ್ಯ್ಯಮುನಿಯು ವೈಶಾಖಶುಕ್ನಪಕ್ಷದ ಈ ದ್ವಾದಶಿಯ ವ್ರತವನ್ನು 
ಉಪದೇಶಿಸಿದನು. ಪುತ್ರನನ್ನು ಪಡೆಯಬೇಕೆಂಬ ಹೆಚ್ಚಾದ ಆಸೆಯುಳ್ಳ ಆ ರಾಜನು 
ಉಪವಾಸವ್ರತವನ್ನು ಮಾಡಿ, ಪರಮಧಾರ್ಮಿಕನೆಂದೂ ಪುಣ್ಯಶ್ಲೋಕನೆಂದೂ 
ಈಗಲೂ ಹೊಗಳಿಸಿಕೊಳ್ಳುವವನೂ ಆದ ನಳನೆಂಬ ಪುತ್ರನನ್ನು. ಪಡೆದನು. 
ಮಹಾಮುನಿಯೇ। ಈ ವ್ರತಕ್ಕೆ ಇದು ಅಮುಖ್ಯವಾದ ಫಲ (ಇದೇ 
ಮುಖ್ಯಫಲವಲ್ಲ). ವ್ರತಿಗೆ ಈ ಜನ್ಮದಲ್ಲಿ ಸುಪುತ್ರನುದಿಸುವನು. ಅವನು ಕೀರ್ತಿ- 
ವಂತನೂ, ಶ್ರೀಮಂತನೂ, ವಿದ್ಯಾವಂತನೂ ಆಗುವನೆಂಬುದರಲ್ಲಿ ಆಶ್ಚರ್ಯವೇ? 
ಪರಲೋಕದಲ್ಲಾಗುವುದನ್ನು ಕೇಳು. 


ಈ ವ್ರತವನ್ನು ಮಾಡುವವರು ಒಂದು ಕಲ್ಪಕಾಲ ಬ್ರಹ್ಮಲೋಕದಲ್ಲಿದ್ದು 
ಅಪ್ಸರಸ್ತೀಯರ ಸಮೂಹಗಳೊಡನೆ ವಿಹರಿಸುವರು. ತಿರುಗಿ ಸೃಷ್ಟಿಯಲ್ಲಿ 
ಚಕ್ರವರ್ತಿಗಳಾಗಿ ಹುಟ್ಟಿ, ಮೂವತ್ತುಸಾವಿರಕಲಕಾಲ' ಜೀವಿಸುವರು. ಇದರಲ್ಲಿ 
ಸಂದೇಹವಿಲ್ಲ. 

ಮಧುಸೂದನ ಪೂಜಾ - ಈ ದಿನ ವೈಶಾಖ ಮಧುಸೂದನನ ಪೂಜೆಯಿಂದ 
ಅಗ್ನಿಷ್ಟೋಮ ಯಾಗದ ಫಲವು ಬರುತ್ತದೆ; ಸೋಮಲೋಕ ಪ್ರಾಪ್ತಿಯಾಗುತ್ತದೆ. ಈ 
ದಿನ ಗುರು, ಮಂಗಳರು ಸಿಂಹರಾಶಿಯಲ್ಲೂ, ಸೂರ್ಯನು ಮೇಷರಾಶಿಯಲ್ಲೂ 
ಇದ್ದು, ಹಸ್ತ ನಕ್ಷತ್ರ, ವ್ಯತೀಪಾತ ಯೋಗಗಳು ಇದ್ದರೆ ಯೋಗವಿಶೇಷವು. ಗೋ, 
ಭೂ, ಹಿರಣ್ಣ, ವಸ್ತ್ರದಾನಗಳಿಂದ ಸರ್ವ ಪಾಪವು ಪರಿಹಾರವಾಗುತ್ತದೆ. 
ಶ್ರೀಮಧ್ವಾಚಾರ್ಯರು ಮಧುಸೂದನ ದಾನವ ಸೂದನ ವಂದೇ ದೈವತಮೋದಿತ 
ವೇದಿತ ಪಾದ ಎಂದು ದ್ವಾದಶಸ್ತೋತ್ರದಲ್ಲಿ ಮಧುಸೂದನನ್ನು ಸ್ತುತಿಸಿರುವರು. 

ಜಾಮದಗ್ಗಿ ದ್ವಾದಶೀ/ಪೀತಕ ದ್ವಾದಶೀ ಇಂದು ಪರಶುರಾಮದೇವರ 
ಪೂಜೆಯನ್ನು ಮಾಡತಕ್ಕದ್ದು .. ಶ್ರೀಮದಾಚಾರ್ಯರ ತಂತ್ರಸಾರ ಸಂಗ್ರಹದಲ್ಲಿ 
ಭಗವಂತನ ಪರಶುರಾಮಾವತಾರವನ್ನು ಉಲ್ಲೇಖಿಸುವ ಈ ಸ್ತೋತ್ರದಲ್ಲಿ 
ಪರಶುರಾಮನನ್ನು ಯಾವ ರೀತಿ ಧ್ಯಾನಿಸಬೇಕೆಂದು ನಿರೂಪಿಸಲಾಗಿದೆ. 
ಅಂಗಾರವರ್ಣಮಭಿತೋಂಡಬಹಿಃ ಪ್ರಭಾಭಿರ್ವ್ಯಾಪ್ತಂ ಪರಶ್ಚಧಧನುರ್ಧರಮೇಕ 


102 ಚೈತ್ರಮಾಸ - ವೈಶಾಖಮಾಸ 


ವೀರಮ್‌ । ಧ್ಯಾಯೇದಜೇಶಪುರುಹೂತಮುಖ್ಯಸ್ತುವದ್ಧಿರಾವೀತಮಾತ್ಮಪದವೀಂ 
ಪ್ರತಿಪಾದಯಂತಮ್‌ ॥ 1॥ 


ವೈಶಾಖ Il ಶುಕ್ಲ ॥ ಚತುರ್ದಶೀ 


ನೃಸಿಂಹಜಯಂತೀ - ವೈಶಾಖ ಶುಕ್ಲ ಚತುರ್ದಶಿಯದು ಸಾಯಂಕಾಲ 
ನರಸಿಂಹದೇವರ ಪೂಜೆ. ಈ ದಿನ ಸ್ವಾತಿ ನಕ್ಷತ್ರ, ಶನಿವಾರ, ಸಿದ್ದಯೋಗ, ವಣಿಕ 
ಕರಣಗಳು ಇದ್ದರೆ ಪ್ರಶಸ್ತ. ಧಾನ್ಯದ ಮೇಲೆ ಉದಕುಂಭದಲ್ಲಿ ಯಥಾಶಕ್ತಿ 
ಸುವರ್ಣದಿಂದ ನಿರ್ಮಿತವಾದ ಲಕ್ಷ್ಮೀನೃಸಿಂಹದೇವರ ಪ್ರತಿಮೆಯನ್ನು ಸ್ಥಾಪಿಸಿ 
ಸಾಯಂಕಾಲದಲ್ಲಿ ಪೂಜಿಸುವ ಕ್ರಮವಿದೆ. ಹೊಸಿಲಿನಲ್ಲಿ ಪೂಜಿಸುವ ಕ್ರಮವೂ 
ಇದೆ. ಶ್ರೀನರಸಿಂಹದೇವರಿಗೆ ವಿಶೇಷ ಪಂಚಾಮೃತಗಳನ್ನು ನೆರವೇರಿಸಿ, ಶ್ರೀನೃಸಿಂಹ- 
ದೇವರ ಪ್ರತಿಮೆಗೆ ಗಂಧಲೇಪನವನ್ನು ಮಾಡಿ ಪೂಜಿಸಬೇಕು. 


ಅರ್ಫ್ಯಮಂತ್ರ- ಪರಿತ್ರಾಣಾಯ ಸಾಧೂನಾಂ ಜಾತೋ ವಿಷ್ಣುರ್ನ್ವಕೇಸರೀ । 
ಅನೇನಾರ್ಫ್ಯಪ್ರದಾನೇನ ಸಫಲಾಃ ಸ್ಕುರ್ಮನೋರಥಾಃ ॥ ಪ್ರಾರ್ಥನಾ ಮಂತ್ರ- 
ಮದ್ವಂಶೇ ಯೇ ನರಾ ಜಾತಾ ಯೇ ಜನಿಷ್ಯಂತಿ ಚಾಪರೇ । ತಾನ್‌ ಸಮುದ್ದರ 
ದೇವೇಶ ದುಸ್ತರಾದ್‌ ಭವಸಾಗರಾತ್‌ ॥1॥ ಪಾತಕಾರ್ಣವಮಗ್ನಸ್ಕ ವ್ಯಾಧಿದುಃ 
ಖಾಂಬುವಾರಿಭಿಃ । ತೀವ್ರೈಶ್ಚ ಪರಿಭೂತಃ ಸ ಮಹಾದುಃಖಗತಸ್ಯತೀ 1211 
ಕರಾವಲಂಬನಂ ದೇಹಿ ಶೇಷಶಾಯಿನ್‌ ಜಗತ್ತತೇ । ಶ್ರೀನೃಸಿಂಹ ರಮಾಕಾಂತ 
ಭಕ್ತಾನಾಂ ಭಯನಾಶನ ॥3॥ ಕ್ಷೀರಾಂಬುನಿಧಿವಾಸಿರಿಸ್ತ್ವಂ ಚಕ್ರಪಾಣೇ ಜನಾರ್ದನ | 
ವ್ರತೇನಾನೇನ ದೇವೇಶ ಭುಕಿಮುಕ್ತಿ ಪ್ರದೋ ಭವ ॥4॥ 


ಈ ದಿವಸ ಕೋಸಂಬರಿ, ಬೆಲ್ಲದ ಪಾನಕ, ನೀರುಮಜ್ಜಿಗೆಯನ್ನು ದೇವರಿಗೆ 
ಮತ್ತು ರಾಯರಿಗೆ ಸಮರ್ಪಿಸಿ, ಬ್ರಾಹ್ಮಣ- ಸುವಾಸಿನಿಯರಿಗೆ ವಿತರಿಸುವುದು. 
(ಹೆಚ್ಚಿನ ವಿವರಣೆಗಾಗಿ ನಮ್ಮ ಸಂಸ್ಥೆಯ 'ನರಸಿಂಹಜಯಂತೀ' ಪುಸ್ತಕವನ್ನು 
ನೋಡಿರಿ. | 

ತ್ರಯೋದಶೀ ಚತುರ್ದಶೀ ಹುಣ್ಣಿಮೆಗಳೆಂಬ ಅಂತ್ಯಪುಷ್ಕರಿಣೀ - ವೈಶಾ 
ಖಶುಕ್ನಪಕ್ಷದ ತ್ರಯೋದಶೀ ಚತುರ್ದಶೀ ಹುಣ್ಣಿಮೆಗಳೆಂಬ ಮೂರು ತಿಥಿಗಳನ್ನು 


ವೈಶಾಖಶುಕ್ಷಪಕ್ಸ 103 
ಒಟ್ಟಾಗಿ "ಅಂತ್ಯಪುಷ್ಟರೀಣೀ' ಎನ್ನಲಾಗಿದೆ. ವೈಶಾಖಸ್ನಾನದ ಕೊನೆಯ ಮೂರು 
ದಿನಗಳು ಇವು. ಪೂರ್ಣವೈಶಾಖಸ್ನಾನವನ್ನು ವಿಧಿಬದ್ಧವಾಗಿ ಆಚರಿಸಲಾಗದಿದ್ದರೂ 
ಈ ಮೂರು ದಿನಗಳಲ್ಲಾದರೂ ಅರುಣೋದಯಕಾಲದೊಳೆದ್ದು ನದೀ, ಸಮುದ್ರಾ 
ಗಳಲ್ಲಿ ಸ್ನಾನ ಮಾಡುವುದು ಪರಮಫಲದಾಯಕ. 


ಶ್ರೀ ರಘುರತ್ಛತೀರ್ಥರು (ಪಲಿಮಾರು ಮಠ) ವೈಶಾಖ ಶುದ್ಧ ಚತುರ್ದಶಿ 
ಇವರು ಪರಂಪರೆಯಲ್ಲಿ ಇಪ್ಪತ್ತೈದನೆಯವರು ಇವರು ಸರ್ವಮೂಲ ಗ್ರಂಥ ಇತರ 
ಅನೇಕ ಅಪೂರ್ವ ಗ್ರಂಥಗಳನ್ನು ಸ್ತೋತ್ರಗಳನ್ನು ಎಲ್ಲವನ್ನೂ ಕ್ರೋಡೀಕರಿಸಿ 
ಸ್ವಹಸ್ತದಲ್ಲಿ ಪ್ರತಿ ತೆಗೆದಿಟ್ಟಿರುವರು. ಮಠದ ಪೀಳಿಗೆಯನ್ನು ಸಂಗ್ರಹಿಸಿ ಕ್ರಮಬದ್ಧವಾಗಿ 
ಬರೆದಿಟ್ಟಿರುವರು. ಇವತ್ತು ನಾವು ಈ ಮಠದ ಗುರುಪರಂಪರೆಯ ಬಗೆಗೆ 
ಏನಾದರೂ ಮಾಹಿತಿಯನ್ನು ಪಡೆಯಬೇಕಾದರೆ ಇವರು ಬರೆದಿಟ್ಟಿರುವ ಈ 
ಸಂಗ್ರಹವೇ ಮೂಲಾಧಾರ. ಇವರು ನಾಲ್ಕು ದಶಕಗಳ ಕಾಲ ಪೀಠದಲ್ಲಿದ್ದು ಶಾ.ಶ. 
1806 (ಕ್ರಿ.ಶ. 1883) ಸ್ವಭಾನು ಸಂವತ್ಸರದ ವೈಶಾಖ ಶುದ್ಧ ಚತುರ್ದಶಿಯಂದು 
ಕಾಂತಾವರ ಮಠದಲ್ಲಿ ವೃಂದಾವನಸ್ಥರಾದರು. 


ವೈಶಾಖ॥ ಶುದ್ದ॥ ಪೂರ್ಣಿಮೆ 


ವ್ಯಾಸಪೂರ್ಣಿಮಾ - ವರ್ಷದಲ್ಲಿ ಬರುವ ಮೂರು ವ್ಯಾಸಪೂರ್ಣಿಮೆ- 
ಗಳಲ್ಲಿ ಇದು ಮೊದಲನೆಯದ್ದು. ಇಂದು ಭಕ್ತಿಯಿಂದ ವೇದವ್ಯಾಸದೇವರನ್ನು 
ಆರಾಧನೆ ಮಾಡಬೇಕು. ಪ್ರತ್ಯಕ್ಷಗುರುಗಳಲ್ಲಿ ವ್ಯಾಸಪೂಜೆ ಮಾಡಬೇಕು. 

ಈ ದಿನ ಪ್ರಾತಚಾಲದಲ್ಲಿಯೇ ನಿತ್ಯನೈಮಿತ್ತಿಕ ಕರ್ಮಗಳನ್ನು ಪೂರೈಸಿ, ಅಂದರೆ 
ಪಂಚಾಮೃತ, ತುಳಸೀ ಅರ್ಚನೆಗಳನ್ನು ಮುಗಿಸಿದ ನಂತರ ಬ್ರಾಹ್ಮಣರ ಮುಖಾಂತರ 
ಮಾಸಮಹಿಮೆಯನ್ನು ಹೇಳಿಸಿ, ವೇದವ್ಯಾಸದೇವರಿಗೆ ಮತ್ತು ರಾಯರಿಗೆ ನೆನಸಿದ 
ಹೆಸರುಬೇಳೆಯನ್ನು ಸಮರ್ಪಣಮಾಡಿ ವೇದವ್ಯಾಸದೇವರಿಗೆ ಮತ್ತು ರಾಯರಿಗೆ 
ಎರಡೆರಡು ಮಂಗಳಾರತಿಗಳನ್ನು ಮಾಡಬೇಕು. ಆನಂತರ ಪುರಾಣ ಹೇಳಿದ 
ಬ್ರಾಹ್ಮಣರಿಗೆ ಗಂಧ-ಅಕ್ಷತೆ-ನೂತನ ವಸ್ತ್ರ-ತಾಂಬೂಲಾಗಳನ್ನು ನೀಡಿ ಹಾರವನ್ನು 
ಹಾಕಿ, ದೇವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ಬೇರೆಯಾಗಿ ತೆಗೆಟ್ಟುಕೊಂಡು ಆ 


104 ಚೈತ್ರಮಾಸ - ವೈಶಾಖಮಾಸ 


ತೀರ್ಥವನ್ನು ಪುರಾಣ ಹೇಳಿದವರಿಗೆ ಕೊಟ್ಟು ಮಂಗಳಾರತಿಯನ್ನು ಮಾಡಿ, 
ನಿವೇದನ ಮಾಡಿದ ಹೆಸರುಬೇಳೆಯನ್ನು ಅವರಿಗೆ ಸಮರ್ಪಿಸಬೇಕು. 


ಕೂರ್ಮಜಯಂತೀ - ಕೂರ್ಮ ಜಯಂತಿಯ ಆಚರಣೆ * ದಶಾ- 
ವತಾರಗಳ ಜಯಂತಿಯನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು. ಎರಡನೆಯ 
ಕೂರ್ಮಾವತಾರದ ಜಯಂತಿಯನ್ನು ವೈಶಾಖಮಾಸದ ಶುಕ್ಲಪಕ್ಷದ ಪೂರ್ಣಿಮ 
-ಯ ದಿವಸ ಆಚರಣೆ ಮಾಡಬೇಕು. ೫ ಬೆಳಿಗ್ಗೆ ಎದ್ದ ಕೂಡಲೇ ಬಂಗಾರದ 
ಮಂದರ ಪರ್ವತವನ್ನು ಬೆನ್ನಿನಲ್ಲಿ ಧರಿಸಿದ ಹಸನ್ಮುಖಿಯಾದ ಕೂರ್ಮ- 
ರೂಪಿಯಾದ ಭಗವಂತನ ಧ್ಯಾನವನ್ನು ಹೃದಯದಲ್ಲಿ ಮಾಡಬೇಕು. ೫ ಪೂಜಾ 
ಸಂದರ್ಭದಲ್ಲಿ ಷೋಡಶೋಪಚಾರಪೂಜೆಯನ್ನು ಕೂರ್ಮರೂಪಿಯಾದ 
ಭಗವಂತನಿಗೆ ಅವಶ್ಯವಾಗಿ ಮಾಡಲೇಬೇಕು. ೫ ಕೂರ್ಮರೂಪಿಯಾದ 
ಭಗವಂತನಿಗೆ ಕ್ಷೀರಾಭಿಷೇಕವು ಬಹಳ ಇಷ್ಟವಂತೆ. ಯಾರು ಕ್ಷೀರಾಭಿಷೇಕವನ್ನು 
ಮಾಡುತ್ತಾರೋ, ಅವರಿಗೆ ವಿಶೇಷ ಸಂಪತ್ತು ದೊರಕುತ್ತದೆಂದು ಪ್ರತೀತಿಯು 
ಇರುತ್ತದೆ. ಆದ್ದರಿಂದ ಕೂರ್ಮರೂಪಿಯಾದ ಭಗವಂತನಿಗೆ ಅವಶ್ಯವಾಗಿ 
ಕ್ಷೀರಾಭಿಷೇಕವನ್ನು ಮಾಡಬೇಕು. ಮತ್ತು ಆ ಸಂದರ್ಭದಲ್ಲಿ ಕ್ಷೀರಸಮುದ್ರದ 
ಕ್ಲೀರವನ್ನು ಸ್ಮರಿಸುತ್ತಾ, ಆ ಸಂಪೂರ್ಣ ಕ್ಲೀರವನ್ನು ಲಕ್ಷ್ಮೀದೇವಿಯು ಅಭಿಷೇಕ- 
ಗೈಯ್ಯುತ್ತಾಳೆಂದು ಚಿಂತಿಸಬೇಕು. ೫ ಕನಿಷ್ಠಪಕ್ಷ ಪಾಯಸ, ಚಿತ್ರಾನ್ನಗಳ ನೈವೇದ್ಯ 
ಸಮರ್ಪಣೆಯನ್ನು, ಸಾಧ್ಯವಾದಲ್ಲಿ ಭಕ್ಕ್ಯಭೋಜ್ಯಗಳ ಸಮರ್ಪಣೆಯನ್ನು 
ಮಾಡಿ, ಕೂರ್ಮರೂಪಿಯಾದ ಭಗವಂತನ ಅನುಗ್ರಹವನ್ನು ಪ್ರಾರ್ಥಿಸಬೇಕು. 
೫% "ಕೂರ್ಮೊೋ ಹರಿರ್ಮಾಂ ನಿರಯಾದ ಶೇಷಾತ್‌' ಇಹಲೋಕದಲ್ಲಿ ಪರ- 
ಲೋಕದಲ್ಲಿ ಅನುಭವಿಸಬೇಕಾದ ಎಲ್ಲ ಬಗೆಯ ನರಕಗಳಿಂದ ಎನ್ನನ್ನು ಪಾರು 
ಮಾಡು. ನಿರಂತರ ವೇದಾಂತದ ಅಧ್ಯಯನವು ನಡೆಯುವಂತೆ ಅನುಗ್ರಹಿಸು. 
ಮೋಕ್ಸಮಾರ್ಗವನ್ನು ಕರುಣಿಸು ಎಂದು ಪ್ರಾರ್ಥಿಸಬೇಕು. ೫ ಯಾರಿಗೆ 
ಸಂಪತ್ತಿನ ಅಪೇಕ್ಷೆಯು ಇರುತ್ತದೋ, ಅವರು ಸಂಕಲ್ಪವನ್ನು ಮಾಡಿ, ಕ್ಟೀರಾಭಿ- 
ಷೇಕವನ್ನು ಮಾಡಿ, ನೈವೇದ್ಯ ಸಂದರ್ಭದಲ್ಲಿಸುವರ್ಣವನ್ನು ಸಮರ್ಪಣೆ ಮಾಡಿ, 
ಬ್ರಾಹ್ಮಣರಿಗೆ ಸುವರ್ಣದಾನವನ್ನು ಮಾಡಿ, ಕೃಷ್ಣಾರ್ಪಣವನ್ನು ಹೇಳುವ 


ವೈಶಾಖಶುಕ್ಸಪಕ್ಚ | 105 
ಸಂದರ್ಭದಲ್ಲಿ ಕೂರ್ಮರೂಪಿಯಾದ ಭಗವಂತನು ಸಂಪ್ರೀತನಾಗಿ ನನಗೆ ಇಂಥ 
ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಬೇಕು. ೫* ಕೂರ್ಮರೂಪಿಯಾದ 
ಭಗವಂತನಿಗೆ ಕ್ಷೀರಾಭಿಷೇಕವು ಹೇಗೆ ಬಹಳ ಇಷ್ಟವೋ, ಅದರಂತೆ ಸುವರ್ಣ 
ದಾನವೂ ಕೂಡ ಇಷ್ಟವಾಗಿದೆ. ೫ ಕೂರ್ಮರೂಪಿಯಾದ ಭಗವಂತನನ್ನು 
ಉಪಾಸನೆ ಮಾಡುವಾಗ ಮಂದರಗಿರಿಯನ್ನು ಹೊತ್ತುಕೊಂಡು ಅದನ್ನು 
ದೇವತೆಗಳು ಕ್ಷೀರಸಾಗರದಲ್ಲಿ ಮಥನ ಮಾಡುವ ರೂಪವನ್ನು ಚಿಂತಿಸುವುದು 
ವಿಶೇಷಫಲದಾಯಕವಾಗಿದೆ. ೫ "ಕಟ್ಯಾದ್‌ ಕೂರ್ಮರೂಪಾಯ ತಪನೀಯ- 
ವರ್ಣಾಯ ಕಿರೀಟಾದಿವಿಭೂಷಿತಾಯ ಚಕ್ರಶಂಖಗದಾಪದ್ಮ್ಧಧರಾಯ ವೇದವತೀ- 
ಸಹಿತಾಯ ಕೂರ್ಮಾಯ ನಮಃ ಎಂಬುದಾಗಿ ಹೇಳುತ್ತಾ ಕಟಿಭಾಗದ 
ಕೆಳಭಾಗದಲ್ಲಿ ಕೂರ್ಮರೂಪವನ್ನು ಧಾರಣೆ ಮಾಡಿ, ಭಕ್ತರ ಉದ್ದಾರಕ್ಕಾಗಿ 
ಕಟಿಭಾಗದ ಮೇಲ್ಭಾಗದಲ್ಲಿ ಚತುರ್ಭುಜನಾದ ವಿಷ್ಣುವಿನ ರೂಪವನ್ನು ತಾಳಿ, 
ಚಕ್ರಶಂಖವರ-ಅಭಯಮುದ್ರೆಗಳನ್ನು ಧರಿಸಿ, ವೇದವತೀ ಎಂಬ ಲಕ್ಷ್ಮೀಸಹಿತನಾಗಿ 
ನನ್ನ ಮೇಲೆ ಕರುಣಾಪೂರ್ಣವಾದ ಮಂದಹಾಸ ಪೂರಿತವಾದ ದೃಷ್ಟಿಯನ್ನು 
ಬೀರುತ್ತಾ ಅನುಗ್ರಹಿಸುತ್ತಿರುವ, ಕೂರ್ಮರೂಪಿಯಾದ ಭಗವಂತನಿಗೆ ನಿರಂತರ 
ನನ್ನ ನಮನಗಳು ಎಂದು ಚಿಂತನೆ ಮಾಡಬೇಕು. ೫ ಹಾಗೂ ಪೂಜಾ- 
ಸಂದರ್ಭದಲ್ಲಿ ಈ ಮಂತ್ರಗಳನ್ನು ಹೇಳಬೇಕು - ಕೂರ್ಮಾಯ ನಮಃ ಪಾದೌ 
ಪೂಜಯಾಮಿ, ನಾರಾಯಣಾಯ ನಮಃ ಕಟಿಂ ಪೂಜಯಾಮಿ, ಸಂಕರ್ಷಣಾಯ 
ನಮಃ ಉದರಂ ಪೂಜಯಾಮಿ, ವಿಶೋಕಾಯ ನಮಃ ಉರಃ ಪೂಜಯಾಮಿ, 
ಭವಾಯ ನಮಃ ಕಂಠಂ ಪೂಜಯಾಮಿ, ಸುಬಾಹುವೇ ನಮಃ ಭುಜ್‌ ಪೂಜ- 
ಯಾಮಿ, ವಿಶಾಲಾಯ ನಮಃ ಶಿರಃ ಪೂಜಯಾಮಿ. ೫ ಕೂರ್ಮಜಯಂತಿಯಂದು 
ಮನೆಮಂದಿಯವರೆಲ್ಲರೂ ಅವಶ್ಯವಾಗಿ ಈ ಮಂತ್ರವನ್ನು ಹೇಳಿ, ಅಘಣ್ಯವನ್ನು 
ನೀಡಲೇ ಬೇಕು - ತುಭ್ಯಂ ನಮಸ್ಕ್ರಿಯಾಂ ಕುರ್ಮಃ ಕೂರ್ಮರೂಪಾಯ 
ವೇಧಸೇ । ಧಾರಿಣೇ ಮಂದರಸ್ವಾದ್ರೇಃ ವಿಷ್ಣುಡಾನಂದಾದಾಯಿನೇ ॥ ಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತ ವೇದವತೀಸಹಿತಕೂರ್ಮಾಯ ಇದಮರ್ಫು- 
ಮಿದರ್ಫಮಿದಮರ್ಫಂ ೫ ಪೂಜೆಯ ಕೊನೆಯಲ್ಲಿ ಈ ಮಂತ್ರಗಳನ್ನು ಹೇಳಿ 
ಪ್ರಾರ್ಥನೆಯನ್ನು ಮಾಡಬೇಕು. ಕೂರ್ಮಸ್ಟರೂಪಕಮಂದರಧಾರಿನ್‌ ಲೋಕ- 


106 ಚೈತ್ರಮಾಸ - ವೈಶಾಖಮಾಸ 


ವಿಧಾರಕ ದೇವ-ವರೇಣ್ಯ ಸುರ-ದಿತಿಜ-ಸುಬಲ-ವಿಳುಳಿತ-ಮಂದರ- ಧರ ಪರ 
ಕೂರ್ಮ ಹೇ ಭವ ಮಮ ಶರಣಮ್‌ ॥ ಕ್ಲೀರೋದಧಾವಮರ-ದಾನವ-ಯೂ 
ಥಪಾನಾಂ ಉನ್ನಥ್ಧತಾಮಮೃತಲಬ್ಬಯ ಆದಿದೇವಃ ಪೃಷ್ಠೇನ ಕಚ್ಚಪವಪುರ್ವಿದ- 
ಧಾರ ಗೋತ್ರಂ ನಿದ್ರೇಕ್ಷಣೋಶ ದ್ರಿಪರಿವರ್ತಕಷಾಣಕಂಡೂಃ ॥ ಮಂದರಾದ್ರಿ- 
ರ್ಧ್ಯತೋ ಯೇನ ಪ್ರಾಪ್ತೇ ಹ್ಯಮೃತಮಂಥನೇ ಅತಿಕರ್ಕಶದೇಹಾಯ ತಸ್ಮೈ 
ಕೂರ್ಮಾತ್ಮನೇ ನಮಃ ॥ ೫ ಮಧ್ಯಾಹ್ನ ಹಾಗೂ ಸಾಯಂಕಾಲಗಳಲ್ಲಿಯೂ 
ಕೂರ್ಮರೂಪಿಯಾದ ಭಗವಂತನ ಧ್ಯಾನ, ಉಪಾಸನೆಗಳನ್ನು ಆಚರಿಸಬೇಕು. 
೫ ಕೂರ್ಮದ್ವಾದಶೀವ್ರತವನ್ನು ಪುಷ್ಕಮಾಸದಲ್ಲಿ ಮಾಡಬೇಕೆಂದು ವರಾಹ- 
ಪುರಾಣವು ಹೇಳುತ್ತದೆ. ೫ ಕೂರ್ಮಜಯಂತಿಯನ್ನು ಆಚರಣೆ ಮಾಡಿ, 
ಕೂರ್ಮರೂಪಿಯಾದ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದರೆ ಸುಲಭವಾಗಿ 
ಮೋಕ್ಷವು ದೊರಕುತ್ತದೆ. ೫ ಈ ಕೃತಿಯಲ್ಲಿ ನೀಡಿದ ಕೂರ್ಮಸ್ರೋತ್ರಗಳನ್ನು 
ಕೂರ್ಮಜಯಂತಿಯಂದು ಸಮಯ ಮಾಡಿಕೊಂಡು ಅವಶ್ಯವಾಗಿ ಪಾರಾಯಣ 
ಮಾಡಬೇಕು. ಹಾಗೂ ಕೂರ್ಮರೂಪಿಯಾದ ಭಗವಂತನ ಬಗ್ಗೆ ಪ್ರವಚನ 
ಕೇಳಬೇಕು. ಗೊತ್ತಿರುವ ವಿಷಯವನ್ನು ಮತ್ತೊಬ್ಬರಿಗೆ ತಿಳಿಸುವ ಮೂಲಕ 
ಪ್ರವಚನ ಮಾಡಬೇಕು. ೫ ಕೂರ್ಮರೂಪಿಯಾದ ಭಗವಂತನಿಗೆ ಸಂಬಂಧ- 
ಪಟ್ಟ ದಾಸರ ಪದ್ಯಗಳನ್ನು ಸ್ತಿ €ಯರು ಹೇಳಿಕೊಳ್ಳಬೇಕು. ಭಗವಂತನ ಲೀಲೆಗಳನ್ನು 
ಪುನಃ ಪುನಃ ಮನನ ಮಾಡುತ್ತಾ, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. 

ಶ್ರೀಲಕ್ಷ್ಮೀನಾಥತೀರ್ಥರು (ಶ್ರೀಪಾದರಾಜ ಮಠ) ಅಬ್ಬೂರು ಶ್ರೀಶ್ರೀ- 
ಪಾದರಾಜಪಾದಕಮಲೇ ಭ್ರಮರಾಯಿತಂ | ಬ್ರಹ್ಮಣ್ಯಪುರವಾಸಂ ತಂ ಲಕ್ಷ್ಮೀನಾಥ 
ಗುರುಂ ಭಜೇ ॥ 

ಶ್ರೀವಿದ್ಯಾನಿಧಿತೀರ್ಥರು (ಪಲಿಮಾರು ಮಠ) ಪರಂಪರೆಯಲ್ಲಿ ಹನ್ನೊಂ- 
ದನೆಯವರು. ಗುರುವಿಗೆ ತಕ್ಕ ಶಿಷ್ಯ. ಇವರು ಹೆಚ್ಚಿನ ಸಮಯ ಶಾಸ್ತ್ರಪ್ರವ- 
ಚನದಲ್ಲೇ ಕಳೆದರು. ಇವರು ಶ್ರೀವಾದಿರಾಜರ ಸಮಕಾಲೀನರು. ಹನ್ನೆರಡು 
ವರ್ಷಗಳ ಕಾಲ ಪೀಠಸ್ಥರಾಗಿದ್ದರು. ಶಾ.ಶ. 1429 (ಕ್ರಿ.ಶ. 1514) ಶ್ರೀ ಮುಖ- 
ಸಂವತ್ಸರದ ವೈಶಾಖಪೂರ್ಣಿಮೆಯಂದು ಪಲಿಮಾರಿನ ಮಠದಲ್ಲೇ ವೃಂದಾ- 
ವನಸರಾದರು. 


ಛಿ 


ವೈಶಾಖಕೃಷ್ಣಪಕ್ಸ 107 


ಶ್ರೀ ರಾಜೇಂದ್ರತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1360-1380) 
ವಿಬುಧೇಂದ್ರಮುಖಾನ್‌ ಶಿಷ್ಯಾನ್‌ ನವಕೃತ್ವಾ ಸುಧಾಂಸುಧೀಃ | ಯೋ5ಪಾಠಯತ್‌ 
ಸ ರಾಜೇಂದ್ರತೀರ್ಥೋ ಭೂಯಾದಭೀಷ್ಟದಃ || ಇವರು ಶ್ರೀ ವಿದ್ಯಾಧಿರಾಜರಲ್ಲಿ 
ವ್ಯಾಸಂಗ ಮಾಡುತ್ತಿದ್ದ ಪ್ರಮುಖ ಶಿಷ್ಯರಲ್ಲಿ ಒಬ್ಬರು. ಶ್ರೀ ವಿದ್ಯಾಧಿರಾಜರು ಇಬ್ಬರು 
ಶಿಷ್ಯರಿಗೆ ಸನ್ಯಾಸದೀಕ್ಷೆಯನ್ನು ಕೊಟ್ಟು ಅವರಿಗೆ ಕ್ರಮವಾಗಿ ಶ್ರೀ ರಾಜೇಂದ್ರತೀರ್ಥರು 
ಮತ್ತು ಶ್ರೀ ಕವೀಂದ್ರತೀರ್ಥರು ಎಂದು ನಾಮಕರಣ ಮಾಡಿದರು. ಜ್ಯೇಷ್ಠರಾದ ಶ್ರೀ 
ರಾಜೇಂದ್ರತೀರ್ಥರ ಪೀಳಿಗೆಯೇ ಪೂರ್ವಾದಿಮಠವೆಂದು ಪ್ರಸಿದ್ಧವಾಯಿತು. ಶ್ರೀ 
ರಾಜೇಂದ್ರತೀರ್ಥರು ಅತ್ಯಂತ ಪ್ರತಿಭಾವಂತ ವಾದಿಭಯಂಕರರಾಗಿದ್ದರು. ದಕ್ಷಿಣ 
ಭಾರತದಲ್ಲಿಯೇ ಹೆಚ್ಚಾಗಿ ಪ್ರಚಾರದಲ್ಲಿದ್ದ ದ್ವೈತಸಿದ್ಧಾಂತವನ್ನು ಉತ್ತರ ಭಾರತ 
ಮತ್ತು ಬಂಗಾಳ ದೇಶಗಳೆಡೆಗೆ ಒಯ್ದು ದ್ವೈತ ಸಿದ್ದಾಂತ ಪ್ರಚಾರ ಮಾಡಿದ ಕೀರ್ತಿ 
ಶ್ರೀ ರಾಜೇಂದ್ರತೀರ್ಥರಿಗೆ ಸೇರಿದ್ದು, ಇವರು ಶ್ರೀ ಭಗವದ್ಗೀತೆಗೆ ವಿವೃತಿಯನ್ನು 
ವಿಷ್ಣುಸಹಸ್ರನಾಮಕ್ಕೆ ಟೀಕೆಯನ್ನು ರಚಿಸಿದ್ದಾರೆ. 1380ರಲ್ಲಿ ತಮ್ಮ ಶಿಷ್ಯರೊಬ್ಬರಿಗೆ 
ಜಯಧ್ವಜತೀರ್ಥರೆಂದು ನಾಮಕರಣ ಮಾಡಿ ವೈಶಾಖಪೂರ್ಣಿಮಾದಂದು 
ಯರಗೋಳದಲ್ಲಿಯೇ ಬೃಂದಾವನಸ್ಥರಾದರು. 


ಇಬ ಬು ಜು ಚು 


ಈ ದಿನ ಉದಕುಂಭದಾನ ಮಾಡಿದರೆ ಗೋದಾನಫಲವು ಬರುತ್ತದೆ. ಬಂಗಾರ, 
ಎಳ್ಳು ಇವುಗಳ ಸಮೇತ ಹನ್ನೆರಡು ಉದಕುಂಭಗಳ ದಾನವನ್ನು ಮಾಡಿದರೆ 
ಬ್ರಹ್ಮಹತ್ಯಾ ಪರಿಹಾರ, ಕೃಷ್ಣಾಜಿನ ದಾನ ಮಾಡಿದರೆ ಭೂದಾನ ಫಲ, ಸುವರ್ಣ, 
ಮಧು, ತಿಲ, ತುಪ್ಪಗಳ ಸಮೇತ ಕೃಷ್ಣಾಜಿನ ದಾನದಿಂದ ಎಲ್ಲಾ ಪಾಪಗಳ 
ನಾಶವಾಗುತ್ತದೆ. ಈ ದಿನ ತಿಲಸ್ನಾನ, ತಿಲಹೋಮ, ತಿಲಪಾತ್ರದಾನ, ತಿಲದೀಪ, 
ತಿಲತರ್ಪಣ ಇವುಗಳಿಂದ ಮಹಾಫಲ. "ಸ್ಪರ್ಗಪ್ರದಾಃ ಸ್ವತಂತ್ರಾಶ್ಚ ತೇ ಮಾ ರಕ್ಷಂತು 
ನಿತ್ಯಶಃ ॥' 


ವೈಶಾಖ॥। ಬಹುಳ ॥ ದ್ವಿತೀಯಾ | 
ಶ್ರೀ ಧೀರಮಾಧವತೀರ್ಥರು (ಮಾಧವತೀರ್ಥ ಮಠ) ಬಾಗೇಪಲ್ಲಿ 


108 ಚೈತ್ರಮಾಸ - ವೈಶಾಖಮಾಸ 


ರಾಮವ್ಯಾಸಪದಾಸಕ್ತಂ ಧೈರ್ಯಾದಿಗುಣಶಾಲಿನಮ್‌ । ಧೀರಮಾಧವಗುರುಂ 
ವಂದೇ ಪ್ರಾಜ್ಯಮಾಧವಕರೋದ್ಧವಮ್‌ ॥ 


ವೈಶಾಖ 1 ಬಹುಳ ॥ ಪಂಚಮೀ 


ಶ್ರೀ ಶ್ರೀನಿವಾಸತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1539-1564) 
ಯದುನಾಥಪದಾಂಭೋಜಸಂಸಕ್ತೋ ಹಂಸರಾಣ್ಮುದೇ | ಶ್ರೀನಿವಾಸಗುರು- 
ರ್ಭೂಯಾತ್‌ ವಾಸವೀಸೂನುಪೂಜಕಃ ॥ 


ಇವರು ಶ್ರೀ ವ್ಯಾಸರಾಯರಿಗೆ ಪೂರ್ವಾಶ್ರಮದ ಸೋದರಳಿಯಂದಿರು ಹಾಗೂ 
ಅವರಲ್ಲಿ ವ್ಯಾಸಂಗ ಮಾಡಿದ ಶಿಷ್ಯರು. ವ್ಯಾಸರಾಜರು ಇವರಿಗೆ ಸನ್ಯಾಸಾಶ್ರಮವನ್ನು 
ಕೊಟ್ಟು ಸಂಸ್ಥಾನಾಧಿಪತ್ಯವನ್ನು ವಹಿಸಿಕೊಟ್ಟರು. ಗುರುಗಳ ಆಜ್ಞೆಯನ್ನು ಚೆನ್ನಾಗಿ 
ಪರಿಪಾಲಿಸುತ್ತಾ ತತ್ವಜ್ಞಾನ ಪ್ರಚಾರವನ್ನು, ವಾದಿವಿಗ್ರಹವನ್ನು ಅತ್ಯಂತ 
ಜವಾಬ್ದಾರಿಯಿಂದ ಯಶಸ್ವಿಯಾಗಿ ನೆರವೇರಿಸಿದರು. ಬಾರಕೂರು ಸಂಸ್ಥಾನದಿಂದ 
ಅನೇಕ ದತ್ತಿ ಜಹಗೀರುಗಳನ್ನು ಸಂಪಾದಿಸಿದರು. ಇವರು ಶ್ರೀ ವ್ಯಾಸರಾಜರ ಚರಿತ್ರೆ- 
ಯನ್ನು ವರ್ಣಿಸುವ "ಶ್ರೀವ್ಯಾಸವಿಜಯ' ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ತಮ್ಮ 
ಗುರುಗಳನ್ನು ಬಿಟ್ಟಿರಲಾರರು ಎಂಬಂತೆ ನವವೃಂದಾವನ ಗೆಡ್ಡೆಯಲ್ಲಿಯೇ 1564ನೇ 
ಇಸವಿಯಲ್ಲಿ ವೈಶಾಖ ಬಹುಳ ಪಂಚಮಿಯಂದು ವೃಂದಾವನಸ್ಥರಾದರು. 


ವೈಶಾಖ ॥। ಬಹುಳ ॥ ಸಪ್ತಮೀ 


ಶ್ರೀ ಭುವನೇಂದ್ರತೀರ್ಥರು (ರಾಯರ ಮಠ) ರಾಜವಳ್ಳಿ ಭೂದೇವ- 
ವೃಂದಪಾದಾಬ್ಬಂ ಭೂತಿಮಂತಮಭೀಷ್ಟದಂ । ಭೂತಲೇ ಸಾಧು ವ್ಯಾಖ್ಯಾತಂ 
ಭುವನೇಂದ್ರಗುರುಂ ಭಜೇ ॥ ಭುವನೇಂದ್ರ ಸ್ವಾಮಿಗಳವರು ಅತ್ಯಂತ ಪ್ರತಿಭಾ 
ಸಂಪನ್ನರು. ಧೀರೇಂದ್ರಸ್ವಾಮಿಗಳಿಂದ ಪಾಂಡಿತ್ಯವನ್ನು ಹೇಗೆ ಸಂಪಾದಿಸಿದರೋ, 
ತಮ್ಮ ಗುರುಗಳಾದ ವರದೇಂದ್ರಸ್ವಾಮಿಗಳಿಂದ ಹಾಗೆಯೇ ಲೌಕಿಕ ಕಾರ್ಯ- 
ದಕ್ಷತೆಯನ್ನು ಪಡೆದರು. ಅಲ್ಲದೆ ದಾಸಸಾಹಿತ್ಯಕ್ಕೂ ಪೋಷಕರಾಗಿದ್ದರು. ಶ್ರೀಗಳವರು 
ಮೂಲರಾಮನ ಆರಾಧನೆಯಲ್ಲಿ ಅತ್ಯಂತ ಆಸಕ್ತರು. ಪುಣೆಯ ಪೇಶ್ವೆಗಳಿಂದ 
ಗೌರವಿಸಲಟ್ಟವರು. ಆದರೂ ಇವರು ಸಂಚಾರ ಮಾಡಿ ಶಿಷ್ಯರು ಕೊಟ್ಟ 


ವೈಶಾಖಕೃಷ್ಣಪಕ್ಟ 109 


ಕಾಣಿಕೆಯಿಂದಲೇ ಒಂದು ದೊಡ್ಡ ಬಂಗಾರದ ಮಂಟಪವನ್ನು ಮಾಡಿಸಿ ಅದರಲ್ಲಿ 
ಮೂಲರಾಮನನ್ನು ಇಟ್ಟು ಪೂಜಿಸಿದರು. ರಾಜರುಗಳು, ದೇಶಾಯರು ಇದನ್ನು 
ನೋಡಿ ಶ್ರೀಗಳವರ ಲೌಕಿಕ ದಕ್ಷತೆಗೆ ತಲೆ ತೂಗಿದರು. 


ಶ್ರೀಗಳವರಲ್ಲಿ ಆಶ್ರಮ ಪಡೆದ ವ್ಯಾಸತತ್ತ್ವಜ್ಞರೆಂಬ ಮಹಾಜ್ಞಾನಿಗಳು 
ಗದಾ ಲಿಯ ಅರಸನಾದ ಸೀತಾರಾಮಭೂಪಾಲನ ರಾಜ ಗುರುಗಳಾದರು. ಅವರು 
ತಮ್ಮ ಗುರುಗಳ ಮಹಿಮೆಯನ್ನು ರಾಜನಿಗೆ ತಿಳಿಸಿದರು. ಇದನ್ನು ಕೇಳಿ ರಾಜ ಬಹಳ 
ಭಕ್ತಿ ಶ್ರದ್ಧೆಯಿಂದ ಶ್ರೀಗಳವರಿದ್ದಲ್ಲಿಗೆ ಬಂದು ತನ್ನ ರಾಜ್ಯಕ್ಕೆ ಕರೆದು ತನ್ನನ್ನು 
ಕೃತಾರ್ಥನನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದರು. ಶ್ರೀಗಳವರು ಆಹ್ವಾನವನ್ನು 
ಸ್ವೀಕರಿಸಿ ಅಲ್ಲಿಗೆ ಹೋದರು. ಅರಮನೆಯಲ್ಲಿ ಪೂಜೆ ನಡೆಯಿತು. ಅಲ್ಲಿ ಅವನು 
ತನ್ನ ರಾಜ್ಯದಲ್ಲಿ ಗ್ರಾಮ ಭೂಮಿಗಳನ್ನು ಶ್ರೀಗಳವರಿಗೆ ದಾನ ಕೊಟ್ಟನು. 


ಶ್ರೀಗಳವರು ಪರವಾದಿಗಳಿಗಾಗಿ ಆಚಾರ್ಯರ ಯಗ್ಗಾಷ್ಯವನ್ನು ಮುಂದುವರಿಸಿ 
ಸಂಪೂರ್ಣ ಮಾಡಿದರೆಂದೂ, ವಾದಿದಿಗ್ವಿಜಯವಾದ ಮೇಲೆ ಆ ಗ್ರಂಥವನ್ನು 
ಪ್ರಕಟಪಡಿಸಲಿಲ್ಲವೆಂದೂ ಐತಿಹ್ಯವಿದೆ. ಶ್ರೀಗಳವರಿಗೆ ಗದ್ವಾಲರಾಜಾಶ್ರಯ- 
ವಿದ್ದದ್ದರಿಂದ ಅವರು ತಮ್ಮ ಕೊನೆಗಾಲವನ್ನು ಗದ್ವಾಲಸಂಸ್ಥಾನದ ತುಂಗಭದ್ರಾ 
ದೇಶದಲ್ಲಿನ ರಾಜವಳ್ಳಿ ಎಂಬ ಗ್ರಾಮದಲ್ಲಿ ಕಳೆದು ವೈಶಾಖ ಬಹುಳ ಸಪ್ತಮಿಯ 
ದಿನ ವೃಂದಾವನಸ್ಥರಾದರು. 


ವೈಶಾಖ ॥ ಬಹುಳ ॥! ನವಮೀ 


ಶ್ರೀ ವಿದ್ಯಾರತ್ನಾಕರತೀರ್ಥರು (ವ್ಯಾಸರಾಜ ಮಠ) - (ಕ್ರಿ.ಶ. 1903- 
1915) ದುರ್ವಾದಿಮತ್ತನಾಗೇಂದ್ರವಿದಾರಣಮೃಗಾಧಿಪಃ । ವಿದ್ಯಾರತ್ನಾಕರಗುರು- 
ಸನ್ನಿಧತ್ತಾಂ ಸದಾ ಹೃದಿ ॥ ಇವರ ಪೂರ್ವಾಶ್ರಮ ನಾಮ ಅಹೋಬಲಾ- 
ಚಾರ್ಯರೆಂದು. ಇವರು ಪೂರ್ವಾಶ್ರಮದಲ್ಲಿಯೇ ಚತುಶ್ಯಾಸ್ತಪಂಡಿತರು. 
ಪ್ರಾಚೀನಸಂಪ್ರದಾಯಪೋಷಕರು ಶಾಸ್ತ್ರಪ್ರವಚನಚತುರರು ಸಕಲಕಲಾವಿದರು 
ಎಂದು ಪ್ರಖ್ಯಾತರಾಗಿದ್ದರು. ಶ್ರೀ ವಿದ್ಯಾಸಮುದ್ರತೀರ್ಥರ ನಿರ್ಬಂಧಕ್ಕೆ ಒಳಗಾಗಿ 
ಸ್ವಪ್ನದಲ್ಲಿ ಭಗವದಾಜ್ಞೆಯನ್ನು ಸ್ವೀಕರಿಸಿ ತಮ್ಮ ವೃದ್ಧಾಪ್ಯದಲ್ಲಿ ಆಶ್ರಮ ಸ್ವೀಕಾರ 


110 ಚೈತ್ರಮಾಸ - ವೈಶಾಖಮಾಸ 
ಮಾಡಿ ಶ್ರೀ ವಿದ್ಯಾರತ್ನಾಕರತೀರ್ಥರೆಂಬ ನಾಮಕರಣದಿಂದ ಭವ್ಯ ಪೀಠವನ್ನ- 
ಲಂಕರಿಸಿದರು. ವಯೋವೃದ್ಧರಾದ್ದರಿಂದ ಹೆಚ್ಚಿಗೆ ಸಂಚಾರ ಮಾಡಲಾಗದೆ 
ಇದ್ದಲ್ಲಿಯೇ ವಿದ್ವತ್ತಭಾಗಳನ್ನು ನಡೆಸಲು ಪ್ರಾರಂಭಿಸಲು ಶ್ರೀಮಠದಲ್ಲಿ ಈಗ 
ಪ್ರಚಲಿತವಾಗಿರುವ "ಶ್ರೀಮದ್ಧಶಪ್ರಮತಿದರ್ಶನಪ್ರಕಾಶೀ' ಎಂಬ ವಿದ್ವತಭೆಯನ್ನು 
ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ಪ್ರಾರಂಭಿಸಿ ಸಹಸ್ರಾರು 
ವಿದ್ಯಾರ್ಥಿಗಳ ಮತ್ತು ನೂರಾರು ವಿದ್ವಾಂಸರುಗಳ ಪರೀಕ್ಷಾದಿಗಳನ್ನು ಮಾಡಿ 
ಎಲ್ಲರಿಗೂ ಯೋಗ್ಯ ಸನ್ಮಾನವನ್ನೂ ಮಾಡಿದ ಅಪಾರಕೀರ್ತಿ ಇವರದ್ದಾಗಿದೆ. ಇವರು 
ಬಾಹ್ಯ ಪ್ರಶಂಸೆಗೆ ಇಷ್ಟಪಡದೆ ನಿಗರ್ವವಾದ ಸರಳ ಸ್ವಭಾವವುಳ್ಳವರಾಗಿ ಅನೇಕ 
ಎದ್ದತಭಾಗಳಿಂದಲೂ ರಾಜ್ಯಾಂಗಗಳಿಂದಲೂ ಬರಬೇಕಾಗಿದ್ದ ಪ್ರಶಸ್ತಿಗಳನ್ನು 
ಸವಿನಯವಾಗಿ ನಿರಾಕರಿಸಿದವರು. ಹತ್ತಾರು ಸಹಸ್ರ ಮಂದಿಯಿಂದ ತುಂಬಿದ 
ಸಭೆಗಳಲ್ಲಿ ವಿದ್ವತ್ಪೂರ್ಣವಾದ ಉಪನ್ಯಾಸಗಳನ್ನು ಕೊಟ್ಟು ಸಕಲರ ಮೆಚ್ಚುಗೆಯನ್ನು 
ಪಡೆದಿದ್ದರು. ಶ್ರೀ ರತ್ನಾಕರತೀರ್ಥರು ಸಾಹಿತ್ಯ , ಸಂಗೀತ ಮತ್ತು ಮಧ್ಯ ಸಿದ್ಧಾಂತಗಳಲ್ಲಿ 
ಬಹಳ ಪ್ರತಿಭಾವಂತರಾದ ವಿದ್ವಾಂಸರಾಗಿದ್ದರು. ಕೃತಿಗಳನ್ನು ಆಶುಕವಿತೆಯಿಂದ 
ರಚಿಸಿ ರಾಗಸಂಯೋಜನೆ ಮಾಡಿ ಉತ್ತಮವಾದ ಕರ್ನಾಟಕ ಸಂಗೀತ ಶೈಲಿಯಲ್ಲಿ 
ರಾಗಾಲಾಪಗಳಿಂದ ಗಾನ ಮಾಡಿ ಪ್ರಖ್ಯಾತ ಸಂಗೀತ ವಿದ್ವಾಂಸರು ತಲೆದೂಗುವಂತೆ 
ಮಾಡುತ್ತಿದ್ದರೆಂದು ಪ್ರಸಿದ್ಧವಾಗಿದೆ. ಹರಿದಾಸ ಸಾಹಿತ್ಯ ಪೋಷಕರಾಗಿ ಕನ್ನಡದಲ್ಲಿ 
ದೇವರನಾಮಗಳನ್ನು ರಚಿಸಿ ಸಂಸ್ಕೃತದಲ್ಲಿಯೂ ಹರಿಗುರು ಮಂಗಳಾಷ್ಟಕ, ಶ್ರೀ 
ವ್ಯಾಸರಾಜ ಸ್ತೋತ್ರ , ಶ್ರೀ ಶೇಷಚಂದ್ರಿಕಾಚಾರ್ಯ ಸ್ತೋತ್ರ, ನರಸಿಂಹದೇವರ 
ಸುಪ್ರಭಾತ, ಸುಮಧ್ವವಿಜಯ ಸಾರಸಂಗ್ರಹ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. 
ಇತ್ತೀಚಿನ ದಿನಗಳಲ್ಲಿ ಭಕ್ತಕೋಟಿಯು ಕಂಡ ಸಂನ್ಯಾಸ ರತ್ನವೆಂಬ ಹೊಗಳಿಕೆಗೆ 
ಪಾತರಾಗಿದ್ದಾರೆ. ಶ್ರೀ ರತ್ನಾಕರತೀರ್ಥರು 1915ನೇ ಇಸವಿ ರಾಕೃಸನಾಮ ಸಂವತ್ಸರದ 
ವೈಶಾಖ ಬಹುಳ ನವಮಿಯಂದು ವಿದ್ವಾಂಸರಾದ ಶ್ರೀಲಕ್ಸ್ಮೀನರಸಿಂಹಾಚಾರ್ಯರಿಗೆ 
ಭಾಷ್ಯ ಪಾರಾಯಣ ಮಾಡುವಂತೆ ಹೇಳಿದರು. ಆ ಭಾಷ್ಯವನ್ನು ಶ್ರವಣ ಮಾಡುತ್ತಾ 
ಧ್ಯಾನಾಸಕ್ತರಾಗಿ ಬ್ರಹ್ಮರಂಧ್ರದ ಮೂಲಕ ಪ್ರಾಣತ್ಯಾಗ ಮಾಡಿ ಭೌತಿಕಶರೀರವನ್ನು 
ತ್ಯಜಿಸಿದರು. ಇವರ ವೃಂದಾವನವು ಕಾವೇರಿತೀರದ ಸೋಸಲೆಯಲ್ಲಿದೆ. 


ವೈಶಾಖಕೃಷ್ಣಪಕ್ಷ 111 
ವೈಶಾಖ 11 ಬಹುಳ ॥ ದಶಮೀ 


ಶ್ರೀಶ್ರೀಪತಿತೀರ್ಥರು (ಶ್ರೀಪಾದರಾಜ ಮಠ) ಮಾರಂಡಹಳ್ಳಿ (ಕ್ರಿ.ಶ. 
1536-1571) ಶ್ರೀಹಯಗ್ರೀವಸಂಜಾತಂ ಸಂಪ್ರದಾಯಾರ್ಥಕೋವಿದಂ । 
ಸಚ್ಛಾಸ್ತ್ರಾಮೃತಪಾತಾರಂ ಭಜೇ ಶ್ರೀಪತಿತೀರ್ಥಕಮ್‌ ॥ 


ವೈಶಾಖ 11 ಬಹುಳ 1 ಏಕಾದಶೀ 


ವೈಶಾಖ ಮಾಸದ ಕೃಷ್ಣಪಕ್ಷದ ಏಕಾದಶಿಯನ್ನು ಅಪರಾ ಅಥವಾ ಅಚಲಾ 
ಏಕಾದಶಿ ಎನ್ನುವರು. ಈ ಕುರಿತು ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. 
ಅಂದು ಭಗವಂತನ ತ್ರಿವಿಕ್ರಮ ರೂಪವನ್ನು ಪೂಜೆ ಮಾಡಬೇಕು. ಶ್ರೀವಿಷ್ಣು 
ಸಹಸ್ರನಾಮ ಮೊದಲಾದ ಸ್ತೋತ್ರ ಮಂತ್ರಗಳಿಂದ ಅರ್ಚಿಸಬೇಕು.ಅಪಾರ 
ಧನಸಂಪತ್ತು, ಆಯುಷ್ಯ, ಕೀರ್ತಿ ಹಾಗೂ ಸಂತೋಷವನ್ನು ಕೊಡುವಂಥ ಈ ವ್ರತ 
ಅತ್ಯಂತ ಶ್ರೇಷ್ಠವಾಗಿದೆ.ಮಹಾರಾಷ್ಟ್ರದಲ್ಲಿ ಇದಕ್ಕೆ ವೈಶಾಖವಾಡಿ ಏಕಾದಶಿ ಎಂದು 
ಕರೆಯುತ್ತಾರೆ. ಅಲ್ಲಿ ಶ್ರೀವಿಷ್ಣುವಿನ ವಾಮನಾವತಾರಕ್ಕೆ ಪೂಜೆ ಮಾಡುವರು. 
ಪಂಜಾಬ, ಹರ್ಯಾಣ ಮತ್ತು ಕಾಶ್ಮೀರದಲ್ಲಿ ಇದಕ್ಕೆ ಭದ್ರಕಾಳಿ ಏಕಾದಶಿ ಎನ್ನುವರು. 
ಭದ್ರಕಾಳಿ ಜಯಂತಿಯನ್ನು ಆಚರಿಸಿ ದೇವಿಗೆ ಪೂಜೆ ಸಲ್ಲಿಸಿ ಉಪವಾಸ 
ಆಚರಿಸುತ್ತಾರೆ. ಓರಿಸಾದಲ್ಲಿ ಜಲಕ್ರೀಡಾ ಏಕಾದಶಿ ಎನ್ನುವರು. ಅಂದು ಪುರಿ 
ಜಗನ್ನಾಥನಿಗೆ ಅರ್ಚನೆ ಮಾಡಿ ಇಷ್ಟಾರ್ಥ ಪೂರೈಸುವಂತೆ ಪ್ರಾರ್ಥಿಸುವರು. ಹಿಂದೆ 
ಧರ್ಮನಿಷ್ಠನಾದ ಮಹಿಧ್ವಜನೆಂಬ ರಾಜನಿದ್ದ. ಆತನಿಗೆ ವಜ್ರಧ್ವಜನೆಂಬ ದುಷ್ಪ, 
ವಂಚಕನೆನಿಸಿದ ತಮ್ಮನಿದ್ದ. ವಜ್ರಧ್ವಜನಿಗೆ ಅಣ್ಣ ಮಹಿಧ್ವಜನನ್ನು ಕಂಡರೆ 
ಆಗುತ್ತಿರಲಿಲ್ಲ. ಹೀಗಾಗಿ ಆತ ಅಣ್ಣನನ್ನು ಕೊಂದು ಒಂದು ಅಶ್ವಥ್ಧ ಮರದ ಕೆಳಗೆ 
ಸುಟ್ಟುಹಾಕಿದ. ಈ ರೀತಿಯ ಕೆಟ್ಟಸಾವು ಪಡೆದ ಮಹಿಧ್ವಜ ಪಶಾಚಿಯಾದ. ಅದೇ 
ಗಿಡದ ಮೇಲೆ ಕುಳಿತು ಜನರಿಗೆ ತೊಂದರೆ ಕೊಡುಲು ಆರಂಭಿಸಿದ. ಒಮ್ಮೆ ಆ 
ಮಾರ್ಗವಾಗಿ ಧೂಮ್ರ ಎಂಬ ಯಷಿಗಳು ಹೋಗುತ್ತಿದ್ದರು. ಅವರಿಗೆ ಆ ಪಿಶಾಚಿ 
ಯಾರೆಂದು, ಅದಕ್ಕೆ ಈ ಗತಿ ಯಾಕೆ ಬಂದಿದೆ ಎಂಬುದು ತಮ್ಮ ತಪಃಶಕ್ತಿಯಿಂದ 
ತಿಳಿಯಿತು. ಅವರು ತಾವೇ ಅಪರಾಏಕಾದಶಿವ್ರತ ಆಚರಿಸಿ ದ್ವಾದಶಿಯಂದು ಆ 
ವ್ರತದ ಪುಣ್ಯವನ್ನು ಪಿಶಾಚಿಯಾಗಿದ್ದ ಮಹಿದ್ವಜನಿಗೆ ಧಾರೆ ಎರೆದರು. ಮಹಿಧ್ವಜ 


112 ಚೈತ್ರಮಾಸ - ವೈಶಾಖಮಾಸ 
ಪಿಶಾಚ ರೂಪದಿಂದ ಮುಕ್ತಿಹೊಂದಿದ. ಈ ವ್ರತದ ಆಚರಣೆಯಿಂದ ಬ್ರಹಹತ್ಕಾ 
-ದೋಷ, ಭೂತಬಾಧೆ, ದುಷ್ಪಯೋನಿಯಲ್ಲಿ ಜನನ, ಪರನಿಂದೆ ಇತ್ಯಾದಿ ಪಾಪ- 
ಗಳಿಂದ ಮುಕ್ತಿ ದೊರೆಯುತ್ತದೆ. 


ಪರಸ್ತ್ರೀ ಮೋಹದಿಂದ, ಸುಳ್ಳುಸಾಕ್ಷಿಯಿಂದ, ಮೋಸಮಾಡಿದ್ದರಿಂದ, ಸುಳ್ಳು 
ಹೇಳಿದ್ದರಿಂದ, ಅನ್ಯಥಾವಾದದಿಂದ, ಅಭಕ್ಷಭಕ್ಟಣದಿಂದ ಅಲ್ಲದೇ ಅನೇಕ ಪಾಪ- 
ಕರ್ಮಗಳವಶಾತ್‌ ಪರಿತಪಿಸುತ್ತಿರುವವರು ಈ ವ್ರತಾಚರಣೆಯಿಂದ ಪಾಪಮುಕ್ತಿ 
ಪಡೆಯುತ್ತಾರೆ. ಯುದ್ಧದಿಂದ ಓಡಿಹೋದ ಕ್ಷತ್ರಿಯ, ಗುರುವಿಗೆ ದ್ರೋಹಬಗೆದ 
ಶಿಷ್ಯನಿಗೆ ನರಕವೇ ಗತಿ . ಆದರೆ ಅಪರಾ ಏಕಾದಶಿ ವ್ರತ ಆಚರಿಸಿದರೆ ಪ್ರಾಯಶ್ಚಿತ್ರ- 
ವಾಗುತ್ತದೆ. 


ಈ ವ್ರತಾಚರಣೆಯಿಂದ ಪುಷ್ಕರ ಕ್ಷೇತ್ರದಲ್ಲಿ ಮೂರುಬಾರಿ ಸ್ನಾನದ ಫಲ, 
ಗಂಗೆಯಲ್ಲಿ ಮಿಂದು ಪಿಂಡಪ್ರದಾನ ಮಾಡಿದ ಪುಣ್ಯ ಲಭಿಸುತ್ತದೆ. ಸೂರ್ಯ 
ಮಕರದಲ್ಲಿದ್ದಾಗ ಪ್ರಯಾಗದಲ್ಲಿ ಮಾಘಸ್ನಾನ ಮಾಡಿದ ಫಲ, ಶಿವರಾತ್ರಿ ವ್ರತಾ- 
ಚರಣೆ ಫಲ, ಗುರು ಸಿಂಹದಲ್ಲಿದ್ದಾಗ ಗೋದಾವರಿ ನದಿ ಸ್ನಾನದ ಫಲ, 
ಕುಂಭದಲ್ಲಿದ್ದಾಗ ಬದರಿ-ಕೇದಾರ ಯಾತ್ರೆಯ ಫಲ, ಸೂರ್ಯಗ್ರಹಣ ಕಾಲದಲ್ಲಿ 
ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಫಲ ದೊರೆಯುತ್ತದೆ, ಸ್ವರ್ಣ, ಆನೆ, ಕುದುರೆ, 
ಇಲ್ಲವೆ ಕರುವಿನೊಂದಿಗೆ ಹಸುವನ್ನು ಭೂಮಿ, ಬಂಗಾರ ಸಹಿತ ದಾನ ಮಾಡಿದ 
ಫಲ ಈ ವ್ರತದಿಂದ ದೊರೆಯುತ್ತದೆ. 


ಇದು ಪಾಪವೆಂಬ ವೃಕ್ಷವನ್ನು ಕಡಿಯುವಂಥ ಕೊಡಲಿಯಾಗಿದೆ. ಪಾಪವೆಂಬ 
ದಟ್ಟಡವಿಯನ್ನು ಸುಡುವಿ ಅಗ್ನಿ ಎನಿಸಿದೆ. ಮನುಷ್ಯನ ಪಾಪವೆಂಬ ಅಂಧಕಾರವನ್ನು 
ಅಳಿಸುವ ಸೂರ್ಯನ ಬೆಳಕಾಗಿದೆ. ಇದನ್ನು ಆಚರಿಸಿದವರು ಎಲ್ಲ ಪಾಪಗಳಿಂದ 
ಮುಕ್ತಿಪಡೆದು ವಿಷ್ಣುಲೋಕ ಪಡೆಯುತ್ತಾರೆ. 

ಅಪರಾ ಏಕಾದಶಿಯಂದು ಬೆಳಗ್ಗೆ ಸ್ನಾನ ಮಾಡಿ ಶುಚಿಯಾಗಿ ವಿಷ್ಣು ದೇವರನ್ನು 
ಪ್ರಾರ್ಥಿಸಿ, ವ್ರತವು ನಿರ್ವಿಘ್ಣವಾಗಿ ಮುಕ್ತಾಯಗೊಳ್ಳಲಿ ಎಂದು ಮನಪೂರ್ವಕವಾಗಿ 
ಬೇಡಿಕೊಂಡು ಉಪವಾಸ ವ್ರತವನ್ನು ಆರಂಭಿಸಿ. ಪೂಜೆ ಪ್ರಾರಂಭಿಸುವ ಮೊದಲು 
ಅಕ್ಷತೆ, ತಿಲಕ, ಬಿಳಿಬಣ್ಣದ ಹೂವು ಎತ್ತಿಟ್ಟುಕೊಳ್ಳಿ. ಈ ಎಲ್ಲಾ ವಸ್ತುವನ್ನು ದೇವರಿಗೆ 


ವೈಶಾಖಕೃಷ್ಣಪಕ್ಕ 113 


ಣ ಇ 


ಅರ್ಪಿಸಿ, ಈ ದಿನ ಬೆಳಗ್ಗೆ ಮತ್ತು ಸಂಜೆ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು 
ಮಾಡಬೇಕು. 


ಅಪರಾ ಏಕಾದಶಿಯಂದು ರಾತ್ರಿಯಿಡಿ ಎಚ್ಚರವಿದ್ದು, ವಿಷ್ಣುವಿನ ಸ್ತೊ ತ್ರಗಳನ್ನು 
ಪಠಿಸಬೇಕು. ಒಂದು ವೇಳೆ ಜಾಗರಣೆ ಮಾಡಲು ಸಾಧ್ಯವಾಗದಿದ್ದರೆ ಹಾಸಿಗೆಯ 
ಮೇಲೆ ಮಲಗುವ ಬದಲು ನೆಲದ ಮೇಲೆ ಮಲಗಿಕೊಳ್ಳಬಹುದು. 'ಮರುದಿನ 
ಬೆಳಗ್ಗೆ ಸೂರ್ಯೋದಯದ ಮುನ್ನ ಎದ್ದು, ಸ್ನಾನ ಮಾಡಿ ನಂತರ ವಿಷ್ಣುವಿಗೆ 
ಧೂಪ, ದೀಪವನ್ನು ಬೆಳಗಿ ನಿನ್ನೆಯ ಉಪವಾಸ ವ್ರತಕ್ಕೆ ಧನ್ಯವಾದವನ್ನು ಸಲ್ಲಿಸಿ. 
ನಂತರ ಸೂರ್ಯದೇವನಿಗೂ ಕೂಡ ತುಳಸಿ ಹಾಕಿದ ನೀರನ್ನು ಅರ್ಪಿಸಿ, 
ತುಳಸಿಯನ್ನು ಪೂಜಿಸಬೇಕು. 

ಶ್ರೀ ಬ್ರಹ್ಮಣ್ಯತೀರ್ಥರು (ವ್ಯಾಸರಾಜ ಮಠ) ವೈಶಾಖ ಬಹುಳ ಏಕಾದಶಿ 
(ಕ್ರಿ.ಶ. 1416-1446) ಕಂಸಧ್ದಂಸಿಪದಾಂಭೋಜ ಸಂಸಕ್ತೋ ಹಂಸಪುಂಗವಃ । 
ಬ್ರಹ್ಮಣ್ಯ ಯತಿರಾಜಾಖ್ಯೊ ವರ್ತತಾಂ ಮಮ ಮಾನಸೇ ॥ ಕಣ್ವಾನದಿತೀರದಲ್ಲಿ ಶ್ರೀ 
ಪುರುಷೋತ್ತಮತೀರ್ಥರಿಗೆ ದತ್ತವಾದ ರಾಮಗಿರಿ ಎಂಬ ಅಗ್ರಹಾರದಲ್ಲಿ ಅಡಕೆ 
ತೋಟದ ಮಾಲೀಕರಾದ ಶ್ರೀ ರಾಮಾಚಾರ್ಯ ಎಂಬುವವರೊಬ್ಬರು ಸದ್ಧ ್ಲೈಹಸ್ಯ- 
ರಾಗಿ ಸ್ವಧರ್ಮ ನಿರತರಾಗಿದ್ದರು. ಬಹುಕಾಲ ಸಂತಾನವಿಲ್ಲದೆ ಕೊನೆಗೆ ಶ್ರೀ 
ಪುರುಷೋತ್ತಮತೀರ್ಥರ ಸೇವಾ ಮಾಡಿ, ಶ್ರೀ ಲಕ್ಷ್ಮೀ ನರಸಿಂಹನ ಪ್ರಸಾದದಿಂದ 
ಒಂದು ಗಂಡು ಮಗುವನ್ನು ಪಡೆದು ಅದಕ್ಕೆ ಲಕ್ಷ್ಮೀ ನರಸಿಂಹನೆಂದೇ ನಾಮಕರಣ 
ಮಾಡಿದರು. ಶ್ರೀನರಸಿಂಹಾಚಾರ್ಯರಿಗೆ ಗರ್ಭಾಷ್ಟಮದಲ್ಲಿ ಉಪನಯನ ಸಂಸ್ಕಾರ 
ಮಾಡಿ ಶ್ರೀಪುರುಷೋತ್ತಮತೀರ್ಥರಿಂದ ಮಂತ್ರೋಪದೇಶ ಮಾಡಿಸಿ ಅವರಲ್ಲಿಯೇ 
ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದರು. ಇವರ 12ನೇ ವಯಸ್ಸಿನಲ್ಲಿ ಬಾಲ ಬ್ರಹ್ಮಚಾರಿ- 
ಗಳಾದ ನರಸಿಂಹಾಚಾರ್ಯರಿಗೆ ಶ್ರೀ ಪುರುಷೋತ್ತಮ ತೀರ್ಥರು ಸನ್ಯಾಸಾಶ್ರಮವನ್ನು 
ಕೊಟ್ಟು ಶ್ರೀ ಬ್ರಹ್ಮಣ್ಯತೀರ್ಥರೆಂದು ನಾಮಕರಣ ಮಾಡಿದರು. ಶ್ರೀ ಬ್ರಹ್ಮಣ್ಯ- 
ತೀರ್ಥರು ತಮ್ಮ ಗುರುಗಳಿಂದ ದತ್ತವಾದ ಸಂಸ್ಥಾನವನ್ನು ಪರಿಪಾಲಿಸುತ್ತಾ ಯೋಗ- 
ಪಟ್ಟಿಕಾನರಸಿಂಹದೇವರನ್ನು ಅರ್ಚಿಸುತ್ತಾ ಸಚ್ಛಾಸ್ತಪಾಠ-ಪ್ರವಚನ ದುರ್ವಾದಿ- 
ಖಂಡನ, ಅತ್ಯಂತ ಕಠಿಣವ್ರತಾಚರಣ ಮೊದಲಾದವುಗಳಿಂದ ಕಾಲಕಳೆದು 


114 ಚೈತ್ರಮಾಸ ದ ವೈಶಾಖಮಾಸ 
ಬ್ರಹ್ಮಣ್ಯತೀರ್ಥರೆಂಬ ಅನ್ವರ್ಥನಾಮಕರಾದರು. ಅತ್ಯಂತ ಕಠಿಣವಾದ ರೀತಿಯಲ್ಲಿ 
ಸನ್ಯಾಸದೀಕ್ಷೆಯನ್ನು ಪಾಲಿಸುತ್ತಾ ಶಿಷ್ಯರಿಂದ ತರಲ್ಪಟ್ಟ ಭಿಕ್ಷಾನ್ಷವನ್ನು ಪ್ರೋಕ್ಷಣೆ 
ಮಾತ್ರದಿಂದ ವಿಂಗಡಿಸಿ ಬಿಸಿ ಹೊಗೆಯಾಡುವಂತೆ ಮಾಡಿ ನೈವೇದ್ಯ ಸಮರ್ಪಣೆ 
ಮಾಡಿ ಭಿಕ್ಷಾ ಸ್ವೀಕಾರ ಮಾಡುತ್ತಿದ್ದ ಅಪೂರ್ವಕೀರ್ತಿ ಇವರದಾಗಿತ್ತು. ಮುಂದೆ 
ರಾಮಾಚಾರ್ಯ ದಂಪತಿಗಳಿಗೆ ಸಂತಾನವನ್ನು ಅನುಗ್ರಹಿಸಿ ಶ್ರೀ ವ್ಯಾಸರಾಜ ಗುರು 
ಸಾರ್ವಭೌಮರಂತಹ ಸನ್ಯಾಸರತ್ನವನ್ನು ಜಗತ್ತಿಗೆ ಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ. 
ಶ್ರೀಬ್ರಹ್ಮಣ್ಯತೀರ್ಥಸ್ತುತಿಃ- 


ಶ್ರೀಪೂರ್ಣಬೋಧಸುಮತಾಬ್ಬಿಸುಧಾಕರಾಯ ಶ್ರೀವ್ಯಾಸರಾಜಗುರವೇ ಯತಿ- 
ಪುಂಗವಾಯ । ಶ್ರೀವಿಠ್ಠಲಾಂಪ್ರಿಸರಸೀರುಹಮಂಭರಾಯ ಬ್ರಹ್ಮಣ್ಯತೀರ್ಥ- 
ಗುರವೇ$ಸ್ತು ನಮಃ ಶುಭಾಯ ॥ 1 ॥ ಶ್ರೀಮನ್ನಸಿಂಹಪದಪದಗುಹಾಶ್ರಯಾಯ 
ವ್ಯಾಖ್ಯಾಘನಸ್ವನವಿದಾರಿತರುರ್ಮದಾಯ । ದುರ್ಮಾಯಿದಂತಿದಲನೈಕಮೃಗಾಧಿ- 
ಪಾಯ ಬ್ರಹ್ಮಣ್ಯತೀರ್ಥಗುರವೇಆ5ಸ್ತು ನಮೋಠ5ಮಲಾಯ॥ 2 ॥ ಬ್ರಹ್ಮಣ್ಯತೀರ್ಥಃ 
ಕಮನೀಯಗಾತ್ರಃ ಶರತ್ತುಧಾಂಶೂಪಮಚಾರುವಕ್ತಃ । ಜಗದ್ವಿಚಿತ್ರಾಮಲಸಚ್ಚರಿತ್ರೋ 
ಗುರುಃ ಸ ಮಾಂ ಪಾತು ರಮೇಶಭಕ್ತಃ ॥ 3 ॥ ಬ್ರಹ್ಮಣ್ಯತೀರ್ಥೋ ಭಗವತ್ಸಸಾದಾ 
-ದವಾಪಸಂಪತ್ನಕರಃ ಸುಧೀಂದ್ರಃ | ವಿಧೂತಪಾಪೋ ವಿಜಿತಾರಿವರ್ಗಃ ಸಂಸೇವ- 
ಮಾನಾಖಿಲಕಾಮದಶ್ಚ ॥4॥ ಸಜ್ಞಾನಸದ್ಧಕಿವಿರಕ್ತಿಸಂಪತ್ಸುಧ್ಯಾಯುರಾರೋಗ್ಯ- 
ಬಲಾನಿ ದತ್ತಾ । ಅಜ್ಞಾನರೋಗಾದ್ಯಖಿಲಾಶುಭಾನಿ ಹತ್ವಾ5ವತಾನ್ನೋ ಭವತು 
ಪ್ರಸ ನಃ 1151 ಕಣ್ಣಾಪಗಾತೀರವರಾಧಿವಾಸಃ ಸಂಸೇವಿತಾಘೋರಗಪಕ್ಷ್ಯಧೀಶಃ | ಸ 
ಲ್ಲೋಕಚಿತ್ರಾಕ್ಷಿಮಿಹೋತ್ತವೋ5 ಯಂ ವಾಕ್ಚುಟವಂ ಸಂದಿಶತಾದ್ಗುರುರ್ಮೇ॥ 6 ॥ 
ಯದ್ವೃಂದಾವನಸೇವಯಾ ಭುವಿ ಜನಃ ಪ್ರಾಪ್ನೋತಿ ಸೌಖ್ಯಂ ಮಹದ್ಯತ್ಪಾದಾಂ- 
ಬುನಿಷೇವಣಂ ಸಕಲಸತ್ತೀರ್ಥಾಲಿಪುಣ್ಯಾವಹಮ್‌ । ಯತ್ತಂದರ್ಶನಮಾತ್ರತೋ 
ನಿಜಮಹಾಪಾಪಾಲಿನಾಶೋ ಭವೇತ್ತಂ ವಂದೇ ತಪನೀಯವರ್ಣವಪುಷಂ 
ಬ್ರಹ್ಮಣ್ಯತೀರ್ಥಂ ಗುರುಮ್‌ ॥ 7 ॥ ಯತ್ನುಣ್ಯಕೀರ್ತನಸುಧಾರಸತ್ಛಪ್ತಚಿತ್ತಾ 
ಯತ್ಪಾದಪಂಕಜನಿಷೇವಣಲಬ್ಧಪುಣ್ಯಾಃ | ಯತ್ಚೇಮಪೂರ್ಣವಿಲಸತ್ತುಕಟಾಕ್ಟಪಾತ್ರಾ 


ವೃಕಾಖಕೃಷ್ಣನಕ್ಕ 115 
-ಸ್ತದ್ಧರ್ಶನಂ ಕಲಿಮಲಾಚಲವಜ್ರಭೂತಮ್‌ ॥ 8 ॥ ಆಸೇತುಹಿಮಶ್ಚೆಲಾಂತಂ 
ತೀರ್ಥಕ್ಷೇತ್ರಾಣಿ ಯೇನ ವೈ । ಚರಿತಾನಿ ಮನಶ್ಕುದ್ದಿಂ ಸಮೇ ಯಚ್ಛತು ಸೂರಿರಾಟ್‌ 
॥ 9 ॥ ಶ್ರೀಪಾದರಾಜೋ ಜನನೀಸ್ವಸ್ತೀಯೋ ಯಸ್ಯ ಯೋಗಿರಾಟ್‌ । ವಿದ್ಯಾ- 
ಗುರುರ್ವ್ಯಾಸಮುನೇಸ್ತಂ ವಂದೇ5ಹಮಹರ್ನಿಶಮ್‌ ॥ 10 ॥ ಬ್ರಹ್ಮಣ್ಯಾರ್ಯಸ್ಯ 
ಶಿಷ್ಯೋ5ನ್ಯೋ ನೈವಾತೋ ವ್ಯಾಸಯೋಗಿನೇ । ವಿಠ್ಠಲಾರ್ಚಾಂ ನೃಸಿಂಹಾರ್ಚಾಂ 
ಪ್ರಸನ್ನಃ ಪ್ರದದೌ ಗುರುಃ ॥ 11 ॥ ಮಾಧವಸ್ಯಾಸಿತೇ ಪಕ್ಷೇ ಸಹಸ್ರಾಂಶುತಿಥೌ 
ಗುರುಃ | ಬ್ರಹ್ಮಣ್ಯತೀರ್ಥಃ ಸ್ವರ್ಲೊಕಂ ಗತ್ವಾ ಸಪ್ತಾಶ್ವಮಾವಿಶತ್‌ ॥ 12 ॥ 
ಸೂರ್ಯಾಂಶತ್ವಾದಯಂ ಸಾಕ್ಷಾದ್‌ ಗ್ರಾಮೇ$ ಬ್ಲೂರುವರಾಭಿಧೇ । ವೃಂದಾವನಂ 
ಪ್ರವಿಶ್ಶೆ ವ ಸ್ಥಿತೋನದ್ಯಾಪಿ ವಿರಾಜತೇ ॥ 13 ॥ ಶ್ರೀವಿಶ್ಲಲದಯಾಪಾತ್ರಂ 
ಜ್ಞಾನವಿಜ್ಞಾನಶಾಲಿನಮ್‌ ಶ್ರೀಮದ್ಭಹ್ಮಣ್ಯತೀರ್ಥಾರ್ಯಂ ವಂದೇ ವಾಂಲಿತ- 
ದಾಯಕಮ್‌ ॥ 14 ॥ ಶ್ರೀಮತೇ ಯೋಗಿವರ್ಯಾಯ ಸಜ್ಜನಾಂಭೋ- 
ನಿಧೀಂದವೇ । ಬ್ರಹ್ಮಣ್ಯತೀರ್ಥಗುರವೇ ಕರುಣಾಸಿಂಧವೇ ನಮಃ ॥ 15 ॥ 
ಬ್ರಹ್ಮಣ್ಯಾರ್ಯಪದಾಂಭೋಜಪಾಂಸವಃಪಾವಯಂತು ನಃ । ಕಾಮಿತಾಶೇಷ- 
ಕಲ್ಯಾಣಕಲನೇ ಕಾಮಧೇನವಃ ॥ 16 ॥ ಧೃತಕಾಷಾಯದಂಡೋಠ5 ಯಂ 
ಪ್ರತಿವಾದಿಗಜಾಂಕುಶಃ । ಯತಿರಾಜಾಗ್ರಣೀಃ ಶ್ರೀಮಾನ್‌ ವಿತನೋತು ಮಮ 
ಶ್ರಿಯಮ್‌ ॥ 17 ॥ ಬ್ರಹ್ಮಣತೀರ್ಥಗುರುವರ್ಯದಯಾಪಯೋಧೇ ಭಕ್ತಿಂ 
ಪ್ರದೇಹಿ ಸುದ್ಧಢಾಂ ಹರಿಪಾದಪದ್ಕೇ । ಜ್ಞಾನಂ ಶುಭಂ ಚ ವಿಷಯೇಷು ವಿರಕ್ತಿ- 
ಮಗ್ರ್ಯಾಂ ಸ್ವಾಮಿನ್‌ ದಯಾಂ ಕುರು ದಯಾಂ ಕುರು ಮಯ್ಯನಾಥೇ ॥ 18 ॥ ಇತಿ 
ಬ್ರಹ್ಮಣ್ಯತೀರ್ಥಾರ್ಯಗುರುಸ್ತೋತ್ರಂ ಸುಭಕ್ತಿತಃ । ನರಸಿಂಹಾಭಿಧಾನೇನ ಕೃತಂ 
ವಿಠ್ಠಲತುಷ್ಟಯೇ ॥ 19 ॥ ಇತಿ ಬ್ರಹ್ಮಣ್ಯತೀರ್ಥಾರ್ಯಗುರುಸ್ತೋತ್ರಂ ॥ 


ವೈಶಾಖ (1 ಬಹುಳ ॥॥ ಚತುರ್ದಶೀ 


ಶ್ರೀ ಸುಗುಣನಿಧಿತೀರ್ಥರು (ಶ್ರೀಪಾದರಾಜ ಮಠ) - ಭವಾನಿ - 
ಸುಜ್ಞಾನನಿಧಿತೀರ್ಥಾರ್ಯೋ ಹ್ಯಂತಃ ಸಂತಾಪಶಾಂತಯೇ | ಪಾಯಾತುಗುಣ- 
ನಿಧ್ಯಾಖ್ಯೋಗುರುರಸ್ಮಾದ್‌ ವಿಪದ್ಧಣಾತ್‌ ॥ 


116 ಚೈತ್ರಮಾಸ - ವೈಶಾಖಮಾಸ 
ವೈಶಾಖ ॥॥ ಬಹುಳ ॥ ಅಮಾವಾಸ್ಯಾ 


ವೈಶಾಖ ಅಮಾವಾಸ್ಯೆಗೆ ಭಾವುಕಾ ಅಮಾವಾಸ್ಯೆ ಎನ್ನುತ್ತಾರೆ. ಅದರ ಮಾರನೆಯ 
ದಿನ ಕರಿದಿನ ಎನ್ನುವರು. ಈ ಎರಡು ದಿನ ಶುಭಕಾರ್ಯಗಳಿಗೆ ವರ್ಜ್ಯವಾಗಿರುತ್ತವೆ. 
ತುಪ್ಪದಾನ, ಸೌತೆಕಾಯಿ ಬೆರೆಸಿದ ಕೋಸಂಬರಿ ದಾನ, ಕಬ್ಬಿನ ದಾನ, ಹಣ್ಣಿನಿಂದ 
ಮಾಡಿದ ಪಾನಕದಾನ ಪಿತೃಗಳ ಪ್ರೀತಿಗಾಗಿ ಚೈತ್ರ ಅಮಾವಾಸ್ಯೆಯಂದು 
ಪಾನಕತುಂಬಿದ ಕುಂಭದಾನಗಳು ನೂರಾರು ಗಯಾಶ್ರಾದ್ಧ ಮಾಡಿದ ಪುಣ್ಯವನ್ನು 
ತಂದು ಕೊಡುತ್ತದೆ. 


ಶನೈಶ್ಚರ ಜಯಂತಿ 

ವೈಶಾಖಅಮಾವಾಸ್ಯೆ ಶನೈಶ್ಚರ(ಶನಿ) ಹುಟ್ಟಿದ ದಿನ. ಸೂರ್ಯನ ಪುತ್ರನಾಗಿ 
ಛಾಯಾದೇವಿಯಲ್ಲಿ ಜನಿಸಿದ ಶನಿಗೆ ಯಮಧರ್ಮ ಹಿರಿಯ ಸಹೋದರ. ಶನಿಯ 
ಸಹೋದರಿ ತಪತಿ. ಸೂರ್ಯನ ಮಕ್ಕಳು ಶನಿ ಮತ್ತು ಯಮ ಇಬ್ಬರೂ ನ್ಯಾಯ 
ದೇವತೆಗಳೇ! ಜೀವನದ ಆಗು ಹೋಗುಗಳನ್ನು ಗಮನಿಸಿ, ಶನಿಯು ಸೂಕ್ತ 
ರೀತಿಯ ಶಿಕ್ಷೆ ಅಥವಾ ವರವನ್ನು ಬದುಕಿರುವಾಗ ನೀಡುತ್ತಾನೆ, ಆದರೆ ಯಮನು 
ಒಬ್ಬ ವ್ಯಕ್ತಿಯು ಸತ್ತ ನಂತರ ಅವರ ಪುಣ್ಯ ಪಾಪಗಳ ಫಲಿತಾಂಶವನ್ನೂ ಶಿಕ್ಷೆಯನ್ನೂ 
ನೀಡುತ್ತಾನೆ. 

ದಶರಥನು ಶನೈಶ್ಚರನ ತೃಪ್ತಿಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ದಾನೆ. 


ಹ್‌ 
ಶನೈಶ್ಚರಾಷ್ಟಕಮ್‌ 

ಅಸ್ಯ ಶ್ರೀಶನೈಶ್ಚರಸ್ತೋತ್ರಮಂತ್ರಸ್ಯ ದಶರಥ ಖಷಿ !ತ್ರಿಷ್ಟುಪ್‌ ಛಂದಃ । 
ಶನೈಶ್ಚರೋ ದೇವತಾ ।ಶನೈಶ್ಶರಪ್ರೀತ್ಯರ್ಥೇ ಜಪೇ ವಿನಿಯೋಗಃ ॥ 

ದಶರಥ ಉವಾಚ ಕೋಣಾಂತಕೋ ರೌದ್ರ ಯಮೋತಥ ಬಭುಃ ಕೃಷ್ಣ ಶನಿಃ 
ಪಿಂಗಲ ಮಂದ ಸೌರಿಃ । ನಿತ್ಯಂ ಸ್ಕೃತೋ ಯೋ ಹರತೇ ಚ ಪೀಡಾಂ ತಸ್ಮೈ ನಮಃ 
ಶ್ರೀರವಿನಂದನಾಯ ॥ 1 ॥ ಸುರಾಸುರಾಃ ಕಿಂಪುರುಷೋರಗೇಂದ್ರಾ ಗಂಧರ್ವ- 
ವಿದ್ಯಾಧರಪನ್ನಗಾಶ್ಚ 1 ಪೀಡ್ಯಂತಿ ಸರ್ವೇ ವಿಷಮಸ್ಸಿತೇನ ತಸ್ಮೈ ನಮಃ 


ವೈಶಾಖಕೃಷ್ಣಪಕ್ಸ 117 


ಶ್ರೀರವಿನಂದನಾಯ ॥ 2 ॥ ನರಾ ನರೇಂದ್ರಾಃ ಪಶವೋ ಮೃಗೇಂದ್ರಾ ವನ್ಯಾಶ್ಚ ಯೇ 
ಕೀಟಪತಂಗಭ್ಭಂಗಾಃ 1 ಪೀಡ್ಯಂತಿ ಸರ್ವೇ ವಿಷಮಸ್ಸಿತೇನ ತಸ್ಮೈ ನಮಃ ಶ್ರೀರವಿ- 
ನಂದನಾಯ ॥13॥ ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರಪತ್ತನಾನಿ 
| ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ ॥ 4 ॥ ತಿಲೈೆ- 
ರ್ಯವೈರ್ಮಾಷಗುಡಾನ್ನದಾನೈರ್ಲೋಹೇನ ನೀಲಾಂಬರದಾನತೋ ವಾ । ಪ್ರೀಣಾತಿ 
ಮಂತ್ರೈರ್ನಿಜವಾಸರೇ ಚ ತಸ್ಮೈ ನಮಃ ಶ್ರೀರವಿನಂದನಾಯ ॥ 5 ॥ ಪ್ರಯಾಗಕೂಲೇ 
ಯಮುನಾಶಟೇ ಚ ಸರಸ್ವತೀಪುಣ್ಯಜಲೇ ಗುಹಾಯಾಮ್‌ | ಯೋ ಯೋಗಿನಾಂ 
ಧ್ಯಾನಗತೋತಪಿ ಸೂಕ್ಷ್ಮ ತಸ್ಮೈ ನಮಃ ಶ್ರೀರವಿನಂದನಾಯ ॥ 6 ॥ ಅನ್ಯ- 
ಪ್ರದೇಶಾತ್‌ ಸ್ವಗೃಹಂ ಪ್ರವಿಷ್ಠಸದೀಯವಾರೇ ಸ ನರಃ ಸುಖೀ ಸ್ಯಾತ್‌ । ಗೃಹಾದ್ದತೋ 
ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ ॥ 7 ॥ ಸ್ರಷ್ಟು 
ಸ್ವಯಂಭೂರ್ಭುವನತ್ರಯಸ್ಯ ತ್ರಾತಾ ಹರಿಃ ಸಂಹರತೇ ಪಿನಾಕೀ | ಏಕಸ್ತಿಧಾ ಯಗ್ಯಜುಃ 
ಸಾಮಮೂರ್ತಿ- ಸ್ವಸ್ಮೈನಮಃ ಶ್ರೀರವಿನಂದನಾಯ ॥ 8'॥ ಶನ್ಯಷ್ಟಕಂ ಯಃ ಪ್ರಯತಃ 
ಪ್ರಭಾತೇ ನಿತ್ಯಂ ಸುಪುತ್ತೈಃ ಪಶುಬಾಂಧವೈಶ್ಚ | ಪಠೇಚ್ಚ ಸೌಖ್ಯಂ ಭುವಿ ಭೋಗಯುಕ್ತಃ 
ಪ್ರಾಪ್ನೋತಿ ನಿರ್ವಾಣಪದಂ ತದಂತೇ ॥ 9 ॥ ಕೋಣಸ್ಥಃ ಪಿಂಗಲೋ ಬಭ್ರುೃಷ್ಣೋ 
ರೌದ್ರೋ5ಂತಕೋ ಯಮಃ । ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ ॥ 
10 ॥ ಏತಾನಿ ದಶ ನಾಮಾನಿ ಪ್ರಾತರುತ್ಕಾಯ ಯಃ ಪಠೇತ್‌(ಜಪೇದಶ್ವತ್ಥಸನ್ನಿಧೌ) । 
ಶನೈಶ್ಚರಕೃತಾ ಪೀಡಾ ನ ಕದಾಚಿದ್ಭವಿಷ್ಯತಿ ॥ 11 ॥ ಕಾಲನೀಲಾಂಗಸಪ್ರಖ್ಯಂನೀಲ- 
ಜೀಮೂತಸನ್ನಿಭಮ್‌ । ಛಾಯಾಮಾರ್ತಾಂಡಸೂನುಂ ಚ ಪ್ರಣಮಾಮಿ ಶನೈಶ್ಚರಮ್‌ 
112 ನಮೋತರ್ಕಪುತ್ರಾಯ ಶನ್ನೆಶ್ಚಾಯ ನೀಲಾಭ್ರವರ್ಣಾಜಿನಮೇಖಲಾಯ । 
ಶ್ರುತ್ವಾ ರಹಸ್ಯಂ ಪ್ರಣತೋಸ್ಮಿ ನಿತ್ಯಂ ಫಲಪ್ರದೋ ಮೇ ಭವ ಸೂರ್ಯಪುತ್ರ ॥11311 
ಇತಿ ದಶರಥಪ್ರೋಕ್ತಂ ಶನೈಶ್ಚರಸ್ತೋತ್ರಮ್‌ ಸಂಪೂರ್ಣಮ್‌ 
ಶ್ರೀ ಶನೈಶ್ಚರ ಸ್ತೋತ್ರ 
ಪಾಹಿ ಶ್ರೀನರಸಿಂಹಪ್ರಿಯ ಶನೈಶ್ಚರನೆ ನಮೋ ಸಂತತ । ಪಾಹಿ ನಮೋ 


ಗ್ರಹರಾಜಶೌರಿ ಮಹೇಶ್ವರನೇ ಕೃಪಾಕರ ॥ಪ॥ ಪೃಥ್ವಿ ತತ್ವಾಭಿಮಾನಿಯೇ ನಮೋ 
ಕರ್ಮಪನು ಎಂಬ ಪುಷ್ಕರ ಮತ್ತು ಅಜಾನಜರು ಯಷಿಗಂಧರ್ವ ಮಹಾ- 


118 ಚೈತ್ರಮಾಸ - ವೈಶಾಖಮಾಸ 
ಸಮುದಾಯಕೆ ಮೇದಿನೀ ರಾಜರು ಮನುಷ್ಯರು ಸರ್ವರಿಗೂ ಗುರು ಈಶ್ವರ ನೀ 
ಯದಿ ಹರಿದಾಸರನ್ನ ಸಲಹುತಿಯೋ ಶರಣೆಂಬೆನೋ ॥1॥ ಸೂರ್ಯಛಾಯಸೂನು 
ಕಾಲರೂಪಿ ಮಹಾಗ್ರಹ ನಮೋ ಕಾಯೊ ಜಟಿಲನೇ ವಜ್ರ ರೋಮನೇ ದಾನವರಿಗೆ 
ಭಯಂಕರ ತ್ರ್ಯಂಬಕ ನಾರದರಿಗುಪದೇಶಿಸಿ ಕೊಂಡಾಡಿದ ನಿನ್ನನ್ನು ಖ್ಯಾತ 
ರಘುವಂಶೋತ್ಸ ಅತಿ ವಿಖ್ಯಾತ ದಶರಥ ಕೀರ್ತಿತ ॥2॥ ಜ್ಞಾನ ಚಕ್ಬುರ್ನಮಸ್ತೇಸ್ತು 
ಕಶ್ಯಪಾತ್ಮಜಸೂನವೇ ತುಷ್ಟೋದದಾಸಿ ವೈರಾಜ್ಯಂ ರುಷ್ಟೋ ಹರಸಿ ತಕ್ಷಣಾತ್‌ 
ನಿನ್ನನ್ನು ದಶರಥನು ಸ್ತುತಿಸಿ ನಮಿಸೆ ವರಗಳನ್ನಿತ್ತು ನೀ ಕ್ಟೋಣಿಜನ ಸಂರಕ್ಷಣೆಗೆ ಬಗೆ 
ಪಾದ್ಮ ಉಕ್ತದಿ ಅರುಹಿದಿ ॥13॥ ಗಂಗಾ ಮಹಿಮಾ ರಕ್ಟೋ ಭುವನ ಪ್ರಸ್ಥಾನೋಕ್ತವು 
ತ್ವತ್‌ಕೃತ ತುಂಗ ಮಹಿಮ ಶ್ರೀಲಕ್ಷ್ಮೀ ಭೂಮಾನಾರಸಿಂಹನ ಸ್ತೋತ್ರವು ರಾಘವಕೃತ 
ತ್ವತ್‌ಕೃತ ಈ ನುಡಿಗಳ್‌ ಪಠಿಸಿ ಕೇಳ್ವರ್ಗೆ ಶೋಕನೀಗಿ ಇಷ್ಟ ಲಭಿಸುವುದು 
ನೃಹರಿಪ್ರಿಯ ನೀ ಒದುಗುವಿ ॥4॥ ವನರುಹಾಸನನ ತಾತ ಪ್ರಸನ್ನ ಶ್ರೀನಿವಾಸ 
ನೃಕೇಸರಿ ಘನ್ನದಯದಿ ಪ್ರಸನ್ನನಾಗಿ ಒಲಿಯೆ ಸಾಧನವಾಗುವ ಜ್ಞಾನಭಕ್ತಿ ವೈರಾಗ್ಯ 
ಸಂಪತ್‌ ಆಯುರಾರೋಗ್ಯ ಇತ್ತು ನೀ ಎನ್ನ ತಪ್ಪುಗಳ ಮನ್ನಿಸಿ ಎನ್ನ ಪಾಹಿ ಸತತ 
ಶನೈಶ್ಚರ ॥5॥ 

ಶನೈಶ್ಚರ ಪ್ರೀತಯೇ ತಿಲದಾನಮ್‌ (ಎಳ್ಳು) - ತಿಲಾಃ ಕಾಶ್ಯಪಸಂಭೂತಾಃ 
ತಿಲಾಃ ಪಾಪಹರಾಃ ಶುಭಾಃ । ತಿಲದಾನಪ್ರದಾನೇನ ಸ ಮೇ ಮಂದಃ ಪ್ರಸೀದತು ॥ 

ಇದಂ ಸಹಿರಣ್ಯ ದಕ್ಷಿಣಾಕಂ ಸತಾಂಬೂಲಂ ತಿಲದಾನಂ ಶನೈಶ್ಚರಗ್ರಹ ಪೀಡಾ 
ಪರಿಹಾರದ್ವಾರಾ ಶನೈಶ್ಚರಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನೃಸಿಂಹ ಪ್ರೀತಿಂ ಕಾಮಯಮಾನಃ ತುಭ್ಯಮಹಂ ಸಂಪ್ರದದೇ । ದತ್ತಂ ನ 
ಮಮ, ನ ಮಮ । ಅನೇನ ಸದಕ್ಷಿಣಾಸತಾಂಬೂಲತಿಲದಾನೇನ ಶನೈಶ್ಚರಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ ಸುಪ್ರೀತೋ ಅಸ್ತು 
ಇತಿ ಭವಂತೋ ಬ್ರುವಂತು । ಬ್ರಾಹ್ಮಣ - ಶನೈಶ್ಚರಗ್ರಹಪೀಡಾಪರಿಹಾರದ್ದಾರಾ 
ಶನೈಶ್ಚರಾಂತರ್ಗತ ಶ್ರೀ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನೃಸಿಂಹಃ 
ಸುಪ್ರೀತೋ ಅಸ್ತು ॥ 


ವೈಶಾಖಕೃಷ್ಣಪಕ್ಷ 119 


ಶನಿವಜ್ರಪಂಜರ ಕವಚಂ - ಓಂ ಶ್ರೀ ಶನೈಶ್ಚರಃ ಪಾತು ಫಾಲಂ ಮೇ 
ಸೂರ್ಯನಂದನಃ | ನೇತ್ರೇ ಛಾಯಾತ್ಮಜಃ ಪಾತು ಪಾತು ಕರ್ಣೌ ಯಮಾನುಜಃ ॥ 
111 ನಾಸಾಂ ವೈವಸ್ಪತಃ ಪಾತು ಮುಖಂ ಮೇ ಭಾಸ್ಕರಃ ಸದಾ । ಸ್ನಿಗ್ಗಕಂಠಶ್ಚ ಮೇ 
ಕಂಠಂ ಭುಜೌ ಪಾತು ಮಹಾಭುಜಃ ॥ 2 ॥ ಸ್ವಂಧೌ ಪಾತು ಶನಿಶ್ಚೈವ ಕರೌ ಪಾತು 
ಶುಭಪ್ರದಃ । ವಕ್ಚಃ ಪಾತು ಯಮಭ್ರಾತಾ ಕುಕ್ಚಿಂ ಪಾತ್ನಸಿತಸ್ತಧಾ ॥ 3 ॥ ನಾಭಿಂ 
ಗ್ರಹಪತಿಃ ಪಾತು ಮಂದಃ ಪಾತು ಕಟಿಂ ತಥಾ । ಊರೂ ಮಮಾಂತಕಃ ಪಾತು 
ಯಮೋ ಜಾನುಯುಗಂ ತಥಾ ॥ 4 ॥ ಪಾದೌ ಮಂದಗತಿಃ ಪಾತು ಸರ್ವಾಂಗಂ 
ಪಾತು ಪಿಪಲಃ | ಅಂಗೋಪಾಂಗಾನಿ ಸರ್ವಾಣಿ ರಕ್ಷೇನ್‌ ಮೇ ಸೂರ್ಯನಂದನಃ ॥ 
5 ॥ ಫಲಶ್ರುತಿಃ ಇತ್ಯೇತತ್ಕವಚಮ್‌ ದಿವ್ಯಂ ಪಠೇತ್ಸೂರ್ಯಸುತಸ್ಯ ಯಃ । ನ ತಸ್ಯ 
ಜಾಯತೇ ಪೀಡಾ ಪ್ರೀತೋ ಭವತಿ ಸೂರ್ಯಜಃ ॥ ನ್ಯಯಜನ್ನಿಸೀಯನ್ನೋ 
ಮೃತ್ಯು ಸ್ಥಾನಗತೋಪಿವಾ ಕಲತ್ರಸ್ಥೋ ಗತೋ ವಾಪಿ ಸುಪ್ರೀತಸ್ತು ಸದಾ ಶನಿಃ ॥ 
ಅಷ್ಟಮಸ್ಸೋ ಸೂರ್ಯಸುತೇ ವ್ಯಯೇ ಜನ್ಮದ್ವಿತೀಯಗೇ | ಕವಚಂ ಪಠತೇ ನಿತ್ಯಂ 
ನ ಪೀಡಾ ಜಾಯತೇ ಕ್ವಚಿತ್‌ ॥ ಇತ್ಯೆ (ತತ್ತವಚೆಂ ದಿವ್ಯಂ ಸೌರೇರ್ಯನ್ನಿರ್ಮಿತಂ 
ಪುರಾ । ದಾ ದಶಾಷ್ಟಮಜನಸ್ಸದೋಷಾನ್ನಾಶಯತೇ ಚ ಜನ್ಮಲಗ್ಗಸ್ಥಿತಾನ್‌ 
ದೋಷಾನ್‌ ಸರ್ವಾನ್ನಾಶಯತೇ ಪ್ರಭುಃ ॥ ಇತಿ ಶ್ರೀ ಬ್ರಹ್ಮಾಂಡಪುರಾಣೇ ಬ್ರಹ್ಮ. 
ನಾರದಸಂವಾದೇ ಶನಿವಜ್ರಪಂಜರಕವಚಂ ಸಂಪೂರ್ಣಮ್‌ ॥ 

ವೈಶಾಖಮಾಸ ಒಂದು ತಿಂಗಳೂ ಒಪ್ಪತ್ತು ಭೋಜನ, ನಕ್ಷಭೋಜನ, 
ಅಯಾಚಿತ ಭೋಜನ ಈ ಯಾವುದೊಂದು ವ್ರತವನ್ನು ಮಾಡಿದರೂ ಸರ್ವಾ- 
ಭೀಷ್ಟವು ಸಿದ್ಧಿಸುವುದು. 

ಇಲ್ಲಿಗೆ ವೈಶಾಖಮಾಸದ ವಿಧಾನವು ಸಮಾಪ್ತವಾಯಿತು ॥ ಶ್ರೀಮದ್ಜೇಶಾರ್ಪಣಮಸ್ತು ॥ 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ। 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 


120 ಚೈತ್ರಮಾಸ - ವೈಶಾಖಮಾಸ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


ಆಸ್ಮದ್ಗುರ್ವಂತರ್ಗತ ಶ್ರೀಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ 
ಶ್ರೀಲಕ್ಷ್ಮೀಹಯಗ್ರೀವನಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಲಿ. 
ಶ್ರೀಕೃಷ್ಣಾರ್ಪಣಮಸ್ತು 


ಣ ೨" 


xx ಬು ಜು ಜು ಜು ಬು 


.. ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ 


| 
Wa F 
2ನ ಗ್ಯ 
ಆ ಸ 
ಹ ಗಿ ಗ್ಗ 
' 1 
* 
ನ 
My 2 
ಜಾ. 1, 
“ಸಿ 
1 ಈ 
ತ 
ಗ 


ಖು 


ಡಾ 
ಹ 


Wisi 


4 ಗದ್ದ ರು ಫೀಮಧ್ರಾಜಾಯಣದ್ದಾಲತ ಪ್ರತಿ 
ಈ i ಗಿರಿನಗರ, ಬೆಂಗಳೂರು - 560 085 ತ 


F ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೂಕ್ತಮಾರ್ಗದರ್ಶನೀ 


ತ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ನಾಗಪಂಚಮೀ 


ನಾಗಚತುರ್ಥೀ 
ಶ್ರಾವಣ ॥ ಬಹುಳ ಚತುರ್ಥಿ ಹಾಗೂ ಪಂಚಮಿ 


ವಿದ್ವಾನ್‌॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವ್ವಾತಾರ್ಯಸಿದ್ಧಾಂತ ಪ್ರತಿಷ್ಠಾನ (ರ), 
ಗಿರಿನಗರ, ಬೆಂಗಳೂರು-೮೫ 


"ನಾಗಪಂಚಮೀ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ ಶ್ರಾವಣ ॥ 
ಶುದ್ಧ ॥। ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ। ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು ೨೮6 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 
ಅಕರ ಜೋಡಣೆ :ಸುಬಣ ಕೆಂಪದಾಳಿಹಳಿ,, 
pu ಬಣ ೪ 
ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಶ್ರೀ ತೂಮಕುಂಟ ಭೀಮಸೇನರಾವ್‌ ಮತ್ತು ದಿ। ಶ್ರೀಮತಿ ಕಮಲಮ್ಮ 
(೧೯೧೧-೧೯೯೪) (೧೯೧೬-೧೯೯೨) 
ತೂಮಕುಂಟ, ಕಲ್ಯಾಣದುರ್ಗ ತಾ॥ ಅನಂತಪುರ ಜಿಲ್ಲೆ, ಆಂಧ್ರಪ್ರದೇಶ 


ಜಮದಗ್ನಿಗೋತ್ರದಲ್ಲಿ ಹುಟ್ಟಿದ ದಿ॥।ಶ್ರೀಯುತರಾದ ತೂಮಕುಂಟ 
ಭೀಮಸೇನರಾವ್‌ ಹಾಗೂ ದಿ॥ ಶ್ರೀಮತಿ ಕಮಲಮ್ಮ, ಇವರುಗಳ ಸ್ಮರಣಾರ್ಥ 
ಶ್ರೀ ಟಿ. ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಟಿ. ನಾಗವೇಣಿ ಕೃಷ್ಣಮೂರ್ತಿ ಹಾಗೂ 
ಕುಟುಂಬವರ್ಗದವರೆಲ್ಲರೂ ಈ ಕೃತಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ನಾಗಚತುರ್ಥೀದಿವಸ ಹುತ್ತಕ್ಕೆ ಹಾಲು ಎರೆಯುವಾಗ ಹಾಗೂ 
ದಿನಪೂರ್ತಿ ಹೇಳಿಕೊಳ್ಳಬೇಕಾದ ಹರಿಕಥಾಮೃತಸಾರದ ಪದ್ಯ 


ಯೋಗಿಗಳ ಹೃದಯಕೆ ನಿಲುಕದ ನಿಗ- 
ಮಾಗಮೈಕವಿನುತನ ಪರಮನು- 

ರಾಗದಲಿ ದ್ವಿಸಹಸ್ರಜಿಹ್ವೆಗಳಿಂದ ವರ್ಣಿಸುವ । 
ಭೂಗಗನ ಪಾತಾಳವ್ಯಾಪ್ತನ 

ಯೋಗನಿದ್ರಾಸದನೆನಿಪ ಗುರು 

ನಾಗರಾಜನ ಪದಕೆ ನಮಿಸುವೆ ಮನದೊಳನವರತ ॥ 


ವಿಷಯಾನುಕ್ರಮಣಿಕೆ 


ನಾಗರಪಂಚಮಿಗೆ ಸಾಮಗ್ರಿಗಳು ಹಾಗೂ ಸಿದ್ಧತೆಗಳು 
ನಾಗರಪಂಚಮಿಯ ಕರ್ತವ್ಯಗಳು 


ನಾಗರಚೌತಿ ಮತ್ತು ನಾಗರಪಂಚಮಿ ಆಚರಣೆಯ ಬಗ್ಗೆ ಪ್ರಮಾಣಗಳು 13 


ಪಂಚಮಿಯಂದು ನಾಗನನ್ನು ಪೂಜಿಸಲು ಕಾರಣ? 
ನಾಗರಚೌತಿಯಂದು ಉಪವಾಸವಿದ್ದು ಹಬ್ಬ ಮಾಡಬೇಕು? 
ನಾಗದೇವನ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದ ಶ್ಲೋಕ 
ಹೆಂಗಸರು ಹಾಗೂ ಗಂಡಸರು ಕೂಡಿ ಮಾಡಬೇಕಾದ ಹಬ್ಬವಿದು 
ನಾಗರಪಂಚಮಿಯನ್ನು ಆಚರಿಸುವುದರಿಂದ ಬರುವ ಫಲಗಳು 
ಪೂಜಾವಿಧಾನ 


. ನಾಗರಪಂಚಮೀ ವ್ರತ 

. ನಾಗರಪಂಚಮೀ ವ್ರತದ ಕಥೆ 

. ಸರ್ಪದೋಷವಿರುವವರು ಈ ಶ್ಲೋಕಗಳನ್ನು ಹೇಳಿಕೊಂಡರೆ 
ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ಎನ್ನುತ್ತದೆ ಮಹಾಭಾರತ. 
. ಶ್ರೀಶೇಷದೇವರು 

. ನಾಗರಪಂಚಮಿಯ ಹಾಡು 

. ಶೇಷದೇವರ ಬಗ್ಗೆ ವಿಸ್ಮಯಪ್ರಶ್ನೆಗಳಿಗೆ ರೋಚಕ ಉತ್ತರಗಳು 

. ಶೇಷದೇವರ ಕುಲ, ಶೇಷದೇವರ ಅವತಾರ 

. ಅಡುಗೆಗಳು 


ಮುನ್ನುಡಿ 


ಸಂತಾನವಾಗದಿದ್ದರೆ, ಎಷ್ಟೇ ದುಡಿದರೂ ಹಣ ಬಾರದಿದ್ದರೆ, 
ಚರ್ಮರೋಗ್‌ಾದಿಗಳಿದ್ದರೆ, ಖಂಡಿತವಾಗಿಯೂ ಅಂತಹವನ ಮನೆಯಲ್ಲಿ 
ನಾಗದೋಷವು ಇರುತ್ತದೆ. ಅವನಿಗಿರುವ ದಾರಿ - ನಾಗಾರಾಧನೆ. ವರ್ಷಕ್ಕೊಮ್ಮೆ 
ಬರುವ ನಾಗಪಂಚಮಿಯನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಭಗವಂತನು 
ನಾಗಗಳಿಗೋಸ್ಟರ ಈ ದಿನವನ್ನು ನೀಡಿದ್ದಾನೆ. ಆದ್ದರಿಂದ ನಾಗಪಂಚಮಿಯಂದು 
ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಾಗಾರಾಧನೆಯನ್ನು ಮಾಡಬೇಕು. ಯಾರಿಗೆ 
ನಾಗದೋಷವು ಇರುತ್ತದೋ ಅಂಥವರು ಬಂಗಾರದ ನಾಗರತಾಳಿಯನ್ನು 
ತೆಗೆದುಕೊಂಡು ಬಂದು, ವಿಶೇಷವಾಗಿ ಆವಾಹನೆ ಮಾಡಿ, ಪೂಜಿಸಿ, ಕಂಠದಲ್ಲಿ 
ನಿತ್ಯವಾಗಿಯೂ ಧಾರಣೆ ಮಾಡಬೇಕು. ಅಂಥವನಿಗೆ ನಾಗದೋಷವು ತಪ್ಪತ್ತದೆ. 
ಅಥವಾ ನಾಗರ ಉಂಗುರವನ್ನು ಅನಾಮಿಕ ಬೆರಳಿನಲ್ಲಿ ಧರಿಸಬಹುದು. 

ಸರ್ಪವನ್ನು ಕೊಂದರೆ ಮಾತ್ರ ನಾಗದೋಷವು ಬರುವುದಲ್ಲ; ಸರ್ಪಗಳ 
ಮನೆಯನ್ನು ನಾಶಮಾಡಿದರೂ ಸರ್ಪಹತ್ಯಾ ದೋಷವೇ ಬರುತ್ತದೆ. ಸರ್ಪಗಳ 
ಮನೆಯೆಂದರೆ ಕಾಡು ಹಾಗೂ ಗಿಡಮರಗಳು, ಹುತ್ತ, ಕೆಲವೊಮ್ಮೆ ಸರ್ಪಗಳು 
ಸಂಚರಿಸುವ ದಾರಿಯನ್ನು ನಾಶಗೊಳಿಸಿದರೂ ಸರ್ಪದೋಷ ಬರುತ್ತದೆ. ಇವುಗಳನ್ನು 
ಜನ್ಮಾಂತರದಲ್ಲಿ ನಾಶ ಮಾಡಿದ್ದರೂ ಕೂಡ ಸರ್ಪದೋಷವು ಬರುತ್ತದೆ. 

ಭಗವಂತನು ಪ್ರಕೃತಿಪ್ರಿಯನಾಗಿದ್ದಾನೆ. ಮನುಷ್ಯರಿಗೆ ಬದುಕಲು ಹೇಗೆ 
ಅನುಕೂಲ ಮಾಡಿಕೊಡುತ್ತಾನೋ ಅದರಂತೆ ಪ್ರಾಣಿಗಳಿಗೂ ಕೂಡ ಬದುಕಲು 
ಕಾಡು ಮೊದಲಾದವನ್ನು ಸೃಷ್ಟಿಸಿದ್ದಾನೆ. ಕಾಡಿನ ರಕ್ಷಣೆಗಾಗಿ ಹಾವು ಮೊದಲಾದ 
ಪ್ರಾಣಿಗಳನ್ನು ಸೃಷ್ಟಿಸಿದ್ದಾನೆ. ನಾವು ನೇರವಾಗಿ ಹಾವನ್ನು ಕೊಲ್ಲದಿದ್ದರೂ ಗಿಡಮರಗಳನ್ನು 
ಕಾಡುಗಳನ್ನು ನಾಶಮಾಡುವುದರಿಂದ ಸರ್ಪಗಳ ಸಿಟ್ಟಿಗೆ ಪಾತ್ರರಾಗುತ್ತೇವೆ. ಆದ್ದರಿಂದ 
ವರ್ಷದಲ್ಲಿ ಅನೇಕ ಹಬ್ಬಗಳ ಆಚರಣೆಯ ಮೂಲಕ ಈ ದೋಷಗಳನ್ನು ಪರಿಹಾರ 


-5- 


ಮಾಡಿಕೊಳ್ಳಬೇಕು. ಧಾತ್ರಿಹವನದಂದು ಧಾತ್ರಿಪೂಜೆ ಮಾಡಬೇಕು; ನವರಾತ್ರಿಯ 
ಪಾಡ್ಯದಂದು ಅಶೋಕವ್ಯಕ್ಷದ ಪೂಜೆ ಮಾಡಬೇಕು. ಶನಿವಾರದಂದು ಅಶ್ವತ್ವವ್ಯಕ್ಷವನ್ನು 
ಪೂಜಿಸಬೇಕು. ಇಷ್ಟೇ ಅಲ್ಲದೆ ಗಿಡಮರಗಳಿಗೆ ಕಾಡುಗಳಿಗೆ ರಕ್ಷಕರಾದ ನಾಗಗಳನ್ನು 
ನಾಗಪಂಚಮಿಯಂದು ಪೂಜಿಸಬೇಕು. 


ಎಲ್ಲ ನಾಗಗಳಿಗೆ ಶೇಷದೇವರೇ ಮುಖ್ಯನಿಯಾಮಕರಾಗಿದ್ದಾರೆ. 
ನಾಗಪಂಚಮಿಯಂದು ವಿಶೇಷವಾಗಿ ಶೇಷದೇವರ ಪೂಜೆಯನ್ನೇ ಮಾಡಬೇಕು. 


ಶೇಷದೇವರ ಪೂಜೆಯನ್ನು ಮಾಡಿದರೆ ಸಾಕು, ಉಳಿದೆಲ್ಲ ನಾಗಗಳು 
ಪ್ರಸನ್ನರಾಗುತ್ತಾರೆ. ನಮಲ್ಲಿ ಶೇಷದೇವರ ಪೂಜೆಯೇ ಸಂಪ್ರದಾಯಾಗತವಾಗಿದೆ. 
ಆದರೂ ಈ ಪುಸ್ತಕದಲ್ಲಿ ಅಷ್ಟುಲನಾಗಗಳ ಪೂಜಾಕ್ರಮವನ್ನೂ ಕೂಡ ಸೇರಿಸಲಾಗಿದೆ. 
ಉಡುಪಿ ರಾಮನಾಥಾಚಾರ್ಯರು ಬರೆದ ನಾಗಸಮೀಕ್ಷೆ. ಪುಸ್ತಕದ ಸೊಬಗನ್ನು ಕಂಡು 
ಅದರಲ್ಲಿರುವ ಕೆಲವು ಮಂತ್ರವಿಶೇಷಗಳನ್ನು ಇಲ್ಲಿ ಸೇರಿಸುವುದು ಅತ್ಯಂತ 
ಸೂಕ್ತವೆಂದು ಅನಿಸಿತು. ಅದಕ್ಕಾಗಿ ನಾಗಸಮೀಕ್ಷೆ ಪುಸ್ತಕಕ್ಕೆ ಚಿರಯಣಿಯಾಗಿದ್ದೇನೆ. 
ಈ ದೃಷ್ಟಿಯಿಂದ ಅಷ್ಟಕುಲನಾಗಗಳ ಪೂಜೆಯನ್ನು ಸೇರಿಸಲಾಗಿದೆ. ಮತ್ತು 
ರುದ್ರದೇವರು ಪಾರ್ವತಿಯನ್ನು ಕುರಿತು ಅಷ್ಟಕುಲನಾಗಗಳ ಪೂಜೆಯನ್ನು 
ಮಾಡಬೇಕೆಂದು ಸ್ಯಾಂದಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ - 


ಅನಂತಂ ವಾಸುಕಿಂ ಶೇಷಂ ಪಂಚಕಂಬಲಕೋ ತಥಾ । 
ತಥಾ ಕಾರ್ಕೋಟಕಂ ನಾಗಂ ಭುಜಂಗಾಶತರೋ ಯಥಾ ।॥ 


ಎಂದು. 


ಮುಖ್ಯವಾಗಿ ಮಣ್ಣಿನ ಪ್ರತಿಮೆಯಲ್ಲಿ ಕಲಶದಲ್ಲಿ ಶೇಷದೇವರನ್ನು ಆವಾಹನೆ 
ಮಾಡಿ, ಅದೇ ಮಣ್ಣಿನ ಪ್ರತಿಮೆಯಲ್ಲಿ ಹಾಗೂ ಕಲಶದಲ್ಲಿ ಅವರ ಸೇವಕರಾದ 
ಉಳಿದ ನಾಗಗಳನ್ನು ಆವಾಹನೆ ಮಾಡಿ ಪೂಜಿಸಬೇಕು. ಅಥವಾ ಕಲಶ, ಪ್ರತಿಮೆಗಳಲ್ಲಿ 
ಶೇಷದೇವರನ್ನು ಮಾತ್ರ ಆವಾಹನೆ ಮಾಡಿ ಅಷ್ಟಕಮಲದಳೆ ಮುಖ್ಯದಳದಲ್ಲಿಶೇಷನನ್ನು 
ಆವಾಹನೆ ಮಾಡುವುದರ ಜೊತೆ ಉಳಿದ ಏಳು ದಳಗಳಲ್ಲಿ ಉಳಿದ ಏಳು 
ನಾಗಗಳನ್ನು ಆವಾಹನೆ ಮಾಡುವುದು ಸೂಕ್ತವಾಗುತ್ತದೆ. 
-6- 


ಶೇಷನನ್ನು ಪೂಜಿಸಿದ ಮೇಲೆ ಉಳಿದ ನಾಗಗಳನ್ನು ಕೂಡ ಪೂಜಿಸಬೇಕು. 
ಹೀಗೆ ನಾಗರಪಂಚಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿ ಗಳಿಂದ ಆಚರಿಸಿದಾಗ ನಮ್ಮೆಲ್ಲ 
ಕಷ್ಟಗಳು ಪರಿಹಾರವಾಗುವುದಷ್ಟೇ ಅಲ್ಲದೆ ಕರ್ತವ್ಯಗಳನ್ನು ನಿರ್ವಹಿಸಿದ ಸಂತೃಪ್ತಿಯು 
ಕೂಡ ಇರುತ್ತದೆ. ಅದಕ್ಕಾಗಿ ಮಧ್ಯದಲ್ಲಿ ಮುಖಪುಟದಲ್ಲಿ ನೀಡಿದಂತೆ ಶೇಷದೇವರನ್ನು 
ಬರೆಯಬೇಕು. ಎಂಟು ದಿಕ್ಕುಗಳಲ್ಲಿ ಅಷ್ಟಕುಲನಾಗಗಳನ್ನು ಬರೆಯಬೇಕು. ಕಲಶ 
ಹಾಗೂ ಮಣ್ಣಿನ ಪ್ರತಿಮೆಯನ್ನೂ ಕೂಡ ಈ ನಾಗಮಂಡಲದ ಮೇಲ್ಭಾಗದಲ್ಲಿಟ್ಟು 
ಒಟ್ಟಿಗೆ ಕಲಶದಲ್ಲಿ, ಮಣ್ಣಿನ ಪ್ರತಿಮೆಯಲ್ಲಿ ಹಾಗೂ ನಾಗಮಂಡಲದಲ್ಲಿ 
ಪೂಜಿಸಬೇಕು. ಈ ಕ್ರಮವು ಪೂಜಿಸಲು ಬಹಳ ಅನುಕೂಲವಾಗುತ್ತದೆ. 
ಶ್ರದ್ಧಾಭಕ್ತಿ ಗಳಿಗೂ ಕೂಡ ಪೂರಕವಾಗುತ್ತದೆ. 

ಈ ಪುಸ್ತಕದಲ್ಲಿನೀಡಿದ ಪ್ರಾರ್ಥನಾಮಂತ್ರಗಳನ್ನು ಹಾಗೂ ಸರ್ಪಸೂಕ್ತಗಳನ್ನು 
ಅವಶ್ಯವಾಗಿ ಪಠಿಸಬೇಕು. ಸ್ತ್ರೀಯರು ಇಲ್ಲಿ ನೀಡಿದ ಪದ್ಯಗಳನ್ನು ಪಠಿಸಿ, 
ನಾಗಾರಾಧನೆಯನ್ನು ಮಾಡಬೇಕು. ಹಾಗೂ ನಾಗಗಳಿಗೆ ಸಂತೋಷವಾಗುವ 
ನೈವೇದ್ಯಪದಾರ್ಥಗಳನ್ನು ಸಿದ್ಧಿಪಡಿಸಿ ಧನ್ಯರಾಗಬೇಕು. ಇಲ್ಲಿ ನೀಡಿದ ಪೂಜೆಯನ್ನು 
ಪಠಿಸಿ ಸ್ತ್ರೀಯರು ಪೂಜಿಸಬಾರದು. ಪುರುಷರೂ ಸಹ ಭಗವಂತನನ್ನು ಪೂಜಿಸಿ 
ಶುಚಿರ್ಭೂತರಾಗಿ ಪತ್ನಿಯಿಂದ ಕೂಡಿಕೊಂಡು ನಾಗಾರಾಧನೆಯನ್ನು ಮಾಡಬೇಕು. 
ತನ್ಮೂಲಕ ನಾಗಗಳ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷಸಾಧನೆಯಲ್ಲಿ ಮುನ್ನಡೆಯೋಣ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಜಮದಗ್ನಿಗೋತ್ರದಲ್ಲಿ ಹುಟ್ಟಿದ 
ಹರಿಭಕ್ತರಾದ ಶ್ರೀ ಟಿ. ಕೃಷ್ಣಮೂರ್ತಿ ಮತು ಶ್ರೀಮತಿ ಟಿ. ನಾಗವೇಣಿ ಕೃಷ್ಣಮೂರ್ತಿ 
ಹಾಗೂ ಕುಟುಂಬದವರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ- ಭಕಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ | 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ-ವಿಚಾರ 


ನಾಗಪಂಚಮೀ 


2... 1%೩ 3% FE FF ೩% 384 ೩% ೯ 85% ೩% ೩% ೩೫% *% 


ತೀ 


ನಾಗರಪಂಚಮಿಗೆ ಸಾಮಗ್ರಿಗಳು ಹಾಗೂ ಸಿದ್ಧತೆಗಳು 


ಐದು ಹೆಡೆಯ ಮಣ್ಣಿನ ಪ್ರತಿಮೆ. 
ಅಷ್ಟದಳ ಪದ್ಮ ಗರಿಕೆ. 

ಅರಳು. 

ಹಾಲು. 

ನೆನೆಸಿದ ಕಡಲೆಕಾಳು. 


ಆರತಿ. 


ಕರ್ಪೂರ. 

ಮಾವಿನ ಚಿಗುರು. 
ತಂಬಿಟ್ಟು. 
ಸಹೋದರ. 
ಗರಿಕೆ. 

ದರ್ಭೆ. 

ಗೆಜ್ಜೆವಸ್ತ. 
ಅರಿಶಿನ-ಕುಂಕುಮ, 


* ಬು ಬು ಬು ಜು 


ನಾಗಪಂಚಮೀ 


+ ಬ + ಟ್ಲ 


ನಾಗರಪಂಚಮಿಯ ಕರ್ತವ್ಯಗಳು 


ಬೆಳಿಗ್ಗೆ ಎದ್ದ ಕೂಡಲೇ ಶೇಷಕಾಯಿಯಾದ ನಾರಾಯಣನನ್ನು ಸರಿ 
A ಗುಣಗಾನ ಮಾಡುತ್ತಿರುವ ಶೇಷದೇವರನ್ನು ಸ್ಮರಿಸಬೇಕು. 
ಅಷ್ಟಕುಲನಾಗಗಳನ್ನು ನಮಿಸಿ ಎದ್ದೇಳಬೇಕು. 


ನಾಗಪಂಚಮಿಯ ಆಚರಣೆಯನ್ನು ಶ್ರದ್ಧೆಯಿಂದ ಮಾಡುತ್ತೇನೆಂದು ಸಂಕಲ್ಪ 
ಮಾಡಬೇಕು. ರಾತ್ರಿಮಲಗುವಾಗ ನಾಗಾರಾಧನೆಯನ್ನು ಶೇಷಶಾಯಿಗೆ 
ಸಮರ್ಪಿಸಿ ಕೃಷ್ಣಾರ್ಪಣ ಎನ್ನಬೇಕು. 


ನಾಗರಪಂಚಮಿಯಂದು ಮನೆಯ ಹೆಣಕ್ಟಳು ಮುತ್ತೆ! ದೆಯರು ಎರೆದು- 
ಕೊಳ್ಳಬೇಕು. 


ಮನೆಮಂದಿಯೆಲ್ಲರೂ ತನಿ ಎರೆಯಬೇಕು. 


ಬಣ್ಣದ ರಂಗೋಲಿಯಿಂದ ನಾಗಮಂಡಲ ಬರೆಯಬೇಕು. ಸುತ್ತಲೂ 
ಅಷ್ಟಕುಲನಾಗಗಳನ್ನು ಬರೆಯಬೇಕು. 


ಎಲ್ಲ ನಾಗಗಳ ಮುಂದೆ ದೀಪಗಳನ್ನು ಇಡಬೇಕು. 
ಅರಳನ್ನು ಎಲ್ಲರಿಗೂ ಪ್ರತ್ಯೇಕ ನೈವೇದ್ಯ ಮಾಡಬೇಕು. 
ಮಧ್ಯದಲ್ಲಿ ಶೇಷಾಸನನಾದ ಭಗವಂತನನ್ನು ಪೂಜಿಸಬೇಕು. 


ಮಣ್ಣಿನ ಪ್ರತಿಮೆಯಲ್ಲಿ ಪೂಜಿಸಬೇಕೆನ್ನುವವರು ಕೆಳಗಿನಂತೆ ಅನುಷ್ಠಾನ 
ಮಾಡಬೇಕು. 


ಶುದ್ಧವಾದ ಮಣ್ಣಿನಿಂದ ಏಳು ಹೆಡೆಯುಳ್ಳ ಶೇಷದೇವರ ಪ್ರತಿಮೆಯನ್ನು 
ನಿರ್ಮಾಣ ಮಾಡಬೇಕು. ಜೇಡಿಮಣ್ಣಿನಿಂದ ಮಾಡುವುದು ಅತ್ಯಂತ ಸುಲಭ. 


ಕೆಲವರು ಬರೀ ಹೆಡೆಯನ್ನು ಮಣ್ಣಿನಿಂದ ಮಾಡುತ್ತಾರೆ. ಇದು ತಪ್ಪು. ಸಂಪೂರ್ಣ 
ಹಾವಿನ ಶರೀರವನ್ನೇ ನಿರ್ಮಾಣ ಮಾಡಿ ಏಳು ಹೆಡೆಗಳನ್ನು ನಿರ್ಮಿಸಬೇಕು. 


-10- 


ನಾಗಪಂಚಮೀ 


ಸೇ 


x 


ಒಂದು ಮಂಟಪವನ್ನು ಸಿದ್ಧ ಮಾಡಬೇಕು; ಆ ಮಂಟಪದ ನಾಕೂ ಕಡೆ 
ಬಾಳೆಕಂಬವನ್ನು ಕಟ್ಟಿರಬೇಕು. 


ಮಂಟಪದ ಮಧ್ಯದಲ್ಲಿ ರಂಗೋಲಿಯನ್ನು ಬರೆದು, ಬೆಳ್ಳಿ ಅಥವಾ ತಾಮ್ರದ 
ತಟ್ಟೆಯಲ್ಲಿ ಅಕ್ಕಿಯನ್ನಿಡಬೇಕು. ಅದರ ಮಧ್ಯದಲ್ಲಿ ತಾವು ಮಣ್ಣಿನಿಂದ 
ನಿರ್ಮಿಸಿದ ಶೇಷನ ಆಕೃತಿಯನ್ನು ಇಡಬೇಕು. 


ಮಂಟಪವನ್ನು ಹೂವು, ಹಣ್ಣುಗಳಿಂದ ಸುಂದರವಾಗಿ ಅಲಂಕರಿಸಿರಬೇಕು. 
ವಿದ್ಯುದ್ದೀಪ ಹಾಗೂ ಪ್ಲಾಸ್ಟಿಕ್‌ ಅಲಂಕಾರಸಾಮಗ್ರಿಗಳನ್ನು ಮಂಟಪದಲ್ಲಿ 
ಜೋಡಿಸು- ವುದು ಉತ್ತಮಪಕ್ಕವಲ್ಲ. 

ಮನೆಯಲ್ಲಿ ಚಿನ್ನ, ಬೆಳ್ಳಿ, ಪಂಚಲೋಹದ ನಾಗಪ್ರತಿಮೆಗಳು ಸಾನ್ನಿಧ್ಯವನ್ನು 
ಹೊಂದಿದ್ದರೆ ಅವುಗಳನ್ನಿಟ್ಟು ಪೂಜಿಸಬಹುದು. ಸಾಮಾನ್ಯವಾಗಿ ಇಂಥ 
ಪ್ರತಿಮೆಗಳನ್ನು ಯಾರೂ ಇಟ್ಟುಕೊಂಡಿರುವುದಿಲ್ಲವಾದ್ದರಿಂದ ಮಣ್ಣಿನ 
ಪ್ರತಿಮೆಯನ್ನು ಮಾಡಿ ಪೂಜಿಸುವ ಸಂಪ್ರದಾಯವು ಬಂದಿದೆ. 

ಶೇಷದೇವರ ಆಕೃತಿಯನ್ನು ಇಡುವ ಆ ತಟ್ಟೆಯಲ್ಲಿ ಅಡಿಕೆಬೆಟ್ಟ, ಅರಿಶಿನದ 
ಕೊಂಬು, ಬೆಳ್ಳಿಯ ನಾಣ್ಯ ಮೊದಲಾದ ಮಂಗಳದ್ರವ್ಯಗಳನ್ನು ಇಟ್ಟಿರಬೇಕು. 


ಒಂದು ಕಲಶದಲ್ಲಿ ನೀರನ್ನು ತುಂಬಿ, ಅದರಲ್ಲಿ ಪಂಚಪಲ್ಲವಗಳನ್ನು ಹಾಕಿ, 
ಅದರ ಮೇಲೆ ತೆಂಗಿನ ಕಾಯಿ ಇಟ್ಟು, ಅದನ್ನು ಮಾವಿನ ಚಿಗುರುಗಳಿಂದ 
ಅಲಂಕರಿಸಬೇಕು. ಮತ್ತು ಶೇಷದೇವರನ್ನು ಪೂಜಿಸುವ ಮೊದಲು ಆ ಕಲಶಕ್ಕೆ 
ಪೂಜೆಯನ್ನು ಮಾಡಿ ಅದರಲ್ಲಿ ಶೇಷನನ್ನು ಆವಾಹನೆ ಮಾಡಬೇಕು. 

ಕಲಶದ ಮುಂದೆ ಶೇಷದೇವರ ಪ್ರತೀಕವನ್ನಿಟ್ಟು ಪೂಜಿಸಬೇಕು. ಏಕೆಂದರೆ 
ಯಾವುದೇ ವ್ರತಗಳಲ್ಲಿಕಲಶದಲ್ಲಿ ಆವಾಹನೆ ಮಾಡಿ ಪೂಜಿಸಬೇಕೆಂದು ಶಾಸ್ತ್ರ 
ಹೇಳುತ್ತದೆ. ಸ್ಪಷ್ಟವಾಗಿ ಹೀಗೆ ತಿಳಿದುಕೊಳ್ಳಿ - ಬಣ್ಣದ ನಾಗಮಂಡಲವನ್ನು 
ಬರೆಯಿರಿ. ಸುತ್ತಲೂ ಅಷ್ಪಶುಲನಾಗಗಳನ್ನು ಬರೆಯಿರಿ. ಅದರ ಮುಂದೆ ಒಂದು 


-11- 


ನಾಗಪಂಚಮೀ 


ಮಂಟಪವನ್ನು ಇಟ್ಟು ಅದರಲ್ಲಿ ಅಷ್ಟದಳಕಮಲವನ್ನು ಬರೆದು, ಅಕ್ಕಿಯ 
ತಟ್ಟೆಯಮೇಲೆ ಕಲಶವನ್ನು ಸ್ಥಾಪನೆ ಮಾಡಿರಿ. ಕಲಶದ ಮುಂದೆ ಮಣ್ಣಿನ 
ಪ್ರತಿಮೆಯನ್ನಿಟ್ಟು ಅಲಂಕರಿಸಿರಿ. ಇಷ್ಟನ್ನು ಮಾಡಲು ಸಾಧ್ಯವಾಗದಿದ್ದರೆ 
ಇವುಗಳಲ್ಲಿ ಒಂದನ್ನಾದರೂ ಆಚರಿಸಿರಿ. 


ಸ ತಂಬಿಟ್ಟನ್ನು ನೈವೇದ್ಯಕ್ಕಾಗಿ ತಯಾರು ಮಾಡಿಕೊಳ್ಳಬೇಕು. ಅಕ್ಕಿಯನ್ನು ತೊಳೆದು, 
ನೆರಳಿನಲ್ಲಿ ಒಣಗಿಸಿ, ಕುಟ್ಟಿ ಪುಡಿ ಮಾಡಿ, ಅದರ ಜೊತೆ ಬೆಲ್ಲವನ್ನು ಸೇರಿಸಿ, 
ತುಪ್ಪವನ್ನು ಮಿಶ್ರಣ ಮಾಡಿ ತಂಬಿಟ್ಟನ್ನು ತಯಾರು ಮಾಡಬೇಕು. 


5 ಸಣ್ಣ ತೊಟ್ಟಿಲಿನ ಆಕಾರದಲ್ಲಿ ಹಾಗೂ ಅಂಡಾಕಾರದಲ್ಲಿ ತಂಬಿಟ್ಟನ್ನು 
ಮಾಡಿಕೊಳ್ಳಬೇಕು. ವಿಳ್ಕೆದೆಲೆಯ ಮೇಲೆ ಅವುಗಳನ್ನು ಇಟ್ಟುತಾಮ್ರದ ಅಥವಾ 
ಬೆಳ್ಳಿಯ ತಟ್ಟೆಯಲ್ಲಿ ಈ ತಂಬಿಟ್ಟನ್ನು ಇಡಬೇಕು. 


೫% ಕೆಲವರು ಈ ತಂಬಿಟ್ಟಿನಲ್ಲಿಯೇ ಶೇಷದೇವರನ್ನು ಆವಾಹಿಸಿ ಪೂಜಿಸುತ್ತಾರೆ. 
ಆದರೆ ಶೇಷದೇವರಿಗೆ ಇದು ಅತ್ಯಂತ ಇಷ್ಟವಾದ್ದರಿಂದ ಶೇಷದೇವರ ಪ್ರತಿಮೆಯ 
ಮುಂದಿಟ್ಟು ನೈವೇದ್ಯ ಮಾಡುವುದೇ ಹೆಚ್ಚು ಸೂಕ್ತವಾಗಿದೆ. 


೫. ನಾಗರಪಂಚಮಿಯಂದು ಕರಿದ ಪದಾರ್ಥಗಳನ್ನು ಮಾಡುವ ಕ್ರಮವಿಲ್ಲ. 
ಕಡುಬುಗಳನ್ನೂ ಕೂಡ ನೀರಿನಲ್ಲಿಯೇ ಬೇಯಿಸಿ ನೈವೇದ್ಯಕ್ಕೆ ಇಡುತ್ತಾರೆ. 
ಎಣ್ಣೆ ಅಥವಾ ತುಪ್ಪದಲ್ಲಿ ಯಾವುದನ್ನೂ ಕೂಡ ಕರಿಯಬಾರದು. ಕರಿದ 
ಪದಾರ್ಥಗಳು ನಾಗಗಳಿಗೆ ಇಷ್ಟವಾಗುವುದಿಲ್ಲ. ಕೆಲವರು ಒಗ್ಗರಣೆಯನ್ನು 
ಮಾಡುವುದಿಲ್ಲ. 


* ಹಸಿಹಾಲು, ಅಕ್ಕಿಹಿಟ್ಟು, ತೋಯಿಸಿದ ಕಡಲೆ ಕಾಳುಗಳು, ಭತ್ತದ ಅರಳುಗಳು 
ಇವುಗಳನ್ನು ಪೂಜೆಗಾಗಿ ಇಟ್ಟುಕೊಳ್ಳಬೇಕು. 


% ಪೂಜಿಸಿ ಉಳಿದ ಮೇಲಿನ ಪದಾರ್ಥಗಳನ್ನು ಸಹೋದರರಿಗೆ ಅಕ್ಕತಂಗಿ- ಯರು 
ನೀಡಬೇಕು. ಮತ್ತು ಅತಿಥಿಬ್ರಾಹ್ಮಣರಿಗೂ ದಾನ ಮಾಡಬೇಕು. 


12. 


ನಾಗಪಂಚಮೀ 


ಜೇ 


ನಾಗರಪಂಚಮಿಯಂದು ಪೂಜೆಯ ಅನಂತರ ಸಹೋದರನ ಬೆನ್ನಿಗೆ ಹಸಿ 
ಹಾಲನ್ನು ಪ್ರೋಕ್ಟಿಸಿ, ತಂಬಿಟ್ಟು ಮೊದಲಾದವುಗಳನ್ನು ಉಡುಗೊರೆಯ 
ರೂಪದಲ್ಲಿ ನೀಡುವುದರಿಂದ ಸಹೋದರರಿಗೆ ಆಯುಷ್ಯವು 
ಅಭಿವೃದ್ಧವಾಗುತ್ತದೆ. ಹಾಗೂ ಸ್ತ್ರೀಯರಿಗೆ ದ್ವಿಕುಲೋದ್ಧಾರಿಣೀ ಎಂಬ 
ಕೀರ್ತಿಯು ಹೆಚ್ಚುತ್ತದೆ. 

ನಾಗಗಳಿಗೆ ಎಳೆನೀರು ತುಂಬಾ ಇಷ್ಟವಾದ್ದರಿಂದ ಶಕ್ಕನುಸಾರವಾಗಿ ಎಳೆ- 
ನೀರುಗಳನ್ನು ತಂದಿಟ್ಟುಕೊಳ್ಳಬೇಕು. ಬೆಳ್ಳಿಯ ಪ್ರತಿಮೆಯಾಗಿದ್ದರೆ 
ಎಳೆನೀರಿನಿಂದ ಅಭಿಷೇಕ ಮಾಡಬೇಕು. ಮತ್ತು ನೈವೇದ್ಯಕ್ಕೆ ದಾನಕ್ಕೂ ಕೂಡ 
ಎಳೆನೀರನ್ನು ಉಪಯೋಗಿಸಬೇಕು. 

ಒಂಭತ್ತು ಎಳೆಯ ಒಂಭತ್ತು ಗಂಟಿನ ದಾರವನ್ನು ನಾಗಪ್ಪನಿಗೆ ಏರಿಸಿ ಧರಿಸುವ 
ಸಂಪ್ರದಾಯವೂ ಇದೆ. 

ಗರಿಕೆ, ದರ್ಭೆ, ಗೆಜ್ಜೆವಸ್ತ್ರ, ಅರಿಶಿನ, ಕುಂಕುಮ, ಹಸಿಶೆಗಣಿ ಇವುಗಳನ್ನು 
ಇಟ್ಟುಕೊಂಡಿರಬೇಕು. 

ಅಂದು ಬೆಳಿಗ್ಗೆ ಮನೆಯ ಮುಂದೆ ಬಾಗಿಲುಗಳ ಎಡ ಮತ್ತು ಬಲ ಭಾಗಗಳಲ್ಲಿ 
ಹಸಿಶೆಗಣಿಯಿಂದ ಸರ್ಪದ ಚಿತ್ರವನ್ನು ಬರೆಯ ಬೇಕು. ಮತ್ತು ಅರಿಶಿನ 
ಕುಂಕುಮ ಗೆಜ್ಜೆ ವಸ್ತ್ರಗಳಿಂದ ಆ ಚಿತ್ರವನ್ನು ಅಲಂಕರಿಸಬೇಕು. 


ನಾಗರಚೌತಿ ಮತ್ತು ನಾಗರಪಂಚಮಿ ಆಚರಣೆಯ ಬಗ್ಗೆ 
ಪ್ರಮಾಣಗಳು 


ಶ್ರಾವಣಶುಕ್ಷಪಂಚಮಿಯ ದಿವಸ ನಾಗರಪಂಚಮಿಯನ್ನು ಆಚರಿಸಬೇಕು. 


ಅದರ ಹಿಂದಿನ ದಿವಸ ನಾಗರಚೌತಿಯನ್ನು ಆಚರಿಸಬೇಕು. ನಾಗರಪಂಚಮಿಯು 
ಷಷ್ಠೀ ತಿಥಿಯಿಂದ ಕೂಡಿರಬೇಕು. ಚತುರ್ಥೀ ತಿಥಿಯಿಂದ ಕೂಡಿರಬಾರದು. 


ನಾಗರಚೌತಿ ದಿವಸ ಹೆಣ್ಣುಮಕ್ಕಳು ಎರೆದುಕೊಂಡು ಹೊಸವಸ್ತ್ರ 


ಉಟ್ಟುಕೊಂಡು ಚಿನ್ನದ ಸರಗಳನ್ನು ಹಾಕಿಕೊಳ್ಳಬೇಕು. ಕಲ್ಲಿನ ನಾಗನಿಗೆ ಅಥವಾ 


-13- 


ನಾಗಪಂಚಮೀ 


ಹುತ್ತಕ್ಕೆ ತನಿ ಎರೆಯ ಬೇಕು. ಗೆಜ್ಜೆವಸ್ತ, ಅರಿಷಿಣ, ಕುಂಕುಮ, ಜೋಳದ ಅರಳು, 
ಹುಣಿಸೇ ಕಾಯಿ, ನೆನೆಸಿದ ಕಡಲೆಕಾಳು, ಒಣಕೊಬ್ರಿ , ಕೇದಿಗೆ, ಗರಿಕೆ, ಮರುಗಗಳನ್ನು 
ನಾಗನಿಗೆ ಸಮರ್ಪಿಸಬೇಕು. 

ಪಂಚಮೀ ನಾಗಪೂಜಾಯಾಂ ಕಾರ್ಯಾ ಷಷ್ಟೀ ಸಮನ್ವಿತಾ । 

ತಸ್ಯಾಂ ತು ತುಷಿತಾ ನಾಗಾ ಇತರಾ ಸಚತುರ್ಥಿಕಾ ॥ 


ಶ್ರಾವಣಪಕ್ಚ ಪಂಚಮೀದಿವಸದಲ್ಲಿ ಬರುವ ನಾಗಪಂಚಮಿಯು ಷಷ್ಯೀತಿಥಿಯಿಂದ 


ಕೂಡಿರಬೇಕು. ಚತುರ್ಥೀತಿಥಿಯಿಂದ ಕೂಡಿರಬಾರದು. ಅದರಂತೆ ನಾಗರಚೌತಿಯು 
ಪಂಚಮೀ ತಿಥಿಯಿಂದ ಕೂಡಿರಬೇಕು. ಅಂದಷ್ಟೇ ನಾಗರಚೌತಿಯನ್ನು ಆಚರಿಸಬೇಕು. 


ಈಶ್ವರ ಉವಾಚ - 

ಶ್ರಾವಣೇ ಮಾಸಿ ಪಂಚಮ್ಯಾಂ ಶುಕ್ಲಪಕ್ಷೇ ವರಾನನೇ । 

ದ್ವಾರಸ್ಯೋಭಯತೋ ಲೇಖ್ಯಾ ಗೋಮಯೇನ ವಿಷೋಲ್ಬ್ಪಣಾಃ ॥ 

ಶ್ರಾವಣಮಾಸದ ಶುಕ್ಲಪಕ್ಚದಲ್ಲಿ ಬರುವ ಪಂಚಮೀಯಂದು ನಾಗಪೂಜೆಯನ್ನು 
ಮಾಡಬೇಕು. ಬಾಗಿಲಿನ ಎರಡೂ ಕಡೆ ಗೋಮಯದಿಂದ ವಿಷಪೂರಿತವಾದ ನಾಗಗಳ 
ಚಿತ್ರವನ್ನು ಬರೆಯಬೇಕು. 

ಫೃತೋದಕಾಭ್ಯಾಂ ಪಯಸಾ ಸ್ನಾಪಯಿತ್ವಾವರಾನನೇ | 

ಗೋಧೂಮೈಃ ಪಯಸಾ ಚೈವ ಲಾಜ್ಧೆಶ್ಚ ವಿವಿಧೈಸ್ತಥಾ ॥ 

ತುಪ್ಪ, ನೀರು, ಹಾಲು ಇವುಗಳಿಂದ ತನಿಯೆರೆಯಬೇಕು. ಗೋಧಿ, ಹಾಲು, 
ಅರಳು ಇವುಗಳನ್ನು ನೈವೇದ್ಯ ಮಾಡಬೇಕು. 

ಪೂಜಯೇದ್‌ ವಿಧಿವದ್‌ ದೇವಿ ದಧಿದೂರ್ವಾಂಕುರೈಃ ಕ್ರಮಾತ್‌ । 

ಗಂಧಪುಷ್ಟೋಪಹಾರೈಶ್ಚಬ್ರಾಹ್ಮಣಾನಾಂ ಚ ತರ್ಪಣಮ್‌ ॥ 

ಪಾರ್ವತಿದೇವಿಯೇ ಹೀಗೆ ವಿಧಿಪ್ರಕಾರವಾಗಿ ಮೊಸರು, ಗರಿಕೆ 
ಮೊದಲಾದವುಗಳಿಂದಲೂ ಪೂಜಿಸಬೇಕು. ಗಂಧ, ಪುಷ್ಪ, ನೈವೇದ್ಯಗಳಿಂದ 


-14- 


ನಾಗಪಂಚಮೀ 


ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಪೂಜೆಯ ಅನಂತರ ಬ್ರಾಹ್ಮಣರಿಗೆ 
ಭೋಜನವನ್ನು ಮಾಡಿಸಿ ತೃಪ್ತಿಪಡಿಸಬೇಕು. 

ಅಥವಾ ಶ್ರಾವಣೇ ಮಾಸಿ ಪಂಚಮ್ಯಾಂ ಶ್ರದ್ಧಯಾನ್ವಿತಃ । 

ಯಶ್ಚಾಲೇಖ್ಯ ನರೋ ನಾಗಾನ್‌ ಕೃಷ್ಣವರ್ಣಾದಿವರ್ಣಕೈಃ॥ 

ಶ್ರಾವಣಮಾಸದ ಪಂಚಮೀಯಂದು ಶ್ರದ್ಧೆಯಿಂದ ಕೂಡಿ ಕಪ್ಪು ಮೊದಲಾದ 
ವರ್ಣಗಳಿಂದ ಕೂಡಿರುವ ನಾಗಗಳ ಪೂಜೆಯನ್ನು ಮಾಡಬೇಕು. 


ಗುರುಕಲ್ಪಾಂಸ್ತಥಾ ವೀಥ್ಯಾಂ ಸ್ವಗೃಹೇ ವಾ ಪಟೇ ಬುಧಃ ॥ 

ಪೂಜಯೇದ್‌ ಗಂಧಧೂಪೈಶ್ಚ ಪಯಸಾ ಪಾಯಸೇನ ಚ ॥ 

ತಸ್ಯ ತುಪ್ಪಿಂ ಸಮಾಯಾಂತಿ ಪದ್ಗ್ಮಕಾಸ್ತಕಕಾದಯಃ I 

ಆಸಪ್ತಮಾತ್‌ ಕುಲೇ ತಸ್ಯ ನ ಭಯಂ ನಾಗತೋ ಭವೇತ್‌ ॥ 

ಮನೆಯಿಂದ ಹೊರಗೆ ಇರುವ ಹುತ್ತದಲ್ಲಿ, ಮನೆಯಲ್ಲಿ ಅಥವಾ ಬಟ್ಟೆಯಲ್ಲಿ 
ಬಿಡಿಸಿದ ಚಿತ್ರದಲ್ಲಿನಾಗನನ್ನು ಪೂಜಿಸಬೇಕು. ಪದಕ, ತಕ್ಷಕ, ಮೊದಲಾದ ನಾಗಗಳು 
ಹೀಗೆ ಪೂಜಿಸುವುದರಿಂದ ತುಪ್ಪರಾಗುತ್ತಾರೆ. ಏಳು ಕುಲದ ತನಕ ನಾಗಪೂಜೆಯನ್ನು 
ಮಾಡಿದವರಿಗೆ ಭಯವಿರುವುದಿಲ್ಲ. 


ದಿವಾರಾತ್ರೌ ನರೈಃ ಕಾರ್ಯಂ ಮೇದಿನೀಖನನಂ ನ ಹಿ | 

ಮಂತ್ರೋ5ಯಮುಚ್ಛತೇ ಸರ್ಪವಿಷಸ್ಯ ಪ್ರತಿಷೇಧಕಃ ॥ 

ಮತ್ತು ನಾಗರ ಚೌತಿ ಹಾಗೂ ನಾಗರ ಪಂಚಮೀಯಂದು ಯಾರೊಬ್ಬನೂ 
ಹಗಲು ರಾತ್ರಿಗಳಲ್ಲಿ ಭೂಮಿಯನ್ನು ಅಗೆಯಬಾರದು. ಈ ಮುಂದೆ ಹೇಳುವ 
ಮಂತ್ರವನ್ನು ಜಪಿಸುವುದರಿಂದ ಸರ್ಪದ ವಿಷವು ಪರಿಹಾರವಾಗುತ್ತದೆ. 


ತಸ್ಯ ಪ್ರಜಪಮಾತ್ರೇಣ ನ ವಿಷಂ ಕ್ರಮತೇ ಸದಾ ॥ 
"ಓಂ ಕುಕುಲಂ ಹುಂ ಫಟ್‌ ಸ್ವಾಹಾ' 
ದೇಹಕ್ಕೆ ಅಂಟಿದ ವಿಷವು ಈ ಮಂತ್ರಬಲದಿಂದ ಬಾಧಿಸುವುದಿಲ್ಲ. ಆ ಮಂತ್ರ 


ಹೀಗಿದೆ - ಓಂ ಕುಕುಲಂ ಹುಂ ಫಟ್‌ ಸ್ವಾಹಾ'. 
-15- 


ನಾಗಪಂಚಮೀ 


ಇತ್ಯೇವಂ ಕಥಿತಂ ದೇವಿ ನಾಗವ್ರತಮನುತ್ತಮಮ್‌ | 

ಯಚ್ಛುತ್ವಾ ಚ ಪಠಿತ್ವಾಚ ಮುಚ್ಕತೇ ಸರ್ವಪಾತಕೈ: || 

ಹೀಗೆ ದೇವಿಯೇ ನಾಗವ್ರತವು ಅತ್ಯಂತ ಶ್ರೇಷ್ಠವಾಗಿದೆ. ಇದರ ಬಗ್ಗೆ ಕೇಳಿದವರು 
ಹೇಳಿದವರು ಎಲ್ಲಾ ಪಾತಕಗಳಿಂದ ಮುಕ್ತರಾಗುತ್ತಾರೆ. 


ಪಂಚಮಿಯಂದು ನಾಗನನ್ನು ಪೂಜಿಸಲು ಕಾರಣ? 


ಪ್ರಾದಾತ್‌ ತೃತೀಯಾಂ ಪಾರ್ವತ್ಮೈ ಗಣೇಶಾಯ ಚತುರ್ಥಿಕಾಮ್‌। 
ಪಂಚಮೀಂ ಸರ್ವನಾಗಾನಾಂ ಶೇಷಾಣಾಂಪತಯೇ ತತಃ ॥ 


ಭಗವಂತನು ಲೋಕದಲ್ಲಿ ಪೂಜೆಗೊಳ್ಳಲು ದೇವತೆಗಳಿಗೆ ಒಂದೊಂದು 
ದಿವಸಗಳನ್ನು ನೀಡಿದ್ದಾನೆ. ಗೌರಿಗೆ ತೃತೀಯಾವನ್ನು , ಗಣೇಶನಿಗೆ ಚತುರ್ಥೀಯನ್ನು 
ಶೇಷದೇವರಿಗೆ ಹಾಗೂ ನಾಗಗಳಿಗೆ ಪಂಚಮೀ ತಿಥಿಯನ್ನು ನೀಡಿರುತ್ತಾನೆ. 
ಅದರಲ್ಲೂ ಶ್ರಾವಣಶುಕ್ಷಪಂಚಮೀಯಂದು ವಿಶೇಷವಾಗಿ ನಾಗಗಳಿಗೆ 
ಪೂಜೆಗೊಳ್ಳಲು ಅವಕಾಶವನ್ನು ನೀಡಿರುತ್ತಾನೆ. 


ನಾಗರಚೌತಿಯಂದು ಉಪವಾಸವಿದ್ದು ಹಬ್ಬ ಮಾಡಬೇಕು? 


ಯುಗಂ ಮಧ್ಯಂದಿನೇ ಯತ್ರ ತತ್ರೋಪೋಷ್ಯ ಫಣೀಶ್ಚರಾನ್‌ । 

ಕ್ಲೀರೇಣ ಆಪ್ಯಾಯ ಪಂಚಮ್ಯಾಂ ಪಾರಣೇತ್‌ ಪ್ರಯತೋ ನರಃ ॥ 

ವಿಷಾಣಿ ತಸ್ಯ ನಶ್ಯಂತಿ ನ ತಂ ಹಿಂಸಂತಿ ಪನ್ನಗಾಃ ॥ 

ನಾಗರಚೌತಿಯಂದು ಭಗವಂತನನ್ನು ಪೂಜೆ ಮಾಡಿದ ಮೇಲೆ ನಾಗಪ್ರತಿಮೆಗೆ 
ತನಿಯೆರೆಯಬೇಕು. ಅಂದು ನಾಗಗಳ ಪ್ರೀತಿಗೋಸ್ಕರ ಉಪವಾಸವನ್ನು ಮಾಡಬೇಕು. 
ಮರುದಿವಸ ಪ್ರಾತಣಾಲದಲ್ಲಿ ವಿಶೇಷವಾಗಿ ಹಾಲಿನ ಅಭಿಷೇಕವನ್ನು ಹಾಗೂ 
ಎಳೆನೀರಿನ ಅಭಿಷೇಕವನ್ನು ನಾಗಗಳಿಗೆ ಮಾಡಬೇಕು. ವೈಭವೋಪೇತವಾಗಿ 
ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಷೋಡಶೋಪಚಾರಪೂಜೆಯಲ್ಲಿ 
ನಾಗಗಳಿಗೆ ಎಳೆನೀರು, ಹಾಲು ಹಾಗೂ ನೀರುಗಳಿಂದ ಮಾಡುವ ಅಭಿಷೇಕವೇ 


ಅಡೆ 6 


ನಾಗಪಂಚಮೀ 


ಹೆಚ್ಚು ಪ್ರಿಯವಾಗಿರುತ್ತದೆ. ಆದ್ದರಿಂದ ಯಥಾಶಕ್ತಿ ಅಭಿಷೇಕವನ್ನು ಮಾಡಬೇಕು. 
ಇದನ್ನೇ ತನಿ ಎರೆಯುವುದು ಎಂದು ಕರೆಯುತ್ತಾರೆ. ಹೀಗೆ ತನಿ ಎರೆದರೆ ಅವನಿಗೆ 
ವಿಷಬಾಧೆ ತಟ್ಟುವುದಿಲ್ಲ. ಅವನನ್ನು ಸರ್ಪಗಳು ಹಿಂಸಿಸುವುದಿಲ್ಲ. 


ನಾಗದೇವನ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಬೇಕಾದ ಶ್ಲೋಕ 


ಅನಂತಶಯನಂ ದೇವಂ ಸರ್ವಶೋಕವಿನಾಶನಮ್‌ । 
ಲೋಕಾಧಾರಂ ವಾರುಣೇಶಂ ನಾಗೇಂದ್ರಂ ಸನ್ನಮಾಮ್ಯಹಮ್‌ ॥ 


ನಾಗರಾಜನೇ। ನೀನು ಅನಂತನಾಮಕಭಗವಂತನ ಹಾಸಿಗೆಯಾಗಿರುವಿ. 
ದೇವಶ್ರೇಷ್ಟನಾಗಿರುವಿ. ಎಲ್ಲರ ದುಃಖ ಪರಿಹಾರ ಮಾಡುವಿ. ಬ್ರಹ್ಮಾಂಡವನ್ನು ಧಾರಣೆ 
ಮಾಡಿರುವಿ. ವಾರುಣೀಪತಿಯಾಗಿರುವಿ. ಎಲ್ಲನಾಗಗಳಿಗೆ ಒಡೆಯನಾಗಿರುವಿ. ನಿನಗೆ 
ಭಕ್ತಿಯಿಂದ ನಮಸ್ಕಾರ ಮಾಡುತ್ತೇನೆ. 


ಹೆಂಗಸರು ಹಾಗೂ ಗಂಡಸರು ಕೂಡಿ ಮಾಡಬೇಕಾದ ಹಬ್ಬವಿದು 


ನಾಗರಚೌತಿಯಂದು ಸ್ತ್ರೀಯರು ಹುತ್ತಕ್ಕೆ ಹಾಲೆರೆದು ಪೂಜೆಯನ್ನು ಮಾಡಿ, 
ಮನೆಗೆ ಬರುತ್ತಾರೆ. ಅಥವಾ ಅಶ್ವತ್ಥದ ಕೆಳಗಿರುವ ನಾಗಪ್ರತಿಮೆಗಳಿಗೆ ತನಿಯೆರೆದು 
ಆರತಿ ಮಾಡಿ ಬರುವ ಸಂಪ್ರದಾಯವಿದೆ. ಇದು ಅರ್ಥಪೂರ್ಣವಾದ ಆಚರಣೆ. 
ನಾಗರಪಂಚಮಿಯಂದು ಪುರುಷರು ಮನೆಯಲ್ಲಿಮಣ್ಣಿನ ನಾಗಪ್ರತಿಮೆಯನ್ನು ಮಾಡಿ 
ತಂಬಿಟ್ಟಿನ ನೈವೇದ್ಯವನ್ನು ಮಾಡಿ ನಾಗನನ್ನು ಪೂಜಿಸುತ್ತಾರೆ. 

ಇನ್ನು ಕೆಲವರು ನಾಗರ ಚೌತಿಯಂದು ಏನನ್ನೂ ಮಾಡುವುದಿಲ್ಲ. ನಾಗರ 
ಪಂಚಮಿಯಂದೇ ಹೆಂಗಸರು ಹಾಗೂ ಗಂಡಸರು ತನಿ ಎರೆದು ಪೂಜಿಸುತ್ತಾರೆ. ಈ 
ವಿಷಯದಲ್ಲಿ ಅವರವರ ಸಂಪ್ರದಾಯವನ್ನೇ ಅನುಸರಿಸಬೇಕು. 


೫ ಆದರೆ ಯಾರು ವ್ರತವನ್ನಾಗಿ ಆಚರಿಸಲು ಇಚ್ಛಿಸುತ್ತಾರೋ ಅಂಥವರು ನಾಗರ 
ಚೌತಿ ಹಾಗೂ ನಾಗರಪಂಚಮೀ ಎರಡನ್ನೂ ಕೂಡ ಆಚರಿಸಲೇಬೇಕು. ನಾಗರ 
ಚೌತಿಯಂದು ಪೂರ್ಣ ಉಪವಾಸವನ್ನು ಮಾಡಿ, ಪಂಚಮೀಯ ದಿವಸ 


ಶೇಷದೇವರಿಗೆ ವಿಶೇಷವಾಗಿ ಅಭಿಷೇಕ ಹಾಗೂ ಪೂಜೆಗಳನ್ನು ಮಾಡಿ 
೨17- 


ನಾಗಪಂಚಮೀ 


ಬ್ರಾಹ್ಮಣರಿಗೆ ಅನ್ನಸಂತರ್ಪಣೆ ಮೊದಲಾದವುಗಳನ್ನು ನೀಡಿ, ವ್ರತವನ್ನು 
ಸಮರ್ಪಣೆ ಮಾಡಬೇಕು. 


ಸ ಉಪವಾಸ ಮಾಡಲಾಗದವರು ಉಪಹಾರವನ್ನಾದರೂ ಮಾಡಿ, ತಮ್ಮಭಕ್ತಿಗೆ 
ಅನುಗುಣವಾಗಿ ವ್ರತವನ್ನು ಆಚರಿಸಬಹುದು. 


ಸ ಉಪವಾಸ ಅಥವಾ ಉಪಹಾರಗಳು ನಿತ್ಯವಲ್ಲ. ಮಾಡಲೇಬೇಕು ಇಲ್ಲದಿದ್ದರೆ 
ಪಾಪಬರುತ್ತದೆಂಬ ವಿಧಿಯೂ ಇರುವುದಿಲ್ಲ. ಯಾರಿಗೆ ವಿಶೇಷವಾಗಿ 
ನಾಗದೇವರ ಅನುಗ್ರಹ ಬೇಕೆಂಬ ಅಪೇಕ್ಷೆ ಇರುತ್ತದೋ ಅವರಷ್ಟೇ 
ಆಚರಿಸಿದರೆ ಸಾಕು. ಏಕಾದಶಿ, ಕೃಷ್ಣಾಷ್ಯಮಿಗಳ ಉಪವಾಸ ಮಾತ್ರ ಕಡ್ಡಾಯ. 

% ಊಟ ಮಾಡುವವರೂ ಕೂಡ ಕರಿದ ಪದಾರ್ಥಗಳನ್ನು ತಿನ್ನಬಾರದು. ಉಪ್ಪು 
ಹಾಕಿದ ಪದಾರ್ಥಗಳನ್ನು ತಿನ್ನಬಾರದು. ನಾಗಗಳಿಗೆ ಕರಿದಪದಾರ್ಥ ಹಾಗೂ 
ಉಪ್ಪು ಇಷ್ಟವಾಗುವುದಿಲ್ಲ. 

೫ ನಾಗರಪಂಚಮಿಯಂದು ನಾಗಗಳನ್ನು ಪೂಜಿಸುವುದು ಪ್ರತಿಯೊಬ್ಬರಿಗೂ 
ಕಡ್ಡಾಯವಾಗಿದೆ. 


೫ ನಾಗಪಂಚಮಿಯ ವ್ರತದ ಕಥೆಯಲ್ಲಿ ಸಹೋದರರನ್ನು ಕನ್ಯೆಯು 
ಬದುಕಿಸಿದಳೆಂದೂ ಆದ್ದರಿಂದಲೇ ಅಂದು ನಾಗಪಂಚಮಿಯ ವ್ರತವನ್ನು 
ಆಚರಿಸಬೇಕೆಂದು ಬರುತ್ತದೆ. ಈ ಕಥೆಗೆ ಅನುಗುಣವಾಗಿ ಇಂದೂ ಕೂಡ 
ಸ್ತ್ರೀಯರು ಸಹೋದರರನ್ನು ಕರೆದು ಉಪಚರಿಸುವ ವಾಡಿಕೆಯು ಬಂದಿದೆ. 


* ದಂಪತಿಗಳಿಗೆ ಭೋಜನ ಮಾಡಿಸುವಂತೆ ಬ್ರಹ್ಮಚಾರಿಗಳಿಗೆ ಭೋಜನ 
ಮಾಡಿಸುವುದರಿಂದ ನಾಗಗಳಿಗೆ ಹೆಚ್ಚು ಸಂತೋಷವಾಗುತ್ತದೆ. 


ನಾಗರಪಂಚಮಿಯನ್ನು ಆಚರಿಸುವುದರಿಂದ ಬರುವ ಫಲಗಳು 
ಮಕ್ಕಳಾಗದ ದಂಪತಿಗಳಿಗೆ ಮಕ್ಕಳಾಗುತ್ತವೆ. 
ಕೇವಲ ಹೆಣ್ಣುಸಂತಾನವಿರುವವರಿಗೆ ಸತ್ತುತ್ರನು ಹುಟ್ಟುತ್ತಾನೆ. 


ಆಶ್ಲೇಷಾಬಲಿಯನ್ನು ನಾಗರಪಂಚಮಿಯಂದು ಮಾಡಿದರೆ ಯಥೇಚ್ಛ ಹಣ 
ಸಿಗುತ್ತದೆ. 


-18- 


ನಾಗಪಂಚಮೀ 


೪. 


೧೪. 


೧೫. 


ಗಂಡ ಹೆಂಡತಿಯರಲ್ಲಿ ಒಡಕಿದ್ದರೆ ಪರಿಹಾರವಾಗಿ, ಅನುಬಂಧ 
ಅಭಿವೃದ್ಧವಾಗುತ್ತದೆ. 

ಯಾರಿಗೆ ಚರ್ಮರೋಗವಿರುತ್ತದೋ ಅವರಿಗೆ ಸರ್ವದೋಷವು ಇದ್ದೇ 
ಇರುತ್ತದೆ. ಹಾಗಾಗಿ ಯಾವುದೇ ಚರ್ಮರೋಗವಿರುವವರೂ ಅತ್ಯಂತ ಭಕ್ತಿ 
ಆದರಗಳಿಂದ ಯಥಾಶಕ್ತಿ ನಾಗರಪಂಚಮಿಯ ಆಚರಣೆಯನ್ನು ಮಾಡಬೇಕು. 
ಉದ್ಯೋಗವಿಲ್ಲದವರಿಗೆ ಉದ್ಯೋಗವು ದೊರಕುತ್ತದೆ. 

ವಿವಾಹವಾಗದ ಹೆಣ್ಣುಮಕ್ಕಳಿಗೆ ಮತ್ತು ಗಂಡಸರಿಗೆ ಮನೋಭೀಷ್ಟೆಯಂತೆ 
ವಿವಾಹವಾಗುತ್ತದೆ. 

ಅಧ್ಯಯನವನ್ನು ಮಾಡಲು ಏನು ಪ್ರತಿಬಂಧಕಗಳಿರುತ್ತವೋ ಅವು 
ಪರಿಹಾರವಾಗುತ್ತವೆ. ಮತ್ತು ಏಕಾಗ್ರತೆಯು ಹೆಚ್ಚುತ್ತದೆ. 

ಜಾತಕದಲ್ಲಿ ಕುಜದೋಷ, ಸರ್ಪದೋಷ, ಅಪೂರ್ಣಕಾಳಸರ್ಪದೋಷ, 
ಪೂರ್ಣಕಾಳಸರ್ಪದೋಷ ಇದ್ದರೆ ಇವೆಲ್ಲವೂ ಪರಿಹಾರವಾಗುತ್ತವೆ. 


, ಅಕಾಲಮರಣವು ಪರಿಹಾರವಾಗುತ್ತದೆ ಮತ್ತು ಆಯುಪ್ಯವು ಹೆಚ್ಚುತ್ತದೆ. 
, ಮಗು ಹುಟ್ಟುವಾಗ ಕರಳನ್ನು ಸುತ್ತಿಕೊಂಡು ಹುಟ್ಟಿದ್ದರೆ ಅದರಿಂದ ತಿಳಿಯುವ 


ಸರ್ಪದೋಷವು ನಾಳವೇಷ್ಟನಶಾಂತಿಯನ್ನು ಮಾಡಿ ನಾಗಾರಾಧನೆಯನ್ನು 
ಮಾಡುವುದರಿಂದ ಪರಿಹಾರವಾಗುತ್ತದೆ. 


. ಆಶ್ಲೇಷಾನಕ್ಚತ್ರದ ದೋಷವು ಆಶ್ಲೇಷಾಬಲಿಯನ್ನು ಆಚರಿಸುವುದರಿಂದ 


ಪರಿಹಾರವಾಗುತ್ತದೆ. 


. ಸಂತಾನಪ್ರತಿಬಂಧಕವಾದ ಸರ್ಪಹತ್ಯಾ ದೋಷವಿದ್ದರೆ ಸರ್ಪಸಂಸ್ಕಾರವನ್ನು 


ಮಾಡುವುದರಿಂದ ಪರಿಹಾರವಾಗುತ್ತದೆ. 
ಈ ಜನ್ಮದಲ್ಲಿ ಅಥವಾ ಜನ್ಮಾಂತರದಲ್ಲಿ ಸರ್ಪಹತ್ಯೆಯನ್ನು ಮಾಡಿದ್ದರೆ 
ನಾಗಬಿಂಬಪ್ರತಿಷ್ಠೆಯಿಂದ ಆ ದೋಷವು ಪರಿಹಾರವಾಗುತ್ತದೆ. 
ಗಂಡಸರ ಜಾತಕದಲ್ಲಿ ಲಗ್ನದಿಂದ ೨, ೭, ೮ರಲ್ಲಿ ಕುಜ ಇದ್ದರೆ ಹೆಂಗಸರ 
ಜಾತಕದಲ್ಲಿ೪, ೮, ೧೨ ರಲ್ಲಿ ಕುಜ ಇದ್ದರೆ ಪ್ರಾಪ್ತವಾಗುವ ಕುಜದೋಷಕ್ಕೂ 
ನಾಗಾರಾಧನೆಯೇ ಪರಿಹಾರ. 

“ಜು ಬು ಬು ಬುಜ 


-19- 


-20- 


ನಾಗಪಂಚಮೀ 


!1ಶ್ರೀಮದ್ದನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ॥ 


ಶ್ರೀನಾಗಪಂಚಮೀ ಪೂಜಾಪದ್ಧತಿ 


ಶ್ರೀಗುರುಭ್ಯೋ ನಮಃ । ಶ್ರೀಪರಮಗುರುಭ್ಯೋ ನಮಃ । 
ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯೇಭ್ಯೋ ನಮಃ । 
ಶ್ರೀವೇದವ್ಯಾಸಾಯ ನಮಃ । ಶ್ರೀಭಾರತ್ಕೈ ನಮಃ 1 ಶ್ರೀಸರಸ್ಪತ್ಯೈ 
ನಮಃ । ಶ್ರೀ ವಾಯವೇ ನಮಃ । ಶ್ರೀ ಬ್ರಹ್ಮಣೇ ನಮಃ । ಶ್ರೀಮಹಾಲಕ್ಷ್ಮ್ಯೈ 
ನಮಃ । 
ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ 
ಸಹಸ್ರಪಾದಾಕ್ಚಿ ಶಿರೋರುಬಾಹವೇ । , 
ಸಹಸ್ರನಾಮ್ನೇ ಪುರುಷಾಯ ಶಾಶ್ಚತೇ 
ಸಹಸ್ರಕೋಟಿ ಯುಗಧಾರಿಣೇ ನಮಃ ॥ 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ । 
ಜಗದ್ಗಿತಾಯ ಕೃಷ್ಣಾಯ ಗೋವಿಂದಾಯ ನಮೋನಮಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಸರ್ವವಿಫ್ಲಪ್ರಶಮನಂ ಸರ್ವಸಿದ್ಧಿಕರಂ ಪರಮ್‌ । 
ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಮ್‌ ॥ 
ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ಷಪ್ರವರೋ ಹಿಯಃ। 
ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂ ಚ ನಮಾಮ್ಯಹಮ್‌ ॥ 
ರಮಾಪತಿಂ ಪೂರ್ಣಗುಣಂ ಮುಕುಂದಂ 
ವ್ಯಾಸಂ ಚ ವಿಜ್ಞಾನಸಹಸ್ರಭಾನುಮ್‌ । 


-21- 


ನಾಗಪಂಚಮೀ 


ಪೂರ್ಣಪ್ರಬೋಧಂ ಚ ಸುತತ್ತ್ವದೀಪಂ 

ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ॥ 
ಇತಿ ಪ್ರುರ್ಥ್ಯ, ದರ್ಭೇಷು ಆಸೀನಃ ಆಸನಂ ಸ್ಪಷ್ಟ್ಯಾ ಜಪೇತ್‌ । 
ಓಂ ಮಂ ಮಂಡೂಕಾಯ ನಮಃ ಓಂ 
ಓಂ ಕೂಂ ಕೂರ್ಮಾಯ ನಮಃ ಓಂ 
ಓಂ ವಂ ವರಾಹಾಯ ನಮಃ ಓಂ 
ಓಂ ಶೇಂ ಶೇಷಾಯ ನಮಃ ಓಂ 
ಓಂ ಕಾಂ ಕಾಲಾಗ್ಲಿರುದ್ರಾಯ ನಮಃ ಓಂ 
ಓಂ ವಂ ವಜ್ರಾಯ ನಮಃ ಓಂ ॥ 
ಓಂ ಪೃಥ್ವೀ ತ್ವಯಾ ಧೃತಾ ಲೋಕಾ ದೇವಿ ತ್ವಂ ವಿಷ್ಣುನಾ ಧೃತಾ । 
ತ್ವಂಚ ಧಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಮ್‌ ॥ 
ಮಾಂ ಚ ಪೂತಂ ಕುರುಧರೇ ನತೋಸ್ಮಿತ್ವಾಂ ಸುರೇಶ್ವರೀ | 
ಆಸನೇ ಸೋಮಮಂಡಲೇ ಕೂರ್ಮಸ್ವಂಧೇ ಉಪವಿಷ್ಲೋಪಸ್ಥಿ ॥ 
ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾಃ । 
ಯೇ ಭೂತಾ ಅಂತರಿಕ್ಸನ್ನಾ ಯೇ ಭೂತಾ ದಿವಿ ಸಂಸ್ಥಿತಾಃ || 
ಯೇ ಭೂತಾ ವಿಘ್ಯಕರ್ತಾರಃ ತೇ ನಶ್ಯಂತ್ಪಾ ಿಜ್ಞಯಾ ಹರೇಃ । 
ಭೂತಪ್ರೇತಪಿಶಾಚಾ ಯೇ ಯೇ ಚಾನ್ಯೇ ಭುವಿ ಭಾರಕಾಃ । 
ತೇಷಾಮಪ್ಯವಿರೋಧೇನ ಬ್ರಹಕರ್ಮ ಸಮಾರಭೇ ॥ 
ಓಂ ಅಸ್ತ್ರಾಯ ಫಟ್‌ 
ನಿರಸ್ತ ಪರಾವಸುಃ | ಇದಮಹಮರ್ವಾವಸೋಃ ಸದನೇ ಸೀದಾಮಿ । 


ಓಂಯಂಓಂ।ಓಂರಂಓಂ।ಓಂವಂಓಂ। 
(ಎರಡು ಬಾರಿ ಆಚಮನಮಾಡಿ ಪ್ರಾಣಾಯಾಮ ಮಾಡಬೇಕು.) 


22. 


ನಾಗಪಂಚಮೀ 


ಜಲಶುದ್ಧಿ ಮಾಡಿರಿ 


ಗಂಗೇ ಚ ಯಮುನೇ ಚೈವ ಗೋದಾವರೀ ಸರಸ್ವತೀ | 
ನರ್ಮದೇ ಸಿಂಧುಕಾವೇರಿ ಜಲೇಸಸ್ಮಿನ್‌ ಸನ್ನಿಧಿಂ ಕುರು ॥ 


ಸಂಕಲ್ಪ ಮಾಡಿರಿ 


ಕಸ್ಟ ಸಂವತ್ಸರೇ ದಕ್ಷಿಣಾಯನೇ ವರ್ಷರ್ತೌ ಶ್ರಾವಣಮಾಸೇ ಶುಕ್ಲಪಕ್ಷೇ 
ನಾಗಪಂಚಮ್ಯಾಂ.......... ವಾಸರೇ ಶುಭಯೋಗಶುಭಕರಣ ಏವಂಗುಣವಿಶೇಷಣ 
ವಿಶಿಷ್ಟಾಯಾಂ ಶುಭತಿಥೌ ಅಸ್ಮದಾದಿಗುರೂಣಾಂ ಶ್ರೀಮನ್ಮದ್ವಾಚಾರ್ಯಾಣಾಂ 
ಹೃತ್ಯ- ಮಲಮಧ್ಯನಿವಾಸಿ - ವಾಸುದೇವಸಂಕರ್ಷಣ- ಪ್ರದ್ಯುಮ್ನಾನಿರುದ್ಧ - 
ಚತುರ್ಮೂ- ತ್ಯಾದ್ಯನಂತಾವತಾರಾತ್ಮಕ ನಾಗರಾಜಶೇಷಾಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಸಂಕರ್ಷಣರೂಪಿಪರಮಾತ್ಮ- 
ಪ್ರೇರಣಯಾ ಶ್ರೀಸಂಕರ್ಷಣರೂಪಿಪರ-ಮಾತೃಪ್ರೀತ್ಯರ್ಥಂ 

ಮಮ... ನಕ್ಫತ್ರೇ....... ರಾಶೌ ಜಾತಸ್ಯ ....... ಶರ್ಮಣಃ ಕಾಂತಾಯಾಃ 
ವಷ ನಕ್ಷತ್ರೇ ...... ರಾಶೌ ...... ಜಾತಾಯಾಃ ..... ನಾಮ್ಮ್ಯಾಃ ಅಸಾಕ್ರಂ ಸಹ 
ಕುಟುಂಬಾನಾಂ ಹರಿವಾಯುಪ್ರಸಾದೇನ ಆಯುರಾರೋಗ್ಯಾಭಿವೃದ್ಧ ರಂ ಮಮ 
ಇಹ ಜನ್ಮನಿ ಜನ್ಮಾಂತರೇಷು ಕೃತನಾಗಬಂಧನಲಂಘನಹಿಂಸನಾದಿದೋಷಪರಿ- 
ಹಾರಾರ್ಥಂ ಸರ್ಪಶಾಪಾದಿದೋಷನಿವೃತ್ತರ್ಥಂ ಸ್ಥಿರಲಕ್ಷ್ಮೀಕೀರ್ತಿಪುತ್ರಪೌತ್ರಾದಿ- 
ದೀರ್ಫಾಯುರ್ವಿಪುಲಧನಧಾನ್ಯಾದಿಸಂಪದಭಿವೃದ್ಧ ರಂ 

ನಿಷ್ಠುರಭಾಷಣ - ದೇವತಾಪ್ರಕೋಪ - ಗುರುದ್ರೋಹ - ಬಂಧುಜನದ್ರೋಹ 
- ಸ್ವರ್ಣಾಪಹರಣ - ಅಶ್ವತ್ಥದ್ರುಮಛೇದನ - ಅಶ್ವಗೋಮೇಷಕಪಿಮಾರ್ಜಾಲಾದಿ 
ಪ್ರಾಣಿಹಿಂಸಾಚರಣದೋಷಶಾಂತ್ಯರ್ಥಂ, 


ಭ್ರೂಣಹತ್ಯಾ- ಗರ್ಭಿಣೀಗರಪ್ರದಾನ-ಗರ್ಭಾಂತರಾಯ-ಕೃತ್ರಿಮ- 
ಎವಿಧೌಷಧ-ಕ್ರಿಯಾಸಂಜಾತ-ಜನ್ಮಾಂತರಪ್ರತಿಬಂಧಕ- ರಕ್ಟೋಭೂತ- 
ಪಿಶಾಚಾದಿಪೀಡಾ-ಪರಿಹಾರಾರ್ಥಂ, 


-23- 


ನಾಗಪಂಚಮೀ 


ನಿಕ್ಷೇಪದ್ರವ್ಯಹರಣ-ವಿಶ್ವಾಸಾರ್ಥಾಪಹರಣ- ಲಬ್ಧನಿಷಿದ್ದಶಾಕಾದಿ- 
ಭಕ್ಕಣಪಂಕ್ತಿ- ಭೇದಕರಣ- ದುಷ್ಠಾನ್ನದಾನಾಜ್ಯನಿತ- ಕ್ಹಯಾಪಸ್ಮಾರ-ಕುಷ್ಠವ್ಯಾಧಿ 
-ಅಂಧತ್ವ-ಮೂಕತ್ವ- ಬಧಿರತ್ವಾದಿ ಅಂಗಹೀನತ್ಹ- ಅಜ್ಞಾನ-ವಿಸ್ಮೃತಿ- ಭ್ರಾಂತಿ- 
ಸಂಶಯಾಪಸ್ಮೃತ್ಯಾದಿ-ಮಹಾರೋಗಪರಿಹಾರಾರ್ಥಂ, 


ಜನ್ಮಲಗ್ನರಾಶಿವಶಾತ್‌ ಪಂಚಮಸ್ಥಾನೇ ಸ್ಥಿತಾನಾಂ ಸಂತತಿಪ್ರತಿಬಂಧಕ- 
ಹಾಣಾಂ ಕುಜರಾಹುಕೇತಾದೀನಾಂ ಕೂರದಷಿದೋಷೋಪಶಾಂತ್ಸರ್ಥಂ, 
ವ ಫ್ರಾ ಶ್ರ 


ಸರ್ಪಶಾಪ- ಸರ್ಪರೋಗ- ಪಿತೃಶಾಪ- ಮಾತೃಶಾಪ- ಮಾತುಲಶಾಪ- 
ಗುರು-ಬ್ರಾಹ್ಮಣಶಾಪಾಜ್ಜನಿತಬಂಧುತ್ಯಾಗ- ದೇಶತ್ಯಾಗ- ದಾರಾಪುತ್ರವಿಯೋಗ- 
ಕಳತ್ರಪುತ್ರ- ಮಿತ್ರನಿಷ್ಠುರಾದಿ ದೋಷಶಾಂತ್ಯರ್ಥಂ, 


ಪರಿವಾರಸಹಿತ ಅಷ್ಟಕುಲನಾಗಾಧಿಪ ಶೇಷಾಂತರ್ಗತಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣರೂಪೀಪರಮಾತ್ಮನಃ ಪರಮಾನುಗ್ರಹೇಣ 
ಸರ್ಪಾದ್ಯಷಕುಲನಾಗಾಂತರ್ಯಾಮಿ ಶ್ರೀಸಂಕರ್ಷಣದೇವತಾಪ್ರೀತ್ಯರ್ಥಂ 
ಸರ್ಪಾದ್ಯ- ಷ್ಲಕುಲನಾಗಾನುಗ್ರಹಸಿದ್ದ್ಯರ್ಥಂ ನಾಗಪಂಚಮೀ ವ್ರತಕಲ್ಪೋಕ್ತವಿಧಿ 
ನಾ ಯಥಾಶಕ್ತಿ ಧ್ಯಾನಾ5ವಾಹನಾದಿ ಷೋಡಶೋಪಚಾರ- ಪೂಜಾಂ ಕರಿಷ್ಯೇ ॥ 
(ಪತ್ನೀಸಹಿತನಾಗಿ ಹೀಗೆ ಸಂಕಲ್ಪ ಮಾಡಬೇಕು.) 


ಘಂಟಾನಾದ ಮಾಡಿರಿ 


ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೊಪಾಃ ಪಶವೋ 
ವದಂತಿ | ಸಾ ನೋ ಮಂದ್ರೇಷಮೂರ್ಜಂ ದುಹಾನಾ ಧೇನುರ್ವಾಗಸ್ಮಾನುಪ 
ಸುಷ್ಮುತ್ಛೆತು ॥ ಓಂ 

(ಹೀಗೆ ಪ್ರಾರ್ಥಿಸಿ, ಮುಂದಿನ ಮಂತ್ರ ಹೇಳಿಕೊಂಡು ಘಂಟಾನಾದ ಮಾಡ- 
ಬೇಕು.) | 


-24- 


ನಾಗಪಂಚಮೀ 


ಓಂಆ ಕೆಂದಯ ಬಲಮೋಜೋ ನ ಆ ಧಾ ನಿಃ ಪುನಿಹಿ ದುರಿತಾ 
ಬಾಧಮಾನಃ । ಅಪ ಪ್ರೋಥ ದುಂದುಭೇ ದುಚ್ಚುನಾ ಇತ ಇಂದ್ರಸ್ಯ 
ಮುಷ್ಟಿ ಸಿ ವೀಳಯಸ್ವ Il ಓಂ 

ಆಗಮಾರ್ಥಂ ಚ್ಟ ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ 

ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 


ಶಂಖಪೂಜೆ ಮಾಡಿರಿ 
ತ್ಹಂ ಪುರಾ ಸಾಗರೋತ್ಸನ್ನೋ ವಿಷ್ಣುನಾ ವಿಧ್ವತಃ ಕರೇ । 
ನಮಿತಃ ಸರ್ವದೇವೈಶ್ಚ ಪಾಂಚಜನ್ಯ ನಮೋಸ್ತುತೇ ॥ 
ಓಂ ರಂ ಸಹಸ್ರಾರ ಹುಂ ಫಟ್‌ ಓಂ 


ಶಂಖದ ನೀರಿನಿಂದ ಪೂಜಾಸಾಮಗ್ರಿಗಳನ್ನೂ, ತನ್ನನ್ನೂ ಪ್ರೋಕ್ಟಿಸಬೇಕು. 
ಅನಂತರ ಗುರುಗಳ ಪೂಜೆ ಗಣೇಶನ ಪೂಜೆ ಮಾಡಬೇಕು. 


ಅಷ್ಟಕಮಲದ ಮಧ್ಯದಲ್ಲಿ ಒಂದು ಕಲಶದಲ್ಲಿ ನೀರನ್ನು ತುಂಬಿ 
ಮಾವಿನಸೊಪ್ಪು ಹಾಕಿ, ತೆಂಗಿನ ಕಾಯಿಯನ್ನಿಟ್ಟು, ಅದರ ಮುಂದೆ ಮಣ್ಣಿನಲ್ಲಿ 
ನಿರ್ಮಿಸಿದ ಐದು ಹೆಡೆಯ ನಾಗಪ್ರತಿಮೆಯನ್ನಿಟ್ಟು ಪೂಜಿಸಬೇಕು. ಅಥವಾ 
ಅಷ್ಟದಳಕಮಲದ ಮಧ್ಯದಲ್ಲಿ ಕೇವಲ ಮಣ್ಣಿನ ಪ್ರತಿಮೆಯನ್ನು ಅಥವಾ 
ಕೇವಲ ಕಲಶವನ್ನಿಟ್ಟು ಪೂಜಿಸಬಹುದು. ಕೇವಲ ಸ್ಥಂಡಿಲದಲ್ಲಿಯೂ 
ಪೂಜಿಸಬಹುದು. 


ಮಂಟಪಧ್ಯಾನ ಮಾಡಿರಿ 


ಉತ್ತಪ್ರೋಜ್ಜ ಸ್ಹ್ಯಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ 
ಶುದ್ಧಸ್ಥಾಟಿಕಭಿತ್ತಿ! ಕಾವಿಲಸಿತೈಃ ಸ್ತಂಭೈಶ್ಚ ಹೈಮೈಃ ಶುಭೈಃ I 


ದ್ವಾರೈಶ್ಚಾಮರರತ್ನರಾಜಖಚಿತೈಃ ಶೋಭಾವಹೈರ್ಮಂಟಪೈಃ 


ರತ್ನಾಢ್ಕೈರಪಿ ಚಿತ್ರಪದ್ಮಧವಲೈಃ ಪ್ರಭ್ರಾಜಿತೈಃ ಸ್ವಸ್ತಿಕ್ಳೆಃ Il 


-25- 


ನಾಗಪಂಚಮೀ 


ಮಾಣಿಕ್ಕೋಜ್ಜ್ವಲದೀಪದೀಪ್ತಿವಿಲಸಲ್ಲಕ್ಟ್ಮ್ಯಾ ವಿಲಾಸಾಸದಂ 
ಧ್ಯಾಯೇನಂಟಪಮರ್ಚನೇಷು ಸತತಮೇವಂ ವಿಧೈೆಃ ಸಾಧಕಃ ॥ 


ಪೀಠಪೂಜೆ 
ಪೀಠಕ್ಕೆ ಮಂತ್ರಾಕ್ಷತೆ ಹಾಕಿರಿ 
ಆ 


ಸರ್ಪಾದ್ಯಷಕುಲನಾಗೇಭ್ಕೋ ನಮಃ | ಪೀಠಪೂಜಾಂ ಸಮರ್ಪಯಾಮಿ ॥ 
ಆವಾಹನೆ 


ಹೃತ್ತಮಲದಲ್ಲಿರುವ ಸಂಕರ್ಷಣರೂಪಿಯಾದ ಪರಮಾತ್ಮನನ್ನು ಹಾಗೂ 
ಮುಖ್ಯಪ್ರಾಣದೇವರನ್ನು ಸ್ಥಂಡಿಲದಲ್ಲಿ, ಕಲಶದಲ್ಲಿ, ಮಣ್ಣಿನ ಬಿಂಬದಲ್ಲಿಆವಾಹನೆ 
ಮಾಡಿ ಅನಂತರ ಶೇಷದೇವರನ್ನು ಆವಾಹನೆ ಮಾಡಬೇಕು. ಶೇಷದೇವರ ಸೇವಕರಾಗಿ 
ಉಳಿದ ಏಳು ಕುಲನಾಗಗಳನ್ನು ಆವಾಹನೆ ಮಾಡಬೇಕು. 


ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ | 


ಘೋಷಾ ಇದಸ್ಯ ಶೃಣ್ವಿರೇ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ 


(|ಓಂ 

ಪ್ರಸೀದ ಭಗವನ್‌ ಆಗಚ್ಚಾ ಗಚ್ಛ ಏಹಿ ಏಹಿ ಪರಿವಾರಸಹಿತ ಅಷ್ಟಕುಲನಾಗಾ- 
ಧಿಪಶೇಷಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಂ ಭಗವಂತಂ ಚಕ್ರಶಂಖ- 
ಹಲಮುಸಲಾಯುಧಧರಂ ರಕ್ತವರ್ಣಂ ಶ್ರೀಜಯಾದೇವೀ ಸಹಿತಂ ಸಂಕರ್ಷಣ- 
ರೂಪಿಪರಮಾತ್ಮಾನಂ ಕಲಶಮಧ್ಯೇ ಪ್ರತಿಮಾಮಧ್ಯೇ ಚ ಆವಾಹಯಾಮಿ । 


ಓಂ ಭೂಃ ಶ್ರೀಸಂಕರ್ಷಣಂ ಆವಾಹಯಾಮಿ । 

ಓಂ ಭುವಃ ಶ್ರೀಸಂಕರ್ಷಣಂ ಆವಾಹಯಾಮಿ । 

ಓಂ ಸ್ವಃ ಶ್ರೀಸಂಕರ್ಷಣಂ ಆವಾಹಯಾಮಿ । 

ಓಂ ಭೂರ್ಭುವಸ್ಟ್ವಃ ಶ್ರೀಸಂಕರ್ಷಣಂ ಆವಾಹಯಾಮಿ । 


-26- 


ನಾಗಪಂಚಮೀ 


(ಆವಾಹನಾದಿದಶಮುದ್ರಾಃ ಪ್ರದರ್ಶಯೇತ್‌ । ಅಷ್ಟಾಕ್ಷರಂ ಅಷ್ಟವಾರಂ 
ಜಪ್ತ್ವಾ ಮಾತೃಕಾನ್ಯಾಸತತ್ವನ್ಯಾಸೌ ಕುರ್ಯಾತ್‌) 


ಓಂ ಅಸುನೀತೇ ಪುನರಸ್ಮಾಸು ಚಕ್ಷುಃ ಪುನಃ ಪ್ರಾಣಮಿಹ ನೋ ಧೇಹಿ 
ಭೋಗಮ್‌ ಜ್ಯೊ ಕ್‌ ಪಕ್ಕೆ ಮ. "ಸೂರ್ಯಮುದ್ಧರೆಂತಮನುಮತೇ 
ಮೃಳಯಾ ನಃ ಸ್ವಸ್ತಿ I ಓಂ ॥ 


ಭೋ ಸ್ವಾಮಿನ್‌ ಜಗತಾಂ ನಾಥ ಯಾವತ್ಪೂಜಾವಸಾನಕಮ್‌ । 
ತಾವತ್ತ್ವಂ ಪ್ರೀತಿಭಾವೇನ ಬಿಂಬೇಸಸ್ಮಿನ್‌ ಸ್ಥಿರೋ ಭವ ॥ 


(ಅಷ್ಟದಳಕಮಲದಲ್ಲಿ ಒಂದೊಂದು ದಳದಲ್ಲಿ ಒಬ್ಬೊಬ್ಬ ನಾಗನನ್ನು 
ಆವಾಹನೆ ಮಾಡಬೇಕು. ಕಲಶದಲ್ಲಿ ಮಣ್ಣಿನ ಪ್ರತಿಮೆಯಲ್ಲಿ ಶೇಷದೇವರನ್ನು 
ಆವಾಹನೆ ಮಾಡಬೇಕು. ಅಷ್ಟದಳಗಳಲ್ಲಿ ಉಳಿದ ಅಪ್ಪಶುಲನಾಗಗಳನ್ನು 
ಆವಾಹನೆ ಮಾಡಬೇಕು.) 

ಓಂ ಶೇಷಾಯ ನಮಃ ಓಂ | ಓಂ ಅನಂತಾಯ ನಮಃ ಓಂ | 

ಓಂ ನರಾಯ ನಮಃ ಓಂ | ಓಂ ಲಕ್ಷ್ಮಣಾಯ ನಮಃ ಓಂ | 

ಓಂ ಬಲಾಯ ನಮಃ ಓಂ | ಓಂ ಸಂಕರ್ಷಣಾಯ ನಮಃ ಓಂ | 

ಓಂ ನೀಲವಾಸಸೇ ನಮಃ ಓಂ | ಓಂ ಜಗದ್ಧಕ್ಷಾಯ ನಮಃ ಓಂ | 

ಓಂ ಜಲೇಶಯಾಯ ನಮಃ ಓಂ | 

(ಪೂರ್ವೇ) ಓಂ ಶೇಂ ಶೇಷಾಯ ನಮಃ ಓಂ । ಶೇಷ ಸ್ವಾಗತಮ್‌ | ಶೇಷಸ್ಯ 
ಇದಮಾಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ ಬ್ರಹ್ಮ 
ಸಂಭವಂ ಶುಕ್ಷವರ್ಣಂ ಶೇಷಂ ಪೂರ್ವಭಾಗೇ ಆವಾಹಯಾಮಿ । ಓಂ ಭೂಃ 
ಶೇಷಂ ಆವಾಹಯಾಮಿ । ಓಂ ಭುವಃ ಶೇಷಂ ಆವಾಹಯಾಮಿ । ಓಂ ಸ್ವಃ ಶೇಷಂ 
ಆವಾಹಯಾಮಿ | ಓಂ ಭೂರ್ಭುವಸಸ್ಪಃ ಶೇಷಂ ಆವಾಹಯಾಮಿ ಸ್ಥಾಪಯಾಮಿ 
ಪೂಜಯಾಮಿ । 


-27- 


ನಾಗಪಂಚಮೀ 


(ಆಗ್ನ್ಯೇಯ್ಯಾಂ) ಓಂ ವಾಂ ವಾಸುಕಯೇ ನಮಃ । ವಾಸುಕೇ ಸ್ವಾಗತಮ್‌ । 
ವಾಸುಕೇಃ ಇದಮಾಸನಮ್‌ | ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ 
ಅಗ್ನಿಸಂಭವಂ ರಕ್ತವರ್ಣಂ ವಾಸುಕಿಂ ಆಗ್ನೇಯಭಾಗೇ ಆವಾಹಯಾಮಿ । ಓಂ 
ಭೂಃ ವಾಸುಕಿಂ ಆವಾಹಯಾಮಿ । ಓಂ ಭುವಃ ವಾಸುಕಿಂ ಆವಾಹಯಾಮಿ | ಓಂ 
ಸ್ವಃ ವಾಸುಕಿಂ ಆವಾಹಯಾಮಿ | ಓಂ ಭೂರ್ಭುವಃಸ್ತ್ವಃ ವಾಸುಕಿಂ 
ಆವಾಹಯಾಮಿ | ಸ್ಥಾಪಯಾಮಿ | ಪೂಜಯಾಮಿ । 


(ದಕ್ಷಿಣೇ) ಓಂ ತಂ ತಕ್ಷಕಾಯ ನಮಃ । ತಕ್ಷಕ ಸ್ವಾಗತಮ್‌ । ತಕ್ಕಕಸ್ಯ ಇದಮ್‌ 
ಆಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ ಇಂದ್ರ- 
ಸಂಭವಂ ಪೀತವರ್ಣಂ ತಕ್ಕಕಂ ದಕ್ಷಿಣಭಾಗೇ ಆವಾಹಯಾಮಿ । ಓಂ ಭೂಃ ತಕ್ಷಕಂ 
ಆವಾಹಯಾಮಿ । ಓಂ ಭುವಃ ತಕ್ಷಕಂ ಆವಾಹಯಾಮಿ | ಓಂ ಸ್ವಃ ತಕ್ನಕಂ 
ಆವಾಹಯಾಮಿ | ಓಂ ಭೂರ್ಭುವಃ ಸ್ವಃ ತಕ್ಷಕಂ ಆವಾಹಯಾಮಿ | 
ಸ್ಥಾಪಯಾಮಿ | ಪೂಜಯಾಮಿ । 


(ನೈರ್ಯತ್ಯೇ) ಓಂ ಕಂ ಕರ್ಕೋಟಕಾಯ ನಮಃ । ಕರ್ಕೋಟಕ ಸ್ವಾಗತಮ್‌। 
ಕರ್ಕೋಟಕಸ್ಯ ಇದಮ್‌ ಆಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ 
ಸಪರಿವಾರಂ ವಿಪ್ರಸಂಭವಂ ಕೃಷ್ಣವರ್ಣಂ ಕರ್ಕೋಟಕಂ ನೈರ್ಯತ್ಯಭಾಗೇ 
ಆವಾಹಯಾಮಿ । ಓಂ ಭೂಃ ಕರ್ಕೋಟಕಂ ಆವಾಹಯಾಮಿ । ಓಂ ಭುವಃ 
ಕರ್ಕೋಟಕಂ ಆವಾಹಯಾಮಿ । ಓಂ ಸ್ವಃ ಕರ್ಕೋಟಕಂ ಆವಾಹಯಾಮಿ । ಓಂ 
ಭೂರ್ಭುವಃಸ್ವಃ ಕರ್ಕೋಟಕಂ ಆವಾಹಯಾಮಿ । ಸ್ಥಾಪಯಾಮಿ | ಪೂಜಯಾಮಿ! 


(ಪಶ್ಚಿಮೇ) ಓಂ ಪಂ ಪದ್ಮಾಯ ನಮಃ । ಪದ್ಮಸ್ವಾಗತಮ್‌ । ಪದ್ಮಸ್ಕ ಇದಮ್‌ 
ಆಸನಮ್‌ | ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ ವಿಪ್ರಸಂಭವಂ 
ಕೃಷ್ಠವರ್ಣಂ ಪದ್ಮಂ ಪಶ್ಚಿಮಭಾಗೇ ಆವಾಹಯಾಮಿ । ಓಂ ಭೂಃ ಪದ್ಮಂ 
ಆವಾಹಯಾಮಿ । ಓಂ ಭುವಃ ಪದ್ಮಂ ಆವಾಹಯಾಮಿ । ಓಂ ಸ್ವಃ ಪದ್ಮಂ 
ಆವಾಹಯಾಮಿ । ಓಂ ಭೂರ್ಭೂವಃಸ್ವಃ ಪದ್ಮಂ ಆವಾಹಯಾಮಿ । 
ಸ್ಥಾಪಯಾಮಿ | ಪೂಜಯಾಮಿ । 


-28- 


ನಾಗಪಂಚಮೀ 


(ವಾಯವ್ಯೇ) - ಓಂ ಮಂ ಮಹಾಪದ್ಮಾಯ ನಮಃ । ಮಹಾಪದ್ಮ 
ಸ್ವಾಗತಮ್‌ । ಮಹಾಪದಸ್ಯ ಇದಮ್‌ ಆಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ 
ಸವಾಹನಂ ಸಪರಿವಾರಂ ಇಂದ್ರಸಂಭವಂ ಪೀತವರ್ಣಂ ಮಹಾಪದ್ಮಂ 
ವಾಯವ್ಯಭಾಗೇ ಆವಾಹಯಾಮಿ | ಓಂ ಭೂಃ ಮಹಾಪದಂ ಆವಾಹಯಾಮಿ । 
ಓಂ ಭುವಃ ಮಹಾಪದ್ಮಂ ಆವಾಹಯಾಮಿ । ಓಂ ಸ್ವಃ ಮಹಾಪದ್ಮಂ 
ಆವಾಹಯಾಮಿ । ಓಂ ಭೂರ್ಭುವಃಸ್ವಃ ಮಹಾಪದ್ಮಂ ಆವಾಹಯಾಮಿ । 
ಸ್ಥಾಪಯಾಮಿ | ಪೂಜಯಾಮಿ | 


(ಉತ್ತರೇ) ಓಂ ಶಂ ಶಂಖಪಾಲಾಯ ನಮಃ । ಶಂಖಪಾಲ ಸ್ವಾಗತಮ್‌ । 
ಶಂಖ-ಪಾಲಸ್ಯ ಇದಮ್‌ ಆಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ 
ಸಪರಿವಾರಂ ಅಗ್ನಿಸಂಭವಂ ರಕ್ತವರ್ಣಂ ಶಂಖಪಾಲಂ ಉತ್ಪರಭಾಗೇ 
ಆವಾಹಯಾಮಿ | ಓಂ ಭೂಃ ಶಂಖಪಾಲಂ ಆವಾಹಯಾಮಿ | ಓಂ ಭುವಃ 
ಶಂಖಪಾಲಂ ಆವಾಹಯಾಮಿ । ಓಂ ಸ್ವಃ ಶಂಖಪಾಲಂ ಆವಾಹಯಾಮಿ | ಓಂ 
ಭೂರ್ಭುವಃ ಶಂಖಪಾಲಂ ಆವಾಹಯಾಮಿ । ಸ್ಥಾಪಯಾಮಿ | ಪೂಜಯಾಮಿ। 


(ಈಶಾನ್ಯೇ) ಓಂ ಕುಂ ಕುಲಿಕಾಯ ನಮಃ । ಕುಲಿಕ ಸ್ವಾಗತಮ್‌ । ಕುಲಿಕಸ್ಯ 
ಇದಮ್‌ ಆಸನಮ್‌ । ಸಶಕ್ತಿಂ ಸಾಂಗಂ ಸಾಯುಧಂ ಸವಾಹನಂ ಸಪರಿವಾರಂ 
ಬ್ರಹ್ಮಸಂಭವಂ ಶುಕ್ಷವರ್ಣಂ ಕುಲಿಕಂ ಈಶಾನ್ಯಭಾಗೇ ಆವಾಹಯಾಮಿ । ಓಂ ಭೂಃ 
ಕುಲಿಕಂ ಆವಾಹಯಾಮಿ । ಓಂ ಭುವಃ ಕುಲಿಕಂ ಆವಾಹಯಾಮಿ । ಓಂ ಸ್ವಃ 
ಕುಲಿಕಂ ಆವಾಹಯಾಮಿ । ಓಂ ಭೂರ್ಭುವಸ್ಟಃ ಕುಲಿಕಂ ಆವಾಹಯಾಮಿ । 
ಸ್ಥಾಪಯಾಮಿ | ಪೂಜಯಾಮಿ । 


ನಾಗಮಂತ್ರ 


ಅಸ್ಯ ಶ್ರೀನಾಗಮಂತ್ರಸ್ಯ ಕಾಶ್ಯಪ ಯಷಿಃ | ಬೃಹತೀ ಛಂದಃ | ನಾಗರಾಜೋ 
ದೇವತಾ । 


-29- 


ನಾಗಪಂಚಮೀ 


ಓಂ ನಮೋ ಹೃದಯಾಯ ನಮಃ । ಭಗವತೇ ಶಿರಸೇ ಸ್ವಾಹಾ । 
ರಾಮರೂಪಿಣೇ ಶಿಖಾಯೈ ವಷಟ್‌ | ಮಹಾಬಲಾಯ ಕವಚಾಯ ಹುಮ್‌ । 
ನಾಗಾಧಿಪತಯೇ ನೇತ್ರಾಭ್ಯಾಂ ವೌಷಟ್‌ । ಅನಂತಾಯ ಸ್ವಾಹಾ ಅಸ್ತಾಯ ಫಟ್‌। 
ಓಂ ಭೂರ್ಭುವ- ಸ್ವ ರೋಮ್‌ । ಇತಿ ದಿಗ್ಗಂಧಃ 


ಸಹಸ್ರಶೀರ್ಷಂ ಜಗದೇಕಕುಂಡಲಂ 
ಪೀತಾಂಬರಂ ಧೂಮಸಹಸ್ರ್ತಲೋಚನಮ್‌ । 
ಉದಾರವೀರ್ಯಂ ವಿಷದಂಪ್ಟಕಾನನಂ 
ನಮ್ಯಾಮ್ಯನಂತಂ ಭುವನೈಕನಾಥಮ್‌ ॥ 
ಓಂ ನಮೋ ಭಗವತೇ ಕಾಮರೂಪಿಣೇ ಮಹಾಬಲಾಯ ನಾಗಾಧಿಪತಯೇ 
ಅನಂತಾಯ ಸ್ವಾಹಾ ॥। ಓಂ (ಇತಿ ಮೂಲಮಂತ್ರಮಷ್ಟವಾರಂ ಜಪೇತ್‌) 


ಓಂ ದಂಷ್ಟಾಘಣಾಯ ಎದ್ಮಹೇ ಸುವರ್ಣಭೋಗಾಯ ಧೀಮಹಿ ತನ್ನಃ 
ಸರ್ಪಃ ಪ್ರಚೋದಯಾತ್‌ ॥ (ಇತಿ ಸರ್ಪಗಾಯತ್ರ್ಯಾ ತ್ರಿವಾರಮರ್ಫ್ಯಂ ದತ್ತ್ವಾ 
ಸಂಕ್ಷೇಪೇಣ ಧನಪುಷನೈವೇದ್ಯಾದೀನಿ ಸಮರ್ಪಯೇತ್‌) 


ಓಂ ಲಂ ಪೃಥಿವ್ಯಾತ್ಮನೇ ನಮಃ | ಗಂಧಂ ಸಮರ್ಪಯಾಮಿ। ಅಂ ಆಕಾಶಾತ್ಮನೇ 
ನಮಃ । ಪುಷಂ ಸಮರ್ಪಯಾಮಿ । ಯಂ ವಾಯ್ವಾತ್ಮನೇ ನಮಃ । ಧೂಪಂ 
ಸಮರ್ಪಯಾಮಿ । ರಂ ಅಗ್ನ್ಯಾತ್ಮನೇ ನಮಃ । ದೀಪಂ ಸಮರ್ಪಯಾಮಿ | ವಂ 
ಅಮೃತಾತ್ಮನೇ ನಮಃ । ನೈವೇದ್ಯಂ ಸಮರ್ಪಯಾಮಿ । (ಇತಿ ಪಂಚೋಪಚಾರಾನ್‌ 
ಸಮರ್ಪಯಾಮಿ) 


ಧ್ಯಾನಮ್‌ 


ದಧಾನೌ ಹಲಸೌನಂದೌ ಶ್ವೇತವರ್ಣಃ ಕೃತಾಂಜಲಿಃ । 
ಸಹಸ್ರಮೂರ್ಧಾನದ್ವಿತೀಯಕರ್ಣಭೂಷಃ ಪ್ರಿಯಾಯುತಃ । 
ವನಮಾಲೀ ನೀಲವಾಸಾ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ ॥ 


-30- 


ನಾಗಪಂಚಮೀ 


ಬ್ರಹ್ಮಾಂಡಾಧಾರಭೂತಂ ಚ ಭುವನಾಂತರವಾಸಿನಮ್‌ । 
ಫಣಾಯುಕ್ತಮಹಂ ಧ್ಯಾಯೇ ನಾಗರಾಜಂ ಹರಿಪ್ರಿಯಮ್‌ ॥ 
ಫಣಾಮಣಿಗುಣೋಪೇತಂ ತಪ್ತಕಾಂಚನಸನ್ನಿಭಮ್‌ । 
ಧ್ಯಾಯಾಮಿ ಪನ್ನಗಾಧೀಶಂ ಪಾತಾಲತಲಸುಸ್ಥಿತಮ್‌ || 
ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಧ್ಯಾಯಾಮಿ। ಧ್ಯಾನಂ ಸಮರ್ಪಯಾಮಿ । 
ಆವಾಹನಮ್‌ 
ಮಂತ್ರಾಕ್ಷತೆ ಹಾಕಿ; ಸ್ವಾಗತ ಎನ್ನಿರಿ 
ಆಗಚ್ಛ ಸರ್ವನಾಗೇಂದ್ರ ಜಗದಾನಂದಕಾರಕ । 
ಆವಾಹನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಸಂಕರ್ಷಣಾಯ 
ನಮಃ । ಆವಾಹಯಾಮಿ | ಆವಾಹನಂ ಸಮರ್ಪಯಾಮಿ । 
ಆಸನ 
ಆಸನಕ್ಕೆ ಮಂತ್ರಾಕ್ಷತೆ ಹಾಕಿರಿ 
ಸರ್ವರತ್ನಸಮಾಯುಕ್ತಂ ಸುವರ್ಣಪರಿಭೂಷಿತಮ್‌ । 
ನಮಸ್ತೇ ಸರ್ಪರಾಜಾಯ ಅರ್ಪಯಾಮಿ ಮಹಾತ್ಮನೇ ॥ 
ಶ್ರೀನಾಗರಾಜಾಂತರ್ಗತ-ಭಾರತೀರಮಣಮುಖ್ಯಪ್ರಾಣಾಂತರ್ಗತ-ಸಂಕರ್ಷಣಾಯ 
ನಮಃ । ಆಸನಂ ಸಮರ್ಪಯಾಮಿ । 


ಪಾದ್ಯ 


ಉದ್ದರಣೆಯಿಂದ ನೀರು ಹಾಕಿರಿ 


ಮೌಕ್ತಕ್ಕೆಸ್ತಂಡುಲೈಶ್ಚೈವ ಫಲೋದಕಸಮನ್ವಿತಮ್‌ | 


ಇ ಖಿ ಗಿದ 
ಪಾದ್ಯಂ ಗೃಹಾಣ ಸರ್ಪೇಶ ಭಕ್ತಾಭೀಷಸಂಪದೇ || 


-31- 


ನಾಗಪಂಚಮೀ 


ಓಂ ಯೇ5ದೋ ರೋಚನೇ ದಿವೋಯೇವಾ ಸೂರ್ಯಸ್ಯ 
ರಶ್ತಿಷು | ಯೇಷಾಮಪ್ಪು ಸದಸ್ಯತಂ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಸಂಕರ್ಷಣಾಯ 
ನಮಃ । ಪಾದ್ಯಂ ಸಮರ್ಪಯಾಮಿ । 
ಅರ್ಯ 
ಉದ್ಭರಣೆಯಿಂದ ನೀರು ಹಾಕಿರಿ 
ಕೇತಕೀಗಂಧಸಂಯುಕ್ತೈರಕ್ಕತ್ಛೆಃ ಪ್ರತಿಗೃಹ್ಯತಾಮ್‌ । 
ಅರ್ಫ್ಯಂ ದತ್ತಂ ಮಹಾನಾಗ ಪ್ರಸನ್ನವರದೋ ಭವ ॥ 
ಓಂ ಶೇಂ ಶೇಷಾಯ ನಮಃ । 
ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇ ಚ ಪೃಥಿವೀಮನು 
ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ ॥ 
ಶ್ರೀನಾಗರಾಜಾಂತರ್ಗತ-ಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಅರ್ಫ್ಯಂ ಸಮರ್ಪಯಾಮಿ । 
ಆಚಮನ 
ಉದ್ಧರಣೆಯಿಂದ ೩ ಬಾರಿ ನೀರು ಬಿಡಿ 
ಓಂ ಯಾ ಇಷವೋ ಯಾತುಧಾನಾನಾಂ ಯೇ ವಾ ವನಸ್ಪತಿಲರನು । 
ಯೇ ವಾ ವಟೇಷು ಶೇರತೇ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಆಚಮನಂ ಸಮರ್ಪಯಾಮಿ । 


-32- 


ನಾಗಪಂಚಮೀ 


ಪಂಚಾಮೃತಸ್ನಾನಂ 


(ಭಗವಂತನಿಗೆ ಮತ್ತು ಪ್ರಾಣದೇವರಿಗೆ ಅಭಿಷೇಕಮಾಡಿದ ಪಂಚಾಮೃತ 
ಹಾಗೂ ಶುದ್ಧೋದಕಗಳನ್ನು ಶೇಷದೇವರಿಗೆ ಅಭಿಷೇಕ ಮಾಡಿರಿ ಅಥವಾ ಪ್ರೋಕ್ಷಣೆ 
ಮಾಡಿರಿ) 


ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೆ ಸೋಮ ವೃಷ್ಣ್ಯಮ್‌ | 

ಭವಾ ವಾಜಸ್ಯ ಸಂಗಥೇ ॥ ಓಂ ॥ 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಸಂಕರ್ಷಣಾಯ 
ನಮಃ । ಪಯಃ ಸ್ನಾನಂ ಸಮರ್ಪಯಾಮಿ । 

ಓಂ ದಧಿಕ್ರಾ ವ್ಲೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ 


ಸುರಭಿನೋ ಮುಖಾ ಕರತ್‌ ಪ್ರಣ ಆಯೂಂಪಿ ತಾರಿಷತ್‌ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ದಧಿಸ್ನಾನಂ ಸಮರ್ಪಯಾಮಿ । 


ಓಂ ಘೃತಂ ಮಿಮಿಕ್ಷೇ ಘೃತಮಸ್ಯ ಯೋನಿರ್ಫ್ಯತೇ ಶ್ರಿತೋ ಘೃತಮ್ವಸ್ಯ 
ಧಾಮ । ಅನುಷ್ನ ಕೃಧಮಾ ವಹ ಮಾದಯಸ್ವ ಸ್ಟಾ ಹಾಕೃತಂ ವೃಷಭ ವಕ್ಷಿ ಹವ್ಯಮ್‌ I 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಫೃತಸ್ಥಾನಂ ಸಮರ್ಪಯಾಮಿ | 

ಓಂ ಮಧು ವಾತಾ ಯತಾಯತೇ ಮಧು ಕ್ಷರಂತಿ ಸಿಂಧವಃ । 

ಮಾಧ್ವೀರ್ನಃ ಸಂತ್ಯೋಷಧೀಃ Il 

ಮಧು ನಕ್ತಮುತೋಷಸೋ ಮಧುಮತ್ನಾರ್ಥಿವಂ ರಜಃ । 

ಮಧು ದ್ಯೌರಸ್ತು ನಃ ಪಿತಾ ॥ 


-33- 


ನಾಗಪಂಚಮೀ 
ಮಧುಮಾನ್ನೋ ವನಸ್ತತಿರ್ಮಧುಮಾು ಅಸ್ತು ಸೂರ್ಯಃ | 
ಮಾದ್ವಿ ೀರ್ಗಾವೋ ಭವಂತು ನಃ ॥ಓಂ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಸಂಕರ್ಷಣಾಯ 
ನಮಃ । ಮಧುಸ್ನಾನಂ ಸಮರ್ಪಯಾಮಿ । 


ಓಂ ಸ್ವಾ ದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ಪಾ ದುರಿಂದ್ರಾಯ ಸುಹವೀತು 
ನಾಮ್ನೇ। ಸ್ವಾ ದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ತತಯೇ ಮಧುಮ್ನು 
ಅದಾಭ್ಯಃ bo 


ಶ್ರೀನಾಗರಾಜಾಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಸಂಕರ್ಷಣಾಯ ನಮಃ । ಶರ್ಕರಾಸ್ನಾನಂ ಸಮರ್ಪಯಾಮಿ । 


ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟು ಯಾಶ್ಚ ಪುಷ್ಟಿ € | 

ಬೃಹಸ್ತತಿಪ್ರಸೂತಾಸ್ತಾ ನೋ ಮುಂಚಂತ್ವಂಹಸಃ ॥ ಓಂ 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಸಂಕರ್ಷಣಾಯ 
ನಮಃ । ಕದಲೀಫಲಸ್ನಾನಂ ಸಮರ್ಪಯಾಮಿ । (ಪವಮಾನಾದಿಸೂಕ್ತ ಹೇಳಿಕೊಂಡು 
ಅಷ್ಟನಾಗಗಳಿಗೆ ಕನಿಷ್ಟ ಎಂಟು ಎಳನೀರು ಅಭಿಷೇಕ ಮಾಡಬೇಕು). 

ಶುದ್ಧೋದಕಸ್ನಾನ 
ವಿಭಾಗಿಸಿದ ದೇವರ ತೀರ್ಥದಿಂದ ಪ್ರೋಕ್ಲಿಸಿರಿ 

ಓಂ ೦ ಸ್ಪಪ್ಪಸ ಸ್ವಪ್ನಾಧಿಕರಣೇ ಸರ್ವಂ ನಿಷ್ಠಾ ಪಯಾ ಜನಮ್‌ । 

ಆಸೂರ್ಯಮನ್ಯಾನ್‌ ಸ್ವಾಪಯಾವ್ಯ್ಯ ೧ ಷಂ ಜಾಗ್ರಿಯಾಮಹಮ್‌ | 

ಗಂಗಾಗೋದಾದಿತೋಯೇನ ಪವಿತ್ರಂ ಕುಂಕುಮಾನ್ಸಿತಮ್‌ । 

ಗಂಧತೋಯಂ ಮಹಾನಾಗ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 


-34- 


ನಾಗಪಂಚಮೀ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಸ್ನಾನಂ ಸಮರ್ಪಯಾಮಿ । 


ವ 
ಗೆಜೆ ವಸ ಸಮರ್ಪಿಸಿರಿ 
ಜ ಈ 
ಅಜಗರೋ ನಾಮ ಸರ್ಪಃ ಸರ್ಪಿರವಿಷೋ ಮಹಾನ್‌ । 


ತಸ್ಮಿನ್‌ ಹಿ ಸರ್ಪಃ ಸುಧಿತಸ್ತೇನ ತ್ವಾ ಸ್ವಾಪಯಾಮಸಿ ॥ 
ದಿವ್ಯವಸ್ತದ್ವಯಂ ನಾನಾವರ್ಣಚಿತ್ರಮನೋಹರಮ್‌ । 

ಅವ 
ಸಮರ್ಪಯಾಮಿ ನಾಗೇಂದ್ರ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ವಸ್ತಯುಗ್ಗಂ ಸಮರ್ಪಯಾಮಿ । 


ಉಪವೀತ 
ಯಜೊ ಕೀಪವೀತವನ್ನು ಸಮರ್ಪಿಸಿರಿ 


ಸರ್ಪಃ ಸರ್ವೋ ಅಜಗರಃ ಸರ್ಪಿರವಿಷೋ ಮಹಾನ್‌ 
ತಸ್ಯ ಸರ್ಪಾತ್ಲಿಂಧವಸ್ತಸ್ಯ ಗಾಧಮಶೀಮಹಿ ॥೩॥॥ 
ಸುವರ್ಣಕಲಿತಂ ಚೈತದುಪವೀತಂ ತ್ರಿವೃಚ್ಛುಭಮ್‌ । 
ಅರ್ಪಯಾಮ್ಯದ್ಯ ಭಕ್ಕಾ5ಹಂ ಧಾರಯಾಶ್ವಹಿಸತ್ತಮ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಉಪವೀತಂ ಸಮರ್ಪಯಾಮಿ ॥ 


-35- 


ನಾಗಪಂಚಮೀ 
ಗಂಧ 
ಗಂಧವನ್ನು ಸಮರ್ಪಿಸಿರಿ 
ಕಾಳಿಕೋ ನಾಮ ಸರ್ಪೋ ನವನಾಗಸಹಸ್ರಫಣಃ 
ಯಮುನಹ್ರದೇ ಹಸೋ ಜಾತೋ 3 ಯೋ ನಾರಾಯಣವಾಹನಃ॥। 
ಚಂದನಾಗರು-ಕಸ್ರೂರಿ-ಘನಸಾರ-ಸಮನ್ವಿತಮ್‌ । 
ಗಂಧಂ ಗೃಹಾಣ ದೇವೇಶ ಸರ್ವಗಂಧಮನೋಹರ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ | ಗಂಧಂ ಸಮರ್ಪಯಾಮಿ । 


ಅಕ್ಷತೆ 
ಮಂತ್ರಾಕತೆ ಏರಿಸಿರಿ 
ಇ 
ಯದಿ ಕಾಳಿಕದೂತಸ್ಯ ಯದಿ ಕಾಃ ಕಾಳಿಕಾತ್‌ ಭಯಾತ್‌ । 
ಜನ್ಮಭೂಮಿಮತಿಕ್ರಾಂತೋ ನಿರ್ವಿಷೋ ಯಾತಿ ಕಾಳಿಕಃ ॥೫॥ 
ಅಕತಾಂಶ್ಚ ಸುರಶ್ರೇಷ್ಠ ಕುಂಕುಮಾಕಾನ್‌ ಸುಶೋಭಿತಾನ್‌ । 
ಒಸಿ ಚ ೦ ಇಬ 


ಮಯಾ ನಿವೇದಿತಾನ್‌ ಭಕ್ತ್ಯಾ ಗೃಹಾಣ ಪವನಾಶನ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ । 


(ನಾಗಪತ್ತಿಭ್ಯಃ ಹರಿದ್ರಾಕುಂಕುಮಾದಿದ್ರವ್ಯಂ ಸಮರ್ಪಣಂ ಕಾರ್ಯಮ್‌; 
ನಾಗಪತ್ನಿಯರಿಗೂ ಹರಿದ್ರಾಕುಂಕುಮಗಳಿಂದ ಪೂಜಿಸಬೇಕು). 


-36- 


ನಾಗಪಂಚಮೀ 


ಪುಷ್ಪ 
ಹೂವು ಏರಿಸಿರಿ 
ಆ ಯಾಹೀಂದ್ರಪಥಿಭಿರೀಳಿತೇಭಿರ್ಯಜ್ಞಮಿಮಂ ನೋ ಭಾಗಧೇಯಂ 
ಜುಷಸ್ವ । ತೃಪ್ತಾಂ ಜಹುರ್ಮಾತುಳಸ್ಯೇವ ಯೋಷಾ ಭಾಗಸ್ತೇ ಪೈತೃಷ್ಟಸೇಯೀ 
ವಪಾಮಿವ ॥ 
ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ | 
ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಸ್ವೀಕುರುಷ್ಟ ಭೋ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಪುಷ್ಪಾಣಿ ಸಮರ್ಪಯಾಮಿ । 


ದಾ ದಶನಾಮಪೂಜೆ 
ಮಂತ್ರಾಕ್ಸತೆ ಏರಿಸಿರಿ 


ಓಂ ಸರ್ಪಾಯ ನಮಃ । ಓಂ ಅನಂತಾಯ ನಮಃ | ಓಂ ಶೇಷಾಯ 
ನಮಃ । ಓಂ ಕಪಿಲಾಯ ನಮಃ | ಓಂ ನಾಗಾಯ ನಮಃ । ಓಂ ಕುಲಿಕಾಯ 
ನಮಃ । ಓಂ ಶಂಖಪಾಲಾಯ ನಮಃ । ಓಂ ಭೂಧರಾಯ ನಮಃ | 
ಓಂ ಕಾಲಿಯಾಯ ನಮಃ | ಓಂ ವಿಷಾಯುಧಾಯ ನಮಃ | ಓಂ 
ಸಹಸ್ರಶೀರ್ಷಾಯ ನಮಃ | ಓಂ ವಾಸುಕಯೇ ನಮಃ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । (ದ್ವಾದಶನಾಮಪೂಜಾಂ ಸಮರ್ಪಯಾಮಿ) । 


-37- 


ನಾಗಪಂಚಮೀ 


ಪತ್ರಪೂಜೆ 
ಪತ್ರಗಳನ್ನು ಸಮರ್ಪಿಸಿರಿ 
ಓಂ ಸರ್ಪಾಯ ನಮಃ ಜಾತೀಪತ್ರಂ ಸಮರ್ಪಯಾಮಿ । 
ಓಂ ಅನಂತಾಯ ನಮಃ ಸೇವಂತಿಕಾಪತ್ರಮ್‌ ಸಮರ್ಪಯಾಮಿ! 
ಓಂ ಶೇಷಾಯ ನಮಃ ಮಲ್ಲಿಕಾಪತ್ರಂ ಸಮರ್ಪಯಾಮಿ । 
ಓಂ ಕಪಿಲಾಯ ನಮಃ ತುಲಸೀಪತ್ರಂ ಸಮರ್ಪಯಾಮಿ । 
ಓಂ ನಾಗಾಯ ನಮಃ ಬಿಲ್ಪಪತ್ರಂ ಸಮರ್ಪಯಾಮಿ ।ಟ 
ಓಂ ಕುಲಿಕಾಯ ನಮಃ ದೂರ್ವಾಪತ್ರಂ ಸಮರ್ಪಯಾಮಿ । 
ಓಂ ಶಂಖಪಾಲಾಯ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ । 
ಓಂ ಭೂಧರಾಯ ನಮಃ ಕೇತಕೀಪತ್ರಂ ಸಮರ್ಪಯಾಮಿ । 
ಓಂ ಶ್ರೀನಾಗರಾಜಾಯ ನಮಃ ಸಮಸ್ತಪತ್ರಾಣಿ ಸಮರ್ಪಯಾಮಿ । 
ಪುಷ್ಪಪೂಜೆ 
ಹೂವುಗಳನ್ನು ಸಮರ್ಪಿಸಿರಿ 
ಓಂ ಸರ್ಪಾಯ ನಮಃ ಜಾತೀಪುಷ್ಠಂ ಸಮರ್ಪಯಾಮಿ । 
ಓಂ ಅನಂತಾಯ ನಮಃ ಸೇವಂತಿಕಾಪುಷಂ ಸಮರ್ಪಯಾಮಿ। 
ಓಂ ಕಪಿಲಾಯ ನಮಃ ಚಂಪಕಪುಷಂ ಸಮರ್ಪಯಾಮಿ । 
ಓಂ ನಾಗಾಯ ನಮಃ ನಂದ್ಯಾವರ್ತಪುಷಂ ಸಮರ್ಪಯಾಮಿ । 
ಓಂ ಕುಲಿಕಾಯ ನಮಃ ಪೂಗಪುಷಂ ಸಮರ್ಪಯಾಮಿ । 
ಓಂ ಶಂಖಪಾಲಾಯ ನಮಃ ಪುನ್ನಾಗಪುಷಂ ಸಮರ್ಪಯಾಮಿ । 
ಓಂ ಭೂಧರಾಯ ನಮಃ ಕೇತಕೀಪುಷ್ಬಂ ಸಮರ್ಪಯಾಮಿ । 


ಕೇತಕೀ ಮಲ್ಲಿಕಾ ಜಾತೀ ಯೂಧಿಕಾ ಮಲ್ಲಿಕಾ ತಥಾ । 
ನಂದ್ಯಾವರ್ತಂ ಚ ಧತ್ತೂರಂ ಪದಪುಷ್ಠಾಣಿ ಚಾರ್ಪಯೇ ॥ 


-38- 


ನಾಗಪಂಚಮೀ 


ಮಾಲ್ಯಾದೀನಿ ಸುಗಂಧೀನಿ ಮಾಲಿತ್ಯಾದೀನಿ ವೈ ಪ್ರಭೋ | 
ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಸ್ವೀಕುರುಷ್ಟ ಭೋ॥ 
ಶ್ರೀನಾಗರಾಜಾಯ ನಮಃ । ಸರ್ವಪುಷ್ಠಾಣಿ ಸಮರ್ಪಯಾಮಿ । 


ಅಥ ನಾಗಾಂಗಪೂಜಾ 

ಮಂತ್ರಾಕ್ಸತೆ, ಅರಿಶಿನ, ಕುಂಕುಮ ಏರಿಸಿರಿ 
ಓಂ ಸರ್ಪಾಯ ನಮಃ ಪಾದೌ ಪೂಜಯಾಮಿ ।ಟ 
ಅನಂತಾಯ ನಮಃ ಗುಲೌ ಪೂಜಯಾಮಿ । 
ಶೇಷಾಯ ನಮಃ ಜಂಘೇ ಪೂಜಯಾಮಿ । 
ಕಪಿಲಾಯ ನಮಃ ಊರೂ ಪೂಜಯಾಮಿ । 
ನಾಗಾಯ ನಮಃ ಕಟಿಂ ಪೂಜಯಾಮಿ । 
ಗುಲಿಕಾಯ ನಮಃ ನಾಭಿಂ ಪೂಜಯಾಮಿ । 
ಶಂಖಪಾಲಾಯ ನಮಃ ಉದರಂ ಪೂಜಯಾಮಿ । 
ಭೂಧರಾಯ ನಮಃ ಹೃದಯಂ ಪೂಜಯಾಮಿ । 
ಕರ್ಕೋಟಕಾಯ ನಮಃ ಬಾಹೂನ್‌ ಪೂಜಯಾಮಿ । 
ಕಾಲಿಕಾಯ ನಮಃ ಕಂಠಂ ಪೂಜಯಾಮಿ । 


ವಿಷಾಯುಧಾಯ ನಮಃ ಮುಖಂ ಪೂಜಯಾಮಿ । 
ಸಹಸ್ರಶೀರ್ಷಾಯ ನಮಃ ನೇತ್ರೇ ಪೂಜಯಾಮಿ । 


ವಾಸುಕಯೇ ನಮಃ ಶಿರಃ ಪೂಜಯಾಮಿ । 
ಶ್ರೀನಾಗರಾಜಾಯ ನಮಃ ಸರ್ವಾಣ್ಯಂಗಾನಿ ಪೂಜಯಾಮಿ । 
ಆವರಣಪೂಜಾ 


ಹೂ ಅಥವಾ ಗರಿಕೆಯಿಂದ ಪೂಜಿಸಿರಿ. 


ಓಂ ನಮಃ ಕಾಮರೂಪಿಣೇ ಅನಂತಾಯ ನಾಗಾಧಿಪತಯೇ ಮಹಾಬಲಾಯ 
ಸ್ವಾಹಾ ಓಂ ॥ ಓಂ ಶೇಂ ಶೇಷಾಯ ನಮಃ । (ಪ್ರಥಮಾವರಣಪೂಜಾಂ 
ಸಮರ್ಪಯಾಮಿ) | 


-39- 


ನಾಗಪಂಚಮೀ 


ಓಂ ವಾರುಣ್ಕೈ ನಮಃ ಓಂ | ಓಂ ಮುಸಲಾಯುಧಧರಾಯ ನಮಃ ಓಂ | 
ಓಂ ಹಲಾಯುಧಧರಾಯ ಓಂ। ಓಂ ಶ್ವೇತವರ್ಣಾಯ ನಮಃ ಓಂ । ಓಂ 
ಕೃತಾಂಜಲಯೇ ನಮಃ ಓಂ | ಓಂ ಸಹಸ್ರಮೂರ್ದ್ದೇ ನಮಃ ಓಂ | ಓಂ 
ಅದ್ವಿತೀಯಕರ್ಣಭೂಷಾಯ ನಮಃ ಓಂ ಓಂ ಪ್ರಿಯಾಯುತಾಯ ನಮಃ ಓಂ । 
ಓಂ ವನಮಾಲಿನೇ ನಮಃ ಓಂ 
ಓಂ ನೀಲವಾಸಸೇ ನಮಃ ಓಂ । 
(ದ್ವಿತೀಯಾವರಣಪೂಜಾಂ ಸಮರ್ಪಯಾಮಿ) | 
ಓಂ ಮೃತ್ಯವೇ ನಮಃ ಓಂ । ಓಂ ಸಂಕರ್ಷಣಾಯ ನಮಃ ಓಂ । 
ಓಂ ಶೇಷಾಯ ನಮಃ ಓಂ । ಓಂ ಶೇತ್ರೇ ನಮಃ ಓಂ | 
ಓಂ ಅನಂತಾಯ ನಮಃ ಓಂ । ಓಂ ಬಲಯೇ ನಮಃ ಓಂ | 
ಓಂ ಮಹಾವಿಷಾಯ ನಮಃ ಓಂ । ಓಂ ಭೂಧರಾಯ ನಮಃ ಓಂ। 
(ತೃತೀಯಾವರಣಪೂಜಾಂ ಸಮರ್ಪಯಾಮಿ) 
ಓಂ ವಾಸುಕಯೇ ನಮಃ ಓಂ | ಓಂ ತಕ್ಷಕಾಯ ನಮಃ ಓಂ | 
ಓಂ ಕರ್ಕೋಟಕಾಯ ನಮಃ ಓಂ | ಓಂ ಪದ್ಮಾಯ ನಮಃ ಓಂ | 
ಓಂ ಮಹಾಪದ್ಮಾಯ ನಮಃ ಓಂ । ಓಂ ಶಂಖಪಾಲಾಯ ನಮಃ ಓಂ 
ಓಂ ಕುಲಿಕಾಯ ನಮಃ ಓಂ । (ಚತುರ್ಥಾವರಣಪೂಜಾಂ ಸಮರ್ಪಯಾಮಿ) 
ಓಂ ಐರಾವತಾಯ ನಮಃ ಓಂ | ಓಂ ಐರಾವತಾದಿ ಮಹೋದರಾಂತ 
- ದ್ವಾಸಪ್ರತಿಪರಿವಾರನಾಗೇಭ್ಯೋ ನಮಃ - 
(ಪಂಚಮಾವರಣಪೂಜಾಂ ಸಮರ್ಪಯಾಮಿ) 
ಓಂ ವಾಸುಕಿ ಕುಲನಾಗೇಭ್ಯೋ ನಮಃ ಓಂ 1 
ಓಂ ತಕ್ಪಕಕುಲನಾಗೇಭ್ಯೋ ನಮಃ ಓಂ | 
ಓಂ ಕರ್ಕೋಟಕಕುಲನಾಗೇಭ್ಯೋ ನಮಃ ಓಂ | 
ಓಂ ಪದಕುಲನಾಗೇಭ್ಯೋ ನಮಃ ಓಂ | 


-40- 


ನಾಗಪಂಚಮೀ 


ಓಂ ಮಹಾಪದಕ್ರುಲನಾಗೇಭ್ಯೋ ನಮಃ ಓಂ । 

ಓಂ ಶಂಖಪಾಲಕುಲನಾಗೇಭ್ಯೋ ನಮಃ ಓಂ । 

ಓಂ ಕುಲಿಕಕುಲನಾಗೇಭ್ಯೋ ನಮಃ ಓಂ । 

(ಷಷ್ಠಾವರಣಪೂಜಾಂ ಸಮರ್ಪಯಾಮಿ) 

ಓಂ ನಾಗೇಭ್ಯೋ ನಮಃ ಓಂ । ಓಂ ನಾಗಪತ್ತೀಭ್ಯೋ ನಮಃ ಓಂ | 
ಓಂ ನಾಗಪುತ್ರೇಭ್ಯೋ ನಮಃ ಓಂ । ಓಂ ನಾಗಕನ್ಯಾಭ್ಯೋ ನಮಃ ಓಂ। 
ಓಂ ನಾಗಪೌತ್ರೇಭ್ಯೋ ನಮಃ ಓಂ । ಓಂ ನಾಗಪ್ರಪೌತ್ರೇಭ್ಯೋ 
ನಮಃ ಓಂ | 

ಓಂ ನಾಗಪಾರ್ಷದೇಭ್ಯೋ ನಮಃ ಓಂ । 

ಓಂ ನಾಗಾನುಪಾರ್ಷದೇಭ್ಯೋ ನಮಃ ಓಂ ॥ 
(ಸಪ್ತಮಾವರಣಪೂಜಾಂ ಸಮರ್ಪಯಾಮಿ) . 

ಓಂ ವಜ್ರಾಯ ನಮಃ ಓಂ | ಓಂ ಶಕ್ಕೈ ನಮಃ ಓಂ । 

ಓಂ ದಂಡಾಯ ನಮಃ ಓಂ । ಓಂ ಖಡ್ಡಾಯ ನಮಃ ಓಂ | 

ಓಂ ಪಾಶಾಯ ನಮಃ ಓಂ | ಓಂ ಗದಾಯ್ಕೆ ನಮಃ ಓಂ | 

ಓಂ ಕುಮುದಾಯ ನಮಃ ಓಂ | ಓಂ ಶೂಲಾಯ ನಮಃ ಓಂ | 


(ಅಷ್ಟಮಾವರಣಪೂಜಾಂ ಸಮರ್ಪಯಾಮಿ. ಇಲ್ಲಿಗೆ ಆವರಣಪೂಜೆ 
ಮುಗಿಯಿತು) 


ನಾಮಪೂಜೆ 
ಮಂತ್ರಾಕ್ಟತೆಯಿಂದ ಅರ್ಚಿಸಿರಿ 
ಓಂ ಶೇಷಾಯ ನಮಃ ಓಂ । ಓಂ ಸ್ವಸ್ತಿಕಮೂರ್ದ್ದೇ ನಮಃ ಓಂ | 
ಓಂ ಭೋಗಿನೇ ನಮಃ ಓಂ 1 ಓಂ ಸಹಸ್ತಶಿರಸೇ ನಮಃ ಓಂ | 
ಓಂ ನೀಲವಾಸಸೇ ನಮಃ ಓಂ 1 ಓಂ ಚತುರ್ಬಾಹವೇ ನಮಃ ಓಂ । 
ಓಂ ಕಿರೀಟಿನೇ ನಮಃ ಓಂ | ಓಂ ಪಿಂಗಳಶಶ್ರುಲೋಚನಾಯ ನಮಃ 


-41- 


ನಾಗಪಂಚಮೀ 


ಓಂ ಸರ್ವಾಭರಣಭೂಷಿತಾಯ ನಮಃ ಓಂ । 

ಓಂ ನವಾಮ್ರಪಲ್ಲವಾಕಾರಾಯ ನಮಃ ಓಂ । 

ಓಂ ಬಲರಾಮಾಯ ನಮಃ ಓಂ 1ಓಂ ಮಹಾಬಲಾಯ ನಮಃ ಓಂ | 
ಓಂ ವಾರುಣೀಪ್ರಿಯಾಯ ನಮಃ ಓಂ | ಓಂ ಅನಂತಾಯ ನಮಃ ಓಂ 
ಓಂ ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣ-ರೂಪಿಲಕ್ಷ್ಮೀನಾರಾಯಣಾಯ ನಮಃ ನಾಮಪೂಜಾಂ 
ಸಮರ್ಪಯಾಮಿ । 


ಅಷ್ಟೋತ್ತರಶತನಾಮಪೂಜೆ 

ತುಳಸೀದಳಗಳಿಂದ ಅರ್ಚಿಸಿರಿ 
ಓಂ ಶೇಷುಯ ನಮಃ ಓಂ ಓಂ ಅನಂತಾಯ ನಮಃ 
ಓಂ ಮಸುಕಯೇ ನಮಃ ಓಂ ಸಹಸ್ತಫಣಮಂಡಿತಾಯ ನಮಃ 
ಓಂ ಭೂಧರಾಯ ನಮಃ ಓಂ ಸರ್ವಕಾಮಾಯ ನಮಃ 
ಓಂ ವಿಷ್ಣುತಲಾಯ ನಮಃ ಓಂ ಹರಿಪ್ರಿಯಾಯ ನಮಃ 
ಓಂ ವಿಷಜ್ಞಾಲಾಕುಲಾಯ ನಮಃ ಓಂ ಅಹೀಶಾಯ ನಮಃ (10) 
ಓಂ ಶುಭ್ರವರ್ಣಸುಕುಯವತೇ ನಮಃ ಓಂ ಕ್ಹಮಾಸಮುದ್ರಾಯ ನಮಃ 
ಓಂ ಪಾತಾಲವಾಸಿನೇ ನಮಃ ಓಂ ಕೂರ್ಮಸಮಾಶ್ರಯಾಯ ನಮಃ 
ಓಂ ಮಹಾಭೋಗಿನೇ ನಮಃ ಓಂ ಸುಭೋಗಾಯ ನಮಃ 
ಓಂ ಹಲಿನೇ ನಮಃ ಓಂ ಮುಸಲಶಸ್ತಕಾಯ ನಮಃ 
ಓಂ ಫಣಾಮಣಿಸುಶೋಭಾಢ್ಯಾಯ ಓಂ ಫಣಾಸಪಕಮಂಡಿತಾಯ ನಮಃ 
ಓಂ ಭಕ್ತಾಭೀಷ್ಠಪ್ರದಾಯ ನಮಃ ಓಂ ಶಿಖಿವಾಹಪ್ರಿಯಾಯ ನಮಃ 
ಓಂ ಶಂಕರಾಭರಣಾಯ ನಮಃ ಓಂ ಅಹೀಂದ್ರಾಯ ನಮಃ 
ಓಂ ಕುಂಡಲಿನೇ ನಮಃ ಓಂ ಗೂಢಪಾದಕಾಯ ನಮಃ 
ಓಂ ಚಕ್ಷುಪ್ರವಸೇ ನಮಃ ಓಂ ನಾಗೇಂದ್ರಾಯ ನಮಃ 


ಓಂ ಕದ್ರೂಜಾತಾಯ ನಮಃ ಓಂ ಅಭಯಂಕರಾಯ ನಮಃ (30) 


-42- 


ನಾಗಪಂಚಮೀ 


ಓಂ ಕಾಶ್ಯಪೇಯಾಯ ನಮಃ ಓಂ ಬಲಾತ್ಮನೇ ನಮಃ 
ಓಂ ಜ್ಞಾನಾತ್ಮನೇ ನಮಃ ಓಂ ಚಿನ್ಮಯಾಕ್ಕತಯೇ ನಮಃ 
ಓಂ ಕಾಕೋದರಾಯ ನಮಃ ಓಂ ಗುಹಾವಾಸಾಯ ನಮಃ 
ಓಂ ಗುಹಪ್ರೀತಿಸುವರ್ಧನಾಯ ನಮಃ ಓಂ ರಸಾತಲಾಲಂಕೃತಯೇ ನಮಃ 
ಓಂ ಸರ್ವೈೈಶ್ವರ್ಯಸಮನ್ವಿತಾಯ ನಮಃ ಓಂ ವರುಣೀದಯಿತಾಯ ನಮಃ 
ಓಂ ದೇವವಂದಿತಾಯ ನಮಃ ಓಂ ಪ್ರಿಯದರ್ಶನಾಯ ನಮಃ 
ಓಂ ಗಾನಪ್ರಿಯಾಯ ನಮಃ ಓಂ ಗೇಯಕೀರ್ತಯೇ ನಮಃ 
ಓಂ ಗುಣಪೂರ್ತಯೇ ನಮಃ ಓಂ ತ್ರಯೀತನವೇ ನಮಃ 
ಓಂ ತ್ರಯೀಗಮ್ಯಾಯ ನಮಃ ಓಂ ಅಷ್ಟವಂಶೇಶಾಯ ನಮಃ 
ಓಂ ಸನಕಾದಿಸುವಂದಿತುಯ ನಮಃ ಓಂ ನಾರದಸುತಿಸಂಪ್ರೀತಾಯ ನಮಃ 
ಓಂ ಜರಾಮರಣವರ್ಜಿತುಯ ನಮಃ ಓಂ ಅಮರಾಯ ನಮಃ 
ಓಂ ತ್ರಿದಶಾರಾಧ್ಯಾಯ ನಮಃ `ಓಂ ಅಚರಾಯ ನಮಃ 
ಓಂ ಶಾಶ್ವತಾಯ ನಮಃ ಓಂ ಶುಭಾಯ ನಮಃ 
ಓಂ ಸರ್ಪೇಶ್ವರಾಯ ನಮಃ ಓಂ ಶರ್ವಸಖಾಯ ನಮಃ 
ಓಂ ಪರ್ವಪೂಜ್ಯಶುಭಾಕೃತಯೇ ನಮಃ ಓಂ ಸತ್ಯಾತ್ಮನೇ ನಮಃ(60) 
ಓಂ ಸತ್ಯಸಂಕಲ್ವಾಯ ನಮಃ ಓಂ ಸತ್ಯಧ್ಯೇಯಾಯ ನಮಃ 
ಓಂ ಸುಸತ್ಯಧಿಯೇ ನಮಃ ಓಂ ಬ್ರಹ್ಮಣ್ಯಾಯ ನಮಃ 
ಓಂ ಬ್ರಾಹ್ಮಣಾರ್ಚ್ಯಾಯ ನಮಃ ಓಂ ಅರ್ಚ್ಯ್ಯಾಯ ನಮಃ 
ಓಂ ಬ್ರಹ್ಮಧ್ಯೇಯಾಯ ನಮಃ ಓಂ ಅರಿಮರ್ದನಾಯ ನಮಃ 
ಓಂ ಮುಸಲಿನೇ ನಮಃ ಓಂ ನಾಗಕನ್ಯಾಭಿರ್ವಂದಿತಾಯ ನಮಃ70) 
ಓಂ ಅಮಂದವಿಕ್ರಮಾಯ ನಮಃ ಓಂ ಭುಜಂಗಮಾಯ ನಮಃ 
ಓಂ ಕಲಾಪೂರ್ಣಾಯ ನಮಃ ಓಂ ಪೂರ್ಣಸದ್ಗುಣಭೂಷಣಾಯ ನಮಃ 
ಓಂ ಭೂಮಂಡಲಸುಖೋದ್ಧರ್ತ್ರೇ ನಮಃ ಓಂ ಸುಖದಾಯ ನಮಃ 


ಓಂ ಸುಖರೂಪವತೇ ನಮಃ ಓಂ ಅರ್ಚಕಾಭೀಷ್ಠದಾಯಿನೇ ನಮಃ 


.43- 


ನಾಗಪಂಚಮೀ 


ಓಂ ಸ್ವರ್ಚನೀಯಾಯ ನಮಃ ಓಂ ಶುಭಾರ್ಚನಾಯ ನಮ4(80) 
ಓಂ ಕ್ಷೀರಾಬ್ಬಿವಾಸಾಯ ನಮಃ '` ಓಂ ಶ್ರೀವಾಸಾಯ ನಮಃ 
ಓಂ ನೀಲವಾಸಸೇ ನಮಃ ಓಂ ಸದರ್ಚಿತಾಯ ನಮಃ 
ಓಂ ಕಿರೀಟಿನೇ ನಮಃ ಓಂ ಕುಷ್ಠಹಾರಿಣೇ ನಮಃ 
ಓಂ ವ್ರಣಹಾರಿಣೇ ನಮಃ ಓಂ ಕೃಪಾಕರಾಯ ನಮಃ 
ಓಂ ಸರ್ವದೋಷಹರುಯ ನಮಃ ಓಂ ಸರ್ವರೋಗಹಾರಿಣೇ ನಮಃ 
ಓಂ ಧನಪ್ರದಾಯ ನಮಃ ಓಂ ನಿಧಿರಕ್ಷಣಸಂಸಕ್ತಾಯ ನಮಃ 
ಓಂ ನಿಧಿಸ್ವಾಧೀನಕಾರಕಾಯ ನಮಃ ಓಂ ರತ್ತಛೂಷಣಶೋಭಾಢ್ಯಾಯ ನಮಃ 
ಓಂ ರತ್ನಾಕರ ಸಮಾಶ್ರಯಾಯ ನಮಃ ಓಂಭೂಮಂಡಲವಾಸಿನೇ ನಮಃ 
ಓಂ ಭೂಖಂಡಧರಣೋತುಕಾಯ ನಮಃ ಓಂ ಭಕ್ತಕಲದ್ರುಮಾಯ ನಮಃ 
ಓಂ ಭಕ್ತಿಪಾಶವಶ್ಯಾಯ ನಮಃ ಓಂ ಮಹಾಹಿಪಾಯ ನಮಃ (100) 
ಓಂ ಕರ್ಕೋಟಕಾಯ ನಮಃ ಓಂ ಶಂಖಪಾಲಾಯ ನಮಃ 
ಓಂ ಕಾಲಿಯಾಯ ನಮಃ ಓಂ ಧೃತರಾಷ್ಟ್ರಕಾಯ ನಮಃ 
ಓಂ ಕಪಿಲುಯ ನಮಃ ಓಂ ಕುಲಿಕಾಯ ನಮಃ 
ಓಂ ಸರ್ಪಾಯ ನಮಃ ಓಂ ನಾಗರಾಜುಧಿರಾಜಾಯ ನಮಃ (108) 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಅಷ್ಟೋತ್ತರಶತನಾಮಾವಲಿಪೂಜಾಂ 
ಸಮರ್ಪಯಾಮಿ । 

ಧೂಪ 
ಧೂಪಾರತಿ ಮಾಡಿರಿ 


ಯಶಸ್ಥರಂ ಬಲವಂತಂ ಪ್ರಭುತ್ವಂ ತಮೇವ ರಾಜಾಧಿಪತಿರ್ಬಭೂವ । 


ಸಂಕೀರ್ಣನಾಗಾಶ್ವಪಶಿರ್ನರಾಣಾಂ ಸುಮಂಗಲ್ಯಂ ಸತತಂ 
ದೀರ್ಪಮಾಯುಃ Wl 


ನಾಗಪಂಚಮೀ 


ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಮನೋಹರಮ್‌ । 

ಧೂಪಮಾಜಪಘು ಸರ್ಪೇಶ ಘ್ಯತಯುಕ್ತಂ ಸುಮಿಶ್ರಿತಮ್‌ ॥ 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಧೂಪಮಾಘ್ರಾಪಯಾಮಿ । 


ದೀಪ 


ಮೂರುಬತ್ತಿಯಿಂದ ಆರತಿ ಮಾಡಿರಿ 
ಕರ್ಕೋಟಕೋ ನಾಮ ಸರ್ಪೋ ಯೋ ದೃಷ್ಟೀವಿಷ ಉಚ್ಛತೇ | 
ತಸ್ಯ ಸರ್ಪಸ್ಯ ಸರ್ಪತ್ವಂ ತಸ್ಮೈ ಸರ್ಪ ನಮೋಸ್ತು ತೇ ॥81 
ಫೃತವರ್ತಿತ್ರಯೋಪೇತಂ ಅಂಧಕಾರವಿನಾಶನಮ್‌ । 
ದೀಪಂ ಗೃಹಾಣ ದೇವೇಶ ಜ್ಞಾನದೀಪಂ ಕುರುಷ್ವ ಮೇ ॥ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ | ದೀಪಂ ದರ್ಶಯಾಮಿ । 


ನೈವೇದ್ಯ 
ನೈವೇದ್ಯ ಸಮರ್ಪಿಸಿರಿ 


ಉಗ್ರಾಯುಧಾಃ ಪ್ರಮತಿನಃ ಪ್ರವೀರಾ ಮಾಯಾವಿನೋ ಬಲಿನೋ 
ಮಿಚ್ಛಿ- ಮಾನಾಃ । ಯೇ ದೇವಾನಸುರಾಃ ಪರಾಭವನ್‌ ತಾಂಸ್ತೃಂ ವಜ್ರೀಣ 
ಮಘವನ್‌ ನಿವಾರಯ ॥9॥ ಓಂ 

ಸುಗಂಧಶುಭತೋಯೇನ ನೈವೇದ್ಯಾರ್ಥಂ ಕೃಪಾನಿಧೇ । 


ಆಪೋಶನಂ ದದಾಮ್ಯದ್ಯ ನಾಗರಾಜ ಗೃಹಾಣ ಭೋಃ॥ 
೬45. 


ನಾಗಪಂಚಮೀ 


ಅಮೃತೋಪಸ್ತರಣಮಸಿ ಸ್ವಾಹಾ । ಶ್ರೀನಾಗರಾಜಾಂತರ್ಗತಭಾರತೀ- 
ರಮಣಮುಖ-ಪ್ರಾಣಾಂತರ್ಗತಸಂಕರ್ಷಣಾಯ ನಮಃ । ಆಪೋಶನಂ 
ಸಮರ್ಪಯಾಮಿ । 

ಚಣಕಂ ನಾರಿಕೇಲಾದಿಗೋಧೂಮಂ ಗುಡಮಿಶ್ರಿತಮ್‌ । 

ಸಘ್ನತಂ ದಧಿ ಕ್ಷೀರಂ ಚ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 

ಸಘ್ಯತಾನ್‌ ಗುಡಮಿಶ್ರಾಂಶ್ಚಲಡ್ಡುಕಾನ್‌ ಪಿಷ್ಪತಂಡುಲೈ: | 

ಅಷ್ಟೌ ಸ್ವಾದುಕರಾನ್‌ ನಾಗ ಗೃಹ್ಯತಾಮರ್ಪಯಾಮಿ ತೇ ॥ 

ಸಶ್ರೀಕಾಯ ಸಪರಿವಾರಾಯ ಶ್ರೀನಾಗರಾಜಾಂತರ್ಗತ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಸಂಕರ್ಷಣಾಯ ನಮಃ । ಲಡ್ಡುಕಶರ್ಕರಾ- 
ಗುಡಲಾಜಕದಲೀ - ನಾರಿಕೇಲಖಂಡಾದಿ ಮಹಾನೈವೇದ್ಯಂ ಸಮರ್ಪಯಾಮಿ! 

ಸರ್ಪಾದ್ಯಷ್ಟಕುಲಾಂತರ್ಯಾಮಿ ಶ್ರೀಸಂಕರ್ಷಣಾಯ ನಮಃ । 
ನಾರಿಕೇಲ-ಖಂಡಾದಿಮಹಾನೈವೇದ್ಯಂ ಸಮರ್ಪಯಾಮಿ 

ಉತ್ತರಾಪೋಶನಮ್‌ - 

ಆಪೋಶನಂ ಗೃಹಾಣ ತ್ವಂ ಭಕ್ತಾನಾಂ ಭದ್ರದಾಯಕ । 

ನಮಸ್ತೇ ಸರ್ವನಾಗೇಂದ್ರ ಭಕ್ತಿಂ ಮೇ ಹ್ಯಚಲಾಂ ಕುರು ॥ 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಉತ್ತರಾಪೋಶನಂ ಸಮರ್ಪಯಾಮಿ । 
ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ । ಗಂಡೂಷಂ ಸಮರ್ಪಯಾಮಿ । 
ಮುಖಪ್ರಕ್ಷಾಲನಂ ಸಮರ್ಪಯಾಮಿ । ಆಚಮನಂ ಸಮರ್ಪಯಾಮಿ । 

ತಾಂಬೂಲ ಸಮರ್ಪಿಸಿರಿ 

ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 

ಕರ್ಪೂರೈಲಾಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಕ್ರಮುಕತಾಂಬೂಲಂ ಸಮರ್ಪಯಾಮಿ ।ಟ 


-46- 


ನಾಗಪಂಚಮೀ 


ನೀರಾಜನ 
ಮಹಾಮಂಗಳಾರತಿ ಮಾಡಿರಿ 
ಶ್ರೀಮತ್‌ ಸ್ವಸ್ತಿಕಮೂರ್ಧಾನಂ ಪ್ರಣಮಾಮಿ ಚ ಭೋಗಿನಮ್‌ । 
ಸಹಸ್ರಶಿರಸಂ ದೇವಂ ಅನಂತಂ ನೀಲವಾಸಸಮ್‌ ॥ 
ಫಣಾಸಹಸ್ರಸಂಯುಕ್ತಂ ಚತುರ್ಬಾಹುಂ ಕಿರೀಟಿನಮ್‌ । 
ನವಾಮ್ರಪಲ್ಲವಾಕಾರಂ ಪಿಂಗಳಶಶ್ರುಲೋಚನಮ್‌ ॥ 
ನೀಲಾಂಬರಧರಂ ದೇವಂ ಸರ್ವಾಭರಣಭೂಷಿತಮ್‌ । 
ಕ್ಷೀರಾಬ್ದಿಮಧ್ಯೇ ಶ್ರೀಮಂತಮನಂತಂ ಪೂಜಯೇತ್‌ ಸದಾ ॥ 
ದಧಾನೌ ಹಲಸೌನಂದೌ ಶ್ವೇತವರ್ಣಃ ಕೃತಾಂಜಲಿಃ । 
ಸಹಸ್ರಮೂರ್ಧಾನದ್ವಿತೀಯಕರ್ಣಭೂಷು ಪ್ರಿಯಾಯುತಃ । 
ವನಮಾಲೀ ನೀಲವಾಸಾ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ ॥ 
ಓಂ ಶೇಂ ಶೇಷಾಯ ನಮಃ 
ನೀರಾಜನಂ ಸುಮಾಂಗಲ್ಯಂ ಕರ್ಪೂರೇಣ ಸಮನ್ವಿತಮ್‌ 
ವಹ್ನಿಚಂದ್ರಾರ್ಕಸದ್ಧಶಂ ಗೃಹಾಣ ದುರಿತಾಪಹ ॥ 
ಭಕ್ಕಾ ನೀರಾಜಯೇ ದೇವ ಮಹಾಶೇಷ ನಮೋ ನಮಃ । 
ಮನಸೋತ ಭೀಷಸಿದ್ದ್ಯರ್ಥಮಾರ್ತಿಕ್ಯಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಮಂಗಲನೀರಾಜನಂ ಸಮರ್ಪಯಾಮಿ । 
ಮಂತ್ರಪುಷ್ಪ 
ಬೊಗಸೆಯಿಂದ ಹೂವು ಹಾಕಿರಿ 
ನಾನಾಕುಸುಮಸಂಯುಕ್ತಂ ಪುಷ್ಪಾಂಜಲಿಮಿಮಂ ಪ್ರಭೋ । 


ಕಶ್ಯಪಾನಂದಜನಕ ಸರ್ಪರಾಜ ಗೃಹಾಣ ಮೇ ॥ 
-47- 


ನಾಗಪಂಚಮೀ 


ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾ ಸನ್‌। 
ತೇ ತ ನಾಕ ಮಹಿಮಾಸೆ: ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತೆ 
ದೇವಾಃ il 

 ಪರಿವಾರಸಹಿತಅಷ್ಠಕುಲನಾಗಾಧಿಪಶೇಷಾಂತರ್ಗತ-ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತಶ್ರೀಸಂಕರ್ಷಣಾಯ ನಮಃ ಪುಷಾಂಜಲಿಂ 
ಸಮರ್ಪಯಾಮಿ 


ಅಷ್ಟಕುಲನಾಗಗಳಿಗೆ ಅರ್ಫ್ಯ ನೀಡಿರಿ 
(ಬೊಗಸೆಯಲ್ಲಿ ಹರಿದ್ರಾಚೂರ್ಣಮಿಶ್ರಿತವಾದ ಕ್ಷೀರದಿಂದ ಅರ್ಯ 
ನೀಡಬೇಕು.) 
ಓಂ ತತ್ತುರುಷಾಯ ವಿದ್ಮಹೇ ವಿಷ್ಣುತಲ್ಹಾಯ ಧೀಮಹಿ । ತನ್ನಃ ಶೇಷಃ 
ಪ್ರಚೋದಯಾತ್‌ । 


ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ಅನಂತಃ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ವಾಸುಕಿಃ ಸುಪ್ರಸೀದತು | 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ತಕ್ಕಕಃ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ಕರ್ಕೋಟಕಃ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ಪದಾಹಿಃ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ಮಹಾಪದ್ಯ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ತಂ ಶಂಖಪಾಲಃ ಸುಪ್ರಸೀದತು । 
ಪ್ರಸನ್ನಾರ್ಫ್ಯಂ ಮಯಾ ದತ್ರಂ ಕುಲಿಕಃ ಸುಪ್ರಸೀದತು । 


ಪ್ರದಕ್ಷಿಣನಮಸ್ಕಾರ ಮಾಡಿರಿ 


ನಮಸ್ತೇ ದೇವದೇವೇಶ ನಮಸ್ತೇ ಧರಣೀಧರ । 
ನಮಸ್ತೇ ಸರ್ವನಾಗೇಂದ್ರ ನಮಸ್ತೇ ಕರುಣಾಕರ ॥ 


-48- 


ನಾಗಪಂಚಮೀ 


ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಪ್ರದಕ್ಷಿಣಂ ಸಮರ್ಪಯಾಮಿ । 

ಅಗ್ನಿಃ ಯಷಿಃ | ಅನುಷ್ಟುಪ್‌ ಛಂದಃ | ಸರ್ಪಾಃ ದೇವತಾಃ 

ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇ ಚ ಪೃಥಿವೀಮನು 

ಯೇ ಅಂತರಿಕ್ಷೇ ಯೇ ದಿವಿ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ॥ 


ಓಂ ಯೇ5ದೋ ರೋಚನೇ ದಿವೋಯೇ ವಾ ಸೂರ್ಯಸ್ಯ 

ರಶ್ಮಿಷು 1 ಯೇಷಾಮಪ್ಸು ಸದಸ್ಯೃತಂ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ. 
ಓಂ ಯಾ ಇಷವೋ ಯಾತುಧಾನಾನಾಂ ಯೇ ವಾ ವನಸ್ತತಿಇರನು! 
ಯೇ ವಾ ವಟೇಷು ಶೇರತೇ ತೇಭ್ಯಃ ಸರ್ಪೇಭ್ಯೋ ನಮಃ ॥ ಓಂ 
ಯೇಚ ಹೇಲಿಮರೀಚಿಸ್ಥಾ ಯೇತಂತರೇ ದಿವ ಸಂಸ್ಥಿತಃ 


ಯೇ ನದೀಷು ಮಹಾನಾಗಾ ಯೇ ಸರಸ್ವತಿಗಾಮಿನಃ | 
ಯೇ ಚ ವಾಪೀತಡಾಗೇಷು ತೇಷು ಸರ್ವೇಷು ವೈ ನಮಃ ॥ 


ಪ್ರಾರ್ಥನೆ 
ಸಹಸ್ತವಕ್ತಂ ದ್ವಿಸಹಸ್ರಜಿಹ್ವಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಮ್‌ । 
ಎಷಾಯುಧಂ ಪ್ರಜ್ವಲದಂಷ್ಟಬಾಹುಂ ತಂ ನಾಗರಾಜಂ ಪ್ರಣತೋಸಸ್ಮಿ 


ನಿತ್ಯಮ್‌ Il 


ವಂದೇ5ಹಂ ಶೇಷರೂಪಂ ತಂ ವಂದೇಠಹಂ ಚಿನ್ಮಯಾಕೃತಿಮ್‌ । 

ವಂದೇಹಂ ದೇವದೇವೇಶಂ ವಂದೇsಹಂ ಸದ್ಗುಣಾಕರಮ್‌ ॥ 

ಬ್ರಹ್ಮಲೋಕೇ ಚ ಯೇ ಸರ್ಪಾಃ ಶೇಷನಾಗಪುರೋಗಮಾಃ | 

ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 

ವಿಷ್ಣುಲೋಕೇ ಚ ಯೇ ಸರ್ಪಾಃ ವಾಸುಕಿಪ್ರಮುಖಾಶ್ಚಯೇ | 

ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
49- 


ನಾಗಪಂಚಮೀ 


ರುದ್ರಲೋಕೇ ಚ ಯೇ ಸರ್ಪಾಃ ತಕ್ಪಕಪ್ರಮುಖಾಶ್ಚಯೇ । 
ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಖಾಂಡವಸ್ಯ ತಥಾ ದಾಹೇ ಸ್ವರ್ಗಂ ಯೇ ಚ ಸಮಾಶ್ರಿತಾಃ । 
ನಮೋಹಸಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಸರ್ಪಸತ್ರೇ ಚ ಯೇ ಸರ್ಪಾಃ ಆಸ್ತೀಕೇನಾಭಿರಕ್ಕಿತಾಃ | 
ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಮಲಯೇ ಚೈವ ಯೇ ಸರ್ಪಾಃ ಕರ್ಕೋಟಕಮುಖಾಶ್ಚಯೇ । 
ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಧರ್ಮಲೋಕೇ ಚ ಯೇ ಸರ್ಪಾಃ ವೈತರಣ್ಯಾಂ ಸಮಾಶ್ರಿತಾಃ । 
ನಮೋಪಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಯೇ ಸರ್ಪಾಃ ಪರ್ವತೀಯೇಷು ದರೀಸಂಧಿಷು ಸಂಸ್ಥಿತಾಃ | 
ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಗ್ರಾಮೇ ವಾ ಯದಿವಾ5ರಣ್ಯೇ ಯೇ ಸರ್ಪಾಃ ಪ್ರಚರಂತಿ ಹಿ | 
ನಮೋಹಸಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಪೃಥಿವ್ಯಾಂ ಚೈವ ಯೇ ಸರ್ಪಾಃ ಯೇ ಸರ್ಪಾಃ ಬಿಲಸಂಸ್ಥಿತಾಃ 
ನಮೋಶಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ರಸಾತಳೇ ಚ ಯೇ ಸರ್ಪಾಃ ಅನಂತಾದ್ಯಾ ಮಹಾಬಲಾಃ । 
ನಮೋಸ್ತು ತೇಭ್ಯಃ ಸುಪ್ರೀತಾಃ ಪ್ರಸನ್ನಾಃ ಸಂತು ಸರ್ವದಾ ॥ 
ಶ್ರೀನಾಗರಾಜಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಸಂಕರ್ಷಣಾಯ ನಮಃ । ಪ್ರಾರ್ಥಯಾಮಿ | ಪ್ರಾರ್ಥನಾಂ ಸಮರ್ಪಯಾಮಿ! 
ಮಂಡಲದಲ್ಲಿ, ಬಿಂಬದಲ್ಲಿ, ಕಲಶದಲ್ಲಿ ಉತ್ತರಪೂಜೆ ಮಾಡಿರಿ 


ಚಾಮರಂ ದರ್ಪಣಂ ಛತ್ರಂ ವ್ಯಜನಂ ಪಕ್ಚಿವಾಹನಮ್‌ । 
ಶಿಬಿಕಾಂ ಪಾದುಕೇ ನೃತ್ಯಂ ಗೀತಂ ಪಂಚಸುವಾದನಮ್‌ ॥ 


ನಾಗಪಂಚಮೀ 
ರಥಮಶ್ವಂ ಗಜಂ ಸ್ತೋತ್ರಂ ಪ್ರದಕ್ಬಿಣನಮಸ್ಯತೀಃ । 
ಸಮರ್ಪಯಾಮಿ ಸರ್ವಾಣೀ ಜಯಾಪಃ ಪ್ರೀಯತಾಂ ಮಮ ॥ 


(ತತ್ತ ಎನ್ಯಾಸಮಾತ್ಸಕಾನ್ಯಾಸಪೂರ್ವಕವಾಗಿ ಸಂಕರ್ಷಣದೇವನನ್ನು 
ಉದ್ವಾಸನೆ ಮಾಡಿ, ಶೇಷಾದಿನಾಗಗಳನ್ನು ಪ್ರಾರ್ಥಿಸಿ ಉದ್ದಾಸನೆ 
ಮಾಡಬೇಕು.) | 


ಪನ್ನಗೇಂದ್ರ ನಮಸ್ಟೇತಸ್ತು ವಲ್ಮೀಕಾಂತರ್ನಿವಾಸಕ । 
ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ವರದೋ ಭವ ॥ 
ಸಮರ್ಪಣೆ ಮಾಡಿರಿ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧ್ಯಾತ್ಮನಾ ವಾ$ನುಸೃತಸ್ಸಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಸಸ ಜ್‌ ದ 
ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ ತಪಃ ಪೂಜಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 


ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 

ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ॥ 

ಅಜ್ಞಾನಾತ್‌ ಜ್ಞಾನತೋ ವಾಪಿ ಯನ್ಮಯಾ ಪೂಜನಂ ಕೃತಮ್‌ । 

ನ್ಯೂನಾತಿರಿಕ್ತಂ ತತರ್ವಂ ಭೋ ನಾಗಾಃ ಕ್ಷಂತುಮರ್ಹಥ । 

ಸರ್ವದಾ ಮತ್ಕುಲೇ ಮಾಠಸ್ತು ಭಯಂ ಸರ್ಪವಿಷೋದ್ಧವಮ್‌ ॥ 

ಅನೇನ ಶ್ರೀನಾಗರಾಜಾಂತರ್ಯಾಮಿಶ್ರೀಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ - ಶ್ರೀಜಯಾಪತಿಸಂಕರ್ಷಣಪೂಜನೇನ ನಾಗರಾಜಾಂತರ್ಯಾಮಿ 
ಶ್ರೀಜಯಾಪತಿ-ಸಂಕರ್ಷಣಃ ಪ್ರೀಯತಾಮ್‌ । ಪ್ರೀತೋ ವರದೋ ಭವತು । 
ಶ್ರೀಮಧ್ವಾಂತರ್ಗತ- ಕೃಷ್ಣಾರ್ಪಣಮಸ್ತು ॥ | 


-51- 


ನಾಗಪಂಚಮೀ 


ವಾಯನದಾನ 


ಶೇಷೇಶಃ ಪ್ರತಿಗೃಹ್ಣಾತಿ ಶೇಷೇಶೋ ವೈ ದದಾತಿ ಚ । 
ಶೇಷೇಶಸ್ತಾರಕೋಭಾಭ್ಯಾಂ ಶೇಷೇಶಾಯ ನಮೋ ನಮಃ ॥ 


ಇದಂ ನಾಗಪ್ರತಿಮಾಸಹಿತಂ ಸದಕ್ಷಿಣಾಕಂ, ಸತಾಂಬೂಲಂ, 
ವಾಯನದಾನಂ ಶ್ರೀಶೇಷಾಂತರ್ಯಾಮಿ ಶ್ರೀಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ ಶ್ರೀಜಯಾಪತಿ-ಸಂಕರ್ಷಣಸ್ಯ ಪ್ರೀತಿಂ ಕಾಮಯಮಾನಃ 
ತುಭ್ಯಂ ಸಂಪ್ರದದೇ | ನ ಮಮ ನ ಮಮ । ಪ್ರತಿಗೃಹ್ಣಾತು ಭವಾನ್‌ । 


ಆಚಾರ್ಯ: ಪ್ರತಿಗೃಹ್ಣಾತಿ - ಸಂಕರ್ಷಣಾನುಗ್ರಹಸಿದ್ದಿರಸ್ತು ॥ 
॥॥ ಸಂಪೂರ್ಣಾ ॥ ॥ ಶ್ರೀಮದ್ವೇಶಾರ್ಪಣಮಸ್ತು ॥ 
ಸರ್ಪರಾಜಸ್ತುತಿಃ 


ಫಣಾಷ್ಟದಲಶೇಖರಂ ಧೃತಸುವರ್ಣಪುಂಜಪ್ರಭಂ 
ಸವಜ್ರವರಭೂಷಣಂ ನವಸರೋಜರಕ್ತೇಕ್ಷಣಮ್‌ । 
ಸುವರ್ಣಮುಕುಟೋಜ ಲಂ ಸಕಲವಾಂಛಿತಾರ್ಥಪ್ರದಂ 


ನಮಾಮಿ ಶಿರಸಾಸುರಾಸುರನಮಸ್ಯತಂ ವಾಸಿನಮ್‌ 111 
ಸಹಸ್ರವಕ್ತಂ ದ್ವಿಸಹಸ್ರಜಿಹ್ವಂ 

ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಮ್‌ । 
ಎಷಾಯುಧಂ ಪ್ರೋಜ್ಜ್ವಲದಂಷ್ಟಬಾಹುಂ 

ತಂ ನಾಗರಾಜಂ ಪ್ರಣತೋಶಸ್ಕಿ ನಿತ್ಯಮ್‌ 121 


ಸಹಸ್ರಶೀರ್ಷಂ ಜಗದೇಕಕುಂಡಲಂ 


ಪೀತಾಂಬರಂ ಧೂಮ್ರಸಹಸ್ರಲೋಚನಮ್‌ । 
ಉದಾರವೀರ್ಯಂ ವಿಷದಂಪ್ಟಕಾನನಂ 


ನಮಾಮ್ಯನಂತಂ ಭುವನೈಕನಾಥಮ್‌ 1131 
ಸೇ ಸೇ ಸೇ ೫ 


-52- 


53. 


ನಾಗಪಂಚಮೀ 


ವಾಯನದಾನ 


ಶೇಷೇಶಃ ಪ್ರತಿಗೃಹ್ಣಾತಿ ಶೇಷೇಶೋ ವೈ ದದಾತಿ ಚ । 
ಶೇಷೇಶಸ್ತಾರಕೋಭಾಭ್ಯಾಂ ಶೇಷೇಶಾಯ ನಮೋ ನಮಃ ॥ 


ಇದಂ ನಾಗಪ್ರತಿಮಾಸಹಿತಂ ಸದಕ್ಷಿಣಾಕಂ, ಸತಾಂಬೂಲಂ, 
ವಾಯನದಾನಂ ಶ್ರೀಶೇಷಾಂತರ್ಯಾಮಿ ಶ್ರೀಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ ಶ್ರೀಜಯಾಪತಿ-ಸಂಕರ್ಷಣಸ್ಯ ಪ್ರೀತಿಂ ಕಾಮಯಮಾನಃ 
ತುಭ್ಯಂ ಸಂಪ್ರದದೇ | ನ ಮಮ ನ ಮಮ । ಪ್ರತಿಗೃಹ್ನಾತು ಭವಾನ್‌ । 


ಆಚಾರ್ಯಃ ಪ್ರತಿಗೃಹ್ಣಾತಿ - ಸಂಕರ್ಷಣಾನುಗ್ರಹಸಿದ್ದಿರಸ್ತು ॥ 
॥ ಸಂಪೂರ್ಣಾ ॥ ॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


ಸರ್ಪರಾಜಸ್ತುತಿಃ 


ಫಣಾಷ್ಟದಲಶೇಖರಂ ಧೃತಸುವರ್ಣಪುಂಜಪ್ರಭಂ 

ಸವಜ್ರವರಭೂಷಣಂ ನವಸರೋಜರಕ್ತೇಕ್ಷಣಮ್‌ । 
ಸುವರ್ಣಮುಕುಟೋಜ ಲಂ ಸಕಲವಾಂಛಿತಾರ್ಥಪ್ರದಂ 

ನಮಾಮಿ ಶಿರಸಾಸುರಾಸುರನಮಸ್ಯತಂ ವಾಸಿನಮ್‌ 1111 
ಸಹಸ್ರವಕ್ತಂ ದ್ವಿಸಹಸ್ರಜಿಹ್ವಂ 

ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಮ್‌ । 
ವಿಷಾಯುಧಂ ಪ್ರೋಜ್ಹ್ವಲದಂಷ್ಟಬಾಹುಂ 

ತಂ ನಾಗರಾಜಂ ಪ್ರಣತೋಸ್ಮಿ ನಿತ್ಯಮ್‌ 1121 
ಸಹಸ್ರಶೀರ್ಷಂ ಜಗದೇಕಕುಂಡಲಂ 

ಪೀತಾಂಬರಂ ಧೂಮ್ರಸಹಸ್ರಲೋಚನಮ್‌ । 
ಉದಾರವೀರ್ಯಂ ವಿಷದಂಷ್ಠಕಾನನಂ 

ನಮಾಮ್ಯನಂತಂ ಭುವನೈಕನಾಥಮ್‌ 11311 


ಸೇ ಶೇ ಸೇ ಸೇ 


-52- 


-53- 


ನಾಗಪಂಚಮೀ 


|| ಶ್ರೀಃ || 


ನಾಗರಪಂಚಮೀ ವ್ರತ 


ಈಶ್ವರ ಉವಾಚ 
ಅತಃ ಪರಂ ಪ್ರವಕ್ಟ್ಯಾಮಿ ಶ್ರಾವಣೇ ಶುಕ್ಗಪಕ್ಸಕ್ಷೀ । 
ಪಂಚಮ್ಯಾಂ ಯಚ್ಚ ಕರ್ತವ್ಯಂ ತತ್‌ ಶ್ರುಣುಷ್ಟ ಮಹಾಮುನೇ ॥೧॥ 
ಈಶ್ವರನು ಹೇಳುತ್ತಾನೆ- ಹೇ ಕುಮಾರ, ಇನ್ನು ಮುಂದೆ ಶ್ರಾವಣ ಶುದ್ಧ 
ಪಂಚಮಿಯ ದಿನ ಏನು ಮಾಡಬೇಕೆಂಬುದನ್ನು ಹೇಳುವೆನು, ಕೇಳು. 
ಚತುರ್ಥ್ಯಾಮೇಕಭುಕ್ತಂ ತು ನಕ್ತಂ ಸ್ಯಾತಂಚಮೀದಿನೇ । 
ಕೃತ್ವಾಸ್ವರ್ಣಮಯಂ ನಾಗಮಥವಾ ರೌಪ್ಯಸಂಭವಂ 1121 
ಈ ದಿನ ವ್ರತವನ್ನು ಮಾಡಲು ಇಚ್ಛಿಸುವವನು ಚತುರ್ಥಿಯ ದಿನ ಒಪ್ಪತ್ತು 
ಊಟ ಮಾಡಿ ಪಂಚಮಿಯ ದಿನ ನಕ್ತವ್ರತವನ್ನು ಮಾಡಬೇಕು (ರಾತ್ರಿ ಭೋಜನ). 
ಕೃತ್ವಾ ದಾರುಮಯಂ ವಾಷಿ ಅಥವಾ ಮೃನ್ನಯಂ ಶುಭಂ । 
ಪಂಚಮ್ಯಾಮರ್ಚಯೇದ್ಧಕ್ತ್ಯಾನಾಗಂ ಪಂಚಫಣಾನ್ನಿತಂ 11೩1! 
ದ್ವಾರಸ್ಯೋಭಯತೋ ಲೇಖ್ಯಾಗೋಮಯೇನ ವಿಷೋಲ್ಪಣಾ | 
ಪೂಜಯೇದ್ಧಿಧಿವಚ್ಲೆವ ದಧಿ ದೂರ್ವಾಂಕುರೈ ಶುಭೈಃ: 11೪ 
ಅಂದು ಸುವರ್ಣ ಅಥವಾ ಬೆಳ್ಳಿಯಲ್ಲಿ ನಾಗಪ್ರತಿಮೆಯನ್ನು ತಯಾರಿಸಬೇಕು. 
ಎರಡು ಬಾಗಿಲುಗಳ ಪಕ್ಕದಲ್ಲಿನಾಗವನ್ನು ಗೋಮಯದಲ್ಲಿಬರೆಯಬೇಕು. ಅವುಗಳು 
ವಿಷವನ್ನು ಪೂತೃರಿಸುತ್ತಿರಬೇಕು. ಗರಿಕೆ ಹಾಗೂ ಚಿಗುರೆಲೆಗಳಿಂದ ಪೂಜಿಸಬೇಕು. 
ಇದು ಸಾಧ್ಯವಾಗದಿದ್ದರೆ ಕಟ್ಟಿಗೆಯಲ್ಲಿ ಅಥವಾ ಶುದ್ಧ ಮಣ್ಣಿನಿಂದ ೫ ಹೆಡೆಗಳುಳ್ಳ 
ನಾಗಪ್ರತಿಮೆಯನ್ನು ತಯಾರಿಸಬೇಕು. ಹಾಗೂ ನಾಗಪ್ರತಿಮೆಯನ್ನು ಪಂಚಮಿಯ 
ದಿನ ಬೆಳಿಗ್ಗೆ ವಿಧಿಪೂರ್ವಕವಾಗಿ ಆಚರಿಸಬೇಕು. 
ಕರವೀರೈರ್ಮಾಲತೀಭಿರ್ಜಾತಿಪುಷ್ಟೆ ಶ್ವ ಚಂಪಕ್ಕೈಃ । 
ತಥಾ ಗಂದ್ಳೆರಕೃತ್ರೆಶ್ಚ ಧೂಪೈರ್ದೀಪೈರ್ಮನೋಹರೆೈ: 11೫11 


54- 


ನಾಗಪಂಚಮೀ 


ಕರವೀರ, ಮಾಲತೀ, ಜಾತಿಪುಷ್ಟ, ಚಂಪಕ ಮೊದಲಾದ ಪುಷ್ಪಗಳನ್ನು 
ಏರಿಸಬೇಕು. ಗಂಧಾಕ್ಸತೆಗಳನ್ನು ಏರಿಸಿ ಮನೋಹರವಾದ ಧೂಪಾರತಿ, 
ದೀಪಾರತಿಗಳನ್ನು ಮಾಡಬೇಕು. 
ಬ್ರಾಹ್ಮಣಾನ್‌- ಪೂಜಯೇತ್‌-ಪಶ್ಚಾತ್‌ ಫೃತಮೋದಕಪಾಯಸೈೆ: । 
ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ IL 
ನಂತರ ಮೋದಕ, ಪಾಯಸ, ತುಪ್ಪಗಳನ್ನು ಹಾಕಿ ಬ್ರಾಹ್ಮಣ ಭೋಜನ 
ಮಾಡಿಸಬೇಕು. ಅನಂತ, ವಾಸುಕಿ, ಶೇಷ, ಪದ್ಮನಾಭ, ಕಂಬಲ ಇವರನ್ನು 
ಪೂಜಿಸಬೇಕು. 
ತಥಾ ಕರ್ಕೋಟಕಂ ನಾಮ ನಾಗಮಶ್ಚಂ ತಥಾಷ್ಟಮಂ । 
ಧೃತರಾಷ್ಟ್ರಂ ಶಂಖಪಾಲಂ ಕಾಲೀಯಂ ತಕ್ಷಕಂ ತಥಾ 11೭! 
ಕರ್ಕೋಟಕ, ಅಶ್ವ, ಧೃತರಾಷ್ಟ್ರ, ಶಂಖಪಾಲ, ಕಾಲೀಯ ಮತ್ತು ತಕ್ಷಕರನ್ನು 
ಪೂಜಿಸಬೇಕು. 
ಹರಿದ್ರಯಾ ಚಂದನೇನ ಕುಡ್ಕೇ ನಾಗ ಕುಲಾಧಿಪಾನ್‌ । 
ನವಕದ್ರೂಂಶ್ಚ ಸಂಲಿಖ್ಯ ಪೂಜಯೇತ್ಯುಸುಮಾದಿಭಿಃ IS 
ನಾಗಕುಲದ ಅಧಿಪರನ್ನು ಗೋಡೆಯ ಮೇಲೆ ಅರಿಷಿಣ ಕುಂಕುಮಗಳಿಂದ 
ಚಿತ್ರಿಸಬೇಕು. ನಾಗಮಾತೆಯಾದ ಕದ್ರುವನ್ನು ಚಿತ್ರಿಸಿ ಕುಸುಮಾದಿಗಳಿಂದ 
ಪೂಜಿಸಬೇಕು. 
ವಲ್ಕೀಕಂ ಪೂಜಯೇನ್ನಾಗಾನ್‌ ದುಗ್ಗಂ ಚೈವ ತು ಪಾಯಯೇತ್‌ । 
ಫೃತಯುಕ್ತಂ ಶರ್ಕರಾಢ್ಯಂ ಯಥೇಷ್ಟಂ ಚಾರ್ಪಯೇದ್ದುದಃ 11೯1! 
ಹಾವಿನ ಹುತ್ತು ಇರುವಲ್ಲಿ ಹೋಗಿ ಅಲ್ಲಿರುವ ನಾಗಗಳನ್ನು ಪೂಜಿಸಬೇಕು 
ಮತ್ತು ಸಕ್ಕರೆ, ತುಪ್ಪ ಬೆರೆಸಿದ ಹಾಲನ್ನು ಅವುಗಳಿಗೆ ಯಥೇಷ್ಟ ಕುಡಿಸಬೇಕು. 
ಲೋಹಪಾತ್ರೆ ಪೋಲಿಕಾದಿ ನ ಕುರ್ಯಾತ್ತದ್ದಿನೆ ನರಃ । 


ಗೋಧೂಮ ಪಾಯಸಂ ಕುರ್ಯಾನ್ಸೈವೇದ್ಯಾರ್ಥಂ ತು ಭಕ್ಕಿತಃ ॥೧೦॥। ' 
-55- 


ನಾಗಪಂಚಮೀ 


ಅಂದಿನ ದಿನ ಕಬ್ಬಿಣದ ಹಂಚಿನ ಮೇಲೆ ಹೋಳಿಗೆ ಮೊದಲಾದವುಗಳನ್ನು 
ಮಾಡಬಾರದು. ನಾಗ ನೈವೇದ್ಯಕ್ಕೆ ಗೋದೀಕುಟ್ಟಿದ ಪಾಯಸವನ್ನು ಹಾಲಿನಲ್ಲಿಮಾಡಿ 
ಭಕ್ತಿಯಿಂದ ನಿವೇದಿಸಬೇಕು. 
ಭರ್ಜಿತಾಶ್ನಣಕಾಶ್ಲೆ; ವ ವ್ರೀಹಯೋ ಯಾವನಾಲಿಕಾಃ। 
ಅರ್ಪಣೀಯಾಶ್ಚ ಸರ್ವೇಭ್ಯಃ ಸ್ವಯಂ ಚೈವ ತು ಭಕ್ಷಯೇತ್‌ 11೧೧॥ 
ಹುರಿದ ಕಡಲೆ, ಗೋದಿ, ಅರಳು, ಇವುಗಳನ್ನು ಸರ್ಪಗಳಿಗೆ ನಿವೇದಿಸಿ ತಾನೂ 
ಅವುಗಳನ್ನು ಸೇವಿಸಬೇಕು. 
ಬಾಲಕೇಭ್ಯೋ ಅರ್ಪಣೀಯಾಶ್ಚ ದೃಢಾ ದಂತಾ ಭವಂತಿ ಹಿ। 
ವಲ್ಲೀಕಸ್ಯ ಸಮೀಪೇ ತು ಗಾಯನಂ ವಾದ್ಯಮೇವ ಚ WO 
ಇವುಗಳನ್ನು ಬಾಲಕರಿಗೆ ತಿನ್ನಲು ಕೊಡುವುದರಿಂದ ಅವರ ಹಲ್ಲುಗಳು 
ಗಟ್ಟಿಯಾಗುವವು. ಹುತ್ತದ ಸಮೀಪದಲ್ಲಿ ಅಲಂಕೃತರಾದ ಸ್ತ್ರೀಯರು ಗಾಯನವನ್ನು 
ಮಾಡಬೇಕು. 
ಸ್ತ್ರೀಭಿಃ ಕಾರ್ಯಂ ಭೂಷಿತಾಭಿಃ ಕಾರ್ಯಕಶ್ನೈ ವೋತ್ಸವೋ ಮಹಾನ್‌ । 
ಏವಂ ಕೃತೇ ಕದಾಚಿಚ್ಚಸರ್ಪತೋ ನ ಭಯಂ ಭವೇತ್‌ 1॥೧೩॥ 
ವಾದ್ಯಗಳನ್ನು ಬಾರಿಸಬೇಕು. ಈ ಪ್ರಕಾರ ಅಂದು ಮಹೋತ್ಸವವನ್ನು 
ಆಚರಿಸಬೇಕು. ಈ ರೀತಿ ಮಾಡಿದರೆ ಸರ್ಪದ ಭಯವೆಂದಿಗೂ ಆಗಲಾರದು. 
ಅನ್ಯಚ್ಚ ಶೃಣುಯಾದ್ವಿಪ್ರ ಲೋಕಾನಾಂ ಹಿತಕಾಮ್ಯಯಾ । 
ಕಥಯಿಷ್ಯಾಮಿ ಕಿಂಚತ್ತೇ ತತ್‌ ಶೃಣುಷ್ಟ ಮಹಾಮುನೇ ॥/!೧೪॥ 
ಹೇ ಸನತ್ಕುಮಾರಾ, ಇನ್ನೊಂದು ವಿಷಯವನ್ನು ನಿನಗೆ ತಿಳಿಸುವೆನು ಕೇಳು. 
ಲೋಕಕ್ಕೆ ಹಿತವಾಗಲೆಂದು ಬಯಸಿ ನಿನಗೆ ಇದನ್ನು ಸ್ವಲ್ಪಹೇಳುತ್ತಿದ್ದೇನೆ, ಏನೆಂದರೆ- 
ನಾಗದಷ್ಟೋ ನರೋ ವತ್ಸ ಪ್ರಾಪ್ಯ ಮೃತ್ಯುಂ ವ್ರಜತ್ಯಧಃ । 
ಅಧೋ ಗತ್ವಾ ಭವೇತರ್ಪಸ್ತಾಮಸೋ ನಾತ್ರ ಸಂಶಯಃ ॥೧೫॥ 
ಹೇ ವತ್ಸಾ, ಹಾವು ಕಡಿದು ಮೃತನಾದವನು ಅಧೋಲೋಕಕ್ಕೆ ಹೋಗುತ್ತಾನೆ. 
ಅಲ್ಲಿತಾಮಸಿ ಸರ್ಪನಾಗುವನು. 


-56- 


ನಾಗಪಂಚಮೀ 


ಪೂರ್ವೋಕ್ತವಿಧಿನಾ ಸರ್ವಮೇಕಭುಕ್ತಾದಿ ಕಾರಯೇತ್‌ । 
ನಾಗನಿರ್ಮಾಣಪೂಜಾದಿ ವಿಪೈಃ ಸಹ ತಥಾದರಾತ್‌ 11೧೬1 

ಈ ಮೊದಲು ನಿನಗೆ ತಿಳಿಸಿದಂತೆ ಏಕಭುಕ್ತಾದಿಗಳನ್ನು ಮಾಡಿ ವಿಪ್ರರಿಂದ 

ಕೂಡಿಕೊಂಡು ನಾಗ ನಿರ್ಮಾಣ ಪೂಜಾದಿಗಳನ್ನು ಭಕ್ತಿಯಿಂದ ಮಾಡಬೇಕು. 
ಏವಂ ದ್ವಾದಶಮಾಸೇಷು ಮಾಸಿ ಮಾಸಿ ವ್ರತಂ ಚರೇತ್‌ । 
ಪಂಚಮ್ಯಾಂ ಶುಕ್ಲಪಕ್ನಸ್ಯ ಪೂರ್ಣೋ ಸಂವತ್ತರೇ ಪುನಃ 1೧೭॥ 

ಈ ಪ್ರಕಾರ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಪ್ರತಿ ತಿಂಗಳೂ ಶುಕ್ಲಪಕ್ಷದ 
ಪಂಚಮಿಯಂದು ಪೂಜಾದಿಗಳನ್ನು ಮಾಡಬೇಕು. ಒಂದು ವರ್ಷ ಪೂರ್ಣವಾದ 
ನಂತರ, 

ಬ್ರಾಹ್ಮಣಾಂಶ್ಚ ಯತೀಂಜ್ಲೆ; ವ ನಾಗಾನುದ್ದಿಶ್ಯ ಭೋಜಯೇತ್‌ । 
ಇತಿಹಾಸವಿದೇ ನಾಗಂ ಕಾಂಚನಂ ರಕ್ತಚಿತ್ರಿತಂ nos 

ಬ್ರಾಹ್ಮಣರನ್ನು ಮತ್ತು ಯತಿಗಳನ್ನು ಆಮಂತ್ರಿಸಿ ಸರ್ಪಗಳ ಪ್ರೀತ್ಯರ್ಥವಾಗಿ 
ಅವರಿಗೆ ಭೋಜನ ಮಾಡಿಸಬೇಕು. ಪಂಚಮೀ ವ್ರತವನ್ನು ಮಾಡಿಸಿ ಕಥೆ ಹೇಳುವ 
ಆಚಾರ್ಯನಿಗೆ ರತ್ನಖಚಿತವಾದ ಸುವರ್ಣದ ನಾಗಪ್ರತಿಮೆಯನ್ನು, 

ಗಾಂ ಚ ದದ್ಯಾತವತಾಂ ವೈ ಸರ್ವೋಪಸ್ಯರಸಂಯುತಾಂ I 

ದಾನಕಾಲೇ ಪಠೇದ್ಯೋ ಹಿ ಸ್ಥರನ್ನಾರಾಯಣಂ ವಿಭುಂ ॥೧೯॥ 

ಸರ್ವಗಂ ಸರ್ವದಾ ತಾರಮನಂತಮಪರಾಜಿತಂ । 

ಯೇ ಕೇಚಿನ್ನೇ ಕುಲೇ ಸರ್ಪದಷ್ಟಾ ಪ್ರಾಪ್ತ ಹೃಧೋಗತಿಂ ॥೨೦॥ 

ಸರ್ವಾಲಂಕಾರಭೂಷಿತವಾದ ಸವತ್ಸ ಗೋವನ್ನು ಆಹಾರ, ಪಾತ್ರೆ ಮೊದಲಾದ 

ಸಾಮಗ್ರಿಗಳೊಂದಿಗೆ ಕೊಡಬೇಕು. ದಾನಕಾಲದಲ್ಲಿ ಸರ್ವತ್ರ ವ್ಯಾಪ್ತನಾದ, 
ಅನಂತನಾದ ಅಪರಾಜಿತನಾದ ವಿಭುನಾರಾಯಣನನ್ನು ಸ್ಮರಿಸುತ್ತಾ "ಯಾರಾದರೂ 
ನನ್ನ ಕುಲದಲ್ಲಿ ಸರ್ಪದಿಂದ ಕಚ್ಚಲ್ಪಟ್ಟು ಅಧೋಗತಿಯನ್ನು ಹೊಂದಿದ್ದರೆ'. . 

ವ್ರತದಾನೇನ ಗೋವಿಂದ ಮುಕ್ತಿಭಾಜೋ ಭವಂತು ತೇ। 

ಇತ್ಯುಚ್ಚಾರ್ಯಾಕೃತೈರ್ಯುಕ್ರಂ ಸಿತಚಂದೇನ ಮಿಶ್ರಿತಂ 11೨೧॥॥ 


-57- 


ನಾಗಪಂಚಮೀ 


ಅಂದಿನ ದಿನ ಕಬ್ಬಿಣದ ಹಂಚಿನ ಮೇಲೆ ಹೊಳಿಗೆ ಮೊದಲಾದವುಗಳನ್ನು 
ಮಾಡಬಾರದು. ನಾಗ ನೈವೇದ್ಯಕ್ಕೆ ಗೋದೀಕುಟ್ಟಿದ ಪಾಯಸವನ್ನು ಹಾಲಿನಲ್ಲಿಮಾಡಿ 
ಭಕ್ತಿಯಿಂದ ನಿವೇದಿಸಬೇಕು. 
ಭರ್ಜಿತಾಶ್ನಣಕಾಶ್ನೆ; ವ ವ್ರೀಹಯೋ ಯಾವನಾಲಿಕಾಃ । 
ಅರ್ಪಣೀಯಾಶ್ವ ಸರ್ವೇಭ್ಯಃ ಸ್ವಯಂ ಚೈವ ತು ಭಕ್ಷಯೇತ್‌ 11೧೧॥ 
ಹುರಿದ ಕಡಲೆ, ಗೋದಿ, ಅರಳು, ಇವುಗಳನ್ನು ಸರ್ಪಗಳಿಗೆ ನಿವೇದಿಸಿ ತಾನೂ 
ಅವುಗಳನ್ನು ಸೇವಿಸಬೇಕು. 
ಬಾಲಕೇಭ್ಯೋ ಅರ್ಪಣೀಯಾಶ್ಚ ದೃಢಾ ದಂತಾ ಭವಂತಿ ಹಿ। 
ವಲ್ಲೀಕಸ್ಯ ಸಮೀಪೇ ತು ಗಾಯನಂ ವಾದ್ಯಮೇವ ಚ 11೧೨॥॥ 
ಇವುಗಳನ್ನು ಬಾಲಕರಿಗೆ ತಿನ್ನಲು ಕೊಡುವುದರಿಂದ ಅವರ ಹಲ್ಲುಗಳು 
ಗಟ್ಟಿಯಾಗುವವು. ಹುತ್ತದ ಸಮೀಪದಲ್ಲಿ ಅಲಂಕೃತರಾದ ಸ್ತ್ರೀಯರು ಗಾಯನವನ್ನು 
ಮಾಡಬೇಕು. 
ಸ್ತ್ರ ಭಿ: ಕಾರ್ಯಂ ಭೂಷಿತಾಭಿಃ ಕಾರ್ಯಶ್ನೈ ವೋತವೋ ಮಹಾನ್‌ । 
ಏವಂ ಕೃತೇ ಕದಾಚಿಚ್ಚಸರ್ಪತೋ ನ ಭಯಂ ಭವೇತ್‌ ॥೧೩॥ 
ವಾದ್ಯಗಳನ್ನು ಬಾರಿಸಬೇಕು. ಈ ಪ್ರಕಾರ ಅಂದು ಮಹೋತ್ಸವವನ್ನು 
ಆಚರಿಸಬೇಕು. ಈ ರೀತಿ ಮಾಡಿದರೆ ಸರ್ಪದ ಭಯವೆಂದಿಗೂ ಆಗಲಾರದು. 
ಅನ್ಯಚ್ಚ ಶೃಣುಯಾದ್ವಿಪ್ರ ಲೋಕಾನಾಂ ಹಿತಕಾಮ್ಯಯಾ । 
ಕಥಯಿಷ್ಯಾಮಿ ಕಿಂಚತ್ರೇ ತತ್‌ ಶೃಣುಷ್ಟ ಮಹಾಮುನೇ 11೧೪॥ 
ಹೇ ಸನತ್ಯುಮಾರಾ, ಇನ್ನೊಂದು ವಿಷಯವನ್ನು ನಿನಗೆ ತಿಳಿಸುವೆನು ಕೇಳು. 
ಲೋಕಕ್ಕೆ ಹಿತವಾಗಲೆಂದು ಬಯಸಿ ನಿನಗೆ ಇದನ್ನು ಸ್ವಲ್ಪ ಹೇಳುತ್ತಿ ದ್ದೇನೆ, ಏನೆಂದರೆ- 
ನಾಗದಷ್ಟೋ ನರೋ ವತ್ತ ಪ್ರಾಪ್ಯ ಮೃತ್ಯುಂ ವ್ರಜತ್ಯಧಃ । 
ಅಧೋ ಗತ್ವಾ ಭವೇತರ್ಪಸ್ತಾಮಸೋ ನಾತ್ರ ಸಂಶಯಃ 1(೧೫॥ 
ಹೇ ವತ್ಸಾ, ಹಾವು ಕಡಿದು ಮೃತನಾದವನು ಅಧೋಲೋಕಕ್ಕೆ ಹೋಗುತ್ತಾನೆ. 
ಅಲ್ಲಿ ತಾಮಸಿ ಸರ್ಪನಾಗುವನು. 


-56- 


ನಾಗಪಂಚಮೀ 


ಪೂರ್ವೋಕ್ತವಿಧಿನಾ ಸರ್ವಮೇಕಭುಕ್ತಾದಿ ಕಾರಯೇತ್‌ । 
ನಾಗನಿರ್ಮಾಣಪೂಜಾದಿ ವಿಪ್ರಃ ಸಹ ತಥಾದರಾತ್‌ 11೧೬1।॥ 

ಈ ಮೊದಲು ನಿನಗೆ ತಿಳಿಸಿದಂತೆ ಏಕಭುಕ್ತಾದಿಗಳನ್ನು ಮಾಡಿ ವಿಪ್ರರಿಂದ 

ಕೂಡಿಕೊಂಡು ನಾಗ ನಿರ್ಮಾಣ ಪೂಜಾದಿಗಳನ್ನು ಭಕ್ತಿಯಿಂದ ಮಾಡಬೇಕು. 
ಏವಂ ದ್ವಾದಶಮಾಸೇಷು ಮಾಸಿ ಮಾಸಿ ವ್ರತಂ ಚರೇತ್‌ । 
ಪಂಚಮ್ಯಾಂ ಶುಕ್ಸಪಕ್ಟಸ್ಯ ಪೂರ್ಣೋ ಸಂವತ್ತರೇ ಪುನಃ ॥೧೭॥ 

ಈ ಪ್ರಕಾರ ವರ್ಷದ ಹನ್ನೆರಡು ತಿಂಗಳುಗಳಲ್ಲಿ ಪ್ರತಿ ತಿಂಗಳೂ ಶುಕ್ಲಪಕ್ಚದ 
ಪಂಚಮಿಯಂದು ಪೂಜಾದಿಗಳನ್ನು ಮಾಡಬೇಕು. ಒಂದು ವರ್ಷ ಪೂರ್ಣವಾದ 
ನಂತರ, 

ಬ್ರಾಹ್ಮಣಾಂಶ್ಚ ಯತೀಂಶ್ನೈ ವ ನಾಗಾನುದ್ದಿಶ್ಯ ಭೋಜಯೇತ್‌ । 
ಇತಿಹಾಸವಿದೇ ನಾಗಂ ಕಾಂಚನಂ ರಕ್ತಚಿತ್ರಿತಂ noch 

ಬ್ರಾಹ್ಮಣರನ್ನು ಮತ್ತು ಯತಿಗಳನ್ನು ಆಮಂತ್ರಿಸಿ ಸರ್ಪಗಳ ಪ್ರೀತ್ಯರ್ಥವಾಗಿ 
ಅವರಿಗೆ ಭೋಜನ ಮಾಡಿಸಬೇಕು. ಪಂಚಮೀ ವ್ರತವನ್ನು ಮಾಡಿಸಿ ಕಥೆ ಹೇಳುವ 
ಆಚಾರ್ಯನಿಗೆ ರತ್ನಖಚಿತವಾದ ಸುವರ್ಣದ ನಾಗಪ್ರತಿಮೆಯನ್ನು, 

ಗಾಂ ಚ ದದ್ಯಾತವತಾಂ ವೈ ಸರ್ವೋಪಸ್ಯರಸಂಯುತಾಂ | 

ದಾನಕಾಲೇ ಪಠೇದ್ಯೋ ಹಿ ಸ್ಮರನ್ನಾರಾಯಣಂ ವಿಭುಂ 1॥೧೯॥ 

ಸರ್ವಗಂ ಸರ್ವದಾ ತಾರಮನಂತಮಪರಾಜಿತಂ। 

ಯೇ ಕೇಚಿನ್ನೇ ಕುಲೇ ಸರ್ಪದಷ್ಟಾ ಪ್ರಾಪ್ತ ಹೃಧೋಗತಿಂ ॥೨೦॥ 

ಸರ್ವಾಲಂಕಾರಭೂಷಿತವಾದ ಸವತಶ್ಸ ಗೋವನ್ನು ಆಹಾರ, ಪಾತ್ರೆ ಮೊದಲಾದ 

ಸಾಮಗ್ರಿಗಳೊಂದಿಗೆ ಕೊಡಬೇಕು. ದಾನಕಾಲದಲ್ಲಿ ಸರ್ವತ್ರ ವ್ಯಾಪ್ತನಾದ, 
ಅನಂತನಾದ ಅಪರಾಜಿತನಾದ ವಿಭುನಾರಾಯಣನನ್ನು ಸ್ಮರಿಸುತ್ತಾ "ಯಾರಾದರೂ 
ನನ್ನ ಕುಲದಲ್ಲಿ ಸರ್ಪದಿಂದ ಕಚ್ಚಲ್ಪಟ್ಟು ಅಧೋಗತಿಯನ್ನು ಹೊಂದಿದ್ದರೆ'. ' 

ವ್ರತದಾನೇನ ಗೋವಿಂದ ಮುಕ್ತಿಭಾಜೋ ಭವಂತು ತೇ | 

ಇತ್ಯುಚ್ಛಾರ್ಯಾಕ್ಷತ್ಸೆರ್ಯ೯ಕ್ತಂ ಸಿತಚಂದೇನ ಮಿಶ್ರಿತಂ 11೨೧॥ 


-57- 


ನಾಗಪಂಚಮೀ 


ಹೇ ಗೋವಿಂದಾ, ನಾನು ಕೊಡುತ್ತಿರುವ ಈ ದಾನದಿಂದ ಅವರೆಲ್ಲರೂ 
ಮುಕ್ತರಾಗಲಿ, ಎಂದು ಪ್ರಾರ್ಥಿಸಿ ಬೆಳ್ಳಿ ಚಂದನಯುಕ್ತ ಅಕ್ಷತ ಜಲವನ್ನು ವಾಸುದೇವನ 
ಅಗ್ರಭಾಗದಲ್ಲಿ ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು. 
ವಾಸುದೇವಾಗ್ರತೋ ಭಕ್ತ್ಯಾ ತೋಯೇ ತೋಯಂ ವಿನಿಕ್ಸಿಪೇತ್‌ । 
ಅನೇನ ವಿಧಿನಾ ಸರ್ವೇ ಯೇ ಮರಿಷ್ಯತಿ ವಾ ಮೃತಾಃ ॥1೨೨॥ 


ಭವಿಷ್ಯದಲ್ಲಿ ಸರ್ಪಕಚ್ಚಿ ಯಾರಾದರೂ ಸಾಯುವವರಿದ್ದರೆ, ಈ ಮೊದಲೇ 
ಯಾರಾದರೂ ಮೃತರಾಗಿದ್ದರೆ ಅವರೆಲ್ಲರೂ ಈ ವ್ರತದ ಪ್ರಭಾವದಿಂದ, 
ಸರ್ಪತಸ್ತೇ5 ಭಿಯಾಸ್ಕಂತಿ ಸ್ಪರ್ಗತಿಂ ಮುನಿಸತ್ತಮ । 
ಏವಂ ಸರ್ವಾನಮುದ್ಭೃತ್ಯ ಕುಲಜಾನ್ಕುಲನಂದನ 11೨೩11 
ಸರ್ಪಯೋನಿಯಿಂದ ಮುಕ್ತರಾಗಿ ಸ್ವರ್ಗಲೋಕಕ್ಕೆ ಹೋಗುವರು. ಹೇ 
ಕುಲನಂದನ ಕುಮಾರಾ, ಈ ಪ್ರಕಾರ ವ್ರತವನ್ನು ಆಚರಿಸುವವನು ತನ್ನ ಕುಲದವರನ್ನೆಲ್ಲ 
ಉದ್ಧರಿಸಿ, 
ಪ್ರಯಾತಿ ಶಿವ ಸಾನ್ನಿಧ್ಯಂ ಸೇವ್ಯಮಾನೋಪ್ಪರೋಗಣ್ಯೆ: । 
ವಿತ್ತಶಾಶ್ಯವಿಹೀನೋ ಯಃ ಸರ್ವಮೇತತ್ಸಲಂ ಲಭೇತ್‌ ॥೨೪॥ 
ಅಪ್ಪರೆಗಣಗಳಿಂದ ಸೇವಿತನಾಗಿ ಶಿವಸಾನ್ನಿಧ್ಯಕ್ಕೆ ಹೋಗುತ್ತಾನೆ. ವಿತ್ತಶಾಠ್ಯ 
ರಹಿತನಾಗಿ ವ್ರತವನ್ನು ಆಚರಿಸಿದರೆ ವ್ರತದ ಪೂರ್ಣಫಲವನ್ನು ಹೊಂದುವನು. 
ನಕ್ತೇನ ಭಕ್ತಿಸಹಿತಾಃ ಸಿತಪಂಚಮೀಷು ಯೇ 
ಪೂಜಯಂತಿ ಸುಭಗಾನ್ಯುಸುಮೋಪಹಾರೈ: | 
ತೇಷಾಂ ಗೃಹೇಷ್ವ ಭಯದಾ ಹಿ ಭವಂತಿ ಸರ್ಪಾ 
ಹರ್ಷಾನ್ವಿತಾ ಮಣಿಮುಯೂಬಖವಿಭಾಸಿತಾಂಗಾಃ 11೨೫॥! 
ಯಾವ ಮನುಷ್ಯರು ಪ್ರತಿ ಮಾಸದ ಶುದ್ಧ ಪಂಚಮಿಯ ದಿನಗಳಂದು ಪ್ರಾತಃಕಾಲ 
ನಕ್ಷವ್ರತವನ್ನು ಮಾಡುತ್ತ ಭಕ್ತಿಯುತರಾಗಿ ಪುಷೋಪಹಾರಗಳಿಂದ ನಾಗದೇವನ ಪೂಜೆ 
ಮಾಡುವರೋ ಅಂಥವರ ಮನೆಗಳಲ್ಲಿ ಸರ್ಪಗಳು ಯಾವ ತರಹದ ಭಯವನ್ನೂ 


-58- 


ನಾಗಪಂಚಮೀ 


ಉಂಟುಮಾಡಲಾರವು. ಅವು ಮಣಿಮಯೂಖಗಳಿಂದ ಅಲಂಕೃತವಾಗಿ 
ಸಂತೋಷದಿಂದ ಯಾರನ್ನೂ ಬಾಧಿಸದೇ ಮನೆಯಲ್ಲಿ ಅಡ್ಡಾಡುತ್ತವೆ. 
ಪ್ರತಿಗೃಹಂ ಯೇ ಚ ಕುರ್ಯುರ್ಗೃಹದಾನಸ್ಕ ವಾಡವಾಃ । 
ಪ್ರಯಾಂತಿ ಸರ್ಪತಾಂ ತೇಠಪಿ ಘೋರಾಂ ಭುಕ್ವ್ವಾತು ಯಾತನಾಂ॥। 
ಮನೆಯನ್ನು ದಾನವಾಗಿ ತೆಗೆದುಕೊಳ್ಳುವ ಜನರು ಘೋರಯಮ ಯಾತನೆಯನ್ನು 
ಅನುಭೋಗಿಸಿ ಸರ್ಪಯೋನಿಯಲ್ಲಿ ಜನ್ನತಾಳುವರು. 
ಅಂತಕಾಲೇ ಚ ಯೇ ಕೇಚಿನ್ನಾಗಹತ್ಯಾವಶಾದಿಹ । 
ಮೃತಾಪತ್ಯಾ ಅಪುತ್ತಾವಾ ಭವಂತಿ ಮುನಿಸತ್ತಮ 11೨೭1! 
ಹೇ ಮುನಿಸತ್ತಮಾ। ಯಾರಾದರೂ ನಾಗಹತ್ಯೆಯನ್ನು ಮಾಡಿದ್ದರೆ ಅವರು 
ವೃದ್ಧಾಪ್ಯದಲ್ಲಿ ತಮ್ಮ ಮಕ್ಕಳನ್ನು ಕಳೆದುಕೊಳ್ಳುವರು ಅಥವಾ ಆ ಜನ್ಮದಲ್ಲಿ 
ಮಕ್ಕಳಾಗದೇ ದುಃಖಪಡುವರು. 
ಕಾರ್ಪಣ್ಯವಶತಃ ಸ್ತ್ರೀಣಾಂ ಸರ್ಪತಾಂ ಯಾಂತಿ ಕೇಚನ । 
ನಿಕ್ಷೇಪಾನೃತವಾದಾಚ್ಚ ಕೇಚಿತರ್ಪಾ ಭವಂತಿ ಹಿ 11೨೮॥ 
ಸ್ತ್ರೀಯರ ಕಾರ್ಪಣ್ಯಕ್ಕೆ ವಶವಾಗುವುದರಿಂದ, ಕೆಲವರು ಸರ್ಪಯೋನಿಯನ್ನು 
ಹೊಂದುವರು. ಇನ್ನು ಕೆಲವರು ದ್ರವ್ಯ ನಿಕ್ಷೇಪದ ಬಗ್ಗೆ ಸುಳ್ಳು ಹೇಳುವುದರಿಂದ 
ಸರ್ಪಯೋನಿಯನ್ನು ಹೊಂದುವರು. 
ಅನ್ನೈಶ್ಚಾಪಿ ನಿಮಿತ್ತೈರ್ಯೇ ಸರ್ಪತಾಂ ಯಾಂತಿ ಮಾನವಾಃ । 
ಉಪಾಯೋತಯಂ ವಿನಿರ್ದಿಷ್ಟ ಸರ್ವೇಷಾಂ ನಿಷ್ಕೃತೌ ಪರಃ॥೨೯॥ 
ಇನ್ನಾವುದಾದರೂ ನಿಮಿತ್ತದಿಂದ ಯಾರಿಗಾದರೂ ಸರ್ಪಜನ್ಮ ಬರುವದಿದ್ದರೆ 
ಅವರೆಲ್ಲರಿಗೂ ಆ ಜನ್ಮಬಾರದಂತೆ ಈ ಪಂಚಮೀ ವ್ರತವು ಒಂದು ಶ್ರೇಷ್ಠವಾದ 
ಉಪಾಯವಾಗಿದೆ. 
ವಿತ್ತಶಾಶ್ಯರಹೀನೇನ ಕೃತಾ ಚೇನ್ನಾಗಪಂಚಮೀ । 


ತದ್ಧಿತಾರ್ಥಂ ಹರಿಂ ಶೇಷಃ ಸರ್ವನಾಗಾಧಿಪೋ ವಿಭುಂ ॥೩೦॥ 
-59- 


ನಾಗಪಂಚಮೀ 


ಎತ್ತಶಾಠ್ಯರಹಿತನಾಗಿ ನಾಗಪಂಚಮಿ ವ್ರತವನ್ನು ಆಚರಿಸಿದರೆ, ಆ ವ್ರತಿಯ 
ಹಿತಾರ್ಥವಾಗಿ ಸರ್ಪನಾಗಗಳ ಅಧಿಪನಾದೆ ಶೇಷನು ಶ್ರೀಹರಿಯನ್ನೂ, 
ಬದ್ಧಾಂಜಲಿಃ ಪ್ರಾರ್ಥಯತೇ ವಾಸುಕಿಶ್ಚ ಸದಾಶಿವಂ । 
ಶೇಷವಾಸುಕಿವಿಜ್ಞಪ್ತ್ಯಾಶಿವವಿಷ್ಣೂ ಪ್ರಸಾದಿತೌ 11೩೧॥ 
ಮತ್ತು ವಾಸುಕಿಯು ಸದಾಶಿವನನ್ನೂ ಕೈಜೋಡಿಸಿ ಪ್ರಾರ್ಥಿಸುತ್ತವೆ. ಶೇಷ 
ವಾಸುಕಿಯರ ಪ್ರಾರ್ಥನೆಯಿಂದ ವಿಷ್ಣುಮತ್ತು ಶಿವರು ಪ್ರಸನ್ನರಾಗಿ, 
ಮನೋರಥಾಂಸ್ತಸ್ಯ ಸರ್ವಾನ್ಯರುತಃ ಪರಮೇಶ್‌ । 
ನಾಗಲೋಕೇ ತು ತಾನ್ಫೋಗಾನ್ಫುಕ್ತಾ ಸ್ವ್ವ ತು ವಿವಿಧಾನಹೂನ್‌॥೩೨॥ 
ವ್ರತಿಯ ಸರ್ವಮನೋರಥಗಳನ್ನು ಪೂರ್ಣಗೊಳಿಸುತ್ತಾರೆ. ಹರಿಹರರ 
ಪ್ರಸಾದದಿಂದ ಆ ವ್ರತಿಯು ನಾಗಲೋಕದಲ್ಲಿ ವಿವಿಧ ಭೋಗಗಳನ್ನುಂಡು, 
ತತೋ ವೈಕುಂಠಮಾಸಾದ್ಯ ಕೈಲಾಸಂ ವಾಪಿ ಶೋಭನಂ | 
ಶಿವವಿಷುಗಣೋ ಭೂತ್ವಾ ಲಭತೇ ಪರಮಂ ಸುಖಂ 11೩೩1 
ನಂತರ ವೈಕುಂಠವನ್ನಾಗಲೀ, ಕೈಲಾಸವನ್ನಾಗಲೀ ಹೊಂದುವನು. ಅಲ್ಲಿ ವಿಷ್ಣುವಿನ 
ಗಣವನ್ನು ಅಥವಾ ಶಿವ ಗಣವನ್ನು ಸೇರಿ "ಪರಮ ಸುಖವನ್ನು ಹೊಂದುವರು'. 
ಏತತ್ತೇ ಕಥಿತಂ ವತ್ಸ ನಾಗಾನಾಂ ಪಂಚಮೀವ್ರತಂ । 
ಅತಃಪರಂ ಕಿಮನ್ಯತ್ತ್ವಂ ಶ್ರೋತುಮಿಚ್ಚಸಿ ತದ್ವದ THOT 
ಹೇ ವತ್ತಾ! ನಾಗಗಳಿಗೆ ಸಂಬಂಧಿಸಿದ "ನಾಗಪಂಚಮೀ ವ್ರತವನ್ನು ನಿನಗೆ 
ತಿಳಿಸಿದೆನು' ಇನ್ನೇನು ಕೇಳಬೇಕೆಂದಿರುವಿಯೋ ಅದನ್ನು ಹೇಳು. 
॥ ಇತಿ ಶ್ರೀಸ್ಕಂದಪುರಾಣೇ ಈಶ್ವರ-ಸನತ್ಕುಮಾರ ಸಂವಾದೇ 


ಶ್ರಾವಣಮಾಸ ಮಹಾತ್ಮ್ಯ "ನಾಗಪಂಚಮೀ ವ್ರತ ಕಥನಮ್‌' ॥ 
ಇನ ಬು ಜು ಬು 


ನಾಗಪಂಚಮೀ 


ನಾಗಪಂಚಮೀ ವ್ರತದ ಕಥೆ 


ನೈಮಿಷೇತನಿಮಿಷಾರಣ್ಯೇ ಸೂತಂ ಪಪ್ರಚ್ಛ ಶೌನಕಃ | 

ಶ್ರಾವಣೇ ಶುಕ್ಲಪಂಚಮ್ಯಾಂ ನಾಗಾನರ್ಚಂತಿ ವೈ ಕುತಃ 11೧॥ 

ಸೂತಪುರಾಣಿಕರನ್ನು ಕುರಿತು ಶೌನಕರು ಪ್ರಶ್ನಿಸುತ್ತಾರೆ - ಸೂತ ಪುರಾಣಿಕರೇ! 
ಶ್ರಾವಣಮಾಸದ ಶುಕ್ಲಪಕ್ಚದಲ್ಲಿ ಬರುವ ಪಂಚಮೀಯಂದು ನಾಗಗಳ ಪೂಜೆಯನ್ನು 
ಯಾವ ಕಾರಣಕ್ಕಾಗಿ ಆಚರಿಸಬೇಕು. 


ಇತಿ ಪೃಷ್ಟೋ ಜಗಾದಾ5ಶು ರೋಮಹರ್ಷಣಸಂಭವಃ ॥ 

ಇದಮೇವ ಪುರಾ ಪೃಷ್ಠ ಸಾಂಬೇನ ಶಿಖವಾಹನಃ 11೨11 

ಹೀಗೆ ಶೌನಕರು ಪ್ರಶ್ನಿಸಿದರು. ರೋಮಹರ್ಷಣರ ಪುತ್ರರಾದ 
ಸೂತಪುರಾಣಿಕರು ಕೂಡಲೇ ಉತ್ತರಿಸಲು ಪ್ರಾರಂಭಿಸಿದರು - ಹಿಂದೆ ಇದೇ 
ಪ್ರಶ್ನೆಯನ್ನು ಸಾಂಬನೂ ಕೂಡ ಸ್ಕಂದನ ಬಳಿ ಮಾಡಿದ್ದನು. 

ಪ್ರತ್ಯಕ್ಷ್ಷಪಸಾ ದೇವೋ ಮೂರ್ತೃಂತರಮುಪಾಗತಮ್‌ । 

ಯದುವೀರಂ ಜಗಾದಾ5ಶು ಲೋಕಾನುಗ್ರಹಕಾಮ್ಯಯಾ 11೩11 

ಯದುಕುಲದಲ್ಲಿ ಹುಟ್ಟಿದ ಸಾಂಬನು ತಪಸ್ಸನ್ನು ಮಾಡಿ ಸ್ವಂದನನ್ನು ಒಲಿಸಿ- 
ಕೊಂಡನು. ಲೋಕಕ್ಕೆ ಅನುಗ್ರಹ ಮಾಡುವ ಅಪೇಕ್ಷೆಯಿಂದ ಸ್ಕಂದನು ಆ ಸಾಂಬನ 
ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದನು. 

ಪಾಂಡ್ಯೇ ಜನಪದೇ ವತ್ಸ ಪುರಾ ದಾರಿದ್ಯಪೀಡಿತಃ 

ವೇದಶರ್ಮಾ ದ್ವಿಜಃ ಕಶ್ಚಿದಷ್ಟಪುತ್ರಃ ಶುಚಿವ್ರತಃ | IYI 


-61- 


ನಾಗಪಂಚಮೀ 


ಹಿಂದೆ ಪೂರ್ವದಿಕ್ಕಿನಲ್ಲಿರುವ ಪಾಂಡ್ಯ ಎಂಬ ದೇಶದಲ್ಲಿ ಕಡುಬಡವನಾದ 
ವೇದಶರ್ಮ ಎಂಬ ಬ್ರಾಹ್ಮಣನಿದ್ದನು. ಸದಾಚಾರ ಸಂಪನ್ನನಾದ ಅವನಿಗೆ ಎಂಟು 
ಮಂದಿ ಗಂಡುಮಕ್ಕಳಿದ್ದರು. 


ತಸ್ಯ ಕನ್ಯಾ ಸುಶೀಲಾಖ್ಯಾ ಬಭೂವಾತೀವ ಸದ್ಗುಣಾ | 
ಕಶ್ಚಿನ್ನಾಗವರ: ತಾರ್ಕ್ಟ್ವಾದ್‌ ಭೀತಸ್ತಾಂ ಶರಣಂ ಗತಃ 11೫11 
ಸದ್ಗುಣಭರಿತಳಾದ ಸುಶೀಲಾ ಎಂಬ ಒಬ್ಬ ಕನ್ಯೆಯು ಇದ್ದಳು. ಒಂದು 


ನಾಗರಹಾವನ್ನು ಗರುಡನು ಅಟ್ಟಿಸಿಕೊಂಡು ಬರುತ್ತಿದ್ದನು. ಹೆದರಿದ ಆ ಹಾವು 
ಸುಶೀಲಯನ್ನೇ ಮೊರೆ ಹೊಕ್ಕಿತು. 


ಕೃಪಾಲುಸ್ತಂ ಪುಪೋಷಾಸೌ ಪಯಸಾ ಗೃಹಕೋಣಕೇ। 

ಕನ್ಯಾಯಾಃ ಪೋಷಣಾಸ್ಸಪ್ಪಃ ಸರ್ಪೇಂದ್ರ: ಸರ್ಣಮಾಹರತ್‌ 11೬। 

ಅತ್ಯಂತ ಕಾರುಣ್ಯದಿಂದ ಆ ಹಾವಿಗೆ ರಕ್ಷಣೆಯನ್ನು ನೀಡಿದಳು. ತನ್ನ 
ಮನೆಯಲ್ಲಿಯೇ ಇಟ್ಟುಕೊಂಡಳು. ನಿತ್ಯವೂ ಹಾಲು ಕುಡಿಸಿ ಪೋಷಣೆ ಮಾಡುತ್ತಿ ದಳು. 
ಇದರಿಂದ ಆ ಹಾವಿಗೆ ಬಹಳಸಂತೋಷವಾಯಿತು. ಆ ಸರ್ಪೇಂದ್ರನು ನಿತ್ಯವೂ 
ಸ್ವರ್ಣವನ್ನು ಅವಳಿಗೆ ತಂದು ಕೊಡುತ್ತಿದ್ದನು. 


ದಿನೇ ದಿನೇ ಕರ್ಷಮಾತ್ರಂ ತೇನ ನಷ್ಟಾ ದರಿದ್ರತಾ | 
ತದಾ ದುರ್ವ್ವತ್ತನಿರತಃ ಕನ್ಯಾಭ್ರಾತಾ ಕದಾಚನ 11೭1 
ಇದರಿಂದ ವೇದಶರ್ಮನ ಬಡತನವು ದಿನೇ ದಿನೇ ಪರಿಹಾರವಾಗುತ್ತಾ 


ಬಂದಿತು. ಆದರೆ ಆ ಸುಶೀಲೆಯ ಒಬ್ಬ ಅಣ್ಣ ದುಷ್ಟನಾಗಿದ್ದನು. ಅವನೊಮ್ಮೆ ಹೀಗೆ 
ಕೆಟ್ಟ ಕೆಲಸವನ್ನು ಮಾಡಿದನು. 


ಬಹುಸ್ಪರ್ಣಾನ್ಯಾಹರೇತಿ ನಾಗೇಂದ್ರಂ ತಾಡಯತ್‌ ಪದಾ । 
ತೇನ ರುಷ್ಟೋ ದಂದಶೂಕೋ ವಿಷದಂಪ್ಟಾಕರಾಲಕಃ 11೮1 
ರುಷಾ ದದಂಶ ತಂ ದುಷ್ಟಂ ಸೋದರಾಂಶ್ಚಾನ್ಯ ದುರ್ಭಗಾನ್‌ । 


-62- 


ನಾಗಪಂಚಮೀ 


"ಎಲೈ ಸರ್ಪವೇ! ನೀನು ತಂದುಕೊಡುತ್ತಿರುವ ಚಿನ್ನವು ಸಾಲುತ್ತಿಲ್ಲ; ಇನ್ನು 
ಹೆಚ್ಚಿನ ಚಿನ್ನವನ್ನು ತೆಗೆದುಕೊಂಡು ಬಾ' ಎಂದು ಹೇಳುತ್ತಾ ದರ್ಪದಿಂದ ಆ ಹಾವನ್ನು 
ಕಾಲಿನಿಂದ ಒದ್ದನು. ಸಿಟ್ಟುಕೊಂಡ ಸರ್ಪವು ತನ್ನ ವಿಷದ ಹಲ್ಲುಗಳಿಂದ ಆ ಬ್ರಾಹ್ಮಣ 
ಕುಮಾರನನ್ನು ಕಚ್ಚಿತು. ಅವನನ್ನಷ್ಟೇ ಅಲ್ಲದೇ ಅವನ ಸಹೋದರರನ್ನೂ ಕೂಡ ಕಚ್ಚಿತು. 


ಕನ್ಯಾ ಪ್ರಾತರ್ವಿಲೋಕ್ಕೇದಂ ಪೂರ್ವಜಾನಾಂ ವಿಘಾತನಮ್‌ lal 


ಸರ್ಪಂ ಪಪ್ರಚ್ಛ ಕೇನೇಮೇ ಮಾರಿತಾ ಮಮ ಪೂರ್ವಜಾಃ। 

ಇತಿ ಪೃಷ್ಠಸ್ತು ನಾಗೇಶಸ್ತತರ್ವಂ ಸ್ಪಕ್ಟತಂ ವದನ್‌ 11೧೦॥ 

ಮರುದಿವಸ ಬೆಳಿಗ್ಗೆಯ ಕಾಲದಲ್ಲಿ ತನ್ನ ಅಣ್ಣಂದಿರು ಮೃತರಾದ್ದನ್ನು ಆ ಕನ್ಯೆಯು 
ಕಂಡಳು. ಸರ್ಪದ ಬಳಿ ನನ್ನ ಸಹೋದರರನ್ನು ಯಾರು ಕೊಂದರು? ಎಂಬುದಾಗಿ 
ಕೇಳಿದಳು. ಆಗ ನಾಗೇಶನು ತನ್ನಿಂದ ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. 


ಇತಃ ಪರಂ ನ ವತ್ಸ್ಯೇ5ಹಮಿತಿ ಕ್ರುದ್ಧೋ ಜಗಾಮ ಹ। 
ಸಾ ಕನ್ಯಾ ಸ್ಟತಾದ್‌ ದೋಷಾತ್‌ ಪಿತೃವಂಶೋ ವಿಘಾತಿತಃ 11೧೧॥ 


ಮತ್ತು ಆ ನಾಗೇಶನು ಅತ್ಯಂತ ಕ್ರುದ್ಧನಾಗಿ ನನಗೆ ಅವಮಾನವಾಗಿದೆ. ಇನ್ನು 
ಮುಂದೆ ನಾನು ಇಲ್ಲಿ ಇರಲು ಸಾಧ್ಯವಿಲ್ಲವೆಂದು ಹೇಳಿದನು. ಕೂಡಲೇ ಅಲ್ಲಿಂದ 
ಹೊರಟು ಬಿಟ್ಟನು. ಆಗ ಆ ಕನ್ಯೆಯು ತನ್ನ ದೋಷದಿಂದ ತಂದೆಯ ವಂಶವನ್ನೇ 
ಕೊಂದಂತಾಯಿತೆಂದು ಮರುಗಿದಳು. 


ಕಿಂ ಕರೋಮಿ ಕ್ವಗಚ್ಛಾಮಿ ಕಂ ವಾ ಶರಣಮೇಮ್ಯಹಮ್‌ । 

ಪೃಚ್ಛತೇ ಮಮ ಪಿತ್ರೇ ತು ಕಿಂ ವಾ ವಕ್ಸ್ಯಾಮಿ ದುಃಖತಾ 11೧೨॥ 

ಈಗ ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ನಾನು ಯಾರಿಗೆ 
ಶರಣಾಗತಳಾಗಲಿ? ಎಂಬ ಗೊಂದಲದಲ್ಲಿ ಮುಳುಗಿದಳು. ನನ್ನ ತಂದೆಯು ಏಕೆ 
ಹೀಗಾಯಿತೆಂದು ಕೇಳಿದರೆ ಅವರಿಗೆ ನಾನು ಏನೆಂದು ಉತ್ತರಿಸಲಿ ಎಂಬ ದುಃಖದಲ್ಲಿ 
ಮುಳುಗಿದಳು. 


೬63. 


ನಾಗಪಂಚಮೀ 


ಅತಿ ಖನ್ನಾ ಕುಲಾರಾಧ್ಯಂ ನಾರಾಯಣಮನಾಮಯಮ್‌ | 
ಶರಣ್ಯಂ ಶರಣಂ ಗತ್ವಾ ಯಯಾಚೇ ಕರುಣಾಕರಮ್‌ 11೧೩1 


ಹೀಗೆ ಅತ್ಯಂತ ದುಃಖವನ್ನು ಅನುಭವಿಸುತ್ತಾ ತನ್ನ ಕುಲದೇವತೆಯಾದ 
ನಿರ್ದಷ್ಟನಾದ ನಾರಾಯಣನನ್ನೇ ಮೊರೆ ಹೊಂದಿದಳು. ಶರಣಾಗತವತ್ತಲನಾದ 
ಕರುಣಾಶಾಲಿಯಾದ ಆ ಭಗವಂತನನ್ನು ಭಕ್ತಿಯಿಂದ ಬೇಡಿದಳು. 


ನ ಪ್ರಸೀದಸಿ ಚೇದ್‌ ದೇವ ತ್ವದಂಘ್ರಾವರ್ಪಯೇ ತನುಮ್‌ । 
ಇತಿ ನಿಶ್ಚಿತಸಂಕಲ್ಪಾ ಖಡ್ಗಂ ಕಂಠೇ ನ್ಯಧಾತ್‌ ಶುಭಾ 11೧೪॥ 


ದೇವೋತ್ತಮನೇ! ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ನನಗೇನಾದರೂ ನೀನು 
ಪ್ರಸನ್ನನಾಗದಿದ್ದರೆ ಈ ದೇಹವನ್ನು ನಿನ್ನ ಪಾದದಲ್ಲಿ ಸಮರ್ಪಿಸುತ್ತೇನೆ. ಹೀಗೆ 
ದೃಢಸಂಕಲ್ಪವನ್ನು ಮಾಡಿ ತನ್ನ ಕುತ್ತಿಗೆಗೆ ಖಡ್ಗವನ್ನು ಇಟ್ಟಳು. 


ತದಾ ಕೃಪಾಲುಃ ಸಹಸಾ ಗರುಡೋಪರಿಸಂಸ್ಥಿತಃ I 
ತದಂತಿಕಮುಪೇತ್ಯಾಶು ತತ್‌ ಖಡ್ಗಂ ಕೃಪಯಾ ಗೃಹೀತ್‌ 11೧೫॥ 


ಆಗ ದಯಾಸಾಗರನಾದ ನಾರಾಯಣನು ಗರುಡನ ಮೇಲೆ ಕುಳಿತು ಆಕೆಯ 
ಬಳಿ ಆಗಮಿಸಿದನು. ಅತ್ಯಂತ ಕಾರುಣ್ಯದಿಂದ ಅವಳ ಆ ಖಡ್ಗವನ್ನು ಕೈಯ್ಯಲ್ಲಿ ಹಿಡಿದು 
ಕೊಂಡನು. 


ಕನ್ಯಾತಪಿ ತಂ ವಿಲೋಕ್ಯಾಸೌ ಪ್ರಹೃಷ್ಟಾ ಪಾದಯೋಃ ಪತತ್‌ । 

ತಾಮುತ್ನಾಪ್ಯ ಜಗನ್ನಾಥೋ ವತೇ ಕಿಂ ಖದ್ಯಸೇ ವದ 11೧೬।| 

ಈ ಕನ್ಯೆಯು ಭಗವಂತನನ್ನು ಕಂಡು ಎಲ್ಲಿಲ್ಲದ ಸಂತೋಷವನ್ನು ಅನುಭವಿಸಿ- 
ದಳು. ಭಗವಂತನ ಪಾದಗಳಲ್ಲಿ ಬಿದ್ದಳು. ಆಗ ಜಗನ್ನಾಥನು ಆ ಕನ್ಯೆಯನ್ನು 
ಮೇಲೆಬ್ಬಿಸಿದನು. ಮಗಳೇ! ಯಾವ ಕಾರಣಕ್ಕಾಗಿ ದುಖರಿಸುತ್ತಿರುವಿ ಹೇಳು? ಎಂದು 
ಪ್ರಶ್ನಿಸಿದನು. 


-64- 


ನಾಗಪಂಚಮೀ 


ತ್ದದ್ಧಕ್ತ್ಯಾ ತೋಷಿತೋಶಸ್ಥ 'ದ್ಧಾ ಪ್ರಸನ್ನೋ ವರದೋಜಸ್ಥಿತೇ। 

ಇತಿ ದೇವೋತ್ತಮೇನಾಸ್‌ೌ ಸಾಂತಿಫಾ ಪ್ರಾರ್ಥಯದ್ಗರಿಮ್‌ 11೧೭ 

ನಿನ್ನ ಭಕ್ತಿಗೆ ನಾನು ಮೆಚ್ಚಿಕೊಂಡಿರುವೆನು. ನಿನಗೆ ವರವನ್ನು ಕೊಡುವುದಕ್ಕಾಗಿ 
ಪ್ರಸನ್ನನಾಗಿ ಆಗಮಿಸಿರುವೆನು. ಹೀಗೆ ದೇವೋತ್ತಮನಾದ ಮಹಾವಿಷ್ಣುವು ಆಕೆಯನ್ನು 
ಸಮಾಧಾನ ಮಾಡಿದನು. ಆ ಕನ್ಯೆಯು ಭಗವಂತನ ಬಳಿ ಹೀಗೆ ಪ್ರಾರ್ಥಿಸಿದಳು. 


ಮತೋಷಿತೋ ದಂದಶೂಕೋ ರೋಷಿತಃ ಪೂರ್ವಜೇನ ಮೇ। 

ಸೋದರಾನಷ್ಟ ಮೇ ನಾಥ ಜಘಾನ ವಿಷದಂಷ್ಟಯಾ 11೧೮1॥॥ 

ನಾನು ಒಂದು ಸರ್ಪವನ್ನು ಸಾಕಿದ್ದೆನು. ನನ್ನ ಅಣ್ಣನು ಅದನ್ನು ತುಳಿದು 
ಕೋಪಗೊಳಿಸಿದನು. ನಾಥ! ಆಗ ಸರ್ಪವು ತನ್ನ ವಿಷದ ಹಲ್ಲುಗಳಿಂದ ಕಚ್ಚಿ ನನ್ನ 
ಎಲ್ಲಾ ಎಂಟು ಅಣ್ಣಂದಿರನ್ನು ಕೊಂದುಬಿಟ್ಟಿತು. 


ಗತೋತನೃತ್ರ ಪಿತಾ55ಗತ್ಯ ಪೃಚ್ಛೇನ್ಮಾಂ ಚೇತ್‌ ಕಥಂ ಬ್ರುವೇ। 

ಮನ್ನಿಮಿತ್ತಾತ್‌ ಕುಲಂ ನಷ್ಟಂ ಪಿತುರ್ದೇವ ತತಃ ಶುಚಾ 11೧೯॥ 

ಬೇರೆಯ ಕಡೆ ಹೋಗಿರುವ ತಂದೆಯು ಬಂದು ನನ್ನ ಬಳಿ ಕೇಳಿದರೆ ನಾನು 
ಏನೆಂದು ಉತ್ತರಿಸಬೇಕು? ನನ್ನ ನಿಮಿತ್ತದಿಂದ ತಂದೆಯ ಕುಲವನ್ನೇ ನಾನು ನಾಶ- 
ಮಾಡಿದಂತಾಯಿತಲ್ಲವೇ? ಈ ದುಃಖವು ನನ್ನನ್ನು ಕಾಡುತ್ತಿದೆ. 


ಭವಂತಂ ಶರಣಂ ಯಾತಾ ತ್ರಾಹಿ ಮಾಂ ಕುಲಘಾತಿನೀಮ್‌ । 

ಮದಗ್ರಜಾ ಯಥಾ ಪ್ರಾಣಾನ್‌ ಪ್ರಪದ್ಯೇರನ್‌ ಪುನರ್ಭುವಿ 11೨೦ 

ಈ ಕಾರಣದಿಂದ ದುಃಖದಿಂದ ಕೂಡಿದವಳಾಗಿ ನಿನ್ನನ್ನು ಶರಣಾಗತಳಾಗಿದ್ದೇನೆ. 
ಕುಲಘಾತಕಿಯಾದ ನನ್ನನ್ನು ರಕ್ಷಣೆ ಮಾಡು. ಆ ನನ್ನ ಅಣ್ಣಂದಿರು ಪುನಃ ಭೂಮಿಯಲ್ಲಿ 
ಹೇಗೆ ಬದುಕಿ ಬರುತ್ತಾರೆಂಬುದನ್ನು ತಿಳಿಸು. 

ಯಥಾ ಸರ್ಪಭಯಂನ ಸ್ಯಾನ್ನಶ್ಯೇದ್‌ ದಾರಿದ್ಯಪೀಡನಮ್‌ । 

ಯಥಾ ತ್ವದಂಘೌ ಭಕ್ತಿಶ್ಚನಿಶ್ಚರಾ ಮಮ ಸರ್ವದಾ 11೨೧॥ 


-65- 


ನಾಗಪಂಚಮೀ 


ನನಗೆ ಸರ್ಪದ ಭಯವು ಎಂದೂ ಬರಬಾರದು ಮತ್ತೊಂದು ಕಡೆ ಈ ದಟ್ಟ 
ದಾರಿದ್ಯದ ತೊಂದರೆಯೂ ಇರಬಾರದು. ಮತ್ತು ನಿಶ್ಚಲವಾದ ಭಕ್ತಿಯು ನಿನ್ನ 
ಪಾದಕಮಲಗಳಲ್ಲಿ ನನಗೆ ಸರ್ವದಾ ಇರಬೇಕು. 


ತಥಾ ದೇಹಿ ವರಾನ್‌ ಮಹ್ಯಂ ಪಾಹಿ ಮಾಂ ಶರಣಾಗತಮ್‌ । 
ಇತ್ಯರ್ಥಿತಃ ಸರ್ಪರಾಜಂ ತಮಾಹೂಯಾಬ್ರವೀನ್ನುದಾ 11೨೨ 


ಈ ಪ್ರಕಾರದ ವರಗಳನ್ನು ನನಗೆ ಕರುಣಿಸು; ಶರಣಾಗತಳಾದ ನನ್ನನ್ನು 
ಉದ್ಧರಿಸು. ಹೀಗೆ ಭಕ್ತಿಯಿಂದ ಪ್ರಾರ್ಥಿಸಿದಳು. ಆಗ ಭಗವಂತನು ಸರ್ಪರಾಜನಾದ 
ವಾಸುಕಿ- ಯನ್ನು ಕರೆದು ಹೀಗೆ ಸಂತೋಷದಿಂದ ಹೇಳಿದನು. 


ಸಂಜೀವನರಸೇನೇಮಾನ್‌ ಜೀವಯಾಂಶು ದ್ವಿಜಾತ್ಮಜಾನ್‌ I 
ಧನಂ ಚಾಕ್ಷಯ್ಯಮಸ್ಥೃ ತು ಕನ್ಯಾಯ್ಕೆ ದಿಶ ಮೋದವಾನ್‌ 11೨೩॥॥ 


ಸರ್ಪರಾಜನೇ! ಸಂಜೀವನರಸವನ್ನು ತಂದು ಈ ಬ್ರಾಹ ಣನ ಎಂಟು ಮಂದಿ 
ಗಂಡುಮಕ್ಕಳನ್ನು ಬದುಕಿಸು. ಮತ್ತು ಈ ಕನ್ಯೆಗೆ ಅಕ್ಷಯವಾದ ಸಂಪ ತನ್ನು ನೀಡು. 


ಇತ್ಯಾಜ್ಲಪಫ್ರೋ ನಾಗನಾಥಸ್ತಥಾs ಜೀವಯದಗ್ರಜಾನ್‌ । 
ನಂ ಚಾಕ್ಷಯ್ಯಮದಿಶತ್‌ ಕನ್ಯಾಯೈ ಶುಭಕೀರ್ತಯೇ 12೪ 
ಭಗವಂತನು ಹೀಗೆ ಆಜ್ಞೆ ಮಾಡಿದನು. ಆಗ ಸರ್ಪರಾಜನು ಭಗವಂತನ 
ಅಪ್ಪಣೆಯ ಪ್ರಕಾರ ಆ ಕನ್ಯೆಯ ಸಹೋದರರನ್ನು ಸಂಜೀವನರಸದಿಂದ ಬದುಕಿಸಿದನು. 
ಶುಭಕೀರ್ತಿಯನ್ನು ಹೊಂದಿದ ಆ ಕನ್ಯೆಗೆ ಅಕ್ಷಯವಾದ ಸಂಪತ್ತನ್ನು ಕೂಡ ಕೊಟ್ಟನು. 


ದೇವೋತಪಿ ನಾಗರಾಜಾಯ ವರಮೇನಮದಾತ್‌ ಕಲ । 

ಇತಃ ಪ್ರಭೃತಿ ಲೋಕೇಶಸ್ಮಿನ್‌ ದಿನೇ ನಾಗಪ್ರಪೂಜನಮ್‌ 11೨೫ 

ಆಗ ಭಗವಂತನು ಆ ನಾಗರಾಜನಿಗೂ ಕೂಡ ವರವನ್ನು ನೀಡಿದನು. ನಾಗ- 
ರಾಜನೇ! ಇಂದಿನಿಂದ ಈ ದಿವಸದಲ್ಲಿ ನಾಗಗಳ ಪೂಜೆಯನ್ನು ಎಲ್ಲರೂ 
ಮಾಡಬೇಕು. 


ನಾಗಪಂಚಮೀ 


ಯೇ ಕುರ್ವಂತಿ ಸದಾ ತೇಷಾಂ ಧನಧಾನ್ಯಾದಿಸಂಪದಃ । 

ಪುತ್ರಪೌತ್ರಾದಿವೃದ್ಧಿಶ್ಚ ಸರ್ಪಾದ್‌ ಭಯನಿವಾರಣಮ್‌ WLI 

ಯಾರು ನಾಗಪೂಜೆಯನ್ನು ಮಾಡುತ್ತಾರೋ ಅವರಿಗೆ ನಿತ್ಯದಲ್ಲಿಯೂ ಧನ- 
ಧಾನ್ಯಾದಿ ಸಂಪತ್ತುಗಳು, ಮಕ್ಕಳು ಮೊಮಕ್ತಳು ಮೊದಲಾದ ಸಂತಾನಾಭಿವೃದ್ಧಿಯು, 
ಸರ್ಪಭಯದ ಪರಿಹಾರವು ಆಗುತ್ತದೆ. 


ಸರ್ವಶಾಪನಿವೃತ್ತಿಶ್ಚ ಸರ್ವಸಿದ್ಧಿಶ್ಚ ಜಾಯತಾಮ್‌ । 

ಸಂಕರ್ಷಣಾತ್ಮಾನಾಗೇಷು ಸ್ಥಿತ್ವಾ ಗೃಹ್ಣಾಮ್ಯಹಂ ಸ್ವಯಮ್‌ 11೨೭।॥ 

ಸರ್ಪಗಳಿಂದ ಬಂದ ಶಾಪವು ಪರಿಹಾರವಾಗುತ್ತದೆ. ಅಷ್ಟೇ ಅಲ್ಲದೇ ಎಲ್ಲಾ 
ಕಾರ್ಯಗಳ ಸಿದ್ಧಿಯೂ ಕೂಡ ಆಗುತ್ತದೆ. ಎಲ್ಲ ನಾಗಗಳಲ್ಲಿ ನಾನೇ ಸಂಕರ್ಷಣ- 
ರೂಪದಿಂದ ನೆಲೆಸಿ, ಪೂಜೆಯನ್ನು ಸ್ವೀಕರಿಸಿ, ಅನುಗ್ರಹವನ್ನು ಮಾಡುತ್ತೇನೆ. 


ನಾಗಪೂಜಾಂ ತು ನಾಗಾಶ್ಚ ಸರ್ವೇ ತುಷ್ಕಂತ್ಯಸಂಶಯಮ್‌ । 

ಇತಿ ದತ್ತ್ವಾವರಂ ದೇವಃ ಕನ್ಯಯಾಠಕಾರಯದ್‌ ಹರಿಃ (1೨೮ 

ಪ್ರತ್ಯಕ್ಸ್ಷನಾಗಪೂಜಾಂ ಚ ಭಕ್ತಿಂ ತಸ್ಕೈ ಪ್ರದತ್ತವಾನ್‌ । 

ಆಜ್ಲ್ಞಯಾ ವಾಸುದೇವಸ್ಯ ಪ್ರಸನ್ನೋ ನಾಗರಾಟ್‌ ಸ್ವಯಮ್‌ 11೨೯॥॥ 

ಈ ದಿನದಲ್ಲಿ ಮಾಡುವ ನಾಗಪೂಜೆಯಿಂದ ಎಲ್ಲ ನಾಗಗಳಿಗೆ ಸಂತೋಷ- 
ವಾಗುತ್ತದೆ. ಈ ವಿಷಯದಲ್ಲಿ ಸಂಶಯವಿಲ್ಲ. ಹೀಗೆ ಭಗವಂತನು ಸರ್ಪರಾಜನಿಗೆ 
ವರವನ್ನು ನೀಡಿದನು. ಆ ಕನ್ಯೆಯ ಮೂಲಕ ಪ್ರತ್ಯಕ್ಷವಾಗಿ ನಾಗಪೂಜೆಯನ್ನು ಕೂಡ 
ಮಾಡಿಸಿದನು. ತನ್ನಲ್ಲಿ ಭಕ್ತಿಯು ಅಭಿವೃದ್ಧವಾಗುವಂತೆ ವರವನ್ನು ದಯಪಾಲಿಸಿದನು. 
ಭಗವಂತನ ಆಜ್ಞೆಯಂತೆ ಆ ನಾಗರಾಜನು ಆ ಕನ್ಯೆಯ ವಿಷಯದಲ್ಲಿ ಪ್ರಸನ್ನನಾದನು. 

ತಸ್ಯಾಃ ಕುಲಪ್ರಸೂತಾನಾಂ ವಿಷಬಾಧನಿವಾರಣಮ್‌ । 

ಅಭಯಂ ಸರ್ಪಕುಲತೋ ದತ್ತಾ ವಿಷ್ಣೋರನುಜ್ಜಯಾ 11೩01 

ಆ ಕನ್ಯೆಯ ವಂಶದಲ್ಲಿ ಹುಟ್ಟಿದವರಿಗೆ ವಿಷಬಾಧೆಯು ತಟ್ಟುವುದಿಲ್ಲವೆಂಬ 
ವರವನ್ನು, ಸರ್ಪ ಕುಲಗಳಿಂದ ಭಯವಿಲ್ಲದಿರುವಿಕೆಯನ್ನು ಭಗವಂತನ ಆಜ್ಞೆಯ 
ಪ್ರಕಾರ ನೀಡಿದನು. | 


67೬ 


ನಾಗಪಂಚಮೀ 


ಸ್ವಲೋಕಂ ಸರ್ಪರಾಜೋ5ಥ ಜಗಾಮ ಗರುಡದ್ದಜಃ | 
ಗರುಡಸ್ಕಂಧಮಾರುಹ್ಕ ನಿಜಲೋಕಂ ಜಗಾಮ ಹ 11೩೧॥ 


ಸರ್ಪರಾಜನು ಬಂದ ಮಾರ್ಗದಲ್ಲಿ ತನ್ನ ಪಟ್ಟಣಕ್ಕೆ ತೆರಳಿದನು. ಅನಂತರ 
ಗರುಡಧ್ವಜನಾದ ಶ್ರೀಹರಿಯು ಗರುಡನ ಹೆಗಲೇರಿ ತನ್ನ ಲೋಕಕ್ಕೆ ಹೊರಟನು. 


ಮೃತೋತ್ಠಿತಾಃ ಸ್ಪಸುರ್ಯತ್ನಾದಾಶ್ಚರ್ಯಾನ್ವಿತಚೇತಸಃ । 

ತ್ವ್ವಯತ್ನಾದ್‌ ವಯಂ ಭದ್ರೇ ಜೀವಿತಾ ಜೀವದಾಯಿನೀ 11೩೨ 

ತಂಗಿಯ ಪ್ರಯತ್ನದಿಂದ ಮರಣದಿಂದ ಬದುಕಿಬಂದ ಆ ಅಣ್ಣಂದಿರು ಬಹಳ 
ಆಶ್ಚರ್ಯದ ಮನದಿಂದ ತನ್ನ ತಂಗಿಗೆ ಹೀಗೆ ಹೇಳಿದರು. ಓ ಜೀವದಾಯಿನಿ! ಭದ್ರೇ! 
ನಿನ್ನ ಪ್ರಯತ್ನದಿಂದ ಹಾಗೂ ಶಕ್ತಿಯಿಂದ ನಾವು ಪುನಃ ಬದುಕಿಬಂದೆವು. 


ಈದೃಶೀ ತ್ವಂ ಚಿರಂ ಜೀವ ಪುತ್ರಪೌತ್ರಪ್ರವರ್ಧಿನೀ। 
ಇತ್ಯಾಶಿಷಾ ಯೋಜಯಂತೋ ಲಾಲಯಾಮಾಸುರಂಜಸಾ 11೩೩11 


ಇಂತಹ ಪರಮ ಉಪಕಾರಶಾಲಿನಿಯಾದ ನೀನು ಮಕ್ಕಳು ಮೊಮಕ್ತಳುಗಳಿಂದ 
ಕೂಡಿ ಬಹುಕಾಲ ಸುಖವಾಗಿ ಬದುಕು. ಹೀಗೆ ಆಶೀರ್ವಾದವನ್ನು ಮಾಡಿ ತಂಗಿಯನ್ನು 
ಎಲ್ಲ ಅಣ್ಣಂದಿರೂ ಹೃದಯದಿಂದ ಪ್ರಶಂಸೆ ಮಾಡಿದರು. 


ತತಸ್ತೇಷಾಂ ಪಿತಾ$$ಗತ್ಯ ಶ್ರುತ್ವಾ ಕನ್ಯಕಯಾ ಕೃತಮ್‌ । 
ಸ್ವಕುಲೋದ್ಧರಣಂ ವೃದ್ಧಸ್ತುತೋಷಾಲಿಂಗ್ಯ ಚಾತ್ಸಜಾಮ್‌ 11೩೪॥ 
ಅನಂತರ ಅವಳ ತಂದೆಯು ಮನೆಗೆ ಬಂದನು. ತನ್ನ ಮಗಳಿಂದ ನಡೆದ 
ಘಟನೆ ಎಲ್ಲವನ್ನೂ ಕೂಡ ಕೇಳಿ ತಿಳಿದುಕೊಂಡನು. ತನ್ನ ವಂಶವನ್ನು ಉದ್ದಾರ ಮಾಡಿದ 
ವೃತ್ತಾಂತವನ್ನು ಕೇಳಿ ಬಹಳ ಸಂತೋಷಪಟ್ಟು ಅವಳನ್ನು ಆಲಿಂಗಿಸಿ ತೃಪ್ತಿ ಹೊಂದಿದನು. 


ತತಃ ಪ್ರಭೃತಿ ಲೋಕೇಶಸ್ಟಿನ್‌ ಶ್ರಾವಣೇ ನಾಗಪಂಚಮೀ । 
ಪೂಜಯಾ ನಾಗರಾಜಸ್ಯ ಭಕ್ತಾಭೀಷ್ಟಪ್ರದಾಯಿನೀ 112.೫ 


ನಾಗಪಂಚಮೀ 


ಅಂದಿನಿಂದ ಶ್ರಾವಣಮಾಸದ ಶುಕ್ಗಪಕ್ಷದ ಪಂಚಮಿಯ ದಿವಸ ನಾಗರಾಜನ 
ಪೂಜೆಯ ಸಂಪ್ರದಾಯವು ಬೆಳೆದು ಬಂದಿತು. ಅಂದು ಪೂಜೆ ಮಾಡುವುದರಿಂದ 
ಭಕ್ತರ ಎಲ್ಲ ಅಭೀಷ್ಟಗಳು ನೆರವೇರುತ್ತವೆ. 


ಇತಿ ಸೃಂದೋಕ್ತಮಾಕರ್ಣ್ಯ ಸಾಂಬಃ ಪಪ್ರಚ್ಛ ಸಾದರಮ್‌ । 

ಶಿಖಿವಾಹ ನಮಸ್ತೇಆಸ್ತು ಛಿಂಧಿ ಮೇ ಸಂಶಯಂ ಪರಮ್‌ TERN 

ಹೀಗೆ ಸ್ವಂದನು ಹೇಳಿದ್ದನ್ನು ಕೇಳಿ, ಸಾಂಬನು ಆದರದಿಂದ ಪ್ರಶ್ನಿಸಿದನು. 
ಶಿಖಿವಾಹನನಾದ ಸೃಂದನೇ! ಭಕ್ತಿಯಿಂದ ನಿನಗೆ ನಮಿಸುತ್ತೇನೆ. ನನಗೆ ಬಂದ ದೊಡ್ಡ 
ಸಂಶಯವನ್ನು ಪರಿಹಾರಮಾಡು. 


ಹರಿಃ ಪ್ರಸನ್ನಃ ಕನ್ಯಾಯ್ಕೆ ಸ್ಪರ್ಗಸ್ಥಿತ್ಯಂತಕಾರಕಃ । 

ಸರ್ವಶಕ್ತಶ್ಚ ಸರ್ವಜ್ಞ ಸ್ವಯಂ ನಾಜೀವಯತ್‌ ಕುತಃ TESA 

ಶ್ರೀಹರಿಯು ಕನ್ಯೆಯ ವಿಷಯದಲ್ಲಿ ಪ್ರಸನ್ನನಾದನು. ಜಗತ್ತಿನ ಸೃಷ್ಟಿ, ಸ್ಥಿತಿ, 
ಸಂಹಾರಗಳನ್ನು ಮಾಡುವ ಸಂಪೂರ್ಣಸಾಮರ್ಥ್ಯವನ್ನು ಹೊಂದಿದ ಸರ್ವಶಕ್ತನಾದ 
ಸರ್ವಜ್ಞನಾದ ಶ್ರೀಹರಿಯು ಸ್ವತಃ ತಾನೇ ಸತ್ತವರನ್ನು ಬದುಕಿಸಬಹುದಿತ್ತು. ಹಾಗೇಕೆ 
ಮಾಡಲಿಲ್ಲ? 

ನಾಗರಾಜಮುಖೇನೈವ ಕಸ್ಮ್ಯಾಚ್ಯಕ್ರೇ ಸುಜೀವಿತಾನ್‌ । 

ಇತಿ ಪೃಷ್ಠ; ಕೃಪಾಸಾಂದ್ರಃ ಕುಮಾರೋ ನಿಜಗಾದ ಹ 11೨೮ 

"ನಾಗರಾಜನ ಮೂಲಕವಾಗಿಯೇ ಏಕೆ ಬದುಕಿಸಿದನು?' ಹೀಗೆ ಸಾಂಬನು 
ಸ್ಕಂದನ ಬಳಿ ಪ್ರಶ್ನಿಸಿದನು. ಆಗ ಕೃಪಾಪೂರ್ಣನಾದ ಸ್ಕಂದನು ಸಾಂಬನಿಗೆ 
ಉತ್ತರಿಸಿದನು. 

ಸಾಧು ವತ್ತ ಶ್ವಣುಷ್ಟೇದಂ ಹರಿಃ ಶಕ್ತೋತಪಿ ಜೀವನೇ । 

ಕುಮಾರನೇ! ಸಮಂಜಸವಾದ ಪ್ರಶ್ನೆಯನ್ನು ಮಾಡಿರುವಿ. ಹೇಳುತ್ತೇನೆ ಕೇಳು. 
ಶ್ರೀಹರಿಯು ಸ್ವತಃ ತಾನೇ ಬದುಕಿಸಲು ಸಮರ್ಥನಾಗಿದ್ದಾನೆ. 


-69- 


ನಾಗಪಂಚಮೀ 


ನಾಗಾಪರಾಧತಃ ಪ್ರಾಪ್ತಮರಣಾನ್ನಾಗಹಸ್ತತಃ AF 


ಪ್ರಾಪ್ತಾಸೂನ್‌ ಕಾರಯಾಮಾಸ ಲೋಕನ್ಯಾಯವ್ಯಪೇಕ್ವಯಾ | 
ಕನ್ಯಾಯಾ ನಾಗಭಕ್ತತ್ವಾನ್ನಾಗಾನುಗ್ರಹಸಿ ಸಿದ್ಧಯೇ 11೪೦॥ 


ಆದರೆ ಸರ್ಪದ ವಿಷಯದಲ್ಲಿ ಅಪರಾಧವನ್ನು ಮಾಡಿ, ಮರಣವನ್ನು 
ಹೊಂದಿದ್ದಾರೆ. ಅವರಿಗೆ ಸರ್ಪದ ಅನುಗ್ರಹವೇ ಆಗಬೇಕು. ಅದಕ್ಕಾಗಿ ಸರ್ಪಗಳಿಗೆ 
ರಾಜನಾದ ನಾಗರಾಜನ ಮೂಲಕ ಶ್ರೀಹರಿಯು ಸತ್ತವರನ್ನು ಬದುಕಿಸಿದನು. ಇದು 
ಲೋಕನ್ಯಾಯ. ಲೋಕನ್ಯಾಯಕ್ಕೆ ಸಮೃತವಾಗಿದೆ. ಮತ್ತು ಆ ಕನ್ಯೆಯು ನಾಗಭಕ್ತಳಾಗಿ- 
ದ್ಹಾಳೆ. ಅವಳಿಗೂ ನಾಗರಾಜನ ಅನುಗ್ರಹವಾಗಬೇಕು. 


ಪೂಜಾಲಾಭಾಯ ನಾಗಾನಾಂ ಲೋಕೇಶಸಸ್ಮಿನ್‌ ಕೃತವಾಂಸ್ತಥಾ । 
ಏವಮೇವ ಸುರೌಘಾಣಾಂ ದತ್ತವಾನ್‌ ದಿನಮರ್ಚನೇ WYO 


ಲೋಕದಲ್ಲಿ ನಾಗಗಳಿಗೆ ಪೂಜೆಯೂ ಕೂಡ ನಡೆಯಬೇಕು. ಈ ಎಲ್ಲ 
ದೃಷ್ಟಿಯಿಂದ ಭಗವಂತನು ಆ ನಾಗನ ಮೂಲಕವೇ ಬದುಕಿಸಿದನು. ಇದರಂತೆ 
ಭಗವಂತನು ಬೇರೆ ಬೇರೆ ಸುರಶ್ರೇಷ್ಠರಿಗೆ ಒಂದೊಂದು ದಿನಗಳಲ್ಲಿ ವಿಶೇಷಪೂಜೆಯು 
ಸಲ್ಲುವಂತೆ ಅನುಗ್ರಹಿಸಿರುವನು. 


ಅತಶ್ಚ ಶ್ರಾವಣೇ ಶುಕ್ಲಪಂಚಮ್ಯಾಂ ದ್ವಾರಪಾರ್ಶ್ವಯೋಃ । 
ಚ Ro ಶೆ 
ವಿಲಿಖ್ಯ ನಾಗರಾಜಾನಂ ಕೇಚಿದರ್ಚಂತಿ ಮಾನವಾಃ 11೪೨॥/ 


ಆದ್ದರಿಂದ ಶ್ರಾವಣಮಾಸದ ಶುಕ್ಲಪಕ್ಚದಲ್ಲಿ ಬರುವ ಪಂಚಮೀ ದಿವಸದಂದು 
ನಾಗಪೂಜೆಯನ್ನು ಮಾಡಬೇಕು. ಬಾಗಿಲಿನ ಎರಡು ಬದಿಗಳಲ್ಲಿ ನಾಗರಾಜನ 
ಚಿತ್ರವನ್ನು ಬರೆದು ಕೆಲವರು ಪೂಜೆ ಮಾಡುತ್ತಾರೆ. 


ಅಪರೇ ಪ್ರತಿಮಾಸ್ವರ್ತಾಂ ಕುರ್ವಂತಿ ನಿಯತವ್ರತಾಃ । 
ಪಂಚಾಮೃತಾಭಿಷೇಕೈಶ್ಚ ಶುದ್ಧೋದಕಸಮನಿಷ್ಯೆ: IPA 


-70- 


ನಾಗಪಂಚಮೀ 


ಇನ್ನು ಕೆಲವರು ವ್ರತದೀಕ್ಷೆಯನ್ನು ಹೊಂದಿ ನಾಗರಾಜನ ಪ್ರತಿಮೆಯನ್ನು 
ಮಾಡಿ, ಅಲ್ಲಿ ಪೂಜಿಸುತ್ತಾರೆ. ಪಂಚಾಮೃತ, ಶುದ್ಧೋದಕಗಳಿಂದ ಕೂಡಿದ 
ಅಭಿಷೇಕವನ್ನು ಮಾಡುತ್ತಾರೆ. 


ಗಂದ್ಳಶ್ಚ ಕೇತಕಾಶೋಕಚಂಪಕಾದಿಸುಮೈ: ಶುಭೈಃ । 

ಕದಲೀನಾಲಿಕೇರಾದಿಫಲೈರ್ಲಾಜೈಶ್ಚ ಲಡುಕ್ಳಿಃ 11೪೪॥ 

ಮಂಗಳಕರವಾದ ಗಂಧ, ಕೇತಕೀಪುಪ್ಪ , ಅಶೋಕಪುಷ್ಪ , ಸಂಪಿಗೆ ಮೊದಲಾದ 
ಹೂವುಗಳಿಂದ ನಾಗರಾಜನನ್ನು ಅರ್ಚಿಸುತ್ತಾರೆ. ಬಾಳೆಹಣ್ಣು ತೆಂಗಿನಕಾಯಿ, ಅರಳು- 
ಗಳ ಲಡ್ಡುಗೆಗಳಿಂದ ನೈವೇದ್ಯವನ್ನು ಮಾಡುತ್ತಾರೆ. 


ನೀರಾಜನೈರ್ಮಂತ್ರಪುಷ್ಪೈರ್ವಟುವಿಪ್ರಾನ್ನದಾನತಃ । 

ಪ್ರೀಣಯಂತೋತಷ್ಟನಾಗೇಂದ್ರಾನ್‌ ಪ್ರಸಾದಂ ಪ್ರಾಪ್ನುವಂತಿ ಹಿ ॥೪೫॥। 

ಮಂಗಳಾರತಿ ಮಂತ್ರಪುಷ್ಪ ಮೊದಲಾದ ರೀತಿಯಲ್ಲಿ ಷೋಡಶೋಪಚಾರ 
ಪೂಜೆಯನ್ನು ಮಾಡುತ್ತಾರೆ. ಅನಂತರ ಬ್ರಹ್ಮಚಾರಿಗಳಿಗೆ ಬ್ರಾಹ್ಮಣರಿಗೆ ಅನ್ನದಾನವನ್ನು 
ಮಾಡಿ ಸಂತೋಷಪಡಿಸುತ್ತಾರೆ. ಅಷ್ಟಕುಲನಾಗೇಂದ್ರರನ್ನು ಸಂತೋಷಪಡಿಸಿ 
ಪ್ರಸಾದವನ್ನು ಸ್ವೀಕರಿಸುತ್ತಾರೆ. 

ಇತೀದಂ ನಾಗಪಂಚಮ್ಯಾಶ್ಚರಿತಂ ಶೃಣ್ಣತಾಂ ನೃಣಾಮ್‌ । 

ವದತಾಂ ನಾಗರಾಟ್‌ ಪ್ರೀತೋ ದದಾತ್ಯಖಿಲಕಾಮಿತಮ್‌ WLI 


॥ಇತಿ ಸ್ವಾಂದಪುರಾಣೇ ನಾಗರಪಂಚಮೀವ್ರತಕಥಾ ಸಮಾಪ್ತಾ ॥ 


ಇದು ನಾಗಪಂಚಮಿಯ ಕಥೆ. ಯಾರು ಇದನ್ನು ಕೇಳುತ್ತಾರೋ ಅವರಿಗೆ 
ನಾಗರಾಜನು ಸಂತುಷ್ಟನಾಗಿ ಅನುಗ್ರಹಿಸುತ್ತಾನೆ. ಎಲ್ಲ ಇಷ್ಟಾರ್ಥಗಳನ್ನೂ 
ಈಡೇರಿಸುತ್ತಾನೆ. 
ಇಲ್ಲಿಗೆ ಸ್ಕಾಂದಪುರಾಣದಲ್ಲಿ ನಾಗಪಂಚಮೀವ್ರತದ ಕಥೆಯು ಮುಗಿಯಿತು॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


-71- 


ಈ. ಡ್ಯ 
ಸ್ತೋತ್ರಗಳು ಹಾಗೂ 
ಹಾಡುಗಳು J: 


ನಾಗಪಂಚಮೀ 


ಸರ್ಪದೋಷವಿರುವವರು ಈ ಶ್ಲೋಕಗಳನ್ನು ಹೇಳಿಕೊಂಡರೆ 
ಎಲ್ಲಾ ದೋಷಗಳು ನಿವಾರಣೆಯಾಗುತ್ತವೆ ಎನ್ನುತ್ತದೆ 
ಮಹಾಭಾರತ. 


ಜರತ್ಕಾರೋರ್ಜರತ್ಕಾರ್ವಾಂ ಸಮುತ್ತನ್ನೋ ಮಹಾಯಶಾಃ । | 

ಆಸ್ತೀಕಃ ಸತ್ಯಸಂಧೋ ಮಾಂ ಪನ್ನಗೇಭ್ಯೋತಭಿರಕ್ಷತು || 

ಜರತ್ಯಾರುವಿನಿಂದ ಜರತ್ಕಾರುವಿನಲ್ಲಿ ಜನಿಸಿದ ಮಹಾಕೀರ್ತಿಶಾಲಿಯಾದ, 
ಸತ್ಯಸಂಧನಾದ ಆಸ್ತೀಕನು ನನ್ನನ್ನು ಸರ್ಪಗಳಿಂದ ರಕ್ಷಿಸಲಿ. 

ಆಸ್ತೀಕಂ ಚಾರ್ತಿಮಂತಂ ಚ ಸುನೀಥಂ ಚಾಪಿ ಯಃ ಸ್ಮರೇತ್‌ । 

ದಿವಾ ವಾ ಯದಿ ವಾ ರಾತ್ರೌ ನಾಸ್ತಿ ಸರ್ಪಭಯಂ ಕ್ವಚಿತ್‌ ॥ 

ಆಸ್ತೀಕನನ್ನೂ, ದುಃಖದಲ್ಲಿದ್ದ ತಕ್ಷಕನನ್ನೂ ಮತ್ತು ಸುನೀಥನನ್ನೂ ಯಾರು 
ಹಗಲಿನಲ್ಲಾಗಲೀ, ಅಥವಾ ರಾತ್ರಿಯಲ್ಲಾಗಲೀ ಸರಿಸುವರೋ ಅವರಿಗೆ ಸರ್ಪ- 
ಭಯವಿಲ್ಲ. 

ಅಪಸರ್ಪಸ್ವ ಭದ್ರಂ ತೇ ದೂರಂ ಗಚ್ಛ ಮಹಾಯಶಾಃ । 

ಆಸ್ತೀಕಃ ಸರ್ಪಸತ್ರೇ ವಃ ಪನ್ನಗಾನ್‌ ಯೋತಭ್ಯರಕ್ಷತ ॥ 

ಎಲೈ ಸರ್ಪವೇ! ನೀನು ದೂರಸರಿದು ಹೋಗು. ನಿನಗೆ ಮಂಗಳವಾಗಲಿ. 
ಮಹಾಕೀರ್ತಿಶಾಲಿಯಾದ ಆಸ್ತೀಕನು ಸರ್ಪಸತ್ರದಲ್ಲಿ ನಿಮ್ಮನ್ನು ರಕ್ಷಿಸಿದ್ದಾನೆ. 


-73- 


ನಾಗಪಂಚಮೀ 


ಶ್ರೀಶೇಷದೇವರು 
-೧- 


ಯೋಗಿಗಳ ಹೃದಯಕೆ ನಿಲುಕದ ನಿಗ- 

ಮಾಗಮೈಕವಿನುತನ ಪರಮನು- 

ರಾಗದಲಿ ದ್ವಿಸಹಸ್ರಜಿಹ್ವೆಗಳಿಂದ ವರ್ಣಿಸುವ । 

ಭೂಗಗನ ಪಾತಾಳವ್ಯಾಪ್ತನ 

ಯೋಗನಿದ್ರಾಸದನೆನಿಪ ಗುರು 

ನಾಗರಾಜನ ಪದಕೆ ನಮಿಸುವೆ ಮನದೊಳನವರತ ॥ 

ಪೋಷಿಸೆನ್ನನು ನಿರುತ ಶೇಷದೇವ 

ದೋಷನಾಶನಗೊಳಿಸಿ ಲೇಸಾಗಿ ಪಿಡಿ ಕರವ ॥(ಪ॥। 

ವನಧಿಶಯನಗೆ ತಲ್ಪ ಅನುಜಪೂರ್ವಜನಾಗಿ । 

ಘನಸೇವೆಯನುಗೈದ ಫಣಿರಾಜನೆ । 

ವಿನಯದಲಿ ಬಿನ್ನೈಪೆ ನಿನಗಶನವಾದಾತ । 

ಎನಗೊಲಿದು ಪೊರೆವಂತೆ ಅನುಗ್ರಹಿಸಿ ದಿನದಿನದಿ ॥1॥ 

ಭೂಗಗನ ಪಾತಾಳಸಾಗರವ ವ್ಯಾಪಿಸಿದ । 

ಯೋಗಸಾಧನಶೂರ ನಾಗನಾಥ । 

ಬಾಗಿ ಬೇಡುವೆ ಭಗದ ರೋಗಕೌಷಧವಾದ । 
ಭಾಗವತಶ್ರವಣಸುಖರಾಗದಲಿ ನೀ ಕೊಟ್ಟು 11211 
ಸಾಸಿರಾಂಬಕನಮಿತ ಸಾಸಿರಾನನವಾದ 

ವಾಸುಕೀವರ ವಾರುಣೀಶ ನಿನ್ನ! 

ಹಾಸಿಗೆಯ್ಕೆದಂಥ ಶ್ರೀಶ್ಯಾಮಸುಂದರನ 

ದಾಸರಾದವರ ಸಹವಾಸ ಪಾಲಿಸಿ ನಿತ್ಯ 11311 


-74- 


ನಾಗಪಂಚಮೀ 
ER 
ರಾಗ : ಶಂಕರಾಭರಣ ತಾಳ : ತ್ರಿವಿಡಿ 
ಬಲು ರಮ್ಯವಾಗಿದೆ ಹರಿಯ ಮಂಚ sl 


ಎಲರುಣಿಕುಲ ರಾಜ ರಾಜೇಶ್ವರನ ಮಂಚ ॥ಅ.ಪು॥ 


ಪವನತನಯನ ಮಂಚ ಪಾವನತರ ಮಂಚ 

ಭುವನತ್ರಯನ ಪೊತ್ತ ಭಾರಿಮಂಚ 

ಕಿವಿಗಳಿಲ್ಲದ ಮಂಚ ಶ್ರೀನಿಕೇತನ ಮಂಚ 

ಶಿವರೂಪದಲಿ ಹಿಂದೆ ಹರಿಯನೊಲಿಸಿದ ಮಂಚ 111 


ನೀಲಾಂಬರವನುಟ್ಟು ನಳನಳಿಸುವ ಮಂಚ 

ನಾಲಗೆ ಎರಡುಳ್ಳ ನೈಜಮಂಚ 

ನಾಲ್ವತ್ತು ಕಲ್ಪದಿ ತಪವ ಮಡಿದ ಮಂಚ 

ತಾಲ ಮುಸಲ ಹಲವ ಹಿಡಿದಿರುವ ಮಂಚ 1121 
ರಾಮನನುಜನಾಗಿ ರಣವ ಜಯಿಸಿದ ಮಂಚ 

ತಾಮಸ ರುದ್ರನನು ಪಡೆದ ಮಂಚ 

ಭಿಮಾವರಜನೊಳು ಆವೇಶಿಸಿದ ಮಂಚ 

ಜೀಮೂತ ಮಂಡಲವ ತಡೆಗಟ್ಟಿದ ಮಂಚ 1131 
ಜೀವನಾಮಕನೆನಿಸಿ ವ್ಯಾಪ್ತನಾದ ಹರಿಯ 

ಸೇವಿಸಿ ಸುಖಿಸುವ ದಿವ್ಯ ಮಂಚ 

ಸಾವಿರ ಮುಖದಿಂದ ತುತ್ತಿಸಿ ಹಿಗ್ಗುವ ಮಂಚ 

ದೇವಕೀಜಠರದಿ ಜನಿಸಿದ ಮಂಚ 1141! 
ವಾರುಣೀ ದೇವಿ ವರನೆನಿಸಿದ ಮಂಚ 

ಸಾರುವ ಭಕುತರ ಸಲಹೊ ಮಂಚ 

ಕಾರುಣ್ಯನಿಧಿ ಜಗನ್ನಾಥ ವಿಠಲನ ವಿ- 

ಹಾರಕ್ಕೆ ಯೋಗ್ಯವಾದ ವಿಮಲ ಶೇಷ ಮಂಚ | 115 


-75- 


ನಾಗಪಂಚಮೀ 


ನಾಗರಪಂಚಮಿಯ ಹಾಡು 


ಬಡಬ್ರಾಹ್ಮಣನ ಮಗಳು ಅಕಮಂಜಿ ಎಂಬಾಕೆ । ಗರುಡಪಂಚಮಿ ವ್ರತವು 
ತನಗೆನುತಲಿ ॥ ತರಿಸಿ ಕೊಡಬೇಕಾದ ಫಲಪುಷಗಳೆನುತ । ತನ್ನೊಡಹುಟ್ಟಿದ ಅಣ್ಣಗೆ 
ಒಡನುಡಿಗಳು ॥೧॥ ಅಂದ ಮಾತನು ಕೇಳಿ ಬಂದು ಸಂತೋಷದಲಿ ಚೆಂದದಾ 
ಕುಸುಮವನೆ ಕೊಂಡು ತರಲು | ಒಂದು ಕೇದಿಗೆ ಒಳಗೆ ಹೊಂದಿಕೊಂಡನೆ ಶೇಷ 
ಬಂದು ನೋಡಿದವರ ಊರು ಸ್ಥಳಗಳ ॥೨॥ ವಿಷವು ತಲೆಗೇರಿ ಪರವಶನಾಗಿ 
ಬಿದ್ದಿರಲು ಕುಸುಮಗಂಧಿಣಿಯರು ಅವನರಿಯದಂತೇ । ಶಶಿಕಾಂತೆ ನೀ ಕೇಳೆ ವ್ಯಸನ- 
ವೇಶಕೆ ನಾಗರ ಪೂಜಿಸಿಂಬೋ ಹರುಷದಲಿ ತೆರಳಿದಾರು ॥೩। ನೆನೆ ಅಕ್ಕಿ, ನೆನೆಕಡಲೆ, 
ಗೊನೆಯ ಬಾಳೆಯ ಹಣ್ಣು, ಚಿಗುಳಿ, ತಂಬಿಟ್ಟು, ತೆಂಗಿನಕಾಯಿ, ಅರಳು, ಹುರಿ- 
ಕಡಲೆ, ಹುಣಸೇಕಾಯಿ ಮುಂತಾಗಿಗಳಿರರಿಸಿ ತೆಕ್ಕೊಂಡು ತೆರಳಿದಾರು ॥೪॥ ರಂಭೆ- 
ಯರೊಡಗೊಂಡು ಬಂದು ನಿಂದಳೆ ಅನುಜೆ ಚೆಂದದಿ ಅರ್ಫ್ಯಪಾದ್ಯವನೆ 
ಮಾಡಿ । ಆನಂದದಿಂದ ಛತ್ರಿ ಚಾಮರವೆತ್ತಿ ಫಲದಿಂದ ನಿಂದು ಪೂಜಿಸಿದಳು 
ಕಾಳಿಂಗನ ॥೫॥ ಹಳದಿಯಾ ವಸ್ತ್ರಗಳು ಬಿಳಿಯ ಜನಿವಾರವು । ಹೊಳೆವ ಮುತ್ತಿನ 
ತೊಡಿಗೆ ಗಂಧಾಕ್ಚತೆ | ನಳಿನಳಿವ ಕುಸುಮಗಳು ಹಲವು ಸಮರ್ಪಿಸಿ । ಬೆಳಗಿದಳೆ 
ದೀಪಧೂಪಾರತಿಯನು ॥೬। ಪಡವಂ ಮುತ್ಯೆಯನೆ ಮುಗಿದು ಪಡೆದು 
ಮನದಭೀಷ್ಟವನು ಮಡದೇರು ಗಡಣದಲೆ । ಒಡನೆ ಬಂದು ಕಡುಹರುಷದಿಂದ 
ಗಂಧಾಕ್ತತೆ ತೆಕ್ಕೊಂಡು ಮಡದಿ ಅಣ್ಣನಿದ್ದೆಡೆಗೆ ಬಂದಳು ॥೭॥ ಹುತ್ತದಾಮಿರ್ತಿಕನೆ 
ಕೈಗೆ ತೆಕ್ಕೊಂಡು ಆಕ್ಷತೆಯನೆ ಕೊಂಡು । ಬೆನ್ನು ತೊಳೆಯಲು ಎಷ್ಟುಹೊತ್ತು ಮೈಮರೆತು 
ಮಲಗಿದೆ ಎನುತಲಿ ಎಚ್ಚರದಿ ಕಣ್‌ ತೆರೆದು ನೋಡಿದಾರು ॥೮॥ ಈ ಸಂತೋಷದಲಿ 
ಉಳ್ಳ ನಾರಿಯರೆಲ್ಲ ಈ ವ್ರತದ ನೇಮದಿ ಮಾಡೆ ಚೆಂದದವಾಲೆ ಸೌಭಾಗ್ಯವೂ 
ವಡಹುಟ್ಟಿದವರನು ಕಾಳಿಂಗನಾಭನು ಕರುಣಿಸುವನು ॥೯॥ 


ವ ಬು ಜು ಜು 


-76- 


ಶೇಷದೇವರ ಬಗ್ಗೆ ವಿಸ್ಮಯಪ್ರಶ್ನೆಗಳಿಗೆ 


ರೋಚಕ ಉತ್ತ ರಗಳು 


ನ್‌್‌ 


ತ್ಸ 


ನಾಗಪಂಚಮೀ 


ಪ್ರಶ್ನೆ - 
ಉತ್ತರ - 


#L 
A 


#L 
AW 
[| 


ಶೇಷದೇವರು ಯಾರಿಂದ ಜನಿಸಿದರು 7 
ಶ್ರದ್ಧಾ ದ್ವಿತೀಯಾsಥ ತಯೋಶ್ಚ ಯೋಗೋ 
ಬಭೂವ ಪುಂಸೈವ ಚ ಸೂತ್ರನಾಮ್ನಾ | 
ಹರೇರ್ನಿಯೋಗಾದಥ ಸಂಪ್ರಸೂತೌ 

ಶೇಷಃ ಸುಪರ್ಣಶ್ಚತಯೋಃ ಸಹೈವ ॥ 


ಕೃತಿ ಹಾಗೂ ಪ್ರದ್ಯುಮರಿಂದ ಶ್ರದ್ಧೆ ಎಂಬ ಭಾರತಿಯು ಜನಿಸಿದಳು. 
ಈ ಭಾರತಿಯು ಸೂತ್ರನಾಮಕನಾದ ವಾಯುವನ್ನು ವಿವಾಹವಾದಳು. 
ಇವರಿಬ್ಬರಿಂದ ಶೇಷದೇವರು ಹಾಗೂ ಗರುಡದೇವರು ಜನಿಸಿದರು. 


ಬ್ರಹ್ಮಾಂಡದ ಹೊರಗೆ ದೇವತೆಗಳಿಗೆ ಎರಡು ಬಾರಿ ಉತ್ಪತ್ತಿ ಇದೆ 
ಎಂದು ಹೇಳುತ್ತಾರೆ. ಎರಡನೆ ಬಾರಿ ಶೇಷದೇವರು ಯಾರಿಂದ 
ಹುಟ್ಟಿದರು ? 

"ಶೇಷಂ ಶಿವಂ ಶ್ಚೇಂದ್ರಮಥೇಂದ್ರತಶ್ನ' ಎಂಬ ಮಾತಿನಂತೆ ಪುನಃ 
ಅದೇ ಸೂತ್ರನಾಮಕರಾದ ವಾಯುದೇವರಿಂದ ಶ್ರದ್ಧೆಯಲ್ಲಿ 
ಶೇಷದೇವರು ಹುಟ್ಟಿದರು. ಜೊತೆಯಲ್ಲಿ ಶಿವ, ಇಂದ್ರ 
ಮೊದಲಾದವರೂ ಕೂಡ ಜನಿಸಿದರು. ಈ ಹುಟ್ಟಿನಿಂದ ಶೇಷದೇವರಿಗೆ 
ಬ್ರಹ್ಮಾಂಡದ ಒಳಗಡೆ ಪ್ರವೇಶ ಮಾಡುವ ಸಾಮರ್ಥ್ಯ ಪ್ರಾಪ್ತವಾಯಿತು. 


ಎರಡನೇ ಹುಟ್ಟು ಬ್ರಹ್ಮಾಂಡದ ಒಳಗಡೆ ಪ್ರವೇಶ ಮಾಡುವುದಕ್ಕಾಗಿ 
ಎಂದು ಹೇಳಿದಿರಿ. ಹಾಗಿದ್ದರೆ ಮೊದಲನೇ ಹುಟ್ಟು ಯಾವ 
ಕಾರಣಕ್ಕಾಗಿ? 

"ದೇವಾನಾಮ್‌ ದ್ವಿವಾರಂ ಸೃಷ್ಟಿಶ್ಚ ಸ್ವಸ್ವತತ್ವಾಭಿಮಾನಾರ್ಥಂ 
ಬ್ರಹ್ಮಾಂಡಾಂತಃ ಪ್ರವೇಷ್ಟುಂ ಚ' ಎಂಬ ಮಾತಿನಂತೆ ಮೊದಲನೆಯ 
ಸೃಷ್ಟಿಯು ತತ್ಪಾ ಭಿಮಾನಿತ್ವದ ಸಿದ್ದಿಗಾಗಿ ಎಂದು ತಿಳಿಯಬೇಕು. 


ಬ್ರಹ್ಮಾಂಡದ ಒಳಗೆ ಶೇಷದೇವರು ಯಾರಿಂದ ಯಾವಾಗ ಹುಟ್ಟಿದರು? 
ಚತುರ್ಮುಖಬ್ರಹ್ಮದೇವರ 51ನೇ ವರ್ಷದ ಮೊದಲ ಹಗಲಿನಲ್ಲಿ 
ಸೃಷ್ಟಿಯು ಪ್ರಾರಂಭವಾಯಿತು. ಆಗ 14 ಲೋಕಗಳನ್ನು ಬ್ರಹ್ಮದೇವರು 


-78- 


ನಾಗಪಂಚಮೀ 


ಸೃಷ್ಟಿ ಮಾಡಿದರು. ಮೊಟ್ಟಮೊದಲು ಅಹಂಕಾರತತ್ವದಿಂದ ಗರುಡ, 
ಶೇಷ, ರುದ್ರರು ಜನಿಸಿದರು. 


ಪ್ರಶ್ನೆ - ಚತುರ್ಮುಖಬ್ರಹ್ಮದೇವರಿಂದ ಆದ ಈ ಸೃಷ್ಟಿಗೆ ಏನೆಂದು ಹೆಸರು? 
ಇದರ ವರ್ಣನೆ ಎಲ್ಲಿದೆ? 

ಉತ್ತರ - ಪದ್ಮದಿಂದ ಹುಟ್ಟಿದ ಚತುರ್ಮುಖಬ್ರಹ್ಮದೇವರಿಗೆ "ಪಾದ್ಮ' ಎಂದು 
ಹೆಸರು. ಅವರಿಂದ ಮಾಡಿದ ಸೃಷ್ಟಿಯಾದ್ದರಿಂದ ಇದಕ್ಕೆ ಪಾದಸ್ಪೃಷ್ಟಿ 

ಎಂದು ಹೆಸರು. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಯನ್ನು ಸೂಕ್ಷಸ್ಫೃಷ್ಟಿ 

ಎಂದು, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಸ್ಥೂಲಸೃಷ್ಟಿ ಎಂದು ಕೂಡ 

ಕರೆಯುತ್ತಾರೆ. ಈ ಎರಡೂ ಬಗೆಯ ಸೃಷ್ಟಿಗಳನ್ನು ತಾತ್ಪರ್ಯನಿರ್ಣಯದ 

ಮೂರನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. 


ಪ್ರಶ್ನೆ - ಭಗವಂತನಿಂದ ಶೇಷದೇವರು ನೇರವಾಗಿ ಹುಟ್ಟಲಿಲ್ಲವೆ? 

ಉತ್ತರ - ವಿರಾಡ್‌ರೂಪಿಯಾದ ಪುರುಷನಾಮಕನಾದ ಭಗವಂತನ 
ಎಡನಾಡಿಯಿಂದ ಶೇಷದೇವರು ಜನಿಸಿರುವರು. ಇದು ಬ್ರಹ್ಮದೇವರ 
50 ವರ್ಷಗಳ ಮೊದಲೇ ಆದ ಸೃಷ್ಟಿಯಾಗಿದೆ. 


ಪ್ರಶ್ನೆ - "ತೌ ವಾಹನಂ ಶಯನಂ ಚೈವ ವಿಷ್ಣೋಃ' ಎಂಬಂತೆ ಭಗವಂತನ 
ಶಯನಕ್ಕೊಸ್ಕರ ಮತೊಮ್ಮೆ ಶೇಷದೇವರು ಹುಟ್ಟಿರುವರೆ ? 

ಉತ್ತರ - ಪ್ರದ್ಯುಮಕುಮಾರಿಯಿಂದ ಮೊದಲು ಹುಟ್ಟಿದ ಶೇಷನೇ ವಿಷ್ಣುವಿಗೆ 
ಶಯನರೂಪನಾದನು. ಇದಕ್ಕಾಗಿ ಪುನಃ ಮತ್ತೊಂದು ಸೃಷ್ಟಿಯನ್ನು 
ಒಪ್ಪಬೇಕಾಗಿಲ್ಲ. 

ಪ್ರಶ್ನೆ - ಶಯನರೂಪವಾದ ಶೇಷದೇವರು ಯಾವುದಕ್ಕೆ ಮುಖ್ಯಾಭಿಮಾನಿ- 
ಗಳಾದರು ? 

ಉತ್ತರ - "ಶೇಷಸ್ತಯೋರೇವ ಜೀವನಾಮಾ' ಎಂಬಂತೆ ಜೀವಾಭಿಮಾನಿ- 
ಗಳಾಗಿರುವರು. 


ಪ್ರಶ್ನೆ - ಈ ಶೇಷದೇವರಿಂದ ಯಾರು ಹುಟ್ಟಿದರು 0 
ಉತರ - “ಕಾಲನಾಮಕ ಹರಿಪಾರ್ಷದಾಃ ತತಃ ಶೇಷಾತ್‌ ಜಯವಿಜಯಾದ್ಯಾಃ 
ತತಃ ಸುಪರ್ಣಾತ್‌' ಎಂಬ ಮಾತಿನಂತೆ ಕಾಲನಾಮಕರಾದ 


-79- 


ನಾಗಪಂಚಮೀ 


ಹರಿಪಾರ್ಷದರು ಶೇಷದೇವರಿಂದ ಹುಟ್ಟಿದರು. ಜಯ 
ವಿಜಯಾದಿಗಳು ಗರುಡನಿಂದ ಹುಟ್ಟಿದರು ಎಂದು ವರದರಾಜೀಯ 
ವ್ಯಾಖ್ಯಾನದಲ್ಲಿದೆ. ಆದರೆ ಜನಾರ್ದನೀಯ- ವ್ಯಾಖ್ಯಾನದಲ್ಲಿ 
ಶೇಷದೇವರಿಂದ ಜಯ ವಿಜಯರು ಗರುಡನಿಂದ ಕಾಲನಾಕನಾದ 
ಹರಿಪಾರ್ಷದರು ಹುಟ್ಟಿದರು ಎಂದಿದೆ. 


ಬಾಹ್ಯಸ್ಥಷಿಯಲ್ಲಿ ಕಶ್ಯಪ ವಿನತೆಯರಿಂದ ಗರುಡದೇವರು ಹುಟ್ಟಿದರೆಂದು 
ತಿಳಿದೆವು. ಶೇಷದೇವರು ಯಾರಿಂದ ಹುಟ್ಟಿದರು? 


ಕಶ್ಯಪರಿಂದ ಕದ್ರುವಿನಲ್ಲಿ ಶೇಷದೇವರು ಹುಟ್ಟಿದರು. 
ಗ ೪ 


ಹುಟ್ಟಿದರು ಎಂದರೆ ಅವತಾರ ರೂಪದಲ್ಲೋ ಅಥವಾ 
ಮೂಲರೂಪದಲ್ಲೋ ? 


ಇದು ಭೂಲೋಕದ ಅವತಾರವಲ್ಲ. ಮೂಲರೂಪದ ಜನನ. 


ಭಗವಂತನಿಂದ ಅಥವಾ ವಾಯುದೇವರಿಂದ ಮೂಲರೂಪದಲ್ಲಿ 
ಹುಟ್ಟಿದ್ದಾಗಿತ್ತಲ್ಲವೆ ? 

ಭಗವಂತನಿಂದ ಹಾಗೂ ಚತುರ್ಮುಖಬ್ರಹ್ಮದೇವರಿಂದ ಹಿಂದೆ 
ಹುಟ್ಟನ್ನು ಹೊಂದಿದ್ದರೂ ಕೂಡ ಪುನಃ ಕದ್ರು ಕಶ್ಯಪರಲ್ಲಿ ಹುಟ್ಟಿರುವುದು 
ತಪ್ಪಾಗುವುದಿಲ್ಲ. ಏಕೆಂದರೆ ದೇವತೆಗಳಿಗೆ 14 ಬಾರಿ ಉತ್ಪತ್ರಿಯಿದೆ 
ಅವುಗಳ ನಡುವೆ ಅವರಿಗೆ ಇದೊಂದು ಬಗೆಯ ಮೋಕ್ಷಸಾಧನೆ . 


ಕಶ್ಯಪರಿಂದ ಕದ್ರುದೇವಿಯಲ್ಲಿ ಶೇಷದೇವರ ಜನನ ಹೇಗಾಯಿತು? 
ಕಶ್ಯಪರ ವರಬಲದಿಂದ ಕದ್ರುದೇವಿಯು ಅನತಿಕಾಲದಲ್ಲಿ ಸಾವಿರ 
ಮೊಟ್ಟೆಗಳನ್ನು ಪ್ರಸವಿಸಿದಳು. 500 ವರ್ಷಗಳ ತನಕ ಅದನ್ನು 
ಕಾದಿರಿಸಲಾಯಿತು. ಅನಂತರ ಮೊಟ್ಟಮೊದಲು ಮೊಟ್ಟೆ 
ಒಡೆದುಕೊಂಡು ಹೊರಬಂದವರೇ ಶೇಷದೇವರು. ಸಾವಿರ 
ಸರ್ಪಗಳಿಗೆ ಇವರೇ ಹಿರಿಯಣ್ಣ. 


ನಾಗಪಂಚಮೀ 


EL 


ಶೆ 
yl 


ದಿ 


ಶೇಷದೇವರ ಅನಂತರ ಜನಿಸಿದವರು ಯಾರು 9 


ಶೇಷಃ ಪ್ರಥಮತೋ ಜಾತೋ ವಾಸುಕಿಸದನಂತರಮ್‌ । 
ಐರಾವಶಸ್ತಕ್ಷಕಶ್ಚ ಕಾರ್ಕೋಟಕಧನಂಜಯೌ ॥ 


ಶೇಷದೇವರು ಮೊದಲು ಜನಿಸಿದರು. ಅನಂತರ ವಾಸುಕಿ, ಐರಾವತ, 
ತಕ್ಷಕ, ಕಾರ್ಕೋಟಕ, ಧನಂಜಯ ಇತ್ಯಾದಿಯಾಗಿ ಸಾವಿರ ಸರ್ಪಗಳ 
ಜನನವಾಯಿತು. 


ಸರ್ಪಗಳು ಅತ್ಯಂತ ಕ್ರೂರಿಗಳು ಭಯಂಕರವೂ ಆಗಿದ್ದವು, ಅವುಗಳ 
ನಡುವೆ ಶೇಷದೇವರು ಹೇಗೆ ವಾಸ ಮಾಡಿದರು 9 

ಎಲ್ಲ ಸರ್ಪಗಳು ಸರ್ವಥಾ ದುಷ್ಠವಲ್ಲ. ಆದರೂ ಕೂಡ 
ಮಂದಬುದ್ಧಿಗಳಾಗಿವೆ ಎಂಬ ದೃಷ್ಠಿಯಿಂದ. ಶೇಷದೇವರು ಎಲ್ಲ 
ಸರ್ಪಗಳ ಸಹವಾಸವನ್ನು ಪರಿತ್ಯಾಗ ಮಾಡಿದರು. ಜಿತೇಂದ್ರಿಯರಾಗಿ 
ಕೇವಲ ವಾಯುಭಕ್ಷಕರಾಗಿ ಗಂಧಮಾದನ ಪರ್ವತಕ್ಕೆ ತೆರಳಿದರು. ಅಲ್ಲಿ 
ಬದರೀಕ್ಷೇತ್ರವನ್ನು ತಲುಪಿ ತಪೋನಿರತರಾದರು. 


ಶೇಷದೇವರ ತಪಸ್ಸು ಹೇಗಿತ್ತು ? 

ಬಹಳ ಕಠಿಣವಾದ ತಪಸನ್ನು ಆಚರಿಸಿದರು. ದೇಹದ ಮಾಂಸ, ಸ್ನಾಯು, 
ರಕ್ತಗಳೆಲ್ಲವೂ, ಒಣಗಿ ಹೋದವು. ಜಟಾಚೀರ- ಧಾರಿಯಾಗಿ 
ಬ್ರಹ್ಮದೇವರನ್ನು ಕುರಿತು ಅಖಂಡವಾದ ತಪಸ್ಸನ್ನು ಆಚರಿಸಿದರು. 


ಶೇಷದೇವರ ತಪಸಿಗೆ ಮೆಚ್ಚಿ ಬ್ರಹ್ಮದೇವರು ಏನು ಹೇಳಿದರು? 

ಪ್ರತ್ಯಕ್ಷರಾದ ಬ್ರಹ್ಮದೇವರು, ಮಗು ಏಕಿಷ್ಟು ಕಠಿಣವಾದ ತಪಸನ್ನು 
ಆಚರಿಸುತ್ತಿರುವಿ? ನಿನ್ನ ತೀವ್ರತಪಸಿನಿಂದ ಪ್ರಜೆಗಳು ಬೆಂದು 
ಹೋಗುತ್ತಿದ್ದಾರೆ. ನಿನ್ನ ಅಪೇಕ್ಷೆ ಏನು ಹೇಳು. ಈಡೇರಿಸುವೆ ಎಂದರು. 


ಶೇಷದೇವರ ಅಪೇಕ್ಷೆ ಏನಾಗಿತ್ತು ) 

ನನ್ನ ಸಹೋದರರು ಮಂದಬುದ್ದಿಯವರು. ಅವರ ಜೊತೆ ವಾಸಿಸಲು 
ನನಗೆ ಇಷ್ಟವಿಲ್ಲ. ಪ್ರತಿಯೊಬ್ಬ "ತಮ್ಮಂದಿರು ಪರಸ್ಪರ ಶತ್ರುಗಳಂತೆ 
ಅಸೂಯೆ ಪಡುತ್ತಾರೆ. ವಿನತೆಯ ಮಗನಾದ ಗರುಡನನ್ನು ನಿರಂತರ 


-81- 


ನಾಗಪಂಚಮೀ 


ಪ್ರಶ 


ಲ 


ದ್ವೇಷ ಮಾಡುತ್ತಾರೆ. ಆ ಗರುಡನು ಸಹೋದರನಷ್ಟೇ ಅಲ್ಲದೆ 
ಮಹಾತಪಸ್ವಿಯೂ ಆಗಿದ್ದಾನೆ. ಇದರಿಂದ ಪರಿತಪ್ತನಾದ ನಾನು ಈ 
ದೇಹವನ್ನು ಬಿಡಲು ಸಂಕಲ್ಲಿಸಿದ್ದೇನೆ. ಜನ್ಮಾಂತರದಲ್ಲಿಯೂ ನನಗೆ 
ಅವರ ಸಂಬಂಧ ಆಗದಂತೆ ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಿದರು. 


ಬ್ರಹ್ಮದೇವರು ಏನೆಂದು ಉತ್ತರಿಸಿದರು 9 


ಭುಜಗಶ್ರೇಷ್ಠನೇ ! ಈಗಾಗಲೇ ನಾನು ಈ ನಿನ್ನ ಸಮಸ್ಯೆಯನ್ನು ಪರಿಹಾರ 
ಮಾಡಿದ್ದೇನೆ. ಸನ್ನಡತೆಯುಳ್ಳ ನಿನ್ನ ಸಹೋದರರಿಗೆ ಯಾವುದೇ 
ಭಯವಿಲ್ಲ. ನೀನೂ ಕೂಡ ಘೋರವಾದ ಶಾಪದಿಂದ 
ಮುಕ್ತನಾಗಿರುವಿ. ಆದರೆ ದುರ್ನಡತೆಯುಳ್ಳವರಿಗೆ ಆಪತ್ತು ಖಚಿತ. 
ಬೇಕಾದ ವರವನ್ನು ಕೇಳಿಕೋ ನೀಡುವೆನು. 


ಶೇಷದೇವರು ಭಗವನ್ನಿಷ್ಠೆಯನ್ನು ವರವನ್ನಾಗಿ ಕೇಳಲಿಲ್ಲವೆ ? 
"ಧರ್ಮೇ ಮೇರಮಾಂ ಬುದ್ಧಿ; ಕ್ಷಮೇ ತಪಸಿ ಚೇಶ್ವರ' "ಧರ್ಮದಲ್ಲಿ 
ನಿರಂತರ ಆಸಕ್ತಿಯಿರಲಿ ಭಗವನ್ನಿಷ್ಟೆ ಇರಲಿ' ಎಂಬ ವರವನ್ನು ಕೇಳಿದರು. 
ಇದರಿಂದ ಸಂತುಷ್ಠರಾದ ಬ್ರಹ್ಮದೇವರು "ತಥಾಸ್ತು' ಎಂಬ ವರವನ್ನು 
ಕೊಟ್ಟರು. 


ಶೇಷದೇವರು ಭೂಮಿಯನ್ನು ಧಾರಣೆ ಮಾಡಿದ್ದಾರೆ ಎನ್ನುತ್ತಾರೆ. 
ಇದಕ್ಕೆನು ಸಂದರ್ಭ? 

ಶೇಷದೇವರ ಸಾಮರ್ಥ್ಯ ಹಾಗೂ ಭಗವನ್ನಿಷ್ಠೆಗಳನ್ನು ಕಂಡು ಸ್ವತಃ 
ಬ್ರಹ್ಮದೇವರೇ ಆಜ್ಞೆ ಮಾಡುತ್ತಾರೆ. ಸಾಗರ, ನಗರ, ಪಟ್ಟಣಗಳಿಂದ 
ಕೂಡಿದ ಭೂಮಿಯು ಅಲುಗಾಡುತ್ತಿದೆ. ಇದನ್ನು ಸ್ಥಿರವಾಗುವಂತೆ 
ನೀನು ಧಾರಣೆ ಮಾಡಬೇಕು ಎಂದು. 


ಬ್ರಹ್ಮದೇವರ ಈ ಅಪ್ಪಣೆಯನ್ನು ಅಂಗೀಕರಿಸಲು ಶೇಷದೇವರಿಗೆ 
ಭಯವಾಗಲಿಲ್ಲವೆ ? 


ತಮ್ಮ ಸಾಮರ್ಥ್ಯದ ಬಗ್ಗೆ ಪೂರ್ಣವಾದ ಅರಿವಿದೆ. ಆದ್ದರಿಂದ 
ಸಂತೋಷದಿಂದ ಒಪ್ಪಿದರು. ತನ್‌ಮೂಲಕ ಬ್ರಹ್ಮದೇವರಿಗೆ 
ಪರಮಪ್ರಿಯವಾದ ಕಾರ್ಯವನ್ನು ಮಾಡಿದರು. 


82. 


ನಾಗಪಂಚಮೀ 


"ಅಧೋರ್ಭೂಮೇವಸತ್ಯೇವ ನಾಗೋಠನಂತ ಪ್ರತಾಪವಾನ್‌ । 
ಧಾರಯನ್‌ ವಸುಧಾಮೇಕಃ ಶಾಸನಾತ್‌ ಬ್ರಹ್ಮಣೋ ವಿಭುಃ' ಅತ್ಯಂತ 
ಸಾಮರ್ಥ್ಯದಿಂದ ಕೂಡಿರುವ ಶೇಷದೇವರು ಚತುರ್ಮುಖ- 
ಬ್ರಹ್ಮದೇವರ ಅಪ್ಪಣೆಯಂತೆ ಭೂಮಿಯ ಕೆಳಗಿದ್ದು ಈ ಭೂಮಿಯನ್ನು 
ಧಾರಣೆ ಮಾಡಿದ್ದಾರೆ. 


ಪ್ರಶ್ನೆ - ಶೇಷದೇವರು ಭಗವಂತನ ಹಾಸಿಗೆಯಾಗಿ ಸದಾ ಭಗವಂತನ ಜೊತೆ 
ಇರಲು ಕಾರಣವೇನು ? 

ಉತ್ತರ - ಭಗವಂತನ ವಿಷಯದಲ್ಲಿ ಶೇಷದೇವರಿಗೆ ಇರುವ ಭಕ್ತಿ 
ಅಪಾರವಾದದ್ದು. ಅದನ್ನು ವರ್ಣಿಸಲು ಸಾಧ್ಯವೇ ಇಲ್ಲ. 
ವಿಷ್ಣುಪಾದಕಮಲವನ್ನು ಬಿಟ್ಟು ಕ್ಷಣಮಾತ್ರವು ಬೇರೆಡೆ 
ಆಸಕ್ತರಾಗಿರುವುದೇ ಇಲ್ಲ. ಸ್ವತಃ ಶೇಷದೇವರೇ ಹೇಳುವ ಮಾತಿದು 
- "ವಸಾಮ್ಯಹಂ ಸದ್ಧೆವಾತ್ರ | ಪಾದಮೂಲೇಚ ಮತ್ತತೇಃ ವೈಕುಂಠಂ 
ವಾ ನ ಗಚ್ಛಾಮಿ ತ್ಯಕ್ತ್ವಾ ವಿಷ್ಣುಪದಾಂಬುಜಮ್‌' (ಆದಿತ್ಯಪುರಾಣ) 
ವಿಷ್ಣುಪಾದಕಮಲವನ್ನು ಬಿಟ್ಟುವೈಕುಂಠಕ್ಕೂ ಕೂಡ ನಾನು ತೆರಳಲಾರೆ. 


ಪ್ರಶ್ನೆ - ಹಾಗಾದರೆ ಪಾತಾಳಲೋಕಕ್ಕೆ ಏಕೆ ಹೋದರು 9 

ಉತ್ತರ - ಇದಕ್ಕೂ ಕೂಡ ಶೇಷದೇವರೇ ಉತ್ತರಿಸಿದ್ದಾರೆ. "ಪಾತಾಳಮಾತ್ರಂ 
ಗಂತವ್ಯಮ್‌ ಪಾದಮೂಲಂ ಯತೋ ಹರೇಃ ನ ಸ್ಥಾಸ್ಯಾಮಿ ಕ್ಷಣಮಪಿ 
ಯತ್‌ ಸೌಂದರ್ಯಾವೃತಂ ವಿನಾ' "ಪಾತಾಳಮೇತಸ್ಯ ಹಿ 
ಪಾದಮೂಲಂ' ಎಂಬ ಭಾಗವತದ ಮಾತಿನಂತೆ ಪಾತಾಳಲೋಕವು 
ಭಗವಂತನ ಪಾದಮೂಲ ಎನಿಸುತ್ತದೆ. ಭಗವಂತನ 
ಪಾದಸೌಂದರ್ಯದ ಅಮೃತರಸವನ್ನು ಪಾನ ಮಾಡುವುದಕ್ಕಾಗಿ 
ಪಾತಾಳಲೋಕಕ್ಕೆ ಮಾತ್ರ ತೆರಳುತ್ತೇನೆ. ಪಾದಸೌಂದರ್ಯಮೃತದ 
ಪಾನವಿಲ್ಲದೆ ನಾನು ಒಂದು ಕ್ಷಣವೂ ಇರಲಾರೆ ಹೀಗೆ ನಿಶ್ಚಯಮಾಡಿ; 
ಭಗವಂತನ ಪಾದವು ಎಲ್ಲೆಲ್ಲಿ ತೆರಳುತ್ತಾರೋ ಅಲ್ಲಿ ಶೇಷದೇವರೂ 


-83- 


ನಾಗಪಂಚಮೀ 


#L 


೬% 


ಕೂಡ ಧಾವಿಸುವರು. ಶೇಷದೇವರ ಇಂಥ ಭಕ್ತಿಯನ್ನು ಕಂಡು 
ಭಗವಂತನು ತನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡರು. 


ಕೆಲವರು ಶೇಷದೇವರು ಭಗವಂತನ ಆಸನವನ್ನುತ್ತಾರೆ. ಕೆಲವರು ಹಾಸಿಗೆ 
ಎನ್ನುತ್ತಾರೆ ಯಾವುದು ಸರಿ? 

"ಶಯ್ಯಾ5 5 ಸನಾತಪತ್ರಾದಿರೂಪೀತ್ವಾತ್ವಾದಸೇವಕಃ' ಎಂಬಂತೆ ಹಾಸಿಗೆ, 
ಆಸನ, ಛತ್ರ ಪಾದುಕೆ ಎಂಬ ನಾಕು ರೂಪಗಳಿಂದ ಭಗವಂತನ 
ಪಾದಸೇವೆಗಳಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ಒಮ್ಮೆ ಹಾಸಿಗೆಯಾಗಿ 
ಸೇವೆಗ್ಳೆಯುತ್ತಾರೆ. ಮತ್ತೊಮ್ಮೆ ಆಸನವಾಗುತ್ತಾರೆ. ಇನ್ನೊಮ್ಮೆ 
ಛತ್ರವಾಗುತ್ತಾರೆ. ಮತ್ತೊಮ್ಮೆಪುದುಕೆಯಾಗುತ್ತಾರೆ. ಹೀಗೆ ಅದ್ಭುತವಾಗಿ 
ನಿರಂತರ ಭಗವಂತನ ಸೇವೆಯಲ್ಲಿ ಆಸಕ್ತರಾಗಿ ಹರಿಸೇವಕರಾಗಿದ್ದಾರೆ. 


ಶೇಷದೇವರಿಗೆ ಸಾವಿರ ಕಣ್ಣುಗಳೇಕೆ ಇವೆ? ಹಾಗೂ ಈ ಕಣ್ಣುಗಳಿಂದ 
ಯಾವ ಕಾರ್ಯಗಳನ್ನು ಸಾಧಿಸುತ್ತಾರೆ? 


ಒಮ್ಮೆ ರುದ್ರದೇವರು ಹೀಗೆ ಆಲೋಚನೆ ಮಾಡಿದರಂತೆ; ಆ ಶೇಷನ 
ಭಾಗ್ಯ ಎಷ್ಟು ಅದ್ಭುತ! ಭಗವಂತನ ಸೌಂದರ್ಯವನ್ನು ಅನುಭವಿಸಲು 
ಸಾವಿರ ಕಣ್ಣುಗಳನ್ನು ಪಡೆದಿದ್ದಾನೆ. ಇಂಥ ಶೇಷನೇ 
ಮಹಾಸೌಭಾಗ್ಯವಂತ. 


ಏತದ್‌ದ್ವಯಂ ದುರ್ಲಭಂ ಮೇ ತ್ರಿನೇತ್ರತ್ವಾದಹೋ ಬತ । 
ಭಾವಿ-ಜನನಿ ಶೇಷತ್ವ-ಪ್ರಾಪ್ಪರ್ಥ್ಧಂ ವಾ ಮಹತ್ತಪಃ ॥ 
ಕರೋಮೀತ್ಯತಿ-ವೈರಾಗ್ಯಾತ್‌ ಶಂಭುಃ ಕೈಲಾಸ- ಗೋಳ ಭವತ್‌ । 


ನನಗೆ ಕೇವಲ ಮೂರೇ ಕಣ್ಣುಗಳಿವೆ ಶೇಷದೇವರಂತೆ 
ಸಾವಿರಕಣ್ಣುಗಳಿಲ್ಲ. ನಿರಂತರ ಭಗವಂತನ ಪಾದಸಾಮಿಪ್ಯದಲ್ಲಿದ್ದು 
ಸೇವೆಗೈಯುವ ಭಾಗ್ಯವೂ ಇಲ್ಲ. ಜನ್ಮಾಂತರದಲ್ಲಿಯಾದರೂ ಆ 
ಶೇಷನು ಮಾಡುತ್ತಿರುವ ಸೇವೆಯ ಸೌಭಾಗ್ಯ ನನಗೆ ಒದಗಲಿ' ಎಂದು 
ವಿರಕ್ತನಾಗಿ ಕೈಲಾಸದಲ್ಲಿ ತಪ್ಪಸನ್ನು ಮಾಡುತ್ತಿ; ದ್ಹಾರಂತೆ. 


ಶೇಷದೇವರು ಯಾವಾಗಲೂ ಭಗವಂತನ ಪಾದಸೇವೆಯಲ್ಲಿ 


ನಿರತರಾಗಿರುತ್ತಾರೆ ಎಂದು ಹೇಳಿದಿರಿ, ಹಾಗಾದರೆ ಇವರಿಗೆ ಪ್ರತ್ಯೇಕ 
-84- 


ನಾಗಪಂಚಮೀ 


ಲೋಕವಿಲ್ಲವೆ? ಅಥವಾ ಹೆಂಡತಿ ಮಕ್ಕಳ ಜೊತೆ ಸಾಧನೆಗೈದು 
ಹರಿಸೇವೆಯಲ್ಲಿ ತತ್ತರರಾಗಿರುವುದಿಲ್ಲವೆ? 

ಒಂದು ರೂಪದಿಂದ ಭಗವಂತನ ಹಾಸಿಗೆಯಾಗಿದ್ದಾರೆ. ಮತ್ತೊಂದು 
ರೂಪದಿಂದ ಭೂಮಿಯನ್ನು ಧಾರಣೆ ಮಾಡಿದ್ದಾರೆ. ಇನ್ನೊಂದು 
ರೂಪದಿಂದ ಇವರದ್ದೇ ಆದ ಪಾತಾಳಲೋಕದಲ್ಲಿ "ಭೋಗವತೀ 
ಎಂಬ ಅರಮನೆ ಇದೆ. ಇವರ ಲೋಕ ಪಾತಾಳಲೋಕ. ಇವರ 
ಅರಮನೆಯ ಹೆಸರು "ಭೋಗವತೀ' ಅಲ್ಲಿಮಣಿಮಯಮಂಟಪದಲ್ಲಿ 
ಸಂಕರ್ಷಣರೂಪಿಯಾದ ಭಗವಂತನನ್ನು ಕುಳ್ಳಿರಿಸಿ ತನ್ನ 
ಮಡದಿಯಾದ ವಾರುಣಿಯ ಜೊತೆ ನಿರಂತರ ಅವನ ಆರಾಧನೆಯನ್ನು 
ಮಾಡುತ್ತಾರೆ. ಅಮೃತಾನ್ನ ಊಟವನ್ನು ಉಣಿಸುತ್ತಾರೆ. 
ಶೇಷದೇವರು ಭೂಮಿಯನ್ನು ಧಾರಣೆ ಮಾಡಿದ್ದಾರೆ. ಇವರನ್ನು 
ಯಾರು ಧಾರಣೆ ಮಾಡಿದ್ದಾರೆ? 

ಬ್ರಹ್ಮಾಂಡಧಾರಿಯಾದ ಶೇಷದೇವರನ್ನು ಕೂರ್ಮರೂಪದಿಂದ 
ವಾಯುದೇವರು ಧಾರಣೆ ಮಾಡಿದ್ದಾರೆ. ಆ ವಾಯುದೇವರನ್ನು 
ಭಗವಂತನು ಕೂರ್ಮರೂಪದಿಂದ ಧಾರಣೆ ಮಾಡಿದ್ದಾನೆ. 


ದಿಗ್ಗಜಗಳು ಭೂಮಿಯನ್ನು ಧಾರಣೆ ಮಾಡಿವೆ ಎನ್ನುತ್ತಾರೆ. ನೀವು 
ಶೇಷದೇವರು ಭೂಮಿಯನ್ನು ಧಾರಣೆ ಮಾಡಿದ್ದಾರೆ ಎನ್ನುತ್ತಿದ್ದೀರಿ 
ಯಾವುದು ಸರಿ? 

ದಿಗ್ಗಜಗಳನ್ನು ಶೇಷದೇವರೇ ಧಾರಣೆ ಮಾಡಿದ್ದಾರೆ. ರಸಾತಳದಲ್ಲಿ 
ದಿಗ್ಗಜಗಳಿವೆ. ಅದಕ್ಕಿಂತಲೂ ಕೆಳಗಿನ ಪಾತಾಳದಲ್ಲಿ ಶೇಷದೇವರಿದ್ದಾರೆ. 
ಆದ್ದರಿಂದ ವಿರೋಧಕ್ಕೆ ಅವಕಾಶವಿಲ್ಲ. 

ಭಗವಂತನು ಎಲ್ಲಿ ಶೇಷಶಾಯಿಯಾಗಿದ್ದಾನೆ ? 

ಸಪ್ಪದ್ಧೀಪಗಳಲ್ಲಿ ಶಾಖಾ ಎಂಬ ದ್ವೀಪದ ಅನಂತರ ಕ್ಷೀರಸಮುದ್ರವಿದೆ. 
ಅದರ ಆಚೆ ಪುಷ್ಕರದ್ವೀಪವಿದೆ. ಈ ಕ್ಷೀರಸಮುದ್ರವು 32 


-85- 


ನಾಗಪಂಚಮೀ 


WL 
ಹಯ 
| 


ಲಕ್ಷಯೋಜನ ವಿಸ್ತಾರ ಹೊಂದಿದೆ. ಇಲ್ಲಿ ಭಗವಂತನು 
ಶೇಷಶಾಯಿಯಾಗಿ ಪವಡಿಸಿದ್ದಾನೆ. ಎಲ್ಲ ದೇವತೆಗಳು ಇಲ್ಲಿರುವ 
ಭಗವಂತನನ್ನೇ ಪ್ರಾರ್ಥಿಸಲು ಆಗಾಗ ಬರುತ್ತಾರೆಂದು ಪುರಾಣಗಳಲ್ಲಿ 
ಉಲ್ಲೇಖವಿದೆ. 


ಮೇಲಿನ ಸರಸಭಾರತಿವಿಲಾಸದ ವಾಕ್ಯವನ್ನು ಗಮನಿಸಿದಾಗ 
ನಾಗಲೋಕದಲ್ಲಿ ಭಗವಂತನು ಶೇಷಶಾಯಿ ಆಗಿದ್ದಾನೆ ಎಂದೂ ಕೂಡ 
ತಿಳಿಯುತ್ತದೆ. ಅಥವಾ 14 ಲೋಕಗಳಲ್ಲಿಯೂ ಕೂಡ ಭಗವಂತನ 
ಮಂದಿರ ಇದ್ದೇ ಇರುತ್ತದೆ. ಅಲ್ಲಿ ಶೇಷಶಯನನಾಗಿ ಅಥವಾ 
ಅನಂತಾಸನನಾಗಿ ಇರುತ್ತಾನೆಂದು ಅನುಸಂಧಾನ ಮಾಡಬಹುದು. 


ಕೆಲವೆಡೆ ವಾಸುಕಿಶಯನ ಎಂದಿದೆ. ಇನ್ನು ಕೆಲವೆಡೆ ಅನಂತಶಯನ 
ಎಂದಿದೆ. ಆದರೆ ನೀವು ಶೇಷಶಯನ ಎನ್ನುತ್ತಿರುವಿರಿ; ವಾಸುಕಿಯು 
ಶೇಷದೇವರ ತಮ್ಮನಾಗಿದ್ದಾನೆ. ಈ ವಿರೋಧವನ್ನು ಹೇಗೆ 
ಪರಿಹರಿಸುವುದು ? 

ಅನಂತ, ವಾಸುಕಿ, ನಾಗರಾಜ, ಇವೆಲ್ಲವೂ ಕೂಡ ಶೇಷದೇವರದ್ದೇ 
ಹೆಸರುಗಳಾಗಿವೆ. ತನ್ನ ಹೆಸರುಗಳನ್ನೇ ತನ್ನ ತಮ್ಮಂದಿರಿಗೆ ಶೇಷದೇವರು 
ನೀಡಿದ್ದಾರೆಂದು ತಿಳಿಯಬೇಕು. 


ಲಕ್ಷ್ಮಿಯ ಜೊತೆ ಮದುವೆಯಾದಾಗ ನೂತನ ದಂಪತಿಗಳು ಶೇಷನ 
ಮೇಲೆ ಮಲಗಿ ಸುಖಾಧಿಕ್ಕ ಹೊಂದುತ್ತಾರೆ. ಅಂಥ ನವದಂಪತಿಗಳು 
ಶೇಷನ ಮೇಲೆ ರತಿಕ್ರೀಡೆಯಾಡುತ್ತಾರೆ. ಹಾಗಾದರೆ ಲಕ್ಷ್ಮೀದೇವಿಯ 
ಜೊತೆ ರತಿಕ್ರೀಡೆಗೆ ಏಕಾಂತತೆ ಹಾಳಾಯಿತಲ್ಲವೆ? 

ನಮ್ಮಂತೆ ಭಗವಂತ ರತಿಕ್ರೀಡೆ ಮಾಡುವುದಿಲ್ಲ. ಹೀಗೆ ಭಾವಿಸುವುದೇ 
ತಪ್ಪು. ಆ ನವದಂಪತಿಗಳನ್ನು ಮಲಗಿಸಿಕೊಳ್ಳುವ ಸೌಭಾಗ್ಯವನ್ನು 
ಶೇಷದೇವರಿಗೆ ನೀಡುವುದೇ ಭಗವಂತನ ಮುಖ್ಯ ಉದ್ದೇಶ. ಆ 
ಶೇಷದೇವರು ಹಾಸಿಗೆಯಾಗುವುದರಿಂದ ಲಕ್ಷ್ಮೀನಾರಾಯಣರಲ್ಲಿ 
ಸುಖಾಧಿಕ್ಯಾದಿಗಳು ಸರ್ವಥಾ ಉಂಟಾಗುವುದಿಲ್ಲ. ಮತ್ತು 


ನಾಗಪಂಚಮೀ 


ಶೇಷದೇವರು ಮಾತ್ರವಲ್ಲದೆ ಉಳಿದ ತತ್ವಾಭಿಮಾನಿದೇವತೆಗಳೂ ಕೂಡ 
ಭಗವಂತನ ಜೊತೆ ಸದಾ ಇರುತ್ತಾರೆ. "ಮುಖಾದಿಂದ್ರಶ್ಚಾಗ್ಲಿಶ್ಚ 
ಪ್ರಾಣಾದ್ವಾಯುರಜಾಯತ' ಇತ್ಯಾದಿ ವೇದಮಂತ್ರವು ಹೇಳುವಂತೆ 
ಅಗ್ನಿ, ಇಂದ್ರ, ಬೃಹಸ್ಪತಿ, ಮೊದಲಾದವರು ಭಗವಂತನ 
ಅವಯವಗಳಿಂದ ಹುಟ್ಟಿ ಅಲ್ಲೇ ಆಶ್ರಯ ಹೊಂದಿರುತ್ತಾರೆ. ಈ ಎಲ್ಲ 
ದೇವತೆಗಳನ್ನು ಬಿಟ್ಟು ಭಗವಂತನು ಇರಲಾರ. ಅಥವಾ ರತಿಕ್ರೀಡೆಯ 
ವಿಷಯದಲ್ಲಿ ಶೇಷದೇವರಿಗೆ ಅಜ್ಞಾನ ನೀಡುತ್ತಾನೆಂದೂ 
ತಿಳಿಯಬಹುದು. 


ಹಾಗಾದರೆ ಭಗವಂತನು ಇರುವಲ್ಲೆಲ್ಲಾ ಈ ಎಲ್ಲ ದೇವತೆಗಳು ಇದ್ದೇ 
ಇರುತ್ತಾರೆಯೇ ? 

ಸೃಷ್ಟಿಯ ಪೂರ್ವದಲ್ಲಿ ಭಗವಂತನ ಜೊತೆ ಈ ದೇವತೆಗಳು 
ಇರುವುದಿಲ್ಲ. ಬ್ರಹ್ಮಾಂಡದ ಹೊರಗೂ ಕೂಡ ಇರುವುದಿಲ್ಲ. 
ಮೋಕ್ಷದಲ್ಲಿ ಅಮುಕ್ತದೇವತೆಗಳು ಇರುವುದಿಲ್ಲ ಉಳಿದೆಡೆ ಇರುತ್ತಾರೆ. 


ಶೇಷದೇವರು ಪಾತಾಳಲೋಕದಲ್ಲಿ ಇದ್ದಾರೆಂದು ಕೆಲವೆಡೆ ಹೇಳಿದ್ದಾರೆ. 
ಅದಕ್ಕಿಂತಲೂ ಕೆಳಗೆ ಶೇಷದೇವರು 14 ಲೋಕಗಳನ್ನು ನಿಂತು ಧಾರಣೆ 
ಮಾಡಿದ್ದಾರೆಂದು ಕೆಲವೆಡೆ ಇದೆ. ಯಾವುದು ಸರಿ 9 
ಪಾತಾಳಲೋಕವೆಂದರೆ ಅದಕ್ಕಿಂತಲೂ ಕೆಳಗೆಂದೇ ತಿಳಿಯಬೇಕು. 
ಪಂಚರಾತ್ರಾಗಮದಲ್ಲಿರುವ ಪ್ರಕಾಶಸಂಹಿತೆ ಇದನ್ನು ಹೀಗೆ ಸ್ಪಷ್ಠವಾಗಿ 
ಹೇಳಿದೆ- 


ಪಾತಾಳೇ ನರಕಾಶ್ಚಾಷ್ಟವಿಂಶತ್‌ಸಂಖ್ಯಾ ಹರೇಃ ಕೃತಾಃ । 
ತದಧಸ್ತಾತ್‌ ಪಂಚವಿಂಶತ್ಕೋಟಿಗರ್ಭಾಂಬುನಿರ್ಮಲಮ್‌ ll 
ಲಕ್ಷೀನಂ ಯತ್ರ ಲಕ್ಷ್ಮೀಶೋ ಯಾದೋರೂಪೀ ವಿರಾಜತೇ | 
ಸಹಸ್ತಮೂರ್ದ್ನಃ ಫಣಿನಸೆ (ಕಸಿನ್‌ ಮಸಕೇ ತದಾ ॥ 

ಅ ನವ ಲ್ರ ಂ 
ಸರ್ಷಪಾಯತಿ ವೈ ವಿಶ್ವಂ ನಿಖಿಲಂ ವಾರುಣೀಪತೇಃ | 
ಧರಾಖಿಲೇಯಂ ಸದ್ವೀಪಾ ಸಸಾಗರಕುಲಾಚಲಾ ॥ 


-87- 


ನಾಗಪಂಚಮೀ 


£L 
A 


ಪಾತಾಳದಲ್ಲಿ 28 ನರಕಗಳನ್ನು ಶ್ರೀಹರಿಯು ನಿರ್ಮಿಸಿದ್ದಾನೆ. ಅದರ 
ಕೆಳಗೆ 25 ಕೋಟಿ ಅಳತೆಯ ಘನೋದಕವಿದೆ. ಅದರ ಕೊನೆಯ 
ಒಂದು ಲಕ್ಷಭಾಗದಲ್ಲಿ ಸಂಕರ್ಷಣರೂಪಿಯಾದ ಭಗವಂತನಿದ್ದಾನೆ. 
ಅಲ್ಲೇ ಸಾವಿರ ಹೆಡಗಳುಳ್ಳ ಶೇಷದೇವರು ನೆಲೆಸಿದ್ದಾರೆ. ಆ ಸಾವಿರ 
ಹೆಡೆಗಳಲ್ಲಿ ಒಂದು ಹೆಡೆಯಲ್ಲಿ ಸಾಗರ ಪರ್ವತಗಳಿಂದ ಕೂಡಿದ 
ಸಮಸ್ತ ಭೂಮಿಯನ್ನು ಸಾಸಿವೆ ಕಾಳಿನಂತೆ ಧಾರಣೆ ಮಾಡಿದ್ದಾನೆ. 


ಸಂಕರ್ಷಣರೂಪಿಯಾದ ಭಗವಂತನು ಇದ್ದಾನೆಂದು ಇದರಿಂದ 
ತಿಳಿಯುತ್ತದೆ. ಆದರೆ ಶೇಷದೇವರೆಂದು ನೀವು ಹೇಳುತ್ತಿದ್ದೀರಿ ಇದು 
ಹೇಗೆ 9 

ಸಂಕರ್ಷಣರೂಪಿಯಾದ ಭಗವಂತನ ವಿಶೇಷ ಆವೇಶ ಈ 
ಶೇಷದೇವರಲ್ಲಿದೆ. ಅಥವಾ ಮುಖ್ಯವಾಗಿ ಸಂಕರ್ಷಣರೂಪಿಯಾದ 
ಭಗವಂತನೇ ಭೂಧಾರಣೆ ಮಾಡಿದ್ದಾನೆ. ಅವನ ಅಧೀನವಾಗಿ 
ಶೇಷದೇವರು ಭೂಧಾರಣೆಯನ್ನು ಮಾಡಿದ್ದಾರೆಂದು ತಿಳಿಯಬೇಕು. 


ಸಂಕರ್ಷಣ ಎಂದರೇನು? 
ದ್ರಷ್ಟ್ರೃವನ್ನು ದೃಶ್ಯದೆಡೆಗೆ ಸೆಳೆದು "ನಾನು ಕರ್ತಾ' ಎಂಬ 
ಅಭಿಮಾನರೂಪವಾದ ಸಂಪರ್ಕವನ್ನು ತಂದುಕೊಡುವವನು 


ಎಂದರ್ಥ. ಹೀಗೆ ಪ್ರತಿಯೊಬ್ಬರಿಗೂ ಜ್ಞಾನವನ್ನು ಹಾಗೂ "ಅಹಂ' 
ಎಂಬ ಅಭಿಮಾನವನ್ನು ನೀಡುವವನೇ ಸಂಕರ್ಷಣ. 


ಸಂಕರ್ಷಣರೂಪಿಯಾದ ಭಗವಂತನೇ ಪ್ರಳಯವನ್ನು 
ಮಾಡುತ್ತಾನೆಂದು ಹೇಳುತ್ತಾರೆ. ಇದು ಹೇಗೆ ? 

ಪ್ರಳಯಕಾಲದಲ್ಲಿ ಸಂಕರ್ಷಣರೂಪಿಯಾದ ಈ ಭಗವಂತನು 
ಹುಬ್ಬುಗಳನ್ನೊಮ್ಮೆ ಕೋಪದಿಂದ ಚಲಿಸುತ್ತಾನೆ. ಆಗ ತ್ರಿನೇತ್ರರಾದ 
ಮಹಾರುದ್ರದೇವರು ತ್ರಿಶೂಲವನ್ನು ಹಿಡಿದು ಹನ್ನೊಂದು ರೂಪಗಳಿಂದ 
ಹುಟ್ಟುತ್ತಾರೆ. ಅವರ ಮೂಲಕ ಪ್ರಳಯಕಾರ್ಯವು ನಡೆಯುತ್ತದೆ. 


ನಾಗಪಂಚಮೀ 


ಪ್ರಶ್ನೆ - ಹಾಗಾದರೆ ರುದ್ರದೇವರು ಸಂಕರ್ಷಣನಿಂದ ಹುಟ್ಟುತ್ತಾರೆಂದು 


EL 


A 


ಹೇಳಿದ್ದಾಯಿತು. ಜೊತೆಯಲ್ಲಿ ಶೇಷದೇವರೂ ಕೂಡ 
ಹುಟ್ಟಬೇಕಲ್ಲವೆ? 

ಈ ಸಂಕರ್ಷಣರೂಪಿಯಾದ ಭಗವಂತ ಅಧೀನವಾಗಿಯೇ 
ಅಹಂಕಾರತತ್ವಕ್ಕೆ ಅಭಿಮಾನಿಯಾದ ಗರುಡ,ಶೇಷ,ರುದ್ರರು ಸಕಲ 
ಕಾರ್ಯಗಳನ್ನು ನೆರವೇರಿಸುತ್ತಾರೆಂದು ಸ್ವತಃ ರುದ್ರದೇವರೆ 
ಇಳಾವೃತಖಂಡದಲ್ಲಿ ಪ್ರಶಂಸೆ ಮಾಡುತ್ತಾರೆ. ರುದ್ರದೇವರು 
ಸಂಕರ್ಷಣನಿಂದ ಹುಟ್ಟಿದಂತೆ ಗರುಡದೇವರು ಹಾಗೂ ಶೇಷದೇವರೂ 
ಕೂಡ ಹುಟ್ಟುತ್ತಾರೆಂದು ಉಪಲಕ್ಷಣಯಾ ವಿವಕ್ಸಿಸಬೇಕು. 
ಇಳಾವೃತಖಂಡದಲ್ಲಿರುವ ರುದ್ರದೇವರು ಸಂಕರ್ಷಣರೂಪಿಯಾದ 
ಭಗವಂತನನ್ನು ನೀನೇ ನನ್ನ ಜನಕನೆಂದು ಹೀಗೆ ಸ್ಕೋತ್ರಮಾಡುತ್ತಾರೆ- 


ಯಸ್ಯಾದ್ಯ ಆಸೀದ್‌ ಗುಣವಿಗ್ರಹೋ ಮಹಾನ್‌ 
ವಿಜ್ಞಾನಧಿಷ್ಟೋ ಭಗವಾನಜಃ ಕಿಲ । 
ಯತ್‌-ಸಂಭವೋ5ಹಂ ತ್ರಿವೃತಾ ಸ್ವತೇಜಸಾ 
ವೈಕಾರಿಕಂ ತಾಮಸಮೈಂದ್ರಿಯಂ ಸ್ಥಜೇ ॥ 


ಹೇ ಸಂಕರ್ಷಣನೇ! ತ್ರಿಗುಣಾತ್ಮಕಶರೀರಿಯೂ ಮಹತ್ತತ್ವಾ- 
ಭಿಮಾನಿಯೂ ಬುದ್ದಿಶತ್ವಾಭಿಮಾನಿಯಾದ ಸರಸ್ವತಿಗೆ ಆಶ್ರಯನೂ 
ಆದ ಭಗವಾನ್‌ ಚತುರ್ಮುಖನು ನಿನ್ನಿಂದ ಹುಟ್ಟಿದ್ದಾನೆ. ನಿನ್ನಿಂದ 
ಹುಟ್ಟಿರುವ ನಾನು ತ್ರಿವಿಧಾಹಂಕಾರ ಪ್ರೇರಕವಾಗಿ ಮೂರು 
ಬಗೆಯಾಗಿರುವ ನನ್ನ ಸಾಮರ್ಥ್ಯದಿಂದ ವೈಕಾರಿಕ ದೇವತೆಗಳನ್ನು ತೈಜಸ 
ಇಂದ್ರಿಯಗಳನ್ನು ತಾಮಸಪಂಚಭೂತಗಳನ್ನು ಸೃಜಿಸುತ್ತಿದ್ದೇನೆ. 
ಹೇ ಶೇಷದೇವನೇ! ಭಗವಾನ್‌ ಚತುರ್ಮುಖನಿಂದ ನೀನು ಜನಿಸಿರುವೆ 
ನಿನ್ನಿಂದ ನಾನು. | 


ಇಳಾವೃತಖಂಡದಲ್ಲಿ ರುದ್ರದೇವರು ಶೇಷನನ್ನೇ ಸಂಬೋಧನೆ ಮಾಡಿ 
ಸ್ತುತಿಸುತ್ತಾರೆಂದು ಪಂಚಮಸ್ಕಂಧದ 17ನೇ ಅಧ್ಯಾಯದಲ್ಲಿ 


-89- 


ನಾಗಪಂಚಮೀ 


EL 
AW 
| 


ಕಾಣಿಸುತ್ತದೆ. ಹಾಗಿದ್ದರೆ ಇಳಾವೃತಖಂಡದಲ್ಲೂ ಕೂಡ ಸಂಕರ್ಷಣನ 
ಜೊತೆ ಶೇಷದೇವರಿದ್ದಾರೆಯೇ 9) 


ಇಳಾವೃತಖಂಡದಲ್ಲಿ ಶಿವನೊಬ್ಬನೇ ಪುರುಷನು. ಉಳಿದವರಿಗೆ 
ಅವಕಾಶವಿಲ್ಲ. ಆದರೆ ಸಾಧನೆಯ ದೃಷ್ಟಿಯಲ್ಲಿ ಶಿವನಿಗಿಂತಲೂ 
ಶೇಷದೇವರು ಅಧಿಕವಾಗಿರುವುದರಿಂದ ಇಲ್ಲವೆನ್ನಲು ಆಧಾರವಿಲ್ಲ. 
ಮತ್ತು ಸಂಕರ್ಷರೂಪಿಯಾದ ಭಗವಂತನನ್ನು ಸ್ತೋತ್ರ ಮಾಡುವ 
ಜೊತೆ ಶೇಷನನ್ನು ಕೂಡ ರುದ್ರದೇವರು ಸ್ತೋತ್ರಮಾಡುತ್ತಾರೆ. ಇದು 
ಮಿಶ್ರಸ್ತುತಿಯಾಗಿದೆ. ಸಂಕರ್ಷಣನನ್ನು ಹೇಳುವ ಶಬ್ದಗಳು 
ಅಮುಖ್ಯವೃತ್ತಿಯಿಂದ ಶೇಷನನ್ನು ಪ್ರತಿಪಾದನೆ ಮಾಡುತ್ತವೆ. ಹೀಗೆ 
ರುದ್ರದೇವರಿಂದಲೂ ಕೂಡ ಶೇಷದೇವರು ಸುುತ್ಯರಾಗಿದ್ದಾರೆಂದು 
ತಿಳಿಯಬೇಕು. 


ಇಳಾವೃತಖಂಡದಲ್ಲಿ ಹಾಗೂ ಪಾತಾಳಲೋಕದ ಕೆಳಭಾಗದಲ್ಲಿ 
ಸಂಕರ್ಷಣರೂಪಿಯಾದ ಭಗವಂತ ಹಾಗೂ ಶೇಷದೇವರು 
ಹೇಗಿದ್ದಾರೆ ನೆ 


ಸುರರು, ಅಸುರರು, ಉರಗರು, ಸಿದ್ಧರು, ಗಂಧರ್ವರು, ವಿಧ್ಯಾಧರರು, 
ಅಖಂಡವಾಗಿ ಸಂಕರ್ಷಣನನ್ನೇ ಧ್ಯಾನ ಮಾಡುತ್ತಿದ್ದಾರೆ. ಇವನ 
ಕಣ್ಣುಗಳು ಮತ್ತೇರಿ ಆನಂದದಿಂದ ವಿಕಾರಗೊಂಡಂತಿವೆ. 
ಸುಂದರವಾದ ವಚನಾಮೃತದಿಂದ ತನ್ನ ಪಾರ್ಷದರಾದ ದೇವತೆಗಳಿಗೆ 
ಸಂತೋಷಪಡಿಸುತ್ತಾನೆ. ನೀಲವಸ್ತವನ್ನು ಉಟ್ಟಿದ್ದಾನೆ. ಏಕಕುಂಡಲವನ್ನು 
ಧಾರಣೆ ಮಾಡಿದ್ದಾನೆ. ಹಲಾಯುಧವನ್ನು ಹಿಡಿದಿದ್ದಾನೆ. ಅದರ 
ತುದಿಯಲ್ಲಿ ತೋಳನ್ನು ಇಟ್ಟಿದ್ದಾನೆ. ವೈಜಯಂತೀಮಾಲೆಯನ್ನು 
ಧರಿಸಿದ್ದಾನೆ. ಆ ವೈಜಯಂತೀಮಾಲೆಯು ದುಂಬಿಗಳ ಹಿಂಡು ಬಾಡದ 
ಕಾಂತಿಯುಳ್ಳ ಎಳೆ ತುಳಸಿಯ ಸುಗಂಧಭರಿತ ಮಧುರರಸವೊಂದು 
ಮತ್ತೇರಿ ಮಧುರವಾಗಿ ಮಾತಾಡುತ್ತವೆ. ಇದರಿಂದ ಆ ಮಾಲೆಯ 
ಸೊಬಗು ಮತ್ತಷ್ಟು ಹೆಚ್ಚಿದೆ. ಇಂತಹ ಸಂಕರ್ಷರೂಪಿಯಾದ 


ನಾಗಪಂಚಮೀ 


AW 


ಭಗವಂತನನ್ನು ಹಾಗೂ ಅದರ ಪ್ರತಿಬಿಂಬದಂತಿರುವ ಶೇಷದೇವರನ್ನು 
ಅಲ್ಲಿರುವ ನಾಗಕನ್ನಿಕೆಯರು ಧ್ಯಾನ ಮಾಡುತ್ತಾರೆ. 


ನಾವು ಹೇಳಲಾಗದಷ್ಟು ಪಾಪವನ್ನು ಆಚರಿಸಿದ್ದೇವೆ. ಹೀಗಿರುವುಗ 
ಮೋಕ್ಷ ಪಡೆಯುವುದು ಹೇಗೆ ? 

ಶೇಷದೇವರನ್ನು ಆಶ್ರಯಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗಿ 
ಮೋಕ್ಷ ದೊರಕುತ್ತದೆಂದು ಭಾಗವತದ ಪಂಚಮಸ್ಕಂಧವು ಧೈರ್ಯ 
ತುಂಬುತ್ತದೆ. 


ಯನ್ನಾಮ ಶ್ರುತಮನುಕೀರ್ತಯೇದಕಸ್ಮಾ- 
ದಾರ್ತೋ ವಾ ಯದಿ ಪತಿತಃ ಪ್ರಲೋಭನಾದ್ವಾ । 
ಹಂತ್ಯಂಹಃ ಸಪದಿ ನೃಣಾಮಶೇಷಮನ್ಯಂ 

ಕಂ ಕೇಷಾದ್‌ ಜಗು ಆಶ್ರಯೇನ್ಮುಮುಕ್ತ || 


ಆಕಸ್ಟಿಕವಾಗಿ ದುಃಖಿತರಾಗಿ ಬಿದ್ದು , ಅಥವಾ ಯಾವುದೋ 
ಪ್ರಲೋಭನೆಗೊಳಗಾಗಿಯಾದರೂ ತಾವು ಹಿಂದೆ ಕೇಳಿದ ಯಾರ 
ನಾಮವನ್ನು ಒಮ್ಮೆ ಉಚ್ಚರಿಸಿದರೆ. ಒಡನೆ ಅವರ ಸಮಸ್ತಪಾಪವನ್ನು 
ಯಾವ ನಾಮ ನಾಶಪಡಿಸುವುದೋ ಅಂಥ ಶೇಷನಿಗಿಂತ ಬೇರೆ 
ಯಾರನ್ನು ಮುಮುಕ್ಸು ಆಶ್ರಯಿಸುತ್ತಾನೆ ? 

ಶೇಷದೇವರ ಮಹಿಮೆಯನ್ನು ಮತ್ತಷ್ಟು ಕೇಳುತ್ತಲೇ ಇರಬೇಕು 
ಅನ್ನಿಸುತ್ತದೆ. ಸಮಸ್ತ ಭೂಮಂಡಲವು ಈ ಶೇಷದೇವರು ಒಂದು 
ಕ್ಷಣದಲ್ಲಿ ಪರಮಾಣುವಿನಂತಿದೆ ಎಂದು ಹೇಳಿದ ಮೇಲೆ ಅವರ ಶಕ್ತಿ 
ಅನಂತವಾಗಿದೆ ಎಂದರ್ಥ. ಯಾರಿಂದಲೂ ಕೂಡ ಪೂರ್ಣವಾಗಿ 
ವರ್ಣಿಸಲು ಸಾಧ್ಯವಿಲ್ಲ. ಮಹಾಮೇಧಾವಿಗೂ ಕೂಡ ಇವರ 
ಮಹಿಮೆಯನ್ನು ಎಣಿಸಿ ಮುಗಿಸಲು ಸಾಧ್ಯವಿಲ್ಲ. ಇವರ ವೀರ್ಯ 
ಪರಾಕ್ರಮಗಳಿಗೆ ಕೊನೆಯೇ ಇಲ್ಲ. 


- ಈ ಶೇಷದೇವರನ್ನು ಕಾಣಬೇಕೆಂದರೆ ಹೇಗೆ ಸಾಧನೆಗೈಯಬೇಕು? 


-91- 


ನಾಗಪಂಚಮೀ 


ಉತ್ತರ - 


ಶೇಷದೇವರ ಆರಾಧನೆಯನ್ನು ತನ್‌ಮೂಲಕ ಸಂಕರ್ಷಣ- 
ರೂಪಿಯಾದ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಆಚರಣೆ 
ಮಾಡುವುದರಿಂದ ಶೇಷದೇವರ ಲೋಕಕ್ಕೆ ಮನುಷ್ಯನು ತೆರಳಬಹುದು. 
ಅಲ್ಲಿ ಅವರಿಂದ ಶಾಸ್ತ್ರೋಪದೇಶವನ್ನು ಪಡೆದು ಸುಲಭವಾಗಿ 
ಮೋಕ್ಷವನ್ನು ಪಡೆಯಬಹುದು. 


ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕಾಗಿ ಶೇಷದೇವರ ಅನುಗ್ರಹ ಏಕೆ? 
ಸ್ವತಃ ವೇದವ್ಯಾಸದೇವರೆ ಮಹಾಭಾರತದ ಪ್ರಾರಂಭದಲ್ಲಿ 
ಶೇಷದೇವರನ್ನು ನಮಸ್ಕಾರ ಮಾಡಬೇಕೆಂದು ತಿಳಿಸಿದ್ದಾರೆ. 
"ನಾರಾಯಣಂ ಸಮಸ್ಥತ್ಯ ನರಂ ಚೈವ ನರೋತ್ತಮಮ್‌' ಎಂಬುದಾಗಿ 
ನರ ಶಬ್ದದಿಂದ ಶೇಷದೇವರಿಗೆ ನಮಸ್ಕಾರ ತಿಳಿಸಿದ್ದಾರೆ. ಏಕೆಂದರೆ 
ಶಾಸ್ತ್ರಜ್ಞಾನ ಬರಬೇಕೆಂದರೆ ಶೇಷದೇವರ ಅನುಗ್ರಹವೇ ಬೇಕು. ಅವರ 
ಅನುಗ್ರಹವಾದರೆ ಮಾತ್ರ ನಿಜವಾದ ತತ್ವಜ್ಞಾನ ಪಡೆಯಲು ಸಾಧ್ಯ. 
ವಾಯುದೇವರು ಸಾಧಕರೆಂದು ಕರೆಸಿಕೊಂಡರೆ ಶೇಷದೇವರು 
ಉಪಸಾಧಕರು ಎಂದು ಕರೆಸಿಕೊಳ್ಳುತ್ತಾರೆ. 


ನರಶಬ್ದದಿಂದ ಶೇಷದೇವರನ್ನೇ ವಿವಕ್ಷಿಸಬೇಕು ಎನ್ನಲು ಏನು ಆಧಾರ? 


ಉಪಸಾಧಕೋ ನರಶ್ಟೋಕ್ರೊ, ೇ ದೇವೀ ಭಾಗ್ಯಾತ್ಮಿಕಾ ನೃಣಾಮ್‌ । 
ಸರಸ್ವತೀ ವಾಕ್ಕರೂಪಾ ತಸ್ಮಾನ್ನಮ್ಯಾ ಹಿ ತೇ5ಖಿಲಾಃ । 


ಉಪಸಾಧಕನಾದ ಶೇಷನೇ "ನರ'. ಗ್ರಂಥಾಧ್ಯೇತೃಗಳಾದ ಜನರಿಗೆ ಭಾಗ್ಯ 
ನೀಡುವವಳು ಮಹಾಲಕ್ಷ್ಮೀ. ಗಂಥಾಭಿಮಾನಿನೀ ಸರಸ್ವತಿ. ಆದ್ದರಿಂದ 
ಇವರು ಗ್ರಂಥಾರಂಭದಲ್ಲಿ ನಮನಕ್ಕೆ ಅರ್ಹರಾಗಿದ್ದಾರೆ. 
ಶೇಷದೇವರ ಸ್ಕೋತ್ರ ಯಾವುದು ? 

ಫಣಾಷ್ಟದಲಶೇಖರಂ ಧೃತಸುವರ್ಣಪುಂಜಪ್ರಭಂ | 
ಸವಜ್ರವರಭೂಷಣಂ ನವಸರೋಜರಕ್ಷೇಕ್ಷಣಮ್‌ । 
ಸುವರ್ಣಮುಕುಟೋಜ ಲಂ ಸಕಲವಾಂಛಿತಾರ್ಥಪ್ರದಂ । 
ನಮಾಮಿ ಶಿರಸಾ ಸುರಾಸುರನಮಸ್ಭೃತಂ ವಾಸುಕಿಮ್‌ ॥ 


-92- 


ನಾಗಪಂಚಮೀ 


EL 


A 


ಓ ಶೇಷದೇವರೇ! ತಾವು ಶ್ರೇಷ್ಠವಾದ ಎಂಟು ಫಣಗಳುಳ್ಳವ- 
ರಾಗಿರುವಿರಿ. ತೇಜಃಪುಂಜವಾದ ಸುವರ್ಣದ ಕಾಂತಿ ತಮ್ಮದು. 
ವಜ್ರಾಭರಣಭೂಷಿತರು. ಆಗ ತಾನೆ ಹುಟ್ಟಿದ ಕಮಲದಂತೆ 
ಕಣ್ಣುಗಳುಳ್ಳವರು ಸುವರ್ಣಮುಕುಟಧಾರಿಗಳು. ಭಕ್ತರ 
ಅಭೀಷ್ಟಗಳನ್ನು ನೆರವೇರಿಸುವವರು. ಸುರರು ಹಾಗೂ ಅಸುರರಿಂದ 
ವಂದಿತರು. ಇಂತಹ "ವಾಸುಕೀ' ಎಂಬ ಹೆಸರು ಧರಿಸಿದ ತಮಗೆ 
ಭಕ್ತಿಯಿಂದ ನನ್ನ ನಮನ. 

ಸಹಸ್ಪವಕ್ತಂ ದ್ವಿಸಹಸ್ರಜಿಹ್ಹಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಕಮ್‌ । 
ವಿಷಾಯುಧಂ ಪ್ರೋಜ್ಞ್ಯಲದಂಷ್ಪಬಾಹುಂ ತಂ ನಾಗರಾಜಂ ಪ್ರಣತೋಸ್ಮಿ 
ನಿತ್ಯಮ್‌ ॥ 


ಎಲ್ಲನಾಗಗಳಿಗೆ ರಾಜರಾದ ವಿಷಪೂರಿತವಾದ ಆಯುಧಧಾರಿಗಳಾದ 
ಶೇಷದೇವರೇ! ಸಾವಿರ ವದನಗಳು,. ಎರಡು ಸಾವಿರ ನಾಲಿಗೆಗಳು 
ಕೆಂಪಾದ ಕಣ್ಣುಗಳಿಂದ ಉಜ್ಜ್ವಲಿಸುವ ತಮ್ಮಮುಖ ಉಜ್ಜ ನ ಲಿಸುತ್ತಿದೆ. 
ಇಂಥ ತಮಗೆ ನಿತ್ಯದಲ್ಲೂ ನನ್ನ ನಮನ. 

ಸಹಸ್ರಶೀರ್ಷಂ ಜಗದೇಕಕುಂಡಲಂ 

ಪೀತಾಂಬರಂ ಧೂಮ್ರಸಹಸ್ರಲೋಚನಮ್‌ । 

ಉದಾರವೀರ್ಯಂ ವಿಷದಂಷ್ಟಕಾನನಂ 

ನಮಾಮ್ಯನಂತಂ ಭುವನೈಕನಾಥಮ್‌ ॥ 

ಸಾವಿರ ಹೆಡೆಗಳುಳ್ಳ ಒಂದೇ ಕುಂಡಲವನ್ನು ಧರಿಸಿದ 
ಪೀತಾಂಬರಧಾರಿಗಳಾದ ಕೆಂಪಾದ ಸಾವಿರ ಕಣ್ಣುಗಳುಳ್ಳ ಅಪಾರ 
ಪರಾಕ್ರಮಶಾಲಿಯಾದ ಎಷಪೂರಿತಹಲ್ಲುಗಳಿಂದ ಕೂಡಿದ 
ಮುಖವುಳ್ಳ ಸಮಸ್ತ ಜಗತ್ತಿಗೆ ಒಡಯರಾದ ಅನಂತನಾಮಕರಾದ ಓ 
ಶೇಷದೇವರೇ! ತಮಗೆ ಭಕ್ತಿಯಿಂದ ನಮಿಸುವೆ. 


ಹೆಂಗಸರು ಹೇಳಬಹುದಾದ ಶೇಷದೇವರ ಬಗ್ಗೆ ದಾಸರಾಯರ 
ಹಾಡುಗಳು ಇವೆಯೇ ? '` 


-93- 


ನಾಗಪಂಚಮೀ 


ಶೇಷದೇವರ ಆರಾಧನೆಯನ್ನು ತನ್‌ಮೂಲಕ ಸಂಕರ್ಷಣ- 
ರೂಪಿಯಾದ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಆಚರಣೆ 
ಮಾಡುವುದರಿಂದ ಶೇಷದೇವರ ಲೋಕಕ್ಕೆ ಮನುಷ್ಯನು ತೆರಳಬಹುದು. 
ಅಲ್ಲಿ ಅವರಿಂದ ಶಾಸ್ತ್ರೊ ೇೀಪದೇಶವನ್ನು ಪಡೆದು ಸುಲಭವಾಗಿ 
ಮೋಕ್ಷವನ್ನು ಪಡೆಯಬಹುದು. 


ಪೌರುಷೇಯ ಗ್ರಂಥಗಳ ಅಧ್ಯಯನಕ್ಕಾಗಿ ಶೇಷದೇವರ ಅನುಗ್ರಹ ಏಕೆ? 
ಸ್ವತಃ ವೇದವ್ಯಾಸದೇವರೆ ಮಹಾಭಾರತದ ಪ್ರಾರಂಭದಲ್ಲಿ 
ಶೇಷದೇವರನ್ನು ನಮಸ್ಕಾರ ಮಾಡಬೇಕೆಂದು ತಿಳಿಸಿದ್ದಾರೆ. 
"ನಾರಾಯಣಂ ಸಮಸ್ಯತ್ಯ ನರಂ ಚೈವ ನರೋತ್ತಮಮ್‌' ಎಂಬುದಾಗಿ 
ನರ ಶಬ್ದದಿಂದ ಶೇಷದೇವರಿಗೆ ನಮಸ್ಕಾರ ತಿಳಿಸಿದ್ದಾರೆ. ಏಕೆಂದರೆ 
ಶಾಸ್ತ್ರಜ್ಞಾನ ಬರಬೇಕೆಂದರೆ ಶೇಷದೇವರ ಅನುಗ್ರಹವೇ ಬೇಕು. ಅವರ 
ಅನುಗ್ರಹವಾದರೆ ಮಾತ್ರ ನಿಜವಾದ ತತ್ವಜ್ಞಾನ ಪಡೆಯಲು ಸಾಧ್ಯ. 
ವಾಯುದೇವರು ಸಾಧಕರೆಂದು ಕರೆಸಿಕೊಂಡರೆ ಶೇಷದೇವರು 
ಉಪಸಾಧಕರು ಎಂದು ಕರೆಸಿಕೊಳ್ಳುತ್ತಾರೆ. 


ನರಶಬ್ದದಿಂದ ಶೇಷದೇವರನ್ನೇ ವಿವಕ್ಷಿಸಬೇಕು ಎನ್ನಲು ಏನು ಆಧಾರ? 


ಉಪಸಾಧಕೋ ನರಶ್ಟೋಕ್ರೋ ದೇವೀ ಭಾಗ್ಯಾತ್ಮಿಕಾ ನೃಣಾಮ್‌ । 
ಸರಸ್ವತೀ ವಾಕ್ಕರೂಪಾ ತಸ್ಮಾನ್ನಮ್ಯಾ ಹಿ ತೇಠಖಿಲಾಃ । 


ಉಪಸಾಧಕನಾದ ಶೇಷನೇ "ನರ'. ಗ್ರಂಥಾಧ್ಯೇತ್ಯಗಳಾದ ಜನರಿಗೆ ಭಾಗ್ಯ 
ನೀಡುವವಳು ಮಹಾಲಕ್ಷ್ಮೀ. ಗ್ರಂಥಾಭಿಮಾನಿನೀ ಸರಸ್ವತಿ. ಆದ್ದರಿಂದ 
ಇವರು ಗ್ರಂಥಾರಂಭದಲ್ಲಿ ನಮನಕ್ಕೆ ಅರ್ಹರಾಗಿದ್ದಾರೆ. 
ಶೇಷದೇವರ ಸ್ತೋತ್ರ ಯಾವುದು ? 
ಫಣಾಷ್ಟದಲಶೇಖರಂ ಧೃತಸುವರ್ಣಪುಂಜಪ್ರಭಂ । 
ಸವಜ್ರವರಭೂಷಣಂ ನವಸರೋಜರಕ್ತೇಕ್ಷಣಮ್‌ । 
ಸುವರ್ಣಮುಕುಟೋಜ್ಞ್ಯಲಂ ಸಕಲವಾಂಛಿತಾರ್ಥಪ್ರದಂ । 
ನಮಾಮಿ ಶಿರಸಾ ಸುರಾಸುರನಮಸ್ಯತಂ ವಾಸುಕಿಮ್‌ ॥ 

-92- 


ನಾಗಪಂಚಮೀ 


EL 


A 


ಓ ಶೇಷದೇವರೇ! ತಾವು ಶ್ರೇಷ್ಠವಾದ ಎಂಟು ಫಣಗಳುಳ್ಳವ- 
ರಾಗಿರುವಿರಿ. ತೇಜಃಪುಂಜವಾದ ಸುವರ್ಣದ ಕಾಂತಿ ತಮ್ಮದು. 
ವಜ್ರಾಭರಣಭೂಷಿತರು. ಆಗ ತಾನೆ ಹುಟ್ಟಿದ ಕಮಲದಂತೆ 
ಕಣ್ಣುಗಳುಳ್ಳವರು ಸುವರ್ಣಮುಕುಟಧಾರಿಗಳು. ಭಕ್ತರ 
ಅಭೀಷ್ಟಗಳನ್ನು ನೆರವೇರಿಸುವವರು. ಸುರರು ಹಾಗೂ ಅಸುರರಿಂದ 
ವಂದಿತರು. ಇಂತಹ "ವಾಸುಕೀ' ಎಂಬ ಹೆಸರು ಧರಿಸಿದ ತಮಗೆ 
ಭಕ್ತಿಯಿಂದ ನನ್ನ ನಮನ. 


ಸಹಸ್ರಮ್ಟ ದ್ವಿಸಹಸ್ತಜಿಹ್ವಂ ಪಿಶಂಗನೇತ್ರಂ ಕಪಿಲಾಂಶುಕಾಢ್ಯಮ್‌ | 


ವಿಷಾಯುಧಂ ಪ್ರೋಜ್ಞಲದಂಷ್ಪಬಾಹುಂ ತಂ ನಾಗರಾಜಂ ಪ್ರಣತೋಪಸ್ಥಿ 
ನಿತ್ಯಮ್‌ ॥ 

ಎಲ್ಲನಾಗಗಳಿಗೆ ರಾಜರಾದ ವಿಷಪೂರಿತವಾದ ಆಯುಧಧಾರಿಗಳಾದ 
ಶೇಷದೇವರೇ! ಸಾವಿರ ವದನಗಳು, ಎರಡು ಸಾವಿರ ನಾಲಿಗೆಗಳು 
ಕೆಂಪಾದ ಕಣ್ಣುಗಳಿಂದ ಉಜ್ಜ್ಯಲಿಸುವ ತಮ್ಮಮುಖ ಉಜ್ಜರಿಸುತ್ತಿದೆ. 
ಇಂಥ ತಮಗೆ ನಿತ್ಯದಲ್ಲೂ ನನ್ನ ನಮನ. 

ಸಹಸ್ಪಶೀರ್ಷಂ ಜಗದೇಕಕುಂಡಲಂ 

ಪೀತಾಂಬರಂ ಧೂಮ್ರಸಹಸ್ರಲೋಚನಮ್‌ । 

ಉದಾರವೀರ್ಯಂ ವಿಷದಂಪ್ಪಕಾನನಂ 

ನಮಾಮ್ಯನಂತಂ ಭುವನೈಕನಾಥಮ್‌ ॥ 

ಸಾವಿರ ಹೆಡೆಗಳುಳ್ಳ ಒಂದೇ ಕುಂಡಲವನ್ನು ಧರಿಸಿದ 
ಪೀತಾಂಬರಧಾರಿಗಳಾದ ಕೆಂಪಾದ ಸಾವಿರ ಕಣ್ಣುಗಳುಳ್ಳ ಅಪಾರ 
ಪರಾಕ್ರಮಶಾಲಿಯಾದ ವಿಷಪೂರಿತಹಲ್ಲುಗಳಿಂದ ಕೂಡಿದ 
ಮುಖವುಳ್ಳ ಸಮಸ್ತ ಜಗತ್ತಿಗೆ ಒಡಯರಾದ ಅನಂತನಾಮಕರಾದ ಓ 
ಶೇಷದೇವರೇ! ತಮಗೆ ಭಕ್ತಿಯಿಂದ ನಮಿಸುವೆ. 


ಹೆಂಗಸರು ಹೇಳಬಹುದಾದ ಶೇಷದೇವರ ಬಗ್ಗೆ ದಾಸರಾಯರ 
ಹಾಡುಗಳು ಇವೆಯೇ 9? 


-93- 


ನಾಗಪಂಚಮೀ 


ಉತ್ತರ - 


ಶ್ಯಾಮಸುಂದರದಾಸರು ರಚಿಸಿದ ಹಾಡು ಬಹಳ ಸೊಗಸಾಗಿದೆ. 


ಪೋಷಿಸೆನ್ನನು ನಿರುತ ಶೇಷದೇವಾ | 
ದೋಷ ನಾಶಗೊಳಿಸಿ ಲೇಸಾಗಿ ಪಿಡಿ ಕರವಾ ॥ ಪ॥ 
ವನಧಿಶಯನಗೆ ತಲ್ಪ ಅನುಜ ಪೂರ್ವಜನಾಗಿ 
ಘನ ಸೇವೆಯನು ಗೈದ ಫಣಿರಾಜನೇ ॥ 
ವಿನಯದಲಿ ಭಿನ್ನೈಪೆ ನಿನಗಶನವಾದಾತ । 
ಎನಗೊಲಿದು ಪೊರೆವಂತೆ ಅನುಗ್ರಹಿಸಿ ಅನುದಿನದಿ ॥1॥ 


ಭೂ ಗಗನ ಪಾತಾಳ ಸಾಗರವ ವ್ಯಾಪಿಸಿದ । 
ಯೋಗಸಾಧನ ಶೂರ ನಾಗನಾಥಾ ॥ 

ಬಾಗಿ ಬೇಡುವೆ ಭವದ ರೋಗಕೌಷಧವಾದ 
ಭಾಗವತ ಶ್ರವಣ ಸುಖಾರಾಗದಲಿ ಕೊಟ್ಟು ॥2॥ 


ಸಾಸಿರಾಂಬಕ ನಮಿತ ಸಾಸಿರಾನನನಾದ 
ವಾಸುಕಿವರ ವಾರುಣಿಶ ನಿನ್ನ ॥ 
ಹಾಸಿಗೆಯ ಗೈದಂಥ ಶ್ರೀಶ್ಯಾಮಸುಂದರನ 
ದಾಸರಾದವರ ಸಹವಾಸ ಪಾಲಿಸಿ ನಿತ್ಯ. ॥3॥ 
ಸರಸಭಾರತಿವಿಲಾಸದಲ್ಲಿ ಶೇಷದೇವರನ್ನು ವಾದಿರಾಜರು ಹೇಗೆ 
ವರ್ಣಿಸಿದ್ದಾರೆ ? 
ಧೃತಲೋಕ ಧ್ವಸ್ತಶೋಕ ಫಣಾಜಾಲಪ್ರಭೋಜ್ಜ ಲ 
ವಿಶಂಕ ಹರಿಪರ್ಯಂಕ ಸುಶಾಂತಾನಂತ ತೇ ನಮಃ ॥ 
ನಾಗ ನಾಗೇಂದ್ರಶಯನಂ ನಾಗಾನಾಮಧಿಪ ಪ್ರಭೋ । 
ಆಗಮಸ್ತುತಚಾರಿತ್ರಂ ಯೋಗೀಂದ್ರಪ್ರಿಯ ದರ್ಶಯ ॥ 


ಲೋಕಗಳನ್ನು ಧರಿಸಿದ ದುಃಖರಹಿತನಾದ ಹೆಡೆಗಳ ಸಮೂಹದ 
ಕಾಂತಿಯಿಂದ ಪ್ರಕಾಶಿಸುವ ಸಂಶಯ ರಹಿತನಾದ ಹರಿಯ 
ಮಂಚನಾದ ಪರಮಶಾಂತನಾದ ಅನಂತನೇ! ಶೇಷನೇ! ನಿನಗೆ 
ನಮಸ್ಕಾರ. 


-94- 


ನಾಗಪಂಚಮೀ 


ಸರ್ಪರಾಜನೂ ಯೋಗಿಶ್ರೇಷ್ಠರಿಗೆ ಪ್ರಿಯನೂ ಆದ ಪ್ರಭುವಾದ 
ನಾಗರಾಜನೇ! ವೇದಗಳಿಂದ ಹೊಗಳಲಟ್ಟ ಚರಿತ್ರೆಯುಳ್ಳ 
ನಾಗೇಂದ್ರನಾದ ನಿನ್ನಲ್ಲಿ ಮಲಗಿರುವ ಹರಿಯನ್ನು ತೋರಿಸು. 


ಪ್ರಶ್ನೆ - ನಾಗಪಂಚಮಿಯೆಂದು ಶೇಷದೇವರನ್ನು ಮಾತ್ರ ಪೂಜಿಸಬೇಕೋ ? 
ಅಥವಾ ಉಳಿದ ನಾಗಗಳನ್ನೂ ಪೂಜಿಸಬೇಕೋ 9 

ಉತ್ತರ - ಅಂದು ಮುಖ್ಯವಾಗಿ ಶೇಷದೇವರನ್ನೇ ಪೂಜಿಸಬೇಕು. ಜೊತೆಯಲ್ಲಿ 
ಶೇಷದೇವರ ಅನುಚರರಾದ ಸಾತ್ವಿಕ ನಾಗಗಳನ್ನು ಕೂಡ 
ಪೂಜಿಸಬೇಕು. 


ಪ್ರಶ್ನೆ - ಹಾಗಾದರೆ ಅನಂತ, ವಾಸುಕೀ, ಪದ್ಮ, ಕಂಬಲ, ಕರ್ಕೋಟಕ, 
ಭುಜಂಗ, ಧೃತರಾಷ್ಟ್ರ, ಶಂಖಪಾಲ, ತಕ್ಷಕ, ಪಿಂಗಲ, ಅನಂತ ಇತ್ಯಾದಿ 
ಅನೇಕ ಹೆಸರುಗಳಿಂದ ಅಂದು ಪೂಜಿಸುತ್ತೇವೆ. ಇವೆಲ್ಲವೂ ಬೇರೆ 
ಬೇರೆ ನಾಗಗಳ ಹೆಸರಲ್ಲವೆ 9 

ಉತ್ತರ - ಇವೆಲ್ಲವೂ ಮುಖ್ಯವಾಗಿ ಶೇಷದೇವರ ಹೆಸರುಗಳೇ ಆಗಿವೆ. ಅವರು 
ತಮ್ಮ ಹೆಸರನ್ನು ಬೇರೆ ನಾಗಗಳಿಗೂ ಕೂಡ ನೀಡಿದ್ದಾರೆ. ಈ 
ಅನುಸಂಧಾನದಲ್ಲಿ ಪೂಜೆ ಮಾಡಬೇಕು. 


ಪ್ರಶ್ನೆ - ಶೇಷದೇವರಿಗೆ ಯಾವುದು ಇಷ್ಟ ? ಶೇಷದೇವರಿಗೆ ಯಾವುದರಿಂದ 
ಪೂಜೆ ಮಾಡಿದರೆ ಅವರ ಅನುಗ್ರಹ ಶೀಘ್ರವಾಗಿ ದೊರಕುತ್ತದೆ ? 
ಶೇಷದೇವರನ್ನು ಯಾವ ಅಧಿಷ್ಠಾನದಲ್ಲಿ ಪೂಜಿಸಬೇಕು 2 
ಉತ್ತರ - ಹುತ್ತದ ಮಣ್ಣಿನಿಂದ ಶೇಷದೇವರ ಮೂರ್ತಿಯನ್ನು ನಿರ್ಮಾಣ ಮಾಡಿ 
` ಅದರಲ್ಲಿ ಪ್ರಾಣಪ್ರತಿಷ್ಠೆಯನ್ನು ಮಾಡಿ ಪೂಜಿಸಬೇಕು. ಜೊತೆಯಲ್ಲಿ 
ಬೆಳ್ಳಿಯ ಮೂರ್ತಿಯನ್ನು ಇಟ್ಟು ಅದಕ್ಕೆ ಹಾಲಿನ ಅಭಿಷೇಕ ತಪ್ಪದೆ 
ಮಾಡಬೇಕು. ಗರಿಕೆ ಕೇತಕೀಪುಷ್ಪ ಇವುಗಳು ಅವರಿಗೆ ಇಷ್ಟವಾದವು. 
ಹಾಗೂ ಕಡಲೇಬೇಳೆಯ ಕೋಸಂಬರಿ, ತಂಬಿಟ್ಟು, ಕಡುಬು 
ಮೊದಲಾವುಗಳ ನೈವೇದ್ಯಮಾಡುವ ಸಂಪ್ರದಾಯವಿದೆ. 


ಶ್ನೆ - ಪೂಜೆಯ ಕೊನೆಯಲ್ಲಿ ಏನೆಂದು ಪ್ರಾರ್ಥಿಸಬೇಕು ? ಹಾಗೂ ಏನು 
ಮಾಡಬೇಕು 9 


-95- 


ನಾಗಪಂಚಮೀ 


(4 
AU 


£1 
AW 


HL 


AG 


ಶೇಷೇಶಃ ಪ್ರತಿಗೃಹ್ಣಾತಿ ಶೇಷೇಶೋ. ವೈ ದದಾತಿ ಚ। 
ಶೇಷೇಶಸ್ತಾರಕೋಭಾಭ್ಯಾಂ ಶೇಷೇಶಾಯ ನಮೋ ನಮಃ ॥ 


ಎಂದು ಪ್ರಾರ್ಥನೆ ಮಾಡಿ ನಾಗಪ್ರತಿಮೆಯನ್ನು ದಕ್ಷಿಣೆಸಹಿತವಾಗಿ 
ಉತ್ತಮರಿಗೆ ದಾನ ಮಾಡಬೇಕು. 


ಗರುಡದೇವರ ಪೂಜೆಯಂತೆ ಶೇಷದೇವರ ಪೂಜೆಯೂ ಕೂಡ 
ಆವಶ್ಯಕವೇ 9 

ಪ್ರತಿನಿತ್ಯ ಶೇಷದೇವರ ಪೂಜೆಯನ್ನು ಮಾಡುವುದರಿಂದ ಶಾಸ್ತ್ರಜ್ಞಾನವು 
ಅಭಿವೃದ್ಧಿಯಾಗುತ್ತದೆ. ಹಾಗೂ ಸರ್ಪದೋಷಾದಿಗಳು ಪರಿಹಾರ- 
ವಾಗುತ್ತವೆ. ಶೇಷಶಾಯಿಯಾದ ಭಗವಂತನ ದರ್ಶನ ಶೀಘ್ರವಾಗಿ 
ಆಗುತ್ತದೆ. ಈ ಕಾಮನೆಯಿಂದ ಗರುಡದೇವರ ಜೊತೆ ಶೇಷದೇವರ 
ಪ್ರತಿಮೆಯನ್ನು ಇಟ್ಟು ಪೂಜೆ ಮಾಡುವ ಸಂಪ್ರದಾಯ ನಮ್ಮಲ್ಲಿ 
ಅನೂಚಾನವಾಗಿ ನಡೆದು ಬಂದಿದೆ. ಅದರ ಪ್ರಕಾರ ಪ್ರತಿಯೊಬ್ಬ 
ಸಾಧಕರು ಶೇಷದೇವರ ಪೂಜೆಯನ್ನು ಮಾಡಬೇಕು. 


ತಂತ್ರಸಾರಸಂಗ್ರಹದಲ್ಲಿ ಶೇಷದೇವರನ್ನು ಹೇಗೆ ಧ್ಯಾನ ಮಾಡಬೇಕೆಂದು 
ಹೇಳಿದ್ದಾರೆ? | 

ದಧಾನೌ ಹಲಸೌನಂದೌ ಶ್ವೇತವರ್ಣಃ ಕೃತಾಂಜಲಿಃ । 
ಸಹಸ್ತಮೂರ್ಧಾದ್ವಿತೀಯ ಕರ್ಣಭೂಷಃ ಪ್ರಿಯಾಯುತಃ । 
ವನಮಾಲೀ ನೀಲವಾಸಾ ಧ್ಯೇಯೋ ವಿಷ್ಣೋಶಸ್ತು ಪೃಷ್ಠತಃ 
ಎಡ-ಬಲಕ್ಕೆಗಳಲ್ಲಿ ನೇಗಿಲು ಹಾಗೂ ಸೌನಂದವೆಂಬ ಒನಕೆಯನ್ನೂ 
ಹೊತ್ತು ನಿಂತ ಭಂಗಿ. ಸಾವಿರ ಹೆಡೆಗಳು, ಒಂಟಿಕಿವಿಯಲ್ಲಿ ಉಂಗುರ, 
ಬೆಳ್ಳನೆಯ ಮೈಬಣ್ಣ, ಕೊರಳಲ್ಲಿ ವನಮಾಲೆ, ನೀಲಿ ಬಣ್ಣದ 
ಪಟ್ಟೆಯುಡುಗೆ, ಇಂಥ ಶೇಷನನ್ನು, ಮಡದಿ ವಾರುಣಿಯೊಡನೆ 
ಶ್ರೀಹರಿಯ ಹಿಂದೆ ಕೈಮುಗಿದು ನಿಂತಿರುವ ಭಂಗಿಯಲ್ಲಿ ನೆನೆಯಬೇಕು. 


ಶೇಷದೇವರ ಮಂತ್ರವನ್ನು ಜಪಿಸಬೇಕೆಂದು ಆಚಾರ್ಯರು 
ಹೇಳಿದ್ದಾರೆಯೇ ? 


-96- 


ನಾಗಪಂಚಮೀ 


ಉತ್ತರ - 


ಜಾ 4 
ಕ್‌ೆ 


ಉತರ - 


ಎದಿ 


EL 


(EL 
ACL 
[| 


72 ಮಂತ್ರಗಳ ನಡುವೆ ಶೇಷಮಂತ್ರವನ್ನು ಜಪಿಸಬೇಕು ಎಂದು 
ಆಚಾರ್ಯರು ಹೇಳಿದ್ದಾರೆ. 


ಶೇಷದೇವರನ್ನು ಮೂರ್ತಿಯಲ್ಲಿ ಹೇಗೆ ಆವಾಹನೆ ಮಾಡಬೇಕು? 


ಈಗಾಗಲೇ ಮೇಲೆ ತಿಳಿಸಿದಂತೆ ತಂತ್ರಸಾರಸಂಗ್ರಹಮಂತ್ರವನ್ನು ಪಠನೆ 
ಮಾಡಿ ಶೇಷಮಂತ್ರವನ್ನು ಪಠಿಸಿ ಅನಂತರ ಹೀಗೆ ಉಚ್ಚರಿಸಬೇಕು- 


ಏಹ್ಯೇಹಿ ಮಮ ಹೃತ್ತದಸ್ಮಿತ ಬಿಂಬರೂಪಿಣಂ ಶೇಷಾಂತರ್ಗತ- 
ಶ್ರೀಲಕ್ಷ್ಮೀನಾರಾಯಣಂ ಪೀಠಸ್ಥಿತೈತದ್ಧಾತು ಮಯಪ್ರತಿಮಾಂತಸ್ಯಿತ- 
ತೇಜಸ್ಸಾರಮಯಪ್ರತಿಮಾಂತಸ್ಥಿತಃ ಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ 
ರಮಯಾ ಸಹ ಕ್ಲೀರನೀರವದಾಸೀನನಂ ಸಂಕರ್ಷಣಂ 
ಪ್ರತಿಮಾಯಾಮಾವಾಹಯಾಮಿ ಓಂ ಶೇಂ ಶೇಷಾಯ ನಮಃ ಓಂ 


ಭಗವಂತನಿಗೆ ಒಬ್ಬೊಬ್ಬ ದೇವತೆಗಳು ಒಂದೊಂದು ಆಭರಣಗಳನ್ನು 
ಸಮರ್ಪಣೆ ಮಾಡುತ್ತಾರೆ. ಶೇಷದೇವರು ಯಾವ ಉಪಚಾರವನ್ನು 
ಸಮರ್ಪಣೆ ಮಾಡುತ್ತಾರೆ ? 

ಭಗವಂತನಿಗೆ ಶೇಷದೇವರು ಆಸನ ಹಾಗೂ ಕುಂಡಲಗಳನ್ನು ಸಮರ್ಪಣೆ 
ಮಾಡುತ್ತಾರೆ. ಆದ್ದರಿಂದ ಶೇಷಹಸ್ತೇನ ಆಸನಂ ಸಮರ್ಪಯಾಮಿ, 
ಶೇಷಹಸ್ತೇನ ಕುಂಡಲಂ ಸಮರ್ಪಯಾಮಿ ಎಂದು ದೇವರ 
ಪೂಜೆಯಲ್ಲಿ ಹೇಳಬೇಕು. 


ಭಗವಂತನ ಪೂಜೆಯನ್ನು ಮಾಡುವಾಗ ಆವರಣ ಪೂಜೆಯಲ್ಲಿ 


| ಶೇಷದೇವರನ್ನು ಹೇಗೆ ಚಿಂತನೆ ಮಾಡಬೇಕು 9 


ಆರನೆಯ ಆವರಣ ಪೂಜೆಯನ್ನು ಮಾಡುವಾಗ ಪೂರ್ವದಿಕ್ಕಿನಲ್ಲಿ 
ಶೇಷದೇವರನ್ನು ಹೀಗೆ ಚಿಂತನೆ ಮಾಡಬೇಕು. 

ಓಂ ಕಿರೀಟಾದಿವಿಭೂಷಿತಸೌಮ್ಯವಕ್ವಾಯ ಸಹಸ್ತಫಣಯುಕ್ತಾಯ 
ಶುಭ್ರವರ್ಣಾಯ ಮುಸಲಾಭಯಹಸ್ತಸ್ಥಿತಾಯ ಶ್ರೀಮದನಂತಾಯ 
ನಮಃ 


-97- 


ನಾಗಪಂಚಮೀ 


ಟ್‌ 


AW 


ಹಾಗೂ ಏಳನೆಯ ಆವರಣ ಪೂಜೆಯಲ್ಲಿ ನಿಯತಿ ಹಾಗೂ ವರುಣರ 
ಮಧ್ಯದಲ್ಲಿ ಅಧೋಲೋಕದಲ್ಲಿ ಶೇಷದೇವರನ್ನು ಹೀಗೆ ಚಿಂತನೆ 
ಮಾಡಬೇಕು. 


ಓಂ ಅಂ ಅನಂತಾಯ ಅನಂತಾಖ್ಯಶೇಷಾಯ ನಾಗಾಧಿಪತಯೇ 
ಕ್ಷೀರಸಾಗರನಿಭಾಯ ಶುಭ್ರವರ್ಣಾಯ ಫಣಾಮಣಿ- 
ಜ್ಯೋತಿರ್ವಿಭೂಷಿತಾಯ ನಾಗವಾಹನಾಯ ರಥಾಂಗಾಯುಧಾಯ 
ವಾರುಣೀಸಹಿತಾಯ ಸಹಸ್ರಫಣಾಯ ಸಪುತ್ರಾಯ ಸಪರಿವಾರಾಯ 
ಶ್ರೀವಿಷ್ಣುಪಾರ್ಷದಾಯ ನಮಃ 

ನೈವೇದ್ಯೆ ಕಾಲದಲ್ಲಿ ಶೇಷದೇವರು ಯಾವುದರಲ್ಲಿ ನೆಲೆಸಿರುತ್ತಾರೆ. 
"ಶೇಷಸ್ತು ಫಲಶಾಕೇಷು ಪದನಾಭಸ್ತು ದೇವತಾ' ಎಂಬಂತೆ ಹಣ್ಣು 
ಮತ್ತು ಕಾಯಿಪಲ್ಯಗಳಲ್ಲಿಶೇಷದೇವರು ಇರುತ್ತಾರೆ. ಪದ್ಮನಾಭನು ಅಲ್ಲಿ 
ದೇವತೆಯಾಗಿ ನೆಲೆಸಿರುತ್ತಾನೆ. 


ಭಗವದ್ಗೀತೆಯ ಹತ್ತನೆಯ ಅಧ್ಯಾಯದಲ್ಲಿ "ಸರ್ಪಾಣಂ ಅಸ್ಮಿವಾಸುಕಿಃ' 
ಎಂದು ಕೃಷ್ಣಪರಮಾತ್ಮನು ಸರ್ಪಗಳಲ್ಲಿವಾಸುಕಿಯು ಶ್ರೇಷ್ಠ . ಅವನಲ್ಲಿ 
ನಾನು ವಿಭೂತಿರೂಪದಿಂದ ನೆಲೆಸಿದ್ದೇನೆಂದು ಹೇಳಿದ್ದಾನೆ. 
ಶೇಷದೇವರ ಬಗ್ಗೆ ಏಕೆ ಹೇಳಲಿಲ್ಲ ? 

ಒಂದು ಹೆಡೆ ಹಾವುಗಳನ್ನು ಸರ್ಪವೆನ್ನುತ್ತಾರೆ. ಅವುಗಳಲ್ಲಿ ವಾಸಕಿಯೇ 
ಶ್ರೇಷ್ಠನಾಗಿದ್ದಾನೆ. ಅಂಥ ವಾಸುಕಿಯಲ್ಲಿ ಕೃಷ್ಣನ ವಿಭೂತಿರೂಪವಿದೆ. 
ಅನೇಕ ಹೆಡೆಗಳಿದ್ದರೆ ನಾಗ ಎಂದು ಕರೆಯುತ್ತಾರೆ. ಅವುಗಳಲ್ಲಿ 
ಕೃಷ್ಣಪರಮಾತ್ಮನು ಶೇಷದೇವರಲ್ಲಿ ನೆಲೆಸಿದ್ದಾನೆ. ಆದ್ದರಿಂದ ಅಲ್ಲೇ 
ಮುಂದೆ "ಅನಂತಶ್ಚಾಸ್ಮಿ ನಾಗಾನಾಂ' ಎಂಬುದಾಗಿ ಶೇಷದೇವರಲ್ಲಿ 
ತಾನು ಅನಂತನಾಮಕನಾಗಿ ನೆಲೆಸಿದ್ದೇನೆಂದು ಹೇಳಿರುತ್ತಾನೆ. ಹೀಗೆ 
ಭಗವಂತನ ವಿಭೂತಿರೂಪವಿರುವ ಶೇಷದೇವರ ಮಹಿಮೆ ಕಲ್ಪನಾತೀತ. 


ಸ್ವೋತ್ತಮರಾದ ಚತುರ್ಮುಖಬ್ರಹ್ಮ ವಾಯುದೇವರಲ್ಲಿ ಈ 
ಶೇಷಶಾಯಿತ್ವ ಗರುಡಾರೂಢತ್ವ ಎಂಬ ಧರ್ಮ ಏಕೆ ಬರುವುದಿಲ್ಲ? 


ನಾಗಪಂಚಮೀ 


ಉತ್ತರ - 


(೬ 
AL 
I 


ಇದಕ್ಕೆ ಯುಕ್ತಿಮಲ್ಲಿಕೆಯಲ್ಲಿ ರಾಜರು ಸುಂದರವಾಗಿ ಉತ್ತರಿಸಿದ್ದಾರೆ- 
"ನ ರಾಜವಾಹನಂ ಕಾಂಕ್ಟೇತ್‌ ನ ತತಿಂಹಾಸನಂ ಭಟಃ । 
ಗರುಡಾರೂಢತಾ ಶೇಷಶಾಯಿತಾ ತತ್‌ ಕದಾಪಿ ನ॥' 

ರಾಜನಿಗೆ ಸೇವಕನ ಬಗ್ಗೆ ಎಷ್ಟೆ ಅಭಿಮಾನವಿದ್ದರೂ ಸೇವಕನು ರಾಜನ 
ಆಸನವನ್ನು ಅಥವಾ ವಾಹನವನ್ನು ಅಪೇಕ್ಷೆ ಪಡುವುದಿಲ್ಲ. 
ದೊರಕುವುದೂ ಇಲ್ಲ. ಅದರಂತೆ ಶ್ರೀಹರಿಯಲ್ಲಿರುವ 
ಗರುಡವಾಹನತ್ವ ಶೇಷಶಾಯಿತ್ವಗಳು ಇತರರಿಗೆ ಎಂದೂ 
ಲಭ್ಯವಾಗುವುದಿಲ್ಲ. 

ಶೇಷದೇವರ ಅದ್ಭುತ ಮಹಿಮೆ ಯಾವುದು ? 

ಚತುರ್ಭುಜತ್ವ, ಶಂಖಚಕ್ರಾದಿಧರತ್ವ, ಪಿತಾಂಬರಧಾರಿತ್ವ, ಇವೆಲ್ಲವೂ 
ಅಸಾಧಾರಣಲಕ್ಷಣವಲ್ಲ. ಮುಕ್ತರಾದವರೆಲ್ಲರಲ್ಲೂ ಈ ಲಕ್ಷಣಗಳಿವೆ. 
ಆದರೆ ಶೇಷಶಾಯಿತ್ವ , ಗರುಡವಾಹನತ್ವ, ಶ್ರೀವತ್ಸಾಂಕಿತತ್ವ 
ಮೊದಲಾದವುಗಳು ಭಗವಂತನ ಅಸಾಧಾರಣಲಕ್ಷಣಗಳಾಗಿವೆ, 
ಗರುಡದೇವರ, ಶೇಷದೇವರ ಮಹಿಮೆ ಅದ್ಭುತ. 


ಶೇಷದೇವರು ಹಾಸಿಗೆ ಆಗಿರುತ್ತಾರೆ. ಆಸನವಾಗಿರುತ್ತಾರೆ. 
ಪಾದುಕೆಗಳಾಗಿರುತ್ತಾರೆ ಎಂದೆಲ್ಲಾ ತಿಳಿದಿದ್ದಾಯಿತು. ಇನ್ನೂ ಯಾವ 
ರೀತಿಯಲ್ಲಿ ಭಗವಂತನನ್ನು ಧಾರಣೆ ಮಾಡುತ್ತಾರೆ ? 
ಲಕ್ಷ್ಮೀನಾರಾಯಣರ ವಿವಾಹಕಾಲದಲ್ಲಿ ಶೇಷದೇವರೇ ಹಸೆಮಣೆ- 
ಯಾಗಿರುತ್ತಾರೆ. ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣರು ಕುಳಿತಿರುವ 
ಯೋಗಪೀಠಸ್ವರೂಪರೂ ಆಗಿದ್ದಾರೆ. ಆದ್ದರಿಂದಲೇ 
ಪೀಠಪೂಜೆಯಲ್ಲಿ "ಶ್ರೀಲಕ್ಷ್ಮಿನಾರಾಯಣಸ್ಯ ಯೋಗಪೀಠಾತ್ಮನೇ 
ಶ್ರೀಮದನಂತಾಯ ನಮಃ' ಎಂದು ಹೇಳುತ್ತೇವೆ. 

ಶೇಷದೇವರು ಭಗವಂತನಿಗೆ ಹಾಸಿಗೆಯಾದಾಗ ಅವರ ಹೆಡೆಗಳು ಹೇಗೆ 
ಇರುತ್ತವೆ? 

ಇದೊಂದು ಅದ್ಭುತ ದೃಶ್ಯ. ದಕ್ಷಿಣದಿಕ್ಕಿನ ಹೆಡೆ ಶ್ರೀಹರಿಗೆ 


ತಲೆದಿಂಬಾಗಿರುತ್ತದೆ. ಉತ್ತರ ದಿಕ್ಕಿನ ಹೆಡೆ ಕಾಲುಗಳಿಗೆ ದಿಂಬಾಗಿರುತ್ತದೆ. 
-99- 


ನಾಗಪಂಚಮೀ 


ಪಶ್ಚಿಮದಿಕ್ಕಿನ ಹೆಡೆ ಬೀಸಣೆಗೆಯಾಗಿರುತ್ತದೆ. ಈಶಾನ್ಯದ ಹೆಡೆ 
ಭಗವಂತನ ಶಂಖ, ಚಕ್ರ, 'ಗದಾ, ಖಡ್ಗ, ಎರಡು ಬತ್ತಳಿಕೆಗಳನ್ನು 
ಧರಿಸಿದೆ. ಆಗ್ನೇಯದ ಹೆಡೆ ಗದಾ, ಪದ್ಮ, ಶಾಂರ್ಜ್ಣಧನುಸ್ಸು 
ಮೊದಲಾದ ಆಯುಧಗಳನ್ನು ಧರಿಸಿದೆ. ಹೀಗೆ ಭಗವಂತನನ್ನು 
ಮಲಗಿಸಿಕೊಂಡಿರುವ ಶೇಷದೇವರ ಚಿತ್ರವನ್ನು ಮನಸಿಗೆ 
ತಂದುಕೊಳ್ಳಬೇಕು. 

ಶೇಷದೇವರು ಕಕ್ಷಾ ತಾರತಮ್ಯ ಎಲ್ಲಿದ್ದಾರೆ ? 

ಹರಿಕಥಾಮೃತಸಾರದ 21 ಸಂಧಿಯಲ್ಲಿ ಶೇಷದೇವರ ತಾರತಮ್ಯವನ್ನು 
ಹೀಗೆ ಹೇಳಿದ್ದಾರೆ - "ಗರುಡಶೇಷ ಶಶಾಂಕದಳ ಶೇಖರರು ತಮ್ಮೊಳು 
ಸಮರು ಭಾರತಿ ಸರಸಿಜಾಸನಪತ್ತಿಗಧಮರು ನೂರು ಗುಣದಿಂದ' 
ಗರುಡ ಶೇಷ ರುದ್ರರು ಸಮಾನಕಕ್ಟೈೆಯಲ್ಲಿದ್ದಾರೆ. ಸಾಧನೆಯಲ್ಲಿ 
ಶೇಷದೇವರು ರುದ್ರದೇವರಿಗಿಂತ ಕಿಂಚಿತ್‌ ಉತ್ತಮರಾಗಿದ್ದಾರೆ. ಈ 
ಗರುಡ ಶೇಷ ರುದ್ರರು ಸರಸ್ವತೀ ಭಾರತಿಯರಿಗಿಂತ ನೂರು 
ಗುಣದಿಂದ ಹೀನರಾಗಿದ್ದಾರೆ. 5 ನೇ ಕಕ್ಷೆ 5ಯಲ್ಲಿ ನಿಂತಿದ್ದಾರೆ. 
ಶೇಷದೇವರ ಅವತಾರಗಳೆಷ್ಟು ? 

ಭಗವಂತನು ನಾರಾಯಣನಾಗಿ ಅವತರಿಸಿದಾಗ ಶೇಷದೇವರು 
ನರರೂಪದಿಂದ ಅವತರಿಸಿದರು. ರಾಮಾವಾತಾರ ಮಾಡಿದಾಗ 
ಲಕ್ಷ್ಮಣನಾಗಿ ಅವತರಿಸಿದರು. ಕೃಷ್ಣಾವತಾರ ಮಾಡಿದಾಗ ಬಲದೇವನಾಗಿ 
ಅವತರಿಸಿದರು. 

ಶೇಷದೇವರ ಸಾಧನೆ ಎಷ್ಟು ಕಲ್ಪ? 

50 ಮಹಾಕಲ್ಪ. ಪದವಿಯ ಪೂರ್ವದಲ್ಲೂ 50 ಕಲ್ಪ. 

ನಮ್ಮ ಶರೀರದಲ್ಲಿ ಶೇಷದೇವರು ಯಾವುದಕ್ಕೆ ಅಭಿಮಾನಿಗಳು? 
ಮುಖ್ಯವಾಗಿ ಜೀವಸ್ವರೂಪಕ್ಕೆ ಅಭಿಮಾನಿಗಳು. ಮತ್ತು 
ಪ್ರಾಣಮಯಕೋಶಕ್ಕೆ ಅಭಿಮಾನಿಗಳು, ಹಾಗೂ ಶರೀರದಲ್ಲಿರುವ 
ಅಹಂಕಾರತತ್ವಕ್ಕೆ ಅಭಿಮಾನಿಗಳು. 


-100- 


ನಾಗಪಂಚಮೀ 


ಪ್ರಶ್ನ 


ಉತ್ತರ - 


ಶರೀರದಲ್ಲಷ್ಟೆ ಅಲ್ಲದೆ ಇನ್ನೆಲ್ಲಿ ಶೇಷದೇವರನ್ನು ಅಭಿಮಾನಿಗಳಾಗಿ 
ಚಿಂತಿಸಬೇಕು 9 
ಛಂದಸುಗಳಿಗೆ ಶೇಷದೇವರು ಅಭಿಮಾನಿಗಳು. ಹಾಗೂ 
ಪೌರುಷೇಯಗ್ರಂಥಗಳಿಗೆ ಅಭಿಮಾನಿಗಳು. ಆದ್ದರಿಂದ ಛಂದಚಾಸ್ತದ 
ಅಧ್ಯಯನ ಸಂದರ್ಭದಲ್ಲಿ ಮಹಾಭಾರತವೇ ಮೊದಲಾದ ಯಾವುದೇ 
ಪೌರುಷೇಯಗ್ರಂಥಗಳ ಅಧ್ಯಯನಸಂದರ್ಭದಲ್ಲಿ ಶೇಷದೇವರನ್ನು 
ಅವಶ್ಯವಾಗಿ ನಮಸ್ಕಾರ ಮಾಡಬೇಕು. ಆದ್ದರಿಂದಲೇ ಮಹಾಭಾರತದ 
ಪ್ರಾರಂಭದಲ್ಲಿ"ನರಂ ಚೈವ ನರೋತ್ತಮಮ್‌' ಎಂದು ಶೇಷದೇವರನ್ನು 
ವೇದವ್ಯಾಸದೇವರು ನಮಸ್ಕರಿಸಿದ್ದಾರೆ. 
ಈ ವಿಷಯವನ್ನು ಮತ್ತಷ್ಟು ಸಷ್ಟಪಡಿಸಬಹುದೇ 9 
ಒಟ್ಟುನಾಕು ಪುರುಷರು. ಶರೀರಪುರುಷ, ಛಂದಃಪುರುಷ, ವೇದಪುರುಷ, 
ಸಂವತ್ತರಪುರುಷ. ಈ ನಾಕು ಪುರುಷರನ್ನು ಉಪನಿಷತ್ತು "ಚತ್ವಾರಃ 
ಪುರುಷಃ ಇತಿ ಬಾಧ್ವಃ' ಎನ್ನುತ್ತದೆ. ಅನ್ನಮಯಕೋಶಕ್ಕೆ ಆಧಾರನಾದ 
ವಾಗಭಿಮಾನಿಯಾದ ರುದ್ರನು ಶರೀರಪುರುಷ ಎನಿಸುತ್ತಾನೆ. 
ಪ್ರಾಣಮಯಕೋಶಕ್ಕೆ ಆಧಾರನಾದ ಮನೋಭಿಮಾನಿಯಾದ ಶೇಷನು 
ಛಂದಃಪುರುಷ ಎಂದು ಕರೆಸಿಕೊಳ್ಳುತ್ತಾನೆ. ಮನೋಮಯಕೋಶಕ್ಕೆ 
ಆಧಾರನಾದ ಬುದ್ಧ್ಯಭಿಮಾನಿಯಾದ ಗರುಡನು ವೇದಪುರುಷ 
ಎಂದು ಕರೆಸಿಕೊಳ್ಳುತ್ತಾನೆ. ವಿಜ್ಞಾನಮಯಕೋಶಕ್ಕೆ ಆಧಾರರಾದ 
ಚೇತನಾಭಿಮಾನಿಗಳಾದ ಬ್ರಹ್ಮವಾಯುಗಳು ಸಂವತರಪುರುಷರೆಂದು 
ಕರೆಸಿಕೊಳ್ಳುತ್ತಾರೆ. ಗರುಡ, ಶೇಷ, ರುದ್ರರು ನರ ಎಂಬ ಶಬ್ದದಿಂದ 
ಪ್ರತಿಪಾದ್ಯರಾಗಿದ್ದಾರೆ. ಬ್ರಹ್ಮವಾಯುಗಳು ನರೋತ್ತಮ ಎಂಬ 
ಶಬ್ದದಿಂದ ಪ್ರತಿಪಾದ್ಯರಾಗಿದ್ದಾರೆ. ಇಷ್ಟನ್ನು 'ನರಂ ಚೈವ ನರೋತ್ತಮಂ' 
ಎಂದು ಪಠಿಸುವಾಗ ಅನುಸಂಧಾನ ಮಾಡಬೇಕು. 
ಸ್ವತಃ ಶೇಷದೇವರೇ ಉಪದೇಶ ಮಾಡಿದ ಶಾಸ್ತ್ರ ಯಾವುದು? 
ಪಂಚರಾತ್ರದಲ್ಲಿ ಶೇಷಸಂಹಿತೆಯು ಪ್ರಸಿದ್ಧವಾಗಿದೆ. ನಾರದರಿಗೆ ಸ್ವತಃ 
ಶೇಷದೇವರೇ ಇದನ್ನು ಉಪದೇಶ ಮಾಡಿದ್ದಾರೆ. 

-101- 


ನಾಗಪಂಚಮೀ 


ಶೇಷಸಂಹಿತೆಯಲ್ಲಿ ಏನು ಹೆಳಿದ್ದಾರೆ 9 

ಎಲ್ಲಾ ಮಂತ್ರಗಳು, ತಂತ್ರಗಳು, ಹಾಗೂ ಪೂಜಾಕ್ರಮಗಳು ಆಯಾ 
ವರ್ಣಾಶ್ರಮಗಳಿಗೆ ಉಚಿತವಾದ ಸಂಪ್ರದಾಯಪದ್ಧತಿ ಇವುಗಳನ್ನು 
ಶೇಷದೇವರು ತಿಳಿಸಿಕೊಟ್ಟಿದ್ದಾರೆ. 


ಶೇಷದೇವರಿಗೆ ಅತ್ಯಂತ ಇಷ್ಟವಾದ ಗ್ರಂಥ ಯಾವುದು? 
ಮಧ್ವವಿಜಯದ 11ನೇ ಸರ್ಗವನ್ನು ಗಮನಿಸಿದಾಗ 
ಶ್ರೀಮಧ್ವಾಚಾರ್ಯರು ರಚನೆ ಮಾಡಿದ ಬ್ರಹಸೂತ್ರಭಾಷ್ಯವು 
ಶೇಷದೇವರಿಗೆ ಅತ್ಯಂತ ಇಷ್ಟವೆಂದು ತಿಳಿಯುತ್ತದೆ. ಎಲ್ಲ ಶಿಷ್ಯಂದಿರಿಗೆ 
ಶ್ರೀಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಪಾಠ 
ಮಾಡುತ್ತಿರುವಾಗ ಸನಕಾದಿಮುನಿಗಳನ್ನು ಕರೆದುಕೊಂಡು 
ಗಗನಮಾರ್ಗದಲ್ಲಿ ನಿಂತು ಆಚಾರ್ಯರ ಬ್ರಹಸೂತ್ರಭಾಷ್ಯದ 
ಪಾಠವನ್ನು ಶೇಷದೇವರು ಕೇಳುತ್ತಿದ್ದರೆಂದು ಹೇಳುತ್ತಾರೆ - 
"ಪ್ರಚುರಾಂತರಪ್ರವಚನಂ ಫಣಿರಾಟ್‌ ಉಪಶುಶ್ರುವಾನ್‌ 
ಸಸನಕಾದಿಮುನಿಃ' (ಮದ್ವವಿ-11) 

ಗರುಡಮಾರ್ಗ ಶೇಷಮಾರ್ಗದ ಬಗ್ಗೆ ತಿಳಿಯಬೇಕೆಂದು ತುಂಬಾ 
ಕುತೂಹಲವಿದೆ. ಇದರ ಬಗ್ಗೆ ನಿಖರವಾಗಿ ತಿಳಿಸುವಿರಾ? 
ಬ್ರಹಸೂತ್ರದ ನಾಕನೇ ಅಧ್ಯಾಯದ ಎರಡನೇ ಪಾದದ ಏಳನೇ ಅಧಿ 
ಕರಣಕ್ಕೆ ಪರಾಧಿಕರಣ ಎಂದು ಹೆಸರು. ಅಲ್ಲಿ ಈ ವಿಷಯವು ಸ್ಪಷ್ಟವಾಗಿ 
ನಿರೂಪಿತವಾಗಿದೆ. ಸಕಲ ದೇವತೆಗಳು ಮುಕ್ತಿಕಾಲದಲ್ಲಿ ಬ್ರಹ್ಮದೇವರ 
ಮೂಲಕ ಪರಮಾತ್ಮನ ಮೂಲಕ ಲಯ ಹೊಂದುತ್ತಾರೆ. ಈ 
ಬ್ರಹ್ಮದೇವರಲ್ಲಿ ಲಯ ಹೊಂದಲು ಎರಡು ಮಾರ್ಗಗಳಿವೆ. 1. 
ಶೇಷಮಾರ್ಗ, 2. ಗರುಡಮಾರ್ಗ ಎಂದು. ಗಂಧರ್ವರು 
ಶೇಷಮಾರ್ಗದ ಮೂಲಕ ಬ್ರಹದೇವರಲ್ಲಿ ಲಯ ಹೊಂದುತ್ತಾರೆ. 
ಪಿತ್ಕದೇವತೆಗಳು ಗರುಡಮಾರ್ಗದ ಮೂಲಕ ಬ್ರಹ್ಮದೇವರಲ್ಲಿ ಲಯ 
ಹೊಂದುತ್ತಾರೆ. 


-102- 


ನಾಗಪಂಚಮೀ 


ವಿವರವನ್ನು ಹೀಗೆ ತಿಳಿಯಬೇಕು - ಗಂಧರ್ವರು ಕುಬೇರನಲ್ಲಿ , 
ಕುಬೇರ ಮತ್ತು ವರುಣರು ಚಂದ್ರನಲ್ಲಿ, ಚಂದ್ರ ಮತ್ತು ವಿಶ್ವಶ್ಯೇನರು 
ಅನಿರುದ್ದನಲ್ಲಿ, ಅನಿರುದ್ಧಸನಕಾದಿಗಳು ಪ್ರದ್ಯುಮ್ನನಲ್ಲಿ, ಪ್ರದ್ಯುಮ್ನನು 
ವಾರುಣಿಯಲ್ಲಿ, ವಾರುಣಿಯು ಶೇಷನಲ್ಲಿಲಯವನ್ನು ಹೊಂದುವಳು. 
ಶೇಷದೇವರು ಬ್ರಹ್ಮದೇವರಲ್ಲಿ ಲಯವನ್ನು ಹೊಂದುತ್ತಾರೆ. ಇದುವೇ 
ಶೇಷಮಾರ್ಗ. 


ಗರುಡಮಾರ್ಗದಲ್ಲಿ ಪಿತೃದೇವತೆಗಳೇ ಮೊದಲಾದವರು ಯಾವ 
ಕ್ರಮದಲ್ಲಿ ಲಯವನ್ನು ಹೊಂದುತ್ತಾರೆ? 

ಅಗ್ನಿದೇವತೆಯು ಸೂರ್ಯನಲ್ಲಿ, ಸೂರ್ಯ ಮೊದಲಾದ ದೇವತೆಗಳು 
ಬೃಹಸತಿಯಲ್ಲಿ, ಭೃಗು ಮೊದಲಾದ ಮುನಿಗಳು ದಕ್ಷನಲ್ಲಿ ಲಯವನ್ನು 
ಹೊಂದುತ್ತಾರೆ. ಪಿತೃದೇವತೆಗಳು ಹಾಗೂ ನಿರ್ಯತಿಗಳು 
ಯಮದೇವರಲ್ಲಿ, ಯಮದೇವರು ವೈವಸ್ಥತಮನುವಿನಲ್ಲಿ ಪ್ರಿಯವ್ರತ 
ಮೊದಲಾದ ಚಕ್ರವರ್ತಿಗಳು ಸ್ವಾಯಂಭುವಮನುವಿನಲ್ಲಿ ಪ್ರವೇಶವನ್ನು 
ಹೊಂದುತ್ತಾರೆ. ಸ್ವಾಯಂಭುವಮನು, ಬೃಹಸ್ಪತಿ, ದಕ್ಷ ಇವರೇ 
ಮೊದಲಾದವರು ಹಾಗೂ ಮರುದ್ದುಣಗಳು ಇಂದ್ರದೇವರಲ್ಲಿ, 
ಇಂದ್ರದೇವರು ಸೌಪರ್ಣಿಯಲ್ಲಿ ಸೌಪರ್ಣಿಯು ಗರುಡನಲ್ಲಿ 
ಲಯವನ್ನು ಹೊಂದುತ್ತಾರೆ. ಆ ಗರುಡದೇವರು ಬ್ರಹ್ಮದೇವರಲ್ಲಿ 
ಲೀನರಾಗುತ್ತಾರೆ. ಹೀಗೆ ಶೇಷಮಾರ್ಗದಿಂದ ಹಾಗೂ 
ಗರುಡಮಾರ್ಗದಿಂದ ಬಂದ ಎಲ್ಲ ದೇವತೆಗಳ ಜೊತೆ ಬ್ರಹ್ಮದೇವರು 
ಪರಮಾತ್ಮರನ್ನು ಹೊಂದುತ್ತಾರೆ. ಈ ಲಯ ಹೊಂದುವ ಸಂದರ್ಭದಲ್ಲಿ 
ಎಲ್ಲದೇವತೆಗಳು ಸಂಪೂರ್ಣವಾದ ಸ್ವರೂಪಾನಂದದ ಅನುಭವವನ್ನು 
ಪಡೆಯುತ್ತಾರೆ. ಇದನ್ನೇ ಸಾಯುಜ್ಯಮೋಕ್ಷವೆಂದು ಶಾಸ್ತ್ರದಲ್ಲಿ 
ಕರೆಯಲಾಗಿದೆ. 


ಜೀವರಿಗೆ ಶೇಷಮಾರ್ಗದಲ್ಲಿ ಮೋಕ್ಷವೋ? ಗರುಡಮಾರ್ಗದಲ್ಲಿ 


ಮೋಕ್ಸವೋ ? 
ಸಮಸ್ತ ದೇವತೆಗಳಿಗೆ ಮಾತ್ರ ಗರುಡಮಾರ್ಗದಲ್ಲಿ ಪ್ರವೇಶ. 


-103- 


ನಾಗಪಂಚಮೀ 


AW 


ಜೀವರುಗಳಿಗೆ ಶೇಷಮಾರ್ಗದಲ್ಲಿ ಪ್ರವೇಶ. ಆದ್ದರಿಂದ ಶೇಷದೇವರನ್ನೇ 
ವಿಶೇಷವಾಗಿ ಆರಾಧನೆ ಮಾಡಬೇಕು. 


ಇಂಥ ಶೇಷಮಾರ್ಗದಲ್ಲಿ ತೆರಳಲು ಹೇಗೆ ಸಾಧನೆ ಮಾಡಬೇಕು? 
ಬ್ರಹಸೂತ್ರಭಾಷ್ಯವೇ ಮೊದಲಾದ ಶ್ರೀಮಧ್ವಾಚಾರ್ಯರ ಗ್ರಂಥಗಳನ್ನು 
ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅನಂತರ ಜ್ಞಾನಿಯಾಗಿ 
ಭಗವಂತನನ್ನು ನಿರಂತರವಾಗಿ ಧ್ಯಾನಗೈಯುತ್ತಿರಬೇಕು. ಧ್ಯಾನ 
ಮಾಡುತ್ತಿರುವಾಗ ಹೃದಯದಲ್ಲಿ ಅಷ್ಟದಳ ಕಮಲದಲ್ಲಿರುವ 
ಶೇಷದೇವರನ್ನೇ ಆಸನವನ್ನಾಗಿಸಿಕೊಂಡು ಕುಳಿತಿರುವ 
ಲಕ್ಷ್ಮೀನಾರಾಯಣರ ಚಿಂತನೆಯನ್ನು ಮಾಡಬೇಕು. 


ಮೂಲಾಧಾರದ ಸಿದ್ಧಿಗಾಗಿ ಶೇಷದೇವರ ಅನುಗ್ರಹ 
ಪಡೆಯಬೇಕೆನ್ನುತ್ತಾರೆ. ಹೌದಲ್ಲವೆ ? 

ಮೂಲಾಧಾರದಲ್ಲಿನಾಕುದಳ ಕಮಲದಲ್ಲಿ ಭಗವಂತನು ನೆಲೆಸಿದ್ದಾನೆ. 
ಮೂಲಾಧಾರದಲ್ಲಿ ಕುಂಡಲಿನೀಶಕ್ತಿ ಇದೆ. ಇದನ್ನು ಜಾಗೃತಿಗೊಳಿಸಿದರೆ 
ಮಾತ್ರ ಮುಂದಿನ ಧ್ಯಾನ ಮಾರ್ಗವು ಸುಲಭವಾಗುತ್ತದೆ. ಕುಂಡಲಿನೀ 
ಶಕ್ತಿಯು ಜಾಗೃತವಾಗಬೇಕೆಂದರೆ ತದಭಿಮಾನಿಯಾದ ಶೇಷದೇವರ 
ಅನುಗ್ರಹವೇ ಬೇಕು. ಇದರ ಸಿದ್ದಿಗಾಗಿ ಶೇಷದೇವರನ್ನು ಮೊರೆ 
ಹೊಂದಬೇಕು. 


ಯಾವ ಚಕ್ರದಲ್ಲಿ ಶೇಷದೇವರು ವಿಶೇಷವಾಗಿ ಅಭಿಮಾನಿಗಳಾಗಿದ್ದಾರೆ? 
ವಿಜಯದಾಸರ ಸುಳಾದಿಯ ಪ್ರಕಾರ ನಾಭಿಯ ಕೆಳಗೆ 
ಸ್ವಾಯಂಭುವಮನು ಇದ್ದಾನೆ. ನಾಭಿಯಲ್ಲಿ ಗಣಪತಿಯು, 
ಹೃದಯದಲ್ಲಿ ಇಂದ್ರ , ಹೃದಯದ ಮೇಲ್‌ಭಾಗದಲ್ಲಿ ರುದ್ರ, 
ಕಂಠಪ್ರದೇಶದಲ್ಲಿ ಶೇಷದೇವರು, ಭ್ರೂಮಧ್ಯದಲ್ಲಿ ಗರುಡದೇವರು, 
ಶಿರಸಿನಲ್ಲಿ ಬ್ರಹ್ಮದೇವರು ಅಭಿಮಾನಿಗಳಾಗಿ ನೆಲೆಸಿದ್ದಾರೆ. 
ಕಂಠಪ್ರದೇಶದಲ್ಲಿ ಷೋಡಷದಳ ಕಮಲದಲ್ಲಿ ಹದಿನಾರು ಚಂದ್ರನ 
ಕಲಾಭಿಮಾನಿಗಳು ಇದ್ದಾರೆ. ಮಧ್ಯದಲ್ಲಿ ಶೇಷದೇವರು 
ಅಭಿಮಾನಿಗಳಾಗಿದ್ದು ಭಗವಂತನನ್ನು ಧಾರಣೆ ಮಾಡಿದ್ದಾರೆ ಎಂದು 


-104- 


ನಾಗಪಂಚಮೀ 


(8. 
AG 


ಹೇಳುತ್ತಾರೆ. ಆದರೆ ಇಂದ್ರಯೋನಿಯಲ್ಲಿ ದ್ವಿದಳ ಕಮಲವಿದೆ 
ಎಂಬುದಾಗಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೆಳಿದ್ದಾರೆ. 
ಬಹುಶಃ ಕಂಠದಲ್ಲೇ ಎರಡು ಸ್ಥಳಗಳಿದ್ದು ಒಂದನ್ನು ಆಚಾರ್ಯರು 
ಹೇಳಿರುತ್ತಾರೆ. ಮತ್ತೊಂದನ್ನು ಶ್ರೀವಿಜಯದಾಸರು ಹೇಳಿರುತ್ತಾರೆಂದು 
ತಿಳಿಯಬಹುದು. ಅಷ್ಟೇ ಅಲ್ಲದೆ ಕೆಲವು ನಾಡಿಗಳಿಗೆ ಶೇಷದೇವರು 
ಕೂಡ ಅಭಿಮಾನಿಯಾಗಿದ್ದಾರೆ. ಇಂಥ ಶೇಷದೇವರ ಅನುಗ್ರಹವನ್ನು 
ಪಡೆದು ಕೊಂಡು ಧನ್ಯರಾಗೋಣ. 


ಕ್ಷೀರಸಾಗರಮಥನಕಾಲದಲ್ಲಿ ಶೇಷದೇವರೇ ಮೇರು ಪರ್ವತವನ್ನು ಕಿತ್ತು 
ತೆಗೆದರು ಎನ್ನುತ್ತಾರೆ ಇದು ಸರಿಯೆ? 

ಬಂಗಾರದ ಪರ್ವತವನ್ನು ಗರುಡದೇವರು ಕಿತ್ತರು ಎಂದು ಕೆಲವು 
ವ್ಯಾಖ್ಯಾನಕಾರರು ಹೇಳುತ್ತಾರೆ. ಇನ್ನು ಕೆಲವು ವ್ಯಾಖ್ಯಾನಕಾರರು 
ಶೇಷದೇವರು ಕಿತ್ತುತೆಗೆದರು ಎಂದು ಹೇಳುತ್ತಾರೆ. ಮೇರುಪರ್ವತವನ್ನು 
ತೆಗೆದುಕೊಂಡು ಹೋಗಿದ್ದು ಗರುಡದೇವರೇ ಆಗಿದ್ದಾರೆ. ಈ 
ವಿಷಯದಲ್ಲಿ ಮಾತ್ರ ವಿಪ್ರತಿಪತ್ತಿ ಇಲ್ಲ. 

ಹಿಂದೆ ಶೇಷದೇವರಿಗೆ ವಾಸುಕಿ ಎಂಬ ಹೆಸರಿದೆ ಎಂದು ಹೇಳಿದಿರಿ. 
ಹಾಗಾದರೆ ಮಂದರಪರ್ವತಕ್ಕೆ ಹಗ್ಗವಾಗಿದ್ದ ವಾಸುಕಿ ಎಂದರೆ 
ಶೇಷದೇವರೇ ಏಕಾಗಿರಬಾರದು? 

ಹಾಗೆ ಎಲ್ಲೂ ಆಧಾರವಿಲ್ಲ ಶೇಷದೇವರ ತಮ್ಮನಾದ ವಾಸುಕಿಯೇ 
ಹಗ್ಗವಾಗಿದ್ದನೆಂದು ಹೇಳಬೇಕು. 


ಭಗವಂತನ ಸೇವೆಯಲ್ಲಿ ಶೇಷದೇವರ ಸ್ಥಾನ ಎಷ್ಟನೆಯದ್ದು ? 

ತಾತ್ಸರ್ಯನಿರ್ಣಯದ ಎರಡನೇ ಅಧ್ಯಾಯದಲ್ಲಿ ಇದಕ್ಕೆ 
ಉತ್ತರಿಸಿದ್ದಾರೆ. "ತಸ್ಯಾಂಗಂ ಪ್ರಥಮಂ ವಾಯುಃ' ಎಂಬುದಾಗಿ 
ವಾಯುದೇವರು ಪ್ರಧಾನಸೇವಕರಾಗಿದ್ದಾರೆ. "ದ್ವಿತೀಯಾಂಗಂ 
ಸರಸ್ವತೀ' ಎಂಬಂತೆ ಭಾರತಿಯು ಎರಡನೆಯ ಸೇವಕಳಾಗಿದ್ದಾಳೆ. 
"ತೃತೀಯಾಂಗಂ ಹರೇಃ ಶೇಷಃ ಪ್ರಾದುರ್ಭಾವಸಮನ್ವಿತಃ' ಎಂಬಂತೆ 


-105- 


ನಾಗಪಂಚಮೀ 


ಶ್ರೀಹರಿಯ ಕಾರ್ಯಸಾಧನೆಯಲ್ಲಿ ಶೇಷದೇವರು ಮೂರನೆಯ 
ಸೇವಕರಾಗಿದ್ದಾರೆ. 


ಯಾವ ರೀತಿಯಲ್ಲಿ ಶೇಷದೇವರು ಭಗವಂತನ ಸೇವಕರಾಗಿದ್ದಾರೆಂದು 
ತಿಳಿಯಬೇಕು 9 

ಮೂಲರೂಪದಲ್ಲಷ್ಟೇ ಅಲ್ಲದೆ ಅವತಾರ ರೂಪಗಳಲ್ಲೂ ಕೂಡ 
ಶೇಷದೇವರು ಪ್ರಧಾನಸೇವಕರಾಗಿದ್ದಾರೆ. "ಪ್ರಾರ್ದುಭಾವನರಶ್ಚೆವ 
ಲಕ್ಷ್ಮಣೋ ಬಲ ಏವ ಚ' ನರ ಲಕ್ಷ್ಮಣ ಬಲರಾಮ ಈ ಮೂರು 
ಅವತಾರಗಳಿಂದ ಭಗವಂತನ ಸೇವೆಯನ್ನು ಮಾಡುವುದರಲ್ಲಿ 
ಮೂರನೇ ಸ್ಥಾನಗಳಿಸಿದ್ದಾರೆ. 


ಶೇಷದೇವರು ಕೇವಲ ಮೂರು ಅವತಾರಗಳಷ್ಟೆ ಮಾಡಿದಾರೆಯೇ? 
ಅಥವಾ ಇನ್ನು ಬೇರೆ ಅವತಾರಗಳು ಇವೆಯೇ ? 

ಇದಕ್ಕೂ ಕೂಡ ತಾತ್ಪರ್ಯನಿರ್ಣಯದ ಶ್ಲೋಕವೇ ಉತ್ತರಿಸುತ್ತಿದೆ. 
"ರುದ್ರಾತಕತ್ವಾಚ್ಛೇಷಸ್ಯ ಶುಕೋ ದ್ರೌಣಿಶ್ಚ ತತ್ತನೂ । ಇಂದ್ರೇ 
ನರಾಂಶಸಂಪತ್ವಾ ಪಾರ್ಥೋ ಪೀಷತ್ತದಾತಕ್ರಃ ॥' ಹಿಂದಿನ ಕಲ್ಪದಲ್ಲಿ 
ಶೇಷದೇವರೇ ರುದ್ರ ದೇವರಾಗಿದ್ದರು. ಆದ್ದರಿಂದ ರುದ್ರದೇವರ 
ಅವತಾರಸ್ವರೂಪರಾದ ಶುಕಾಚಾರ್ಯರು ಅಶ್ವತ್ಥಾಮಾಚಾರ್ಯರು 
ಕೂಡ ಶೇಷದೇವರ ಸ್ವರೂಪವೇ ಆಗಿರುತ್ತಾರೆ. ಅರ್ಜುನನಲ್ಲಿ ನರನ 
ಅಂಶವಿರುವುದರಿಂದ ಅರ್ಜುನನೂ ಕೂಡ ಅಂಶತಃ ಶೇಷಾವತಾರನೇ 
ಆಗಿದ್ದಾನೆ. ಈ ದೃಷ್ಟಿಯಿಂದ ಭಗವಂತನ ಸೇವೆಯಲ್ಲಿ ಮೂರನೇ 
ಸ್ಥಾನವನ್ನು ಹೊಂದಿದ್ದಾರೆಂದು ತಿಳಿಯಬೇಕು. 


ರುದ್ರದೇವರ ಅವತಾರರೆನಿಸಿದ ಅಶ್ವತ್ಕಾಮಾಚಾರ್ಯರಿಗಿಂತ 
ಅರ್ಜುನನು ಹೇಗೆ ಉತ್ತಮನಾಗಲು ಸಾಧ್ಯ 9 

"ನರಾವೇಶಾದನ್ಯಥಾ ತು ದ್ರೌಣಿಃ ಪಶ್ಚಾತ್‌ ತತೋ5ಪರೇ' ಎಂಬಂತೆ 
ಶೇಷದೇವರ ಆವೇಶವು ಅರ್ಜುನನಲ್ಲಿತ್ತು. ಆದ್ದರಿಂದಲೇ 
ಅಶ್ವತ್ಥಾಮಾಚಾರ್ಯರಿಗಿಂತ ಹೆಚ್ಚಿನ ಭೂಭಾರಹರಣಕಾರ್ಯವು 
ಅರ್ಜುನನಲ್ಲಿ ಇದೆ ಎಂದು ತಿಳಿಯಬೇಕು. 


-106- 


ನಾಗಪಂಚಮೀ 


ಪ್ರಶ್ನೆ 


ಉತ್ತರ 


(£L 
A 


(8. 
A 


ಭಗವಂತನ ಅನುಜನಾದ ನರನೇ ಶ್ರೀರಾಮನ ಅನುಜನಾಗಿ 
ಲಕ್ಷ್ಮಣನಾದ. ಇವನು ಕೃಷ್ಣಾವತಾರದಲ್ಲಿ ಏಕೆ ಅಣ್ಣನಾದ 9 
"ಅಧಿಕಂ ಯೈಃ ಕೃತಂ ತತ್ರ ತೈರೂನಂ ಕೃತಮತ್ರ ತತ್‌' ಎಂಬಂತೆ 
ರಾಮಾವಾತಾರದಲ್ಲಿ ಅಧಿಕಸೇವೆ ಮಾಡಿದ ಲಕ್ಷ್ಮಣನೇ 
ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಹುಟ್ಟಿ ಕಡಿಮೆ ಸೇವೆ ಮಾಡಿದ. 
ಇದರಿಂದ ಅಧಿಕಪುಣ್ಯವು ಹ್ರಾಸವಾಗಿ ಸಮಾನವಾಯಿತು. ಇದೇ 
ಶಾಸ್ತ್ರಗುಹ್ಕ . 

ಶೇಷದೇವರ ಕುಲ, ಶೇಷದೇವರ ಅವತಾರ 


ಜೀವನದಲ್ಲಿಯಾವ ಕಷ್ಟವಾದರೂ ಬರಲಿ ಸೆರೆವಾಸ ಮಾತ್ರ ಬೇಡವೇ 
ಬೇಡ. ಒಂದುವೇಳೆ ಸೆರೆಮನೆಗೆ ಹೋಗುವ ಪರಿಸ್ಥಿತಿ ಬಂದರೆ ಏನು 
ಮಾಡಬೇಕು 9 

ಶೇಷದೇವರ ಸ್ವಪ್ನದಲ್ಲಿ ನರಸಿಂಹದೇವರೇ ಬಂದು ಇದಕ್ಕೆ ಪರಿಹಾರ 
ನೀಡಿದ್ದಾರೆ. ನರಸಿಂಹ ಅಷ್ಟೋತ್ತರ ಸ್ತೋತ್ರವನ್ನು ಸಾವಿರ ಬಾರಿ ಪಠನೆ 
ಮಾಡಿದರೆ ಕೂಡಲೇ ಕಾರಾಗೃಹದ ಭಯ ಹಾಗೂ ಕಾರಗೃಹಬಂಧನ 
ಪರಿಹಾರವಾಗುತ್ತದೆಂದು ಹೇಳಿದ್ದಾರೆ - 

ಯಸ್ತು ಶಂಕಲಯಾ ಬದ್ದ ......... ಸಹಸ್ರಂ ಪಾಠಯೇತ್‌ ವಿಪ್ರಃ 
ಬಂಧಾತ್‌ ಶೀಘ್ರಂ ಉಚ್ಛ್ಯತೇ ॥ 

ನನಗೆ 30 ವರ್ಷವಾದರೂ ವಿವಾಹವಾಗುತ್ತಿಲ್ಲ. ಜ್ಯೋತಿಷ್ಯರನ್ನು 
ವಿಚಾರಿಸಿದರೆ ರಾಹುದೋಷವಿದೆ ಎನ್ನುತ್ತಾರೆ. ಇದರ ಪರಿಹಾರಕ್ಕೆ 
ಸುಲಭ ಉಪಾಯವೇನು ? 

ಬಂಗಾರದ ನಾಗರತಾಳಿಯನ್ನು ಕಂಠದಲ್ಲಿ ಧರಿಸಬೇಕು. ಧರಿಸುವ 
ಮೊದಲು ಶೇಷದೇವರನ್ನು ಆವಾಹನೆ ಮಾಡಿ ಪೂಜಿಸಿ ನನ್ನ 
ದೇಹದಲ್ಲಿದ್ದು ರಕ್ಬಿಸಿರಿ ಎಂದು ಅನುಸಂಧಾನ ಮಾಡಬೇಕು. ಅನಂತರ 
ಪ್ರತಿನಿತ್ಯ ಶೇಷದೇವರನ್ನು ಪ್ರತಿಪಾದನೆ ಮಾಡುವ ವೇದಮಂತ್ರವನ್ನು 
ಅಥವಾ ಸ್ತೋತ್ರವನ್ನು ಪಠಿಸಬೇಕು. ಹೆಣ್ಣು ಮಕ್ಕಳು 
ಹರಿಕಥಾಮೃತಸಾರದ 32ನೇ ಸಂಧಿಯ 9 ಶ್ಲೋಕವನ್ನು 8 ಬಾರಿ 


ಹೇಳಿಕೊಳ್ಳಬೇಕು - 
-107- 


ನಾಗಪಂಚಮೀ 


12 
AW 


| 
ಉತ್ತರ 


ಯೋಗಿಗಳ ಹೃದಯಕೆ ನಿಲುಕದ, ನಿಗಮಾಗಮೈಕವಿನುತನ 
ಪರಮಾನುರಾಗದಿ ದ್ವಿಸಹಸ್ರ ಜಿಹ್ನೆಗಳಿಂದ ವರ್ಣಿಸುವ ಭೂಗಗನ 
ಪಾತಾಳವ್ಯಾಪ್ತನ ಯೋಗನಿದ್ರಾಸದನೆನೆಪ ಗುರು ನಾಗರಾಜನ ಪದಕೆ 
ನಮಿಸುವೆ ಮನದೊಳನವರತ ॥ 

"ರಾಹುಃ ಸರ್ಪಗಣಃ ಸ್ಮೃತಃ' ಎಂಬಂತೆ ಸರ್ಪದೋಷವನ್ನು ರಾಹು 
ಜಾತಕದಲ್ಲಿ ಸೂಚಿಸುತ್ತಾನೆ. 

ಜಾತಕದಲ್ಲಿ ಪಂಚಮಶುದ್ದಿ ಇರಬೇಕು ಇಲ್ಲದಿದ್ದರೆ ಮಕ್ಕಳಾಗುವುದಿಲ್ಲ 
ಎನ್ನುತ್ತಾರೆ. ಏನಿದಕ್ಕೆ ಕಾರಣ ? 

ತಿಥಿಗಳಲ್ಲಿ ಪಂಚಮಿಯು ಹೇಗೆ ಸರ್ಪಗಳಿಗೆ ಪ್ರಶಸ್ತವೋ ಆದರಂತೆ 
ಜಾತಕದಲ್ಲಿ 5ನೇ ಸ್ಥಾನವು ಕೂಡ ಪ್ರಶಸ್ತ. ನಾಗಗಳ ಅನುಗ್ರಹ ಇದ್ದರೆ 
ಪಂಚಮ ಸ್ಥಾನವು ಶುದ್ಧವಾಗಿರುತ್ತದೆ. ಶಾಪಾದಿಗಳು ಇದ್ದರೆ ಪಂಚಮ 
ಸ್ಥಾನವು ಶುದ್ಧವಾಗಿರುವುದಿಲ್ಲ. ಸತ್ತುತ್ರಪ್ರಾಪ್ತಿಗೆ ಪಂಚಮಶುದ್ಧಿ 
ಇರಲೇಬೇಕು. ಅದಿಲ್ಲದಿದ್ದರೆ ನಾಗಾರಾಧನೆಯನ್ನು ವಿಶೇಷವಾಗಿ ಮಾಡಿ 
ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 


ಭಗವಂತನ ಯೋಗರೂಪದ ಹಿಂದೆ ಅಥವಾ ಕೆಲವು ಯೋಗಿಗಳ 
ತಲೆಯ ಹಿಂದೆ ಏಳು ಹೆಡೆಯ ಸರ್ಪ ಇರುತ್ತದೆ. ಏನಿದರ ಆಂತರ್ಯ? 
ಇದು ವೈರಾಗ್ಯದ ಪ್ರತೀಕ. ಮೂಲಾಧಾರದಲ್ಲಿ ಕುಂಡಲದಂತೆ 
ಸುತ್ತಿಕೊಂಡು ಮಲಗಿರುವ ಕುಂಡಲಿನೀಶಕ್ತಿಯನ್ನು ಜಾಗೃತಗೊಳಿಸಿ 
ಸಹಸ್ರಾರದಲ್ಲಿ ಅರಳಿಸಲಾಗಿದೆ ಎಂಬುದೇ ಇದರ ಅರ್ಥ. ಯಾರು 
ಕುಂಡಲಿನೀ ಶಕ್ತಿಯನ್ನು ಸಹಸ್ರಾರದಲ್ಲಿ ಅರಳಿಸಿರುತ್ತಾರೋ ಅವರು 
ಮೋಕ್ಷವನ್ನೇ ಹೊಂದುತ್ತಾರೆ. 


ಈ ಕುಂಡಲಿನೀಶಕ್ತಿಯನ್ನು ಜಾಗೃತಿಗೊಳಿಸುವುದು ಹೇಗೆ? 

ಶೇಷದೇವರ ಅನುಗ್ರಹವನ್ನು ಮೊದಲು ಅವಶ್ಯ ಸಂಪಾದಿಸಬೇಕು. 
ಅನಂತರ ಭಸ್ತಿಕಾಪ್ರಾಣಾಯಾಮ ಧ್ಯಾನ ವೈರಾಗ್ಯಗಳಿಂದ ಇದು 
ಸಾಧ್ಯವಾಗುತ್ತದೆ, ಯಾರಿಗೆ ಕುಂಡಲಿನೀಶಕ್ತಿ ಜಾಗೃತವಾಗಿರುತ್ತದೋ 
ಅವನು ತ್ರಿಕಾಲಜ್ಞಾನಿಯಾಗುತ್ತಾನೆ. ಮೆದುಳಿನ ಏಳುಭಾಗಗಳಲ್ಲಿರುವ 


-108- 


ನಾಗಪಂಚಮೀ 


(೬. 
ACL 


ಟ್‌ 


A 


ಎಲ್ಲ ಭಾಗಗಳು ಕೆಲಸ ಮಾಡುತ್ತವೆ. ಅಂತಿಮವಾಗಿ ಮೋಕ್ಟವನ್ನೆ 
ಹೊಂದುತ್ತಾನೆ. ಮುಮುಕ್ಟುವಾದವನು ಕುಂಡಲನೀಶಕ್ತಿಯನ್ನು 
ಜಾಗೃತಗೊಳಿಸಲೇ ಬೇಕು. 


ನರಸಿಂಹದೇವರ ಹಿಂದೆ ಹಾಗೂ ಹಯಗ್ರೀವದೇವರ ಹಿಂದೆ 
ಛತ್ರರೂಪದಲ್ಲಿ ಶೇಷದೇವರು ಸದಾ ನೆಲೆಸಿರುತ್ತಾರೆ. ವಾಸ್ತವಿಕವಾಗಿ 
ಸಂಕರ್ಷಣರೂಪದ ಹಿಂದೆ ಮಾತ್ರ ಇರಬೇಕು. ಏನಿದರ ಆಂತರ್ಯ? 
ಸಂಕರ್ಷಣನು ಶೇಷದೇವರ ಅಂತರ್ಯಾಮಿ ಎಂಬುದು ಸತ್ಯ. ಆದರೆ 
ರುದ್ರಪದವಿಯಿಂದಲೂ ವಿಶೇಷವಾಗಿ ನರಸಿಂಹದೇವರ 
ಉಪಾಸನೆಯಲ್ಲೇ ನಿರತರಾಗಿರುವರು. ಹಾಗೂ ಪೌರುಷೇಯ- 
ಗ್ರಂಥಗಳಿಗೆ ಅಭಿಮಾನಿಗಳಾಗಿರುವುದರಿಂದ ಹಯಗ್ರೀವದೇವರ 
ಉಪಾಸನೆಯಲ್ಲೂ ನಿರತರಾಗಿರುವರು. ತಮ್ಮಲ್ಲಿರುವ ಬಲವನ್ನು 
ನರಸಿಂಹದೇವರಿಂದ ಪಡೆದು ಹಯಗ್ರೀವದೇವರಿಂದ ಜ್ಞಾನವನ್ನು 
ಪಡೆದಿರುವರು. ಅಂದಮಾತ್ರಕ್ಕೆ ಸಂಕರ್ಷಣನು ಉಪಾಸ್ಯನಲ್ಲ 
ಎಂದೇನಿಲ್ಲ. 


ಶೇಷದೇವರಿಗಷ್ಟೆ ಅಲ್ಲದೆ ಎಲ್ಲಾನಾಗಗಳಿಗೂ ಸಂಕರ್ಷಣನೇ ಉಪಾಸ್ಯ 
ಮೂರ್ತಿಯಾಗಿರುವನೇ? 

"ವರುಣಸ್ಯಾನುಗಾಃ ನಾಗಾಃ ತತ್ರ ಮತ್ತ್ಯಾಕೃಶಿಃ ಹರಿಃ' ಎಂಬ ತಾತ್ಪರ್ಯ 
ನಿರ್ಣಯದ ಮಾತಿನಂತೆ ಎಲ್ಲ ನಾಗಗಳು ವರುಣನ 
ಅನುಚರರಾಗಿರುವರು. ಅಂತರ್ಯಾಮಿಯಾದ ಮತ್ತ್ಯರೂಪವನ್ನು 
ಉಪಾಸನೆ ಮಾಡುವರು. ಈ ದೃಷ್ಟಿಯಲ್ಲಿ ಮತ್ತ ರೂಪದ 
ಉಪಾಸನೆಯಲ್ಲಿ ಶೇಷದೇವರು ಅಗ್ರೇಸರರು ಆಗಿದ್ದಾರೆಂದು 
ತಿಳಿಯಬೇಕು. ನಾರಾಯಣವರ್ಮದಲ್ಲೂ ಕೂಡ "ಜಲೇಷು ಮಾಂ 
ರಕ್ಷ್ಯತು ಮತ್ತ ಮೂರ್ತಿಃ ಯಾದೋಗಣೇಭ್ಯೋ ವರುಣಸ್ಯ 
ಪಾಶಾತ್‌' ಎಂಬುದಾಗಿ ವರುಣನ ಆಯುಧವಾದ ಹಾವುಗಳಿಂದ 
ರಕ್ಷಣೆಯನ್ನು ಮತ್ಸ್ಯರೂಪಿಯ ಬಳಿ ಪ್ರಾರ್ಥಿಸಲಾಗಿದೆ. 


ಉದ್ದವಗೀತೆಯಲ್ಲಿ ಶ್ರೀಕೃಷ್ಣದೇವರು "ಸರ್ಪಾಣಾಂ ಅಸ್ಮಿ ವಾಸುಕಿಃ' 
ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ. 'ನಾಗೇಂದ್ರಾಣಾಂ 


-109- 


ನಾಗಪಂಚಮೀ 


ಅನಂತೋಕಹಂ' ನಾಗೇಂದ್ರರಲ್ಲಿ ಅನಂತನಾಗಿದ್ದೇನೆ ಎಂಬುದಾಗಿ 
ತಿಳಿಸಿದ್ದಾನೆ. ಹಾಗೂ ಭಗವದ್ಗಿತೆಯಲ್ಲಿಯೂ ಕೂಡ "ಸರ್ಪಾಣಾಂ 
ಅಸ್ಮಿ ವಾಸುಕಿಃ' ಸರ್ಪಗಳಲ್ಲಿ ವಾಸುಕಿಯಾಗಿದ್ದೇನೆ. "ಅನಂತಾಶ್ಮಾಸ್ತಿ 
ನಾಗಾನಾಂ' ನಾಗಗಳಲ್ಲಿ ಅನಂತನಾಗಿದ್ದಾನೆ ಎಂದು ಹೇಳಿದ್ದಾನೆ. ಸರ್ಪ 
ಹಾಗೂ ನಾಗ ಒಂದೇ ಆಗಿರುವಾಗ ಎರಡು ವಿಭೂತಿ- ರೂಪಗಳನ್ನು 
ಏಕೆ ತಿಳಿಸಿರುವನು ? 


ಪುರಾಣಗಳು ಸರ್ಪವಂಶವನ್ನೇ ಬೇರೆ ಹೇಳಿವೆ. ನಾಗವಂಶವನ್ನೇ ಬೇರೆ 
ಹೇಳಿವೆ. ಸರ್ಪಗಳಿಗೆ ವಾಸುಕಿಯು ರಾಜನಾಗಿರುವನು. ನಾಗಗಳಿಗೆ 
ಶೇಷನು ರಾಜನಾಗಿರುವನು. ಈ ವಾಸುಕಿ ಮತ್ತು ಶೇಷನಲ್ಲಿ ಭಗವಂತನು 
ವಿಭೂತಿರೂಪದಿಂದ ನೆಲೆಸಿದ್ದಾನೆ. 


ಶೇಷದೇವರ ಸಾಕ್ಷಾತ್‌ ತಮ್ಮನೇ ವಾಸುಕಿಯಾದ್ದರಿಂದ 
ನಾಗವಂಶದವನಾದ ಇವನನ್ನು ಸರ್ಪವಂಶಕ್ಕೆ ರಾಜನೆಂದು ಹೇಗೆ 
ಹೇಳುವುದು? 


ನಕ್ಷತ್ರನಾಗದಿದ್ದರೂ ನಕ್ಷತ್ರಗಳಿಗೆ ಚಂದ್ರನು ರಾಜನಾದಂತೆ ಸರ್ಪಗಳಿಗೆ 
ವಾಸುಕಿಯನ್ನು ರಾಜನನ್ನಾಗಿ ಹೇಳಬಹುದು. 


ಎಲ್ಲಾ ನಾಗಗಳು ಕಶ್ಯಪರಿಂದ ಕದ್ರುದೇವಿಯಲ್ಲಿ ಜನಿಸಿದವೆಂದು 
ತಿಳಿದಿದ್ದೇವೆ. ಸರ್ಪಗಳು ಯಾರಿಂದ ಜನಿಸಿದವು? 


ದಂದಶೋಕಾದಯಃ ಸರ್ಪಾಃ ರಾಜನ್‌ ಕ್ರೋಧವಶಾದ್‌ ಪ್ರಜಾಃ 
ಕಶ್ಯಪರ ಮಡದಿಯಾದ ಕ್ರೋಧವಶಳಲ್ಲಿ ಈ ಸರ್ಪಗಳು ಜನ್ಮತಾಳಿವೆ. 


ಯಾವ ಶಾಲಗ್ರಾಮದಲ್ಲಿ ಶೇಷದೇವರ ಸನ್ನಿಧಾನವಿರುತ್ತದೆ? 


ಎಲ್ಲಾ ಶಾಲಗ್ರಾಮಗಳಲ್ಲಿ ಭಗವಂತನ ಸನ್ನಿಧಾನ ಮಾತ್ರವಿರುತ್ತದೆ. 
ಆದರೆ ಶೇಷಕುಂಡಲಶಾಲಗ್ರಾಮದಲ್ಲಿ ಶೇಷನಲ್ಲಿ ಭಗವಂತನ ಸನ್ನಿಧಾನ 
ಇದೆ. ಭಗವಂತನ ಸೇವಕನಾಗಿ ಶೇಷನ ಸನ್ನಿಧಾನವನ್ನು ಚಿಂತಿಸಬೇಕು. 
ಹಾಗೂ ಅನಂತಪದ್ಮನಾಭ ಶಾಲಗ್ರಾಮದಲ್ಲೂ ಕೂಡ ಆಸನವಾಗಿ 
ಶೇಷನು ನೆಲಿಸಿರುವನು. 


-110- 


ನಾಗಪಂಚಮೀ 


14 


ಉತ್ತರ - 


(EL 
AG 
| 


ಶೇಷಕುಂಡಲ ಶಾಲಗ್ರಾಮದ ಲಕ್ಷಣವೇನು? ಅನಂತ ಪದ್ಮನಾಭ 
ಶಾಲಿಗ್ರಾಮದ ಲಕ್ಷಣವೇನು? 

ಹಾವಿನಂತೆ ಸುರುಳಿಸುತ್ತಿ ಮೇಲೊಂದು ಚಕ್ರವಿರುವ ಶಾಲಗ್ರಾಮವನ್ನು 
ಶೇಷಕುಂಡಲಶಾಲಗ್ರಾಮ ಎನ್ನುತ್ತಾರೆ. ಏಳು ವದನಗಳಿದ್ದು 14 
ಚಕ್ರಗಳಲ್ಲಿ ಉರುಟಾಗಿರುವ ಶಾಲಗ್ರಾಮವನ್ನು ಅನಂತಪದ್ಮನಾಭ 
ಶಾಲಗ್ರಾಮ ಎನ್ನುತ್ತಾರೆ. ಇವೆರಡರ ಪೂಜೆಯಿಂದ ಹೇರಳವಾದ ಭೌತಿಕ 
ಸಂಪತ್ತನ್ನು ಪಡೆಯುವನು. 

ಮಂಗಳಾರತಿ ಮಾಡುವಾಗ ಭಗವಂತನ ಎಲ್ಲಆಯುಧಗಳ ಹೆಸರಿನಲ್ಲಿ 
ಆರತಿ ಮಾಡುವ ಕ್ರಮವಿದೆ. ಹಾಗೆ ನಿರಂತರ ಭಗವಂತನ 
ಆರಾಧನೆಯಲ್ಲಿ ತೊಡಗಿದ ಶೇಷದೇವರ ನೆನಪಿಗೆ ಯಾವ ಆರತಿ 9 
ಐದು ಹೆಡೆಯಿಂದ ಕೂಡಿರುವ ಶೇಷಾರತಿಯನ್ನು ಮಾಡಲೇಬೇಕು. 
ಆಗ ಶೇಷದೇವರಿಂದ ಮಂಗಳಾರತಿ ಮಾಡಿಸಿಕೊಂಡ ಭಗವಂತನು 
ನಮಗೆ ಶೀಘ್ರವಾಗಿ ಅನುಗ್ರಹ ಮಾಡುವನು. 


ನಮ್ಮ ದೇಹದಲ್ಲಿ ಮುಖ್ಯವಾಗಿ ಶೇಷದೇವರ ಸನ್ನಿಧಾನ ಎಲ್ಲಿದೆ? 
ಕರ್ಣಕುಂಡಲಗಳಲ್ಲಿ ಶೇಷದೇವರ ವಿಶೇಷ ಸನ್ನಿಧಾನವಿದೆ. 
ಅದಕ್ಕಿಂತಲೂ ಮುಖ್ಯವಾಗಿ ಯಾವ ಬ್ರಾಹ್ಮಣರಕ್ಷಣೆಗಾಗಿ 
ಯಜ್ಞೋಪವೀತವನ್ನು ಧರಿಸುತ್ತೇವೋ ಅದರಲ್ಲಿ ಒಟ್ಟು 9 
ತಂತುಗಳಿವೆ. ಅವುಗಳಲ್ಲಿ 3ನೇ ತಂತುವಿನಲ್ಲಿ ಶೇಷದೇವರಿದ್ದಾರೆ. 
ನರಸಿಂಹದೇವರು ಉಗ್ರರೂಪವನ್ನು ಧರಿಸಿದಾಗ ಶೇಷದೇವರೇ 
ಯಜ್ಞೋಪವೀತವಾಗಿರುತ್ತಾರೆಂಬ ಉಲ್ಲೇಖವಿದೆ. 


ಶೇಷದೇವರ ಲೋಕ ಹೇಗಿದೆ? 

ಹದಿನಾಕು ಲೋಕಗಳಲ್ಲಿ ಕೊನೆಯ ಲೋಕವೇ ಪಾತಾಳಲೋಕ - 
ಇದೇ ನಾಗಲೋಕ. ಇದರಲ್ಲಿ ಅನೇಕ ಸಂಖ್ಯೆಯಲ್ಲಿ ಬಗೆಬಗೆಯ 
ನಾಗಗಳಿವೆ. ಪ್ರತಿಯೊಂದು ಕೂಡ ಮರಣರಹಿತವಾಗಿವೆ. ಈ 
ಲೋಕದಲ್ಲಿರುವ ರಸಾಯನವನ್ನು ಪಾನ ಮಾಡಿದವರಿಗೆ ರೋಗ 
ರುಜಿನಗಳೇ ಬರುವುದಿಲ್ಲ. ಸ್ವರ್ಗಕ್ಕಿಂತಲೂ ಮಿಗಿಲಾದ ಅರಮನೆಗಳು 


-111- 


ನಾಗಪಂಚಮೀ 


ಇಲ್ಲಿಕಂಗೊಳಿಸುತ್ತವೆ. ಭೀಮಸೇನ ದೇವರು ಈ ನಾಗಲೋಕಕ್ಕೆ ತೆರಳಿ 
ರಸಾಯನ ಪಾನ ಮಾಡಿ ಹತ್ತಾರುಸಾವಿರ ಆನೆಯ ಬಲವನ್ನು 
ಪಡೆದಿದ್ದರೆಂಬ ಉಲ್ಲೇಖ ಮಹಾಭಾರತದಲ್ಲಿದೆ. ಈ ಎಲ್ಲನಾಗಗಳಿಗೆ 
ಸಾರ್ವಭೌಮರಾದವರೇ ಶೇಷದೇವರು. ಶ್ರೀಕೃಷ್ಣನೂ ಕೂಡ 
ಕಾಳಿಂಗಮರ್ದನದಲ್ಲಿಇದೇ ನಾಗಲೋಕಕ್ಕೆ ತೆರಳಿ ನಾಗಕನ್ನಿಕೆಯರಿಂದ 
ಸ್ತುತ್ಯನಾಗಿದ್ದನು. 

ಪ್ರಳಯಾಗ್ನಿಯು ಶೇಷದೇವರ ಮುಖದಿಂದ ಹೊರಹೊಮುತ್ತದೆ 
ಎನ್ನುತ್ತಾರೆ. ಆದ್ದರಿಂದ ಪ್ರಳಯವು ಶೇಷದೇವರಿಂದ ಆಗುತ್ತದಲ್ಲವೆ ? 


ಹೌದು ! ಅಷ್ಟೇ ಅಲ್ಲದೆ ಯಜ್ಞದಲ್ಲೂ ಕೂಡ ನಾವು ಸಮರ್ಪಿಸುವ 
ಎಲ್ಲ ಆಹುತಿಗಳನ್ನು ಭಸ್ಮ ಮಾಡುವವರೂ ಕೂಡ ಶೇಷದೇವರೇ 
ಆಗಿದ್ದಾರೆ. ಆದ್ದರಿಂದ ಯಜ್ಞಕುಂಡದಲ್ಲಿ ಶೇಷದೇವರ ಆಕೃತಿಯನ್ನು 
ನಿರ್ಮಾಣ ಮಾಡಿ ಆಹುತಿ ನೀಡಬೇಕೆಂದು ಪ್ರಮಾಣವಿದೆ - "ತತ್ರ 
ಯೋನಿಂ ಪ್ರಕುರ್ವೀತ ಮೇಖಲೋಪರಿ ಸರ್ಪವತ್‌ | ಊರ್ಧ್ವ 
ಷಡಂಗುಲಂ ಪ್ರೋಕ್ತಂ ಸರ್ಪಸ್ಯ ಫಣವದ್ಧವೇತ್‌ | 

ಯಾವ ಸಂದರ್ಭದಲ್ಲಿನಾವು ಶೇಷದೇವರನ್ನು ಚಿಂತನೆ ಮಾಡಬೇಕು? 
ಸಂಧ್ಯಾವಂದನೆಯಲ್ಲಿ ಆಸನಶುದ್ಧಿಯ ಸಂದರ್ಭದಲ್ಲಿ ಶೇಷನನ್ನು 
ಚಿಂತನೆ ಮಾಡಲೇಬೇಕು. "ಅಂ ಅನಂತಾಸನಾಯ ನಮಃ' ಎಂದು 
ಹೇಳುವ ಮೂಲಕ ಇವನ ಚಿಂತನೆ ನಡೆಸದಿದ್ದರೆ ಆಸನಶುದ್ಧಿಯಾಗದು. 
ಮುಂದಿನ ಧ್ಯಾನಾದಿಗಳೂ ಕೂಡ ಅಪೂರ್ಣವಾಗುವವು. 
ಪ್ರತಿಮೆಯಲ್ಲಷ್ಟೇ ಅಲ್ಲದೆ ಬೇರೆಲ್ಲಿ ಪ್ರತಿನಿತ್ಯ ಶೇಷದೇವರನ್ನು 
ಪೂಜಿಸಬೇಕು? 

ಗೋಪುಚ್ಛದಲ್ಲಿ ಶೇಷನೇ ನಿತ್ಯಸನ್ನಿಹಿತ. ಗೋವಿನ ಪೂಜೆಯೆಂದರೆ 
ಗೋಪುಚ್ಛಭಾಗದಲ್ಲೆ ಕೇ ಗೋವಿನ ಪೂಜೆಯು ಸಂಪ್ರದಾಯಗತವಾಗಿದೆ. 
ಗೋಪೂಜೆಯು ನಿತ್ಯಕರ್ಮವಾದ್ದರಿಂದ ಅಲ್ಲಿ ಶೇಷನ ಪೂಜೆಯನ್ನೇ 
ಮಾಡಬೇಕು. 


-112- 


ನಾಗಪಂಚಮೀ 


ಶೆ 
ಹ್‌ 


ಉತರ - 


ಎದಿ 


(£L 


£L 
A 
| 


pl 
ಉತ್ತರ - 


ಶೇಷದೇವರನ್ನು ಯಾರು ವಿಶೇಷವಾಗಿ ಪೂಜಿಸುತ್ತಾರೆ? 

ಶೇಷನ ಮಡದಿಯಾದ ವಾರುಣಿಯೇ ವಿಶೇಷವಾಗಿ ಪೂಜಿಸುವಳು. 
ತದನಂತರ ಹರಿವಂಶದ ವಿಷ್ಣುಪರ್ವ ಹೇಳುವಂತೆ ವಾಸುಕಿಯು 
ಭಕ್ತಿಯಿಂದ ಅಣ್ಣನಾದ ಶೇಷನನ್ನು ಪೂಜಿಸುವನು. ಕರ್ಕೋಟಕ 
ಹಾಗೂ ಕಂಬಳಾಶ್ಚತರರು ಆ ಶೇಷನಿಗೆ ಚಾಮರಸೇವೆಯನ್ನು ನಿರಂತರ 
ಮಾಡುವರು. 


ಗೋಕರ್ಣದಲ್ಲಿ ಸುಬ್ರಹ್ಮಣ್ಯಕ್ಷೇತ್ರದಲ್ಲಿ ಹಾಗೂ ಉಡುಪಿಯಲ್ಲಿ 
ಶೇಷದೇವರ ಸನ್ನಿಧಾನ ಇದೆ ಎಂದು ಹೇಳುತ್ತಾರೆ. ಆದ್ದರಿಂದ ಈ 
ಮೂರು ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಶೇಷದೇವರನ್ನು ಆರಾಧಿ 
ಸಬೇಕಲ್ಲವೆ? 
ಸರ್ವಧಾ ತಪ್ಪು. ಕರ್ಕೋಟಕಸ್ಯ ಗೋಕರ್ಣೇ ಪಾತಾಳ- 
ಬಿಲಮಾದ್ರುತಮ್‌ಸುಬ್ರಹ್ಮಣ್ಯೇ ವಾಸುಕೇಸ್ತು ಬಿಲಂ ಖ್ಯಾತಂ ಇಳಾತಳೇ 
"ರೌಪ್ಯಪೀಠೇ ತಕ್ಷಕಸ್ಯ' ಎಂಬ ಮಾತಿನಂತೆ ಗೋಕರ್ಣದಲ್ಲಿ 
ಕರ್ಕೋಟಕನು ಸುಬ್ರಹ್ಮಣ್ಯದಲ್ಲಿ ವಾಸುಕಿಯು, ಉಡುಪಿಯಲ್ಲಿ 
ತಕ್ಷಕನು ಇದ್ದಾನೆ. ಹೊರತು ಶೇಷದೇವರು ಇರುವುದಿಲ್ಲ. ಇದನ್ನು 
ತಪ್ಪಾಗಿ ಭಾವಿಸಿದ್ದಾರೆ. 
ಶೇಷ ಎಂದರೇನು 9 
"ಶೇಷತಿ ಸಂಕರ್ಷತೀತಿ ಶೇಷಃ' ಎಂಬ ನಿಷ್ಠತ್ತಿಯಿಂದ ಆಕರ್ಷಣೆ 
ಮಾಡುವ ಶಕ್ತಿಯನ್ನು ಹೊಂದಿದವನು. ಸಮಗ್ರ ಬ್ರಹ್ಮಾಂಡವನ್ನೇ ತನ್ನ 
ಆಕರ್ಷಣ ಶಕ್ತಿಯಿಂದ ಧರಿಸಿದವನು ಎಂದರ್ಥ. ಅಥವಾ ಶೇಷಃ 
ಸರ್ವಯಶಃಪ್ರದಃ ಎಂಬಂತೆ ಎಲ್ಲರಿಗೂ ಯಶಸನ್ನು ಹಾಗೂ ಸಂಪತ್ತನ್ನು 
ನೀಡುವವನು ಎಂದರ್ಥ. 
ಸರ್ಪಬಲಿಯನ್ನು ಆಚರಿಸಬೇಕೆನ್ನುತ್ತಾರೆ. ಹಾಗೆಯೇ ಶೇಷದೇವರಿಗೂ 
ಕೂಡ ಬಲಿಪ್ರಧಾನವಿದೆಯೇ? 
ಬೋಧಾಯನರು ಬಲಿಹರಣದ ಅನಂತರ ಸರ್ಪಬಲಿಯನ್ನು 
ವಿಧಿಸಿದ್ದಾರೆ. ಬಲಿಹರಣದಂತೆ ಸರ್ಪಬಲಿಯನ್ನು ಪ್ರತಿವರ್ಷಗಳಲ್ಲಿ 
-113- 


ನಾಗಪಂಚಮೀ 


ಪ್ರತಿಮಾಸಗಳಲ್ಲಿ ಆಚರಿಸಬೇಕೆಂದು ಹೇಳಿದ್ದಾರೆ. ಇದರಲ್ಲಿ 

ಮುಖ್ಯವಾಗಿ ಕೇಂದ್ರಸ್ಥಾನದಲ್ಲಿ ಶೇಷದೇವರೇ ನೆಲೆಸಿರುತ್ತಾರೆ. 

ಪೂರ್ವದಿಕ್ಕಿನಲ್ಲಿ ಶ್ರೀಹರಿಯ ಹಿಂದೆ ನೆಲೆಸಿರುವ ಶೇಷನಿಗೆ ಮೊದಲು 

ಬಲಿ ಪ್ರದಾನ ಮಾಡಬೇಕು. ಅನಂತರ ಶೇಷದೇವರ ಆನುಚರರಿಗೆ 

ಬಲಿಪ್ರದಾನ ಮಾಡಬೇಕು. ಇದೊಂದು ಬಹು ಮುಖ್ಯವಾದ ಹಾಗೂ 

ಮಾಡಲೇಬೇಕಾದ ಕರ್ಮಾಚರಣೆ. 

ಶೇಷದೇವರು ಯಾವ ಯುಗದಲ್ಲಿವಿಶೇಷವಾಗಿ ದೇವರನ್ನು ಆರಾಧನೆ 

ಮಾಡುತ್ತಾರೆ ? 

ಅನಂತತಕ್ಷಕಶ್ಚೈವ ವಾಸುಕಿಃ ಶಂಖಪಾಲಕಃ । 

ಯುಗಕ್ರಮೇಣ ತಿಷ್ಠಂತಿ ಶ್ರೀನಿವಾಸಸ್ಯ ಸನ್ನಿಧೌ ॥ 

ಎಂಬ ಪ್ರಮಾಣದಂತೆ ಕೃತಯುಗದಲ್ಲಿ ಶೇಷದೇವರು ವಿಶೇಷವಾಗಿ 

ಭಗವಂತನ ಆರಾಧನೆಯನ್ನು ಮಾಡುತ್ತಾರೆ. ವಾಸುಕಿಯು 

ತ್ರೇತಾಯುಗದಲ್ಲಿ ತಕ್ಷಕನು ದ್ವಾಪರಯುಗದಲ್ಲಿ, ಶಂಖಪಾಲನು 

ಕಲಿಯುಗದಲ್ಲಿ ಶ್ರೀನಿವಾಸನ ಆರಾಧನೆಯನ್ನು ಮಾಡುತ್ತಾರೆ. ಹೀಗೆ 

ಶೇಷಧರ್ಮಪರ್ವದಲ್ಲಿ ಹೇಳಿದ್ದಾರೆ. 

ಅನಂತಕುಲ ನಾಗಕುಲಗಳಲ್ಲಿ ಶ್ರೇಷ್ಠವಾದವು ಎಷ್ಟು? ಹಾಗೂ 

ಯಾವುದು 9 

ಎಂಟು ಪ್ರಸಿದ್ಧವಾದ ನಾಗಗಳಿವೆ. 1. ಶೇಷ, 2. ವಾಸುಕಿ, 3. ತಕ್ಷಕ, 

4. ಕಕೋಟಕ, 5. ಪದ್ಮ 6. ಮಹಾಪದ್ಮ, 7. ಶಂಖಪಾಲ, 8. ಕುಲಿಕ. 

ಈ ಎಂಟು ಮಂದಿ ಎಂಟು ದಿಕ್ಕುಗಳಲ್ಲಿ ನೆಲಿಸಿದ್ದಾರೆ. ಪೂರ್ವದಿಂದ 

ಪ್ರಾರಂಭಿಸಿ ಈಶಾನ್ಯದ ತನಕ ಎಂಟು ದಿಕ್ಕುಗಳಲ್ಲಿ ವಾಸಿಸುತ್ತಾರೆ. 

ಹಾಗೂ ಒಬ್ಬೊಬ್ಬರು ಒಂದೊಂದು ಬಣ್ಣಗಳಿಂದ ಕೂಡಿದ್ದಾರೆ. 

ಶೇಷದೇವರು ಮಾತ್ರ ಶ್ವೇತವರ್ಣದಿಂದ ಕೂಡಿದ್ದಾರೆ. ಉಳಿದವರು 

ಕೆಂಪು ಹಳದಿ ಕಪ್ಪು ಬಣ್ಣಗಳಿಂದ ಕೂಡಿದ್ದಾರೆ. 

ಶೇಷದೇವರ ಅನಂತರ ಬರುವ ಇವರ ಕಕ್ಷ್ಯಾತಾರತಮ್ಯ ಹೇಗೆ 

ತಿಳಿಯಬೇಕು ? 

ಯಾರು ಯಾವ ಕಕ್ಷ್ಯದಲ್ಲಿ ಬರುತ್ತಾರೆಂದು ಸ್ಪಷ್ಟವಾದ ಆಧಾರ 

ಸಿಗುವುದಿಲ್ಲ. ಆದರೆ ಶೇಷದೇವರ ತಮ್ಮ ಎನಿಸಿದ ವಾಸುಕಿಯು 
-114- 


ನಾಗಪಂಚಮೀ 


ವಿನಾಯಕ ಇರುವ ಕಕ್ಷ್ಯದಲ್ಲಿ ಬರಬಹುದೆಂದು ಉಳಿದರು ಅವನಿಗಿಂತ 
ಕೆಳಗಿದ್ದಾರೆ ಎಂದು ಸಾಮಾನ್ಯವಾಗಿ ತಿಳಿಯಬಹುದು. 


ಶೇಷದೇವರ ಬಗ್ಗೆ ಸಾಮಾನ್ಯವಾಗಿ ತಿಳಿದಿದ್ದಾಯಿತು. ಉಳಿದ ನಾಗಗಳ 
ಬಗ್ಗೆ ಸ್ಥೂಲವಾಗಿ ಪರಿಚಯಿಸಬಹುದೆ? 
ಅಮೃತಮಥನಕಾಲದಲ್ಲಿಅಜಿತನ ಆವೇಶವನ್ನು ಹೊಂದಿ ಮಂದರವನ್ನು 
ಸುತ್ತಿ ಹಗ್ಗವಾದವನೇ ವಾಸುಕಿ. ಮಹಾಸಾಧಕನಾದರೂ 
ಪರೀಕ್ಷಿತ್‌ರಾಜನನ್ನು ಕಚ್ಚಿ ಕೊಲ್ಲುವ ಮೂಲಕ ಹೆಸರು ಪಡೆದವನೇ 
ತಕ್ಷಕ. ನಳಮಹಾರಾಜನಿಗೆ ನೈಜರೂಪ ಹೋಗುವಂತೆ ಮಾಡಿ 
ಉಪಕರಿಸಿ ದಮಯಂತಿಯನ್ನು ಪುನಃ ಒಟ್ಟಾಗುವಂತೆ ಉಪಕರಿಸಿದವನೇ 
ಕರ್ಕೋಟಕ. ನಾಗಲೋಕಕ್ಕೆ ತೆರಳಿದಾಗ ಭೀಮಸೇನದೇವರಿಗೆ 
ಬಹುಬಗೆಯಲ್ಲಿ ಉಚರಿಸಿದವರು ಪದ್ಮ ಮೊದಲಾದ ನಾಗಗಳು. 
ಮಹಾಪದನು ಸೂರ್ಯರಥವನ್ನು ಹೊರುವವನು. ಧರ್ಮಾರಣ್ಯ 
ಎಂಬ ಬ್ರಾಹ್ಮಣನಿಗೆ ಸೂರ್ಯನಾರಾಯಣನ ಬಗ್ಗೆ 
ಉಪದೇಶಿಸಿದವನು. ಶಂಖದ್ವೀಪದಲ್ಲಿ ಉತ್ತಮ ಸಾಧನೆ- 
ಗೈಯುತ್ತಿರುವವನೇ ಶಂಖಪಾಲ. ಶ್ರೀಕೃಷ್ಣಪರಮಾತ್ಮನ ನಾಟ್ಯಕ್ಕೆ 
ರಂಗಮಂಟಪವನ್ನಾಗಿ ನೀಡಿದ ಮಹಾಭಾಗ್ಯಶಾಲಿಯೇ ಕುಲಿಕ, ಇವನೇ 
ಕಾಳಿಂಗ. 

ಈ ನಾಗಗಳನ್ನು ಯಾವಾಗ ಪೂಜಿಸಬೇಕು? ಹಾಗೂ ಪೂಜಿಸುವ 
ಅನಿವಾರ್ಯತೆ ಏನು? 

ಜಾತಕದಲ್ಲಿ ಯಾರಿಗೆ ರಾಹುದೋಷ ಇರುತ್ತದೋ ಅವರು 
ಅವಶ್ಯವಾಗಿ ಈ ನಾಗಗಳನ್ನು ಪೂಜಿಸಬೇಕು. ಹಾಗೂ 
ದೋಷವಿಲ್ಲದವರೂ ಕೂಡ ನಾಗಪಂಚಮಿ ಇತ್ಯಾದಿ ಹಬ್ಬಗಳಲ್ಲಿ ಈ 
ಎಂಟು ನಾಗಗಳನ್ನು ವಿಶೇಷವಾಗಿ ಪೂಜೆಮಾಡಬೇಕು. ಆಶ್ಲೇಷ 
ಬಲಿಯಲ್ಲಿ ಸರ್ಪಬಲಿಯಲ್ಲಿ ನಾಗಾರಾಧನೆಯಲ್ಲಿ ಈ ಎಂಟು 
ನಾಗಗಳ ಪೂಜೆ ಅತ್ಯಂತ ಅವಶ್ಯ. ಈ ಎಂಟು ನಾಗಗಳಂತೆ ಇನ್ನು 
ಅನೇಕ ನಾಗಗಳನ್ನು ಪುರಾಣಗಳಲ್ಲಿ ಹೇಳಲಾಗಿದೆ. 


* ಬು ಜಬ 


-115- 


-116- 


ನಾಗಪಂಚಮೀ 
ನಾಗರಪಂಚಮಿ ಅಡುಗೆಗಳು 

ಸೂಚನೆ : ಇಂದು ಎಣ್ಣೆಯಲ್ಲಿ ಯಾವುದನ್ನೂ ಕರೆಯಬಾರದು. ಒಗ್ಗರಣೆ 
ಮಾಡಬಾರದು. ಕಬ್ಬಿಣದ ಬಾಣಲೆಗಳಲ್ಲಿ ಯಾವುದೇ ಪದಾರ್ಥಗಳನ್ನು 
ಸಿದ್ಧಪಡಿಸಬಾರದು. 
೧) ತಂಬಿಟ್ಟು, 
೨) ಕಡಲೆಕಾಳು ಉಸುಳಿ (ಒಗ್ಗರಣೆ ಹಾಕಬಾರದು) 
೩) ಭತ್ತದ ಅರಳಿನ ಪಂಚಕಜ್ಜಾಯ 
೪) ಉಪ್ಪು ಎಣ್ಣೆಗಳಿಲ್ಲದ ಅಡುಗೆ ಮಾಡಬೇಕು 
೫) ಹಾಲಿನ ಪಾಯಸವಿಶೇಷ 
೬) ಕರ್ಚಿಕಾಯಿ ಕಡುಬು (ಕುಚ್ಚಿದ ಕಡುಬು) 
೭) ಕೋಸಂಬರಿಗಳು 
೮) ಎಳ್ಳುಂಡೆ. 

ಕಡಲೆಕಾಳು ಪಲ್ಯ 


ಕಡಲೆಕಾಳನ್ನು ಐದಾರು ಗಂಟೆ ನೀರಿನಲ್ಲಿ ನೆನೆಸಿ, ನೀರು ಬಸಿದು ಇಡಿ. 
ಕಾಯಿತುರಿ, ಜೀರಿಗೆ ಎರಡನ್ನೂ ಸೆರಿಸಿ ರುಬ್ಬಿ. ರುಬ್ಬಿದ ಮಿಶ್ರಣಕ್ಕೆ ಮಾವಿನ ಹುಳಿ 
ಪುಡಿ, ಬೆಲ್ಲದ ಪುಡಿ, ಕಾಳು ಮುಳುಗುವಷ್ಟು ನೀರು ಸೇರಿಸಿ. ಬೇಯಿಸಿ. (ಬೆಲ್ಲ 
ಹಾಕಿದರೆ ಕಾಳು ಬೇಯುವುದಿಲ್ಲ.) 

ಕಡಲೆಕಾಳು ಪಲ್ಯವನ್ನು ದೇವರಿಗೆ ಅರ್ಪಣೆ ಮಾಡಿ ಧನ್ಯ ಎನ್ನಿರಿ. 


-117- 


ನಾಗಪಂಚಮೀ 


ತೆಂಗಿನ ಕಾಯಿ ಹಾಲು 


ಕಾಯಿ ತುರಿಗೆ ಮುಕ್ಕಾಲು ಕಪ್‌ ನೀರು ಹಾಕಿ ನುಣ್ಣಗೆ ರುಬ್ಬಿ. ಜಾಲರಿಯಲ್ಲಿ 
ಅಥವಾ ತೆಳು ಬಿಳಿ ಬಟ್ಟೆಯಲ್ಲಿ ಸೋಸಿ. ಸೋಸಿ ಬಂದ ಮೊದಲ ಗಟ್ಟಿ 
ಕಾಯಿಹಾಲನ್ನು ತೆಗೆದಿಡಿ. ಇದೇ ಕಾಯಿತುರಿಯನ್ನು ಇನ್ನೂ ಮೂರು ಸಲ ರುಬ್ಬ 
ಬಹುದು. ಹೀಗೆ ರುಬ್ಬಿಸೋಸಿ ಬಂದ ಕಾಯಿಹಾಲಿನ ನೀರನ್ನು ಪಾಯಸ ಬೇಯಿಸಲು 
ಉಪಯೋಗಿಸಿ. 


ಬೇಕಾಗುವ ಸಾಮಗ್ರಿ - ಕಾಯಿತುರಿ ೩ ಕಪ್‌. 


ಅಕ್ಕಿಪಾಯಸ 


ಬೇಕಾಗುವ ಸಾಮಗ್ರಿ - ಅಕ್ಕಿ- ೨ ಕಪ್‌, ನೀರು - ೬ ಕಪ್‌, ಬೆಲ್ಲ- ೨ವರೆ 
ಕಪ್‌, ಏಲಕ್ಕಿಪುಡಿ - ೧ ಟೀ ಚಮಚ. 


ನೀರನ್ನು ಪಾತ್ರೆಯಲ್ಲಿ ಕುದಿಯಲು ಇಡಿ. ಕುದಿಯುವ ನೀರಿಗೆ ತೊಳೆದ ಅಕ್ಕಿ 
ಹಾಕಿ. ಅಕ್ಕಿ ಬೇಯುತ್ತ ಬರುವಾಗ ಬೆಲ್ಲ ಹಾಕಿ ಕುದಿಯಲು ಬಿಡಿ. ಕುದಿಯುವಾಗ 
ಕಾಯಿ ಹಾಲಿನ ನೀರನ್ನು ಹಾಕಿ. ಉಪ್ಪು ಹಾಕಿ ಕೆಳಗಿಳಿಸಿ. ಅನಂತರ ಗಟ್ಟಿ ಕಾಯಿಹಾಲು 
ಹಾಕಿ. ಏಲಕ್ಕಿಪುಡಿ ಬೆರೆಸಿ. 


ಕೆಸು ಪಲ್ಯ 


ಬೇಕಾಗುವ ಸಾಮಗ್ರಿ - ಕೆಸುವಿನ ಎಲೆ ೭-೮; ಅಕ್ಕಿ ಒಂದೂವರೆ ಕಪ್‌; 
ಕಾಯಿ ತುರಿ - ಕಾಲು ಕಪ್‌; ಮಾವಿನಹುಳಿ ಪುಡಿ - ೧ ಟೀ ಚಮಚ; ಬೆಲ್ಲದ ಪುಡಿ 
- ೨ ಟೀ ಚಮಚ; ಕರಿಮೆಣಸಿನ ಕಾಳು - ೮ರಿಂದ೧೦; ಜೀರಿಗೆ - ೧ ಟೀ 
ಚಮಚ. 


-118- 


ನಾಗಪಂಚಮೀ 


ಕೆಸುವಿನ ಎಲೆಯನ್ನು ಸಣ್ಣಗೆ ಹೆಚ್ಚಿ. ಅಕ್ಕಿಯನ್ನು ಎರಡು ಗಂಟೆ ನೀರಿನಲ್ಲಿ 
ನೆನೆಸಿ. ಅಕ್ಕಿ, ಕಾಯಿತುರಿ, ಮಾವಿನ ಹುಳಿಪುಡಿ, ಬೆಲ್ಲದ ಪುಡಿ, ಕರಿಮೆಣಸು, 
ಜೀರಿಗೆ, ಉಪ್ಪು, ಅರಿಶಿನಪುಡಿ ಹಾಕಿ ರವೆಯ ತರಿಗೆ ಹದವಾಗಿ ನೀರು ಹಾಕಿ ರುಬ್ಬಿ 
ಹಿಟ್ಟು ಗಟ್ಟಿಯಾಗಿರಬೇಕು. 


ಹೆಚ್ಚಿದ ಎಲೆ ಹಾಕಿ ಕಲಸಿ ಉಂಡೆ ಮಾಡಿ. ಇಡ್ಲಿ ಪಾತ್ರೆಯಲ್ಲಿ ಅರ್ಧ ಗಂಟೆ 
ಬೇಯಿಸಿ ಬೆಂದ ಉಂಡೆಗಳನ್ನು ಮಾಡಿಟ್ಟುಕೊಳ್ಳಿ. ಬಾಣಲೆಯಲ್ಲಿ ಉಂಡೆಯ 
ಪುಡಿ ಹಾಕಿ ಕಲಸಿ. 


ಅರಳುಪಲ್ಯ 


ಬೇಕಾಗುವ ಸಾಮಗ್ರಿಗಳು - ಅರಳು - ೨ ಕಪ್‌; ಸಾಸಿವೆ ೧ ಟೀಚಮಚ; 
ಕಾಯಿತುರಿ - ೧ ಟೇಬಲ್‌ ಚಮಚ; ಬೆಲ್ಲದ ಪುಡಿ - ೧ ಟೀ ಚಮಚ; ಮಾವಿನಕಾಯಿ 
ಪುಡಿ - ೧ ಟೀ ಚಮಚ. | 


ಬೆಲ್ಲ, ಮಾವಿನಪುಡಿ ಹಾಕಿ ಕಾಲು ಕಪ್‌ ನೀರು ಹಾಕಿ ಚೆನ್ನಾಗಿ ಬಾಣಲೆಯಲ್ಲಿ 
ಕುದಿಸಿ. ತಣ್ಣೀರಿನಲ್ಲಿ ಅರಳು ತೊಳೆದು ಬಾಣಲೆಯ ಮಸಾಲೆ ನೀರಿಗೆ ಹಾಕಿ, ಮಗುಚಿ. 
ಸಾಸಿವೆ, ಕಾಯಿತುರಿ ರುಬ್ಬಿ ಹಾಕಿ ಮತ್ತೊಮ್ಮೆ ಮಗುಚಿ. 


॥ ಇಲ್ಲಿಗೆ ನಾಗರಪಂಚಮೀ ವ್ರತವಿಧಾನವು ಮುಗಿಯಿತು ॥ 


-119- 


ನಾಗಪಂಚಮೀ 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಆಸ್ಮದುರ್ವಂತರ್ಗತಹನುಮದ್ಧೀಮಮದ್ಧಾಂತರ್ಗತರಾಮಕ್ಕಷ್ಣವೇದವ್ಯಾಸಾತ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮದ್ವೇಶಾರ್ಪಣಮಸ್ತು ॥ 
ಸಸಂ ಸೇ ಸೇ 
ನಾಗಪಂಚಮೀ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 


ಹನುಮದ್ಗೀಮಮಧ್ಧಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


(| ಶ್ರೀಮದ್ವೇಶಾರ್ಪಣಮಸ್ತು ॥ 


“ಜು ಜು ಟು 


-120- 


Kr 


ne 


[a] 
[7 6) 
೦೨ 
ಎ 
ಅ 
ಗಿ 
[ 

4 
Kk 
[©] 
ಳ್ಳ 


ಸ್ವಾಮೀ 30ನೇ 


ಹ್‌ ಟಿ 44 


ಮಮ 


ಗ್ದ” 
6) 
ಚು 
BD 
ಡಿ 
ಗ್ದ 
ನ 
4 
ಗ್ದ 
g 
53) 
8. 
A 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ಮಂಗಳಗೌರಿ ಪೂಜಾವಿಧಾನ 


ಶ್ರಾವಣ ॥ ಮಂಗಳವಾರ 


ಇದು ಸ್ತ್ರೀಯರಿಗಾಗಿ 


ವಿದ್ವಾನ್‌ Il ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಮಂಗಳಗೌರಿ ಪೂಜಾವಿಧಾನ ಶಾಲಿವಾಹನ ಶಕೆ ೧೯೪೩ ಶಾರ್ವರಿ॥ 
ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ (ದಿನಾಂಕ:೩-೮-೨೦೨೦) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೈತಿಯನ್ನು 
ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು ೧೦೯ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 


ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ಶಾಸ್ತ್ರನಿಧಿ ಬಿ. ವೆಂಕಟೇಶಾಚಾರ್ಯ ಮೆಮೋರಿಯಲ್‌ 
ಟ್ರಸ್ಟ್‌ನ ಆರ್ಥಿಕ ನೆರವಿನಿಂದ ಈ ಪುಸ್ತಕವು ಪ್ರಕಾಶನಗೊಂಡಿದೆ. 


ಈ ಟ್ರಸ್ಟ್‌ನ ಮುಖ್ಯಾಧಿಕಾರಿಗಳಾದ ಚಕ್ರಪಾಣಿಯವರು 
ಹಾಗೂ ಬಾಡಿಗಾರ್ಡ್‌ ಭೀಮಣ್ಣನವರು ಇವರು ಮಾಡಿದ 


ಗ್ಯ 
ಟಟ ಟೆ ಟಟ! DES SSL ಳ್ಳ) ಕಕ 1 1 1 11 (ಕಳ್ಳ? KK (9; ೫ AEN 


ಸ್ರ ಯರಿಗೆ ಸೂಚನೆ 


ಮಂಗಳಗೌರಿ ಪೂಜೆಯನ್ನು ವಿವಾಹಿತರಾದ ಸ್ತ್ರೀಯರು ಮಾಡಬೇಕು. 
ಆದರೆ ಈ ಪುಸ್ತಕದಲ್ಲಿ ನೀಡಿರುವ ಪೂಜೆಯ ಮಂತ್ರಗಳನ್ನು ಯಾರ 
ಅಪೇಕ್ಷೆಯೂ ಇಲ್ಲದೆ ಸ್ವತಂತ್ರವಾಗಿ ನೋಡಿಕೊಂಡು ಮಾಡಬಹುದು. 
ಪುರೋಹಿತರ ಮೂಲಕ ಅಥವಾ ಪತಿಯ ಮೂಲಕ ಮಂತ್ರ ಹೇಳಿಸಿ ಪೂಜೆ 
ಮಾಡುವುದೇ ಉತ್ತಮ ಪಕ್ಷ . ಆದರೆ ಅದು ಸಾಧ್ಯವಾಗದೆ ಇದ್ದಾಗ, ಈ 
ಪುಸ್ತಕದಲ್ಲಿ ನೀಡಿದ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ ಮಾಡಬಹುದು. 
ಶ್ಲೋಕಗಳನ್ನೂ ಕೂಡ ಹೇಳಿಕೊಂಡು ಪೂಜೆ ಮಾಡುವ ಸಂಪ್ರದಾಯ ನಿಮ್ಮಲ್ಲಿ 
ಇಲ್ಲದ್ದಿದರೆ ಇದೇ ಪುಸ್ತಕದ ಕೊನೆಯಲ್ಲಿ ಇರುವ ಹಾಡನ್ನು ಹೇಳಿಕೊಂಡು 
ಪೂಜೆಯನ್ನು ಮಾಡಬಹುದು. ಕಥಾಭಾಗದ ಅನುವಾದ ಓದಿ ಕಪನ್ನು 
ಹಿಡಿಯಬಹುದು. ಅಥವಾ ಕೊನೆಯಲ್ಲಿ ನೀಡಿದ ಕಥೆಯ ಹಾಡನ್ನು ಹೇಳುತ್ತಾ 
ಪನ್ನು ಹಿಡಿಯಬಹುದು. "ಆತ್ಮನ್ಫವ ಕೃತೇ ಹೋಮೇ ಶಕ್ತಿತೋ ಗುರುದಕ್ಷಿಣಾ': 
ಎಂದು ಶ್ರೀಮದಾಚಾರ್ಯರು ತಂತ್ರಸಾರಸಂಗ್ರಹದಲ್ಲಿ ಹೇಳಿದಂತೆ ತಾವೇ ಪೂಜೆ 
ಮಾಡಿದಾಗ ಯಥಾಶಕ್ತಿ ದಕ್ಷಿಣೆಯನ್ನು ವಾಯನದಾನದ ಜೊತೆ ಬ್ರಾಹ್ಮಣರಿಗೆ 
ನೀಡಬೇಕು. 


10. 


10. 


ವಿಷಯಾನುಕ್ರಮಣಿಕೆ 


ಮಂಗಳಗೌರಿಪೂಜೆಗೆ ಸಾಮಗ್ರಿಗಳು 

ಮಂಗಳಗೌರಿಪೂಜೆಯ ಬಗ್ಗೆ ತಿಳಿಯಬೇಕಾದ ಮಾಹಿತಿಗಳು 

ಮಂಗಳಗೌರಿಪೂಜೆಯ ವ್ರತದ ಬಗ್ಗೆ 

ಮಂಗಳಗೌರಿ ಪೂಜೆಗೆ ಸಿದ್ಧತೆಗಳು 

ಮಾಂಗಲ್ಯಭಾಗ್ಯಕ್ಕೆ ಕಾರಣಳಾದ ಮಂಗಳಗೌರಿ - 
ಮಾಂಗಲ್ಯಸೂತ್ರದ ಒಂದು ಅಪೂರ್ವವಿಚಾರ 

ಪೂಜಾವಿಧಾನ - ಮಂಗಳಗೌರಿಪೂಜೆ 

ಮಂಗಳಗೌರಿ ಷೋಡಶೋಪಚಾರ ಪೂಜೆ 


ಮಂಗಳಗೌರಿ ವ್ರತ ಕಥೆ 
ಮಂಗಳಗೌರೀ ಹಾಡುಗಳು - 


ಹಾಡನ್ನು ಹೇಳುತ್ತಾ ಪೂಜಿಸುವ ವಿಧಾನ 
ಶ್ರೀ ಮಂಗಳಗೌರಿಯ ಕಥೆಯ ಹಾಡು 


ಅಡುಗೆಗಳು 


92 


99 


ಮುನ್ನುಡಿ 


ವಿವಾಹಿತರಾದ ಸ್ತ್ರೀಯರು ಮೊದಲ ಐದುವರ್ಷಗಳಲ್ಲಿ ಶ್ರಾವಣಮಾಸದ 
ಪ್ರತಿ ಮಂಗಳವಾರಗಳಲ್ಲಿ ಮಾಡಬೇಕಾದ ಮಂಗಳಗೌರಿ ಪೂಜೆಯನ್ನು ಇಲ್ಲಿ 
ನೀಡಲಾಗಿದೆ. ಮತ್ತು ಮಂಗಳಗೌರಿ ಪೂಜೆಗೆ ಉಪಯುಕ್ತವಾದ ಎಲ್ಲಮಾಹಿತಿಗಳನ್ನು 
ಸಂಗ್ರಹಿಸಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಿರುವುದಕ್ಕಿಂತ ವಿಭಿನ್ನವಾದ ಸಂಪ್ರದಾಯವು 
ಈಗಿನ ಮನೆಗಳಲ್ಲಿ ಕಾಣುತ್ತೇವೆ. ಆ ಸಂಪ್ರದಾಯಗಳನ್ನೆಲ್ಲ ಸಂಗ್ರಹಿಸಿರುವುದಿಲ್ಲ. 
ಧರ್ಮಗ್ರಂಥದಲ್ಲಿ ಯಾವರೀತಿಯಲ್ಲಿ ಪೂಜೆಯನ್ನು ಹೇಳಿದ್ದಾರೋ, ಅದರ 
ಪ್ರಕಾರವೇ ಇಲ್ಲಿ ಮಾಹಿತಿಯನ್ನು ಹಾಗೂ ಪೂಜಾವಿಧಾನವನ್ನು ನೀಡಲಾಗಿದೆ. 
ಪಾರ್ವತಿಯ ಒಂದು ರೂಪವೇ ಮಂಗಳಗೌರಿಯಾದ್ದರಿಂದ ರುದ್ರದೇವರ ಜೊತೆಯೇ 
ಪೂಜಿಸಬೇಕು. ಅಂತರ್ಯಾಮಿಗಳಾದ ಲಕ್ಷ್ಮೀನಾರಾಯಣರನ್ನೂ ಪೂಜಿಸಬೇಕು. 

.ಮಂಗಳಗೌರಿಯ ಪೂಜೆಯ ಬಗ್ಗೆ ಒಂದು ಪುಸ್ತಕದಲ್ಲಿ ಇದ್ದಂತೆ ಮತ್ತೊಂದು 
ಪುಸ್ತಕದಲ್ಲಿ ಇರುವುದಿಲ್ಲ. ಕಥೆಯಲ್ಲೂ ಕೂಡ ಬಹಳಷ್ಟು ವಿಕ್ಷೇಪಗಳಿವೆ. 
ಆಶ್ಚರ್ಯವೆಂದರೆ ಕಥಾಭಾಗದ ಮೂಲವನ್ನು ಸಂಗ್ರಹ ಮಾಡದೇ ಕನ್ನಡದ 
ಕಥೆಯನ್ನಷ್ಟೇ ಎಲ್ಲರೂ ಮುದಿಸಿದ್ದಾರೆ. ಆದ್ದರಿಂದ ಕಥೆಯಲ್ಲೂ ಕೂಡ ಸಂವಾದವು 
ಸಿಗುವುದಿಲ್ಲ. ಈ ಪುಸ್ತಕದಲ್ಲಿ ವತರಾಜ ಎಂಬ ಪ್ರಾಚೀನ ಗ್ರಂಥದಿಂದ ಕಥೆಯ 
ಮೂಲಪಾಠವನ್ನು ಸಂಗ್ರಹಿಸಿ, ಅನುವಾದ ನೀಡಲಾಗಿದೆ. ವ್ರತರಾಜಗ್ರಂಥವು 
ಪ್ರಾಮಾಣಿಕವಾಗಿದೆ ಹಾಗೂ ಅನುಸರಿಸಲು ಯೋಗ್ಯವಾಗಿದೆ. ಏಕೆಂದರೆ 
ಶ್ರೀಸತ್ಯಧರ್ಮತೀರ್ಥರು ದಶಮಸ್ಕಂಧದ ವ್ಯಾಖ್ಯಾನದಲ್ಲಿ ಈ ವ್ರತರಾಜಗ್ರಂಥದ 
ಉಲ್ಲೇಖವನ್ನು ಮಾಡಿರುತ್ತಾರೆ. 


ಸ್ತ್ರೀಯರು ಮಂಗಳಗೌರಿಯ ಕಥೆಯ ಅನುವಾದದ ಭಾಗವನ್ನು ಓದುತ್ತಾ 
ಕಪ್ಪನ್ನು ಹಿಡಿಯಬಹುದು. ಅಥವಾ ಸಂಪ್ರದಾಯದ ಹಾಡನ್ನು ಹೇಳುತ್ತಾ ಕಪ್ಪನ್ನು 
ಹಿಡಿಯಬಹುದು. ೧೬ ಬತ್ತಿಗಳ ದೀಪವನ್ನು ಗೌರಿಗೆ ಹಚ್ಚಿ ಅದನ್ನು ಮುತ್ತೆ ದೆಯರಿಗೆ 
ದಾನ ಮಾಡಬೇಕು. ಮಂಗಳಗೌರಿ ಪೂಜೆಯನ್ನು ಮಾಡುವ ಗೃಹಿಣಿಯು ಉಪಿಲ್ಲದ 
ಪದಾರ್ಥಗಳನ್ನೇ ತಿನ್ನಬೇಕು. 


ಮಂಗಳಗೌರೀ ಪೂಜೆಯನ್ನು ಪ್ರತಿಯೊಬ್ಬ ಸ್ತ್ರೀಯು ಆಚರಿಸಿ, ತನ್ನ ಪತಿಯ 
ಆಯುಷ್ಯದ ಅಭಿವೃದ್ಧಿಗೆ ಪ್ರಯತ್ನ ಪಟ್ಟುಉತ್ತಮ ಗೃಹಿಣಿಯಾಗಿ, ಕೀರ್ತಿಶಾಲಿಯಾಗಿ, 
ಸಚ್ಚಾರಿತ್ರವಂತಳಾಗಿ, ಆದರ್ಶಮಹಿಳೆಯಾಗಿ ಜೀವನ ನಡೆಸಲು ಈ ಕೃತಿಯು 
ಕೈದೀವಿಗೆಯಾಗಲಿ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶಾಸ್ತ್ರನಿಧಿ 
ಬಿ. ವೆಂಕಟೇಶಾಚಾರ್ಯ ಮೆಮೋರಿಯಲ್‌ ಟ್ರಸ್ಟ್‌ನ ಮುಖ್ಯಾಧಿಕಾರಿಗಳಾದ 
ಚಕ್ರಪಾಣಿಯವರಿಗೆ ಹಾಗೂ ಬಾಡಿಗಾರ್ಡ್‌ ಭೀಮಣ್ಣನವರು ಮತ್ತು ಇವರ 
ಕುಟುಂಬವರ್ಗದವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ ಈ ಜ್ಞಾನಯಜ್ಞದ 
ಪುಣ್ಯರಾಶಿಯು ದೊರಕಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


ಮಂಗಳಗೌರಿ ಪೂಜೆ 


ಮಂಗಳಗೌರಿಪೂಜೆಗೆ ಸಾಮಗ್ರಿಗಳು 


ಸ ಗೋದಿಹಿಟ್ಟಿನ ದೊಡ್ಡ ದೀಪವನ್ನು ಹಣತೆಯ ರೂಪದಲ್ಲಿ ತಯಾರಿಸಿ, 
ತುಪ್ಪವನ್ನು ತುಂಬಬೇಕು. ೧೬ ಬತ್ತಿಗಳನ್ನು ಅದರಲ್ಲಿ ಜೋಡಿಸಬೇಕು. 


ಅಪಾಮಾರ್ಗಪತ್ರ, ಗರಿಕೆ, ದತ್ತೂರಪತ್ರ, ಬಿಲ್ಪಪತ್ರ ಇವುಗಳು ಹದಿನಾರು 
ಸಂಖ್ಯೆಯಲ್ಲಿರಬೇಕು. 


೫. ತ್ರಿಕೋನಾಕಾರದ ಎರಡು ಅಥವಾ ಐದು ರವಿಕೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. 
೩೨ ಅಡಿಕೆಗಳು, ಎರಡು ಕೊಬ್ಬರಿ ಬಟ್ಟಲು, ಅವಶ್ಯಕತೆಯಿದ್ದಷ್ಟುದೋರಗಳು, 
ಮರದಬಾಗಿಣ, ೩೨ ವೀಳ್ಯೆದೆಲೆ. ತಾಯಿಗೆ ನೀಡುವ ಕಂಚಿನ ಪಾತ್ರೆ. 
ಅರಿಶಿನ, ಕುಂಕುಮ, ಹರಿನಿರ್ಮಾಲ್ಯ , ತೀರ್ಥ, ಘಂಟಾಮಣಿ, ಶಂಖ, 
ಪೂಜಾಸಾಮಗ್ರಿಗಳು, ಪಂಚಾಮೃತದ ದ್ರವ್ಯಗಳು, ಬಿಡಿ ಹೂಗಳು, 
ಪುಷ್ಪಮಾಲೆಗಳು, ಕಲಶ, ಧಾನ್ಯ, ಅರಿಶಿನಕೊಂಬು, ಅಡಿಕೆ, ಮಂತ್ರಾಕ್ತತೆ, 
ನಾಣ್ಯಗಳು, ಕೂರ್ಚ, ೫ ಬಗೆಯ ಚಿಗುರುಗಳು, ತೆಂಗಿನಕಾಯಿ, ಎರಡು 
ರೇಷ್ಮೆವಸ್ತ್ರ, ಸಂಕಲ್ಪದ ಪರಿಕರಗಳು, ಕಾಡಿಗೆ, ಸಿಂಧೂರ, ಬಳೆ, ಕಾಲುಂಗುರ, 
ಆಭರಣಗಳು, ೪ ಗೆಜ್ಜೆವಸ್ತ್ರ, ಗಂಧ, ಅಕ್ಷತೆ, ಹೂವುಗಳು, ತುಳಸೀಪತ್ರ, 
ಹಲಗಾರತಿ, ಮಂಗಳಾರತಿಗೆ ಬತ್ತಿಗಳು, ದೀಪಗಳು. ವ್ರತ ಇಲ್ಲದಿದ್ದರೆ ೫ 
ಬಗೆಯ ಹಣ್ಣುಗಳು, ಶಾಖಾವ್ರತವಿದ್ದರೆ ೧೬ ಮಾವಿನಹಣ್ಣುಗಳು. 


ಮಂಗಳಗೌರಿ ಪೂಜೆ 


x 


ಮಂಗಳಗೌರಿಪೂಜೆಯ ಬಗ್ಗೆ ತಿಳಿಯಬೇಕಾದ ಮಾಹಿತಿಗಳು 


ವಿವಾಹಾತ್‌ ಪ್ರಥಮಂ ವರ್ಷಮಾರಭ್ಯ ಆಪಂಚವರ್ಷಕಮ್‌ । 
ಶ್ರಾವಣೀ ಮಾಸಿ ಭೌಮೇಷು ಚತುರ್ಷ ವ್ರತಮಾಚರೇತ್‌ ॥ (ವ್ರತರಾಜ) 


ವಿವಾಹವಾದ ಮೊದಲನೆಯ ವರ್ಷದಿಂದ ಐದುವರ್ಷಗಳು ಈ 
ಮಂಗಳಗೌರೀ ವ್ರತವನ್ನು ಆಚರಿಸಬೇಕು. ಶ್ರಾವಣಮಾಸದ ಮಂಗಳವಾರದಲ್ಲಿ 
ಈ ವ್ರತವನ್ನು ನಡೆಸಬೇಕು. 

ಪ್ರಥಮೇ ವತ್ತರೇ ಮಾತುಃ ಗೇಹೇ ಕರ್ತವ್ಯಮೇವ ಚ । 

ತತೋ ಭರ್ತ್ವಗೃಹಂ ಕಾರ್ಯಮವಶ್ಯಂ ಸ್ತ್ರೀಭಿರಾದರಾತ್‌ || 


ವಿವಾಹವಾದ ಮೊದಲನೆಯ ವರ್ಷದಲ್ಲಿತಾಯಿ ಮನೆಯಲ್ಲಿಮಾಡಬೇಕು. 
ನಂತರ ಗಂಡನ ಮನೆಯಲ್ಲಿ ಸ್ತ್ರೀಯರು ಅವಶ್ಯವಾಗಿ ಗಂಡನ ಮನೆಯಲ್ಲಿ 
ಮಂಗಳಗೌರೀವ್ರತವನ್ನು ಆಚರಿಸಬೇಕು. 


ಯಶಸ್ಯಂ ಪುಣ್ಯದಂ ಧನ್ಯಂ ಭರ್ತುರಾಯುಷ್ಯವರ್ಧನಮ್‌ । 


ಮಂಗಳಗೌರೀವ್ರತವು ಯಶಸ್ಸನ್ನು ನೀಡುತ್ತದೆ. ಪುಣ್ಯಪ್ರದವಾಗಿದೆ. ಇದನ್ನು 
ಆಚರಿಸಿದವರ ಜೀವನವು ಸಾರ್ಥಕವಾಗುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 
ಗಂಡನ ಆಯುಷ್ಯವು ವೃದ್ದಿಯಾಗುತ್ತದೆ. 

ವಿವಾಹಿತಳಾದ ಪತಿವ್ರತೆಯು ಮೊದಲ ಐದುವರ್ಷಗಳ ಕಾಲ 
ಮಂಗಳಗೌರಿಪೂಜೆಯನ್ನು ಶ್ರಾವಣಮಾಸದಲ್ಲಿ ಆಚರಿಸಬೇಕು. 
ಶ್ರಾವಣಮಾಸದಲ್ಲಿ ಒಟ್ಟು ೪ ಮಂಗಳವಾರಗಳು ಬರುತ್ತವೆ. ಆ ನಾಕೂ 
ಮಂಗಳವಾರಗಳಲ್ಲಿ ಈ ಪುಸ್ತಕದಲ್ಲಿ ನೀಡಿದ ಪೂಜೆಯನ್ನು ಮಾಡಿ, ಕಥೆಯನ್ನು 
ಓದಬೇಕು ಮತ್ತು ಉಪ್ಪಿಲ್ಲದ ಊಟವನ್ನೇ ಮಾಡಬೇಕು. | 


ನ 


€ಯರಿಗಾಗಿಯೇ ಈ ಪೂಜೆಯು ವಿಹಿತವಾಗಿದೆ. ವೇದಮಂತ್ರಗಳನ್ನು 
ಯರು ಪಠಿಸಬಾರದು. | 


2 ೬ 


ಮಂಗಳಗೌರಿ ಪೂಜೆ 


೫. ಎಡಗೈಯಲ್ಲಿ ಗಂಟೆಯನ್ನು ಬಾರಿಸುತ್ತಾ, ಬಲಗೈಯಲ್ಲಿ ಮಂಗಳಾರತಿಯನ್ನೂ 
ಕೂಡ ಸ್ತ್ರೀಯರು ಮಾಡಬಾರದು. ಗಂಟೆಯನ್ನು ಬಾರಿಸದೆ ಆರತಿಯನ್ನಷ್ಟೇ 
ಮಾಡಬೇಕು. 


* ದೇವರ ಪೂಜೆಯನ್ನು ಮುಗಿಸಿದ ಮೇಲೆ ಮಂಗಳಗೌರಿ ಪೂಜೆಯನ್ನು 
ಮಾಡಬೇಕು. ಗೆಳತಿಯರನ್ನು ಅಥವಾ ಮುತ್ತೈದೆಯರನ್ನು ಕರೆದು 
ಸಂಭ್ರಮದಿಂದ ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ಬಂದ 
ಮುತ್ತೈದೆಯರಿಗೆ ಅರಿಶಿನ ಕುಂಕುಮ, ಹೂವು, ಎಲೆ ಅಡಿಕೆ, ನೆನೆಸಿದ 
ಕಡಲೆಕಾಳು, ಹಣ್ಣು, ದಕ್ಷಿಣೆ ಇವುಗಳನ್ನು ಕೊಟ್ಟು ಸತ್ಕಾರ ಮಾಡಬೇಕು. 
ಮಂಗಳಗೌರಿಪೂಜೆಯನ್ನು ಮೊದಲ ವರ್ಷ ತಾಯಿಯ ಮನೆಯಲ್ಲಿ 
ಮಾಡಬೇಕು. ಅನಂತರ ಮುಂದಿನ ನಾಕೂ ವರ್ಷಗಳು ಗಂಡನ ಮನೆಯಲ್ಲಿ 
ಮಾಡಬೇಕು. 


೫% ಮೊದಲನೆಯ ವರ್ಷ ಭೀಮನ ಅಮಾವಾಸ್ಯೆಯಂದು ಮಂಗಳಗೌರಿ- 
ಪೂಜೆಯನ್ನು ಮಾಡಬೇಕೆನ್ನುತ್ತಾರೆ. ಆದರೆ ಅಮಾವಾಸ್ಯೆಯಂದು 
ಮಂಗಳಗೌರಿಯ ಪೂಜೆಯನ್ನು ಪ್ರಾರಂಭ ಮಾಡಬಾರದು ಎಂಬ 
ಉದ್ದೇಶದಿಂದ ಆಷಾಢ ಮಾಸದ ಕೃಷ್ಣಪಕ್ಷದ ದ್ವಾದಶಿಯ ಪ್ರದೋಷ 
ಸಮಯದಲ್ಲಿ ಮಂಗಳಗೌರಿಯ ಪೂಜೆಯನ್ನು ಪ್ರಾರಂಭ ಮಾಡುತ್ತಾರೆ. 


* ದ್ವಾದಶಿಯ ದಿವಸ ಮಂಗಳವಾರ ಇರಬೇಕೆಂಬ ನಿಯಮವಿಲ್ಲ. ಏಕೆಂದರೆ 
ಪ್ರದೋಷ ಕಾಲದಲ್ಲಿ ಶಿವ-ಪಾರ್ವತಿಯರು ವಿಶೇಷಸಾನ್ನಿಧ್ಯವನ್ನು 
ಹೊಂದಿರುತ್ತಾರೆ. ಯಾರು ಪ್ರದೋಷಕಾಲದಲ್ಲಿ ಶಿವ-ಪಾರ್ವತಿಯರನ್ನು 
ಪೂಜಿಸುತ್ತಾರೋ, ಅವರಿಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡುತ್ತಾರೆ. ಈ 
ದೃಷ್ಟಿಯಿಂದ ಐದುವರ್ಷಗಳಲ್ಲಿ ನಡೆಸುವ ಮಂಗಳಗೌರಿ ಪೂಜೆಯನ್ನು 
ಆಷಾಢಮಾಸದ ಕೃಷ್ಣಪಕ್ಚದ ದ್ವಾದಶಿಯ ಸಾಯಂಕಾಲದಲ್ಲಿ ಪ್ರಾರಂಭ 
ಮಾಡುವುದು ಅತ್ಯಂತ ಅರ್ಥಪೂರ್ಣವಾಗಿದೆ. 


10. 


ಮಂಗಳಗೌರಿ ಪೂಜೆ 


% ಕೇವಲ ಗೌರಿಯನ್ನು ಪೂಜಿಸುವುದು ಶಾಸ್ತನಿಷಿದ್ದವಾಗಿದೆ. ರುದ್ರದೇವರ 
ತೊಡೆಯಲ್ಲಿ ಕುಳಿತ ಮಂಗಳಗೌರಿಯನ್ನೇ ಪೂಜಿಸಬೇಕು. ಮತ್ತು 
ಶಿವಪಾರ್ವತಿಯರ ಅಂತರ್ಗತರಾದ ಭಾರತೀರಮಣಮುಖ್ಯಪ್ರಾಣದೇವರನ್ನು 
ಅವರ ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನನ್ನು ಪ್ರತೀಕ್ಷಣವು 
ಸ್ಮರಣೆ ಮಾಡುತ್ತಿರಬೇಕು. ಭಗವಂತನಿಗೆ ಮಾಡುವ ಪೂಜೆಯೆಂದು 
ನಿಶ್ಚಯಜ್ಞಾನ ಪಡೆದಿರಬೇಕು. 


ಮಂಗಳಗೌರಿಪೂಜೆಯ ವ್ರತದ ಬಗ್ಗೆ 


ಉಪವಾಸ, ಹೋಮ, ಜಾಗರ, ದಾನ, ಅನ್ನಸಂತರ್ಪಣೆ ಇವುಗಳ ಜೊತೆ 
ವೈಭವದಲ್ಲಿ ಮಂಟಪವನ್ನು ನಿರ್ಮಾಣ ಮಾಡಿ, ಪೂಜೆಯನ್ನು ದೀಕ್ಷಾಕ್ರಮದಲ್ಲಿ 
ಮಾಡುವುದೇ ವ್ರತ ಎಂದು ಕರೆಸಿಕೊಳ್ಳುತ್ತದೆ. ಈ ಸಂಪ್ರದಾಯವು ಇಂದು 
ಕಾಣಿಸುತ್ತಿಲ್ಲ. ಪ್ರತಿಯೊಂದು ಹಬ್ಬಗಳಿಗೂ ಇದೇ ಕ್ರಮದಲ್ಲಿ ವ್ರತಗಳನ್ನು 
ಧರ್ಮಶಾಸ್ತ್ರವು ಹೇಳುತ್ತದೆ. ಮಂಗಳಗೌರೀ ವ್ರತದ ಬಗ್ಗೆಯೂ ಉಪವಾಸ, 
ಹೋಮಹವನಾದಿಗಳನ್ನು ವ್ರತರಾಜವು ವರ್ಣಿಸುತ್ತವೆ. ಆದರೆ ಈ ಪುಸ್ತಕದಲ್ಲಿ ಅವುಗಳ 
ಬಗ್ಗೆ ಮಾಹಿತಿಯನ್ನು ನೀಡಿರುವುದಿಲ್ಲ. ಅವುಗಳ ವಿಧಾನವನ್ನೂ ಕೂಡ 
ನೀಡಿರುವುದಿಲ್ಲ. ಆದಕಾರಣ ಮಂಗಳಗೌರಿಯ ವ್ರತ ಎಂಬ ಹೆಸರನ್ನು ಈ ಪುಸ್ತಕಕ್ಕೆ 
ನೀಡದೇ ಮಂಗಳಗೌರಿ ಪೂಜಾವಿಧಾನ ಎಂದೇ ಹೇಳಲಾಗಿದೆ. 


ನಾವು ಮಾಡುವ ಅಲ್ಪಕಾಲದ ಪೂಜೆಯನ್ನು ವ್ರತವೆಂದು ಸರ್ವಥಾ ಯಾರೂ 
ಭಾವಿಸಬಾರದು. ಅಲಪೂಜೆಯನ್ನು ಪೂಜೆಯೆಂದಷ್ಟೇ ಭಾವಿಸಿ, ಯಥಾಶಕ್ತಿ ಮಾಡಿದ 
ಪೂಜೆಯಿಂದ ಮಂಗಳಗೌರಿಯು ಪ್ರಸನ್ನಳಾಗಲಿ ಎಂದಷ್ಟೇ ಪ್ರಾರ್ಥಿಸಬೇಕು. ಬೇರೆ 
ಪುಸ್ತಕಗಳಲ್ಲಿಯೂ ಕೂಡ ಇದನ್ನು ಗಮನಿಸಬೇಕು. ಯಾವುದೇ ಪುಸ್ತಕದಲ್ಲಿ ವ್ರತ 
ಎಂದು ಬರೆಯದೇ ಪೂಜಾವಿಧಾನ ಎಂದು ಬರೆಯಲು ಇದೇ ಕಾರಣವಿರುತ್ತದೆ. 


-11- 


ಮಂಗಳಗೌರಿ ಪೂಜೆ 


ಮಂಗಳಗೌರಿ ಪೂಜೆಗೆ ಸಿದ್ಧತೆಗಳು 


೫ ದೇವರ ಮುಂದೆ ದೇವರಿರುವ ಪೀಠಕ್ಕಿಂತಲೂ ಕೆಳಗೆ ಒಂದು ಪೀಠವನ್ನು 
ಸಿದ್ಧಗೊಳಿಸಬೇಕು. ಗೋಮಯದಿಂದ ಸ್ಥಳವನ್ನು ಶುದ್ಧಿಗೊಳಿಸಿ ಪೀಠವನ್ನಿಟ್ಟು 
ಅಷ್ಟದಲ ಕಮಲವನ್ನು ಬರೆದು, ಅದರ ಮೇಲೆ ಒಂದು ಸೇರು ಅಕ್ಕಿ ಇರುವ 
ಹರಿವಾಣವನ್ನಿಡಬೇಕು. ಅಕ್ಕಿಯಲ್ಲಿ ಅರಿಶಿನದ ಕೊಂಬು, ಅಡಿಕೆಬೆಟ್ಟ, 
ನಾಣ್ಯಗಳನ್ನು ಹಾಕಿರಬೇಕು. 


೫: ಅಕ್ಕಿಯ ಮೇಲೆ ಬೆಳ್ಳಿಯ ಕಲಶವನ್ನಿಡಬೇಕು. ಕಲಶದಲ್ಲಿ ಪೂರ್ಣ ನೀರನ್ನು 
ತುಂಬಿಸಿ ಪಂಚಪಲ್ಲವಗಳನ್ನು ರತ್ತನಾಣ್ಯಗಳನ್ನು ಹಾಕಿ ಅದರ ಮೇಲೆ ತೆಂಗಿನ 
ಕಾಯಿಯನ್ನಿಟ್ಟುತೆಂಗಿನಕಾಯಿಗೆ ಹಾಗೂ ಕಲಶಕ್ಕೆ ಅಲಂಕಾರವನ್ನು ಮಾಡಬೇಕು. 
ಹೀಗೆ ಮಾಡುವಾಗ ಲಕ್ಷ್ಮೀಶೋಭಾನಪದ ಹೇಳಿಕೊಳ್ಳಬೇಕು. 


ಸ ತೆಂಗಿನಕಾಯಿಗೆ ತುಪ್ಪವನ್ನು ಸವರಿ, ಅರಿಶಿನವನ್ನು ಹಚ್ಚಿ, ಗೌರಿಮುಖವನ್ನು 
ಇಟ್ಟಿರಬೇಕು. ಈ ಕಲಶದ ಎಡ ಮತ್ತು ಬಲಭಾಗಗಳಲ್ಲಿ ಕೊಬ್ಬರಿಬಟ್ಟಲು- 
ಗಳನ್ನಿಡಬೇಕು. ಅದರೊಳಗೆ ಎಂಟು ಅಡಿಕೆಬೆಟ್ಟಗಳನ್ನು ಹಾಕಿರಬೇಕು. 


೫% ತ್ರಿಕೋನಾಕಾರದಲ್ಲಿ ಮಡಿಸಿದ ಎರಡು ಕಣಗಳನ್ನು ಎರಡು ಬದಿಯಲ್ಲಿ 
ಇಡಬೇಕು. ಕೆಲವರು ಐದನ್ನು ಇಡುತ್ತಾರೆ. 


೫% ಕಲಶದ ಮುಂದೆ ೩೨ ವೀಳ್ಯೆದೆಲೆಗಳನ್ನು , ಹದಿನಾರು ಅಡಿಕೆ ಚೂರುಗಳನ್ನು 
ಇಡಬೇಕು. 

ಸೇ ಪುಷ್ಪ ಮಂಡಪಿಕಾ ಕಾರ್ಯಾ ಕದಲೀಸ್ತಂಬಮಂಡಿತಾ । 
ನಾನಾವಿದ್ಧೆಃ ಫಲೈಶ್ಚೈವ ಪಟ್ಟಕೂಲಯಾಶ್ಚ ಭೂಷಯೇತ್‌ ॥ 
ಮಂಗಳಗೌರಿಯ ಮಂಟಪವನ್ನು ಹೂವಿನಿಂದ ಅಲಂಕರಿಸಬೇಕು. 
ಬಾಳೇಕಂಬಗಳನ್ನು ಇಡಬೇಕು. ಹಾಗೂ ಅನೇಕ ಬಗೆಯ ಹಣ್ಣಗಳಿಂದಲೂ 
ಅಲಂಕಾರ ಮಾಡಬೇಕು. ಮಾವಿನ ಸೊಪ್ಪಿನಿಂದ ತೋರಣವನ್ನು ಕಟ್ಟಬೇಕು. 


-12- 


ಮಂಗಳಗೌರಿ ಪೂಜೆ 


xk 


೫% 


ಮಂಟಪದಲ್ಲಿ ಬೆಳ್ಳಿಯ ತಟ್ಟೆಯನ್ನಿಟ್ಟು ಅಕ್ಕಿಯನ್ನು ಹಾಕಿ, ಅದರ ಮೇಲೆ 
ಸುವರ್ಣ, ಬೆಳ್ಳಿ, ತಾಮ್ರದ ಮಂಗಳಗೌರಿಯ ಪ್ರತಿಮೆಯನ್ನು ಇಡಬೇಕು. 
ಇದು ಸಾಧ್ಯವಾಗದಿದ್ದರೆ ಅರಿಶಿನದಿಂದ ಗೋಪುರ ಮಾಡಿ, ಅಲ್ಲಿ ಗೌರಿಯನ್ನು 
ಆವಾಹನೆ ಮಾಡಬೇಕು. 


ಕೆಲವರು ಅರಿಶಿನ ಗೋಪುರ ಮಾಡಿ, ಮಂಗಳಗೌರಿಯನ್ನು ಪೂಜಿಸುತ್ತಾರೆ. 
ಆದರೆ ಪ್ರತಿಯೊಂದು ಪೂಜೆಗಳಲ್ಲಿಯೂ ಕಲಶದಲ್ಲಿಯೇ ದೇವತೆಗಳ 
ಆವಾಹನೆಯನ್ನು ಶಾಸ್ತ್ರವು ವಿಧಾನ ಮಾಡಿರುವುದರಿಂದ, ಈ ಪುಸ್ತಕದಲ್ಲಿ 
ಕಲಶದಲ್ಲಿಮಂಗಳಗೌರಿಯನ್ನು ಆವಾಹನೆ ಮಾಡಿ ಪೂಜಿಸುವ ವಿಧಾನವನ್ನಷ್ಟೇ 
ತಿಳಿಸಲಾಗಿದೆ. 


ಅನ್ಯಧಾತುಮಯೀಂ ವಾಪಿ ಸ್ಪಶಕ್ಟಾ ತತ್ರ ಪೂಜಯೇತ್‌ । 
ಸಂಪ್ರದಾಯದಂತೆ ಅರಿಶಿನ ಗೋಪುರವನ್ನು ಮಾಡಿ, ಮಂಗಳಗೌರಿಯನ್ನು 
ಪೂಜಿಸುವುದು ಸಂಪ್ರದಾಯಕ್ಕೆ ಬಿಟ್ಟ ವಿಚಾರ. 

ಪೂಜೆ ಮಾಡುವ ಸನ್ನಿಧಾನ ಸ್ಥಳದಲ್ಲಿ ಪ್ಲಾಸ್ಟಿಕ್‌ವಸ್ತುಗಳನ್ನು ಇಡುವುದು 
ಉಚಿತವಲ್ಲ. ಕಬ್ಬಿಣ, ಸ್ಟೀಲ್‌, ಹಿತ್ತಾಳೆ ಸಾಮಗ್ರಿಗಳನ್ನೂ ಕೂಡ ಪೂಜಾಸನ್ನಿಧಾನ 
ಸ್ಥಳದಲ್ಲಿ ಇಡಬಾರದು. ತಾಮ್ರ, ಬೆಳ್ಳಿ, ಬಂಗಾರ, ಪಂಚಲೋಹ, ಕಂಚು, 


' ಮರ ಇವುಗಳಿಂದ ಸಿದ್ಧಗೊಂಡ ಸಾಮಗ್ರಿಗಳನ್ನಷ್ಟೇ ಉಪಯೋಗಿಸಿ 


ಪೂಜೆಯನ್ನು ಮಾಡಬೇಕು. 


ಅತ್ತೆಮನೆಯವರು ಕೊಟ್ಟಕಂಚಿನ ಪಾತ್ರೆಯಲ್ಲಿ ಅರಿಶಿನ ಕುಂಕುಮ, ಉತ್ತತ್ತಿ, 
ಅಡಿಕೆಬೆಟ್ಟ, ಒಣಕೊಬ್ಬರಿ ಇವುಗಳನ್ನು ಹಾಕಿ, ಕಣದಿಂದ ಆ ಪಾತ್ರೆಯ 
ಬಾಯಿಯನ್ನು ಕಟ್ಟಿ ಸಿಪ್ಪೆ ಸುಲಿಯದ ತೆಂಗಿನಕಾಯಿಯನ್ನು ಅದರ ಮೇಲಿಟ್ಟು 
ಗೌರಿಗೆ ಸಮರ್ಪಣೆ ಮಾಡಲು ಸಿದ್ಧಗೊಳಿಸಬೇಕು. ಗೌರಿಗೆ ಸಮರ್ಪಣೆ 
ಮಾಡಿದ ಮೇಲೆ ತಾಯಿಗೆ ಇದನ್ನು ಮಗಳು ಕೊಡಬೇಕು. ಇದನ್ನು 
ತೆಗೆದುಕೊಂಡ ನಂತರ ತಾಯಿಯು ಮಗಳಿಗೆ ಆರತಿ ಮಾಡಬೇಕು. 


-13- 


ಮಂಗಳಗೌರಿ ಪೂಜೆ 


ಶೇ 


ಮಂಗಳಗೌರಿಗೆ ಉತ್ತರಾಣಿ ಎಲೆಗಳು ಬಹಳ ಪ್ರಿಯವಾಗಿವೆ. ಹಾಗೂ 


ಗರಿಕೆಗಳೂ ಕೂಡ ಪ್ರಿಯವಾಗಿವೆ. ಇವುಗಳನ್ನು ಪೂಜೆಗೆ ಅವಶ್ಯವಾಗಿ 
ಉಪಯೋಗಿಸಬೇಕು. 


ದೂರ್ವಾದಲೈಃ ಷೋಡಶಭಿಃ ಅಪಾಮಾರ್ಗದಲೈಸ್ತಥಾ 
ಷೋಡಶೋನಿತವರ್ತೀಭಿಃ ತಾವದ್ದೀಪಾಂಶ್ಚ ದೀಪಯೇತ್‌ ॥ 


ಹದಿನಾರು ಗರಿಕೆಗಳಿಂದ ಪೂಜಿಸಬೇಕು. ಹದಿನಾರು ಅಪಾಮಾರ್ಗ 
(ಉತ್ತರಾಣಿ)ಯಿಂದ ಪೂಜಿಸಬೇಕು. ಹದಿನಾರು ಬತ್ತಿಗಳಿಂದ ಹದಿನಾರು 
ದೀಪಗಳನ್ನು ಹಚ್ಚಿ ಪೂಜಿಸಬೇಕು. 


ಕಡಲೆಬೇಳೆಯ ಕೋಸಂಬರಿ ಹಾಗೂ ಮೊಸರನ್ನದ ನೈವೇದ್ಯವನ್ನು ಅವಶ್ಯವಾಗಿ 
ಮಾಡಬೇಕು. 


ಷೋಡಶ್ಯಾಪಿ ಸುವಾಸಿನ್ಯೋ ಭೋಜನೀಯಾಃ ಪ್ರಯತ್ನತಃ । 
ಮಾತ್ರೇ ದದ್ಯಾದ್‌ ವಾಯನಂ ತು ಪ್ರಕಾರಂ ಶೃಣು ತಸ್ಯ ಚ॥ 


ಮಂಗಳಗೌರಿಗೆ ಹದಿನಾರು ಸಂಖ್ಯೆ ಬಹಳ ಇಷ್ಟವಾದ್ದರಿಂದ ಎಲ್ಲವನ್ನು 
ಹದಿನಾರು ಸಂಖ್ಯೆಯಲ್ಲಿಯೇ ಮಾಡುವುದು ಶ್ರೇಷ್ಠವಾಗಿದೆ. ಆದ್ದರಿಂದ 
ಹದಿನಾರು ಮಂದಿ ಸುವಾಸಿನಿಯರಿಗೆ ಬಾಗಿಣ ಕೊಡುವುದು ಅತ್ಯಂತ 
ಶ್ರೇಷ್ಠವಾಗಿದೆ. 


ಹದಿನಾರು ಎಳೆಗಳ ಹದಿನಾರು ಗಂಟನ್ನು ಹಾಕಿದ ದೋರವನ್ನು 
ಸಿದ್ಧಪಡಿಸಿಕೊಂಡು ಪೂಜಿಸಬೇಕು. 


ಪೂಜೆಯ ಮೊದಲು ಈ ಪುಸ್ತಕದಲ್ಲಿ ನೀಡಿದ ದೋರಸ್ಥಾಪನ ಮಂತ್ರವನ್ನು 
ಹೇಳಿ, ದೋರವನ್ನಿಟ್ಟು ಮುಂದೆ ಮಾಡುವ ಗೌರಿಪೂಜೆಯ ಜೊತೆ 
ದೋರದಲ್ಲಿಗೌರಿಗೂ ಕೂಡ ಪೂಜೆಯನ್ನು ಮಾಡಬೇಕು. ದೋರ ಪೂಜೆಯ 
ಕ್ರಮ ಇಂದು ಬಿಟ್ಟೇ ಹೋಗಿದೆ. 


-14- 


ಮಂಗಳಗೌರಿ ಪೂಜೆ 


೫% ಪೂಜಿಸಿದ ದೋರವನ್ನು ಪತಿಯ ಮೂಲಕವೇ ಕಟ್ಟಿಸಿ ಕೊಳ್ಳಬೇಕು. ಮೊದಲು 
ಎಡಗೈ ತಾಕಿಸಿ, ಬಲಗೈಗೆ ಕಟ್ಟಿಸಿಕೊಳ್ಳಬೇಕು. ಮತ್ತು ದೋರಕ್ಕೆ ಹೂವನ್ನು 
ಕಟ್ಟಿರಬೇಕು. ಕಟ್ಟಿದ ಮೇಲೆ ಅರಿಶಿನಕುಂಕುಮವನ್ನು ಹಚ್ಚಿ, ಗೌರಿಯು 
ಮಾಂಗಲ್ಯವನ್ನು ಅಭಿವೃದ್ಧಿ ಮಾಡಲಿ ಎಂಬುದಾಗಿ ಪತಿಯಿಂದ ಆಶೀರ್ವಾದ 
ಪಡೆದುಕೊಳ್ಳಬೇಕು. ಮುತ್ತೆ ದೆಯರಿಂದಲೂ ಕೂಡ ದೋರವನ್ನು ಕೆಲವರು 
ಕಟ್ಟಿಸಿಕೊಳ್ಳುತ್ತಾರೆ. 

೫ ಕಟ್ಟಿಸಿಕೊಂಡ ದೋರವನ್ನು ಸ್ವರ್ಣಗೌರಿಯ ಹಬ್ಬದಂದು ವಿಸರ್ಜನೆ 
ಮಾಡುತ್ತಾರೆ. ಯಾವುದೇ ಕಾರಣಕ್ಕೂ ಶ್ರಾವಣ ಮಾಸ ಮುಗಿಯುವ ತನಕ 
ದೋರವನ್ನು ಬಿಚ್ಚಬಾರದು. ಕೆಲವರು ಮರುದಿವಸವೇ ದೋರವನ್ನು 
ತೆಗೆದುಬಿಡುತ್ತಾರೆ. ಇದು ಶಾಸ್ತ್ರೀಯವಲ್ಲ. ಪೂಜೆ ಮಾಡುವ ನಾಕು 
ವಾರಗಳಲ್ಲಿಯೂ ಬಲಗೈಯಲ್ಲಿ ದೋರವು ಇರಬೇಕು. ಅಥವಾ ಪ್ರತಿ ವಾರ 
ನಡೆಸುವ ಪೂಜೆಯಲ್ಲಿ ಹಳೆಯ ದೋರವನ್ನು ಬಿಚ್ಚಿ ಹೊಸ ದೋರ 
ಕಟ್ಟಿಕೊಳ್ಳಬೇಕು. ಕೊನೆಯದ್ದನ್ನು ಸ್ವರ್ಣಗೌರಿ ಹಬ್ಬದಂದು ವಿಸರ್ಜನೆ 
ಮಾಡಬೇಕು. 


೫ ದೋರಕ್ಕೆ ಕೆಲವರು ಐದು ಗಂಟುಗಳನ್ನಷ್ಟೇ ಹಾಕುತ್ತಾರೆ. ಹದಿನಾರು ಗಂಟುಗಳ 
ದೋರವನ್ನು ಕಟ್ಟಿಕೊಳ್ಳಬೇಕೆಂಬುದು ಪೂಜಾಗ್ರಂಥಗಳ ಅಭಿಪ್ರಾಯವಾಗಿದೆ. 
ಬಹುಷಃ ಐದುವರ್ಷಗಳ ಪೂಜೆಯ ಉದ್ದೇಶದಿಂದ ಐದು ಗಂಟುಗಳನ್ನು 
ಹಾಕಬೇಕೆಂಬ ಸಂಪ್ರದಾಯ ಬಂದಿರಬಹುದು. ಹದಿನಾರು ಗಂಟುಗಳನ್ನು 
ಹಾಕಿ, ಹದಿನಾರು ಉಪಚಾರಗಳನ್ನು ಮಾಡಿ, ಹದಿನಾರು ಮುತ್ತೆ ದೆಯರಿಗೆ 
ದಾನನೀಡಿ, ಹದಿನಾರು ದೀಪವನ್ನು ಹಚ್ಚಿ, ಹದಿನಾರು ಗಂಟುಗಳ ದೋರವನ್ನು 
ಕಟ್ಟಿಕೊಳ್ಳುವುದೇ ಶಾಸ್ತಸಮತವಾಗಿದೆ. 

* ಯಾರಿಗೆ ಮಂಗಳವಾರದಂದು ಪೂಜೆ ಮಾಡಲು ಸಾಧ್ಯವೇ ಆಗುವುದಿಲ್ಲವೋ, 
ಮೈಲಿಗೆ ಮೊದಲಾದ ದೋಷಗಳು ಬಂದಿರುತ್ತವೋ,ಅವರು ಶುಕ್ರವಾರದಂದು 


-15- 


ಮಂಗಳಗೌರಿ ಪೂಜೆ 


ಮಂಗಳಗೌರಿ ಪೂಜೆಯನ್ನು ಮಾಡಬೇಕು. ಅಂದೂ ಸಹ ಸಾಧ್ಯವಾಗದಿದ್ದರೆ 
ಬಿಟ್ಟಿರುವ ಪೂಜೆಯನ್ನು ಸ್ವರ್ಣಗೌರೀಪೂಜೆಯಂದು ಆಚರಿಸಬೇಕೆಂಬ 
ಸಂಪ್ರದಾಯವಿದೆ. 


೫ ಏಕಾದಶಿಯಂದು ಮಂಗಳವಾರ ಬಂದರೆ ಕೆಲವರು ಪೂಜಿಸುವುದೇ ಇಲ್ಲ. 
ಆದರೆ ಅಂದು ಗೌರಿಮಂಟಪವನ್ನು ಸಿದ್ಧಗೊಳಿಸಿ, ಆವಾಹನೆ 
ಮೊದಲಾದವುಗಳನ್ನು ಮಾಡಿ, ಸ್ನಾನಾದಿ ಪೂಜೆಯನ್ನು ಮಾಡಿ, 
ನಿರ್ಮಾಲ್ಯತೀರ್ಥವನ್ನು ನೀಡಿ, ಮರುದಿವಸ ಷೋಡಶೋಪಚಾರ ಪೂಜೆಯನ್ನು 
ಮಾಡಬೇಕು. 


% ದ್ವಾದಶಿಯ ದಿವಸ (ಬುಧವಾರದಂದು) ಗೌರಿಗೆ ದೇವರಪೂಜೆಯ ಅನಂತರ 
ಎಲ್ಲ ಬಗೆಯ ಉಪಚಾರ ಪೂಜೆಗಳನ್ನು ನೀಡಿ, ಮಂಗಳಗೌರಿಹಬ್ಬವನ್ನು 
ಸಮರ್ಪಣೆ ಮಾಡಬೇಕು. 


೫ ಮಂಗಳಗೌರಿ ಪೂಜೆ ಮಾಡುವವರು ಅಶುಚಿಯಾಗಿದ್ದರೆ ಶುಚಿರ್ಭೂತರಾದ 
ಮೇಲೆ ಮಂಗಳವಾರದ ಪೂಜೆಯನ್ನು ಆಚರಿಸಬೇಕು. ಅಥವಾ 
ಶುಕ್ರವಾರದಂದು ಪೂಜಿಸುವುದು ಶ್ರೇಷ್ಠವಾಗಿದೆ. ಯಾವುದೇ ಕಾರಣಕ್ಕೂ 
ಶ್ರಾವಣಮಾಸದಲ್ಲಿ ನಾಕು ಮಂಗಳಗೌರಿ ಪೂಜೆಯನ್ನು ಬಿಡಬಾರದು. 


೫. ಮಂಗಳಗೌರಿಯ ಪೂಜೆಯನ್ನು ಮಾಡುವ ಕಲಶವು ಪೂರ್ವಾಭಿಮುಖವಾಗಿ 
ಇರಬೇಕು. ಉತ್ತರಾಭಿಮುಖವಾಗಿಯೂ ಕೂಡ ಇಡಬಹುದು. 


% ಪೂಜೆ ಮಾಡುವ ದಿವಸ ಎರೆದುಕೊಳ್ಳಬೇಕು. ಮತ್ತು ಶುಚಿಯಾದ ವಸ್ತ್ರಗಳನ್ನು 
ಶಾಸ್ತ್ರೀಯಕ್ರಮದಲ್ಲಿ ಧಾರಣೆಮಾಡಿ, ಪೂಜೆಯನ್ನು ಮಾಡಬೇಕು. 

% ಪೂಜೆಗೋಸ್ಕರ ಸಂಗ್ರಹ ಮಾಡಿದ ಪತ್ರೆಗಳನ್ನು, ಪುಷಗಳನ್ನು, ಹೂ 
ಮಾಲೆಗಳನ್ನು ಮೊದಲು ಲಕ್ಷ್ಮೀನಾರಾಯಣರಿಗೆ ಸಮರ್ಪಿಸಿ, ಅನಂತರ 
ಭಾರತೀರಮಣರಿಗೆ ಸಮರ್ಪಿಸಿ, ಶಿವಪಾರ್ವತಿಯರಿಗೆ ಸಮರ್ಪಿಸಬೇಕು. 


-16- 


ಮಂಗಳಗೌರಿ ಪೂಜೆ 


ಭಗವಂತನಿಗೆ ನಿವೇದನೆ ಮಾಡದೇ ಇರುವ ಯಾವುದೇ ಪದಾರ್ಥವನ್ನು 
ಮಂಗಳಗೌರಿಯು ಸ್ವೀಕರಿಸುವುದಿಲ್ಲ. 


೫. ಹದಿನಾರು ಪೂಜೆಯನ್ನು ಗಮನವಿಟ್ಟು ಮಾಡಬೇಕು. ಹದಿನಾರು ಪೂಜೆಗೂ 
ಬೇಕಾಗುವ ಹದಿನಾರು ಸಾಮಗ್ರಿಗಳನ್ನು ಮೊದಲು ಗಮನವಿಟ್ಟು 
ಸಿದ್ಧಪಡಿಸಿಕೊಳ್ಳಬೇಕು. 


ಸೇ ಹದಿನಾರು ಎಳೆಯ ಗೆಜ್ಜೆವಸ್ತವನ್ನು ಸಿದ್ಧಪಡಿಸಿಕೊಂಡು ಪೂಜಾಸಮಯದಲ್ಲಿ 


ಸೆ 


ಮಂಗಳಗೌರಿಗೆ ಸಮರ್ಪಿಸಬೇಕು. 


% ಚಿನ್ನದ ಆಭರಣಗಳನ್ನು ಬಳೆ ಮೊದಲಾದವುಗಳನ್ನು ಮಂಗಳಗೌರಿಗೆ 
ಪೂಜಾಸಂದರ್ಭದಲ್ಲಿ ಸಮರ್ಪಿಸುವುದನ್ನು ಮರೆಯಬಾರದು. 


೫% ಮುಂದೆ ನೀಡಿದ ಅಡುಗೆಗಳನ್ನು ತಯಾರು ಮಾಡಿ, ಎಲ್ಲವನ್ನೂ 
ಲಕ್ಷ್ಮೀನಾರಾಯಣರಿಗೆ ಸಮರ್ಪಣೆ ಮಾಡಿ, ಮುಖ್ಯಪ್ರಾಣದೇವರಿಗೆ 
ಸಮರ್ಪಣೆ ಮಾಡಿ, ಅನಂತರ ಶಿವಪಾರ್ವತಿಯರಿಗೆ ಸಮರ್ಪಣೆ ಮಾಡಬೇಕು. 


%* ಒಂದು ತಟ್ಟೆಯಲ್ಲಿ ಮಾಡಿದ ಎಲ್ಲಾಪದಾರ್ಥಗಳನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು, 
ಅದನ್ನು ಮಂಗಳಗೌರಿಯ ಮುಂದಿಟ್ಟು ಕ್ರಮಪ್ರಕಾರವಾಗಿ ನೈವೇದ್ಯ 
ಮಾಡಬೇಕು. ನೈವೇದ್ಯ ಮಾಡಿದ ಪ್ರಸಾದವನ್ನು ಯೋಗ್ಯರೀತಿಯಲ್ಲಿಯೇ 
ಸ್ವೀಕರಿಸಬೇಕು. 

೫: ಬ್ರಾಹ್ಮಣರಿಗೆ ಅಥವಾ ಮುತ್ತ ದೆಯರಿಗೆ ನೀಡುವ ಉಪಾಯನವನ್ನು ಪೂಜೆಯ 
ಮೊದಲೇ ಸಿದ್ಧಪಡಿಸಿಕೊಂಡು, ಮಂಗಳಗೌರಿಗೆ ಸಮರ್ಪಣೆ ಮಾಡಬೇಕು. 


೫ ಗೋಧಿಹಿಟ್ಟನ್ನು ಕಲಿಸಿ, ಹಣತೆಯನ್ನು ಮಾಡಿ, ಹದಿನಾರು ಬತ್ತಿಗಳನ್ನಿಟ್ಟು 
ಯಥೇಚ್ಛವಾಗಿ ತುಪ್ಪವನ್ನು ಹಾಕಿ, ಮಂಗಳಗೌರಿಯ ಮುಂದೆ ದೀಪವನ್ನು 
ಬೆಳಗಬೇಕು. ಮತ್ತು ಮಂಗಳಾರತಿಯ ಸಮಯದಲ್ಲಿಹದಿನಾರು ಆರತಿಗಳನ್ನು 
ಮಾಡಬೇಕು. ಹದಿನಾರು ದೀಪಗಳನ್ನು ತಟ್ಟೆಯಲ್ಲಿಟ್ಟು ಆರತಿ ಮಾಡಬೇಕು. 


-17- 


ಮಂಗಳಗೌರಿ ಪೂಜೆ 


p 


ತಂಬಿಟ್ಟಿನಲ್ಲಿ ಹದಿನಾರು ಹೂ ಬತ್ತಿ ಗಳನ್ನಿಟ್ಟು ಆರತಿ ಮಾಡಬೇಕು. ಮತ್ತು 
ಕದಲಾರತಿಯನ್ನೂ ಕೂಡ ಮಾಡಬೇಕು. ಹೆಣಕ್ಟಳು ಮಂಗಳಾರತಿ ಬತ್ತಿ 
ಉಪಯೋಗಿಸಿ ಮಂಗಳಾರತಿ ಮಾಡುವ ಸಂಪ್ರದಾಯವಿಲ್ಲ. 


ಮುತ್ತೆ ದೆಯರಿಗೆ ನೀಡುವ ಉಪಾಯನದಲ್ಲಿಯೂ ಹದಿನಾರು ಪದಾರ್ಥಗಳು 
ಇರಬೇಕು. ಬಾಗಿಣದಲ್ಲಿಯೂ ಕೂಡ ಹದಿನಾರು ಪದಾರ್ಥಗಳಿರಬೇಕು. 


ಬಾಗಿಣದಲ್ಲಿ ಇರುವ ಪದಾರ್ಥಗಳ ಬಗ್ಗೆ ಅದನ್ನು ನೀಡುವ ಕ್ರಮದ ಬಗ್ಗೆ 
ಸ್ವರ್ಣಗೌರಿಪುಸ್ತಕವನ್ನು ನೋಡಿ ಅದರ ಪ್ರಕಾರ ಬಾಗಿಣವನ್ನು ದಾನ 
ಮಾಡಬೇಕು. 


ಸಾಯಂಕಾಲದಂದು ಮಂಗಳಗೌರಿಗೆ ಆರತಿಯನ್ನು ಮಾಡಿ, ಸಕ್ಕರೆ, ಉತ್ತತ್ತಿಗಳ 
ನೈವೇದ್ಯವನ್ನು ಮಾಡಬೇಕು. ಮರುದಿವಸವೇ ಮಂಗಳಗೌರಿ ಕಲಶದ 
ವಿಸರ್ಜನೆಯನ್ನು ಮಾಡಬೇಕೆಂದು ಪೂಜಾ ಶಾಸ್ತ್ರವು ಹೇಳುತ್ತದೆ. 


ಮಂಗಳಗೌರಿಪೂಜೆಯನ್ನು ಮಾಡಿದ ಮೇಲೆ ಕಥೆಯನ್ನು ಹಾಡುತ್ತಾ, ಓದುತ್ತಾ 
ಅಥವಾ ಕೇಳುತ್ತಾ ಮಸಿ ಸಂಗ್ರಹವನ್ನು ಮಾಡಬೇಕು. 


ತಟ್ಟೆಯ ಕೆಳಭಾಗಕ್ಕೆ ಅಥವಾ ಮೊಗಚಕ್ಳೆಗೆ ತುಪ್ಪವನ್ನು ಸವರಿ, ಇಲ್ಲಿ 
ಅನುವಾದದ ಕಥಾಭಾಗವನ್ನು ಓದುತ್ತಾ ಹದಿನಾರು ಎಳೆಯ ಗೋಧಿಹಿಟ್ಟಿನ 
ದೀಪದ ಮೇಲೆ ಹಿಡಿಯಬೇಕು. ಆಗ ಮೊಗಚು ಕೈನ ಕೆಳಗೆ ಕಾಡಿಗೆಯು 
ಕಟ್ಟುತ್ತದೆ. ಅಥವಾ ಇಲ್ಲಿನೀಡಿದ ಮಂಗಳಗೌರೀ ಹಾಡನ್ನೂ ಕೂಡ ಹೇಳುತ್ತಾ 
ಕಾಡಿಗೆಯನ್ನು ಸಿದ್ಧಗೊಳಿಸಬೇಕು. 


ಮಗಳು ಹೀಗೆ ಕಾಡಿಗೆಯನ್ನು ಸಿದ್ಧಗೊಳಿಸಬೇಕಾದರೆ ತಾಯಿಯು 
ಜಾವಳವನ್ನು ಮಾಡುತ್ತಾಳೆ. ಅಂದರೆ ಮಗಳ ಕಾಲಿಗೆ ಓಕುಳಿಯನ್ನು ಹಚ್ಚಿ 
(ಎರಡು ಕಾಲುಗಳಿಗೆ ಸುತ್ತಲೂ ಅರಿಶಿನ ಕುಂಕುಮವನ್ನು ಹಚ್ಚುತ್ತಾಳೆ). 
ಜಡೆಯನ್ನು ಹಾಕಿ, ಹೂವು ಮುಡಿಸುತ್ತಾಳೆ. ತಾಯಿಯ ಮನೆಯಲ್ಲಿ 


-18- 


ಮಂಗಳಗೌರಿ ಪೂಜೆ 


ಮಂಗಳಗೌರಿ ಪೂಜೆ ಮಾಡುವಾಗ ಮಾತ್ರ ಈ ಕ್ರಮವಿದೆ. ಅತ್ತೆಮನೆಯಲ್ಲಿ 
ಇರುವುದಿಲ್ಲ. | 


೫ ಮೊಗಚುಕೈನಲ್ಲಿ ಕಟ್ಟಿದ ಕಾಡಿಗೆಯನ್ನು ಮೊದಲು ತಾಯಿಗೆ, ಅನಂತರ 
ಮುತ್ತೆ ದೆಯರಿಗೆ ನೀಡಿ, ಅನಂತರ ತಾನು ಧಾರಣೆ ಮಾಡಬೇಕು. ಕಾಡಿಗೆಯನ್ನು 
ಅಂದೇ ವಿಸರ್ಜನೆ ಮಾಡಬಾರದು. 


೫% ಕಲಶದಲ್ಲಿ ಮಂಗಳಗೌರಿಯನ್ನು ಆವಾಹನೆ ಮಾಡುವಾಗ ರುದ್ರದೇವರ 
ತೊಡೆಯಲ್ಲಿ ಕುಳಿತ ಮಂಗಳಗೌರಿಯನ್ನೇ ಆವಾಹನ ಮಾಡಬೇಕು. ಮತ್ತು 
ಅಂತರ್ಯಾಮಿಯಾದ ಜಯಾಪತಿ ಸಂಕರ್ಷಣನನ್ನು ಆವಾಹನೆ ಮಾಡಿ, 
ಮುಖ್ಯವಾಗಿ ಪೂಜಿಸಬೇಕು. 

೫ ಮೊದಲ ವರ್ಷ ಕನಿಷ್ಠಪಕ್ಷ ಐದು ದಂಪತಿಗಳನ್ನು ಕರೆದು, ಊಟ ಹಾಕಬೇಕು. 
ಮುಂದಿನ ವರ್ಷಗಳಲ್ಲಿ ಸ್ವಯಂ ಪಾಕಕ್ಕೆ. ಬಾಗಿಣದ ಜೊತೆ 
ಪದಾರ್ಥಗಳನ್ನಾದರೂ ಕೊಡಬೇಕು. 

೫ ಉಪ್ಪಿಲ್ಲದ ಊಟವನ್ನು ಮಾಡಬೇಕೆಂದು ಕಥಾಭಾಗವು ಹೇಳುತ್ತದೆ. ಇದನ್ನು 
ಪ್ರಯತ್ನಪಟ್ಟು ಅನುಷ್ಠಾನ ಮಾಡಬೇಕು. 

೫* ಕೆಲವರು ತಾಯಿಗೆ ಕೊನೆಯ ವರ್ಷ ಬಾಗಿಣ ನೀಡುತ್ತಾರೆ. ಆದರೆ 
ವ್ರತರಾಜದಲ್ಲಿ ಮೊದಲನೆಯ ವರ್ಷವೇ ತಾಯಿಗೆ ಬಾಗಿಣವನ್ನು ಕಂಚಿನ 
ಪಾತ್ರೆ ದಾನವನ್ನು ನೀಡಬೇಕೆಂದು ಹೇಳಿದೆ. ಮತ್ತು ಮೊದಲನೆಯ ವರ್ಷ 
ತಾಯಿಯ ಮನೆಯಲ್ಲಿಪೂಜೆಯನ್ನು ಮಾಡುವುದರಿಂದ ಆಗಲೇ ಕೊಡುವುದು 
ಸೂಕ್ತವಾಗಿದೆ. 

೫ ಮಂಗಳಗೌರೀ ವ್ರತವನ್ನು ಐದುವರ್ಷಗಳ ಕಾಲ ಮಾಡಿದರೆ ಸಾಕು. ಮುಂದಿನ 
ವರ್ಷಗಳಲ್ಲಿ ಮಾಡುವ ಸಂಪ್ರದಾಯವು ಇರುವುದಿಲ್ಲ. 


-19- 


ಮಂಗಳಗೌರಿ ಪೂಜೆ 


ಸ ಮಂಗಳಗೌರೀಪೂಜೆಯನ್ನು ಶ್ರದ್ಧೆಯಿಂದ ಮಾಡಿದಾಗ ಪತಿ-ಪತ್ನಿಯರಲ್ಲಿ 
ಅನುಬಂಧವು ನಿರಂತರವಾಗಿರುತ್ತದೆ.' ಪುತ್ರ-ಪೌತ್ರಾಭಿವೃದ್ಧಿಯು ಆಗುತ್ತದೆ. 
ಸದ್ಗಹಿಣಿಯಾಗಿ ಬದುಕುವ ಉತ್ತಮ ಅವಕಾಶವು ದೊರಕುತ್ತದೆ. ಮಾಡಿದ 
ಪಾಪಗಳೆಲ್ಲವೂ ಪರಿಹಾರವಾಗಿ ಶಿವಪಾರ್ವತಿಯರ ವಿಶೇಷ 
ಅನುಗ್ರಹವಾಗುತ್ತದೆ. 


ಮಾಂಗಲ್ಯಭಾಗ್ಯಕ್ಕೆ ಕಾರಣಳಾದ ಮಂಗಳಗೌರಿ 
ಮಾಂಗಲ್ಯಸೂತ್ರದ ಒಂದು ಅಪೂರ್ವವಿಚಾರ 


ವಿವಾಹಿತರಾದ ಪ್ರತಿಯೊಬ್ಬ ಮುತ್ತೆ ದೆಯರು ಮಾಂಗಲ್ಯಸೂತ್ರವನ್ನು 
ದೀಕ್ಷಾಸೂತ್ರವಾಗಿ ಗಂಡನ ಕೈಯಿಂದ ಕಟ್ಟಿಸಿಕೊಳ್ಳುತ್ತಾರೆ. ಈ ಮಾಂಗಲ್ಯಸೂತ್ರಕ್ಕೆ 
ಅಭಿಮಾನಿದೇವತೆ ಎಂದರೆ ಗೌರಿ. ಆದ್ದರಿಂದಲೇ ಇವಳು ಮಂತಳಗೌರೀ ಎಂದು 
ಕರೆಸಿಕೊಳ್ಳುತ್ತಾಳೆ. ವಿವಾಹದಿಂದ ಕೊನೆಯತನಕವೂ ತಮ್ಮ ಸೌಮಾಂಗಲ್ಯದ 
ಪ್ರತೀಕವಾಗಿ ಮಾಂಗಲ್ಯಸೂತ್ರವನ್ನು ಧಾರಣೆ ಮಾಡುತ್ತಾರೆ. ಎಲ್ಲಾಮುತ್ತೈ! ದೆಯರಿಗೆ 
ಮಾಂಗಲ್ಯಭಾಗ್ಯವನ್ನು ನೀಡುವ ದೇವಿಯಾದ ಇವಳನ್ನು ಮಂಗಳಗೌರೀ ಎಂಬ 
ಅನುಸಂಧಾನದಿಂದ ಪ್ರತಿಯೊಬ್ಬ ಸ್ತ್ರೀಯು ಪೂಜೆ ಮಾಡಲೇಬೇಕು. ಮಾಂಗಲ್ಯ 
ಎಂದರೆ ಮಂಗಲ ಎಂದೇ ಅರ್ಥ. 


ಮಂಗಲ ಶಬ್ದದ ಮೇಲೆ 'ಷ್ಯಇ್‌" ಪ್ರತ್ಯಯವು ಬಂದು ಮಾಂಗಲ್ಯ ಎಂಬ 
ಶಬ್ದವು ನಿಷನ್ನವಾಗಿದೆ. ಸ್ವಾರ್ಥದಲ್ಲಿ ಷ್ಯಇಗ್‌ ಪ್ರತ್ಯಯವು ಬಂದಿರುವುದರಿಂದ 
ಮಾಂಗಲ್ಯಶಬ್ದಕ್ಕೂ ಕೂಡ ಮಂಗಳ ಎಂದರ್ಥ. "ಮಂಗಲಂ ಭಗವಾನ್‌ ವಿಷ್ಣು 
ಮಂಗಲಂ ಮಧುಸೂದನಃ' ಎಂಬಂತೆ ನಿಜವಾಗಿಯೂ ಕೂಡ ಮಂಗಲ ಎನಿಸಿದವನು 
ಭಗವಂತನಾದ ಮಹಾವಿಷ್ಣುಮಾತ್ರ. ಅನಂತರ ಲಕ್ಚ್ಮೀದೇವಿಯೂ ಮಂಗಳ ಎಂದು 
ಕರೆಸಿಕೊಳ್ಳುತ್ತಾಳೆ. ಮಂ ವಿಘ್ನಂ ಗಿಲತಿ ಪರಿಹರತಿ - ಮಹಾಲಕ್ಷ್ಮೀ. ಎಲ್ಲರ ವಿಘ್ಹಗಳನ್ನ 
ಪರಿಹಾರ ಮಾಡುವುದರಿಂದ ಲಕ್ಷ್ಮೀದೇವಿಯು ಮಂಗಳ ಎಂದು ಕರೆಸಿಕೊಳ್ಳುತ್ತಾಳೆ. 


-20- 


ಮಂಗಳಗೌರಿ ಪೂಜೆ 


ಗೃಹಸ್ಥಜೀವನಕ್ಕೆ ಕಾಲಿಟ್ಟ ಆ ಸಾಧ್ವಿಶಿರೋಮಣಿಗೆ ಜೀವನದಲ್ಲಿ ಪ್ರತಿಕ್ಷಣವೂ ಬರುವ 
ನೂರಾರು ವಿಘ್ನಗಳನ್ನು ಪರಿಹಾರ ಮಾಡುವುದಕ್ಕೆ ಯಾವ ಮಾಂಗಲ್ಯ ಸೂತ್ರವನ್ನು 
ಕಂಠದಲ್ಲಿ ಧರಿಸುತ್ತಾರೋ ಅದು ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವುದರಿಂದ 
ಮಂಗಳಸೂತ್ರವೆಂದು ಕರೆಸಿಕೊಳ್ಳುತ್ತದೆ. ಈ ಮಂಗಳಸೂತ್ರದಲ್ಲಿ ತಾಳಿ, ಹವಳ, 
ಮುತ್ತು, ಚಿನ್ನದ ಗುಂಡು ಹಾಗೂ ಕರಿಮಣಿಗಳು ಇರುತ್ತವೆ. ಇವುಗಳ 
ಜೋಡಣೆಯಲ್ಲಿ ಹಾಗೂ ಸಂಖ್ಯೆಯಲ್ಲಿ ಸಂಪ್ರದಾಯಭೇದವಿದೆ. 


ಮಾಂಗಲ್ಯಸೂತ್ರದ ಬಗ್ಗೆ ಎಲ್ಲಿಯೂ ಕೂಡ ಸ್ಪಷ್ಟವಾದ ಆಧಾರವು 
ದೊರಕುವುದಿಲ್ಲ. ಲಕ್ಷ್ಮೀಶೋಭಾನೆ ಪದದಲ್ಲಿ ಶ್ರೀಮದ್‌ ವಾದಿರಾಜತೀರ್ಥ 
ಗುರುಸಾರ್ವಭೌಮರು ಹೀಗೆ ಹೇಳಿದ್ದಾರೆ - 


ಕಂಬುಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ 
ಅಂಬುಜವೆರಡು ಕರಯುಗದಿ 
ಅಂಬುಜವೆರಡು ಕರಯುಗದಿ ಧರಿಸಿ ಪೀ- 
ತಾಂಬರವುಟ್ಟು ಮೆರೆದಳು ॥ 


ಎಂದು. ಇದಕ್ಕೂ ಮೊದಲು ಯಾವ ಗ್ರಂಥಗಳಲ್ಲಿಯೂ, ಯಾವುದೇ 
ಪ್ರಯೋಗ ಗ್ರಂಥದಲ್ಲಿಯೂ ಕೂಡ ಮಾಂಗಲ್ಯಸೂತ್ರದ ಬಗ್ಗೆ ಉಲ್ಲೇಖವು 
ದೊರಕುವುದಿಲ್ಲ. ಆದರೆ ಪಾರಸ್ಕರ ಗೃಹ್ಯಸೂತ್ರದಲ್ಲಿ ಒಂದು ಉಲ್ಲೇಖವಿದೆ - 
ವಿವಾಹೇ ವೃದ್ಧಾಣಾಂ ಸ್ತ್ರೀಣಾಂ ಚ ವಚನಂ ಕುರ್ಯುಃ ಸೂತ್ರೇ ಅನಪವಿದ್ಧಮಪಿ 
ವಧುವರ್ಯೋಃ ಮಂಗಳಸೂತ್ರಂ ಗಲೇ ಮಾಲಾಧಾರಣಂ ॥ 
ಎಂದು ನಾವು ಅನುಷ್ಠಾನ ಮಾಡುವುದಕ್ಕಾಗಿ ಮಾನವಗೃಹ್ಯಸೂತ್ರ, 
ಪಾರಸ್ಕರಗೃಹ್ಯಸೂತ್ರ, ಗೌತವ ಗೃಹ್ಯಸೂತ್ರ ಹಾಗೂ ಸ್ವಶಾಖೋಕ್ತಗೃಹ್ಯಸೂತ್ರವನ್ನು 
ಅನುಸರಿಸುತ್ತೇವೆ. ಅವುಗಳಲ್ಲಿ ಒಂದಾದ ಪಾರಸ್ಕರಗೃಹ್ಯಸೂತ್ರವು ಹೀಗೆ ಹೇಳುತ್ತದೆ- 
""ಹಿಂದಿನ ಸೂತ್ರಗಳಲ್ಲಿ ಮಂಗಳಸೂತ್ರದ ಬಗ್ಗೆ ಉಲ್ಲೇಖವಿಲ್ಲದಿದ್ದರೂ ಕೂಡ 


-21- 


ಮಂಗಳಗೌರಿ ಪೂಜೆ 


ವಧುವಿನ ಕಂಠದಲ್ಲಿ ಕಟ್ಟಬೇಕು'' ಎಂದು ಉಲ್ಲೇಖವನ್ನು ನೀಡಿದೆ. ಹಾಗೂ 
ಮತ್ತೊಂದು ಪ್ರಯೋಗಗ್ರಂಥದಲ್ಲಿ ಹೀಗಿದೆ - 


ಮಾಂಗಲ್ಯಸೂತ್ರಂ ಮಹತಾಮನುಗ್ರಹಪುರಸರಂ 
ಪಾಣಿಭ್ಯಾಂ ತು ಸಮಾದಾಯ ವರಃ ಪ್ರತ್ಯಜ್‌ಮುಖಸ್ಕಿತಃ | 
ಆಶ್ಚಾದ್ಯ ನೂತನಂ ವಾಸೋ ವರಂ ಮಂಗಲಸೂತ್ರಕಂ 

ಚ 
ಸುವರ್ಣಮಣಿಸಂಯುಕ್ತಂ ಬದ್ಧೀಯಾತ್‌ ಕನ್ಯಕಾಗಲೇ || 


ಹಿರಿಯರ ಆಶೀರ್ವಾದವನ್ನು ಪಡೆದು ಎರಡು ಕೈಗಳಿಂದ ಮಾಂಗಲ್ಯಸೂತ್ರವನ್ನು 
ಹಿಡಿದು, ವರನು ವಧುವಿನ ಎದುರಿನಲ್ಲಿಕುಳಿತು ಈ ಮಾಂಗಲ್ಯಸೂತ್ರವನ್ನು ಕಟ್ಟಬೇಕು. 
ಅದು ಸುವರ್ಣಮಣಿಯಿಂದ ಕೂಡಿರಬೇಕು. ವಧುವಿನ ಕಂಠದಲ್ಲಿ ಅದನ್ನು ಕಟ್ಟಬೇಕು 
ಎಂಬುದಾಗಿ ಹೇಳಲಾಗಿದೆ. ಇವೆರಡರ ಆಧಾರದಿಂದ ಮಾಂಗಲ್ಯಸೂತ್ರವು 
ಪ್ರಾಚೀನವೆಂದು ಸಿದ್ಧವಾಗುತ್ತದೆ. 


ಈ ಮಾಂಗಲ್ಯಸೂತ್ರದಲ್ಲಿ ಸುವರ್ಣದ ಗುಂಡುಗಳಿರುತ್ತವೆ. 
ಗೃಹಸ್ನರಾದವರೆಲ್ಲರೂ ಅವಶ್ಯವಾಗಿ ಚಿನ್ನವನ್ನು ಧಾರಣೆಮಾಡಬೇಕಾದ್ದರಿಂದ, 
ತನ್ಮೂಲಕ ದಾರಿದ್ರ್ಯವು ಪರಿಹಾರವಾಗುವುದರಿಂದ, ಸುವರ್ಣದ ಗುಂಡುಗಳನ್ನು 
ಇದರಲ್ಲಿ ಹಾಕಿರಬೇಕು. ಇದರಂತೆ ಹವಳಗಳನ್ನೂ ಕೂಡ ಹಾಕಿರಬೇಕು. ಇದರಿಂದ 
ಕುಜದೋಷವು ಪರಿಹಾರವಾಗುತ್ತದೆ. ಕುಜನ ಅನುಗ್ರಹವಾಗಿ ಸಂತತಿಯು 
ಅಭಿವೃದ್ಧಿಯಾಗುತ್ತದೆ. ಮನೋಕಾರಕನಾದ ಚಂದ್ರನ ಅನುಗ್ರಹಕ್ಕಾಗಿ ಮುತ್ತುಗಳನ್ನೂ 
ಕೂಡ ಇದರಲ್ಲಿ ಜೋಡಿಸಬೇಕು. ಸಂಸಾರವನ್ನು ಸಾಗಿಸಲು ಮುಖ್ಯವಾಗಿ 
ಮನೋಧ್ಛೆರ್ಯ, ಮನಸಿನ ಶುದ್ಧತೆ ಇವುಗಳು ಅವಶ್ಯಕವಾದ್ದರಿಂದ ಚಂದ್ರನ 
ಅನುಗ್ರಹಕ್ಕಾಗಿ ಮುತ್ತನ್ನು ಧಾರಣೆ ಮಾಡಬೇಕು. ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ 
ತಾಳಿಯನ್ನು ಧರಿಸಬೇಕು. ಹಾಗೂ ಕರಿಮಣಿಗಳನ್ನೂ ಕೂಡ ಇವುಗಳಲ್ಲಿ 
ಪೋಣಿಸಿರಬೇಕು. ಇದು ಶನಿದೇವನ ಅನುಗ್ರಹವನ್ನು ಸೂಚಿಸುತ್ತವೆ. ನೀಲಮಣಿಯು 
ಎರಡುವಿಧವಾಗಿದೆ - ಕೃಷ್ಣನೀಲ ಹಾಗೂ ಇಂದ್ರನೀಲ ಎಂದು. ಇವೆರಡಕ್ಕೂ ಕೂಡ 


೨22... 


ಮಂಗಳಗೌರಿ ಪೂಜೆ 


ಶನಿಯೇ ಅಧಿಪತಿಯಾಗಿದ್ದಾನೆ. ಕೃಷ್ಣನೀಲಮಣಿಯು ಕರಿಮಣಿಯಂತೆ ಕಡುಕಪಾಗಿ 
ಇರುತ್ತದೆ. ಆದರೆ ಯಾರು ಸಂತತಿಕಾಮರಾಗಿರುತ್ತಾರೋ ನೀಲಮಣಿಯನ್ನು ಹಾಗೂ 
ವಜ್ರವನ್ನು ಧರಿಸಬಾರದೆಂದು ರತ್ನಶಾಸ್ತ್ರವು ತಿಳಿಸುತ್ತದೆ. ಆದ್ದರಿಂದ ನೀಲಮಣಿಯ 
ಪ್ರತೀಕವಾಗಿ ಕರಿಮಣಿಯನ್ನು ಎಲ್ಲರೂ ಪೋಣಿಸುತ್ತಾರೆ. 


ಹಿಂದಿನ ಕಾಲದಲ್ಲಿ ಮಣ್ಣನ್ನು ಸುಟ್ಟಿ ಕರಿಮಣಿಗಳನ್ನು ರಚಿಸುತ್ತಿದ್ದರು. ಆದರೆ 
ಈಗ ಇದು ಸಾಧ್ಯವಾಗುತ್ತಿಲ್ಲ. ಇದರ ಬದಲಾಗಿ ಗಾಜಿನ ಕರಿಮಣಿಗಳನ್ನು 
ಹಾಕಿಕೊಳ್ಳುತ್ತಾರೆ. ಸರ್ವಥಾ ಪ್ಲಾಸ್ಟಿಕ್‌ ಕರಿಮಣಿಗಳನ್ನು ಉಪಯೋಗಿಸಬಾರದು. 
ಗಾಜು ಸಹ ಮುಣ್ಣಿನಿಂದಲೇ ನಿರ್ಮಾಣವಾಗುವುದರಿಂದ ಇದು 
ದೋಷವೆನಿಸುವುದಿಲ್ಲ. ಕರಿಮಣಿಗಳನ್ನು ಹಾಕಿಕೊಳ್ಳುವುದರಿಂದ ಆಯುಷ್ಯವು 
ಅಭಿವೃದ್ಧಿಯಾಗುತ್ತದೆ. ಸಂಕಷ್ಟಗಳು ಕಡಿಮೆಗೊಳ್ಳುತ್ತವೆ. ಏಕೆಂದರೆ ಶನಿದೇವನ 
ಅನುಗ್ರಹವಾಗುತ್ತದೆ. ಆದ್ದರಿಂದ ಹವಳವನ್ನು ಕುಜನ ಅನುಗ್ರಹಕ್ಕಾಗಿ, ಮುತ್ತನ್ನು 
ಚಂದ್ರನ ಅನುಗ್ರಹಕ್ಕಾಗಿ, ಚಿನ್ನವನ್ನು ಶುಕ್ರನ ಅನುಗ್ರಹಕ್ಕಾಗಿ, ಕರಿಮಣಿಯನ್ನು ಶನಿದೇವನ 
ಅನುಗ್ರಹಕ್ಕಾಗಿ ಕಂಠದಲ್ಲಿ ಧಾರಣೆ ಮಾಡಬೇಕು ಎಂಬುದಾಗಿ ಜ್ಯೋತಿಷಿಗಳು 
ಅಭಿಪ್ರಾಯಪಡುತ್ತಾರೆ. ಕೆಲವು ಜ್ಯೋತಿಷಿಗಳು ಕರಿಮಣಿಯ ಸಂಖ್ಯೆಯನ್ನೂ ಕೂಡ 
ಒಂದೊಂದು ರಾಶಿಯವರಿಗೆ ಒಂದೊಂದು ರೀತಿಯಲ್ಲಿ ವಿಧಾನ ಮಾಡುತ್ತಾರೆ. 
ಅದು ಹೀಗಿದೆ - ಮೇಷ, ವೃಶ್ಚಿಕ ೨೧ ಕರಿಮಣಿ, ವೃಷಭ, ತುಲಾ ೪೦ ಕರಿಮಣಿ, 
ಮಿಥುನ, ಕನ್ಯಾ ೩೪ ಕರಿಮಣಿ, ಕರ್ಕಾಟಕ ೨೦ ಕರಿಮಣಿ, ಸಿಂಹ ೧೮ ಕರಿಮಣಿ, 
ಧನು, ಮೀನ ೩೨ ಕರಿಮಣಿ, ಕುಂಭ, ಮಕರ ೩೮ ಕರಿಮಣಿ, ಸಂಖ್ಯಾಶಾಸ್ತ್ರದ 
ಬಲದಿಂದ ಈ ಸಂಖ್ಯೆಯಲ್ಲಿ ಕರಿಮಣಿಗಳ ಧಾರಣೆಯನ್ನು ತಿಳಿಸುತ್ತಾರೆ. ಆದರೆ 
ಇದಕ್ಕೆ ನಿಖರವಾದ ಮಾಹಿತಿಯು ದೊರಕುವುದಿಲ್ಲ. ಸಂಖ್ಯೆಗೆ ಅನುಗುಣವಾಗಿ 
ಕರಿಮಣಿಯನ್ನು ಧಾರಣೆ ಮಾಡುವವರು ಎಡಭಾಗದಲ್ಲಿ೩೬, ಬಲಭಾಗದಲ್ಲಿ೩೬ 
ಮಣಿಗಳನ್ನು ಧರಿಸಬಹುದು. ಭಗವಂತನ ೩೬೦೦೦ ಸ್ತ್ರೀರೂಪಗಳ ಹಾಗೂ 
ಪುರುಷರೂಪಗಳ ಚಿಂತನೆಗೆ ಇದು ಪೂರಕವಾಗುತ್ತದೆ. ಅಥವಾ ೫೧ 


23. 


ಮಂಗಳಗೌರಿ ಪೂಜೆ 


ಭಗವದ್‌-ರೂಪಗಳ ಪ್ರತೀಕವಾಗಿ ೫೧ ಕರಿಮಣಿಗಳನ್ನು ಧರಿಸಬಹುದು. ಅಥವಾ 
೧೦೧ ಭಗವದ್‌-ರೂಪಗಳ ಪ್ರತೀಕವಾಗಿ ೧೦೧ ಕರಿಮಣಿಗಳನ್ನು ಧರಿಸಬಹುದು. 


ಕೆಲವರು ಚಿನ್ನದಲ್ಲಿಯೇ ಮಾಂಗಲ್ಯವನ್ನು ಪೋಣಿಸಿಕೊಂಡು ಹಾಕಿಕೊಳ್ಳುತ್ತಾರೆ. 
ಕೆಲವರು ದಾರದಲ್ಲಿಯೇ ಪೋಣಿಸಿಕೊಂಡು ಹಾಕಿಕೊಳ್ಳುತ್ತಾರೆ. ಇದೆರಡೂ ಕೂಡ 
ತಪ್ಪಲ್ಲ. ಆದರೆ ನೈಲಾನ್‌ ದಾರದಲ್ಲಿ ಕರಿಮಣಿಗಳನ್ನು ಪೋಣಿಸಿ ಹಾಕಿಕೊಳ್ಳುವುದು 
ತಪ್ಪು. ಇದು ಶಾಸ್ತ್ರೀಯವಲ್ಲ. ಕಲಿಯುಗದಲ್ಲಿ ಎಲ್ಲ ವರ್ಣದವರಿಗೂ ಕಾರ್ಪಾಸದ' 
ದಾರವನ್ನೇ ವಿಧಾನ ಮಾಡಿದ್ದರಿಂದ, ಹತ್ತಿಯ ದಾರದಲ್ಲಿಯೇ ಕರಿಮಣಿಗಳನ್ನೂ ' 
ಮಾಂಗಲ್ಯವನ್ನೂ ಪೋಣಿಸಿಕೊಂಡು ಹಾಕಿಕೊಳ್ಳಬೇಕು. ತಂತು ಎಂದರೆ ಸುವರ್ಣದ 
ತಂತುವೂ ಕೂಡ ಆಗುತ್ತದೆ. ಆದರೆ ಪುರುಷರು ಹೇಗೆ ಸುವರ್ಣದ 
ಯಜ್ಞೋಪವೀತವನ್ನು ಧರಿಸದೇ ಹತ್ತಿಯಿಂದ ಮಾಡಿದ ಯಜ್ಞೋಪವೀತವನ್ನು 
ಧರಿಸುತ್ತಾರೋ, ಹಾಗೆಯೇ ಸ್ತ್ರೀಯರು ಹತ್ತಿಯ ದಾರದಲ್ಲಿಯೇ ಮಾಂಗಲ್ಯವನ್ನು 
ಧರಿಸಬೇಕು. ಇದರಿಂದ ಎಲ್ಲ ರೀತಿಯಲ್ಲಿಯೂ ಆಯುಷ್ಯವೂ, ಆರೋಗ್ಯವೂ 
ಅಭಿವೃದ್ಧಿಯಾಗಿ ಭಗವಂತನ ಅನುಗ್ರಹವಾಗುತ್ತದೆ. ಇಂಥ ಶ್ರೇಷ್ಠವಾದ 
ಮಾಂಗಲ್ಯಸೂತ್ರವನ್ನು ಇಂದು, ಲಕ್ಷ್ಮೀದೇವಿಗೂ ಹಾಗೂ ಗೌರೀದೇವಿಗೂ 
ಸಮರ್ಪಣೆಯನ್ನು ಮಾಡಬೇಕು. 


ಇಲ್ಲಿಯ ತನಕ ಮಾಡಿದ ಚಿಂತನೆಯಿಂದ ಮಂಗಳಗೌರಿ ಎಂದರೆ 
ಮಾಂಗಲ್ಯಗೌರಿ ಎಂದರ್ಥ. ಮಾಂಗಲ್ಯಭಾಗ್ಯವನ್ನು ನೀಡುವ ಪಾರ್ವತೀದೇವೀ 
ಎಂಬುದು ಇದರ ಅಭಿಪ್ರಾಯ. ಹಾಗಾಗಿ ಮಾಂಗಲ್ಯಭಾಗ್ಯದ ಪ್ರಾಪ್ತಿಗಾಗಿ 
ಪ್ರತಿಯೊಬ್ಬರೂ ಮಂಗಳಗೌರಿ ವ್ರತವನ್ನು ಆಚರಿಸಬೇಕು. ಹಾಗೂ ತಾವು ಧರಿಸುವ 
ಮಾಂಗಲ್ಯವನ್ನು ಲಕ್ಕಿ ಕ್ಲೀನಾರಾಯಣರಿಗೆ ಹಾಗೂ ಭಾರತೀರಮಣಮುಖ್ಯಪಾಣ- 
ದೇವರಿಗೆ ಉಮಾಮಹೇಶ್ವರರಿಗೆ, ವಿಶೇಷವಾಗಿ ಮಂಗಳಗೌರಿಗೆ ಸಮರ್ಪಿಸಬೇಕು. 


॥ ಶ್ರೀಕೃಷ್ಣಾರ್ಪಣಮಸ್ತು ॥ 


-24- 


೬25. 


ಮಂಗಳಗೌರಿ ಪೂಜೆ 


॥ಶ್ರೀಮದ್ಭನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮ: ॥ 
ಮಂಗಳಗೌರಿಪೂಜೆ 


ಆಚಮನಮ್‌ 

ಕೇಶವಾಯ ನಮಃ । ನಾರಾಯಣಾಯ ನಮಃ । ಮಾಧವಾಯ ನಮಃ। 
ಗೋವಿಂದಾಯ ನಮಃ। ವಿಷ್ಣವೇ ನಮಃ । ಮಧುಸೂದನಾಯ ನಮಃ । ತ್ರಿವಿಕ್ರಮಾಯ 
ನಮಃ। ವಾಮನಾಯ ನಮಃ । ಶ್ರೀಧರಾಯ ನಮಃ | ಹೃಷೀಕೇಶಾಯ ನಮಃ | 
ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷಣಾಯ ನಮಃ। 
ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ। ಅನಿರುದ್ಧಾಯ ನಮಃ | 
ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ । ನಾರಸಿಂಹಾಯ ನಮಃ | 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ । ಹರಯೇ 
ನಮಃ । ಶ್ರೀ ಕೃಷ್ಣಾಯ ನಮಃ | 

(ಆಚಮನವನ್ನು ಎರಡು ಬಾರಿ ಮಾಡಬೇಕು) 

ಸಂಕಲ್ಪ 

ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ ಅಷ್ಟಾ 
ಎಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ?”ಶಾಲೀವಾಹನಶಕೇ 
' ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 


(೧) ಶಾರ್ವರೀ ಸಂವತ್ತರದಲ್ಲಿ "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿತಮೇ' (೧೯೪೩) 
ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿಇದನ್ನು ಹೇಳುವ ಸಂಪ್ರದಾಯ ಬಿಟ್ಟುಹೋಗಿದೆ. ಇದನ್ನು 
ಹೇಳದಿದ್ದರೆ ಶಾಲಿವಾಹನಶಕೆಯಲ್ಲಿ ಅನೇಕಬಾರಿ ಪ್ರಭವಾದಿ ಸಂವತ್ತರಗಳು ಆವೃತ್ತಿಯಾಗುವುದರಿಂದ 
ಕಾಲಗಣನೆ ನಿಖರವಾಗುವುದಿಲ್ಲ. 

-26- 


ಮಂಗಳಗೌರಿ ಪೂಜೆ 


ಷಷ್ಠಿಸಂವತ್ಸರಾಣಾಂ ಮಧ್ಯೇ......... ನಾಮ ಸಂವತ್ತರೇ- ದಕ್ಷಿಣಾಯನೇ ವರ್ಷ- 
ಯತೌ ಶ್ರಾವಣಮಾಸೇ ಶುಕ್ಲಪಕ್ಷೇ ........ ಶುಭತಿಥೌ ....ವಾಸರಯುಕ್ತಾಯಾಂ- 
..ಎಶುಭನಕ್ಗತ್ರ .... ಶುಭಯೋಗ- ... ಶುಭಕರಣ- 
ಏವಂಗುಣವಿಶೇಷಣವಿಶಿಷ್ಟಾಯಾಮ್‌ ಅಸ್ಮಾಕಂ ಸಹ ಕುಟುಂಬಾನಾಂ 
ಕ್ಷೇಮಸ್ಸೈರ್ಯವಿಜಯವೀರ್ಯಆಯುರಾರೋಗ್ಯಾಭಿವೃದ್ಧ ರಂ, ಧರ್ಮಾರ್ಥ- 
ಕಾಮಮೋಕ್ಟಾಖ್ಯ-ಚತುರ್ವಿಧಪುರುಷಾರ್ಥ ಸಿದ್ಧ್ಯರ್ಥಂ,ಪುತ್ರ- 
ಪೌತ್ರಾದ್ಯಭಿವೃದ್ಧ ರಂ ಇಷ್ಟಾರ್ಥ-ಸಿದ್ಧ ;ರ್ಹಂ, ಸಮಸ್ತದುರಿತೋಪಕ್ಷಯಾರ್ಥಂ 
ಜ್ಞಾನಭಕ್ತಿವೈರಾಗ್ಯಸಿದ್ದ 5ರ್ಥಂ ಚ ಸಕಲ ವಿಘಫ್ಲಪರಿಹಾರದ್ವಾರಾ 
ಭಗವದನುಗ್ರಹಸಿದ್ದ ರಂ, ವಿಶೇಷತಃ ಅಖಂಡಸೌಭಾಗ್ಯಪ್ರಾಪ್ಯರ್ಥಂ 
ಮವಂಹಾರುದ್ರ ದೇಐ'ವಾಮಾಂಕಸ್ಥಿತವಂಂಗಳ್‌ಗೌರ್ಯಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ 
ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಮಂಗಳಗೌರಿಪೂಜಾಂ ಕರಿಷ್ಯೇ । 

ಹೂ ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನೀರು ಹಾಕಿಸಿ ಅರ್ಫ್ಯಪಾತ್ರೆಯಲ್ಲಿ 
ಬಿಡಬೇಕು. 


೧೬ ಬತ್ತಿಯ ದೀಪ ಹಚ್ಚಬೇಕು 
ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ। 
ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ Il 


ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 
ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ॥ 


ಶುಭಂ ಕುರುಷ್ಟಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ದಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಶಸ್ತು ತೇ॥ ' 


-27- 


ಮಂಗಳಗೌರಿ ಪೂಜೆ 


ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಲಿಇಹಾರ್ಹಸಿ। 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತಂ ಸುಸ್ಥಿರೋ ಭವ ॥ 


ಕೈಮುಗಿದು ದೀಪದಲ್ಲಿ ಗೌರಿಯು ಬಂದು ನೆಲೆಸುವಂತೆ ಪ್ರಾರ್ಥಿಸಿರಿ. 


ಭೂತೋಚ್ಚಾಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾ: ಯೇ ಭೂತಾ: ಭುವಿ ಸಂಸ್ಥಿತಾಃ I 
ಯೇ ಭೂತಾ: ವಿಫಕರ್ತಾರಃ ತೇ ನಶ್ಯಂತು ಶಿವಾಜ್ಜಯಾ ॥ 
ಅಪಕ್ರಾಮಂತು ಯೇ ಭೂತಾ: ಕ್ರೂರಾಶ್ನೈ ವತುರಾಕ್ಷಸಾಃ। 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 


ಗುರುಗಣಪತಿ ಪೂಜೆ ಮಾಡಬೇಕು 
ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ ಪೂಜೆ 
ಮಾಡಬೇಕು. 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ ನಮಃ। 
ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ। 


ದೇವರ ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಚತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 
ಅಸ್ಕದ್‌ ಗುರುಸಮಾರಂಭಾಂ ಟೀಕಾಕೃತ್ನಾದಮಧ್ಯಗಾಮ್‌ । 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ 190ತಿಚ ಮನೋರಥಾಃ || 
ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 


-28- 


ಮಂಗಳಗೌರಿ ಪೂಜೆ 


ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ ಗಣಪತಿಯನ್ನಿಟ್ಟು 
ಪೂಜಿಸಬೇಕು. ಬೆಳ್ಳಿ ಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ ತ್ವ, ಅರಿಶಿನಕೊಂಬುಗಳಲ್ಲಿ ಗಣಪತಿ 
ಆವಾಹನೆ ಮಾಡಿ ಪೂಜಿಸಬೇಕು. 

ಸುಮುಖಶ್ಚೆೈಕದಂತಶ್ಚ ಕಪಿಲೋ ಗಜಕರ್ಣಕಃ। 

ಲಂಬೋದರಶ್ಚ ವಿಕಟೋ ವಿಪ್ನರಾಜೋ ಗಣಾಧಿಪಃ 11೧1 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ। 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛ _ಣುಯಾದಪಿ WI 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ। 


ಸಂಗ್ರಾಮೇ ಸರ್ವಕಾರ್ಯೇಷು ವಫ್ಪಸ್ತಸ್ಯ ನ ಜಾಯತೇ 11೩1 
ಅಭೀಪ್ಲಿತಾರ್ಥಸಿದ್ಧ 6ರ್ಥಂ ಪೂಜಿತೋ ಯಃ ಸುರೈರಪಿ। 
ಸರ್ವವಿಫುಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ' WY 
ಗಣಪತಿಗೆ ಮಂತ್ರಾಕತೆ ಹಾಕಿ 

[SY 


ಶ್ರೀಮಹಾಗಣಪತಯೇ ನಮಃ ॥ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ । 


ಬೆಲ್ಲ ನೈವೇದ್ಯ ಮಾಡಿ - ಮಹಾಗಣಪತಯೇ ನಮಃ॥ ನೈವೇದ್ಯಾರ್ಥೇ 
ಗುಡೋಪಹಾರಮಹಾನೈವೇದ್ಯಂ ನಿವೇದಯಾಮಿ । ತಾಂಬೂಲಂ 
ಸಮರ್ಪಯಾಮಿ ।! ನೀರಾಜನಂ ಸಮರ್ಪಯಾಮಿ। ಸುವರ್ಣಪುಷ್ಪದಕ್ಷಿಣಾಂ 
ಸಮರ್ಪಯಾಮಿ। 
ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ॥ 


ಅವಿಫ್ಲಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 


-29- 


ಮಂಗಳಗೌರಿ ಪೂಜೆ 


ಶ್ರೀಮಹಾಗಣಪತಯೇ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ 
ದೇವ! ನಿರ್ವಿಫ್ಲಂ ಕುರು ॥ | 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ ಸಾಂಗೋಪಾಂಗವಾಗಿ 
ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಿರಿ. 


ಕಲಶಪೂಜಾ 
ಒಂದು ಕಲಶದಲ್ಲಿ ನೀರು ತುಂಬಿಸಿ ಕೆಳಗಿನ ಶ್ಲೋಕ ಹೇಳಿ ಈ ಕಲಶದ ನೀರನ್ನೇ 
ಮುಂದೆ ಪೂಜೆಗೆ ಉಪಯೋಗಿಸಬೇಕು. 


ಕಲಶಸ್ಯ ಮುಖೇ ವಿಷ್ಟು ಕಂಠೇ ರುದ್ರಃ ಸಮಾಶ್ರಿತಃ । 


ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ WO 
ಕುಕ್ನೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗ್ವೇದೋ5ಥ ಯಜುರ್ವೇದಃ ಸಾಮವೇದೋ ಹೃಥರ್ವಣಃ 11೨1 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಪಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ Wall 
ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ । 

ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 9H 


ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸಿನ್‌ ಸನ್ನಿಧಿಂ ಕುರು 11೫1 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ! ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । (ಕಲಶದ ಒಳಗೆ ಹೂ ಮತ್ತು ಮಂತ್ರಾಕ್ತತೆ ಹಾಕಿರಿ) 
ನಾನಾವಿಧಪರಿಮಳಪುಷಾಣಿ ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ 


-30- 


ಮಂಗಳಗೌರಿ ಪೂಜೆ 


ನೈವೇದ್ಯಾರ್ಥೇ ಗುಡೋಪಹಾರ (ಬಾಳೆಹಣ್ಣುಇಟ್ಟುಕೊಂಡರೆ ಕದಳೀಫಲಂ ಎಂದು 
ಹೇಳಬೇಕು.) ಮಹಾನೈವೇದ್ಯಂ ಸಮರ್ಪಯಾಮಿ। ತಾಂಬೂಲಂ ಸಮರ್ಪಯಾಮಿ । 
ನೀರಾಜನಂ ಸಮರ್ಪಯಾಮಿ । ಸುವರ್ಣಪುಷದಕ್ಕಿಣಾಂ ಸಮರ್ಪಯಾಮಿ । 
ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । (ಈ 
ಕಲಶೋದಕವನ್ನು ಷೋಡಶೋಪಚಾರಪೂಜೆಗೆ ಬಳಸಬೇಕು). 


ಪೀಠಪೂಜಾ - 
ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ । 


ಷೋಡಶದೋರಸ್ಥಾಪನಮ್‌ 
(ಹದಿನಾರು ಗ್ರಂಥಿಗಳುಳ್ಳ ದೋರವನ್ನು ಕಲಶದ ಮುಂದೆ ಇಡಬೇಕು. ಮತ್ತು ಮುಂದೆ 
ಮಾಡುವ ಆವಾಹನೆ ಹಾಗೂ ಷೋಡಶೋಪಚಾರಗಳನ್ನು ದೋರಕ್ಕೂ ಮಾಡಬೇಕು.) 
ದೇವ್ಯಾಸ್ತು ಪುರತಃ ಸಮ್ಯಕ್‌ ನವಸೂತ್ರಂ ಪ್ರಕಲಯೇತ್‌ । 
ನವಗ್ರಂಥಿಸಮಾಯುಕ್ತಂ ಕುಂಕುಮೇನ ವಿರಾಜಿತಮ್‌ ॥ 
ದ್ವಾದಶಗ್ರಂಥಿಯುಕ್ತಂ ವಾ ಉಪಕಲ್ಪ್ಯ ಪ್ರಪೂಜಯೇತ್‌ । 


ಕಲಶದಲ್ಲಿ ಮಂಗಳಗೌರಿಯ ಆವಾಹನೆ 
ಅಸ್ಮಿನ್‌ ಕಲಶೇ ಮಂಗಳಗೌರಿಸಹಿತ ಮಹಾರುದ್ರದೇವಸ್ಯ , ತದಂತರ್ಯಾಮಿ 
ಭಾರತೀರಮಣಮುಖ್ಯಪ್ರಾಣಸ್ಯ, ತದಂತರ್ಯಾಮಿ ಮಹಾಲಕ್ಷ್ಮೀಸಹಿತ 
ನಾರಾಯಣಸ್ಯ ವಿಶೇಷಸಾನ್ನಿಧ್ಯತಾಸಿದ್ದ ರ೯೦ ಆವಾಹನಂ ಕರಿಷ್ಯೇ । 
ಯಾವ ಕಲಶದಲ್ಲಿ ಮಂಗಳಗೌರಿಯನ್ನು ಪೂಜಿಸಲಾಗುತ್ತದೋ ಆ ಕಲಶದಲ್ಲಿ 
ಮಂಗಳಗೌರಿಯನ್ನು ಎಡತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ಮಹಾರುದ್ರದೇವರನ್ನು ಆವಾಹನೆ 


ಮಾಡಬೇಕು. ಒಂದು ಪುಷ್ಪವನ್ನು ಹಿಡಿದುಕೊಂಡು ಕಣ್ಮುಚ್ಚಿ ಹೀಗೆ ಧ್ಯಾನ ಮಾಡಬೇಕು. 
ಕೈಲಾಸಪರ್ವತದಲ್ಲಿ ಮಹಾರುದ್ರದೇವರ ವಾಮಾಂಕಸ್ಥಿತಳಾದ ಮಂಗಳಗೌರಿಯು 


-31- 


ಮಂಗಳಗೌರಿ ಪೂಜೆ 


ಈಗ ಮನೆಗೆ ಬಂದಿದ್ದಾಳೆ. ಮತ್ತು ಈ ಕಲಶದಲ್ಲಿ ಕುಳಿತುಕೊಳ್ಳುತ್ತಿದ್ದಾಳೆ. ಅನಂತರ 
ಮಂಗಳಗೌರಿಸಹಿತ ಮಹಾರುದ್ರದೇವರು ಕಣ್ಣುಗಳನ್ನು ತೆರೆದಿದ್ದಾರೆಂದು ಭಾವಿಸಬೇಕು. 
ಅಥವಾ ನನ್ನ ಹೃದಯದಲ್ಲಿ ಇರುವ ಬಿಂಬರೂಪಿಯಾದ ಪರಮಾತ್ಮನ ಸೇವೆಯಲ್ಲಿ 
ನಿರತರಾದ ಶಿವಪಾರ್ವತಿಯರು ಈ ಕಲಶದಲ್ಲಿ ಬಂದು ನೆಲೆಸಿದ್ದಾರೆಂದು ಭಾವಿಸಬೇಕು. 

ಏಹ್ಯೇಹಿ ಮಹಾರುದ್ರಾದೇವವಾಮಾಂಕಸ್ಥಿತ ಮಂಗಳಗೌರಿ! ಪೀಠಸ್ಥಿತ 
ಏತದ್ಧಾತು-ಮಯಕಲಶಾಂತಃಸ್ಥಿತತೇಜಸ್ಪಾರಮಯಭೂತಪ್ರತಿಮಾಯಾಂ 
ಆವಾಹಯಾಮಿ "ಶ್ರೀಮಂಗಳಗೌರ್ಯೈ ನಮಃ ಶ್ರೀ' ಎಂದು ಹನ್ನೆರಡು ಬಾರಿ ಕಲಶ 
ಮುಟ್ಟಿ ಜಪಿಸಿರಿ. 


ಜು ಜು ಜು ಜಸ 


ಮಂಗಳಗೌರಿ ಷೋಡಶೋಪಚಾರ ಪೂಜೆ 


ಆವಾಹನೆ 
ಹೂ ಏರಿಸಬೇಕು 
ಸುಮಧ್ಯಮಾಂ ಸುವಸನಾಂ ಚಂದ್ರಬಿಂಬಾಧರಾನಿತಾಂ । 
ಆವಾಹಯಾಮಿ ದೇವೀಂ ತ್ವಾಂ ಸರ್ವದಾ ಶುಭಕಾರಿಣೀಂ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ ॥ 


-32- 


ಮಂಗಳಗೌರಿ ಪೂಜೆ 


ಆಸನ 
ಹೂ ಅಕ್ಕತೆಗಳನ್ನು ಪೀಠದಲ್ಲಿ ಹಾಕಬೇಕು 


ರೌಪ್ಯೇಣ ಚಾಸನಂ ರತ್ನಮಾಣಿಕ್ಯಶೋಭಿತಂ | 
ಮಯಾನೀತಂ ಗೃಹಾಣ ತಂ ಗೌರೀ ಕಾಮಾರಿವಲ್ಲಭೇ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೈ ನಮಃ । ಆಸನಂ 
ಸಮರ್ಪಯಾಮಿ ॥ 


ಪಾದ 


ಶೆ 
ಒಂದು ಉದ್ದರಣೆ ನೀರನ್ನು ದೇವಿಯ ಪಾದಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 
ಮಹಾದೇವಿ ಜಗನ್ನಾಥೇ ಶ್ವೇತಾಂಬರವಿಭೂಷಿತೇ | 
ಪಾದ್ಯಂ ಗೃಹಾಣ ದೇವಿ ತಂ ಗಂಧಪುಷ್ಲಾಕ್ಷತ್ರೆರ್ಯುತಂ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಪಾದಯೋಃ 
ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ॥ 


ಅರ್ಫ್ಯ 
ಒಂದು ಉದ್ದರಣೆ ನೀರನ್ನು ದೇವಿಯ ಕೈಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು. 


ಗಂಧಪುಷಾಕ್ಷತ್ಛೆರ್ಯಕ್ತಂ ದಿವ್ಯಂ ಸಂಪಾದಿತಂ ಮಯಾ । 
ಅರ್ಫ್ಥ್ಯಂ ಗೃಹಾಣ ದೇವಿ ತಂ ಮಯಾ ದತ್ತಂ ಸುರೇಶ್ವರ || 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಹಸ್ತಯೋಃ 
ಅರ್ಫ್ಥ್ಯಮರ್ಫ್ಯಂ ಸಮರ್ಪಯಾಮಿ ॥ 


-33- 


ಮಂಗಳಗೌರಿ ಪೂಜೆ 


ಆಚಮನ 
ಒಂದು ಉದ್ದರಣೆ ನೀರನ್ನು ದೇವಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 
ಕಾಮಾರಿವಲ್ಲಭೇ ದೇವಿ ಕುರ್ವಾಚಮನಮಂಬಿಕೇ । 
ನಿರಂತರಮಹಂ ವಂದೇ ಚರಣೌ ತವ ಪಾರ್ವತೀ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಆಚಮನೀಯಂ 
ಸಮರ್ಪಯಾಮಿ ॥ 


ಮಧುಪರ್ಕ 
ಕುಡಿಯಲು ಮಧುಪರ್ಕ ನೀಡಬೇಕು 


ದಧಿ ಮಧ್ದಾಜ್ಯಸಂಯುಕ್ತಂ ಶರ್ಕರಾಕ್ಟೀರಸಂಯುತಂ । 
ಮಧುಪರ್ಕಂ ಗೃಹಾಣೇದಂ ಸರ್ವಾಭೀಷ್ಟಪ್ರದಾಯಿನಿ || 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೈ ನಮಃ | ಮಧುಪರ್ಕಂ 
ಸಮರ್ಪಯಾಮಿ ॥ 


ಪಂಚಾಮೃತಸ್ನಾನ 
ಹೂ ಅನ್ನು ಪಂಚಾಮೃತದಲ್ಲಿ ಅದ್ದಿ ದೇವಿಗೆ ಪ್ರೋಕ್ಸಿಸಬೇಕು 
ಸುರಭೇಸ್ತು ಸಮುದ್ಧೂತಂ ದೇವಾನಾಮಪಿ ದುರ್ಲಭಮ್‌ ।ಟ 
ಪಯೋ ದದಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 
ಮಂಗಳಗೌರ್ಯೈ ನಮಃ । ಕ್ಹೀರೇಣ ಸ್ನಪಯಾಮಿ ॥ 


ಮಂಗಳಗೌರ್ಯೈ ನಮಃ । ದಧಿ ಸ್ನಾನಂ ಸಮರ್ಪಯಾಮಿ ॥ 
ಮಂಗಳಗೌರ್ಯೈ ನಮಃ । ಫೃತಸ್ನಾನಂ ಸಮರ್ಪಯಾಮಿ ॥ 
ಮಂಗಳಗೌರ್ಯೈ ನಮಃ । ಮಧುಸ್ನಾನಂ ಸಮರ್ಪಯಾಮಿ ॥ 
ಮಂಗಳಗೌರ್ಯೈ ನಮಃ । ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 


34. 


ಮಂಗಳಗೌರಿ ಪೂಜೆ 
ಮಂಗಳಗೌರ್ಯೈ ನಮಃ । ಫಲೋದಕೇನ ಸ್ನಪಯಾಮಿ ॥ 
ಫಲತೋಯ್ಯೈೆಃ ಗಂಧತೋಯ್ಯೆ: ನಾರಿಕೇಲಕುಶೋದಕ್ಕೆ: । 
ಸ್ನಾನಂ ಪುಣ್ಯಜಲೈರ್ಯುಕ್ಕಂ ಗೃಹಾಣ ಸುರನಾಯಕಿ॥ 
ಹೂವಿನಿಂದ, ನೀರು, ಗಂಧದ ನೀರು, ಎಳನೀರು, ಸ ನೀರು 
ಇವುಗಳನ್ನು ಪ್ರೋಕ್ಟಿಸ ಸಬೇಕು. 


ಶುದ್ಧೋದಕಸ್ನಾನ 
ತೀರ್ಥದಿಂದ ಪ್ರೋಕ್ಟಣೆ ಮಾಡಬೇಕು 


ಗಂಗಾ ಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾ ಜಲೈೆಃ | 
ಸ್ನಾನಾರ್ಥಂ ಆಹೃತಂ ಮಾತಃ ಸ್ವೀಕುರುಷ್ಟ ಹರಿಪ್ರಿಯೇ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೈ ನಮಃ। ಶುದ್ಧೋದಕಸ್ನಾನಂ 
ಸಮರ್ಪಯಾಮಿ ॥ 


ಸ್ನಾನಾಂಗಮಾಚಮನಂ ಸಮರ್ಪಯಾಮಿ ॥ (ಒಂದು ಉದ್ದರಣೆ ನೀರು 
ಬಿಡಬೇಕು) 


ವಸ 
ಅ 
ಗೆಜ್ಜೆ ವಸ್ತ್ರ ವನ್ನು ದೇವಿಗೆ ಸಮರ್ಪಿಸಬೇಕು 
ವಸ್ತ್ರಂ ಚ ಸೋಮದೈವತ್ಯಂ ಲಜ್ಜಾಯಾಸ್ತು ನಿವಾರಣಮ್‌ ।ಟ 
ಪ್ರಯಚ್ಛಾಮಿ ತವ ಪ್ರೀತ ಮಮೇಷ್ಟಾರ್ಥಪ್ರದಾ ಭವ ॥ 
ಪೀತವಸ್ತ್ರ ದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತಿ । 
ಚಂದ್ರಮೌಳಿಪ್ರಿಯೇ ದೇವಿ ಸದಾ ಮೇ ವರದಾ ಭವ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ವಸ್ತಯುಗ್ಗಂ 
ಛಿ ಲ ಸೆ 
ಸಮರ್ಪಯಾಮಿ ॥ 


-35- 


ಮಂಗಳಗೌರಿ ಪೂಜೆ 
ಮಾಂಗಲ್ಯಸಮರ್ಪಣೆ 


ಮಾಂಗಲ್ಯಂ ಮಣಿಸಂಯುಕ್ತಂ ಮುಕ್ತಾಫಲಸಮನ್ನಿತಮ್‌ I 
ಉತ್ತಮಂ ಗುಣಸೂತ್ರಂ ಗೃಹಾಣ ಶುಭಲಕ್ಷದೇ ॥ 


ಆಭರಣ 
ವಿವಿಧ ಆಭರಣ ಸಮರ್ಪಿಸಬೇಕು 


ವಜ್ರಮಾಣಿಕ್ಯವೈಢೂರ್ಯ ಮುಕ್ತಾವಿದ್ರುಮಮಂಡಿತಮ್‌ । 
ಪುಷರಾಗಸಮಾಯುಕ್ತಂ ಭೂಷಣಂ ಪ್ರತಿಗೃಹ್ಯತಾಮ್‌ । 
ಕಿರೀಟಹಾರಕೇಯೂರ ಕಂಕಣಾದಿ ವಿಭೂಷಣಃ | 
ಅಲಂಕರೋಮಿ ತ್ವಾಂ ಭಕ್ತ್ಯಾಸರ್ವಾಲಂಕಾರಕಾರಿಣೀ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಆಭರಣಾನಿ 
ಸಮರ್ಪಯಾಮಿ ॥ 


ಗಂಧ 
ಹೂ ಅನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಹಚ್ಚಬೇಕು 


ಕುಂಕುಮಾಗರುಕರ್ಪೂರಂ ಕಸ್ತೂರೀ ಚಂದನಾದಿಕಂ । 
ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕರು ಶಾಂಕರಿ ॥ 
ಗಂಧಂ ಗೃಹಾಣ ದೇವೇಶಿ ಉತ್ತಮಂ ದಿವ್ಯಚಂದನಂ । 
ವಿಲೇಪನಂ ಸುರಾಧೀಶೇ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ 
ಮುಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೆ ನಮಃ । 
ದಿವ್ಯಪರಿಮಳಗಂಧಾನ್‌ ಸಮರ್ಪಯಾಮಿ ॥ 


-36- 


ಮಂಗಳಗೌರಿ ಪೂಜೆ 
ಅಕ್ಷತಾಃ 
ಮಂತ್ರಾಕ್ಷತೆಯನ್ನು ದೇವಿಗೆ ಸಮರ್ಪಿಸಬೇಕು 
ರಂಜಿತಾಃ ಕುಂಕುಮೌಘೇನ ಹರಿದ್ರಾಕ್ತಾಸ್ತಥಾಕ್ಷತಾ: । 
ತವಾಲಂಕರಣಾರ್ಥಾಯ ಪ್ರದತ್ತಾಃ ಸರ್ವಮಂಗಳೇ ॥ 


ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ ಶುಭಾನ್‌ | 
ಅಕ್ಪತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶಿ || 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ ॥ 
ಹರಿದ್ರಾಚೂರ್ಣ 
ಅರಿಶಿನ ಏರಿಸಬೇಕು 


ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಲದಾಯಿನೀ । 
ಹರಿದ್ರಾಂ ತೇ ಪ್ರದಾಸ್ಯಾಮಿ ಗೃಹಾಣ ಪರಮೇಶಿ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । 
ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 


ಕುಂಕುಮಚೂರ್ಣ 
ಕುಂಕುಮ ಏರಿಸಬೇಕು 


ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾರ್ಯಫಲಪ್ರದಮ್‌ । 
ಕುಂಕುಮೇನಾರ್ಚಿತೇ ದೇವಿ ಗೃಹಾಣ ವರದಾ ಭವ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ ॥ಟ 
ಕುಂಕುಮಚೂರ್ಣಂ ಸಮರ್ಪಯಾಮಿ ॥ 


-37- 


ಮಂಗಳಗೌರಿ ಪೂಜೆ 
ಸಿಂಧೂರಚೂರ್ಣ - ಮಂಗಳದ್ರವ್ಯ 
ಸಿಂಧೂರ, ಕಾಡಿಗೆ, ಗಂಧೂಡಿ ಇತ್ಯಾದಿಗಳನ್ನು ಅರ್ಪಿಸುವುದು 
ಹರಿದ್ರಾಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾಧಿಕಂ । 
ನೀಲಲೋಹಿತತಾಟಂಕೇ ಮಂಗಲದ್ರವ್ಯಮಿಶ್ಪರಿ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । 
ಸಿಂಧೂರಚೂರ್ಣಂ, ಮಂಗಳದ್ರವ್ಯಾಣಿ ಸಮರ್ಪಯಾಮಿ ॥ 


ಪುಷಮಾಲಿಕೆ 
ಪುಷ್ಪಮಾಲೆ ಅರ್ಪಿಸಬೇಕು 


ಚಂಪಕಾ ಕುಂದಮಂದಾರ ಮಾಲತೀಬೃಹತೀ ಸುಮೈಃ । 
ಪುಷ್ಪೈರ್ಬಿಲ್ವದಳೋಪೇತ್ಛೆ: ಪೂಜಯಾಮಿ ಶಿವಪ್ರಿಯಾಮ್‌ ॥ 
ಜಾಜೀಪುನ್ನಾಗಮಂದಾರಕೇತಕೀಚಂಪಕಾನಿ ಚ। 

ಪುಷ್ಪಾಣಿ ತವ ಪೂಜಾರ್ಥಮರ್ಪಯಾಮಿ ಸದಾಶಿವೇ ॥ 


ಮಹಾರುದ್ರದೇವವಾಮಾಂಕಸ್ಸಿತಮಂಗಳಗೌರ್ಯೈ ನಮಃ । ಪುಷ್ಪಮಾಲಿಕಾಂ 
ಸಮರ್ಪಯಾಮಿ ॥ 


ಅಥ ಅಂಗಪೂಜಾ 
ಶ್ರೀ ಉಮಾಯ್ಯೆ ನಮಃ - ಪಾದೌ ಪೂಜಯಾಮಿ ॥ 
ಗೌರ್ಯೈ ನಮಃ ಎ ಗುಲ್ಫೌ ಪೂಜಯಾಮಿ ॥ 
ಶ್ವೇತವಸನಾಯೈ ನಮಃ - ಜಂಘೇ ಪೂಜಯಾಮಿ ॥ 
ಪಾರ್ವತ್ಮೈ ನಮಃ - ಜಾನುನೀ ಪೂಜಯಾಮಿ ॥ 
ಜಗನಾಶ್ರೇ ನಮಃ - ಕಟಿಂ ಪೂಜಯಾಮಿ ॥ 


ಮೂಲಪ್ರಕೃತ್ಯೈ ನಮಃ - ನಾಭಿಂ ಪೂಜಯಾಮಿ ॥ 


-38- 


ಮಂಗಳಗೌರಿ ಪೂಜೆ 


ಅಂಬಿಕಾಯ್ಕೆ ನಮಃ 
ಅನ್ನಪೂರ್ಣಾಯ್ಯ ನಮಃ 
ಶಿವಸುಂದರ್ಯೈ ನಮಃ 
ಮಹಾಬಲಾಯೈ ನಮಃ 
ವರಪ್ರದಾಯೈ ನಮಃ 
ಕಂಬುಕಂಠೈ ನಮಃ 
ಬ್ರಹ್ಮವಿದ್ಯಾಯ್ಕೆ ನಮಃ 
ಶಾಂಕರ್ಯೈ ನಮಃ 
ಶ್ರಿಯ್ಶೈ ನಮಃ 
ರುದ್ರಾಣ್ಮೈ ನಮಃ 
ಸರ್ವಮಂಗಳಾಯ್ಯೆ ನಮಃ 
ಸರ್ವೇಶ್ವರ್ಯೈ ನಮಃ 


ಉದರಂ ಪೂಜಯಾಮಿ ॥ 
ಸನೌ ಪೂಜಯಾಮಿ ॥ 
ವಕ್ಪಸ್ಥಲಂ ಪೂಜಯಾಮಿ ॥ 
ಬಾಹೂ ಪೂಜಯಾಮಿ ॥ 
ಹಸ್ತಾನ್‌ ಪೂಜಯಾಮಿ ॥ 
ಕಂಠಂ ಪೂಜಯಾಮಿ ॥ 
ಜಿಹ್ವಾಂ ಪೂಜಯಾಮಿ ॥ 
ಮುಖಂ ಪೂಜಯಾಮಿ ॥ 
ನೇತ್ರೇ ಪೂಜಯಾಮಿ ॥ 
ಕರ್ಣೌ ಪೂಜಯಾಮಿ ॥ 
ಲಲಾಟಂ ಪೂಜಯಾಮಿ ॥ 
ಶಿರಃ ಪೂಜಯಾಮಿ ॥ 


ಮಂಗಳಗೌರ್ಯ್ಯೆ ನಮಃ ಸರ್ವಾಣ್ಯಂಗಾನಿ ಪೂಜಯಾಮಿ ॥ 


ಪತ್ರ ಪೂಜಾ 


(ಪತ್ರಗಳಿಂದ ಪೂಜಿಸಬೇಕು) 


ಶ್ರೀ ಉಮಾಯ್ಕೈ ನಮಃ । 
ಗೌರ್ಯೈ ನಮಃ । 
ಪಾರ್ವತ್ಮೈ ನಮಃ । 
ಜಗನಾತ್ರೇ ನಮಃ । 
ಜಗತ್ನತಿಷ್ಠಾಯ್ಕೆ ನಮಃ । 
ಅನ್ನಪೂರ್ಣಾಯ್ಯ ನಮಃ । 
ಶಿವಸುಂದರ್ಯೈ ನಮಃ । 
ಅಂಬಿಕಾಯ್ಕೆ ನಮಃ । 
ವರಪ್ರದಾಯೈ ನಮಃ । 


-39- 


ಬಿಲ್ವಪತ್ರಂ ಸಮರ್ಪಯಾಮಿ ॥ 
ಚಂಪಕಪತ್ರಂ ಸಮರ್ಪಯಾಮಿ ॥ 
ದೂರ್ವಾಪತ್ರಂ ಸಮರ್ಪಯಾಮಿ ॥ 
ಅರ್ಕಪತ್ರಂ ಸಮರ್ಪಯಾಮಿ ॥ 
ಕರವೀರಪತ್ರಂ ಸಮರ್ಪಯಾಮಿ ॥ 
ತುಳಸೀಪತ್ರಂ ಸಮರ್ಪಯಾಮಿ ॥ 
ದಾಡಿಮಪತ್ರಂ ಸಮರ್ಪಯಾಮಿ ॥ 
ದತ್ತೂರಪತ್ರಂ ಸಮರ್ಪಯಾಮಿ ॥ 
ಮಲ್ಲಿಕಾಪತ್ರಂ ಸಮರ್ಪಯಾಮಿ ॥ 


ಮಂಗಳಗೌರಿ ಪೂಜೆ 
ಕಂಬುಕಂಠೈ ನಮಃ । 
ಬ್ರಹವಿದ್ಯಾಯೈ ನಮಃ । 
ಶಿವಾಯೈ ನಮಃ । 
ತ್ರಿಪುರಸುಂದರ್ಯೈ ನಮಃ । 
ತ್ರಿಪುರೈಶ್ವರ್ಕೈ ನಮಃ 
ರುದ್ರಾಣ್ಮೈ ನಮಃ । 
ಹರಪ್ರಿಯಾಯ್ಕೆ ನಮಃ । 
ಮಂಗಳಗೌರ್ಯೈ ನಮಃ ॥ 


ಯೂಧಿಕಾಪತ್ರಂ ಸಮರ್ಪಯಾಮಿ ॥ 
ಜಾಜೀಪತ್ರಂ ಸಮರ್ಪಯಾಮಿ ॥ 
ಮರುವಕಪತ್ರಂ ಸಮರ್ಪಯಾಮಿ ॥ 
ದವನಪತ್ರಂ ಸಮರ್ಪಯಾಮಿ ॥ 

ನಿಂಬಪತ್ರಂ ಸಮರ್ಪಯಾಮಿ ॥ 
ಕಾಮಸಂಜೀವಿನೀಪತ್ರಂ ಸಮರ್ಪಯಾಮಿ ॥ 
ಎಷ್ಟುಕ್ರಾಂತಿಪತ್ರಂ ಸಮರ್ಪಯಾಮಿ ॥ 
ನಾನಾವಿಧಪತ್ರಾಣಿಪೂಜಾಂ ಸಮರ್ಪಯಾಮಿ ॥ 


ಅಥ ಪುಷ್ಪ ಪೂಜಾ 


(ಪುಷ್ಪಗಳಿಂದ ಅರ್ಚಿಸಬೇಕು) 


ಶ್ರೀ ಗಿರಿಜಾಯೈ ನಮಃ । 
ದಾಕ್ಷಾಯಿಣ್ಯೈ ನಮಃ । 
ಉಮಾಯ್ಯೆ ನಮಃ । 
ದುರ್ಗಾಯ್ಕೆ ನಮಃ । 
ಗೌರ್ಯೈ ನಮಃ । 

ಕಾಳ್ಮೈ ನಮಃ । 
ಹೈಮವತ್ಕೈ ನಮಃ । 
ಈಶ್ವರವಲ್ಲಭಾಯೈ ನಮಃ । 
ಶಿವಾಯ್ಕೆ ನಮಃ । 
ಭವಾನ್ಯೈ ನಮಃ । 
ರುದ್ರಾಣ್ಮೈ ನಮಃ । 
ಶರ್ವಾಣ್ಮೈ ನಮಃ । 
ಸರ್ವಮಂಗಳಾಯೈ ನಮಃ । 
ಅಪರ್ಣಾಯ್ಯೆ ನಮಃ । 
ಜಗನ್ಮಂಗಳಾಯೈ ನಮಃ । 


ಮಲ್ಲಿಕಾಪುಷಂ ಸಮರ್ಪಯಾಮಿ (ಮಲ್ಲಿಗೆ) 
ಜಾಜೀಪುಷಂ ಸಮರ್ಪಯಾಮಿ (ಜಾಜಿ) 
ಕರವೀರಪುಷಂ ಸಮರ್ಪಯಾಮಿ (ಕಣಗಲೆ) 
ಕಮಲಪುಷಂ ಸಮರ್ಪಯಾಮಿ (ತಾವರೆ) 
ಪುನ್ನಾಗಪುಷ್ಪಂ ಸಮರ್ಪಯಾಮಿ (ಸುರಹೊನ್ನೆ ) 


ಸೇವಂತಿಕಾಪುಷಂ ಸಮರ್ಪಯಾಮಿ (ಸೇವಂತಿಗೆ) 
ಕುಂದಕಪುಷಂ ಸಮರ್ಪಯಾಮಿ (ದುಂಡುಮಲ್ಲಿಗೆ) 
ಚಂಪಕಪುಷಂ ಸಮರ್ಪಯಾಮಿ (ಸಂಪಿಗೆ) 
ಕೇತಕೀಪುಷಂ ಸಮರ್ಪಯಾಮಿ (ತಾಳೆಹೂ) 
ಉತ್ತಲಪುಷಂ ಸಮರ್ಪಯಾಮಿ (ನೈದಿಲೆ) 
ಪಾರಿಜಾತಪುಷಂ ಸಮರ್ಪಯಾಮಿ (ಪಾರಿಜಾತ) 
ಜಪಾಪುಷಂ ಸಮರ್ಪಯಾಮಿ (ದಾಸವಾಳ) 
ಸ್ಥಲಪದ್ಮಪುಷ್ಪಂ ಸಮರ್ಪಯಾಮಿ(ಗುಲಾಬಿ ಡೇರಾ) 
ನಂದ್ಯಾವರ್ತಪುಷ್ಪಂ ಸಮರ್ಪಯಾಮಿ (ನಂಜಬಟ್ಟು) 
ದಾಡಿಮಪುಷಂ ಸಮರ್ಪಯಾಮಿ (ದಾಳಿಂಬೆ ಹೂ) 


-40- 


ಮಂಗಳಗೌರಿ ಪೂಜೆ 


ಜಗಜ್ಜನನ್ಕೈ ನಮಃ । ಪಾಟಲಿಪುಷ್ಠಂ ಸಮರ್ಪಯಾಮಿ (ಪಾದರಿ) 
ಶಿವವಲ್ಲಭಾಯೈ ನಮಃ । ಕಲ್ಮಾರಪುಷ್ಪಂ ಸಮರ್ಪಯಾಮಿ (ಬೆಟ್ಟ ದಾವರಿ) 


ಶ್ರೀ ಮಂಗಳಗೌಯೆಣ್ಯ ನಮಃ ನಾನಾವಿಧನಾನಾವರ್ಣಪರಿಮಳಪುಷ್ಟಾಣಿ 
ಸಮರ್ಪಯಾಮಿ 


ಅಷ್ಟೋತ್ತರ ಶತನಾಮಪೂಜಾ 
ಶ್ರೀ ರಜತಾಚಲಶೃಂಗಾಗ್ರಮಧ್ಯಸ್ಥಾಯೈೆ ನಮಃ । 
ಹಿಮಾಚಲಮಹಾವಂಶಪಾವನಾಯೈ ನಮಃ । 
ಶಂಕರಾರ್ಧಾಂಗಸೌಂದರ್ಯಶರೀರಾಯೈ ನಮಃ । 
ಲಸನ್ಮರಕತಸ್ವಚ್ಛವಿಗ್ರಹಾಯೈ ನಮಃ । 
ಮಹಾತಿಶಯಸೌಂದರ್ಯಲಾವಣ್ಯಾಯೈ ನಮಃ । 
ಶಶಾಂಕಶೇಖರಪ್ರಾಣವಲ್ಲಭಾಯೈ ನಮಃ । 
ಸದಾಪಂಚದಶಾತ್ಮ್ಯೈಕ್ಕಸ್ವರೂಪಾಯೈ ನಮಃ । 
ವಜ್ರಮಾಣಿಕ್ಯಕಿರೀಟಾಯೈ ನಮಃ । 
ಕಸ್ತೂರಿತಿಲಕೀಭೂತನಿಟಿಲಾಯೈ ನಮಃ ॥೧೦॥ 
ವಿಕಚಾಂಭೋರುಹದಲಲೋಚನಾಯ್ಯೆ ನಮಃ । 
ಶರಚ್ಚಾಂಪೇಯಪುಷ್ಟಾಭನಾಸಿಕಾಯೈ ನಮಃ । 
ಲಸತ್ವಾಂಚನತಾಟಂಕಯುಗಲಾಯ್ಯ ನಮಃ । 
ಮಣಿದರ್ಪಣಸಂಕಾಶಕಪೋಲಾಯ್ಯ ನಮಃ । 
ತಾಂಬೂಲಪೂರಿತಸ್ಕೇರವದನಾಯೈ ನಮಃ । 
ಸುಪಕ್ಚದಾಡಿಮೀಬೀಜರದಾಯೈ ನಮಃ । 
ತ್ರಿವಲೀಯುಕ್ತಕಂಬುಕಂಧರಾಯೈ ನಮಃ । 
ಗಿರೀಶಬದ್ಧಮಾಂಗಲ್ಯಮಂಗಲಾಯೈೆ ನಮಃ । 
ಪದಪಾಶಾಂಕುಶಸತ್ವರಾಬ್ದಾಯ್ಕೆ ನಮಃ ॥೨೦॥ ' 
ಪದಕ್ಚೈರವಮಂದಾರಸುಮಾಲಿನ್ಶೈ ನಮಃ । 
ಸುವರ್ಣಕುಂಭಯುಗ್ಯಾಭಸಂಕುಚಾಯೈ ನಮಃ । 
ರಮಣೀಯಚತುರ್ಬಾಹುಸಂಯುಕ್ತಾಯ್ಕೆ ನಮಃ । 


-41- 


ಮಂಗಳಗೌರಿ ಪೂಜೆ 


ಕನಕಾಂಗದಕೇಯೂರಭೂಷಿತಾಯ್ಯೆ ನಮಃ । 
ಬೃಹತ್‌ ಸೌವರ್ಣಸೌಂದರ್ಯವಸನಾಯೈ ನಮಃ । 
ಬೃಹನ್ನಿತಂಬವಿಲಸಜ್ಜಘನಾಯೈ ನಮಃ । 
ಸೌಭಾಗ್ಯಜಾತಕಶೃಂಗಾರಮಧ್ಯಮಾಯೈ ನಮಃ । 
ದಿವ್ಯಭೂಷಣಸಂದೋಹರಂಜಿತಾಯ್ಕೈ ನಮಃ । 
ಪಾರಿಜಾತಗುಣಾಧಿಕ್ಕಪದಾಬ್ದಾಯ್ಕೆ ನಮಃ । 
ಸಂಪದ್ಮರಾಗಸಂಕಾಶಚರಣಾಯೈ ನಮಃ ॥೩೦॥ 
ಶ್ರೀಕಂಠನೇತ್ರಕುಮುದಚಂದ್ರಿಕಾಯೈ ನಮಃ । 
ಸಚಾಮರಶಚ್ಯಾದಿದೇವತಾವೀಜಿತಾಯೈ ನಮಃ । 
ಭಕ್ತರಕ್ಷಣದಾಕ್ಷಿಣ್ಯಕಟಾಕ್ಷಾಯೈ ನಮಃ । 
ಭೂತೇಶಾಲಿಂಗನೋದ್ಧೂತಪುಲಕಾಂಗ್ಕೈ ನಮಃ । 
ಅನಂಗಜನಕಾಪಾಂಗವೀಕ್ಬಣಾಯೈ ನಮಃ । 
ಶಚೀಮುಖಾಮರವಧೂಸೇವಿತಾಯೈ ನಮಃ । 
ಲೀಲಾಕಲ್ಲಿತಬ್ರಹ್ಮಾಂಡಮಂಡಿತಾಯ್ಕೈ ನಮಃ । 
ಅಣಿಮಾದಿಮಹಾಶಕ್ತಿಸಂವೃತಾಯ್ಕೆ ನಮಃ । 
ಏಕತಪತ್ರಸಾಮ್ರಾಜ್ಯದಾಯಕಾಯೈ ನಮಃ । 
ಸನಕಾದಿಸಮಾರಾಧ್ಯಪಾದುಕಾಯೈ ನಮಃ ॥೪೦॥ 
ದೇವರ್ಷಿಭಿಸ್ತೂಯಮಾನಾತವೈಭವಾಯ್ಯೆ ನಮಃ । 
ಮತ್ತೇಭವಕ್ತ- ಷಡ್ಜಕ್ರವತ್ಸಲಾಯೈ ನಮಃ । 
ಚಕ್ರರಾಜಮಧ್ಯವತ್ಕೈ ನಮಃ । 
ಚಿದಗ್ಗಿಕುಂಡಸಂಭೂತಸುದೇಹಾಯ್ಯ ನಮಃ । 
ಶಶಾಂಕಖಂಡಸಂಯುಕ್ತಮಕುಟಾಯೈ ನಮಃ । 
ಮತ್ತಹಂಸವಧೂಮಂದಗಮನಾಯ್ಕೆ ನಮಃ । 
ವಂದಾರುಜನಸಂದೋಹವಂದಿತಾಯ್ಕೆ ನಮಃ । 
ಅಂತರ್ಮುಖಜನಾನಂದಫಲದಾಯೈ ನಮಃ । 
ಪತಿವ್ರತಾಂಗನಾಭೀಷ್ಟಫಲದಾಯ್ಯ ನಮಃ । 
ಅವ್ಯಾಜಕುರಣಾಪೂರಪೂರಿತಾಯ್ಕೆ ನಮಃ । 


-42- 


ಮಂಗಳಗೌರಿ ಪೂಜೆ 


ನಿರಂಜನಚಿದಾನಂದಸಂಯುಕ್ತಾಯೈ ನಮಃ ॥೫೦॥ 
ಸಹಸ್ರಸೂರ್ಯಸಂಯುಕ್ತಪ್ರಕಾಶಾಯೈ ನಮಃ । 
ರತ್ನಚಿಂತಾಮಣಿಗೃಹಮಧ್ಯಸ್ಥಾಯ್ಯೈ ನಮಃ । 
ಹಾನಿವೃದ್ಧಿಗುಣಾಧಿಕ್ಕರಹಿತಾಯೈ ನಮಃ । 
ಮಹಾಪದ್ಮಾಟವೀಟಮಧ್ಯನಿವಾಸಾಯೈ ನಮಃ । 
ಜಾಗ್ರತ್‌ಸ್ಪಪ್ಪಸುಷುಪ್ತೀನಾಂ ಸಾಕ್ಷೀಭೂತ್ಕೈ ನಮಃ । 
ಮಹಾಪಾಪೌಘಪಾಪಾನಾಂ ಎನಾಶಿನ್ಶೈ ನಮಃ । 
ದುಷ್ಪಭೀತಿಮಹಾಭೀತಿಭಂಜನಾಯೈ ನಮಃ । 
ಸಮಸ್ತದೇವಜನಪ್ರೇರಕಾಯೈ ನಮಃ । 
ಸಮಸ್ತಹೃದಯಾಂಭೋಜನಿಲಯಾಯೈೆ ನಮಃ । 
ಅನಾಹತಮಹಾಪದಮಂದಿರಾಯ್ಕೆ ನಮಃ ॥೬೦॥ 
ಸಹಸ್ರಾರಸರೋಜಾತವಾಸಿತಾಯೈ ನಮಃ । 
ಪುನರಾವೃತ್ತಿ ರಹಿತಪುರಸ್ಕಾಯೈ ನಮಃ | 
ಲೋಪಾಮುದ್ರಾರ್ಚಿತಶ್ರೀಮಚ್ಚರಣಾಯೈ ನಮಃ । 
ಸಹಸ್ರರತಿಸೌಂದರ್ಯಶರೀರಾಯ್ಕೆ ನಮಃ । 
ಭಾವನಾಮಾತ್ರಸಂತುಷ್ಠಹೃದಯಾಯ್ಯೆ ನಮಃ । 
ಸತ್ಯಸಂಪೂರ್ಣವಿಜ್ಞಾನಸಿದ್ಧಿದಾಯೈ ನಮಃ । 
ದಕ್ಷಾಧ್ವರಭೇದಸಾಧನಾಯೈ ನಮಃ । 
ಶ್ರೀನಾಥಸೋದರೀಭೂತ್ವಾ ಶೋಭಿತಾಯೈ ನಮಃ । 
ಚಂದಶೇಖರಭಕ್ತಾರ್ತಿಭಂಜನಾಯ್ಕೆ ನಮಃ । 
ಸರ್ವೋಪಾಧಿವಿನಿರ್ಮಕ್ಷಚ್ಛೈತನ್ಯಾಯ್ಕೆ ನಮಃ ॥೭೦॥ 
ನಾಮಪಾರಾಯಣಾಭೀಷ್ಟಫಲದಾಯೈ ನಮಃ । | 
ಸೃಷ್ಟಿಸ್ಥಿತಿತಿರೋಧಾನಸಂಕಲ್ಪಾಯ್ಕೆ ನಮಃ । 
ಶ್ರೀ ಷೋಡಶಾಕ್ಷರೀಮಂತ್ರಮಧ್ಯಗಾಯ್ಕೆ ನಮಃ । 
ಅನಾದ್ಯಂತಸ್ವಯಂಭೂತದಿವ್ಯಮೂರ್ತೈ ನಮಃ । 
ಭಕ್ತಹಂಸಪರೀಮುಖ್ಯನಿಯೋಗಾಯ್ಕೆ ನಮಃ । 
ಮಾತೃಮಂಡಲಸಂಯುಕ್ತಲಲಿತಾಯೈ ನಮಃ । 

43- 


ಮಂಗಳಗೌರಿ ಪೂಜೆ 


ಭಂಡದ್ಯೈತ್ಯಮಹಾಸ್ತನಾಶನಾಯೈ ನಮಃ । 
ಕ್ರೂರಭಂಡಶಿರಶ್ಛೇದನಿಪುಣಾಯೈ ನಮಃ । 
ಚಂಡಮುಂಡನಿಶುಂಭಾದಿಖಂಡನಾಯೈ ನಮಃ । 
ರಕ್ತುಕ್ಬರಕ್ತಜಿಹ್ವಾದಿಶಕ್ಷಕಾಯೈ ನಮಃ ॥೮೦॥ 
ಮಹಿಷಾಸುರದೋರ್ವೀರ್ಯನಿಗ್ರಹಾಯೈ ನಮಃ । 
ಅಭ್ರಕೇಶಮಹೋತ್ಸಾಹಕರಣಾಯೈ ನಮಃ । 
ಮಹೇಶಯುಕ್ತನಟನತತ್ಪರಾಯೈ ನಮಃ । 
ನಿಜಭರ್ತಮುಖಾಂಭೋಜಚಿಂತನಾಯೈ ನಮಃ । 
ವೃಷಭಧ್ವಜವಿಜ್ಞಾನಭಾವನಾಯೈ ನಮಃ । 
ಜನ್ಮಮೃತ್ಯುಜರಾರೋಗಭಂಜನಾಯೈ ನಮಃ । 
ವಿಧೇಯಮುಕ್ತವಿಜ್ಞಾನಸಿದ್ದಿದಾಯೈ ನಮಃ । 
ಕಾಮಕ್ರೋಧಾದಿಷಡ್ವರ್ಗನಾಶನಾಯೈ ನಮಃ । 
ರಾಜರಾಜಾರ್ಚಿತಪದಸರೋಜಾಯ್ಯೆ ನಮಃ । 
ಸರ್ವವೇದಾಂತಸಂಸಿದ್ಧತತ್ತ್ವಾಯೈ ನಮಃ WFO 
ಶ್ರೀವೀರಭಕ್ತವಿಜ್ಞಾನನಿಧಾನಾಯೈ ನಮಃ । 
ಆಶೇಷದುಷ್ಟದನುಜಸೂಧನಾಯೈ ನಮಃ । 
ಸಾಕ್ಷಾಚ್ಛೀದಕ್ಷಿಣಾಮೂರ್ತಿಮನೋಜ್ಞಾಯ್ಯೆ ನಮಃ । 
ಹಯಮೇಧಾಗ್ರಸಂಪೂಜ್ಯಮಹಿಮಾಯೈ ನಮಃ । 
ದಕ್ಮಪ್ರಜಾಪತಿಸುತಾವೇಷಾಢ್ಯಾಯೈ ನಮಃ । 
ಸಮಬಾಣೇಕ್ಟುಕೋದಂಡಮಂಡಿತಾಯೈ ನಮಃ । 
ನಿತ್ಯಯೌವನಮಂಗಲಾಯೈ ನಮಃ । 
ಮಹಾದೇವಸಮಾಯುಕ್ತಶರೀರಾಯೈ ನಮಃ । 
ಮಹಾದೇವರತೌತುಕಮಹಾದೇವ್ಯೈ ನಮಃ ! 
ಶ್ರೀಮಂಗಲಗೌರ್ಯ್ಯೈ೨ ನಮಃ ॥೧೦೦॥ 
/ ಅಷ್ಟೋತ್ತರಶತನಾಮಪೂಜಾಂ 7 ಸಮರ್ಪಯಾಮಿ ॥ 


೬44. 


ಮಂಗಳಗೌರಿ ಪೂಜೆ 
ಧೂಪ 
ದೇವದ್ರುಮರಸೋದ್ಭುತಃ ಕಾಲಾಗರುಸಮನ್ವಿತಃ । 
ಆಫ್ರೇಯತಾಂ ಅಯಂ ಧೂಪಃ ಭವಾನಿ ಫ್ರಾಣತರ್ಪಣಾ ॥ 
ಮಹಾರುದ್ರದೇವವಾಮಾಂಕಸ್ಥಿತ ಮಂಗಳಗೌರ್ಯೆ ನಮಃ । 
ಧೂಪಮಾಘ್ರಾಪಯಾಮಿ ॥ 


ಏಕಾರ್ತಿದೀಪ 


ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ಗೃಹಾಣ ಮಂಗಳಂ ದೀಪಂ ತೈಲೋಕ್ಕತಿಮಿರಾಪಹಮ್‌ Il 
ಭಕ್ತ್ಯಾದೀಪಂ ಪ್ರಯಚ್ಛಾಮಿ ದೇವೈ 4 ತೇ ಭಕ್ಕಿಪೂರ್ವಕಮ್‌ । 

ತ್ರಾಹಿ ಮಾಂ ನರಕಾತ್‌ ಘೋರಾತ್‌ ದಿವ್ಯಜ್ಯೋತಿರ್ನಮೋಶಸ್ತು ತೇ॥ 


ಶ್ರೀ ಮಂಗಳಗೌರ್ಯೈನಮಃ ಏಕಾರ್ತಿದೀಪಂ ದರ್ಶಯಾಮಿ ॥ 
ನೈವೇದ್ಯ 

ಅನ್ನೂ ಚತುರ್ವಿಧಂ ಸ್ವಾದುರಸ್ಥೆಃ ಷಡ್ಡಿಃ ಸಮನ್ವಿತಂ । 

ಭಕ್ಯಭೋಜ್ಯಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ ॥ 

ಖರ್ಜೂರ ನಾರಿಕೇಳಾಢ್ಯಂ ನಾನಾ ಭಕ್ಷ್ಯಸಮನ್ಹಿಶಂ | 

ಶಾಲ್ಯಾನ್ನಂ ಷಡ್ರಸೋಪೇತಂ ನೈವೇದ್ಯಂ ಸ್ವೀಕರುಷ್ಟಮೇ ॥ 

ಎಂದು ಹೇಳಿ ಕೈಯಲ್ಲಿ ಹೂ ತೆಗೆದುಕೊಂಡು ನೈವೇದ್ಯದ ಮೇಲೆ ಪ್ರೋಕ್ಟಿಸಿ 

ನಂತರ ಕೆಳಗಿನ ಮಂತ್ರ ಹೇಳುತ್ತಾ ನೈವೇದ್ಯ ಮತ್ತು ಫಲಗಳನ್ನು ದೇವರಿಗೆ 
ತೋರಿಸುವುದು. ಭಗವಂತನಿಗೆ ಹಾಗೂ ಮುಖ್ಯಪ್ರಾಣದೇವರಿಗೆ ಸಮರ್ಪಿಸಿದ 
ನೈವೇದ್ಯವನ್ನೇ ಮಂಗಳಗೌರಿಗೆ ನಿವೇದನೆ ಮಾಡಬೇಕು.) 


-45- 


ಮಂಗಳಗೌರಿ ಪೂಜೆ 

ಶ್ರೀ ಮಂಗಳಗೌರ್ಯೈ ನಮಃ ನಾರಿಕೇಳಫಲನ್ಯೆವೇದ್ಯಂ ಸಮರ್ಪಯಾಮಿ, 
ಕದಳೀಫಲನ್ಯವೇದ್ಯಂ ಸಮರ್ಪಯಾಮಿ, ಗೋಧೂಮಪಿಷ್ಟ ನೈವೇದ್ಯಂ 
ಸಮರ್ಪಯಾಮಿ, ಮುದ್ಧದಳ, ಚಣಕದಳ ನೈವೇದ್ಯಂ ಸಮರ್ಪಯಾಮಿ, 
ಸಮಸ್ತವಿಧ-ಫಲಭಕ ಕ್ಯಭೋಜ್ಯ ಮಹಾನೈವೇದ್ಯಂ ಸಮರ್ಪಯಾಮಿ। ಮಧ್ಯೇಮಧ್ಯೇ 
ಪಾನೀಯಂ ಸಮರ್ಪಯಾಮಿ । ಉತ್ತರಾಪೋಶನಂ ಸಮರ್ಪಯಾಮಿ । 
ಹಸ್ತ- ಪ್ರಕ್ಷನಂ ಸಮರ್ಪಯಾಮಿ । ಮುಖ ಪ್ರಕ್ಷಾಳನಂ ಸಮರ್ಪಯಾಮಿ । 
ಪಾದಪ್ರಕ್ಷಾಳನಂ ಸಮರ್ಪಯಾಮಿ । ಕರೋದ್ದರ್ತನಂ ಸಮರ್ಪಯಾಮಿ । 
ಪುನರಾಚಮನೀಯಂ ಸಮರ್ಪಯಾಮಿ । 


ತಾಂಬೂಲಮ್‌ 
ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಂ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 
ಮಹಾರುದ್ರದೇವವಾಮಾಂಸಸ್ಥಿತ ಮಂಗಳಗೌರ್ಯೈ ನಮಃ । ತಾಂಬೂಲಂ 
ಸಮರ್ಪಯಾಮಿ ॥ 
ಸುವರ್ಣಪುಷದಕ್ಷಿಣೆ 
ಹಿರಣ್ಯಗರ್ಭಗರ್ಭಸ್ನಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೇ 11 
ಮಹಾರುದ್ರದೇವವಾಮಾಂಕಸ್ಥಿತ ಮಂಗಳಗೌರ್ಯೈ ನಮಃ । 
ಸುವರ್ಣಪುಷದಕ್ಷಿಣಂ ಸಮರ್ಪಯಾಮಿ ॥ 


ಆರತಿ 
(ಹದಿನಾರು ಹೂಬತ್ತಿ ಇಟ್ಟು ಆರತಿ ಮಾಡಿ) 


ರ್ವಾತ್ರಯಸಮಾಯುಕ್ತಂ ಕರ್ಪೂರೇಣ ಸಮನ್ವಿತಂ । 
ನೀರಾಜನಂ ಗೃಹಾಣೇದಂ ಮಯಾ ದತ್ತಂ ಮಹೇಶ್ವರಿ ॥ 


-46- 


ಮಂಗಳಗೌರಿ ಪೂಜೆ 
ಗೌರಿಗೆ ಆರತಿ ಮಾಡಬೇಕು 


ಮಂಗಳಾರತಿಯನೆತ್ತಿದಳು । ಮುದ್ದು ಅಂಗನೆ ರುಕ್ಮಿಣಿ ಮಂಗಳಗೌರಿಗೆ ॥ಪ॥ 
ಶಿರನ ಸಾಲಿಗೆ ಹಚ್ಚಿಬಟ್ಟು | ಕೊಂಡು | ಕೊರಳ ಮಧ್ಯದಿ ರಾಜಿಪ ಹತ್ಯೆಗಟ್ಟು ॥ 
ಹರಿಯ ಧ್ಯಾನದಿ ಚಿತ್ತವಿಟ್ಟು। ನರ । ಹರಿಗೆ ವಲ್ಲಭೆ ನಾ ಅದೇನೆಂಬ ಗುಟ್ಟು॥೧॥ 
ವಕ್ಚಸ್ಥಳವ ನೋಡಿದಳು ॥। ಬಹಳ । ದಕ್ಷಿಣ್ಯವೇಕೋ ಧನ್ಯನಾದೆನೆನಲು ॥ 
ಮತ್ಸ್ಯಲೋಚನೆ ನಾಚುತಿಹಳು | ಪಾಂಡವ । ಪಕ್ಷಿಯ ಕೈಪಿಡಿದು ರಥದಿ 
ನಡೆಯುತಿಹಳು 11೨॥ ಪ್ರತಿದಿನ ರಾಯನಾಗಿರಲು | ಅತಿ 1 ಹಿತದಿಂ 
ಪಾಂಡವರಿಗೊಲಿವೆನೆಂಬಳು ರತಿಪತಿ ಪಿತನ ಕೈಹಿಡಿಯಲು । ದಾಕ್ಚಿಣ್ಯವೇಕೋ 


ಧನ್ಯನಾದೆನೆನಲು ॥॥೩॥ 


' ಮಂತ್ರಪುಷ್ಪ 


ಕೈಯಲ್ಲಿ ಹೂ ಅಕ್ಷತೆ ಹಿಡಿಯುವುದು. 
ಚಂಪಕ್ಕೆಃ ಶತಪತ್ರೈಶ್ಚ ಕಲ್ಪಾದೈಃ ಕರವೀರಕ್ಕೆಃ । 


ಪಾಟಲೈರ್ಬಕುಳ್ಳೆರ್ಯುಕ್ಕಂ ಗೃಹಾಣ ಕುಸುಮಾಂಜಲಿಮ್‌ ॥ 
ಮಹಾರುದ್ರದೇವವಾಮಾಂಕಸ್ಥಿತ್‌ ಮಂಗಳಗೌರ್ಯೆ ನಮಃ । 
ವೇದೋಕ್ತಮಂತ್ರಪುಷ್ಪಂ ಸಮರ್ಪಯಾಮಿ ॥ 
ಕೈಯಲ್ಲಿರುವ ಹೂ ಅಕ್ಷತೆಯನ್ನು ಗೌರಿಗೆ ಅರ್ಪಿಸುವುದು. 
ಪ್ರದಕ್ಷಿಣ ನಮಸ್ಕಾರ 
ಪತಿ-ಪತ್ನಿಯರು ಒಟ್ಟಿಗೆ ಮೂರು ಪ್ರದಕ್ಷಿ! ಣೆ ನಮಸ್ಕಾರ ಮಾಡಬೇಕು. 
ನಮಸ್ತೇ ದೇವಿ ಕಲ್ಯಾಣಿ ನಮಸ್ತೇ ವಿಶ್ವದಂದಿತೇ । 
ನಮೋ ಭಕ್ತಾರ್ತಿನಾಶಿನ್ಯೈ ಭವಾನ್ಯೈ ತೇ ನಮೋ ನಮಃ ॥ 
ಪ್ರದಕ್ಷಿಣತ್ರಯಂ ದೇವಿ ಪ್ರಯತ್ನೇನ ಮಯಾ ಕೃತಂ | 


ತೇನ ಪಾಪಾನಿ ಸರ್ವಾಣಿ ವ್ಯಪೋಹತು ಸದಾ ಮಮ ॥ 


47- 


ಮಂಗಳಗೌರಿ ಪೂಜೆ 


ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ। 

ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ । 

ಪಾಪಾಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಾ || 
ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತಲೇ । 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 
ತಸ್ನಾತ್ಕಾರುಣ್ಯಭಾವೇನ ರಕ್ಷರಕ್ಷ ಮಹೇಶ ಿ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಮಂಗಳಗೌರ್ಯೆ ನಮಃ । ಪ್ರದಕ್ಷಿಣ 
ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಸನ್ನಾರ್ಫ್ಥಮ್‌ 
ಹೂ ಮಂತ್ರಾಕ್ಷತೆ ಕೈಯಲ್ಲಿ ತೆಗೆದುಕೊಂಡು ಮಂಡಿ ಊರಿ 
ಕುಳಿತುಕೊಳ್ಳಬೇಕು. ಪತಿಯು ಬೊಗಸೆ ತುಂಬ ನೀರು ಹಾಕಬೇಕು. ನೀರನ್ನು ಪತ್ನಿಯು 
ಅರ್ಥ,ಪಾತ್ರೆಯಲ್ಲಿ ಬಿಡುವುದು. 
ಗಂಗಾದಿಪುಣ್ಯಸಲಿಲೈ: ಗಂಧಮಾಲ್ಯಾದಿ ವಾಸಿತೈಃ । 
ಅರ್ಥಂ ದಾಸ್ಯಾಮಿ ವರದೇ ಗೃಹಾಣ ಹರವಲ್ಲಭೇ॥ 
ಪುನರರ್ಫ್ಯಂ ಪ್ರದಾಸ್ಯಾಮಿ ಮಂಗಳೇ ಶಿವಸುಂದರಿ । 
ಸರ್ವಪಾಪಕ್ಸಯಂ ಕೃತ್ವಾ ರಕ್ಷ ಮಾಂ ಶರಣಾಗತಾಮ್‌ ॥ 
ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । ಇದಮರ್ಫ 0 
ಇದಮರ್ಫ್ಯಂ ಇದಮರ್ಫಂ ॥ 


ಪೂರ್ಣಫಲಸಮರ್ಪಣ 


ಒಂದು ತೆಂಗಿನ ಕಾಯಿಯನ್ನು ತಾಂಬೂಲದಲ್ಲಿಟ್ಟುದೇವಿಯ ಬಲಭಾಗದಲ್ಲಿ 
ಇಡಬೇಕು. 


ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ । 
ತೇನ ಮೇ ಸುಫಲಾವಾಷ್ತಿರ್ಭವೇಜ್ಜನ್ನನಿ ಜನ್ಮನಿ || 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ | ಪೂರ್ಣಫಲಂ 
ಸಮರ್ಪಯಾಮಿ ॥ 


-48- 


ಮಂಗಳಗೌರಿ ಪೂಜೆ 
ದೋರಗ್ರಹಣ 


ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು ಕೆಳಗಿನ ಶ್ಲೋಕ ಹೇಳಿ 
ತೆಗೆದುಕೊಂಡು ಪತಿಗೆ ಕೊಟ್ಟು ನಮಿಸಿ ಕಟ್ಟಲು ಪ್ರಾರ್ಥಿಸಬೇಕು. 


ಭಕ್ತಪ್ರಿಯೇ ಮಹಾದೇವಿ ಸವೈೈಶ್ಚರ್ಯಪ್ರದಾಯಿನೀ 
ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷ್ಟಂ ಚತ್ಪಂ ಕುರು ॥ 


ದೋರಬಂಧನ 


ದೇವಿಯನ್ನು ದೀರ್ಫಾಯುಷ್ಯ ಸೌಮಾಂಗಲ್ಯಗಳ ಜೊತೆ ಜ್ಞಾನ, ಭಕ್ತಿ, 
ವೈರಾಗ್ಯಗಳನ್ನು ಪತ್ನಿಗೆ ನೀಡೆಂದು ಪ್ರಾರ್ಥಿಸಿ ಪತಿಯು ಕಟ್ಟಬೇಕು. ಪತ್ನಿಯು ಈ 
ಶ್ಲೋಕ ಹೇಳಬೇಕು. 
ನಮಃ ಶಿವಕಾಂತಾಯ್ಕೆ ಹ್ರೀಂ ನಮಶ್ವಿವಶಕ್ತಯೇ । 
ಶ್ರೀಂ ನಮೋ ಜಗತಾಂ ಮಾತ್ರೇ ಮಮ ಭೂಯಾನ್ನನೋರಥಃ || 


ಪುತ್ರಾನ್‌ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೇ । 
ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವಿ ನಮೋಸ್ತು ತೇ॥ 


ಇತಿ ದೋರಬಂಧನಮ್‌ । 
ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । 
ಮನೋ ಭೀಷ್ಟಪ್ರಾರ್ಥನಾಂ ಸಮರ್ಪಯಾಮಿ ॥ 
ವಾಯನದಾನ 
ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು, ಹಣ್ಣುಗಳನ್ನಿಟ್ಟು 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕಾಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 
ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟು ಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) 


-49- 


ಮಂಗಳಗೌರಿ ಪೂಜೆ 


ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ। 

ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ । 

ಪಾಪಾಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಾ ॥ 
ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತಲೇ । 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 
ತಸ್ನಾತ್ಕಾರುಣ್ಯಭಾವೇನ ರಕ್ಷ ರಕ್ಷ ಮಹೇಶ್ವರ I 


ಮಹಾರುದ್ರದೇವವಾಮಾಂಕಸ್ಥಿತ ಮಂಗಳಗೌರ್ಯೈ ನಮಃ । ಪ್ರದಕ್ಷಿಣ 
ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಸನ್ನಾರ್ಫ್ಥಮ್‌ 
ಹೂ ಮಂತ್ರಾಕ್ಷತೆ ಕೈಯಲ್ಲಿ ತೆಗೆದುಕೊಂಡು ಮಂಡಿ ಊರಿ 
ಕುಳಿತುಕೊಳ್ಳಬೇಕು. ಪತಿಯು ಬೊಗಸೆ ತುಂಬ ನೀರು ಹಾಕಬೇಕು. ನೀರನ್ನು ಪತ್ನಿಯು 
ಅರ್ಯಪಾತ್ರೆಯಲ್ಲಿ ಬಿಡುವುದು. 
ಗಂಗಾದಿಪುಣ್ಯಸಲಿಲೈಃ ಗಂಧಮಾಲ್ಯಾದಿ ವಾಸಿತೈಃ । 
ಅರ್ಥಂ ದಾಸ್ಯಾಮಿ ವರದೇ ಗೃಹಾಣ ಹರವಲ್ಲಭೇ॥ 
ಪುನರರ್ಫ್ಯಂ ಪ್ರದಾಸ್ಯಾಮಿ ಮಂಗಳೇ ಶಿವಸುಂದರಿ । 
ಸರ್ವಪಾಪಕ್ಷಯಂ ಕೃತ್ವಾ ರಕ್ಷಮಾಂ ಶರಣಾಗತಾಮ್‌ ॥ 
ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌಯ್ಯೆ ೯ ನಮಃ । ಇದಮರ್ಯ 0 
ಇದಮರ್ಫಂ ಇದಮರ್ಫಂ ॥ 


ಪೂರ್ಣಫಲಸಮರ್ಪಣ 


ಒಂದು ತೆಂಗಿನ ಕಾಯಿಯನ್ನು ತಾಂಬೂಲದಲ್ಲಿಟ್ಟು ದೇವಿಯ ಬಲಭಾಗದಲ್ಲಿ 
ಇಡಬೇಕು. 


ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ । 
ತೇನಮೇ ಸುಫಲಾವಾಪ್ತಿರ್ಭವೇಜ್ಞನ್ನನಿ ಜನ್ಮನಿ ॥ 


ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೈ ನಮಃ । ಪೂರ್ಣಫಲಂ 
ಸಮರ್ಪಯಾಮಿ ॥ 


-48- 


ಮಂಗಳಗೌರಿ ಪೂಜೆ 
ದೋರಗ್ರಹಣ 


ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು ಕೆಳಗಿನ ಶ್ಲೋಕ ಹೇಳಿ 
ತೆಗೆದುಕೊಂಡು ಪತಿಗೆ ಕೊಟ್ಟು ನಮಿಸಿ ಕಟ್ಟಲು ಪ್ರಾರ್ಥಿಸಬೇಕು. 


ಭಕ್ತಪ್ರಿಯೇ ಮಹಾದೇವಿ ಸರ್ವೈಶ್ಚರ್ಯಪ್ರದಾಯಿನೀ 
ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷ್ಟಂ ಚ ತ್ವಂ ಕುರು ॥ 


ದೋರಬಂಧನ 


ದೇವಿಯನ್ನು ದೀರ್ಫಾಯುಷ್ಯ ಸೌಮಾಂಗಲ್ಯಗಳ ಜೊತೆ ಜ್ಞಾನ, ಭಕ್ತಿ, 
ವೈರಾಗ್ಯಗಳನ್ನು ಪತ್ನಿಗೆ ನೀಡೆಂದು ಪ್ರಾರ್ಥಿಸಿ ಪತಿಯು ಕಟ್ಟಬೇಕು. ಪತ್ನಿಯು ಈ 
ಶ್ಲೋಕ ಹೇಳಬೇಕು. 
ನಮಃ ಶಿವಕಾಂತಾಯ್ಕೆ ಹ್ರೀಂ ನಮಶ್ಚಿವಶಕ್ಷಯೇ । 
ಶ್ರೀಂ ನಮೋ ಜಗತಾಂ ಮಾತ್ರೇ ಮಮ ಭೂಯಾನ್ಮನೋರಥಃ ॥ 


ಪುತ್ರಾನ್‌ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೇ। 
ಅನ್ಯಾಂಶ್ಚಸರ್ವಕಾಮಾಂಶ್ಚದೇಹಿ ದೇವಿ ನಮೋಸ್ತು ತೇ॥ 


ಇತಿ ದೋರಬಂಧನಮ್‌ । 
ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯ್ಯೆ ನಮಃ । 
ಮನೋತಭೀಷಪ್ರಾರ್ಥನಾಂ ಸಮರ್ಪಯಾಮಿ ॥ 


ವಾಯನದಾನ 


ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು, ಹಣ್ಣುಗಳನ್ನಿಟ್ಟು 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕಾಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 
ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟುಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) 


-49- 


ಮಂಗಳಗೌರಿ ಪೂಜೆ 


ಅದ್ಯ ಪೂರ್ವೋಚ್ಚ೦ಿತ ಏವಂಗುಣವಿಶೇಷಣವಿಶಿಷ್ಟುಯಾಂ ಶುಭತಿಥೌ ಮಮ 
ಶ್ರೀಮಂಗಳಗೌರಿವ್ರತ ಸಾದ್ಗುಣ್ಯಾರ್ಥಂ ಉಪಾಯನದಾನಮಹಂ ಕರಿಷ್ಯೇ - 


ಪುರೋಹಿತರಿಗೆ (ಬ್ರಾಹ್ಮಣರಿಗೆ) ಗಂಧ, ಹೂವು ಕೊಡುವುದು. 


ಇಮೇ ಗಂಧಾಃ ಇಮಾನಿ ಪುಷ್ಪಾಣಿ, ಗಂಧಪುಷ್ಧಧೂಪದೀಪಸಕಲಾರಾಧನೈಃ 
ಸ್ವರ್ಚಿತಮ್‌ । ಎಂದು ಹೇಳಿ ನೀರುಮಂ್ರ್ರಾಕ್ಚತೆ ಬಿಡುವುದು. ಆಮೇಲೆ ನೀರನ್ನು 
ಸಣ್ಣ ತಟ್ಟೆಯ ಮೇಲೆ ಪ್ರೋಕ್ಟಿಸುವುದು. 
ವಿಷ್ಣೋ ಉಪಾಯನದಾನಂ ರಕ್ಷಸ್ಪ - ಎಂದು ಹೇಳಿ ತಟ್ಟೆಯನ್ನು ಅತ್ತ ಇಟ್ಟು 
ಎರಡು ತೆಂಗಿನಕಾಯಿಗಳ ಮೇಲೆ ಪತ್ನಿಯಿಂದ ನೀರು ಹಾಕಿಸಿ, ""ಇದಂ 
ಉಪಾಯನದಾನಮ್‌''- 
ಉಪಾಯನದಾನ ಕೊಡುವಾಗ ಹೇಳುವ ಮಂತ್ರ - 
ವಾಯನಂ ತೇ ಪ್ರದಾಸ್ಯಾಮಿ ವ್ರತಸಂಪೂರ್ತಿಹೇತವೇ । 
ಪ್ರೀತಯೇ ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಮ್‌ ॥ 
ಇಂದಿರಾ ಪ್ರತಿಗೃಹ್ಣಾತಿ ಇಂದಿರಾ ವೈ ದದಾತಿ ಚ। 
ಇಂದಿರಾ ತಾರಕಾ ದ್ವಾಭ್ಯಾಂ ಇಂದಿರಾಯ್ಕೆ ನಮೋ ನಮಃ ॥ 
ಪುನಃ ಪೂಜಾ 
ಛತ್ರಂ ಸಮರ್ಪಯಾಮಿ | ಚಾಮರೇ ವೀಜಯಾಮಿ । ನೃತ್ಯಂ ದರ್ಶಯಾಮಿ। 


ಗೀತಂ ಶ್ರಾವಯಾಮಿ । ದರ್ಪಣಂ ದರ್ಶಯಾಮಿ । ಅಶ್ವಾರೋಹಣಂ ಗಜಾ- 
ರೋಹಣಂ ಸಮರ್ಪಯಾಮಿ । ಸಮಸ್ತರಾಜೋಪಚಾರದೇವೋಪಚಾರ 


ಯಷ್ಕೋಪಚಾರ ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 
ಪ್ರತ್ಯಾವಾಹನೆ 
ಹೂ ಮಂತ್ರಾಕ್ಷತೆ ಏರಿಸಿರಿ. 
ಮಹಾರುದ್ರದೇವವಾಮಾಂಕಸ್ಥಿತಮಂಗಳಗೌರ್ಯೈ ನಮಃ ಪ್ರತ್ಯಾವಾಹನಂ 
ಸಮರ್ಪಯಾಮಿ ।ಟ ಯಥಾಸ್ಥಾನಂ ಉದ್ವಾಸಯಾಮಿ. 


-50- 


ಮಂಗಳಗೌರಿ ಪೂಜೆ 


ಯಸ್ಕ ಸ್ಥೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 

ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ಕಿಹೀನಂ ರಮಾಪತೇ । 

ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ॥ 


"ಅನೇನ ಮಯಾ ಕೃತೇನ ಶ್ರೀಮಂಗಳಗೌರಿಪೂಜಾಕರಣೇನ ಅಸ್ಪತ್ರತ್ಯಂತರ್ಗತ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಮಂಗಳಗೌರಿಸಹಿತ ಮಹಾರುದ್ರ- 
ದೇವಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಲಕ್ಷ್ಮೀನಾರಾಯಣಃ 
ಪ್ರಿಯತಾಂ ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು' ಎಂದು ಹೇಳಿ ಮಂತ್ರಾಕ್ಷತೆ 
ನೀರನ್ನು ಬಿಡುವುದು. 


ಮಂಗಳಗೌರಿದೇವಿಯ ವಿಸರ್ಜನಾ ಪೂಜೆ 
ಮರುದಿವಸ ಬೆಳಿಗ್ಗೆ ವಿಸರ್ಜನೆ ಮಾಡಬೇಕು. ಆಚಮನ ಮಾಡಿ, 


ದೇಶಕಾಲಗಳನ್ನು ಉಚ್ಚರಿಸಿ ಸಂಕ್ಟೇಪವಾಗಿ ೧೬ ಉಪಚಾರಗಳನ್ನು 


ಸಮರ್ಪಿಸಬೇಕು. 

ಶ್ರೀ ಗಿರಿಜಾಯೈ ನಮಃ । - ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಶ್ರೀ ದಾಕ್ದಾಯಿಣ್ಕೆ ನಮಃ । - ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ 
ಶ್ರೀ ಉಮಾಯ್ಕೆ ನಮಃ | - ಅರ್ಫ್ಯಂ ಸಮರ್ಪಯಾಮಿ 

ಶ್ರೀ ಗೌರ್ಯೈ ನಮಃ । - ಪಾದ್ಯಂ ಸಮರ್ಪಯಾಮಿ 

ಶ್ರೀ ಕಾಳ್ಮೈ ನಮಃ | - ಆಚಮನಂ ಸಮರ್ಪಯಾಮಿ 

ಶ್ರೀ ಹೈಮವತ್ಸೈ ನಮಃ । - ಮಧುಪರ್ಕಂ ಸಮರ್ಪಯಾಮಿ 

ಶ್ರೀ ಈಶ್ವರವಲ್ಲಭಾಯೈ ನಮಃ | - ಪುನರಾಚಮನಂ ಸಮರ್ಪಯಾಮಿ 

ಶ್ರೀ ಶಿವಾಯ್ಕೆ ನಮಃ | - ಸ್ನಾನಂ ಸಮರ್ಪಯಾಮಿ 

ಶ್ರೀ ಭವಾನ್ಮೈ ನಮಃ । - ವಸ್ತ್ರಂ ಸಮರ್ಪಯಾಮಿ 


-51- 


ಮಂಗಳಗೌರಿ ಪೂಜೆ 


ಶ್ರೀ ಮಂಗಳದೇವತಾಯೈ ನಮಃ | - ಮಾಂಗಲ್ಯಂ ಸಮರ್ಪಯಾಮಿ 
ಶ್ರೀ ರುದ್ರಾಣ್ಮೈೆ ನಮಃ । - ಗಂಧಂ ಸಮರ್ಪಯಾಮಿ 
ಶ್ರೀ ಶರ್ವಾಣ್ಯೈ ನಮಃ । - ಅಕ್ಷತಾನ್‌ ಸಮರ್ಪಯಾಮಿ 
ಶ್ರೀ ಸರ್ವಮಂಗಳಾಯ್ಯೆ ನಮಃ | - ಪುಷ್ಪಂ ಸಮರ್ಪಯಾಮಿ 
ಶ್ರೀ ಅಪರ್ಣಾಯೈ ನಮಃ । - ಧೂಪಂ ಸಮರ್ಪಯಾಮಿ 
ಶ್ರೀ ಲೋಕಮಂಗಳಾಯೈ ನಮಃ । - ದೀಪಂ ಸಮರ್ಪಯಾಮಿ 
ಓಂ ಪ್ರಸನ್ನವದನಾಯೈ ನಮಃ । - ನೈವೇದ್ಯಂ ಸಮರ್ಪಯಾಮಿ 
ಓಂ ಜಗಜ್ಜನನ್ಮೈ ನಮಃ । - ಮಹಾಮಂಗಳನೀರಾಜನಂ ಸಮರ್ಪಯಾಮಿ 
(ಆರತಿಮಾಡಿ) 
ಓಂ ಶಿವವಲ್ಲಭಾಯೈ ನಮಃ । - ಮಂತ್ರಪುಷ್ಪ ಸಮರ್ಪಯಾಮಿ 
ಓಂ ಮಂಗಳಗೌಯೆಣ್ಯ ನಮಃ । - ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ 
ಉದ್ವಾಸನೆ 
ಹೂ ಮಂತ್ರಾಕ್ಟತೆ ಏರಿಸಿ ಕಲಶನ್ನು ಕದಲಿಸಬೇಕು. 
ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಯತಾಮ್‌ 
ಇಷ್ಟಕಾಮ್ಯಾರ್ಥಸಿದ್ಧ ರ೯೦ ಪುನರಾಗಮನಾಯ ಚ ॥ 


ಅನೇನ ಶ್ರೀಮಂಗಳಗೌರಿ ವಿಸರ್ಜನಪೂಜನೇನ ಅಸ್ಮತ್ತ್ಯಂತರ್ಗತ ಶ್ರೀ- 
ಮಂಗಳಗೌರಿಸಹಿತ ಮಹಾರುದ್ರದೇವಾಂತರ್ಗತ ಶ್ರೀಲಕ್ಸ್ಮೀನಾರಾಯಣಾತ 
ಜಯಾಪತಿ ಶ್ರೀ ಸಂಕರ್ಷಣಃ ಪ್ರೀಯತಾಂ ಸುಪ್ರೀತೋ ಸುಪ್ರಸನ್ನೋ ವರದೋ 
ಭವತು' ಶ್ರೀಮಧ್ವೇಶಾರ್ಪಣಮಸ್ತು. 


%* ಜವ ಬು ಜು 


-52- 


-53- 


ಮಂಗಳಗೌರೀ ಕಥೆ 


ಯುಧಿಷ್ಠಿರ ಉವಾಚ 
ನಂದನಂದನ ಗೋವಿಂದ ಶೃಣ್ದತೋ ಬಹುಲಾಃ ಕಥಾಃ । 
ತ್ವಾ ಉತ್ಕೃಷ್ಟಪುತ್ರ್ಯಾಯುಃ ಪ್ರದಂ ಬ್ರೂಹಿ ವ್ರತಂ ಮಮ ॥0೧॥ 


ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ನಂದಗೋಪನ ಕಂದನಾದ ಗೋವಿಂದನೇ! 
ನಿನ್ನ ಮುಖಾರವಿಂದದಿಂದ ಅನೇಕ ಕಥೆಗಳನ್ನು ಕೇಳುತ್ತಲೇ ಇದ್ದೇನೆ. ಈಗ ಪುತ್ರಿಗೆ 
ಆಯುಷ್ಯವನ್ನು ನೀಡುವಂಥ (ಪುತ್ರಿಗೆ ವೈಧವ್ಯವನ್ನು ಪರಿಹರಿಸುವಂಥ) ಉತ್ತಮವಾದ 
ವ್ರತದ ಬಗ್ಗೆ ನನಗೆ ತಿಳಿಸು. 
ಶ್ರೀಕೃಷ್ಣ ಉವಾಚ 
ಅವೈಧವ್ಯಕರಂ ವಕ್ಚ್ವೇ ವ್ರತಂ ಚಾರಿನಿಷೂದನ । 
ಶೃಣು ತ್ವಂ ಸಾವಧಾನಃ ಸನ್‌ ಕಥಾಂ ವೆ ಕ್ಸೀ ಪುರಾತನೀಮ್‌ 11೨॥॥ 


ಶ್ರೀಕೃಷ್ಣನು ಧರ್ಮರಾಜನನ್ನು ಕುರಿತು ಉಪದೇಶಿಸುತ್ತಿದ್ದಾನೆ - 
ಶತ್ರುಸಂಹಾರಕನೇ! ಪುತ್ರನಿಗೆ ಆಯುಷ್ಯವನ್ನು ನೀಡುವಂಥ, ಪುತ್ರಿಯ ವೈಧವ್ಯವನ್ನು 
ಪರಿಹರಿಸುವಂಥ ಉತ್ತಮವಾದ ವ್ರತದ ಬಗ್ಗೆ ನಿನಗೆ ತಿಳಿಸುತ್ತೇನೆ. ಕೇಳು - 
ಏಕಾಗ್ರಮನದಿಂದ ಪ್ರಾಚೀನವಾದ ಈ ಕಥೆಯನ್ನು ಕೇಳುವವನಾಗು. 


ಕುಂಡಿನಂ ನಾಮ ನಗರಂ ಖ್ಯಾತಸ್ತತ್ರ ದ್ವಿಜಪ್ರಿಯಃ । 
ಆಸೀದ್ವಣಿಗ್‌ ಧರ್ಮಪಾಲೋ ನಾಮ್ನಾ ಬಹುಧನೋತಪಿ ಸಃ ॥೩। 


ಕುಂಡಿನಾ ಎಂಬ ನಗರವಿತ್ತು. ಅಲ್ಲಿಧರ್ಮಪಾಲ ಎಂಬ ಒಬ್ಬವೈಶ್ಯನಿದ್ದನು. 
ಅವನು ದೇವಬ್ರಾಹ್ಮಣರಿಗೆ ಅತ್ಯಂತ ಇಷ್ಟನಾಗಿದ್ದನು. ಹೆಸರಿಗೆ ತಕ್ಕಂತೆ 
ಧರ್ಮಪುರುಷನಾಗಿದ್ದನು. ಬಹಳ ಧನವುಳ್ಳವನೂ ಕೂಡ ಆಗಿದ್ದನು. 


-54- 


ಮಂಗಳಗೌರಿ ಪೂಜೆ 


ಸಪತ್ನೀಕೋ ಹೃಪುತ್ರೋಆಸೌ ನಾಸ್ತೀತಿವ್ಯಾಕುಲೋ ಹೃದಿ। 
ತಸ್ಯ ಗೇಹೇ ಭಸ್ಮಲಿಪ್ರೋ ದೇಹೇ ರುದ್ರಾಕ್ಷಧಾರಕಃ Tar 


ಈ ಧನಿಕನಿಗೆ ಒಳ್ಳೆಯ ಹೆಂಡತಿಯು ಇದ್ದಳು. ಆದರೆ ಪುತ್ರಸಂತಾನವಿರಲಿಲ್ಲ. 
ಇದರಿಂದ ಬಹಳ ಚಿಂತಾಕ್ರಾಂತನಾಗಿದ್ದನು. ಇವನ ಮನೆಗೆ ಭಸ್ಮವನ್ನು ಧರಿಸಿದ 
ರುದ್ರಾಕ್ಷಿಮಣಿಯನ್ನು ಕಂಠದಲ್ಲಿ ಹಾಕಿಕೊಂಡ ಒಬ್ಬಭಿಕ್ಷುವು ಭಿಕ್ಷೆಗಾಗಿ ಬರುತ್ತಿದ್ದನು. 


ಜಟಿಲೋ ಭಿಕ್ಷುಕೋ ನಿತ್ಯಮಾಗಚ್ಛನ್‌ ಪ್ರಿಯದರ್ಶನಃ । 
ಅನ್ನಂ ನಾಂಗೀಚಕಾರಾಸಾವಿತಿ ದೃಷ್ಟಾ ಫಿ ಬಲಾವದತ್‌ 11೫1! 


ಪ್ರತಿನಿತ್ಯ ಜಟಾಧಾರಿಯಾದ ಆ ಭಿಕ್ಷುವು ಭಿಕ್ಷೆ ಬೇಡಲು ಇವನ ಮನೆಗೆ 
ಬರುತ್ತಿದ್ದವು. ನೋಡಲು ಅತ್ಯಂತ ಆಕರ್ಷಣೀಯವಾದ ರೂಪವನ್ನು ಹೊಂದಿದ್ದನು. 
ಭಿಕ್ಷೆ ಹಾಕುವುದಕ್ಕಾಗಿ ಗೃಹಿಣಿಯು ಬಂದರೆ ಅವಳನ್ನು ನೋಡಿ, ಭಿಕ್ಷೆಯನ್ನು 
ಸ್ವೀಕರಿಸದೇ ಸುಮ್ಮನೆ ಮುಂದೆ ಹೋಗುತ್ತಿದ್ದನು, ಇದರಿಂದ ದುಃಖಿತಳಾದ 
ಅಬಲೆಯು ಒಮ್ಮೆ ಗಂಡನನ್ನು ಕುರಿತು ಹೀಗೆ ಹೇಳುತ್ತಾಳೆ - 
ಸ್ವಾಮಿನ್ನಯಂ ಸದಾ ಯಾತಿ ಭಿಕ್ಬುಕೋ ಜಟಿಲೋ ಗೃಹೇ! 
ನ ಸ್ವೀಕರೋತೃಸ್ಥದನ್ನಮಿತಿ ದೃಷ್ಟ್ವಾ ಮಮಾಧಿಕಮ್‌ 11೬1 
ದುಃಖಂ ಪ್ರಜಾಯತೇ ನಿತ್ಯಂ ಶ್ರುತ್ವಾಭಾರ್ಯಾ ವಚೋಜಬ್ರವೀತ್‌ ॥ 
“ಸ್ವಾಮಿಯೇ | ನಮ್ಮ ಮನೆಗೆ ನಿತ್ಯವೂ ಜಟಾಧಾರಿಯಾದ ಈ ಭಿಕ್ಷುವು 
ಭಿಕ್ಷೆಗಾಗಿ ಬರುತ್ತಾನೆ. ಭಿಕ್ಷೆ ನೀಡುವಷ್ಟರಲ್ಲಿ ಮುಂದಿನ ಮನೆಗೆ ತೆರಳಿಬಿಡುತ್ತಾನೆ. 
ನನ್ನ ಭಿಕ್ಷೆಯನ್ನು ಎಂದೂ ಸಹ ಸ್ವೀಕರಿಸುವುದಿಲ್ಲ. ಇದರಿಂದ ನನಗೆ 
ದುಃಖವಾಗುತ್ತಿದೆ''. ಹೆಂಡತಿಯ ಈ ಮಾತನ್ನು ಕೇಳಿ ಆ ಧನಿಕನು ಉತ್ತರಿಸಿದನು- 


ಧರ್ಮಪಾಲ ಉವಾಚ 


ಪ್ರಿಯೇ ಕದಾಚಿದ್‌ಗುಪ್ತಾ ತ್ವಂ ಸಸುವರ್ಣಾಂಗಣೇ ಭವ 11೭1! 
ಯದಾ ಭಿಕ್ಬಾರ್ಥಮಾಯಾತಿ ಭಿಕ್ಟೋರ್ವಸ್ತಾಂತರೇ ತ್ವಯಾ । 

pl pe ಈ 
ತದಾ ತಸ್ಯ ಪ್ರದೇಯಾನಿ ಸುವರ್ಣಾನಿ ಪ್ರಿಯೇ5ನಘೇ ` HSI 


-55- 


ಮಂಗಳಗೌರಿ ಪೂಜೆ 


ಧರ್ಮಪಾಲನು ಉತ್ತರಿಸುತ್ತಾನೆ - ಪ್ರಿಯೇ ! ಒಮ್ಮೆ ಹೀಗೆ ಮಾಡು - 
ಸುವರ್ಣವನ್ನು ಮುಚ್ಚಿಟ್ಟುಕೊಂಡು ಕಾಯುತ್ತಿರು. ಯಾವಾಗ ಭಿಕ್ಗೆಗಾಗಿ ಆ ಭಿಕ್ಷುವು 
ಬರುತ್ತಾನೋ, ಅವನ ಜೋಳಿಗೆಯ ಒಳಗೆ ಸುವರ್ಣಗಳನ್ನು ಹಾಕಿಬಿಡು. 
ಪಾಪರಹಿತಳಾದ ಪ್ರಿಯಳೇ ! ಹೀಗೆ ಮಾಡುವುದರಿಂದ ನಿನ್ನ ದುಃಖವು 
ಪರಿಹಾರವಾಗುತ್ತದೆ. 


ಅನಂತರಂ ತಸ್ಯ ಭಾರ್ಯಾ ಚೀಕರಸ್ತಾಮಿನೋದಿತಮ್‌ । 
ಜಟಿಲೇನ ತುಸಾ ಶಪ್ತಾನಪತ್ಯಂ ತೇನ ಭವಿಷ್ಯತಿ al 


ಅನಂತರ ಪತ್ನಿಯು ಪತಿಯ ಮಾತಿನಂತೆ ಮಾಡಿದಳು. ಇದರಿಂದ ಆ 
ಜಟಾಧಾರಿಗೆ ಸಿಟ್ಟುಬಂದಿತು. "ನಿನಗೆ ಸಂತಾನವೇ ಆಗುವುದು ಬೇಡ' ಎಂದು 
ಶಪಿಸಿಬಿಟ್ಟನು. 

ಶ್ರುತಾ ಿಭಿಕ್ಲೋರಿದಂ ವಾಕ್ಯಂ ದುಃಖಿತಾ ತಮುವಾಚ ಹ। 
ಸ್ವಾಮಿನ್‌ ಶಪ್ತಾ ತ್ವಯಾ ಪಾಪಾಂ ಶಾಪಾದುದ್ಧರ ಸಂಪ್ರತಿ 1೧೦॥॥ 


ಭಿಕ್ಷುವಿನ ಶಾಪದ ಮಾತುಗಳನ್ನು ಕೇಳಿ, ಮತ್ತಷ್ಟು ಆ ಗೃಹಿಣಿಯು 
ದುಃಖತಳಾದಳು. ಆ ಭಿಕ್ಟುವಿನ ಬಳಿ ಪ್ರಾರ್ಥಿಸಿದಳು - ""ಸ್ವಾಮಿ | ನಾನು 
ಪಾಷಿಷ್ಠಳಾಗಿದ್ದೇನೆ. ನನಗೆ ಶಾಪವನ್ನು ನೀಡಬೇಡಿರಿ. ಶಾಪದಿಂದ ನನ್ನನ್ನು ಉದ್ದಾರ 
ಮಾಡಿರಿ. 


ಇತ್ಯುಕ್ವ್ವಾತಸ್ಯ ಚರಣೌ ವವಂದೇ ದೀನಭಾಷಿಣೀ । 
ಹೀಗೆ ದುಖುಸುತ್ತಾ ಭಿಕ್ಷುವಿನ ಚರಣಗಳಲ್ಲಿ ಬಿದ್ದಳು. ದುಃಖದ ಮಾತುಗಳನ್ನೇ 
ಹೇಳುತ್ತಿದ್ದಳು. 
ಜಟಿಲ ಉವಾಚ 
ಭರ್ತೃಃ ಸಮೀಪೇ ವಕ್ತವ್ಯಂ ತ್ವಯಾ ಪುತ್ರಿ ಮಮಾಜ್ಞಯಾ 11೧೧॥ 
ನೀಲವಸ್ತ್ರ: ಸಮಾರುಹ್ಯಾ ನೀಲಾಶ್ವಂ ಗಚ್ಛಕಾನನಮ್‌ I 


ಖನನಂ ತತ್ರ ಕರ್ತವ್ಯಂ ಯತ್ರಾಶ್ನಸ್ತೇ ಸ್ಪಲಿಷ್ಯತಿ Tew 
-56- 


ಮಂಗಳಗೌರಿ ಪೂಜೆ 


ಜಟಾಧಾರಿಯು ಉತ್ತರಿಸುತ್ತಾನೆ - ಸಾಧ್ವಿಯೇ | ನಾನು ಹೇಳಿದಂತೆ ಮಾಡು, 
ಶಾಪವು ಪರಿಹಾರವಾಗುತ್ತದೆ. ನಿನ್ನ ಗಂಡನ ಬಳಿ ತೆರಳಿ ನಾನು ಈಗ ಹೇಳುವುದನ್ನು 
ತಿಳಿಸು. ಕಪ್ಪು ಬಟ್ಟೆಯನ್ನು ಉಟ್ಟುಕೊಂಡು, ಕಪ್ಪು ಕುದುರೆಯನ್ನು ಹತ್ತಿ, ಕಾಡಿಗೆ 
ತೆರಳಬೇಕು. ಕಾಡಿನಲ್ಲಿ ತೆರಳುವಾಗ ಯಾವ ಸ್ಥಳದಲ್ಲಿ ಕುದುರೆಯು 
ಮುಗ್ಗರಿಸುತ್ತದೋ, ಅಲ್ಲಿ ನೆಲವನ್ನು ಅಗೆಯಬೇಕು. 


ರಮ್ಯಂ ಪಕ್ಸಿಭಿರಾಯುಕ್ಕಂ ಮೃಗಸಂಘದ್ರುಮಾಕುಲಮ್‌ | 
ಸುವರ್ಣರಚಿತಂ ರತ್ನಮಾಣಿಕ್ಯಾದಿವಿಭೂಷಿತಮ್‌ OA 


ಅಗೆದಾಗ ಅಲ್ಲಿ ಅದ್ಭುತವಾದ ದೇವಾಲಯವು ಕಾಣಿಸುತ್ತದೆ. ಅದು ಅತ್ಯಂತ 
ರಮ್ಯವಾಗಿದೆ. ಅನೇಕ ಪಕ್ಷಿಗಳ ಕಲರವದಿಂದ ಕೂಡಿದೆ. ಅನೇಕ ಮೃಗಗಳು 
ಅಲ್ಲಿರುತ್ತವೆ. ಮರಬಳ್ಳಿಗಳಿವೆ. ಸುವರ್ಣದಿಂದ ರಚಿತವಾಗಿದೆ. ರತ್ತಮಾಣಿಕ್ಕಾದಿ- 
ಗಳಿಂದ ಅಲಂಕೃತವಾಗಿದೆ. 
ನಾನಾಪುಷ್ಪೈಃ ಸಮಾಯುಕ್ತಂ ದೃಶ್ಯಂ ದೇವಾಲಯಂ ತತಃ । 
ವರ್ತತೇ ತತ್ರಭವತೀ ಭವಾನೀ ಭಕ್ತವತಲಾ 11೧೪॥॥ 
ಅನೇಕ ಪುಷ್ಪಗಳಿಂದ ಕಂಗೊಳಿಸುವ ಒಂದು ದೇವಾಲಯವು ಅಲ್ಲಿಕಾಣಿಸುತ್ತದೆ. 
ಆ ದೇವಾಲಯದಲ್ಲಿ ಶ್ರೇಷ್ಠಳಾದ ಭಕ್ತವತ್ಸಲಳಾದ ಭವಾನೀದೇವಿಯು 
ಸನ್ನಿಹಿತಳಾಗಿರುತ್ತಾಳೆ. 


ಆರಾಧಯ ತ್ಸು ಮನಸಾ ಯಥಾಮಿಧ್ಯುದ್ಧರಿಷ್ಯತಿ । 


ತ್ವಾಂ ಭವಾನೀತಿ ವಚನಂ ಶ್ರುತ್ವಾ ಭಿಕ್ಟೋಃ ಸುಖಪ್ರದಮ್‌ Teil 
ವವಂದೇ ತಸ್ಯ ಚರಣೌ ಪುನಃ ಪುನರರಿಂದಮ । 
ತದೈವ ಕಾಲೇ ಜಟಿಲಸ್ತಂತಭರ್ಭೋೂತೋ ಬಭೂವ ಸಃ 11೧೬॥ 


ಅವಳನ್ನು ಅತ್ಯಂತ ಭಕ್ತಿಯಿಂದ ನೀನು ಆರಾಧನೆ ಮಾಡಬೇಕು. ಆಗ ಆ 
ಭವಾನಿಯು ಶಾಪದಿಂದ ವಿಮುಕ್ತಳನ್ನಾಗಿ ಮಾಡುತ್ತಾಳೆ. ಭಿಕ್ಚುವಿನ ಈ ಮಾತನ್ನು 
ಕೇಳಿ ಬಹಳ ಸಂತೋಷವಾಯಿತು. ಭಿಕ್ಷುವಿನ ಪಾದಕಮಲಗಳಲ್ಲಿ ಪುನಃ ಪುನಃ ಆ 


-57- 


ಮಂಗಳಗೌರಿ ಪೂಜೆ 


ಗೃಹಿಣಿಯು ನಮಸ್ಕಾರವನ್ನು ಮಾಡಿದಳು. ಅದೇ ಸಂದರ್ಭದಲ್ಲಿಆ ಜಟಾಧಾರಿಯು 
ಮರೆಯಾದನು. ಕಾಣಿಸಲೇ ಇಲ್ಲ. 


ಸಾವದತ್ತತಿಮತ್ತೇಹಿ ಶೃಣು ಭಿಕ್ಟೂಕ್ರಮಾದರಾತ್‌ । 
ಯಥೋಕ್ತಮವದದ್ಧರ್ತಾ ತತ್‌ಶ್ರುತ್ವಾ ವಾಕ್ಕಮಾದರಾತ್‌ 11೧೭।॥ 


ನಡೆದ ಎಲ್ಲಾ ಘಟನೆಯನ್ನು ಗಂಡನ ಬಳಿ ತಿಳಿಸಿದಳು. ಆ ಭಿಕ್ಷುವು 
ಶಾಪಕೊಟ್ಟಿದ್ದನ್ನು , ಅದರ ಪರಿಹಾರದ ಉಪಾಯವನ್ನೆಲ್ಲಾ ವಿವರಿಸಿದಳು. ಪತ್ನಿಯ 
ಮಾತುಗಳನ್ನು ಕೇಳಿ, ಪತಿಯು ಅತ್ಯಂತ ಶ್ರದ್ಧೆಯಿಂದ ಕೇಳಿದನು. 


ನೀಲವಸ್ತ : ಸಮಾರುಹ್ಯ ನೀಲಾಶ್ಚಂ ಪ್ರಸ್ಥಿತೋ ವನಮ್‌ । 
ಈ ಛಿ 
ಗಚ್ಛನ್ನಾನಾವಿಧಾನ್‌ ವೃಕ್ಷಾನ್‌ಪಥಿ ಪಶ್ಯನ್‌ ಭಯಾಕುಲಃ 11೧೮॥ 


ಕಪ್ಪುಬಟ್ಟೆಯನ್ನು ಧರಿಸಿ, ಕಪ್ಪು ಕುದುರೆಯನ್ನು ಏರಿ ಕಾಡಿಗೆ ಹೊರಟನು. 
ಹೋಗುತ್ತಿರುವಾಗ ಅನೇಕ ಬಗೆಯ ಮರಗಳನ್ನು ನೋಡಿದನು. ಅತ್ಯಂತ ಭಯದಿಂದ 


ಮೃಗಾನ್‌ ಸಿಂಹಾನ್‌ ದಂದಶೂಕಾನ್‌ ಪಥಿ ಪಶ್ಯನ್‌ ಭಯಾಕುಲಃ । 
ದದರ್ಶಾಸೌ ತಟಾಕಂ ಚ ಬಾಹುಲ್ಯೇನ ವಿರಾಜಿತಮ್‌ 11೧೯॥ 


ಆ ಕಾಡಿನಲ್ಲಿಭಯಂಕರವಾದ ಸಿಂಹಗಳಿದ್ದವು, ಚಿರತೆಗಳಿದ್ದವು, ಅನೇಕ ಕ್ರೂರ 
ಪ್ರಾಣಿಗಳಿದ್ದವು. ಇವುಗಳನ್ನೆಲ್ಲಾ ನೋಡುತ್ತಾ, ರಾಜನು ಮುಂದೆ ಸಾಗಿದನು. 
ಅಲ್ಲೊಂದು ಕೆರೆಯು ಕಾಣಿಸಿತು. ಬಹಳ ವಿಶಾಲವಾಗಿತ್ತು. ಅದನ್ನು ಕಂಡನು. 


ರಕ್ತನೀಲೋತ್ಪಲೈಶ್ಚಕ್ರವಾಕದ್ದಂದ್ವೈಶ್ಚ ರಾಜಿತಮ್‌ । 
ಎಪಿ ಲು ಚ 
ಸ್ನಾನಂ ಚಕಾರ ತತ್ರಾಸೌ ತರ್ಪಣಾದ್ಯಪಿ ಭೂರಿಶಃ 11೨೦॥ 


ಕೆಂಪುಬಣ್ಣದ ಹಾಗೂ ಕಪ್ಪುಬಣ್ಣದ ಹೂವುಗಳಿಂದ ಚಕ್ರವಾಕಗಳ 
ಜೋಡಿಯಿಂದ ಆ ಕೆರೆಯು ವಿರಾಜಿಸುತ್ತಿತ್ತು. ಕುದುರೆಯಿಂದ ಇಳಿದು ಅಲ್ಲಿ 
ಸ್ನಾನವನ್ನು ಮಾಡಿದನು. ತರ್ಪಣಾದಿಗಳನ್ನು ನೀಡಿದನು. 


-58- 


ಮಂಗಳಗೌರಿ ಪೂಜೆ 


ಪುನರಶ್ವಂ ಸಮಾರುಹ್ಯ ಜಗಾಮ ಗಹನಂ ವನಮ್‌ । 
ಸ್ಫಲಿತಂ ವಾಜಿನಂ ಪಶ್ಯನ್ನಶ್ವಾದುತ್ತೀರ್ಯ ತತ್‌ಕ್ಹಣಮ್‌ 1೨೧೧ 


ಪುನಃ ಕುದುರೆಯನ್ನು ಹತ್ತಿ, ಗಹನವಾದ ಆ ಕಾಡಿನ ಒಳಗೆ ಪ್ರವೇಶಿಸಿದನು. 
ಅಲ್ಲೊಂದು ಸ್ಥಳದಲ್ಲಿ ಕುದುರೆಯು ಮುಗ್ಗರಿಸಿತು. ಅದೇಕ್ಷಣದಲ್ಲಿ ರಾಜನು 
ಕುದುರೆಯಿಂದ ಕೆಳಗಿಳಿದು ಇಲ್ಲಿ ಏನಿದೆ ? ಎಂಬುದಾಗಿ ಅವಲೋಕಿಸಿದನು. 


ಚಖಾನ ಪೃಥಿವೀಂ ತತ್ರ ಯಾವದ್ದೇವಾಲಯಂ ಮುದಾ । 
ದದರ್ಶ ಚ ಮಹಾಸ್ಕೂಲಂ ದೇವಾಲಯಮಸ್‌ ಯುತಮ್‌ 12೨1 


ಭೂಮಿಯನ್ನು ಅಗೆದನು. ಅಲ್ಲೊಂದು ದೇವಾಲಯವು ಕಂಡಿತು. ಅದನ್ನು 
ನೋಡಿ ಬಹಳ ಸಂತೋಷಪಟ್ಟನು. ಬೃಹತ್ತಾದ ಆ ದೇವಾಲಯವು ದಿವ್ಯವಾಗಿ 
ಕಂಗೊಳಿಸುತ್ತಿತ್ತು. | 
ರತೆ ್ಸೈರ್ಮುಕ್ತಾಫಲೈಶ್ಶೆ] ವ ಮಾಣಿಕ್ಕೆ ಶಶ್ವಾಪಿ ಸರ್ವತಃ | 
ಪೂಜಯಾಮಾಸ ಜಟಿಲವಾಕ್ಯಂ ಸ್ಮೃತ್ವಾನ ತಿವಿಸ್ಥಿತಃ 11೨೩1 
ಮನೋಹರವಾದ ರತ್ನಗಳಿಂದ ಮುತ್ತು ಮಾಣಿಕ್ಯಗಳಿಂದ ಆ ದೇವಾಲಯವು 
ಶೋಭಿಸುತ್ತಿತ್ತು. ಆ ಭಿಕ್ಬುವಿನ ಮಾತುಗಳನ್ನೇ ಸ್ಮರಿಸಿಕೊಳ್ಳುತ್ತಾ, ಅತ್ಯಂತ 
ಆಶ್ಚರ್ಯದಿಂದ ಆ ರಾಜನು ದೇವಾಲಯದಲ್ಲಿರುವ ದೇವಿಯನ್ನು ಪೂಜಿಸಿದನು. 
ಸುವರ್ಣಯುಕ್ತವಸ್ತ್ರಾ ಣಿ ಚಂದನಾನ್ಯಕೃತಾನ್‌ ಶುಭಾನ್‌ । 
ಚಂಪಕಾದೀನಿ ಪುಷ್ಪಾಣಿ ಧೂಪಂ ದೀಪಂ ವಿಶೇಷತಃ 11೨೪॥॥ 
ಸುವರ್ಣದಿಂದ ಕೂಡಿದ ವಸ್ತ್ರಗಳನ್ನು ದೇವಿಗೆ ಸಮರ್ಪಣೆ ಮಾಡಿದನು. 
ಗಂಧವನ್ನು ಸಮರ್ಪಿಸಿದನು. ಮಂತ್ರಾಕ್ಟತೆಯಿಂದ ಅರ್ಚಿಸಿದನು. ಕಾಡಿನಲ್ಲಿರುವ 
ಸಂಪಿಗೆ, ಜಾಜಿ, ಸೇವಂತಿಕಾ ಮೊದಲಾದ ಹೂವುಗಳನ್ನು ಸಂಗ್ರಹಿಸಿ ಅರ್ಚಿಸಿದನು. 
ಧೂಪಾರತಿ ಮಾಡಿದನು. ದೀಪವನ್ನು ಬೆಳಗಿದನು. 


ನಾನಾಪಕ್ಚಾನ್ನಸಂಯುಕ್ತಂ ರಸ್ಸೆಃ ಷಡ್‌ಭಿಃ ಸಮನ್ನಿತಮ್‌ । 
ನಾನಾಶಾಕೈೆಃ ಸಮಾಯುಕ್ತಂ ಸದುಗ್ಗಫ್ಸತಶರ್ಕರಮ್‌ 11೨೫1! 


-59- 


ಮಂಗಳಗೌರಿ ಪೂಜೆ 


ಷಡ್ರೋರಸೋಪೇತವಾದ ಪಕ್ವಾನ್ನಗಳನ್ನು ದೇವಿಗೆ ಸಮರ್ಪಣೆ ಮಾಡಿದನು. 
ಭಕ್ಷ್ಯಭೋಜ್ಯಗಳನ್ನು ಸಿದ್ಧಪಡಿಸಿ, ದೇವಿಗೆ ಸಮರ್ಪಣೆ ಮಾಡಿದನು. ಅನೇಕ 
ಕಾಯಿ-ಪಲ್ಯಗಳನ್ನು, ಹಾಲು, ತುಪ್ಪ, ಸಕ್ಕರೆ ಮೊದಲಾದವುಗಳ ನೈವೇದ್ಯವನ್ನು 
ಮಾಡಿದನು. 


ನೈವೇದ್ಯಂ ಫೃತಸಂಯುಕ್ತಂ ಚಂದನಂ ಮಲಯಾದ್ರಿಜಮ್‌ । 
ಸಂಪಾದ್ಯ ತುಪ್ಪಪೃದಯಃ ಫಲತಾಂಬೂಲದಕ್ಷಿಣಾ: WALI 


ತುಪದಿಂದ ಅಭಿಘಾರ ಮಾಡಿ, ನೈವೇದ್ಯವನ್ನು ಸಮರ್ಪಣೆ ಮಾಡಿದನು. 
ಮಲಯಾದ್ರಿಯಲ್ಲಿ ಹುಟ್ಟಿದ ಚಂದನವನ್ನು ಸಮರ್ಪಿಸಿ, ಷೋಡಶೋಪಚಾರ 
ಪೂಜೆಯನ್ನು ಭಕ್ತಿಯಿಂದ ಮಾಡಿದನು. ಇದರಿಂದ ರಾಜನಿಗೆ ಬಹಳ 
ಸಂತೋಷವಾಯಿತು. ನೈವೇದ್ಯದ ಅನಂತರ ಫಲವನ್ನು, ತಾಂಬೂಲವನ್ನು, 
ದಕ್ಷಿಣೆಯನ್ನು, ದೇವಿಗೆ ಸಮರ್ಪಿಸಿದನು. 


ಶ್ರದ್ಧಯಾ ಪೂಜಯಾಮಾಸ ಧರ್ಮಪಾಲೋ ಮಹಾಧನಃ । 
ಜಜಾಪ ಮಂತ್ರಾನ್‌ ಗುಪ್ರೋ5ಸೌ ಸಗುಣಧ್ಯಾನಪೂರ್ವಕಮ್‌ 2೭ 


ಹೀಗೆ ಅತ್ಯಂತ ಶ್ರದ್ದೆಯಿಂದ ಧನಿಕನಾದ ಆ ಧರ್ಮಪಾಲನು ಆ ದೇವಿಯನ್ನು 
ಪೂಜೆ ಮಾಡಿದನು. ಅನಂತರ ಗೋಪ್ಯವಾಗಿ ಮಂತ್ರಗಳನ್ನು ಜಪಿಸುತ್ತಾ ಆ ದೇವಿಯ 
ಧ್ಯಾನದಲ್ಲಿ ಮಗ್ಗನಾದನು. 
ದೇವೀ ಭಕ್ತಂ ಸಮಾಗತ್ಯ ಲೋಭಯಾಮಾಸ ಸಾದರಮ್‌ । 
ಪ್ರಸನ್ನಾವದದತ್ರೇಯಂ ಪೂಜಾ ಸಂಪಾದಿತಾ ಕಥಮ್‌ 11೨೮॥ 


ಇವನ ಭಕ್ತಿಗೆ ಮೆಚ್ಚಿದ ದೇವಿಯು ಪ್ರತ್ಯಕ್ಷಳಾದಳು. ಪ್ರಸನ್ನಳಾಗಿ ಆ ಭಕ್ತನನ್ನು 
ಕುರಿತು ಹೀಗೆ ಹೇಳಿದಳು - ಭಕ್ತಶ್ರೇಷ್ಠನೇ ! ಈ ಅರಣ್ಯದಲ್ಲಿ ಅಸಾಧ್ಯವಾದ ಈ 
ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ, ಭಕ್ತಿಪೂರ್ವಕವಾಗಿ ನನ್ನನ್ನು ಪೂಜೆ ಮಾಡಿರುವಿ. 
ಯೇನ ಸಂಪಾದಿತಾ ತಸ್ಕೈ ದದಾಮಿ ವರಮದ್ಭುತಮ್‌ | 
ಇತಿ ಶ್ರುತ್ವಾಧರ್ಮಪಾಲೋ ದೇವ್ಯಗ್ರೇ ಪ್ರಾಂಜಲಿಃ ಸ್ಥಿತ: 11೨೯॥ 


-60- 


ಮಂಗಳಗೌರಿ ಪೂಜೆ 


ಅಸಾಧ್ಯವಾದ ವಸ್ತುಗಳ ಸಂಪಾದನೆಯಿಂದ ನೀನು ಮಾಡಿದ ಪೂಜೆಯಿಂದ 
ನಾನು ಪ್ರಸನ್ನಳಾಗಿರುವೆನು. ನಿನಗೆ ಅದ್ಭುತವಾದ ವರವನ್ನು ಕೊಡುತ್ತೇನೆ. ದೇವಿಯ 
ಈ ಮಾತನ್ನು ಕೇಳಿ ದೇವಿಯ ಮುಂದೆ ಕೈಮುಗಿದು ನಿಂತುಕೊಂಡನು. 
ಭಗವತ್ಕುವಾಚ 
ಧರ್ಮಪಾಲ ತ್ವಯಾ ಸಮ್ಯಕ್‌ ಪೂಜಾ ಸಂಪಾದಿತಾ5ನಫ । 
ವರಂ ಯಾಚಯ ಮದ್ಭಕ್ತ ದದಾಮಿ ಬಹುಲಂ ಧನಮ್‌ 11೩01 
ಧರ್ಮಪಾಲನೇ ! ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿರುವಿ. ಆದ್ದರಿಂದಲೇ 
ನೀನೀಗ ಪಾಪರಹಿತನಾಗಿರುವಿ. ನಿನಗೆ ಅಪೇಕ್ಬಿತವಾದ ವರವನ್ನು ಕೇಳಿಕೋ, ನನ್ನ 
ಭಕ್ತನಾಗಿರುವಿ. ನಿನಗೆ ಯಥೇಚ್ಛವಾದ ಹಣವನ್ನು ಕೊಡಲು ನಾನು ಸಿದ್ಧಳಾಗಿರುವೆನು. 
ಧರ್ಮಪಾಲ ಉವಾಚ 
ಬಹುಲಾ ಧನಸಂಪತ್ತಿರ್ವರ್ತತೇ ತ್ಲ್‌ ಪ್ರಸಾದತಃ | 
ಅಪತ್ಯಂ ಪ್ರಾಪ್ತಮಿಚ್ಛಾಮಿ ಪಿತೃಣಾಂ ತಾರಕಂ ಶುಭಮ್‌ HAO 
ಧರ್ಮಪಾಲನು ಪ್ರಾರ್ಥಿಸಿದನು. ದೇವೀ | ನಿನ್ನ ಪ್ರಸಾದದಿಂದ ನನ್ನ ಬಳಿ 
ಅಪಾರವಾದ ಧನಸಂಪತ್ತು ಈಗಾಗಲೇ ಇದೆ. ಅದರ ಅಪೇಕ್ಷೆ ನನಗೆ ಇರುವುದಿಲ್ಲ. 
ನನಗೆ ಪುತ್ರಸಂತಾನವು ಇಲ್ಲದ ಕಾರಣ, ಪಿತೃಗಳ ಉದ್ಧಾರಕನಾದ ಪುತ್ರನನ್ನು ನನಗೆ 
ದಯಪಾಲಿಸು. 
ಆಯಾತಿ ಭಿಕ್ಷುಕೋ ಗೇಹೇ ಗೃಹ್ಣಾತಿ ನ ಮದನ್ನಕಮ್‌ । 
ತೇನ ಮೇ ಬಹುಲಂ ದುಃಖಂ ಸಭಾರ್ಯಸ್ಯೋಪಜಾಯತೇ 11೩೨1 
ನಮ್ಮ ಮನೆಗೊಬ್ಬ ಭಿಕ್ಷು ಬರುತ್ತಾನೆ. ನಾವು ನೀಡಿದ ಅನ್ನವನ್ನು 
ಸ್ವೀಕರಿಸುವುದಿಲ್ಲ. ಹಾಗೆಯೇ ಮುಂದೆ ತೆರಳುತ್ತಾನೆ. ಇದರಿಂದ ನನಗೂ ನನ್ನ 
ಪತ್ನಿಗೂ ಬಹಳ ದುಃಖವಾಗಿದೆ. 


ಇತಿ ದೀನವಚಃ ಶ್ರುತ್ವಾ ದೇವೀ ವಚನಮಬ್ರವೀತ್‌ ॥ 


-61- 


ಮಂಗಳಗೌರಿ ಪೂಜೆ 


ದಯದಿಂದ ಕೂಡಿದ ಭಕ್ತನ ಮಾತುಗಳನ್ನು ಕೇಳಿದ ದೇವಿಯು ಮುಂದಿನ 
ಮಾತುಗಳನ್ನು ಹೇಳುತ್ತಾಳೆ. 
ದೇವ್ರುವಾಚ 
ಧರ್ಮಪಾಲಕ ತೇ5ದೃಷ್ಟೇ5ಪತ್ಯಂ ನಾಸ್ತಿ ಸುಖಪ್ರದಮ್‌ 11೩೩ 


ತಥಾಪಿ ಕಿಂ ಯಾಚಯಸಿ ಕನ್ಯಾಂ ವಿಗತಭರ್ತೃಕಾಮ್‌ । 
ಪುತ್ರಮಲ್ಪಾಯುಪಂ ವಾಥಾಪ್ಯಂಧಂ ದೀರ್ಫಾಯುಷಂ ಸುತಮ್‌ 11೩೪॥ 


ದೇವಿಯು ಹೇಳುತ್ತಾಳೆ - ಧರ್ಮಪಾಲಕನೇ ! ನಿನ್ನ ಪೂರ್ವಜನ್ಮದ ಕರ್ಮದ 
ಪ್ರಕಾರ ನಿನಗೆ ಮಕ್ಕಳಿಂದ ಸುಖಪಡುವ ಯೋಗವು ಇರುವುದಿಲ್ಲ. ಆದ್ದರಿಂದ 
ಹುಟ್ಟಿದ ಮೇಲೆ ವಿಧವೆಯಾಗುವ ಮಗಳು ಬೇಕೋ 9 ಅಲ್ಟಾಯುಷ್ಯವನ್ನು 
ಹೊಂದಿದ ಸುಂದರನಾದ ಮಗನು ಬೇಕೋ 7 ಅಥವಾ ಕುರುಡನಾಗಿ ಬಹುಕಾಲ 
ಬದುಕುವ ಮಗನು ಬೇಕೋ ? ಈ ಮೂರು ವರದಲ್ಲಿ ಒಂದನ್ನು ಕೇಳು. 


ಧರ್ಮಪಾಲ ಉವಾಚ 


ಪುತ್ರಮಲ್ಲಾಯುಷಂ ದೇಹಿ ತಾವತಾ ಕೃತಕೃತ್ಯತಾಮ್‌ । 
ಪ್ರಾಪ್ನೋಮಿ ಚೋದ್ಧರಿಷ್ಯಾಮಿ ಪಿತ್ಯಂಶ್ವ ಮಮ ಘೋರಗಾನ್‌ 11೩೫ 


ಧರ್ಮಪಾಲನು ಪ್ರಾರ್ಥಿಸುತ್ತಾನೆ - ತಾಯಿ ! ಅಲ್ಟಾಯುಷ್ಯವುಳ್ಳ ಶ್ರೇಷ್ಠನಾದ 
ಮಗನನ್ನೇ ನನಗೆ ಕರುಣಿಸು. ಇದರಿಂದ ನಾನು ಕೃತಕೃತ್ಯನಾಗುತ್ತೇನೆ. ನನ್ನ ಪಿತೃಗಳನ್ನು 
ಘೋರ ನರಕದಿಂದ ಮೋಚನೆ ಮಾಡಿ, ಉದ್ದಾರಹೊಂದುತ್ತೇನೆ. 


ದೇವ್ರ್ಯುವಾಚ 
ಮತ್‌ ಪಾರ್ಶ್ವೇ ವರ್ತಮಾನಸ್ಯ ನಾಭಾವಾರುಹ್ಯ ಶುಂಡಿನಃ 11೩೬।1 
ತತ್ಪಾರ್ಶವರ್ತಿಚೂತಸ್ಯ ಗೃಹೀತ್ವಾ ಫಲಮದ್ಭುತಮ್‌ I 


ಪತ್ತ್ವೈ ದೇಯಂ ತತಃ ಪುತ್ರೋ ಭವಿಷ್ಯತಿ ನ ಸಂಶಯಃ EEA 
-62- 


ಮಂಗಳಗೌರಿ ಪೂಜೆ 


ದೇವಿಯು ಭಕ್ತನಿಗೆ ಹೇಳುತ್ತಾಳೆ - ಭಕ್ತನೇ | ನನ್ನ ಪಕ್ಕದಲ್ಲಿ ಗಣಪತಿಯ 
ಎಗ್ರಹವಿದೆ. ಅದನ್ನು ಹತ್ತಿ, ಅದರ ಪಕ್ಕದಲ್ಲಿರುವ ಮಾವಿನ ಮರದಲ್ಲಿ ಒಂದು 
ಅದ್ಭುತವಾದ ಫಲವನ್ನು ಕಿತ್ತು, ಅದನ್ನು ನಿನ್ನ ಪತ್ನಿಗೆ ತಿನ್ನಲು ನೀಡು. ಖಂಡಿತವಾಗಿಯೂ 
ನಿನಗೆ ಶ್ರೇಷ್ಠನಾದ ಪುತ್ರನು ಹುಟ್ಟುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. 


ಇತಿ ದೇವೀವಚಃ ಶ್ರುತ್ವಾಗತ್ವಾ ತತ್ಪಾರ್ಶ ಏವ ಚ। 
ನಾಭಿಂ ಗಜಮುಖಸ್ಯಾಥಾರುಹ್ಯ ಜಗ್ರಾಹ ಮೋಹತಃ 11೩೮॥ 


ದೇವಿಯ ಮಾತುಗಳನ್ನು ಕೇಳಿದ ಆ ಧರ್ಮಪಾಲನು ಆ ಗಣಪತಿ ವಿಗ್ರಹದ 
ಬಳಿ ತೆರಳಿದನು. ದೇವಿಯ ಪಕ್ಕದಲ್ಲಿರುವ ಗಜಮುಖನ ನಾಭಿಯನ್ನು ಹತ್ತಿ, ಹಣ್ಣನ್ನು 


ಫಲಾನ್ಯುತ್ತೀರ್ಯ ಚ ತತಃ ಫಲಮೇಕಂ ದದರ್ಶ ಸಃ। 
ಏವಂ ಪುನಃ ಪುನಃ ಕುರ್ವನ್‌ ಫಲಮೇಕಂ ದದರ್ಶ ಸಃ TET 


ಫಲವನ್ನು ಕಿತ್ತಿ ಕೆಳಗಿಳಿದ ಮೇಲೆ ಮತ್ತೊಂದು ಫಲವನ್ನು ಆ ಮರದಲ್ಲಿ 
ಕಂಡನು. ಅದನ್ನು ಕೀಳುವುದಕ್ಕಾಗಿ ಮೋಹದಿಂದ ಪುನಃ ಆ ಗಣಪತಿಯನ್ನು ಹತ್ತಿ 
ಕಿತ್ತನು. ಕೆಳಗಿಳಿದಾಗ ಮತ್ತೊಂದು ಹಣ್ಣನ್ನು ಕಂಡು ಅದನ್ನು ಕುಯ್ಯಲು ಪುನಃ ಹತ್ತಿದನು. 
ಹೀಗೆ ಅನೇಕ ಬಾರಿ ಹತ್ತಿ ಹಣ್ಣುಗಳನ್ನು ಕಿತ್ತನು. 


ಕ್ರುದ್ಧೋ ಗಣಪತಿಶ್ಚಾಥ ಧರ್ಮಪಾಲಾಯ ಶಪ್ತವಾನ್‌ । 
ಷೋಡಶೇ ವತ್ತರೇ ಪ್ರಾಪ್ತೇ ತೇಠಹಿಃ ಪುತ್ರಂ ದಶಿಷ್ಯತಿ vO 
ಇದರಿಂದ ಗಣಪತಿಯು ಕ್ರುದ್ಧನಾದನು. ದುರಾಸೆಯಿಂದ ನೀನು ಪುನಃ 
ಹಣ್ಣುಗಳನ್ನು ಕೊಯ್ಯುತ್ತಿರುವಿ. ಆದ್ದರಿಂದ ನಿನಗೆ ಹುಟ್ಟುವ ಮಗನು ಹದಿನಾರನೆಯ 
ವರ್ಷದಲ್ಲಿ ಹಾವು ಕಚ್ಚಿ ಸಾಯುತ್ತಾನೆ ಎಂಬುದಾಗಿ ಶಾಪವನ್ನು ನೀಡಿದನು. 
ಧರ್ಮಪಾಲಃ ಫಲಂ ಸಮ್ಯಕ್‌ ವಸ್ತೇ ಬದ್ಭ್ಧಾನ ಗಮದ್ಭಹಮ್‌ । 
ಫಲಂ ಪತ್ತ್ವೈ ದದೌ ಸಾಪಿ ಭಕ್ಷಯಿತ್ತಾ ಪತಿವ್ರತಾ ' 11೪೧॥ 


-63- 


ಮಂಗಳಗೌರಿ ಪೂಜೆ 


ಧರ್ಮಪಾಲನು ಹಣ್ಣನ್ನು ತೆಗೆದುಕೊಂಡು ವಸ್ತ್ರದಲ್ಲಿ ಕಟ್ಟಿ, ತನ್ನ ಮನೆಗೆ 
ತೆರಳಿದನು. ಆ ಹಣ್ಣನ್ನು ಪತ್ನಿಗೆ ನೀಡಿ, ತಿನ್ನಲು`ಹೇಳಿದನು. ಆ ಪತಿವ್ರತೆಯು ಹಣ್ಣನ್ನು 
ತಿಂದಳು. 
ಗರ್ಭಂ ಸಾ ಧಾರಯಾಮಾಸ ಪತ್ಯಾ ಸಹ ಸುಸಂಗತಾ । 
ಸಂಪೂರ್ಣೇ ನವಮೇ ಮಾಸೇ ಪ್ರಾಸೂತ ಸುತಮುತ್ತಮಮ್‌ 11೪೨॥॥ 


ಪತಿಯ ಸಂಗಮ ಮಾಡಿದ ಪತ್ನಿಯು ಗರ್ಭವತಿಯಾದಳು. ನವಮಾಸ 
ತುಂಬಿದ ಮೇಲೆ ಉತ್ತಮನಾದ ಮಗನನ್ನು ಹಡೆದಳು. 


ಜಾತಕರ್ಮ ಚಕಾರಾಸ್ಕ ಪಿತಾ ಸಂತುಷ್ಟಮಾನಸ: I 
ಷಷ್ಠೀಪೂಜಾಂ ಚಕಾರಾಸ್ಯಷಷ್ನೇ ತು ದಿವಸೇ ತತಃ 11೪೩ 


ಮಗನ ಜನನದಿಂದ ತಂದೆಗೆ ಬಹಳ ಸಂತೋಷವಾಯಿತು. ಹುಟ್ಟಿದ ಮಗುವಿಗೆ 
ಜಾತಕರ್ಮ ಸಂಸ್ಕಾರವನ್ನು ಮಾಡಿದನು. ಕುಲಪದ್ಧತಿಯಂತೆ ಆರನೆಯ ದಿವಸ 
ಷಷ್ಕೀದೇವತಾ ಪೂಜೆಯನ್ನು ಮಾಡಿದನು. 


ದ್ವಾದಶೇ5ಹನಿ ಸಂಪ್ರಾಪ್ತೇ ಶಿವನಾಮ್ನಾ5 5ಜುಹಾವ ತಮ್‌ । 
ಷಷ್ಠೇ ಮಾಸಿ ಚಕಾರಾಸಾವನ್ನಪ್ರಾಶನಮದ್ಭುತಮ್‌ 11೪೪॥ 


ಹನ್ನೆರಡನೆಯ ದಿವಸ ಪ್ರಾಪ್ತವಾದಾಗ ವೈಭವದಿಂದ ನಾಮಕರಣ ಸಂಸ್ಕಾರವನ್ನು 
ಮಾಡಿದನು. ಮಗುವಿಗೆ "ಶಿವ' ಎಂದು ಹೆಸರಿಟ್ಟನು. ಆರನೆಯ ತಿಂಗಳಲ್ಲಿ ಅನ್ನಪ್ರಾಶನ 
ಸಂಸ್ಕಾರವನ್ನೂ ಕೂಡ ಮಾಡಿದನು. 


ತೃತೀಯೇ ವತ್ತರೇ ಚೂಡಾಮಷ್ಟ್ಠಮೇಶಬ್ಬೇ ಹ್ಯನುತ್ತಮಮ್‌ । 
ಕೃತ್ವೋಪನಯನಂ ಪಾರ್ಥ ವಿಪ್ರೋಠ ಭೂತ್ತುಷ್ಠಮಾನಸಃ YH 
ಮೂರನೆಯ ವರ್ಷದಲ್ಲಿ ಚೌಲಸಂಸ್ಕಾರವನ್ನು ಮಾಡಿದನು. ಎಂಟನೆಯ 
ವರ್ಷದಲ್ಲಿ ಶ್ರೇಷ್ಠನಾದ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡಿದನು. 
ಯುಧಿಷ್ಠಿರನೇ ! ಇದರಿಂದ ಆ ವಿಪ್ರನಿಗೆ ಬಹಳ ಸಂತೋಷವಾಯಿತು. 


-64- 


ಮಂಗಳಗೌರಿ ಪೂಜೆ 
ದಶಮೇ ವತ್ತರೇ ಪ್ರಾಪ್ತೇ ಬ್ರವೀದ್ಭಾರ್ಯಾ ಪತಿವ್ರತಾ | 
ಆ ಮಗುವಿಗೆ ಹತ್ತನೇ ವರ್ಷವು ಬರುತ್ತಿರಲು ಪತಿವ್ರತೆಯು ಗಂಡನನ್ನು ಕುರಿತು 
ಹೀಗೆ ಹೇಳಿದಳು - 
ಭಾರ್ಯೋವಾಚ 
ಬಾಲಕಸ್ಯ ವಿವಾಹೋರಪಿ ಕರ್ತವ್ಯಃ ಸುಮುಹೂರ್ತಕೇ ' MYL 
ಪತ್ನಿಯು ಹೇಳಿದಳು. ಸ್ವಾಮಿ |! ಸರಿಯಾದ ಸಮಯಕ್ಕೆ ಒಳ್ಳೆಯ 
ಮುಹೂರ್ತದಲ್ಲಿ ವಿವಾಹ ಸಂಸ್ಕಾರವೂ ಕೂಡ ನಡೆಯಬೇಕು. 
ಧರ್ಮಪಾಲ ಉವಾಚ 
ಮಯಾ ಸಂಕಲ್ಲಿತಂ ಕಾಶ್ಯಾಂ ಗಮನಂ ಬಾಲಕಸ್ಯ ತತ್‌ । 
ಕೃತ್ವಾ ಸಮಾಯಾತು ತತೋ ವಿವಾಹೋತಸ್ಯ ಭವಿಷ್ಯತಿ 11೪೭! 
ಧರ್ಮಪಾಲನು ಉತ್ತರಿಸಿದನು. ಪ್ರಿಯೆ | ನಾನೂ ಸಹ ಸಂಕಲ್ಪಮಾಡಿದ್ದೇನೆ. 
ನಮ್ಮ ಮಗನನ್ನು ಮೊದಲು ಕಾಶೀಯಾತ್ರೆಗೆ ಕಳಿಸೋಣ. ಅನಂತರ ಸರಿಯಾದ 
ಸಮಯಕ್ಕೆ ವಿವಾಹವನ್ನು ಮಾಡೋಣ. 
ಪುತ್ರೋ5ಸೌ ಪ್ರೇಷಿತಸ್ತೇನ ಶಾಲಕೇನ ಸಮನ್ವಿತಃ । 
ವಾರಾಣಸ್ಯಾಂ ಪ್ರಸ್ಥಿತೋಆಸೌ ಗೃಹಿತ್ವಾ ಬಹುಲಂ ಧನಮ್‌ 11೪೮॥ 
ಅನಂತರ ಭಾವಮೈದುನನ ಜೊತೆ ತನ್ನ ಮಗನನ್ನು ಕಾಶೀಯಾತ್ರೆಗೆ 
ಕಳುಹಿಸಿದನು. ಭಾವಮೈದುನನ ಕೈಗೆ ಬೇಕಾದಷ್ಟು ಹಣವನ್ನು ಕೊಟ್ಟುತನ್ನ ಮಗನನ್ನು 
ಕಳುಹಿಸಿದನು. 
ಕುರ್ವಂತ್‌ೌ ಪಥಿ ಸದ್ಧರ್ಮಂ ಪ್ರತಿಷ್ಠಾಪ್ರರಮೀಯತುಃ | 
ಕ್ರೀಡಂತ್ಯಃ ಕನ್ಯಕಾ ದೃಷ್ಟಾಸ್ತತ್ರ ದೇಶೇ ಮನೋರಮೇ 11೪೯॥ 
ಸೋದರಮಾವ ಹಾಗೂ ಸೋದರಳಿಯ ಇಬ್ಬರೂ ಕೂಡ ಒಟ್ಟಾಗಿ 
ಕಾಶೀಯಾತ್ರೆಗೆ ಹೊರಟರು. ಅನೇಕ ಪುಣ್ಯಕ್ಷೇತ್ರಗಳನ್ನು ದಾಟಿ. ದಾನ- ಧರ್ಮಗಳನ್ನು 


-65- 


ಮಂಗಳಗೌರಿ ಪೂಜೆ 


ಮಾಡುತ್ತಾ, ಪ್ರತಿಷ್ಠಾವೆಂಬ ನಗರಕ್ಕೆ ಸೇರಿದರು. ಅಲ್ಲಿ ಹೆಣ್ಣುಮಕ್ಕಳು 
ಆಟವಾಡುತ್ತಿದ್ದರು. ಅತ್ಯಂತ ಮನೋಹರರಾಗಿ ಕಾಣಿಸುತ್ತಿದ್ದರು. 


ತಾಸಾಂ ಸಮಾಜೇ ಗೌರಾಂಗೀ ಸುಶೀಲಾ ನಾಮಕನ್ಯಕಾ | 
ತಯಾ ಸಹ ಸಖೀ ಕಾಚಿಚ್ಚಕಾರ ಕಲಹಂ ೦ ಭೃಶಮ್‌ HHO 


ಆ ಹುಡುಗಿಯರ ಗುಂಪಿನಲ್ಲಿ ಸುಂದರಿಯಾದ ಶುಭ್ರಳಾಗಿ ಕಂಗೊಳಿಸುತ್ತಿರುವ 
ಸುಶೀಲಾ ಎಂಬ ಹುಡುಗಿ ಇದ್ದಳು. ಅವಳನ್ನು ಮತ್ತೊಬ್ಬ ಗೆಳತಿಯು ಬಹಳ 
ಬೈಯ್ಯುತ್ತಿದ್ದಳು. 


ಕ೨ಎ 
ಗಾಲನಂ ಚಾದದೌ ತಸ್ಕೈ ರಂಡೇ5ಭಾಗ್ಯೇ ಮುಹುರ್ಮುಹುಃ ॥ 


ನೀನು ರಂಡೆ, ನೀನು ಮುಂಡೆ ಎಂಬುದಾಗಿ ಆ ಹುಡುಗಿಗೆ ಬೈಯ್ಯುತ್ತಿದ್ದಳು. 
ಪುನಃ ಪುನಃ ಬೈಯ್ಯುತ್ತಿ] ದಳು. 


ಸುಶೀಲೋವಾಚ 
ಸಖ ತ್ರಯಾ ಗಾಲನಂ ಮೇ ವ್ಯರ್ಥಂ ದತ್ತಂ ಶುಭಾನನೇ 11೫೧॥ 
ಜನನ್ಯಾ ಮೇ ಮಾನವತ್ಯಾಶ್ಚಾಸ್ತಿ ಗೌರೀವ್ರತಮ್‌ ಶುಭಮ್‌ । 
ತಸ್ಯ ಪ್ರಸಾದಾತ್ತಕಲಾಃ ಸಂಬಂಧಿನ್ಯಃ ಪ್ರಿಯಾಃ ಸ್ತ್ರಿಯಃ 11೫೨1 


ಸುಶೀಲೆ ಎಂಬ ಹುಡುಗಿಯು ಉತ್ತರಿಸಿದಳು - ಗೆಳತಿ ! ನೀನು ನನಗೆ ಏನು 
ಬೈದರೂ ಅದು ವ್ಯರ್ಥ. ಸುಂದರ ಮುಖದವಳೇ ! ಕೇಳು ಹೇಳುವೆನು - ನನ್ನ 
ತಾಯಿ ಅತ್ಯಂತ ಶ್ರೇಷ್ಠವಾದ, ಮಂಗಳಗೌರಿ ವ್ರತವನ್ನು ನಿರಂತರ ಆಚರಣೆ 
ಮಾಡುವಳು. ಅವಳ ಪ್ರಸಾದದಿಂದ ಅವಳ ಎಲ್ಲಾ ಸಂಬಂಧಿಕರಾದ ಪ್ರಿಯರಾದ 
ಸ್ತ್ರೀಯರು ಸುವಾಸಿನಿಯಾಗಿ ಬದುಕುವರು. 

ಆಜನ್ಮಾವಿಧವಾ ಜಾತಾಃ ಕಿಂ ಪುನಃ ಕನ್ಯಕಾ ಧ್ರುವಮ್‌ । 

ವಕ್ಷ್ಯೇ ತಸ್ಯ ಪ್ರಭಾವಂ ಕಿಂ ವ್ರತರಾಜಸ್ಯ ಭಾಮಿನೀ 11೫೩1 

ಆ ವ್ರತದ ಮಹಿಮೆಯಿಂದ ಪ್ರತಿಯೊಬ್ಬರೂ ಯಾವಜ್ಜೀವ ವೈಧವ್ಯವನ್ನು 
ಹೊಂದಲಾರರು. ಹೀಗಿರುವಾಗ ಕನ್ಯೆಯರು ಮಾಂಗಲ್ಯಭಾಗ್ಯವನ್ನು 


--—& a 


Hs 


ಮಂಗಳಗೌರಿ ಪೂಜೆ 


ಹೊಂದುತ್ತಾರೆಂದು ಹೇಳಬೇಕಾಗಿಲ್ಲ. ಆ ಮಂಗಳಗೌರೀವ್ರತವು ವ್ರತರಾಜ ಎನಿಸಿದೆ. 
ಭಾಮಿನೀ ! ಅದರ ಪ್ರಭಾವವನ್ನು ಹೇಳುತ್ತೇನೆ ಕೇಳು. 
. ಪೂಜನೇ ಧೂಪಗಂಧೋತ ಯಂ ಯತ್ರ ತತ್ರ ಸುಖಂ ಭವೇತ್‌ । 
ಇತಿ ಶ್ರುತ್ವಾತತೋ ವಾಕ್ಯಂ ವಿಸ್ಥಯೋತ್ಸುಲ್ಲಲೋಚನಃ 11೫೪॥ 
ಮಂಗಳಗೌರೀವ್ರತವನ್ನು ಮಾಡುವಾಗ ಯಾವ ಸ್ಥಳದಲ್ಲಿ ಧೂಪದ ಗಂಧವು 
ಬರುತ್ತದೋ, ಆ ಸ್ಥಳದಲ್ಲಿರುವ ಪ್ರತಿಯೊಬ್ಬರಿಗೂ ಸನ್ಮಂಗಳವು ಉಂಟಾಗುತ್ತದೆ. 
ಸುಶಿಲೆಯ ಈ ಮಾತನ್ನು ಅತ್ಯಂತ ಆಶ್ಚರ್ಯದಿಂದ ಅರಳಿದ ಕಣ್ಣುಗಳಿಂದ 
ಸೋದರಮಾವನು ಕೇಳಿಸಿಕೊಂಡನು. 
ಮಾತುಲಶ್ಚಿಂತಯಾಮಾಸ ಬಾಲಕಸ್ಯ ಪ್ರಿಯಂ ತತಃ । 
ಶತಜೀವೀ ಭವೇದೇಷ ಏತದ್ದಸ್ತಾಕ್ಷತಾ ಯದಿ 1೫೫11 
ಪತಂತ್ಯಮುಷ್ಕ ಶಿರಸಿ ವಿಭಾವ್ಯೇತಿ ಪುನಃ ಪುನಃ । 
ಸುಶೀಲಾಮೇವ ಪಶ್ಯನ್‌ ಸವಿಸ್ಮಯೋತ್ಸುಲ್ಲಲೋಚನಃ 11೫೬॥ 
ಆಗ ಸೋದರಮಾವನು ಹೀಗೆ ಆಲೋಚನೆ ಮಾಡಿದನು. ನನ್ನ 
ಸೋದರಳಿಯನಿಗೆ ನಾನು ಪ್ರಿಯವನ್ನು ಮಾಡಬೇಕು. ಇವನು ನೂರು ವರ್ಷಗಳ 
ಕಾಲ ಸುಖವಾಗಿ ಬದುಕಬೇಕು. ಅದಕ್ಕಾಗಿ ಈ ಹುಡುಗಿಯ ತಾಯಿಯ ಕೈಯಲ್ಲಿ 
ಇವನ ತಲೆಯ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿಸಬೇಕು. ಇದರ ಬಗ್ಗೆ ಪುನಃ ಪುನಃ 
ಯೋಚನೆ ಮಾಡುತ್ತಾ, ಆ ಸುಶಿಲಾ ಎಂಬ ಹುಡುಗಿಯನ್ನೇ ಆಶ್ಚರ್ಯದಿಂದ 
ಗಮನಿಸುತ್ತಿದ್ದನು. 
ಸುಶೀಲಾ ಪ್ರಸ್ತುತಾ ಗೇಹೇ ತದನು ಪ್ರಸ್ನಿತಾವುಭ್‌ । 
ಸ್ವಗೃಹಂ ಪ್ರಾಪ ಗೌರಾಂಗೀ ನಿಕಟೇ ತದ್‌ಗೃಹಸ್ಯ ತೌ 11೭/1 
ಅನಂತರ ಆ ಸುಶೀಲೆಯು ತನ್ನ ಮನೆಗೆ ತೆರಳಿದಳು. ಅವಳನ್ನೇ ಅನುಸರಿಸಿ, 
ಇವರಿಬ್ಬರೂ ಕೂಡ ಹೊರಟರು. ಸುಶೀಲೆಯು ಮನೆಯನ್ನು ಪ್ರವೇಶಿಸಿದ ಮೇಲೆ 
ಇವರಿಬ್ಬರು ಮನೆಯ ಸಮೀಪದಲ್ಲಿ ನೆಲೆಸಿದರು. 


-67- 


ಮಂಗಳಗೌರಿ ಪೂಜೆ 


ಸ ತಟಾಕೇ ರಮ್ಯದೇಶೇ ವಾಸಂ ಚಕ್ರತುರಾದರಾತ್‌ । 
ವಿವಾಹಕಾಲೇ ಸಂಪ್ರಾಪ್ತೇ ಸುಶೀಲಾಜನಕೋ ಹರಿ: WASH 


ಹೀಗಿರುವಾಗ ಸುಶೀಲೆಯ ತಂದೆಯು ಮಗಳಿಗೆ ವಿವಾಹಕಾಲವು ಪ್ರಾಪ್ತವಾಗಿದೆ 
ಎಂದು ಯೋಚನೆ ಮಾಡಿದನು. 


ವಿವಾಹೋದ್ಯೋಗವಾನ್‌ ಜಾತೋ ನಿಶ್ಚಿಕಾಯ ಹರಂ ವರಮ್‌ । 
ಅಸಮರ್ಥಂ ಹರಂ ದೃಷ್ಟಾ ಶ್ವ ತನ್ಮಾತಾಪಿತರಾವುಭೌ IKE 


ಸುಶೀಲೆಯ ತಂದೆಯಾದ ಹರಿಯು ಮಗಳಿಗೆ ವಿವಾಹ ಮಾಡಬೇಕೆಂದು 
ಕ್ರಿಯಾಶೀಲನಾದನು. ಹರ ಎಂಬ ವರನು ಯೋಗ್ಯನಾಗಿದ್ದಾನೆಂದು ತಿಳಿದನು. ಹರನ 
ತಂದೆ - ತಾಯಿಯ ತನ್ಮಮಗಳನ್ನು ಮಗನಿಗೆ ಕೊಡುತ್ತೇನೆಂದು ಹೇಳಿದನು. ಅವರು 
ನಮ್ಮ ಮಗನು ಅಸಮರ್ಥನಾಗಿದ್ದಾನೆಂದು ತಿಳಿಸಿದರು. 


ಯಯಾಚತು: ಶಿವಂ ಬದ್ಧಾಂಜಲೀ ವಿನಯಯುಕ್ಕಕೌ | 
ಉಪಸ್ಥಿತೋ ವರಪಿತರಾವೂಚತು: ವಿವಾಹೋ ನೌ ಪುತ್ರಸ್ಯ ಶುಭಯಾ ಹರೇಃ 


11೬0॥॥ 


ಕೈಮುಗಿದು ವಿನಯಭರಿತರಾಗಿ ಶಿವನನ್ನು ಆ ತಂದೆತಾಯಿಯರು 
ಪ್ರಾರ್ಥಿಸಿದರು. ನಮ್ಮಮಗನಿಗೆ ಹರಿಯ ಮಗಳಾದ ಸುಶೀಲೆಯ ಜೊತೆ ವಿವಾಹವು 
ಉಪಸ್ಥಿತವಾಗಿದೆ. ಆದರೆ ಇದು ಸಾಧ್ಯವಿಲ್ಲ. 
ಸುಶೀಲಯಾ ಕನ್ಯಯಾs ಯಮಸಮರ್ಥಶ್ಚ ದೃಶ್ಯತೇ | 
ಅತೋ ದೇಯಃ ಶಿವಃ ಶ್ರೀಮಾನ್‌ ಲಗ್ಗಕಾಲೇ ತ್ವಯಾ ವಿಭೋ 11೬೧॥ 
ಲಗ್ನಂ ಭವಿಷ್ಯತಿ ತತೋ ದೇಯೋತಸ್ಥಾಭಿಃ ಶಿವಸ್ತವ । 
ಕನ್ಯಯಾದ ಸುಶೀಲೆಯ ಜೊತೆ ವಿವಾಹವಾಗಲು ನಮ್ಮ ಮಗನು 
ಅಸಮರ್ಥನಾಗಿದ್ದಾನೆ. ಆದ್ದರಿಂದ ಲಗ್ಗಕಾಲದಲ್ಲಷ್ಟೇ ನಿಮ್ಮ ಮಗನನ್ನು ಕೊಡಿರಿ. 
ಅನಂತರ ಶಿವನನ್ನು ಹಿಂತಿರುಗಿಸುತ್ತೇವೆ. 


ಮಂಗಳಗೌರಿ ಪೂಜೆ 
ಮಾತುಲ ಉವಾಚ 


ಅವಶ್ಯಂ ಲಗ್ನಕಾಲೇಆಸೌ ಶಿವೋ ಗ್ರಾಹ್ಯ: ಪ್ರಿಯಂವದಃ । 
ತತೋ ಮುಹೂರ್ತೇ ಸಂಪ್ರಾಪ್ತೇ ವಿವಾಹಮಕರೋಚ್ಛಿವಃ 11೬೨! 


ಆಗ ಸೋದರಮಾವನು ಉತ್ತರಿಸಿದನು - ಅವಶ್ಯವಾಗಿ ನಮ್ಮ ಶಿವನನ್ನು 
ಕೊಡುತ್ತೇನೆ. ಲಗ್ಗಕಾಲದಲ್ಲಿ ಇವನನ್ನು ಸ್ವೀಕರಿಸಿರಿ ಎಂದು ಪ್ರಿಯವಾದ ಮಾತುಗಳನ್ನು 
ಹೇಳಿದನು. ಅನಂತರ ಮುಹೂರ್ತವು ಪ್ರಾಪ್ತವಾದಾಗ ಶಿವನ ಜೊತೆ ವಿವಾಹವನ್ನು 
ಮಾಡಿದರು. 


ಟಿಪ್ಪಣಿ - ಸುಶೀಲೆಯ ಜೊತೆ ಅಳಿಯನಿಗೆ ವಿವಾಹ ಮಾಡಿಸಬೇಕೆಂಬ 
ಉದ್ದೇಶದಿಂದ ಸೋದರಮಾವನು ಸುಶೀಲೆಯ ಮನೆಯ ಬಳಿಯೇ ಒಂದು 
ಕುಟೀರದಲ್ಲಿ ವಾಸ ಮಾಡಿದ. ಅಲ್ಲಿಯೇ ಸಮೀಪದಲ್ಲಿ"ಹರ' ಎಂದ ಹೆಸರಿನ 
ಮತ್ತೊಬ್ಬ ಬಾಲಕನಿದ್ದ. ಇವನ ತಂದೆತಾಯಿಗಳಿಗೆ ಶಿವ ಹಾಗೂ 
ಸೋದರಮಾವನ ಪರಿಚಯವಾಯಿತು.ಕೆಲವು ದಿವಸಗಳು ಕಳೆದ ಮೇಲೆ 
ಸುಶೀಲೆಯ ತಂದೆ-ತಾಯಂದಿರು ಮಾತನಾಡಿಕೊಂಡರು ""ಮಗಳು 
ಪ್ರಾಪ್ತವಯಸ್ಕಳಾಗಿದ್ದಾಳೆ. ಸೂಕ್ತ ಸಯಮದಲ್ಲಿವಿವಾಹ ಮಾಡುವುದು ನಮ್ಮ 
ಕರ್ತವ್ಯವಾಗಿದೆ. ಆದ್ದರಿಂದ ವರನನ್ನು ಹುಡುಕಬೇಕು'' ಹೀಗೆ ಪರಸ್ಪರ 
ಮಾತನಾಡಿಕೊಂಡಮೇಲೆ ಸುಶೀಲೆಯು ತಂದೆಗೆ ಹರ ಎಂಬ ವರನಿಗೆ ತನ್ನ 
ಮಗಳನ್ನು ಕೊಟ್ಟುವಿವಾಹ ಮಾಡಬೇಕೆಂಬ ಆಸೆಯಿತ್ತು. ಅನೇಕ ದಿವಸಗಳಿಂದ 
ಪರಿಚಯವಿದ್ದ ಕಾರಣ, ಇನ್ನು ಕೆಲವು ಕಾರಣಗಳು ಇದ್ದಿದ್ದರಿಂದ ಹರನಿಗೆ 
ಹೇಗಾದರೂ ಮಾಡಿ ವಿವಾಹ ಮಾಡಬೇಕೆಂಬ ಉತ್ಕಟ ಅಪೇಕ್ಷೆಯು ಸುಶೀಲೆಯ 
ತಂದೆಯದ್ದಾಗಿತ್ತು. ಒಮ್ಮೆಹರನ ಮನೆಗೆ ಸುಶೀಲೆಯ ತಂದೆಯು ಹೋದನು. 
ಹರನ ತಂದೆ ತಾಯಂದಿರ ಬಳಿ ಹೀಗೆ ವಿಜ್ಞಾಪನೆ ಮಾಡಿದನು - ""ನಮ್ಮ 
ಮಗಳನ್ನು ನಿಮ್ಮಮಗನಿಗೆ ಕೊಟ್ಟುವಿವಾಹ ಮಾಡಬೇಕೆಂಬ ಉತ್ಕಟ ಅಪೇಕ್ಟೆಯು 


-69- 


ಮಂಗಳಗೌರಿ ಪೂಜೆ 


ಸ ತಟಾಕೇ ರಮ್ಯದೇಶೇ ವಾಸಂ ಚಕ್ರತುರಾದರಾತ್‌ । 
ವಿವಾಹಕಾಲೇ ಸಂಪ್ರಾಪ್ತೇ ಸುಶೀಲಾಜನಕೋ ಹರಿ: 11೫೮॥ 


ಹೀಗಿರುವಾಗ ಸುಶೀಲೆಯ ತಂದೆಯು ಮಗಳಿಗೆ ವಿವಾಹಕಾಲವು ಪ್ರಾಪ್ತವಾಗಿದೆ 
ಎಂದು ಯೋಚನೆ ಮಾಡಿದನು. 


ವಿವಾಹೋದ್ಯೋಗವಾನ್‌ ಜಾತೋ ನಿಶ್ಚಿಕಾಯ ಹರಂ ವರಮ್‌ । 
ಅಸಮರ್ಥಂ ಹರಂ ದೃಷ್ಟಾ ಕ ಎ ತೆನ್ಮಾತಾಪಿತರಾವುಭ್‌ೌ 11೫೯।1 


ಸುಶೀಲೆಯ ತಂದೆಯಾದ ಹರಿಯು ಮಗಳಿಗೆ ವಿವಾಹ ಮಾಡಬೇಕೆಂದು 
ಕ್ರಿಯಾಶೀಲನಾದನು. ಹರ ಎಂಬ ವರನು ಯೋಗ್ಯನಾಗಿದ್ದಾನೆಂದು ತಿಳಿದನು. ಹರನ 
ತಂದೆ - ತಾಯಿಯ ತನ್ಮಮಗಳನ್ನು ಮಗನಿಗೆ ಕೊಡುತ್ತೇನೆಂದು ಹೇಳಿದನು. ಅವರು 
ನಮ್ಮ ಮಗನು ಅಸಮರ್ಥನಾಗಿದ್ದಾನೆಂದು ತಿಳಿಸಿದರು. 


ಯಯಾಚತುಃ ಶಿವಂ ಬದ್ಧಾಂಜಲೀ ವಿನಯಯುಕ್ತಕೌ । 
ಉಪಸ್ಥಿತೋ ವರಪಿತರಾವೂಚತುಃ ವಿವಾಹೋ ನೌ ಪುತ್ರಸ್ಯ ಶುಭಯಾ ಹರೇಃ 


11೬೦॥ 


ಕೈಮುಗಿದು ವಿನಯಭರಿತರಾಗಿ ಶಿವನನ್ನು ಆ ತಂದೆತಾಯಿಯರು 
ಪ್ರಾರ್ಥಿಸಿದರು. ನಮ್ಮಮಗನಿಗೆ ಹರಿಯ ಮಗಳಾದ ಸುಶೀಲೆಯ ಜೊತೆ ವಿವಾಹವು 
ಉಪಸ್ಥಿತವಾಗಿದೆ. ಆದರೆ ಇದು ಸಾಧ್ಯವಿಲ್ಲ. 
ಸುಶೀಲಯಾ ಕನ್ಯಯಾ5 ಯಮಸಮರ್ಥಶ್ಚದೃಶ್ಯತೇ | 
ಅತೋ ದೇಯ: ಶಿವಃ ಶ್ರೀಮಾನ್‌ ಲಗ್ಗಕಾಲೇ ತ್ವಯಾ ವಿಭೋ 11೬೧॥ 
ಲಗ್ನಂ ಭವಿಷ್ಯತಿ ತತೋ ದೇಯೋತಸ್ಥಾಭಿಃ ಶಿವಸ್ತವ । 
ಕನ್ಯೆಯಾದ ಸುಶೀಲೆಯ ಜೊತೆ ವಿವಾಹವಾಗಲು ನಮ್ಮ ಮಗನು 
ಅಸಮರ್ಥನಾಗಿದ್ದಾನೆ. ಆದ್ದರಿಂದ ಲಗ್ಗಕಾಲದಲ್ಲಷ್ಟೇ ನಿಮ್ಮ ಮಗನನ್ನು ಕೊಡಿರಿ. 
ಅನಂತರ ಶಿವನನ್ನು ಹಿಂತಿರುಗಿಸುತ್ತೇವೆ. 


ಮಂಗಳಗೌರಿ ಪೂಜೆ 
ಮಾತುಲ ಉವಾಚ 


ಅವಶ್ಯಂ ಲಗ್ಗಕಾಲೇತಸೌ ಶಿವೋ ಗ್ರಾಹ್ಯಃ ಪ್ರಿಯಂವದಃ । 
ತತೋ ಮುಹೂರ್ತೇ ಸಂಪ್ರಾಪ್ತೇ ವಿವಾಹಮಕರೋಚ್ಛಿವಃ 11೬೨॥ 


ಆಗ ಸೋದರಮಾವನು ಉತ್ತರಿಸಿದನು - ಅವಶ್ಯವಾಗಿ ನಮ್ಮ ಶಿವನನ್ನು 
ಕೊಡುತ್ತೇನೆ. ಲಗ್ನಕಾಲದಲ್ಲಿ ಇವನನ್ನು ಸ್ಟೀಕರಿಸಿರಿ ಎಂದು ಪ್ರಿಯವಾದ ಮಾತುಗಳನ್ನು 
ಹೇಳಿದನು. ಅನಂತರ ಮುಹೂರ್ತವು ಪ್ರಾಪ್ತವಾದಾಗ ಶಿವನ ಜೊತೆ ವಿವಾಹವನ್ನು 
ಮಾಡಿದರು. 


ಟಿಪ್ಪಣಿ - ಸುಶೀಲೆಯ ಜೊತೆ ಅಳಿಯನಿಗೆ ವಿವಾಹ ಮಾಡಿಸಬೇಕೆಂಬ 
ಉದ್ದೇಶದಿಂದ ಸೋದರಮಾವನು ಸುಶೀಲೆಯ ಮನೆಯ ಬಳಿಯೇ ಒಂದು 
ಕುಟೀರದಲ್ಲಿವಾಸ ಮಾಡಿದ. ಅಲ್ಲಿಯೇ ಸಮೀಪದಲ್ಲಿ"ಹರ' ಎಂದ ಹೆಸರಿನ 
ಮತ್ತೊಬ್ಬ ಬಾಲಕನಿದ್ದ. ಇವನ ತಂದೆತಾಯಿಗಳಿಗೆ ಶಿವ ಹಾಗೂ 
ಸೋದರಮಾವನ ಪರಿಚಯವಾಯಿತು.ಕೆಲವು ದಿವಸಗಳು ಕಳೆದ ಮೇಲೆ 
ಸುಶೀಲೆಯ ತಂದೆ-ತಾಯಂದಿರು ಮಾತನಾಡಿಕೊಂಡರು ""ಮಗಳು 
ಪ್ರಾಪ್ತವಯಸ್ಮಳಾಗಿದ್ದಾಳೆ. ಸೂಕ್ತ ಸಯಮದಲ್ಲಿ ವಿವಾಹ ಮಾಡುವುದು ನಮ್ಮ 
ಕರ್ತವ್ಯವಾಗಿದೆ. ಆದ್ದರಿಂದ ವರನನ್ನು ಹುಡುಕಬೇಕು'' ಹೀಗೆ ಪರಸ್ಪರ 
ಮಾತನಾಡಿಕೊಂಡಮೇಲೆ ಸುಶೀಲೆಯು ತಂದೆಗೆ ಹರ ಎಂಬ ವರನಿಗೆ ತನ್ನ 
ಮಗಳನ್ನು ಕೊಟ್ಟುವಿವಾಹ ಮಾಡಬೇಕೆಂಬ ಆಸೆಯಿತ್ತು. ಅನೇಕ ದಿವಸಗಳಿಂದ 
ಪರಿಚಯವಿದ್ದ ಕಾರಣ, ಇನ್ನು ಕೆಲವು ಕಾರಣಗಳು ಇದ್ದಿದ್ದರಿಂದ ಹರನಿಗೆ 
ಹೇಗಾದರೂ ಮಾಡಿ ವಿವಾಹ ಮಾಡಬೇಕೆಂಬ ಉತ್ಕಟ ಅಪೇಕ್ಟೆಯು ಸುಶೀಲೆಯ 
ತಂದೆಯದ್ದಾಗಿತ್ತು. ಒಮ್ಮೆಹರನ ಮನೆಗೆ ಸುಶೀಲೆಯ ತಂದೆಯು ಹೋದನು. 
ಹರನ ತಂದೆ ತಾಯಂದಿರ ಬಳಿ ಹೀಗೆ ವಿಜ್ಞಾಪನೆ ಮಾಡಿದನು - ""ನಮ್ಮ 
ಮಗಳನ್ನು ನಿಮ್ಮಮಗನಿಗೆ ಕೊಟ್ಟುವಿವಾಹ ಮಾಡಬೇಕೆಂಬ ಉತ್ಕಟ ಅಪೇಕ್ಟೆಯು 


-69- 


ಮಂಗಳಗೌರಿ ಪೂಜೆ 


ಇದೆ. ತಾವು ಅಂಗೀಕರಿಸಬೇಕು'' ಎಂದು. ಆದರೆ ಹರನ ತಂದೆ-ತಾಯಂದಿರಿಗೆ 
ಇದು ಇಷ್ಟವಾಗಲಿಲ್ಲ. ನಮ್ಮಮಗನು ಆಸಮರ್ಥನಾಗಿದ್ದಾನೆ. ನಿಮ್ಮಮಗಳ ಜೊತೆ 
ವವಾಹವು ಯುಕ್ತವಾಗುವುದಿಲ್ಲವೆಂದು ಹೇಳಿದರು. ಆದರೂ ಕೂಡ ಆ ಸುಶೀಲೆಯ 
ತಂದೆಯು ಬಹಳ ಬಲವಂತ ಮಾಡಿದನು. ಇಂಥ ದಿವಸ ವಿವಾಹ ಮಾಡಿಕೊಡುತ್ತೇನೆ. 
ಅದಕ್ಕೆ ತಾವೆಲ್ಲರೂ ಬಂದು ನನ್ನ ಮಗಳನ್ನು ತಮ್ಮ ಮಗನಿಗೆ ಸ್ವೀಕರಿಸಲೇಬೇಕು 
ಎಂದು ಪುನಃ ಪುನಃ ಒತ್ತಾಯ ಮಾಡಿದನು. ಸುಶೀಲೆಯ ತಂದೆಯು ಮನೆಗೆ 
ತೆರಳಿದನು. ಆಗ ಕೆಲವು ದಿವಸಗಳಿಂದ ಪರಿಚಯವಾದ ಹೊಸದಾಗಿ ಆಗಮಿಸಿದ 
ಶಿವನು ತನ್ನ ಮಗನಾದ ಹರನ ರೀತಿಯಲ್ಲಿಯೇ ಇದ್ದನು. ಅವನಿಗೆ ತಮ್ಮ ಮಗನ 
ವೇಷವನ್ನು ಹಾಕಿ ವಿವಾಹ ಮಾಡೋಣ ಎಂದು ಹರನ ತಂದೆ-ತಾಯಂದಿರು 
ಉಪಾಯ ಹೂಡಿದರು. ಶಿವನು ಇರುವ ಮನೆಗೆ ಹರನ ತಂದೆ-ತಾಯಂದಿರು 
ತೆರಳಿದರು. ಅತ್ಯಂತ ವಿನಯದಿಂದ ಶಿವನ ಬಳಿ ಹಾಗೂ ಶಿವನ ಸೋದರಮಾವನ 
ಬಳಿ ಹೀಗೆ ಪ್ರಾರ್ಥಿಸಿದರು - ""ಸುಶೀಲೆಯ ತಂದೆಯು ನನ್ನ ಮಗನಿಗೆ ಮಗಳನ್ನು 
ಕೊಡುತ್ತೇನೆಂದು ಒತ್ತಾಯ ಮಾಡುತ್ತಿದ್ದಾನೆ. ಆದರೆ ನನ್ನ ಮಗನು ಅವಳನ್ನು 
ವಿವಾಹವಾಗಲು ಸಮರ್ಥನಾಗಿರುವುದಿಲ್ಲ. ಹಾಗಾಗಿ ನೀವೇ ಇಂದು ನಮಗೆ ದೊಡ್ಡ 
ಉಪಕಾರವನ್ನು ಮಾಡಬೇಕು. ವಿವಾಹ ನಡೆಯುವ ಲಗ್ನ ಸಮಯದಲ್ಲಿ ಶಿವನು 
ಆಗಮಿಸಬೇಕು. ಲಗ್ಗಕಾಲದಲ್ಲಿ ಆ ಸುಶೀಲೆಯ ಜೊತೆ ಮಾಂಗಲ್ಯಬಂಧನವನ್ನು 
ಮಾಡಬೇಕು. ಅನಂತರ ಮುಹೂರ್ತ ಮುಗಿದ ಮೇಲೆ ಶಿವನನ್ನು ಮರಳಿ ಕಳುಹಿಸುವ 
ಜವಾಬ್ದಾರಿಯನ್ನು ನಾವು ಭರಿಸುತ್ತೇವೆ''. ಇವರ ಪ್ರಾರ್ಥನೆಯನ್ನು ಕೇಳಿದ ಸೋದರ 
ಮಾವನು ಹೀಗೆ ಉತ್ತರಿಸಿದನು - ""ಅವಶ್ಯವಾಗಿ ಒಪ್ಪಿಕೊಳ್ಳುತ್ತೇನೆ. ಲಗ್ನ ಕಾಲದಲ್ಲಿ 
ನನ್ನ ಸೋದರಳಿಯನಾದ ಶಿವನನ್ನು ಕಳುಹಿಸುತ್ತೇನೆ, ಚಿಂತೆ ಮಾಡಬೇಡಿರಿ'' ಎಂಬ 

ಭರವಸೆಯ ಮಾತುಗಳನ್ನು ಹೇಳಿದನು. ಏಕೆಂದರೆ ಸೋದರಮಾವನಿಗೆ ಕೂಡ 

ಹೇಗಾದರೂ ಸುಶೀಲೆಯ ಜೊತೆ ಏವಾಹ ಮಾಡಬೇಕೆಂಬ ಅಪೇಕ್ಷೆಯೂ ಇತ್ತು. 

ಮಾತು ಕೊಟ್ಟಂತೆ ಮುಹೂರ್ತ ಕಾಲದಲ್ಲಿ ಶಿವನನ್ನು ಕರೆದುಕೊಂಡು ಹೋದನು. 

ವಿವಾಹವು ಶಿವನ ಜೊತೆ ನಡೆಯಿತು. ವಿವಾಹಕ್ಕಿಂತ ಮೊದಲು ಹರನು ಇದ್ದನು. 


-70- 


ಮಂಗಳಗೌರಿ ಪೂಜೆ 


ವಿವಾಹ ಸಮಯದಿಂದ ಶಿವನು ಸುಶೀಲೆಯ ಜೊತೆ ಇದ್ದನು. ಭಾಗವಹಿಸಿದ 
ಬಂಧು-ಬಾಂಧವರಿಗೆ ಸಂಶಯವೇ ಬರಲಿಲ್ಲ. ಸುಶೀಲೆಯ 
ತಂದೆ-ತಾಯಂದಿರಿಗೂ ಕೂಡ ಇವನು ಹರನಲ್ಲವೆಂದು ತಿಳಿಯಲೇ ಇಲ್ಲ. 
ಪ್ರತಿಯೊಬ್ಬರೂ ಕೂಡ ಶಿವನನ್ನು ಹರನೆಂದೇ ತಿಳಿದುಬಿಟ್ಟರು. ಮತ್ತು 
ವಿವಾಹವಾದ ದಿವಸ ಸುಶೀಲೆಯ ಜೊತೆ ಶಿವನು ಮಲಗಿಕೊಂಡನು. ಹಾಗಾಗಿ 
ಸುಶೀಲೆಗೆ ಇವನು ಹರನಲ್ಲ, ಹರನ ಜೊತೆ ತನಗೆ ವಿವಾಹವಾಗಿಲ್ಲ ಎಂಬ 


ಅರಿವಾಯಿತು. 
ತತ್ರೈವ ಶಯನಂ ಚಕ್ರೇ ಸ ಸುಶೀಲಃ ಪ್ರಿಯಂವದಃ 11೬೩। 
ಸ್ವಪ್ನೇ ಸಾ ಮಂಗಲಾಗೌರೀ ಮಾತೃರೂಪೇಣ ಭಾಸ್ಟತಾ । 
ಸುಶೀಲಾಮವದತಾಧ್ಧೀ ಹಿತಂ ವಚನಮೇವ ಚ 11೬೪॥ 


ಅನಂತರ ಮುಹೂರ್ತವು ಪ್ರಾಪ್ತವಾದಾಗ ವಿವಾಹವು ವಿಜೃಂಭಣೆಯಿಂದ 
ನಡೆಯಿತು. ವಿವಾಹದ ದಿವಸ ಸುಶೀಲೆಯ ಜೊತೆ ಆ ಶಿವನು ಮಲಗಿದ್ದನು. ಸ್ವಪ್ತದಲ್ಲಿ 
ಸುಶೀಲೆಗೆ ಮಂಗಳಗೌರಿಯು ಕಾಣಿಸಿಕೊಂಡಳು. ಮಾತೃರೂಪದಿಂದ 
ಶೋಭಿಸುತ್ತಿ; ದಳು. ಅಂಥ ಮಂಗಳಗೌರಿಯು ಸುಶೀಲೆಯನ್ನು ಕುರಿತು ಹಿತವಾದ 
ವಚನವನ್ನು ಹೇಳಿದಳು. | 


ಗೌರ್ಯವಾಚ 


ಸುಶೀಲೇ ತವ ಗೌರಾಂಗಿ ಭರ್ತುರ್ದಂಶಾರ್ಥಮಾಗತಃ । 
ಮಹಾನ್‌ ಭುಜಂಗ ಉತ್ತಿಷ್ಠ ದುಗ್ಗಂ ಸ್ಥಾಪಯ ತತ್ತುರಃ 11೬೫। 


ಮಂಗಳಗೌರಿಯು ಹೇಳುತ್ತಾಳೆ - ಎಲೈ ಸುಶೀಲೆಯೇ ! ಶುಭ್ರವರ್ಣದವಳೇ! 
ನಿನ್ನ ಗಂಡನನ್ನು ಕಚ್ಚಲು ದೊಡ್ಡ ಸರ್ಪವು ಆಗಮಿಸುತ್ತಿದೆ. ಎದ್ದೇಳು |! ಆ ಸರ್ಪದ 
ಮುಂದೆ ಹಾಲಿನ ಪಾತ್ರೆಯನ್ನು ಇಡು. 

ಟಿಪ್ಪಣಿ - ಈಗ ಶಿವನಿಗೆ ೧೬ ವರ್ಷ. ಗಣಪತಿಯ ಶಾಪದಂತೆ ಹಾವು ಕಚ್ಚುತ್ತದೆ. 


-71- 


ಮಂಗಳಗೌರಿ ಪೂಜೆ 


ಘಟಂ ಚ ಸ್ಥಾಪಯಾಶು ತೂ ತನ್ನಧ್ಯೇ ಸ ಗಮಿಷ್ಯತಿ । 
ಕೂರ್ಪಾಸಮಂಗಾನ್ನಿಷ್ಠಾಸ್ಕ ಬಂಧನೀಯಸ್ತ್ವಯಾ ಘಟಃ 11೬೬॥ 


ದೊಡ್ಡದಾದ ಒಂದು ಘಟವನ್ನು ತಂದಿಡು. ಸರ್ಪವು ಆ ಘಟದ ಒಳಗಡೆ 
ಹೋಗುತ್ತದೆ. ಅದರ ಬಾಯಿಗೆ ನಿನ್ನ ರವಿಕೆಯ ಬಟ್ಟೆಯನ್ನು ಭದ್ರವಾಗಿ ಕಟ್ಟಿಬಿಡು. 


ಪ್ರಾತರುತ್ಕಾಯ ದೇಹಿ ತ್ವಂ ಮಾತ್ರೇ ವಾಯನಕಂ ಶುಭಮ್‌ । 
ಇತಿ ಗೌರೀವಾಚಃ ಶ್ರುತ್ವಾ ಸುಶೀಲಾ ಕ್ಷಣಮುತ್ತಿತಾ 11೬೭! 
ಆ $ 


ಬೆಳಿಗ್ಗೆ ಎದ್ದು ನಿನ್ನ ತಾಯಿಗೆ ಆ ಪಾತ್ರೆಯನ್ನು ವಾಯನದಾನವನ್ನಾಗಿ ನೀಡು. 
ಹೀಗೆ ಹೇಳಿ ಅಂತರ್ಧಾನಳಾದಳು. ಮಂಗಳಗೌರಿಯ ಮಾತಿನಂತೆ ಸುಶೀಲೆಯು 
ಆ ಕ್ಷಣದಲ್ಲಿಯೇ ಎಚ್ಚೆತ್ತು ಕೊಂಡಳು. 


ದದರ್ಶಾಗ್ಗೇ ನಿಃ್ಚಸಂತಂ ಕೃಷ್ಣಸರ್ಪಂ ಮಹಾಭಯಮ್‌ । 
ತತಶಕಾರ ಗೌರ್ಯುಕಂ ಪ್ರವೃತಾ ನಿದ್ರಿತುಂ ತತಃ 11೬೮1 
ಚ ಎದಿ ಲ 


ಎದ್ದು ನೋಡುವಷ್ಟರಲ್ಲಿ ತನ್ನೆದುರು ಭಯಂಕರವಾದ ಭುಸುಗುಟುತ್ತಿರುವ 
ಕೃಷ್ಣಸರ್ಪವಿತ್ತು. ಸುಶೀಲೆಯು ಧೈರ್ಯವನ್ನು ತಂದುಕೊಂಡು ಮಂಗಳಗೌರಿಯು 
ಹೇಳಿದಂತೆ ಹಾಲಿನ ಬಟ್ಟಲನ್ನು ಅದರ ಮುಂದಿಟ್ಟು ಘಟದಲ್ಲಿ ಆ ಹಾವನ್ನು ಬಂಧಿಸಿ 
ಮಲಗಿದಳು. 


ಉವಾಚ ವರ ಆಸನ್ನಃ ಕುಲಗಾ ಮಹತೀ ಮಮ। 


ಬಣ ಇ 


ಭಕ್ಷಣಾಯ ತು ದೇಹಿ ತ್ವಂ ಲಡ್ಡುಕಾದಿಕಮುತ್ತಮಮ್‌ 11೬೯ 
ಸ್ವಲ್ಪ ಹೊತ್ತಿನಲ್ಲಿ ಆ ವರನಿಗೆ ಎಚ್ಚರವಾಯಿತು. ಬಹಳ ಹಸಿವೆಯಿಂದ 


ಪೀಡಿತನಾಗಿದ್ದನು. ತನ್ನ ಹೆಂಡತಿಯನ್ನು ಎಬ್ಬಿಸಿ, ಪ್ರಿಯೆ ! ನನಗೆ ಬಹಳ ಹಸಿವಾಗುತ್ತಿದೆ. 
ತಿನ್ನಲು ಉಂಡೆ ಮೊದಲಾದವುಗಳನ್ನು ನನಗೆ ನೀಡು ಎಂದು ಹೇಳಿದನು. 


ಶ್ರುತ್ವೇತಿ ವಾಕ್ಯಂ ಪಾತ್ರೇ ಸಾ ದದೌ ಲಡ್ಡುಕಮುತ್ತಮಮ್‌ । 


ಭಕ್ಷಯಿತ್ವಾ ಶಿವೋ ಹೈಮೇ ತಸ್ಮಿನ್‌ಪಾತ್ರೇ5ಂಗುಲೀಯಕಮ್‌ 11೭0॥ 
-72- 


ಮಂಗಳಗೌರಿ ಪೂಜೆ 


ದತ್ವಾತತ್‌ಸ್ಥಾಪಯಾಮಾಸ ಸ್ಥಲೇ ಗುಪ್ತೇ ಶುಭಾನನಃ । 
ಸುಖೇನ ಶಯನಂ ಚಕ್ರೇ ಪೃಥಿವ್ಯಾಂ ಸರ್ವಕೋವಿದಃ 11೭೧॥ 
ಅನಂತರ ಆ ಸುಶೀಲೆಯು ಪತಿಯ ಮಾತಿನಂತೆ ರುಚಿಕರವಾದ ಉಂಡೆಗಳನ್ನು 
ತಿನ್ನಲು ಪತಿಗೆ ನೀಡಿದಳು. ಶಿವನು ಅದನ್ನು ತಿಂದು ಅದೇ ಬಂಗಾರದ ಪಾತ್ರೆಯಲ್ಲಿ 
ತಾನು ಹಾಕಿಕೊಂಡ ಉಂಗುರವನ್ನು ಯಾರಿಗೂ ತಿಳಿಯದಂತೆ ಇಟ್ಟನು. ಅನಂತರ 
ಸರ್ವಕೋವಿದನಾದ ಅವನು ಸುಖವಾಗಿ ಮಲಗಿದನು. 
ತತಃ ಪ್ರಭಾತಸಮಯೇ ಶಿವ ಆಗಾತ್‌ಗೃಹಂ ಸಮ್‌ । 
ಸ್ನಾನಶುದ್ಧಾ ಸುಶೀಲಾ ಸಾ ಮಾತ್ರೇ ವಾಯನಕಂ ದದೌ 11೭೨1 
ಅನಂತರ ಪ್ರಭಾತಕಾಲದಲ್ಲಿ ಶಿವನು ತನ್ನ ಮನೆಗೆ ಆಗಮಿಸಿದನು. ಸ್ನಾನವನ್ನು 
ಮಾಡಿ ಶುದ್ಧಳಾದ ಸುಶೀಲೆಯು ತನ್ನ ತಾಯಿಗೆ ವಾಯನದಾನವನ್ನು ನೀಡಿದಳು. 
ಮಾತಾ ದದರ್ಶ ತನ್ನಧ್ಯೇ ಮುಕ್ತಾಹಾರಮನುತ್ತಮಮ್‌ । 
ದದೌ ಪ್ರಿಯಾಯ್ಕೆ ಕನ್ಯಾಯೈ ಸಹಸಾ ತುಷ್ಟಮಾನಸಾ 11೭೩। 
ರವಿಕೆಯಿಂದ ಕಟ್ಟಿದ ಆ ಪಾತ್ರೆಯನ್ನು ತೆಗೆದು ತಾಯಿಯು ನೋಡಿದಳು. 
ಒಂದು ಮುತ್ತಿನ ಹಾರವಿತ್ತು. ಅದನ್ನು ತೆಗೆದು ತನ್ನ ಪ್ರಿಯಳಾದ ಮಗಳಿಗೆ ಸಂತೋಷ 
ಮನಸಿನಿಂದ ನೀಡಿದಳು. 
ಕ್ರೀಡಾಕಾಲೇ ತು ಸಂಪ್ರಾಪ್ತೇ ಹರ ಆಗಾತ್ತು ಮಂಡಪೇ। 
ಆದೇಶಯತುಶೀಲಾಂ ತಾಂ ಕ್ರೀಡಾರ್ಥಂ ಜನನೀ ತತಃ 11೭೪॥ 
ಆಟದ ಸಮಯವು ಬಂದಾಗ ಮಂಟಪಕ್ಕೆ ಹರನು ಬಂದನು. ಹರನ ಜೊತೆ 
ಆಟವಾಡಲು ತಾಯಿಯು ಸುಶೀಲೆಗೆ ಆಜ್ಞೆಮಾಡಿದಳು. 
ಸುಶೀಲೋವಾಚ 
ನಾಯಂ ವರೋ ಮೇ ಜನನಿ ಯೇನ ಪಾಣಿಗ್ರಹಃ ಕೃತಃ । 
ಅನೇನ ಸಹ ನಾಸ್ತೀಹ ಕ್ರೀಡನೇಚ್ಛಾ ತಥಾ ನಮೇ | 11೭೫1 


-73- 


ಮಂಗಳಗೌರಿ ಪೂಜೆ 


ಸುಶೀಲೆಯು ತನ್ನ ತಾಯಿಗೆ ಹೇಳಿದಳು. ಅಮ್ಮಾ! ಇವನು ನನ್ನ ಪತಿಯಲ್ಲ. 
ಯಾರ ಪಾಣಿಗ್ರಹಣವನ್ನು ನಾನು ಮಾಡಿರುವೆನೋ, ಅವನು ಇವನಲ್ಲ. ಇವನ 
ಜೊತೆ ಆಟವಾಡಲು ನನಗೆ ಇಚ್ಛೆಯು ಬರುತ್ತಿಲ್ಲ. 


ಇತಿ ಶ್ರುತ್ವಾ ಸಮಾಕ್ರಾಂತೌ ಚಿಂತಯಾ ಪಿತರೌ ತತಃ । 
ಅನ್ನದಾನಮುಪಾಯಂ ಚ ಕನ್ಯಾಪತಿವಿಶೋಧನೇ 11೭೬! 


ಮಗಳ ನಿಷ್ಠುರವಾದ ಮಾತುಗಳನ್ನು ಕೇಳಿ, ತಂದೆ-ತಾಯಿಯರು 
ಚಿಂತಾಕ್ರಾಂತರಾದರು. ತಮ್ಮ ಅಳಿಯ ಎಲ್ಲಿ ಹೋದನೆಂದು ಹುಡುಕಲು 
ಪ್ರಾರಂಭಿಸಿದರು. ಅದಕ್ಕಾಗಿ ಅನ್ನಸತ್ರವನ್ನು ಏರ್ಪಾಡು ಮಾಡಿದರು. ಅನ್ನಸತ್ರದಲ್ಲಿ 
ಭಾಗವಹಿಸುವ ಹೊಸ ವ್ಯಕ್ತಿಗಳಲ್ಲಿಯಾರು ತನ್ನ ಅಳಿಯನಾಗಿದ್ದನೆಂದು ಹುಡುಕುತ್ತಲೇ 
ಇದ್ದರು. 


ಟಿಪ್ಪಣಿ - ಮಗಳು ಇಷ್ಟು ಹೇಳುವ ತನಕವೂ ತಂದೆತಾಯಿಯರಿಗೆ 
ಹರನು ಅಳಿಯನಲ್ಲಎಂಬ ವಿಚಾರ ತಿಳಿದೇ ಇರಲಿಲ್ಲ. ಈಗ ಮಗಳ ಮಾತು 
ಕೇಳಿ ಆಶ್ಚರ್ಯಚಕಿತರಾದರು. 


ತದಾರಭ್ಯ ಚಕ್ರತುಸೌ ಪುರಾಣೋಕ್ತವಿಧಾನತಃ । 


ಸುಶೀಲಾಪಾದಯೋಶ್ರೇ ಕ್ಹಾಲನಂ ಮುದ್ರಿಕಾನ್ಜಿತಾ 11೭೭। 
ವಿ 

ಜಲಧಾರಾಂ ದದೌ ಮಾತಾ ಚಂದನಂ ಪುತ್ರಕೋ ಹರೇಃ । 

ಹರಿರ್ದದೌ ಚ ತಾಂಬೂಲಂ ಬುಭುಜುಸ್ತತ್ರ ಮಾನವಾಃ 11೭೮॥ 


ಅಂದಿನಿಂದ ಪುರಾಣದಲ್ಲಿ ಹೇಳಿದಂತೆ ಹರಿದಂಪತಿಗಳು ಅನ್ನಸತ್ರವನ್ನು 
ಏರ್ಪಾಡು ಮಾಡಿದರು. ಮಗಳಾದ ಸುಶೀಲೆಯು ಉಂಗುರ ಹಾಕಿದ ಕೈಯಿನಿಂದ 
ಎಲ್ಲರ ಪಾದಗಳನ್ನು ತೊಳೆಯುತ್ತಿದ್ದಳು. ತಾಯಿಯು ನೀರನ್ನು ಹಾಕುತ್ತಿದ್ದಳು. ಹರಿಯ 
ಮಗನು ಗಂಧವನ್ನು ಹಚ್ಚುತ್ತಿದ್ದನು. ತಂದೆಯಾದ ಹರಿಯು ಎಲ್ಲರಿಗೂ 
ತಾಂಬೂಲವನ್ನು ಕೊಡುತ್ತಿದ್ದನು. ಬಂದ ಮಾನವರೆಲ್ಲರೂ ತೃಪ್ತಿಯಾಗುವಷ್ಟು 
ಊಟವನ್ನು ಮಾಡುತ್ತಿದ್ದರು. 


-74- 


ಮಂಗಳಗೌರಿ ಪೂಜೆ 


ಇತಿ ರೀತ್ಯಾನ್ನದಾನಂ ತತ್‌ಪ್ರವೃತ್ತಂ ಭಿಕ್ಟುಸೌಖ್ಯದಮ್‌ । 
ತಾವುಭೌ ಪ್ರಸ್ಥಿತೌ ಕಾಶ್ಯಾಂ ಪ್ರಾಪ್ಟೌ ಕಾಶೀಂ ಸುಖಪ್ರದಾಮ್‌ 11೭೯ 
ಹೀಗೆ ಎಲ್ಲ ಭಿಕ್ಷುಗಳಿಗೆ ಸುಖಪ್ರದವಾದ ಅನ್ನದಾನವು ಊರಿನಲ್ಲಿ 
ಪ್ರಾರಂಭವಾಯಿತು. ಹೀಗಿರುವಾಗ ಸೋದರಮಾವ ಮತ್ತು ಸೋದರಳಿಯ 
ಇಬ್ಬರೂ ತಾವಿರುವ ಸ್ಥಳದಿಂದ ಕಾಶೀಯಾತ್ರೆಗೆ ಹೊರಟರು. 


ನಿರ್ಮಲಾಂಭಸಿ ಗಂಗಾಯಾಃ ಸ್ನಾನಂ ಚಕ್ರತುರಾದರಾತ್‌ । 
ಸ್ಪರ್ಗದ್ದಾಧಂ ಪ್ರಸ್ಥಿತೌ ತೌ ಕುರ್ವಂತೌ ಧರ್ಮಮುತ್ತಮಮ್‌ 11೮0॥ 


ಅತ್ಯಂತ ನಿರ್ಮಲವಾದ ಪಾಪಪರಿಹಾರಕವಾದ ಗಂಗೆಯಲ್ಲಿಸ್ನಾನ ಮಾಡಿದರು. 
ಉತ್ತಮವಾದ ಧರ್ಮವನ್ನು ಆಚರಣೆ ಮಾಡುತ್ತಾ ಹರಿದ್ವಾರಕ್ಕೆ ತೆರಳಿದರು. 


ಪೀತಾಂಬರಾಣಿ ದದತುರ್ಭಿಕ್ಟುಕಾಣಾಂ ಗೃಹೇ ಗೃಹೇ। 
ಆಶಿಷಶ್ಚ ದದುಸ್ತಸ್ಥೆ ಸ ಚಿರಂಜೀವೋ ಭವೇತಿ ತೇ , ISO 


ಅಲ್ಲಿರುವ ಎಲ್ಲ ಭಿಕ್ಟುಗಳ ಮನೆ ಮನೆಗೆ ತೆರಳಿ, ಪೀತಾಂಬರಗಳನ್ನು ನೀಡಿದರು. 
ಚಿರಂಜೀವೀ ಭವ ! ಎಂಬುದಾಗಿ ಅವರೆಲ್ಲರೂ ಹರನಿಗೆ ಆಶೀರ್ವಾದವನ್ನು 
ಮಾಡಿದರು. 
ವಿಶ್ವೇಶ್ವರಂ ಸಮಾಯಾತೌ ನತ್ವಾಸ್ತುತ್ವಾ ಪುನಃ ಪುನಃ । 
ಸ್ವಯಂ ಗೃಹಂ ಪ್ರಸ್ಥಿತೌ ತೌ ಶಿವೋ ಮಾರ್ಗೇ ತತೋತವದತ್‌ 11೮೨॥ 
ಮರಳಿ ಬರುವಾಗ ಮಾರ್ಗಮಧ್ಯದಲ್ಲಿ ಕಾಶೀಕ್ಷೇತ್ರವು ಬಂದಿತು. ಅಲ್ಲಿರುವ 
ವಿಶ್ವೇಶ್ವರನನ್ನು ಸಂದರ್ಶಿಸಿ, ನಮಸ್ಕಾರವನ್ನು ಮಾಡಿ, ಪುನಃ ಪುನಃ ಸ್ತೋತ್ರವನ್ನು 
ಮಾಡುತ್ತಾ, ತಮ್ಮ ಮನೆಗೆ ಹಿಂತಿರುಗಿದರು. ಆಗ ಮಾರ್ಗಮಧ್ಯದಲ್ಲಿ ಹೀಗೆ ಆ 
ಶಿವನು ಹೇಳಿದನು. 
ಶಿವ ಉವಾಚ 
ಕಾಯೇ ಮೇ ಕಿಂಚಿದಸ್ಟಾಸ್ಟ್ಯಂ ಮಾತುಲಂ ಪ್ರತಿಭಾತಿ ಹಿ | 
ತತಃ ಪ್ರಾಣೋತ್ಕಮೇ ತಸ್ಯ ಯಮದೂತಾ ಉಪಸ್ಥಿತಾಃ NSA 


75- 


ಮಂಗಳಗೌರಿ ಪೂಜೆ 


ಮಂಗಲಾಗೌರಿಕಾ ಚಾಪಿ ತೇಷಾಂ ಯುದ್ಧಮಭೂನ್ಮಹತ್‌ । 
ಜಿತ್ವಾ ತಾನ್ನಮಂಗಲಾ ಪ್ರಾಣಾನ್‌ ದದೌ ತಸ್ಮೈ ಶಿವಾಯ ಚ 1೮೪॥ 


ಮಾವ ನನ್ನ ದೇಹದಲ್ಲಿ ವಿಚಿತ್ರ ಸಂಕಟವಾಗ್ತುದೆ ಎಂದು ಹೇಳುವಷ್ಟರಲ್ಲಿ 
ಮೂರ್ಛೆ ಹೋದನು. ಅವನ ಪ್ರಾಣೋತ್ಕಮಣವು ಆಯಿತು. ಆಗ ಯಮದೂತರು 
ಅಲ್ಲಿಗೆ ಆಗಮಿಸಿದರು. ಮಂಗಳಗೌರಿಯ ಜೊತೆ ಯಮದೂತರಿಗೆ ಯುದ್ಧಮಾಯಿತು. 
ಯಮದೂತರನ್ನು ಮಂಗಳಗೌರಿಯು ಗೆದ್ದುಬಿಟ್ಟಳು. ಆ ಶಿವನ ಪ್ರಾಣಗಳನ್ನು 
ಯಮದೂತರಿಂದ ಕಸಿದುಕೊಂಡು, ಪುನಃ ಶಿವನಿಗೆ ನೀಡಿದಳು. 


ಶಿವೋರಕಸ್ಮಾದುತ್ಥಿತೋ5ಸೌ ಮಾತುಲಂ ಪ್ರತ್ಯುವಾಚ ಹ। 
ಸ್ವಪ್ನೇ ಯುದ್ಧಂ ಮಯಾ ದೃಷ್ಟಂ ಮಂಗಲಾಯಮಬ್ಛತ್ಯಯೋಃ 11೮೫॥ 


ಆ ಶಿವನು ಅಕಸ್ಮಾತ್ತಾಗಿ ಮೇಲೆದ್ದನು. ನಿದ್ದೆಯಂತೆ ಎಚ್ಚೆತ್ತವನಂತೆ ಎದ್ದು ತನ್ನ 
ಸೋದರಮಾವನನ್ನು ಕುರಿತು ಹೇಳಿದನು. ಸ್ವಪ್ನದಲ್ಲಿ ಯಮಭಟರಿಗೂ 
ಮಂಗಳಗೌರಿಗೂ ಯುದ್ಧವಾದುದ್ದನ್ನು ನಾನು ಕಂಡೆನು. 


ಜಿತಾಸ್ತೇ ಮಂಗಲಾಗೌರ್ಯಾ ತತೋsಹಂ ಶಯನಚ್ಯುತಃ | 


ಆಗ ಮಂಗಳಗೌರಿಯೇ ಗೆದ್ದಳು. ನನಗೆ ಪ್ರಾಣವನ್ನು ದಾನ ಮಾಡಿದಳು. 
ಅನಂತರ ನಿದ್ದೆಯಿಂದ ನಾನು ಮೇಲೆದ್ದೆನು ಎಂದು ಭಾವುಕನಾಗಿ ಹೇಳಿದನು. 


ಮಾತುಲ ಉವಾಚ 
ಯಜ್ಞಾತಂ ಶಿವ ತಜ್ಜಾತಂ ನ ಸ್ಫರ್ಶವ್ಯಂ ತ್ವಯಾ ಪುನಃ HSL 
ಗಚ್ಚಾವ ಆವಾಂ ನಗರೇ ಪಿತರೌ ದ್ರಷ್ಟುಮುತ್ತುಕೌ । 
ಪ್ರಸ್ಥಿತೌ ತೌ ತತಸ್ತಸ್ಮಾತ್‌ಪ್ರತಿಷ್ಠಾಪುರಮಾಪತುಃ 11೮೭। 


ಮಗು | ಏನು ನಡೆಯಿತೋ ಅದು ರುದ್ರದೇವರೇ ನಿಂತು ಮಾಡಿದ್ದಾರೆ. 
ಪುನಃ ಅದನ್ನು ನೆನಪು ಮಾಡಿಕೊಳ್ಳಬೇಡ. ಬಾ ನಮ್ಮ ನಗರಕ್ಕೆ ಹಿಂತಿರುಗೋಣ 
ಎಂದು ಹೇಳಿದನು. ಅವರಿಬ್ಬರು ತಂದೆ-ತಾಯಂದಿರನ್ನು ನೋಡುವ ಔತುಕ್ಕದಿಂದ 
ತಮ್ಮನಗರಕ್ಕೆ ತೆರಳಿದರು. ಪುನಃ ಮಧ್ಯದಲ್ಲಿ ಪ್ರತಿಷ್ಠಾ ನಗರವು ಪ್ರಾಪ್ತವಾಯಿತು. 


-76- 


ಮಂಗಳಗೌರಿ ಪೂಜೆ 


ರಮ್ಯೇ ತಡಾಗೇ ತತ್ರೈತೌ ಪಾಕಾರಂಭಂ ವಿಚಕ್ರತುಃ । 
ದೃಷ್ಟೌತೌ ಹರಿದಾಸೀಭಿರ್ಧೆರ್ಯೌದಾರ್ಯಧರ್‌ ಶುಭೌ 11೮೮1॥ 


ಆ ಪ್ರತಿಷ್ಠಾ ನಗರದಲ್ಲಿ ರಮ್ಯವಾದ ಸರೋವರದ ಬಳಿ ಸ್ವಯಂಪಾಕವನ್ನು 
ಮಾಡಿಕೊಳ್ಳಲು ಉದ್ಯುಕ್ತರಾಗುತ್ತಿದ್ದರು. ಇವರಿಬ್ಬರನ್ನು ಹರಿಯ ಆಳುಗಳು 
ನೋಡಿದರು. ದೈರ್ಯ, ಔದಾರ್ಯಗಳನ್ನು ಹೊಂದಿರುವ, ಅತ್ಯಂತ ಶುಭಲಕ್ಷಣವನ್ನು 
ಹೊಂದಿದ ಇವರಿಬ್ಬರನ್ನು ಕಂಡರು. 

ದಾಸ್ಯ ಊಚುಃ 
ಅನ್ನದಾನಂ ಹರೇರ್ಗೇಹೇ ಪ್ರವೃತ್ತಂ ತತ್ರ ಗಮ್ಕತಾಮ್‌ । 


ಆಳುಗಳು ಹೇಳುತ್ತಾರೆ - ಪೂಜ್ಯರೇ ! ಹರಿಯು ತನ್ನ ಮನೆಯಲ್ಲಿ 
ಅನ್ನದಾನವನ್ನು ಏರ್ಪಡಿಸಿದ್ದಾನೆ. ನೀವಿಬ್ಬರೂ ಆ ಅನ್ನದಾನದಲ್ಲಿ ಪಾಲ್ಗೊಳ್ಳಿರಿ. 


ಉಭಾವೂಚತುಃ 
ಭೋ ದಾಸ್ಯೋ ಯಾತ್ರಿಕಾವಾವಾಂ ಗಚ್ಛಾವೋ ನ ಕ್ಷಚಿದ್ಭಹೇ 11೮೯॥ 
ಇತಿ ಶ್ರುತ್ವಾತಯೋರ್ವಾಕ್ಯಂ ದಾಸ್ಯೋ ಜಗ್ಗುಃ ಸ್ವಕಂ ಗೃಹಮ್‌ । 
ಸ್ವಸ್ವಾಮಿನಿಕಟೇ ವಾಕ್ಕಮವದನ್‌ ಸಾದರಂ ತದಾ 11೯01 


ಹರಿಯ ದಾಸರೇ | ನಾವು ಯಾತ್ರಿಕರು. ನಾವು ಮತ್ತೊಬ್ಬರ ಮನೆಯಲ್ಲಿ 
ಊಟವನ್ನು ಮಾಡುವುದಿಲ್ಲ. ನಾವು ಸ್ವಯಂಪಾಕಿಗಳು ಎಂದು ಉತ್ತರಿಸಿದರು. 
ಇವರಿಬ್ಬರ ಮಾತನ್ನು ಕೇಳಿ ಆ ದಾಸರು ಹರಿಯ ಬಳಿ ಈ ನಡೆದ ಘಟನೆಯನ್ನು 
ಸಂಪೂರ್ಣವಾಗಿ ಆದರದಿಂದ ತಿಳಿಸಿದರು. 


ಸರ್ವಂ ದಾಸೀವಚಃ ಶ್ರುತ್ವಾ ತದರ್ಥಂ ಪ್ರಭುರಾದರಾತ್‌ । 
ಪ್ರೇಷಯಾಮಾಸ ಹಸ್ತಾದಿರತ್ನವಸ್ತ್ರಾಣಿ ಭೂರಿಶಃ nol 
ತಮ್ಮಪರಿಚಾರಕರ ಮಾತುಗಳನ್ನು ಕೇಳಿದ ಆ ಹರಿಯು ಅವರಿಬ್ಬರು ಇರುವೆಡೆ 
ಆನೆ, ರತ್ನ, ವಸ್ತ್ರ ಎಲ್ಲವನ್ನೂ ಕೂಡ ಕಳುಹಿಸಿದನು. | 


Fy 7 0 


ಮಂಗಳಗೌರಿ ಪೂಜೆ 


ತದ್‌ದೃಷ್ಟ್ವಾವಿಸ್ಠಿತ್‌ ತೌ ಚ ಜಗ್ಗತುಶ್ತಹರೇಗಣ್ಸಹಮ್‌ । 
ಹರಿರ್ಮಾತುಲಮಭ್ಯರ್ಚ್ಯ ಶಿವಂ ಪೂಜಿತುಮಾಗತಃ 1೯೨/1 


ಸೋದರ ಮಾವ ಹಾಗೂ ಸೋದರಳಿಯನಿಗೆ ಇವೆಲ್ಲವನ್ನೂ ನೋಡಿ ಬಹಳ 
ಆಶ್ಚರ್ಯವಾಯಿತು. ಸಂತೋಷದಿಂದ ಹರಿಯ ಮನೆಗೆ ಇಬ್ಬರು ತೆರಳಿದರು. ಹರಿಯು 
ಸೋದರಮಾವನನ್ನು ಮೊದಲು ಪೂಜಿಸಿ, ಅನಂತರ ಶಿವನನ್ನು ಪೂಜಿಸಲು 
ಆಗಮಿಸಿದನು. 


ಕ್ಲಾಲಯಂತಿ ಚ ಸಾ ಕನ್ಯಾ ಚರಣೌ ತಸ್ಯ ಸತ್ರಪಾ। 
ಅಭೂದ್ವರೋ ಮೇರ ಯಮಿತಿ ಜನನೀಂ ಪ್ರತ್ಯುವಾಚ ಹ 11೯೩॥! 


ಕನ್ಯೆಯಾದ ಆ ಸುಶೀಲೆಯು ಶಿವನ ಪಾದಗಳನ್ನು ಪ್ರಾಕ್ಟಾಲನೆ ಮಾಡಿದಳು. 
ಅವನ ಕಾಲುಗಳನ್ನು ಮುಟ್ಟಿದ ಕೂಡಲೇ ಇವನೇ ನನ್ನ ಪತಿ ಎಂದು ತಿಳಿದುಬಿಟ್ಟಳು. 
ತನ್ನ ತಾಯಿಯ ಬಳಿ ಬಂದು ಇವನೇ ನನ್ನ ಒಡೆಯ ಎಂದು ತಿಳಿಸಿದಳು. 


ಹರಿಃ ಪಪ್ರಚ್ಛ ಸಾಶ್ಚರ್ಯಂ ಶಿವಂ ಮಂಗಲದರ್ಶನಮ್‌ । 


ಶುಭದರ್ಶನನಾದ ಆ ಶಿವನನ್ನು ಕುರಿತು ಹರಿಯು ಆಶ್ಚರ್ಯದಿಂದ ಪ್ರಶ್ನೆ 
ಮಾಡಿದನು. 


ಹರಿರುವಾಚ 


ಕಿಂಚಿಚಿಹಂ ತವಾಸತ ಬೂಹಿ ಮೇ ಶಿವ ದರ್ಶಯ 11೯೪॥ 
ಚ ವ ೨ 


ಶಿವನೇ ! ಈ ಮನೆಯಲ್ಲಿ ನಿನಗೆ ಸಂಬಂಧಪಟ್ಟ ಯಾವುದಾದರೂ ಚಿಹ್ನೆಯು 
ಇದೆಯೇ ಇದನ್ನು ನನಗೆ ತಿಳಿಸು. ಅಥವಾ ತೋರಿಸು. 
ಹರೇಸ್ತು ತದ್ವಚಃ ಶ್ರುತ್ವಾ ಶಿವಃ ಸಂತುಷ್ಟಮಾನಸಃ । 
ಮಮೇದಂ ಚಿಷ್ನಮಸ್ತೀಹೇತ್ಯುಕ್ತ್ವಾ ತದ್‌ಗೃಹಮಾಗತಃ 11೯೫॥ 
ಶಿವನು ಹರಿಯ ಮಾತನ್ನು ಕೇಳಿ, ಬಹಳ ಸಂತುಷ್ಟನಾದನು. ಹೌದು ! ನಾನು 
ಯಾರಿಗೂ ತಿಳಿಯದಂತೆ ಒಂದು ಚಿಹ್ನೆಯನ್ನು ಇಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ ಮನೆಯ 
ಒಳಗೆ ಆಗಮಿಸಿದನು. 


೨78. 


ಮಂಗಳಗೌರಿ ಪೂಜೆ 


ತತ ಆನೀಯ ತತ್ವಾತ್ರಂ ದರ್ಶಯಾಮಾಸ ಸಾದರಮ್‌ । 
ತತ್ಪಾತ್ರಂ ಚ ಹರಿರ್ದೃಷ್ಠಾ ಶ್ವ ಕನ್ಯಾದಾನಂ ಚಕಾರ ಸಃ WEL 
ಪಾತ್ರೆಯ ಒಳಗೆ ತಾನು ಇಟ್ಟಿರುವ ಉಂಗುರವನ್ನು ತೆಗೆದು ತೋರಿಸಿದನು. 
ಅದನ್ನು ಹರಿಯು ನೋಡಿ ಸಂತೋಷ ಪಟ್ಟನು. ತನ್ನ ಅನ್ನದಾನವು 
ಸಾರ್ಥಕವಾಯಿತೆಂದು- ಕೊಂಡನು. ಅವನಿಗೆ ಕನ್ಯಾದಾನವನ್ನು ಮಾಡಿದನು. 
ದದೌ ರತ್ನಾನಿ ವಸ್ತ್ರಾಣಿ ಸುವರ್ಣಾನಿ ಬಹೂನ್ಯಪಿ | 
ತಾಮಾದಾಯ ಪ್ರಸ್ನಿತೌ ತೌ ದದತೋ ಬಹುಲಂ ಧನಮ್‌ dl 
ಆ ವರನಿಗೆ ರತ್ನಗಳನ್ನೂ, ವಸ್ತ್ರಗಳನ್ನೂ , ಸುವರ್ಣಗಳನ್ನೂ ಬಹುಸಂಖ್ಯೆಯಲ್ಲಿ 
ನೀಡಿದನು. ಇದನ್ನೆಲ್ಲಾ ತೆಗೆದುಕೊಂಡು ಅವರಿಬ್ಬರು ಸುಶೀಲೆಯ ಜೊತೆ ತಮ್ಮ 
ಪಟ್ಟಣಕ್ಕೆ ಹೊರಟರು. 
ಶ್ರಾವಣೇ ಮಾಸಿ ಸಂಪ್ರಾಪ್ತೇ ವ್ರತಂ ಭೌಮೇ ಚಕಾರ ಸಾ। 
ಭುಕ್ತ್ವಾ ಸರ್ವೇ ಪ್ರಸ್ಕಿತಾಸ್ತ್ರೇ ಯೋಜನಂ ಜಗ್ಗುರುತ್ತಮಾ: TT 
ಮಾರ್ಗಮಧ್ಯದಲ್ಲಿ ಹೋಗುತ್ತಿರುವಾಗ ಶ್ರಾವಣಮಾಸವು ಪ್ರಾಪ್ತವಾಯಿತು. 
ಶ್ರಾವಣಮಾಸದ ಮಂಗಳವಾರದಂದು ಮಂಗಳಗೌರೀವ್ರತವನ್ನು ಸುಶೀಲೆಯು 
ಅನುಷ್ಠಾನ ಮಾಡಿದಳು. ವ್ರತವನ್ನು ಮುಗಿಸಿದ ಮೇಲೆ ಎಲ್ಲರೂ ಊಟವನ್ನು ಮಾಡಿ, 
ಯೋಜನದಷ್ಟು ದೂರ ಮುಂದೆ ನಡೆದರು. 
ಸುಶೀಲೋವಾಚ 
ಗೌರೀವಿಸರ್ಜನಂ ಚಾಪಿ ದೀಪ್ಯಮಾನಂ ತಥೈವ ಚ। 
ಕೃತ್ವಾ ಗಂತವ್ಯಮಸ್ಕಾಭಿಃ ಪಿತರೌ ದ್ರಷ್ಟುಮಾದರಾತ್‌ 1೯೯ 
ಸುಶೀಲೆಯು ಆಗ ಹೇಳಿದಳು - ನಾನು ಗೌರೀವಿಸರ್ಜನೆಯನ್ನೂ ಕೂಡ 
ಮಾಡಬೇಕು. ಅನಂತರ ತಂದೆ-ತಾಯಿಯರನ್ನು ನೋಡಲು ತೆರಳೋಣ ಎಂದಳು. 


ಪ್ರತ್ಯುಕ್ತಾ ಆಗತಾ ಯತ್ರ ಗೌರ್ಯಾ ಆವಾಹನಂ ಕೃತಮ್‌ । 
ತದ್ಭಶುಸ್ತತ್ರ ಸೌವರ್ಣಂ ದೇವಾಲಯಮನುತ್ತಮಮ್‌ Wooo 


-79- 


ಮಂಗಳಗೌರಿ ಪೂಜೆ 


ಅದೇ ಸಂದರ್ಭದಲ್ಲಿ ಶಿವನ ತಾಯಿಯು ಯಾವ ಸ್ಥಳದಲ್ಲಿ ಗೌರಿಯ 
ಆವಾಹನೆಯನ್ನು ಪೂಜಿಸಿದ್ದಳೋ, ಆ ಸುವರ್ಣದೇವಾಲಯವನ್ನು ಅಲ್ಲಿ ಕಂಡರು. 
ಗೌರೀವಿಸರ್ಜನಂ ದೀಪ್ಯಮಾನಂ ಸಾ ಚ ವ್ಯಚೀಕರತ್‌ । 
ತತಃ ಸರ್ವೇ ಪ್ರಸ್ಥಿತಾಸ್ತೇ ಪಿತರೌ ಪ್ರಷ್ಟುಮುತ್ತುಕಾಃ ೧೦೧॥ 
ಸುಶೀಲೆಯು ಅಲ್ಲಿ ತಾನು ಮಾಡಿದ ಮಂಗಳಗೌರಿಯಪೂಜೆಯ 
ವಿಸರ್ಜನೆಯನ್ನು ಮಾಡಿದಳು. ಪುನಃ ಅಲ್ಲಿಂದ ತಂದೆ-ತಾಯಂದಿರನ್ನು 
ನೋಡುವುದಕ್ಕಾಗಿ ಉತ್ಸಾಹದಿಂದ ಹೊರಟರು. 
ಕುಂಡಿನಾಸನ್ನದೇಶೇ ತಾನ್‌ ದೃಷ್ಟ್ವಾವಿಸ್ಮ್ಥಯಿನೋ ಜನಾಃ | 
ಅಬ್ರುವಂಸ್ಥೇ ಧರ್ಮಪಾಲಂ ಸೋತತ್ಕಂಠಂ ಪ್ರಿಯದರ್ಶನಾಃ 11೧೦೨ 
ಕುಂಡಿನಾ ನಗರವನ್ನು ಪ್ರವೇಶಿಸಿದರು. ಇವರನ್ನು ಎಲ್ಲಜನರು ಆಶ್ಚರ್ಯದಿಂದ 
ಕಂಡರು. ಉತ್ಸಾಹದಿಂದ ಧರ್ಮಪಾಲನನ್ನು ಕುರಿತು, ಎಲ್ಲ ಜನರು ಮಗನು 
ಬರುತ್ತಿರುವ ವಾರ್ತೆಯನ್ನು ತಿಳಿಸಿದರು. 
ಜನಾ ಊಚುಃ 
ಧರ್ಮಪಾಲಾದ್ಯ ತೇ ಪುತ್ರಃ ಸಭಾರ್ಯಃ ಶಾಲಕಸ್ತಥಾ | 
ಸಮಾಯಾತೋ ವಯಂ ದೃಷ್ಟಾ ಅಧುನೈವ ಸಮಾಗತಾಃ 11೧೦೩ 
ಜನರು ಧರ್ಮಪಾಲನ ಮುಂದೆ ಹೇಳುತ್ತಾರೆ. ಧರ್ಮಪಾಲನೇ | ನಿನ್ನ ಮಗ 
ಹೆಂಡತಿಯ ಜೊತೆ, ಸೋದರಮಾವನ ಜೊತೆ ಆಗಮಿಸುತ್ತಿದ್ದಾನೆ. ಇದನ್ನು ನಾವು 
ನೋಡಿದ್ದೇವೆ. ಈಗಲೇ ಅವರು ಬರುತ್ತಿದ್ದಾರೆ. 
ಯಾವಜ್ಜನಾ ವದಂತ್ಯೇವಂ ತಾವತ್ಪೋಠ ಪಿ ಸಮಾಗತಃ । 
ನಮಸ್ಕಾರಾಂಶ್ಚಕಾರಾಸೌ ಪಿತೃಭ್ಯಾಂ ಪಿತೃವಲ್ಲಭಃ 11೧೦೪॥ 
ಯಾವಾಗ ಎಲ್ಲ ಜನರು ಧರ್ಮ ಪಾಲನಿಗೆ ಹೀಗೆ ಹೇಳಿದರೋ, ಆ 
ಕ್ಷಣದಲ್ಲಿಯೇ ಆ ಧರ್ಮಪಾಲನು ತನ್ನ ಮಗನನ್ನು ನೋಡಲು ಎದ್ದು ಬಂದನು. 


ಮಂಗಳಗೌರಿ ಪೂಜೆ 


ತಂದೆಯ ಅತ್ಯಂತ ಪ್ರೀತಿಪಾತ್ರನಾದ ಮಗನು ಭಕ್ತಿಯಿಂದ ಹೆಂಡತಿಯ ಜೊತೆ 
ತಂದೆ-ತಾಯಂದಿರಿಗೆ ನಮಸ್ಕಾರವನ್ನು ಮಾಡಿದನು. 


ಮಾತುಲೋಪಪಿ ನತಿಂ ಚಕ್ರೇ ಭಗಿನೀಧರ್ಮಪಾಲಯೋಃ | 
ಸುಶೀಲಾ ಶ್ವಶುರಂ ಚಾಪಿ ಶ್ಲಶ್ರೂಂ ನತ್ವಾ ಸ್ಥಿತಾ ತದಾ 11೧೦೫॥ 


ಸೋದರಮಾವನೂ ಕೂಡ ಅಕ್ಕನಿಗೆ ಹಾಗೂ ಭಾವನಿಗೆ ನಮಸ್ಕಾರವನ್ನು 
ಮಾಡಿದನು. ಅನಂತರ ಸುಶೀಲೆಯು ಮಾವನಿಗೆ ಹಾಗೂ ಅತ್ತೆಗೆ ನಮಸ್ಕಾರವನ್ನು 
ಮಾಡಿ ಕುಳಿತುಕೊಂಡಳು. 


ಶಶ್ರೂರುವಾಚ 
ಸುಶೀಲೇ ತದ್‌ವ್ರತಂ ಬ್ರೂಹಿ ಯದ್‌ವ್ರತಸ್ಯ ಪ್ರಭಾವತಃ । 
ಆಯುವನ್ಯಿದ್ದಿ; ಶಿಶೋರ್ಮೇತಪಿ ಜಾತಾ ಕಮಲಲೋಚನೇ 11೧೦೬॥।॥ 


ಅತ್ತೆಯು ಸುಶೀಲೆಯನ್ನು ಕುರಿತು ಮಾತನಾಡಿದಳು. ಸುಶೀಲೆ | ನೀನು ಯಾವ 
ವ್ರತವನ್ನು ಮಾಡುತ್ತಿರುವೆಯೋ, ಆ ವ್ರತದ ಪ್ರಭಾವದಿಂದ ನನ್ನ ಮಗನ ಆಯುಸ್ಸು 
ಅಭಿವೃದ್ಧವಾಗಿದೆ. ಕಮಲಲೋಚನೇ ! ಆ ವ್ರತದ ಬಗ್ಗೆ ನನಗೆ ತಿಳಿಸು. 
ಸುಶೀಲೋವಾಚ 


ನ ಜಾನೇ5ಹಂ ವ್ರತಂ ಶಫ್ರೂರ್ಜಾನೇ ಮಾನವತೀಹರ್‌ । 

ಶ್ವಶುರಂ ಧರ್ಮಪಾಲಂ ಚ ಶಥಫ್ರೂಂ ಚ ಭವತೀಂ ತಥಾ 00೭ 

ಮಂಗಲಾಂ ದೇವತಾಂ ಚೈವ ವರಂ ತು ಯುವಯೋಃ ಸುತಮ್‌ । 

ಇತ್ಯುಕ್ವ್ವಾಚ ಸುಶೀಲಾ ಸಾ ಬುಭುಜೇ ಸ್ವಾಂತಹರ್ಷಿತಾ 11೧೦೮॥ 

ಸುಶೀಲೆಯು ಉತ್ತರಿಸುತ್ತಾಳೆ - ನಾನು ಯಾವ ವ್ರತವನ್ನು ತಿಳಿದ ಮಹಾತ್ಮಳಲ್ಲ. 

ನನಗೆ ನೀನೇ ಮಂಗಳಗೌರಿಯಿದ್ದಂತೆ. ಧರ್ಮಪಾಲನು ಪರಮೇಶ್ವರ ಇದ್ದಂತೆ. 
ನಿಮ್ಮಿಬ್ಬರ ಮಗನಾದ ಶಿವನು ನನ್ನ ಪ್ರಾಣವಲ್ಲಭನಾಗಿರುವನು. ಹೀಗೆ ಹೇಳಿ ಆ 
ಸುಶೀಲೆಯು ಎಲ್ಲರನ್ನು ಸಂತೋಷ ಪಡಿಸಿದಳು. ಅವರ ಸೇವೆಯಲ್ಲಿತಲ್ಲೀನಳಾದಳು. 


81- 


ಮಂಗಳಗೌರಿ ಪೂಜೆ 
ಕೃಷ್ಣ ಉವಾಚ 
ತಸ್ಮಾದ್‌ವ್ರತಮಿದಂ ಧರ್ಮ ಸ್ತ್ರೀಭಿಃ ಕಾರ್ಯಂ ಸದೈವ ತು । 
ಶ್ರೀಕೃಷ್ಣಮು ಯುಧಿಷ್ಠಿರನನ್ನು ಕುರಿತು ಹೇಳುತ್ತಾನೆ - ಧರ್ಮರಾಜನೇ ಇಂಥ 
ಶ್ರೇಷ್ಠವಾದ ವ್ರತವನ್ನು ಎಲ್ಲ ಸ್ತ್ರೀಯರು ನಿರಂತರವಾಗಿ ಮಾಡಬೇಕು. 
ಯುಧಿಷ್ಠಿರ ಉವಾಚ 
ಫಲಮಸ್ಕ ಶ್ರುತಂ ಕೃಷ್ಣ ವಿಧಾನಂ ಬ್ರೂಹಿ ಕೇಶವ ೧0೯ 
ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಶ್ರೀಕೃಷ್ಣನೇ ಈ ಮಂಗಳಗೌರೀವ್ರತದ ನನಗೆ 
ಫಲವನ್ನು ತಿಳಿಸು. 
ಕೃಷ್ಣ ಉವಾಚ 
ವಿವಾಹಾತ್ಸಥಮಂ ವರ್ಷಮಾರಭ್ಯಾಪಂಚವತ್ತರಮ್‌ । 
ಶ್ರಾವಣೇ ಮಾಸಿ ಭೌಮೇಷು ಚತುರ್ಷು ವ್ರತಮಾಚರೇತ್‌ 1೧೧೦॥ 
ಶ್ರೀಕೃಷ್ಣನು ಉತ್ತರಿಸುತ್ತಾನೆ - ವಿವಾಹವಾದ ವರ್ಷದಿಂದ ಪ್ರಾರಂಭಮಾಡಿ, 
ಐದುವರ್ಷಗಳ ತನಕ ಈ ಮಂಗಳಗೌರಿವ್ರತವನ್ನು ಆಚರಿಸಬೇಕು. ಶ್ರಾವಣಮಾಸವು 
ಬಂದಾಗ ನಾಕು ಮಂಗಳವಾರಗಳಲ್ಲಿ ಈ ವ್ರತವನ್ನು ತಪ್ಪದೇ ಮಾಡಬೇಕು. 
ಪ್ರಥಮೇ ಸಂವತ್ತರೇ ಮಾತುರ್ಗೇಹೇ ಕರ್ತವ್ಯಮೇವ ಚ। 
ತತೋ ಭರ್ತ ಗೃಹೇ ಕಾರ್ಯಮವಶ್ಯಂ ಸ್ತ್ರ ೇಭಿರಾದರಾತ್‌ 11೧೧೧॥। 


ಮೊದಲನೆಯ ವರ್ಷ ತಾಯಿಯ ಮನೆಯಲ್ಲಿ ಮಂಗಳಗೌರೀವ್ರತವನ್ನು 
ಅವಶ್ಯವಾಗಿ ಮಾಡಬೇಕು. ಮುಂದಿನ ನಾಕು ವರ್ಷಗಳ ಕಾಲ ಈ 
ಮಂಗಳಗೌರೀವ್ರತವನ್ನು ಸ್ತ್ರೀಯರು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ಆಚರಿಸಬೇಕು. 
ತತ್ರ ತು ಪ್ರಥಮೇ ವರ್ಷೇ ಸಂಕಲ್ಪ್ಯ ವ್ರತಮುತ್ತಮಮ್‌ । 
ರಮ್ಯೇ ಪೀಠೇ ಚ ಸಂಸ್ಥಾಪ್ಯ ಮಂಗಲಾಂ ಚ ತದಗ್ರತಃ 11೧೧೨॥॥ 
ಮೊದಲನೆಯ ವರ್ಷ ಸಂಕಲ್ಪವನ್ನು ರಮ್ಯವಾದ ಪೀಠದಲ್ಲಿ 
ಮಂಗಳಗೌರಿಯನ್ನಿಟ್ಟು ಅವಳ ಮುಂದೆ ಕುಳಿತು ಹೀಗೆ ಮಾಡಬೇಕು - 


-82- 


ಮಂಗಳಗೌರಿ ಪೂಜೆ 


ಗೋಧೂಮಪಿಷ್ಠರಚಿತಮುಪಲಂ ದೃಷದಂ ತಥಾ । 
ಮಹಾಂತಮೇಕಂ ದೀಪಂ ಚ ಫೃತೇನ ಪರಿಪೂರಿತಮ್‌ 11೧೧೩।॥ 


ಗೋಧಿಹಿಟ್ಟಿನಿಂದ ಒಂದು ದೊಡ್ಡ ಹಣತೆಯನ್ನು ತಯಾರು ಮಾಡಬೇಕು. 
ಅದರಲ್ಲಿ ತುಪ್ಪವನ್ನು ತುಂಬಿಸಬೇಕು. 
ವರ್ತಾ ಷೋಡಶಭಿಃ ಸೂತ್ರೈಃ ಕೃಪಯಾ ಸಹಿತಂ ನ್ಯಸೇತ್‌ । 
ಉಪಚಾರೈಃ ಷೋಡಶಭಿರ್ಗಂಧಪಪ್ಪಾದಿಭಿಸ್ತಥಾ 11೧೧೪॥ 
ಹದಿನಾರು ಬತ್ತಿ ಗಳನ್ನು ಅದರಲ್ಲಿ ಹಾಕಬೇಕು. ಹದಿನಾರು ಗಂಧ ಪುಷ್ಪ 
ಮೊದಲಾದ ಉಪಚಾರಗಳಿಂದ ಪೂಜಿಸಬೇಕು. 


ಪತ್ರೈಃ ಪುಷ್ಪೆಃ ಷೋಡಶಭಿರ್ನಾನಾಧಾನ್ಯೆ ಶ್ರಜೀರಕ್ಕೆಃ! 
ದಾನ್ಯಾಕ್ಸೆಸ್ತಂಡುಲೈೆಫ್ನೆ ವ ಸ್ಪಚ್ಛೆಃ ಷೋಡಶಸಂಖ್ಯಕ್ಕೆಃ Teer 
ಪತ್ರ, ಪುಷ್ಪಮೊದಲಾದವುಗಳಿಂದ ಹಾಗೂ ಹದಿನಾರು ಧಾನ್ಯಗಳಿಂದ ಜೀರಿಗೆ 
ಮೊದಲಾದವುಗಳಿಂದ ಧಾನ್ಯಗಳಿಂದ, ತಂಡುಲಗಳಿಂದ ಹೀಗೆ ಒಟ್ಟು ಎಲ್ಲವು ೧೬ 
ಸಂಖ್ಯೆಯಲ್ಲಿದ್ದು ಪೂಜೆಗೆ ತಯಾರು ಮಾಡಿಕೊಳ್ಳಬೇಕು. 
ಅಪಾಮಾರ್ಗಸ್ಯ ಪತ್ತೆಶ್ಚ ದೂರ್ವಾಧತ್ತೂರಪತ್ರಕ್ಕೆಃ । 
ಸರ್ವೈಃ ಷೋಡಶಸಂಖ್ಯಾಕೈರ್ಬಿಲ್ಪಪತ್ಸೆಶ್ನ ಪಂಚಭಿಃ 11೧೧೬॥ 
ಅಪಾಮಾರ್ಗಪತ್ರ, ಗರಿಕೆ ಪತ್ರ, ದತ್ತೂರ ಪತ್ರ, ಮೊದಲಾದ ಹದಿನಾರು 
ಪತ್ರೆಗಳನ್ನು , ಐದು ಬಿಲ್ವಪತ್ರೆಗಳನ್ನು ಸಂಗ್ರಹ ಮಾಡಬೇಕು. 
ಪೂಜಯೇನ್ನಂಗಲಾಂ ಗೌರೀಮಂಗಜಾಂ ತತಶ್ಚರೇತ್‌ I 
ಧೂಪಾದಿಕಂ ನಿವೇದ್ಯಾಥ ವಾಯನಂ ತು ಸಮರ್ಪಯೇತ್‌ 11೧೧೭1 


ಅನಂತರ ಮಂಗಳಗೌರಿಯ ಪೂಜೆಯನ್ನು ಮಾಡಬೇಕು. ಧೂಪಾರತಿ 
ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು. ವಾಯನವನ್ನು ದಾನ ಮಾಡಬೇಕು. 


ಬ್ರಾಹ್ಮಣಾಯ ತಥಾ ಮಾತ್ರೇಠ ನ್ಯಾಭ್ಯಶ್ನೇಃ ವ ಯತ್ನತಃ । 


ಲಡ್ಡುಕಂಚುಕಿಸಂಯುಕ್ತಂ ಸವಸ್ತ್ರ ಫಲದಕ್ಷಿಣಮ್‌ 11೧೧೮! 
-83- 


ಮಂಗಳಗೌರಿ ಪೂಜೆ 


ಬ್ರಾಹ್ಮಣರಿಗೆ, ತಾಯಿಗೆ, ಉಳಿದ ಸುವಾಸಿನಿಯರಿಗೆ ಪ್ರಯತ್ನಪೂರ್ವಕವಾಗಿ 
ವಾಯನದಾನ ಮಾಡಬೇಕು. ಉಂಡೆಗಳನ್ನು, ಕಣಗಳನ್ನು ಫಲದಕ್ಷಿಣೆ ಸಹಿತವಾಗಿ 
ದಾನ ಮಾಡಬೇಕು. 


ನೀರಾಜನಂ ತತಃ ಕುರ್ಯಾದ್ದೀಪ್ಟೈ: ಷೋಡಶಸಂಖ್ಯಕ್ಕೆ: | 
ಭೋಕ್ತವ್ಯಾ ದೀಪಕಾಶ್ಲೆ; ವ ಅನ್ನಂ ಲವಣವರ್ಜಿತಮ್‌ 11೧೧೯॥॥ 


ಹದಿನಾರು ಭತ್ತಿಗಳನ್ನು ಜೋಡಿಸಿ ನೀರಾಜನ ಮಾಡಬೇಕು. ಉಪ್ಪಿಲ್ಲದೇ 
ತಯಾರು ಮಾಡಿದ ಅಡಿಗೆಯಿಂದ ಊಟವನ್ನು ಮಾಡಬೇಕು. 
ರಾತ್ರೌ ಜಾಗರಣಂ ಕೃತ್ವಾಪ್ರಾತಃ ಸ್ನಾತ್ವಾಸಮಾಹಿತಾ । 
ವಿಸರ್ಜನಂ ಮಂಗಲಾಯಾ ದೀಪ್ಯಮಾನಂ ಕ್ರಮಾಚ್ಚರೇತ್‌ !1೧೨೦॥ 
ರಾತ್ರಿಕಾಲ ಜಾಗರಣೆ ಮಾಡಬೇಕು. ಬೆಳಿಗ್ಗೆ ಎದ್ದು ಇಂದ್ರಿಯನಿಗ್ರಹವನ್ನು 


ಹೊಂದಿ, ವಿಸರ್ಜನಾಂಗ ಪೂಜೆಯನ್ನು ಮಾಡಿ, ದೀಪವನ್ನು ಬೆಳಗಿ, ಮಂಗಳಗೌರಿಯ 
ವಿಸರ್ಜನೆಯನ್ನು ಮಾಡಬೇಕು. 


ಪಂಚಸಂವತ್ತರೇಷ್ಟೇವಂ ಕರ್ತವ್ಯಂ ಪತಿಮಿಚ್ಛುಭಿ: | 
ಯಾರು ದೀರ್ಫಾಯುಷ್ಯವನ್ನು ಹೊಂದಿದ ಪತಿಯನ್ನು ಅಪೇಕ್ಟಿಸುತ್ತಾರೋ, 
ಅವರು ಹೀಗೆ ಐದು ವರ್ಷಗಳ ಕಾಲ ಮಂಗಳಗೌರೀವತ್ರವನ್ನು ಆಚರಿಸಬೇಕು. 
ಯುಧಿಷ್ಠಿರ ಉವಾಚ 
© 
ಉದ್ಯಾಪನವಿಧಿಂ ಬ್ರೂಹಿ ವ್ರತರಾಜಸ್ಯ ಕೇಶವ 11೧೨೧॥॥ 
ಯತೋ ನಿರುದ್ಯಾಪನಕಂ ವ್ರತಂ ನಿಷ್ಠಲಮುಚ್ಕತೇ । 


ಯುಧಿಷ್ಠಿರನು ಪುನಃ ಪ್ರಶ್ನಿಸಿದನು - ಶ್ರೀಕೃಷ್ಣನೇ ಮಂಗಳಗೌರಿಯ ಉದ್ಯಾಪನದ 
ವಿಧಿಯನ್ನು ತಿಳಿಸು. ಉದ್ಯಾಪನೆ ಮಾಡದೇ ಇರುವ ಯಾವ ಮಂಗಳಗೌರಿ ವ್ರತವು 
ನಿಷ್ಠಲವಾಗುತ್ತದೋ ಅಂಥ ಉದ್ಯಾಪನೆಯ ಬಗ್ಗೆ ಕೇಶವನೇ ಕೃಪೆಯಿಂದ ನನಗೆ 
ತಿಳಿಸು. 


-84- 


ಮಂಗಳಗೌರಿ ಪೂಜೆ 
ಕೃಷ್ಣ ಉವಾಚ 
ಣ 
ಪಂಚಮೇ ವತ್ತರೇ ಪ್ರಾಪ್ತೇ ಕುರ್ಯಾದುದ್ಯುಪಾನಂ ಶುಭಮ್‌ 11೧೨೨ 


ಶ್ರಾವಣೇ ಮಾಸಿ ಭೌಮೇಷು ಮಹಾರಾಜ ನಿಬೋಧ ತತ್‌ । 
ಪ್ರಾತರುತ್ಥಾಯ ಸುಸ್ನಾತಾ ಸಂಕಲ್ಫ್ಯೋದ್ಯಾಪನಂ ತತಃ 11೧೨೩। 


ಶ್ರೀಕೃಷ್ಣನು ಉತ್ತರಿಸಿದನು - ಐದನೆಯ ವರ್ಷವು ಪ್ರಾಪ್ತವಾದಾಗ 
ಮಂಗಳಗೌರಿಯ ವ್ರತದ ಉದ್ಯಾಪನೆ ಮಾಡಬೇಕು. ಶ್ರಾವಣಮಾಸದ 
ಮಂಗಳವಾರದಂದು ಆಚರಿಸಬೇಕಾದ ಕರ್ತವ್ಯವನ್ನು ತಿಳಿಸುತ್ತೇನೆ ಕೇಳು. ಬೆಳಿಗ್ಗೆ 
ಎದ್ದು ಎರೆದುಕೊಂಡು ಉದ್ಯಾಪನೆಯ ಸಂಕಲ್ಪವನ್ನು ಮಾಡಬೇಕು. 


ಆಚಾರ್ಯಂ ವರಯೇತ್ತತ್ರ ವೇದವೇದಾಂಗಪಾರಗಮ್‌ । 
ಚತುಃಸ್ತಂಭಂ ಚತುರ್ದ್ವಾರಂ ಕದಲೀಸ್ತಂಭಮಂಡಿತಮ್‌ 0೨೪1 


ಆಚಾರ್ಯಪುರುಷನನ್ನು ವರಣೆ ಮಾಡಬೇಕು. ಅವನು ವೇದವೇದಾಂಗ 
ಪಾರಂಗತನಾಗಿರಬೇಕು. ನಾಕು ದಿಕ್ಕುಗಳಲ್ಲಿ ಕಂಬವನ್ನು ನೆಟ್ಟು, ನಾಕು ದ್ವಾರಗಳನ್ನು 
ಮಾಡಿ, ಬಾಳೇ ಕಂಬಗಳಿಂದ ಅಲಂಕಾರವನ್ನು ಮಾಡಬೇಕು. 


ಘಂಟಿಕಾಚಾಮರಯುತಂ ಮಂಡಪಂ ತತ್ರ ಕಾರಯೇತ್‌ ॥ 
ಮಧ್ಯೇ ವಿತಾನಂ ಬದ್ದೀಯಾತ್ಪಂಚವರ್ಣ್ಳೈರಲಂಕೃತಮ್‌ 11೧೨೫1 


ಸಣ್ಣ ಘಂಟೆಗಳನ್ನು ಕಟ್ಟಿರಬೇಕು. ಚಾಮರದಿಂದ ಕೂಡಿರಬೇಕು. ಮಧ್ಯದಲ್ಲಿ 
ತೋರಣವನ್ನು ಕಟ್ಟಿರಬೇಕು. ಐದು ವರ್ಣಗಳಿಂದ ಕೂಡಿದ ಫಲ-ಪುಷಾದಿಗಳಿಂದ 
ಅಲಂಕಾರವನ್ನು ಮಾಡಿರಬೇಕು. 


ತನ್ನಧ್ಯೇ ವೇದಿಕಾಂ ರಮ್ಯಾಂ ಚತುರಸ್ರಾಂ ತು ಕಾರಯೇತ್‌ 1 
ರೌಷ್ಯೇಣ ದೃಷದಂ ಕುರ್ಯಾತ್ಕಾಂಚನೇನೋಪಲಂ ತಥಾ 11೧೨೬।॥ 


ಅದರ ಮಧ್ಯದಲ್ಲಿ ರಮ್ಯವಾದ ಚತುರಸ್ರ ಪರಿಮಾಣದ ವೇದಿಕೆಯನ್ನು 
ನಿರ್ಮಾಣ ಮಾಡಬೇಕು. ಬೆಳ್ಳಿಯ ಅಥವಾ ಸುವರ್ಣದ ಪೀಠವನ್ನು ಮಾಡಬೇಕು. 


-85- 


ಮಂಗಳಗೌರಿ ಪೂಜೆ 


ರೌಪ್ಯಹೇಮ್ನೋರಭಾವೇ ತು ಪಾಷಾಣಸ್ಯ ವಿಧೀಯತೇ । 
ತಸ್ಕಾಂ ತು ಲಿಂಗತೋಭದ್ರಂ ಲಿಖೇದ್ರಂಗೈಶ್ಚ ಪಂಚಭಿಃ 11೧೨೭! 


ಬೆಳ್ಳಿ ಅಥವಾ ಬಂಗಾರದಿಂದ ಸಾಧ್ಯವಾಗದಿದ್ದರೆ ಕಲ್ಲಿನಿಂದಲೇ ನಿರ್ಮಾಣ 
ಮಾಡಬೇಕು. ಲಿಂಗತೋಭದ್ರಮಂಟಪವನ್ನು ರಚನೆ ಮಾಡಬೇಕು. ಐದು 
ಬಣ್ಣಗಳಿಂದ ಕೂಡಿದ ರಂಗವಲ್ಲಿಯಿಂದ ಲಿಂಗತೋಭದ್ರವನ್ನು ರಚನೆ ಮಾಡಬೇಕು. 


ತಸ್ಯೋಪರಿ ನ್ಯಸೇದ್‌ವ್ರೀಹೀನ್‌ ದ್ರೋಣೇನ ಪರಿಸಮ್ಮಿತಾನ್‌ । 
ಸೌವರ್ಣಂ ರಾಜತಂ ತಾಮ್ರಂ ಕಲಶಂ ತತ್ರ ವಿನ್ಯಸೇತ್‌ 1೧೨೮ 


ಅದರ ಮೇಲೆ ದ್ರೋಣಪರಿಮಾಣದಷ್ಟು (ಒಂದು ಸೇರು) ಅಕ್ಕಿಯನ್ನು 
ಹಾಕಬೇಕು. ಸುವರ್ಣದ, ಬೆಳ್ಳಿಯ ಅಥವಾ ತಾಮ್ರದ ಕಲಶವನ್ನು ಅದರ 
ಮೇಲಿಡಬೇಕು. 
ಪಂಚರತ್ನಸಮಾಯುಕ್ತಂ ಸರ್ವೋಷಧಿಸಮನ್ನಿತಮ್‌ । 
ತಸ್ಯೋಪರಿ ನ್ಯಸೇತ್ಪಾತ್ರಂ ತಾಮ್ರಂ ವಾ ವೈಣವಂ ತಥಾ Teal 
ಆ ಐದು ರತ್ನಗಳಿಂದ ಕೂಡಿ, ಎಲ್ಲ ಓಷಧಿಗಳಿಂದ ಕೂಡಿದ ಅದರ ಮೇಲೆ 
ಒಂದು ತಾಮ್ರದ ಪಾತ್ರವನ್ನು ಅಥವಾ ಬಿದರಿನ ಪಾತ್ರೆಯನ್ನು ಇಡಬೇಕು. 
ತತ್ರ ಗೌರ್ಯಾ ನ್ಯಸೇನ್ಳೂರ್ತಿಂ ಕಾಂಚನೇನ ವಿನಿರ್ಮಿತಾಮ್‌ । 
ಗೌರೀರ್ಮಿಮಾಯಮಂತ್ರೇಣ ಪೂಜಯೇನ್ಮಂಗಲಾಂ ತತಃ 11೧೩೦॥ 
ಅನಂತರ ಮಂಗಳಗೌರಿಯ ಮೂರ್ತಿಯನ್ನು ಬಂಗಾರದಲ್ಲಿ ನಿರ್ಮಾಣ 
ಮಾಡಿಸಿ, ಅಲ್ಲಿಡಬೇಕು. "ಗೌರೀರ್ಮಿಮಾಯ' ಎಂಬ ಮಂತ್ರದಿಂದ ಪೂಜೆಯನ್ನು 
ಮಾಡಬೇಕು. 
ರಾಜನ್‌ ಷೋಡಶದೀಪೈಶ್ಚ ಡಮರ್ವಾಕೃತಿಪಿಷ್ಠಜೈಃ । 
ಸೂತ್ರ ಷೋಡಶರ್ಭಿಯುಕ್ತವರ್ತಿಭಿಃ ಸಹಿತೈರ್ನಪ 11೧೩೧॥। 


ಮಂಗಳಗೌರಿ ಪೂಜೆ 


ಹದಿನಾರು ದೀಪಗಳಿಂದ, ಹದಿನಾರು ಬಗೆಯ ಪತ್ರೆಗಳಿಂದ, ಹದಿನಾರು 
ಪುಷ್ಪಗಳಿಂದ, ಹದಿನಾರು ಎಳೆ ಗೆಜ್ಜೆವಸ್ತದಿಂದ ಪೂಜೆಯನ್ನು ಮಾಡಬೇಕು. 
ನೀರಾಜ್ಯ ರೌಪ್ಯದೀಪಂ ಚ ಸ್ವರ್ಣವರ್ತಿಯುತಂ ತಥಾ । 
ಸಮರ್ಪ್ಯರಾತ್ರಿಂ ನಿನಯೇತ್ಪುರಾಣಶ್ರವಣಾದಿಭಿಃ 11೧೩೨!॥ 


ಬೆಳ್ಳಿಯ ದೀಪದಲ್ಲಿ ನೀರಾಜನವನ್ನು ಮಾಡಿ, ಸುವರ್ಣದ ದೀಪವನ್ನು 
ದಿನವಿಡೀ ಹಚ್ಚಿರಬೇಕು. ರಾತ್ರಿಯ ಕಾಲದಲ್ಲಿ ಪುರಾಣದ ಶ್ರವಣಾದಿಗಳನ್ನು 
ಮಾಡುತ್ತಾ ಕಾಲವನ್ನು ಕಳೆಯಬೇಕು. 
ಪ್ರಾತರಗ್ಗಿಂ ಪ್ರತಿಷ್ಠಾಪ್ಯ ಹೋಮಂ ಕುರ್ಯಾದ್ಯುದಿಷ್ಠಿರ । 
ಗೌರೀರ್ಮಿಮಾಯಮಂತ್ರೇಣ ಫೃತಾಕ್ಚತತಿಲೈಸ್ತಥಾ NOAA 


ಬೆಳಿಗ್ಗೆ ಎದ್ದು ಪ್ರಾತರಾಹ್ವಿಕಗಳನ್ನು ಮುಗಿಸಿ, ಅಗ್ನಿ ಪ್ರತಿಷ್ಠಾಪನೆ ಮಾಡಿ, 
ಹೋಮವನ್ನು ಆಚರಿಸಬೇಕು. ಯುಧಿಷ್ಠಿರನೇ | "ಗೌರೀರ್ಮಿಮಾಯ' ಎಂಬ 
ಮಂತ್ರದಿಂದ ಫೃತ, ಅಕ್ಷತ, ತಿಲಗಳಿಂದ ಆಹುತಿಯನ್ನು ನೀಡಬೇಕು. 


ಬಿಲ್ದಪತ್ರೈರಷ್ಟಶತಾಹುತಿಭಿಶ್ಚಪೃಥಕ್‌ಪೃಥಕ್‌ | 
ಷೋಡಶಾಷ್ಟೌ ಚ ಚತುರಃ ಸಪತ್ನೀಕಾನ್‌ ದ್ವಿಜಾನ್ಸಪ 11೧೩೪॥॥ 
ಹದಿನಾರು ಬಿಲ್ವಪತ್ರೆಗಳಿಂದ ಆಹುತಿಯನ್ನು ಪ್ರತ್ಯೇಕವಾಗಿ ನೀಡಬೇಕು. 
ಹದಿನಾರು, ಎಂಟು, ನಾಕು ಈ ಸಂಖ್ಯೆಯಲ್ಲಿ ಪತ್ನೀಸಹಿತರಾದ ಬ್ರಾಹ್ಮಣರಿಗೆ 
ದಾನವನ್ನು ಮಾಡಬೇಕು. 
ವಸ್ತ್ರಾದಿಭಿಶ್ಚ ಸಂಪೂಜ್ಯ ಮಾತ್ರೇ ದದ್ಯಾತ್ತು ವಾಯನಮ್‌ । 
ಪಕ್ಷಾನ್ನಪೂರಿತಂ ತಾಮ್ರಪಾತ್ರಂ ವಸ್ತ್ರಾದಿಸಂಯುತಮ್‌ 1೧೩೫! 
ದಂಪತಿಗಳನ್ನು ಪೂಜಿಸಿ, ವಸ್ತ್ರಾ ದಿಗಳನ್ನು ದಾನ ಮಾಡಬೇಕು. ತಾಯಿಗೆ 
ವಾಯನವನ್ನು ದಾನ ಮಾಡಬೇಕು. ಪಕ್ಚಾನ್ನದಿಂದ ಪೂರಿತವಾದ ತಾಮ್ರಪಾತ್ರೆಯನ್ನು 
ವಸ್ತ್ರಾದಿಗಳ ಜೊತೆ ತಾಯಿಗೆ ನೀಡಬೇಕು. 


-87- 


ಮಂಗಳಗೌರಿ ಪೂಜೆ 
ಪೀಠಂ ಸೋಪಸ್ಕರಂ ದತ್ವಾಆಚಾರ್ಯಾಯ ಚ ಗಾಂ ತಥಾ। 
ಬ್ರಾಹ್ಮಣಾನ್‌ ಪರಮಾನ್ನೇನ ಭೋಜಯಿತ್ವಾ ತತಃ ಸ್ವಯಮ್‌ 11೧೩೬॥ 
ಎಲ್ಲ ಸಾಮಗ್ರಿಗಳಿಂದ ಆ ಪೀಠವನ್ನು ಆಚಾರ್ಯವಪುರುಷನಿಗೆ ದಾನ 
ಮಾಡಬೇಕು. ಗೋದಾನವನ್ನು ಮಾಡಬೇಕು, ಬ್ರಾಹ್ಮಣರಿಗೆ ಪರಮಾನ್ನದಿಂದ 
ಊಟವನ್ನು ಮಾಡಿಸಬೇಕು. ಅನಂತರ ತಾನು ಊಟ ಮಾಡಬೇಕು. 
ಭುಂಜೀತೇಷ್ಟಜನೈ: ಸಾರ್ಧಂ ಮೌನೇನ ತು ಯುಧಿಷ್ಠಿರ । 
ಏವಂ ಕೃತೇ ವಿಧಾನೇತಸ್ಥಿನ್ನಾರ್ಯವೈಧವ್ಯಮಾಪ್ನುಯಾತ್‌ ೧೩೭1 
॥ ಇತಿ ಭವಿಷ್ಯಪುರಾಣೇ ಮಂಗಲಾಗೌರೀವ್ರತಂ ವಿಧ್ಯುದ್ಯಾಪನಸಹಿತಂ 
ಸಂಪೂರ್ಣಮ್‌ ॥। 
ಅನಂತರ ತನ್ನ ಇಷ್ಟ ಜನರ ಜೊತೆ ಕುಳಿತು ಮೌನದಿಂದ ಊಟವನ್ನು 
ಮಾಡಿಬೇಕು. ಯುಧಿಷ್ಠಿರನೇ ! ಯಾರು ಹೀಗೆ ಮಂಗಳಗೌರೀವ್ರತ ಉದ್ಯಾಪನೆಯನ್ನು 
ಮಾಡುತ್ತಾರೋ, ಅವರಿಗೆ ವೈಧವ್ಯವು ಎಂದೂ ಸಹ ಬರುವುದಿಲ್ಲ. 


ಇಲ್ಲಿಗೆ ಭವಿಷ್ಯಪುರಾಣದಲ್ಲಿ ಮಂಗಳಗೌರೀವ್ರತದ ಉದ್ಯಾಪನವಿಧಿಯು 
ಸಮಾಪ್ತವಾಯಿತು ॥ 


| ಶ್ರೀ ಕೃಷ್ಣಾರ್ಪಣಮಸ್ತು/ 


-89- 


ಮಂಗಳಗೌರೀ ಹಾಡು 


ಹಾಡನ್ನು ಹೇಳುತ್ತಾ ಪೂಜಿಸುವ ವಿಧಾನ 


೧. ಗೌರಿಯನ್ನು ಹಸೆಗೆ ಕರೆಯಬೇಕು 

ಬಾರೇ ದಾಕ್ಷಾಯಿಣಿ ! ತೋರುವ ಹಸೆಗೀಗ ॥। ನೀರಜಮುಖಿಯರ 
ವಾರಮಧ್ಯದಿ ಬೇಗ॥ಷ। ಹೊಗಳುತಲಿರುವರು । ನಿಗಮ ಪಾಠಕರೆಲ್ಲ ॥ ನಗುನಗುತ 
ಬಾರೇ । ಸೋಗಯಿಪ ಹಸೆಗೀಗ ॥೧॥ ಮಣಿಭೂಷಣ ತೊಟ್ಟು । ಫಣಿಗೆ 
ಕುಂಕುಮವನಿಟ್ಟು ॥॥ ಮಣಿವರ ಸಲಹುವ । ಗುಣನಿಧಿ ಹಸೆಗೀಗ ॥೨॥ 
ಚರಣಪಲ್ಲವದೊಳು ಮೆರೆವ ನೂಪುರನಿಟ್ಟು ॥ ಗಿರಿಪುರಮಂದಿರೆ । 
ಸರಸಿಜಮುಖಿಗೌರಿ ॥೩। 

೨. ಗೌರಿಗೆ ಶೃಂಗಾರ ಮಾಡಬೇಕು 

ಹರನರಸಿಗೆ ಮಾರ್ಜನಗೈಸಿ ಹರದೆ ತಾ | ಹರುಷದಿ ಪೀತಾಂಬರ 
ಉಡಿಸಿದಳು ॥ ಸರಸಿಜಾಕ್ಲಿ ಹರಳಿನಾಭರಣನಿಟ್ಟು। ಜರತಾರಿ ಕುಪ್ಪಸ ತೊಡಸಿದಳು 
ಪಃ ಗಂಧ ಕುಂಕುಮ ಮಕರಂದ ಪುಷ್ಪಗಳಿಂದ । ಚಂದದಿ ಪೂಜೆಯ ಮಾಡಿದಳು 
॥ ಇಂದಿರೆಯರಸನ ವೃಂದ ತೋರಿಸು ಎಂದು । ಸುಂದರಿ ವಂದನೆ ಮಾಡಿದಳು 
1೧॥ ಮೋದದಿ ಪಂಚಪಕ್ಚಾನ್ನಾದಿಗಳಿಂದ । ಆದರದಿ ನೈವೇದ್ಯವನಿಟ್ಟು ॥ 
ಯಾದವಕುಲರನ್ನ ಎದುರಿಗೆ ಬರುವಂತೆ । ಚದುರೆ ಎನಗೆ ವರ ನೀಡೆಂದಳು ॥೨॥ 
ಹರನ ರಾಣಿಗೆ ಹರುಷದಿ ಆರುತಿ ಎತ್ತಿ । ಹರುಷದಿ ವರಗಳ ಬೇಡಿದಳು । ದೊರೆ 
ವೆಂಕಟೇಶನು ತ್ವರದಿಂದ ಬಂದೆನ್ನ । ಕರ ಪಿಡಿಲೆಂದು ವರ ಬೇಡಿದಳು ॥೩॥ 

೩. ಗೌರಿಗೆ ಬಳೆ ಇಡಬೇಕು 

ಬಳಿ ಬಂದೆವು ಬಾರೆ ಪಾರ್ವತಿದೇವಿ | ಬಳೆಗಾರನ ಕರೆಸಿದಳು | ಎಳೆಯ 
ತೆಂಗಿನಕಾಯಿ ಗೊನೆಯ ಬಾಳಿಹಣ್ಣು। ಬಳಿಯ ಪೂಜಿಸಿದಳು ಭಕ್ತಿಯಿಂದ ॥೧॥ 
ಕೃಷ್ಣನೆಂಬ ಸೆಟ್ಟಿ ಬಂದ ಪಾರ್ವತಿ ದೇವಿಗೆ । ಪಟ್ಟಿ ಮಾಡಿಹಿ ತಂದ ॥ ಪಟ್ಟಿ ನೀಲದ 
ಬಳಿ ಇಡಬೇಕೆನುತಲಿ । ಪುಟ್ಟಿ ಕಠಾಣಿ ತೆಗೆದು ಪಟ್ಟಕ್ಕೆ ಹಾಕಿದಳು ॥೨॥। ಹರನೆಂಬ 
ಸೆಟ್ಟಿ ಬಂದ ಪಾರ್ವತಿ ದೇವಿಗೆ । ಹರಡಿ ಮಾಡಿಸಿ ತಂದ ॥ ಹಲಿಗೆಯ ನೀಲದ ಬಳಿ 
ಇಡಬೇಕೆನುತ ಹವಳದ ಕಂಕಣ ತೆಗೆದು ಪಂಕಕೆ ಹಾಕಿದಳು ॥೩। ಶಂಕರನೆಂಬ 
ಸೆಟ್ಟಿ ಬಂದ ಪಾರ್ವತಿ ದೇವಿಗೆ । ವಂಕಿ ಮಾಡಿಸಿ ತಂದ ॥ ವಂಕಿ ನೀಲದ ಬಳಿ 
ಇಡಬೇಕೆನುತಲಿ ವಂಕಿ ಕಂಕಣ ತೆಗೆದು ಪಂಕಕೆ ಹಾಕಿದಳು ॥೪॥ 


-90- 


ಮಂಗಳಗೌರಿ ಪೂಜೆ 


೪. ನೈವೇದ್ಯ ಇಡಬೇಕು 


ನೈವೇದ್ಯಕ್ಕಿಟ್ಟರು ನಳಿನಾಕ್ಚಿಯರು ತಾವು | ಆ ವೇಳೆಯಲಿ ಹರುಗದಿ ॥ 
ಭಾವಜನನಿಯು ಮಾವು ನಿಂಬು ಫಲ ॥ ತೀವದಿಂದಲಿ ತನ್ನ ಸೆರಗನು ಮರೆ ಮಾಡಿ 
!!ಪ॥ ಚಕ್ಕುಲಿ ಗಿಲಗಂಜಿ ಸಕ್ಕರಿ ನೊರೆ ಹಾಲು ॥ ಅಕ್ಕರದಿಂದಿಡುತ ॥ ಅಕ್ರೂರವರದನ 
ಅರಸಿಯರು ಬೇಗದಿ । ಪಕ್ಕನೆ ತಮ್ಮ ಸೆರಗನು ಮರೆ ಮಾಡಿ ॥ ಜಂಬೂ ನೀರಲ 
ದ್ರಾಕ್ಷ ಅಂಜೂರಿ ಫಲಗಳು । ಸಂಭ್ರಮದಿಂದಲಿ ॥ ಅಂಬುಧಿಶಯನನ ರಂಭೆ ತಾ 
ನಗುತಲಿ | ತುಂಬಿ ತಬಕದೊಳು ರಂಭಾಫಲಗಳನು ।1೨॥ ಪರಿಪರಿ ಶಾವಿಗೆ ಫೇಣಿ 
ಲಡ್ಡಿಗಿಗಳ | ಸರಸದಿಂದಿಡುತಲಿ ॥ ತರಿಸಿದ ತಾಂಬೂಲ ಬೆರಸಿ ಕರ್ಪೂರ ಡಡಿಕಿ | 
ದೊರೆವೇಂಕಟೇಶನ ಅರಸಿಯು ನಲಿಯು ॥೩॥ 


೫. ಹೂ ಮುಡಿಸಬೇಕು 


ಪಾಲಿಸೆಮ್ಮ ನೀನು ಪಾರಿಜಾತವನ್ನು । ಕೋಮಲೆ ವರವನ್ನು ಬೇಡಿಕೊಂಬೆ 
ನಾನು ॥ಪ॥ ಹಿಕ್ಕಿದಂಥ ಹೆರಳು ಮಲ್ಲಿಗೆಯ ಅರಳು । ಜಗವ ಮೋಹಿಸುವಳು 
ಎಮ್ಮ ರಕ್ಕಿಸುವಳು ॥೧॥ ತಾಯಿ ತ್ರಿಪುರ ಸುಂದರಿ ಕಾಯೇ ಗಜಗೌರೀ । ಗಿರಿರಾಜ 
ಕುಮಾರಿ ಮುರಧರ ಸೋದರಿ ॥೨॥ ವೆಂಕಟೇಶ ನರಸಿ ಬೇಡಿಕೊಂಬೆ ಸರಸಿ | 
ಪುಷ್ಪವನ್ನು ಬೆರೆಸಿಕೊಂಡು ನಮ್ಮ ಕರಿಸಿ ॥೩॥ 
೬. ವರ ಕೇಳಬೇಕು 


ವರವರ ಕೊಡ | ವೈಯಾರದಿ ನೋಡ । ವರಗಳ ನೀಡೆ ದುರಿತ ದೂಡೆ । 
ಪರಮ ಹರುಷದಿ ದಯಮಾಡೆ ॥ಷ॥ ಪರ್ವತಪುತ್ರಿ ಪರಮ ಪವಿತ್ರಿ । ತಾಯಿ ॥೧॥ 
ಕರಿಮುನನ್ನು । ಶಿರದೊಳು ನಿಮ್ಮ । ಒಪ್ಪುವ ಕುಸುಮ । ಬೇಕೆಮ್ಮ ॥೨॥ ಭಾಗ್ಯ 
ಸಂಪತ್ತು! ಶೀಘ್ರದಲ್ಲಿತ್ತು । ಅನುಗ್ರಹ ಮಾಡಿ | ಇವತ್ತು ॥೩! 
ಪ. ಗೌರಿಯ ಆರತಿಯ ಪದ 


ಮಂಗಳಾರತಿಯನೆತ್ತಿದಳು । ಮುದ್ದು ಅಂಗನೆ ರುಕ್ಮಿಣಿ ಮಂಗಳಗೌರಿಗೆ ॥ಪ॥ 
ಶಿರನ ಸಾಲಿಗೆ ಹಚ್ಚಿಬಟ್ಟು | ಕೊಂಡು | ಕೊರಳ ಮಧ್ಯದಿ ರಾಜಿಪ ಹತ್ಯೆಗಟ್ಟು ॥ 
ಹರಿಯ ಧ್ಯಾನದಿ ಚಿತ್ತವಿಟ್ಟು | ನರ। ಹರಿಗೆ ವಲ್ಲಭೆನಾ ಆಸನಂ ಗುಟ್ಟು 1೧ 
ವಕ್ಪಸ್ಥಳವ ನೋಡಿದಳು ॥ ಬಹಳ 1 ದಕ್ಷಿಣ್ಯ ವೇಕೋ ಧನ್ಯ ನಾದೆನೆನಲು Il 
ಮತ್ತ ಲೋಚನೆ ನಾಚುತಿಹಳು । ಹೂಡಾ | ಪಕ್ಷಿಯ ಕೈಪಿಡಿದು ರಥದಿ 


ನಲ ॥೨॥ ಪ್ರತಿದಿನ ಚನ | ತೆ | ಹಿತದಿಂ 
-91- | 


ಮಂಗಳಗೌರಿ ಪೂಜೆ 


ಪಾಂಡವರಿಗೊಲಿವೆನೆಂಬಳು ರತಿಪತಿ ಪಿತನ ಕೈಹಿಡಿಯಲು | ದಾಕ್ಚಿಣ್ಯವೇಕೋ 
ಧನ್ಯನಾದೆನೆನಲು ॥೩॥ " 


೮. ಗೌರಿಯ ಕಥೆ 


ಸೊಂಡಿಯ ಗಣಪತಿಗೆ ಶಾರದೆಗೆ ನಮಿಸಿ । ಒಂದೇ ಭಾವದಿ ಕರವ 
ಮುಗಿದು ॥ ಮಂಗಳಗೌರಿಯ ಕಥೆಯ ಪೂಜಿಸಿ | ಸಂಜೀವನಾಗಿ ॥ ಜಯ ಜಯ 
ಮಂಗಳಂ (ಪಃ ರನ್ನದುಂಗುರ ತರಿಸಿದನಾತಾ । ಮುನ್ನಂತ ಸಭೆಯೊಳಗಿಡಿಸಿದನೀತಾ॥ 
ಮಾನುಣಿಯ ॥ ದಿನದಲಿ ಮದುವೆಯ ಮಾಡಿ ಧಾರೆಯನೆರೆದರು ಬೆಳವಳ್ಳಿ ಸಹಿತ 
॥ಜಯಃ೧॥ ಬೆಳವಳ್ಳಿ ತಕ್ಕೊಂಡು ತಕ್ಕಣದಿ | ಹಡೆದ ತಾಯ ತಂದೆ ಪುರಕ್ಷೋಗಿ ॥ 
ನಾರಿಯರೆಲ್ಲರು ಹರಸಿದರಾಗಿ ನಿನ್ನೆ ಗುರುತೇ ನಂದರು ॥ ಜಯ॥।೨॥ ಬೆಟ್ಟದರಾಯ 
ನೀವ್‌ ಸಿಟ್ಟಾಗಲಾ ಬೇಡಿ। ಈ ಕ್ಷಣ ಕರಕೊಂಡು ಹೋಗೆನುತಲಿ॥ ಅಪ್ಪಣೆ ತಕ್ಕೊಂಡು 
ಬಂದಳು ಗೌರಿ | ತಮ್ಮಪನ ಸಹಿತ ॥।ಜಯ॥॥೩।। ಬೀಸುವ ಗಾಳಿ ಸೂಸುವ 
ಮಳೆಯು | ದೇಶದ ಮೇಲಿನಹಳ್ಳಿ ಕೊಳ್ಳಗಳು ॥ ಬೇಸಿಗೆ ಬರಲಿನ್ನಿಷ್ಟೇಕವಸರ 
ನಾತಂದು ಕಳಿಸುವೆನು ॥ಜಯ॥॥೪॥ ಮಂಗಳಗೌರಿ ಮುಂದೆ ಮಂಗಳ ಪದವು । 
ಮಂಗಳ ಲೋಲೆಗೆ ಮಂಗಳ ಶೀಲೆಗೆ ॥ ಮಂಗಳ | ಯಮಗಿರಿರಾಯರ ಸತಿಗೆ । 
ಮಂಗಳ ಶಿವಸತಿಗೆ ಜಯ ॥೫॥। 


ಶ್ರೀ ಮಂಗಳಗೌರಿಯ ಕಥೆಯ ಹಾಡು 


ಪರಮ ಸಂತೋಷದಲಿ ಪತಿಯ ಪಾದಕ್ಕೆರಗಿ | ವರದ ಗಣಪತಿಗೆ ವಂದನೆಯ 
ಮಾಡಿ ॥॥ ಹರನರಸಿ ಮಂಗಳಗೌರಿದೇವಿಯ ಕಥೆಯ । ನೊರೆವೆ ಬಲ್ಲಂತ ಸಜ್ಜನರು 
ಕೇಳಿ ॥೧॥ ಕೌರವೇಶ್ವರನು ಕುಟಿಲದಿ ಜೂಜನಾಡಿ । ಪುರವ ಬಿಡ್ತೊರಡಿಸಿದನೆ 
ಪಾಂಡವರನು ॥ ಅಡವಿಲಿ ವನವಾಸವನಾಚರಿಸುವ ದಿನವ। ಕಳೆಯುತ್ತಿದ್ದರು ಹರಿಯ 
ಧ್ಯಾನದಿಂದ ॥೨॥ ಒಂದು ದಿನ ಹರಿಯು ಕಾಮ್ಯಕವನಕೆ ನಡೆತರಲು | ಬಂದರೆದುರಿಗೆ 
ಧೌಮ್ಯಮುನಿಸಹಿತಲೆ ॥॥ ಬಂದು ಪಾಂಡವರು ಮುಯ್ಯಿಕ್ಕಿದರು. ವಂದಿಸಿದರೆ 
ಹರಿಪಾದ। ದ್ವಂದ್ವದಲ್ಲಿದ್ರೌಪದೀದೇವಿ ಸಹಿತ ॥೩॥ ನಾರಾಯಣ ತಾನು ನಸುನಗುತ 
ದ್ರೌಪದಿಗೆ । ಹೇಳಿದನು ಪೂರ್ವಜನ್ಮದ ಕರ್ಮವ ॥ ಮಾಡಿ ಅನುಭವಿಸಿದಲ್ಲದೆ 
ಬಿಡದು । ನೀರೇ ನೀ ಬರಿದೆ ಚಿಂತಿಸಬೇಡವೆನುತ ॥೪॥ ಧರೆಯೊಳಗೆ ಉತ್ತಮದ 
ವ್ರತವು ಯಾವುದುಯೆಂದು । ನರಹರಿಯು ತನ್ನೊಳಗೆ ತಾನೆ ತಿಳಿದು ॥। ಹರನರಸಿ 


-92- 


ಮಂಗಳಗೌರಿ ಪೂಜೆ 


ಮಂಗಳಗೌರಿದೇವಿ ವ್ರತವಾ । ಚರಿಸೆ ನಿಮ್ಮ ರಾಜ್ಯ ಸಾಧ್ಯವಹುದು ॥೫॥ 
ಶ್ರಾವಣಮಾಸದಲಿ ಐದು ಮಂಗಳವಾರ । ಈ ವ್ರತವು ಐದು ವರುಷವಾಚರಿಸಲು॥ 
ಯಾರು ಮಾಡಿದರು ಮನಸಿನ ಕಾರ್ಯವಾಗುವುದೆಂದು । ಭಾಮೆ ದ್ರೌಪದಿಗೆ ಹರಿ 
ನುಡಿದನಾಗ ॥॥೬॥ ಯಾರು ಮಾಡಿದವರು ವ್ರತದ ಮಹಿಮೆಗಳೇನು । ಏನು 
ಫಲವೆಂದು ದ್ರೌಪದಿ ಕೇಳಲು ॥ ನಾನು ಹೇಳುವೆನು ಕೇಳು ಮುನ್ನ ಕರ್ನಾಟ | 
ದೇಶದೊಳಗೊಬ್ಬ ದೊರೆಯಿರುತ್ತಿದ್ದನು ॥೭/1 ಮುನ್ನದೇ ಶ್ರೀಪಾಲನೆಂಬೊ 
ನಾಮದಲ್ಲಿ | ಸುವರ್ಣಾವತಿ ಎಂಬೊ ಪಟ್ಟಣದಲಿ । ತನ್ನ ವಲ್ಲಭೆ ಕನಕಮಂಜುಳೆ 
ಸಹಿತಲೆ | ಚೆನ್ನಾಗಿ ಧರೆಯ ಪಾಲಿಸುತ್ತಿದ್ದನು ॥೮॥ ಮಕ್ಕಳ್ಳಿಲ್ಲದೆ ಅವರು ಮನದ 
ಸಂತಾಪದಲಿ । ಬಿತ್ತಿದಾ ಸಸಿಗೆ ನೀರಿಲ್ಲವಂತೆ ॥ ಬತ್ತಿದಾ ಕೊಳದಂತೆ ಮನದಲ್ಲಿ 
ಮರುಗುತ್ತ ಮುಕ್ಕಣ ಹರನ ಧ್ಯಾನದಲ್ಲಿದ್ದರು ॥೯॥ ಪರಮ ಹರಿಭಕ್ತರು ತನಯರಿಲ್ಲದೆ 
ಅವರು । ಮೃಢನ ಪೂಜಿಸುತಿರಲು ಅನುಗಾಲವು ॥ ಹರ ತನ್ನ ಭಕ್ತರ ಮನದ ಚಿಂತೆಯ 
ತಿಳಿದು । ತಿರುಕ ನಂದದಲಿ ಭಿಕ್ಷೆಗೆ ಬಂದನು ॥೧೦॥ ಬಂದುದನು ಕಾಣುತ್ತ ಕನಕ 
ಮಂಜುಳಿ ಮುತ್ತ। ತಂದು ಮೊರದೊಳಗೆ ಭಿಕ್ಷೆಯ ನೀಡಲು ॥ ಮುಂದೆ ನಿಂತಿದ್ದಾಗ 
ಹರ ತಾನು ಮುಟ್ಟದೆ । ತಂದು ಈಶಾನ್ಯ ಮೂಲೆಗೆ ಚೆಲ್ಲಿದ ॥೧೧॥ ಯಾವಾಗ 
ಬಂದರೂ ನೀಡುವಳು ಭಿಕ್ಷವನು! ಮುರಹರ ಮುಟ್ಟದಲ್ಲಿಯೆ ಚೆಲ್ಲುವ ॥ ಏನು 
ಕಾರಣವೆಂದು ರಾಯ ಬಂದರೆ ಅವಳ ಭಾವವನು ಹೇಳಿದಳು ಚಿಂತೆಯಿಂದ ॥೧೨॥ 

ನಾಳೆ ಭಿಕ್ಷವ ನೀಡು ನಾನು ನೋಡುತಲಿರುವೆ । ಏನು ಕಾರಣವೆಂದು ಕೇಳು 
ಅವನ ॥ ಹೀಗೆ ಚಿಂತಿಸುತ ಸಮಯವ ಕಳೆಯೆ ಮರು ದಿವಸ । ಬಾಗಿಲಿಗೆ ಬಂದು 
ಭಿಕ್ಲಾಯೆಂದನು ॥೧೩॥ ಬಂದವನ ಕಾಣುತ್ತ ಕನಕಮಂಜುಳಿ ಮತ್ತು । ತಂದು 
ಮೊರದೊಳಗೆ ಭಿಕ್ಷವ ನೀಡಲು ॥ ಮನದ ಸಂಶಯವೇನು ಎಂದು ಕೇಳಿದರವನ 
ತನಯಿಲ್ಲದವರ ಭಿಕ್ಷೆ ಮುಟ್ಟೆನೆಂದ ॥೧೪॥ ಭಿಕ್ಷಕನು ಆಡಿದಾ ಕಷ್ಟದಾ ನುಡಿಕೇಳಿ । 

ಮಕ್ಕಳಿಲ್ಲದ ಜನ್ಮವ್ಯರ್ಥವೆಂದು ॥ ದುಃಖಿಸಿ ಸತಿ-ಪತಿಗಳಿಬ್ಬರು ಬಂದು । ಮುಕ್ಕಣ್ಣ 
ಹರನ ಚರಣಕೆ ಬಿದ್ದರು ॥೧೫॥ ಪರಮಭಕ್ತರ ಬಿಗಿದಪ್ಪಿ ತಕ್ಕೈಸಿ । ತನಯರಿಲ್ಲದೆ 
ಬಹಳ ನೊಂದೆ ಮಗನೆ ॥ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರುಷ। ಆಯುಷ್ಯದ 

ಮಗನ ಕೊಡುವೆನೆಂದನು ॥॥೧೬। ಒಂದು ಫಲವನು ಕೊಟ್ಟು ನಂದೀಶ್ವರ ಹೋದ! 

ಮಂಜುಳೆಗೆ ಗರ್ಭ ಸ್ಥಿರವಾಯಿತಾಗ ॥ ಒಂಭತ್ತು ತಿಂಗಳು ತುಂಬಿ ಪಡೆದಳೆ ಭೂ । 

ಮಂಡಲ ವನಾಳುವ ಹರಿಭಕ್ತನ ॥೧೭॥ ಜ್ಯೋತಿಷ್ಯರ ಕಡೆಗೆ ಹೋಗಿ ಜಾತಕವ 

ಬರೆಸಿದನು । ಪ್ರೀತಿಯಂದಲೆ ನಾಮಕರಣವ ಮಾಡಿ ॥ ದೇವಪಾಲನು ತನ್ನ 


-93- 


ಮಂಗಳಗೌರಿ ಪೂಜೆ 


ತನಯನಿಗೆ । ಚಂದ್ರಶೇಖರನೆಂಬ ಪೆಸರನು ಬರೆದನಾಗ ॥॥೧೮॥ ಆಡುವ ಬಾಲಕನ 
ನೋಡಿ ಹಿಗುತಿರಲು। ಆದವು ಆರೇಳು ವರುಷಗಳಲ್ಲಿ ॥॥ ಮಾಡಿ ಮುಂಜಿ ಸಕಲ 
ವಿದ್ಯೆನು ಕಲಿಸಿದರು । ಆರೇಳು ವರುಷವಾಯಿತು ತನಯನಿಗೆ ॥೧೯॥ ಹದಿನಾರು 
ವರುಷವಾಲು ಅವಗೆ ತಾಯಂದೆ । ತಿಳಿದು ಕಂಟಕವು ಪರಿಹಾರವಾಗಲಿ ॥ ಎನುತ 
ಮಾವನ ಕರೆಸಿ ಕಾಶಿಗೆ ಮಗನ । ಕರಕೊಂಡು ಹೋಗೆಂದು ಒಪ್ಪಿಸಿದರು ॥೨೦॥ 
ಸೋದರಳಿಯನು ಸಹಿತ ತಾ ಬಂದನು । ಗೊಂಡಾರಣ್ಯವೆಂಬ ಪುರಮಧ್ಯದಲಿ || 
ಆ ದೇಶದೊರೆ ಮಂಡೋರಾಯನ ಪುರದ । ಹೂವಿನ ತೋಟದಲಿ ನಿಂದರವರು 
೨೧॥ ಮಂಡೋರಾಯನ ಮಗಳ ದಾಸಿಯರ ಕೂಡಿಕೊಂಡು | ಒಂದು ದಿನ 
ಹೂವಿನ ವನಕೆ ಬರಲು ॥ ಚಂದ್ರಶೇಖರನರಸಿ ಸೋಲು ಮುಡಿಗೆನುತಲೆ । 
ದುಂಡುಮಲ್ಲಿಗೆ ಹೂ ಕೊಯ್ಯುತಲಿದ್ದರು ॥೨೨ ರಾಜ ಪುತ್ರಿಯ ಸಂಗಾತ 
ಬಂದವರಲ್ಲಿ । ಹೂವ ಕೊಯ್ಯುವಾಗ ಒಬ್ಬಳು ಕೋಪಿಸಿ ॥ ರಾಜಾಧಿಪತಿಯ 
ಮಗಳೆಂದು ನೋಡದೆ ಅವಳು । ಬಹಳ ನಿಷ್ಠೂರದ ಮಾತು ನುಡಿದಳಾಗ ॥1೨೩॥ 
ನುಡಿದ ಮಾತನು ಕೇಳಿ ನಗುತ ಮನದಲ್ಲಿ! ಮಂಗಳಗೌರಿ ದಯೆಯುಂಟುಯೆನೆಗೆ। 
ಮಂದಮತಿ ನೀ ನುಡಿದರೇನಾಯಿತೆನಗೆ । ಬಂದ ವಿಪತ್ತುಗಳ ಜೈಸುವೆನೆಂದಳು 
॥೨೪॥ ಶ್ರಾವಣ ಮಾಸದಲಿ ನಾನು ಐದು । ಮಂಗಳವಾರ ಬಿಡದೆ ಪೂಜಿಸಿ ॥ 
ಪೂರ್ಣಾಯುಷ್ಯದ ಪತಿಯನು । ಬೇಡುವೆ ಹರನಲ್ಲಿ ವರವೆಂದಳು ॥೨೫॥ ಆ 
ಮಾತನಾಲೈಸಿ ಕೇಳಿದ ಸುಕಮಾರ। ಮಾವಯ್ಯ ನೋಡು ಕನ್ಯೆಯ ಮಾತನು । 
ರೂಢಿಗೀಶ್ವರನ ದಯೆಯುಂಟಾದರೆ ನಮಗೆ । ಈ ಕನ್ಯೆ ನಮಗೆ ಆಗಬೇಕೆಂದು 
ನುಡಿದ ॥೨೬॥ ಮಾಡಿ ಸಂರಕ್ಷಣೆಯನು ಮಗಳ ಮದುವೆಗೆ ವರನು । ಹೇಳಿ 
ಕಳುಹಿದರೆ ದಿಬ್ಬಣದವರನು ॥ ಸಾಗಿ ಬಂದರೆ ಕುಷ್ಠಸಹಿತ ಮಂಡೋಪುರದ | 
ಹೂವಿನ ತೋಟದಲಿ ನಿಂದರವರು ॥೨೭।। ಬಾಲಚಂದ್ರಮನಂತೆ ಹೊಳೆವ 
ಕುಮಾರನು | ಇವನು ನಮಗೊಂದು ಘಳಿಗೆಯೆರವು ॥ ನೀವು ಕೂಡಿರೆಂದು 
ದಿಬ್ಬಣದವರು ಮಾವನ ಕೇಳಲು । ಆಡಿದ ಮಾತಿಗೆ ನಕ್ಕಮಾವ ॥೨೮1 ಬೆಳ್ಳಿ 
ಬಂಗಾರ ಧನ-ಧಾನ್ಯ ಎರವುಂಟು । ಚಿನ್ನ ಬೆಳ್ಳಿಯು ಮುಂತಾಗಿ ಉಂಟು ॥ ಕನ್ನಿಕೆಗೆ 
ವರನು ಎರವ ಕೇಳುವರ । ಕಣ್ಣಿಲಿ ನಾ ಕಾಣೆನಿತೆಂದು ಮಾವ ॥೨೯॥ ಕಾಲವು 
ಒದಗೀ ಹೊತ್ತಿಗ್ಗದಿನಾರು ವರುಷ । ನೋಡಲಾರೆವೆಂದು ಮನದಲರಿತು ॥ ಯಾರ 
ಪುಣ್ಯದಲಿ ಬದುಕಿದರೆ ಸಾಕು ಮದುವೆ । ಆಗು ಹೋಗೆಂದು ಕಳುಹಿಸಿದ ಮಾವನು 
॥೩೦॥ ಬೃಹಸ್ಪತಿಯ ಕರೆಸಿ ನಕ್ಷತ್ರವನೆ ನೋಡಿಸಿ । ಮದುವೆಯ ಲಗ್ನ ನಿಶ್ಚಯವ 


-94- 


ಮಂಗಳಗೌರಿ ಪೂಜೆ 


ಮಾಡಿ ॥ ಆ ಕುಷ್ಠಿಯ ಬಚ್ಚಿಟ್ಟು ಸುಕುಮಾರಗೆರೆದರೆ । ಧಾರೆ ಯಾರರಿಯದ 
ತೆರದಲಿ ॥೩೧॥ ಮಾಣಿಕದ ಗಿಂಡಿಲಿ ಭಾಗೀರಥಿ ತುಂಬಿ । ಪ್ರಾಣದೊಲ್ಲಭೆ ಸಹಿತ 
ಮಂಗಳಧಾರೆ ॥ ಬೇಗದಲಿ ಎರೆದು ವಿನಯದಲಿ ಮಂಡೋರಾಯ । ದಾನ 
ಧರ್ಮದಲಿ ತಣಿಸಿದ ವಿಪ್ರರ ॥೩೨॥ ಮಂಗಳಗೌರಿಯ ಮುಂದೆ ಗೃಹದೊಳು । 
ಸಂಗಾತಲುಂಡು ಇಬ್ಬರು ಮಲಗಿರೆ ॥ ಚಂದ್ರಶೇಖರರಾಯ ಸ್ವಸ್ಥದಿಂದ ಕೇಳಿ ಲಡ್ಡುಗೆ 
ತುಪ್ಪ। ತಂದು ಬೆಳ್ಳಿಯ ಪಾತ್ರೆಯಲ್ಲಿ ಕೈಗೆ ಕೊಡಲು ॥ ತಿಂದು ಉಂಗುರ ಸಡಲಿ 
ಬೀಳೆ ಪಾತ್ರೆಯೊಳಗೆ! ತಂದು ಇರಿಸಿದಳು ದೇವರ ಮನೆಯಲಿ ॥೩೪॥ ಮತ್ತೆ 
ಮಲಗಿರುವಾಗ ಘಟಸರ್ಪ ಮಂಚದ । ಬಳಿಗೆ ಬಂದಿತು ಆ ಸಮಯದಲಿ ॥ 
ಹರನರಸಿ ಮಂಗಳಗೌರಿಯನೆ ಪೂಜಿಸಿ । ಶಿರಸಿನಲಿ ತಂದು ಅಕ್ಷತೆ ತಳಿದಳು ॥೩೫॥ 
ತಳಿದ ಅಕ್ಸೆತೆಯು ಸರ್ಪನ ಮೇಲೆ ಬೀಳಲು । ಅದರಾಯುಷ್ಯವು 
ಸಂಪೂರ್ಣವಾಯಿತು॥। ಹರನರಸಿ ಮಂಗಳಗೌರಿಯ ದಯದಿಂದ | 
ಚೆರಂಜೀವಿಯಾಯುತ್ತ ಕೇಳೆಂದ ಹಹಿಯು ॥೩೬। ಆಗ ಕಂಡಳಿ ಪಣಿಯ ನೋಡಿ 
ಬೆರಗಾಗುತ್ತ । ಏನು ಕಾರಣ ಬಳಿಗೆ ಬಂದಿತೆಂದು ॥ ಬೇಗದಲಿ ತಂದು ಕಲಶವ 
ತುಂಬಿ ಕಂಚುಕಿ | ಬಾಯಿಕಟ್ಟಿರಿಸಿ ಮಲಗಿದಳು ಹರುಷದಿ ॥॥೩೭॥ ಆ ಹೊತ್ತಿನಿರುಳಲ್ಲಿ 
ಸತಿಪುರುಷರೊಂದಾಗಿ । ಬಹು ಸಂತೋಷದಲಿರುತಿದ್ದರು । ಆಯಿರುಳು ಕಳೆದು 
ಬೆಳಗಾಗೆ ಮಾವನ ಕೂಡೆ । ಯಾರಿಗ್ದೇಳದೆ ಕಾಶಿಗ್ಡೊರಟ್ಟೋದರು ॥1೩೮1॥ 
ನಾರಾಯಣನ ಭಕ್ತ ಹೋದ ಕಾಶಿಗೆ ಅತ್ತ । ಯಾರು ಅರಿಯರು ಅರುಣ 
ಉದಯದಲಿ ॥ ಆ ಕುಷ್ಠಿಯ ತಂದು ಹಸೆ ಮೇಲೆ ಕುಳ್ಳಿರಿಸಿ | ಭಾಮೆಯನು ಹಸೆಗೆ 
ಬಾರೆಂದಾಗ ॥1೩೯॥ ಬಂದು ಕಂಡಳೆ ಆಗ ಬಿಳಿಮೈಯನು ತನ್ನ । ಗಂಡನಲ್ಲವೆಂದು 
ಮನದಲರಿತು ॥ ಹೋಗು ಹೇಳಿದಳು ಒಂದು ವರುಷವು । ಗಂಡನೊಲ್ಲದ ವ್ರತವು 
ತನಗೆಂದಳು ॥1೪೦॥ ತಂದೆಯಾಯನು ಕರೆದು ಹೇಳಿದಳು ನೀವು ಕೊಟ್ಟ । 
ಬಾಲಪ್ರಾಯದ ಗಂಡನಲ್ಲ ಇವನು ಏನು ಕುಟಿಲವೋ ಕಾಣೆ ಅರಿಯಬಾರದಿಂದು! 
ಸಾಗಿ ಕಳುಹಿಸಿ ದಿಬ್ಬಣದವರನು 1೪೧॥ ತಂದೆಯ ಕರೆದು ನುಡಿದಳು ಒಂದು 
ವರುಷ ಅನ್ನಛತ್ರವನು ತಂದೆ ನೀ ಮಾಡಿಸೋ ಕೈವೀಳ್ಯವ ॥ ಚಂದದಲಿ ನಾ ಕೊಟ್ಟ 
ಗುರುತು ಹೇಳುವೆನು । ಹಾಗೆಂದು ಕೈವೀಳ್ಯವನು ಕೊಡುತ್ತಿದ್ದಳು ॥೪೨॥ ನಾಲ್ಕು 
ಕಡೆಗಳಲ್ಲಿ ದಾರಿ ಮಾರ್ಗದ ಒಳಗೆ । ಹೋಗಿ ಬರುವರು ಅನ್ನವನುಣ್ಣುವುದು ॥ 
ರಾಯನ ಮಗಳ ಕೈವೀಳ್ಯವನೆ ತಕ್ಕೊಂಡು | ಹೋಗುವುದುಯೆಂದು ನೇಮಿಸಿದರಾಗ 
1೪೩ ರಾಜದೂತರ ಅಲ್ಲಲ್ಲಿಗಿರಿಸಿ ದಣಿದನು । ಮೀರು ಹೋಗುವರನು ತಡೆದು 


-95- 


ಮಂಗಳಗೌರಿ ಪೂಜೆ 


ನೀವು ॥। ಬೇಗದ ಬಂದು ಸುದ್ದಿಯ | ಮಾಡಿ ಎನುತಲೆ | ಆ ರೀತಿ ಆರು ತಿಂಗಳ 
ಕಳೆದಂತಾಯಿತು ॥ ೪೪ ಭಾಗೀರಥಿಗ್ಹೋಗಿ ಬೇಗ ಸ್ನಾನವ ಮಾಡಿ | ಆರೇಳು 
ಮಾಸಕೆ ಮಾವಳಿಯ ಬಂದರು ॥ ಕಾವಡಿ ಸಹಿತ ತಕ್ಕೊಂಡು ಮಂಡೋಪುರದ । 
ಊರ ಬಾಗಿಲಿಗೆ ಬಂದರಿಬ್ಬರು ೪೫ ಕಾಣುತ್ತ ಚಾರವವರೆ ಬೇಗ ಬಂದ್ದೇಳಿದರು। 
ಬನ್ನಿರೆಂದ ಸನ್ಮಾನದಿಂದ ಕರೆತನ್ನಿರೆನಲು ॥। ಬೇಗದಲಿ ಮನ್ನಿಸಿ ಮನೆಗೆ ಕರೆತಂದರವರ। 
ವಾರಿಜಮುಖಿ ನೋಡಿ ಪ್ರೀತಿಯಿಂದಲಿ ತನ್ನ ॥೪೬। ತಂದೆಯನು ಕರೆಯಿಸಿ 
ನುಡಿದಳು । ಅಂದು ಈತನಿಗೆ ಧಾರೆಯ ನೆರೆದಿರಿ ॥ ನಂಬಿಕೆಯು ಏನೆಂದು ನುಡಿದರೆ 
ಒಳಗಿನಿಂದ । ತಂದು ಬಿಚ್ಚಿದಳೆ ಕಲಶವ ಸಭೆಯಲೆ ॥೪೭। ತೆಗೆದು ನೋಡಲು ಆ 
ಸರ್ಪ ಕಂಠಮಾಲೆ । ಸರವಾಗಿ ಇರಲು ಅಲ್ಲಿದ್ದ ಜನರು ॥ ಹರಸಿ ಕಂಠಕೆ ಹಾಕಿ 
ಸಂತೋಷದಿಂದಲೆ । ಮುತ್ತೈದೆ ಸೌಭಾಗ್ಯವನು ಪಡೆಯೆಂದರು ॥೪೮॥ ನಿನ್ನ 
ಗುರುತೇನೆಂದು ಬೆಸಗೊಂಡರೆ ಕಾಶಿಗೆ ॥ ನಮ್ಮ ಮಾನವನ ಕೂಡೆ ಹೋಗುತಿದ್ದೆ ॥ 
ನಿಮ್ಮ ಬೀಗನು ತನ್ನ ಮಗನು ಕುಷ್ಠಿಯು ಎಂದು ನಮ್ಮ ಕರೆತಂದು ಧಾರೆಯನೆರೆದ 
॥೪೯॥ ಲಡ್ಡುಗೆ ತಿಂದ ಪಾತ್ರೆಯ ತಂದದರೊಳಗಿಂದ ಮುದ್ರೆಯುಂಗುರವ 
ತೋರಿಸಿದ ಜನರಿಗೆ ॥॥ ಪ್ರಜ್ವಲಿತವಾದ ಮುದ್ರೆಯ ಮೇಲೆ । ಚಂದ್ರಶೇಖರನೆಂಬ 
ಹೆಸರನು ಕಂಡರಾಗ॥೫೦॥ ಮಂಡೋರಾಯ ತನ್ನ ಸುತೆಯ ತಕ್ಕೈಸಿದನು । ಇಂದೆನ್ನ 
ಕುಲಕೆ ತೀರ್ತಿಯನು ತಂದೆ ॥ ಗಂಡ ನುಡಿದ ಮಾತು ಮೀರದೆ ಇರುವೆಯೆಂದು । 
ಚಂದದಲಿ ಸುತೆಯ ಮುದ್ದಾಡುತ್ತಿದ್ದ ॥॥೫೧॥ ಹೀಗೆ ಒಂದೆರಡೊರುಷ 
ಸ್ತ್ರೀ-ಪುರುಷರೊಂದಾಗಿ | ಬಹಳ ಸಂತೋಷದಲಿ ಇರುತಿರ್ದರು ॥ ತಾಯಿ-ತಂದೆಯ 
ನೆನೆದು ಹೋಗಬೇಕೆನುಶಲಿ। ಮಾವನ ಕೂಡೆ ನುಡಿದ ವಿನಯದಿ ॥೫೨॥ ಸೋದರ 
ಮಾವ ನಮೂರಿಗ್ನೋಗೋಣಿನ್ನು | ತಾಯಿ-ತಂದೆಯ ನೋಡಬೇಕೆಂದರೆ ॥ ಆನೆ 
ಕುದುರೆ ಮಂದಿ ದಳ ಸಹಿತ । ಅಳಿಕ ಕುಮಾರಿಯನೆ ಕಳಿಸಿ ಚಿಂತಿಸುತಲಿದ್ದ ॥1೫೩॥ 

ದಾರಿ ಮಾರ್ಗದಲಿ ಬರುವಾಗ ಶ್ರಾವಣ ಮಾಸ । ಆಗಲೊದಗಿತು ತನ್ನ 
ಮನದಲರಿತು ॥ ನುಡಿದಳು ಪತಿಯೊಡನೆ ನಗುತ ಸಂತೋಷದಲಿ । ಮಾಡಬೇಕಿಲ್ಲಿ 
ಗೌರಿ ವ್ರತವನೆಂದಳು ॥೫೪॥। ದಾರಿಲಿ ವ್ರತವನು ಮಾಡಬಾರದು ಕೇಳು । 

ಊರಿಗ್ಲೋದ ಮೇಲೆ ಮಾಡಬಹುದಲ್ಲವೆ ॥ ಕೇಳು ಕಿರಿಯಯ್ಯ ಒಂದೇ ಘಳಿಗೆ 
ತಡವಿಲ್ಲ ಬಾಲ್ಯದಲಿ ಹಿಡಿದ ಈ ವ್ರತವ ನಿಲ್ಲಿಸಲಿಲ್ಲವಯ್ಯ ॥೫೫॥ ಗಂಗೆಯಾ 
ತೀರದಲಿ ಮಿಂದು ಮಡಿಯನುಟ್ಟು। ಚಂದ್ರಶೇಖರನರಸಿ ಭಕ್ತಿಯಿಂದ ॥ ಗಂಧಾಕತೆ 
ಪುಷ್ಪ ದೀಪ ಧೂಪಾದಿಯಿಂದ । ಮಂಗಳಾರತಿಯನೆತ್ತಿದಳು ಹರುಷದಿ ॥೫೬/॥ 


-96- 


ಮಂಗಳಗೌರಿ ಪೂಜೆ 


ಹರನರಸಿ ಮಂಗಳಗೌರಿ ನೆಲಸಿದ ಠಾವು । ಮಣಿಪುರವೆಂಬ ಪಟ್ಟಣವಾಯಿತು ॥ 
ದೊರೆ ಮಕ್ಕಳುಂಡು ಕೈತೊಳೆದು ತಮ್ಮಯ್ಯನ । ಪುರದ ಸಮೀಪಕ್ಕೆ ಬಂದರವರು 
॥೫೭॥ ಹರನ ವರದಲಿ ಕೊಟ್ಟ ತನಯನ ಮಾತುಗಳ । ಕೈಗೆ ಕೊಟ್ಟು ಮಗನು 
ಏನಾದನೊ | ಎನುತ ತಾಯ್ತಂದೆ ಮರಗುತಿರುತಿರೆ ನಿಮ್ಮ। ಮಗ ಬಂದನೆಂದು 
ನುಡಿದರು ಬಂದು ॥೫೮॥ ನುಡಿದ ಮಾತನು ಕೇಳುತ ಸಂತೋಷದ । ರಾಣಿಗೀ 
ಶುಭ ಹೇಳಿ ಕಳುಹಿಸಿದರೆ ॥ ರಾಣಿ ವಾಸವ ಬಿಟ್ಟು ಸಂತೋಷದಲಿ ಸುತನ 
ನೋಡಬೇಕೆಂಬ ತವಕದಲ್ಲಿದ್ದಳು ॥೫೯॥ ಶುಭವಾರ್ತೆ ನುಡಿದ ಚಾರರ ಮನ್ನಿಸಿ 
ಭೂಪ । ಉಡುಗೊರೆಯ ಆಭರಣ ತರಿಸಿ ಕೊಟ್ಟು ॥ ಕಲಶಗನ್ನಡಿಯ ತೋರಣ 
ರಚಿಸಿ ಪುರದೊಳಗೆ | ತನಯನ ಕಾಣಲುತಾಹದಲ್ಲೊರಟು ॥೬೦॥ ದೂರದಲಿ 
ತನಯನ ಕಾಣುತಲೇ ಸಂಭ್ರಮದಿ । ಏನು ಕರುಣ ಹರಗೆ ನಮ್ಮಮೇಲೆ | ಕಾಲವಾದ 
ಮಗನ ಬದುಕಿಸಿ ಕರೆತಂದ । ಯಾರು ಸರಿಯಲ್ಲ ಪುಣ್ಯಕೆ ಜಗದೊಳು ॥೬೧॥ 
ಶುಭಲಗ್ನದಲಿ ಮಗನು ಪುರವ ಹೋಗುವೆನೆಂದು | ಪುರದ ಜನರೆಲ್ಲ 
ಸಂತೋಷದಿಂದ॥ ಅರಮನೆಗೆ ಬಂದು ತಾಯಿ-ತಂದೆ ಚರಣಕ್ಕೆ | ವಂದಿಸಿದರಾಗ 
ಸೊಸೆಮಗ ಸಹಿತಲೆ ॥೬೨। ವಂದಿಸಿದ ಸೊಸೆ ಮಗನ ಬಿಗಿದಪ್ಪಿ ತಕ್ಕೆ ಸಿ! ಮಗಳೆ 
ನೀನ್ಯಾವ ವ್ರತವನು ಮಾಡಿದೆ | ಎನುತ ಬೆಸಗೊಂಡರೆ ನಾನೇನರಿಯೆ ಪುರುಷನ । 
ಚರಣವೇ ಗತಿಯೆಂದು ಇರುತಿದ್ದೆನು ॥೬೩॥ ಮಂಜುಳೆಯು ತಮ್ಮನ ಬಿಗಿದಪ್ಪಿ 
ತಕ್ಕೈಸಿ | ತಂದಿತ್ತೆ ಹೋದ ಮಗನನ್ನು ಬದುಕಿಸಿ ॥ ಇಂದು ನೀ ಧರೆಯೊಳಗೆ 
ಮಾಡಿದುಪಕಾರವನು । ಎಂದಿಗಾದರೂ ನಿನ್ನ ಮರೆಯಬಹುದೆ ॥೬೪॥ ಅಕ್ಕಯ್ಯ 
ನಿನ್ನ ಹೊಟ್ಟೆ ಪುಣ್ಯದಲಿ ನನ್ನ। ಪುತ್ರ ಬದುಕಿದನು ಕೇಳೆಮ್ಮತಾಯಿ ॥। ಅಲ್ಪದಾಯುಷ್ಯ 
ಹೋಗಿ ಚಿರಂಜೀವಿಯಾಯ್ತಿವನ | ಮುತ್ತೆದೆ ತನ ಇವಳಿಗುಂಟಾಯಿತು ॥೬೫॥ 
ಸೃಷ್ಟಿಗೀಶ್ವರನರಸಿ ಗೌರಿಯನೆ ಪೂಜಿಸಿ ಮುತ್ತೆ ದೆತನವನು ಪಡೆದಳವಳು ॥ ಮುತ್ತೆ ದೆ 
ತನವನು ಪುತ್ರ ಸಂತಾನವನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ॥೬೬॥ 


ವರಗೌರಿ ಪಾಲಿಸು । ಧರೆಯೊಳು ಎಮ್ವನ ॥ಷ॥ ಸಾರಿ ಬೇಡಿಕೊಂಬೆವೀಗ 
ಭರದೋಳು । ನಿನ್ನ 11ಅ.ಪ.॥ ದುಷ್ಟನಾಶೀನಿ ಸೃಷ್ಟಿ ಪೋಷಣೆ ॥ ದೀನ ಪೋಷಕಳು। 
ಕ್ಟೋಣೆಯೋಳ್‌ ಕೃಷ್ಣೆಂದ್ರನನ್ನು । ಸಲಹು ಮಾತೆಯ ॥೧॥ ಧರೆಯೊಳು ಕಲ್ಯಾಣ 
ಪುರಿಯೊಳು ವಾಸಿಪ ವರನನ್ನು ಪೊರೆ ನೀ ಬೇಗೆ ಸಾರಸನೇತ್ರ ॥೨॥ 
॥ ಮಂಗಳಗೌರೀ ಕಥೆ ಹಾಡು ಸಮಾಪ್ತ ॥ . 


-97- 


ಮಂಗಳಗೌರಿ ಪೂಜೆ 


(ಶಾಖಾವ್ರತ ಮುಗಿದ ಮೇಲೆ ಈ ಅಡುಗೆಗಳನ್ನು ಮಾಡಬಹುದು. ಶಾಖಾವ್ರತವಿದ್ದರೆ 
ಭೀಮನ ಅಮಾವಾಸ್ಯೆ ಪುಸ್ತಕದಲ್ಲಿ ಕೊಟ್ಟಿರುವ ಅಡುಗೆಗಳನ್ನು ಮಾಡಬೇಕು. 
ದಧಿವ್ರತವಿದ್ದರೆ ಮೊಸರನ್ನು ಸರ್ವಥಾ ಉಪಯೋಗಿಸಬಾರದು.) 


ಹೆಸರುಬೇಳೆ ಕೋಸಂಬರಿ 


ಬೇಕಾಗುವ ಪದಾರ್ಥಗಳು : ಹೆಸರುಬೇಳೆ - 500 ಗ್ರಾಂ, ಹಸಿಮೆಣಸಿನಕಾಯಿ- 
6, ಸೌತೇಕಾಯಿ - 1, ತೆಂಗಿನಕಾಯಿ - '/, ಭಾಗ, ಇಂಗು - 1 ಚಿಟಿಕೆ, 
ಅವಶ್ಯವಾದಷ್ಟು ಕೊತ್ತಂಬರಿಸೊಪ್ಪು, ಉಪ್ಪು, ಸಾಸಿವೆ ಮತ್ತು ಎಣ್ಣೆ. 
ಮಾಡುವ ರೀತಿ : ಶುದ್ಧಪಡಿಸಿದ ಹೆಸರುಬೇಳೆಯನ್ನು ನೆನೆಹಾಕಿ, ನೆಂದ ಬಳಿಕ 
ನೀರು ಬಸಿದು ಸಣ್ಣಗೆ ಹೆಚ್ಚಿದ ಸೌತೇಕಾಯಿ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, 
ಉಪ್ಪು ಬೆರೆಸಿ ಚೆನ್ನಾಗಿ ಕಲಸಿ. ನಂತರ ಸಾಸಿವೆ, ಇಂಗು, ಒಗ್ಗರಣೆ ಹಾಕಿ ನೈವೇದ್ಯಕ್ಕೆ 
ಸಿದ್ಧಪಡಿಸಬೇಕು. 

ಕಡಲೆಬೇಳೆ ಕೋಸಂಬರಿ 
ಬೇಕಾಗುವ ಪದಾರ್ಥಗಳು : ಕಡಲೆಬೇಳೆ - 500 ಗ್ರಾಂ, ಹಸಿಮೆಣಸಿನಕಾಯಿ 
- 4, ಸೌತೇಕಾಯಿ - 1, ತೆಂಗಿನಕಾಯಿ - '/, ಭಾಗ, ಕೊತ್ತಂಬರಿಸೊಪ್ಪು, ಸಾಸಿವೆ, 
ಉಪ್ಪು, ಎಣ್ಣೆ, ಇಂಗು. 
ಮಾಡುವ ರೀತಿ : ಸೌತೇಕಾಯಿ ಸಿಪ್ಪೆ ತೆಗೆದು ಸಣ್ಣಗೆ ಹೆಚ್ಚಿಕೊಂಡು, 
ಕಡಲೆಬೇಳೆಯನ್ನು ನೆನೆಹಾಕಿ, ಅದು ನೆಂದ ಬಳಿಕ ನೀರು ಬಸಿದು, ಸಣ್ಣಗೆ ಹೆಚ್ಚಿದ 
ಹಸಿಮೆಣಸಿನಕಾಯಿ, ಸೌತೇಕಾಯಿ, ತೆಂಗಿನಕಾಯಿ ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು 
ಎಲ್ಲಾ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ, ಅನಂತರ ಸಾಸಿವೆ, ಇಂಗು ಒಗ್ಗರಣೆ ಹಾಕಿ 
ನೈವೇದ್ಯಕ್ಕೆ ಸಿದ್ಧಪಡಿಸಬೇಕು. 

ಸೌತೇಕಾಯಿ ಕೋಸಂಬರಿ 
ಬೇಕಾಗುವ ಪದಾರ್ಥಗಳು : ಸೌತೇಕಾಯಿ - 1, ತೆಂಗಿನಕಾಯಿ .- "/, ಭಾಗ, 


ಕೊತ್ತಂಬರಿಸೊಪ್ಪು, ಸಾಸಿವೆ, ಉಪ್ಪು, ಎಣ್ಣೆ, ಇಂಗು. 
-99- 


ಮಂಗಳಗೌರಿ ಪೂಜೆ 


ಮಾಡುವ ರೀತಿ : ಸೌತೇಕಾಯಿ ಸಿಪ್ರೆ ತೆಗೆದು ಸಣ್ಣಗೆ ಹೆಚ್ಚಿಕೊಂಡು, ತೆಂಗಿನಕಾಯಿ 
ತುರಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಾಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ, ಅನಂತರ 
ಸುಸಿವೆ, ಇಂಗು ಒಗ್ಗರಣೆ ಹಾಕಿ ನೈವೇದ್ಯಕ್ಕೆ ಸಿದ್ಧಪಡಿಸಬೇಕು. 


ಬಾದಾಮಿ ಹಲಾ } 


ಗೋಧಿಯನ್ನು 2-3 ದಿವಸ ನೆನೆಹಾಕಿದ ಬಳಿಕ ಅದನ್ನು ಚೆನ್ನಾಗಿ ಉಜ್ಜಿ 
ತೊಳೆದು ಆ ನೀರನ್ನು ಚೆಲ್ಲಬೇಕು. ಬಳಿಕ ಪ್ರತ್ಯೇಕ ನೀರನ್ನಾಗಲೀ ಹಾಲನ್ನಾಗಲೀ 
ತೆಂಗಿನಕಾಯಿಯ ಹಾಲನ್ನಾಗಲೀ ಹಾಕಿ, ನುಣ್ಣಗೆ ತಿರುವಿಕೊಂಡು, ಬಟ್ಟೆಯಿಂದ 
ಶೋಧಿಸಬೇಕು. ಶೋಧಿಸಿದ ಸಾರವನ್ನು 1 ಪಾತ್ರೆಗೆ ಹಾಕಿ 2-3 ಘಂಟೆಯ ಹೊತ್ತು 
ಇರಿಸಿದರೆ ಮೇಲೆ ನೀರು ನಿಲ್ಲುವುದು. ಆ ನೀರನ್ನು ಚೆಲ್ಲಬೇಕು. ಸುಮಾರು | ಸೇರಿನಷ್ಟು 
ಹಾಕಿ ಆ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಹದನಾಗಿ ಕಾಯಿಸಿದ ಬಳಿಕ 
ಬಾದಾಮಿಯನ್ನು ಸಣ್ಣಗೆ ತಿರುವಿ ಅದರಲ್ಲಿ ಹಾಕಿ ರೂಲು ದೊಣ್ಣೆಯಿಂದ ಚೆನ್ನಾಗಿ 
ತಿರುವಬೇಕು. 1 ಸೇರು ಸಕ್ಕರೆ, ಏಲಕ್ಕಿ ಪುಡಿ, ಜಾಕಾಯಿ, ಜಾಪತ್ರೆಯ ಪುಡಿ, ಪಚ್ಚ 
ಕರ್ಪೂರ ಇವನ್ನು ಹಾಕಿ ಹೊಂದಿಸಲು ಘಮಘಮನೆ ವಾಸನೆ ಬರುವುದು. ಆಗ 
ಇದನ್ನು ಕೆಳಗೆ ತೆಗೆದು ಮುಚ್ಚಿಡಬೇಕು. ಕೇಸರಿಯ ನೀರು ಹಾಕಿದರೆ ಕೆಂಪಗಾಗುವುದು. 
ಯಾವ ರಂಗು ಬೇಕಾದರೂ ಮಾಡಿಕೊಳ್ಳಬಹುದು. ಮತ್ತು ಹಣ್ಣುಗಳ 
ಸಾರದಿಂದಲೂ ಈ ರೀತಿ ಮಾಡಿಕೊಳ್ಳಬಹುದು ಮತ್ತು ಹಣ್ಣುಗಳ ಸಾರದಿಂದಲೂ 
ಈ ರೀತಿ ಮಾಡಿಕೊಳ್ಳಬಹುದು. ಆದರೆ ಪಕ್ಚವಾಗುವಾಗ ಈ ಸಾರವನ್ನು ಹಾಕಬೇಕು. 
ಮಾವಿನ ಹಣ್ಣು, ಸಿಹಿ ಕಿತ್ತಳೆಯ ಹಣ್ಣು, ಹಲಸಿನ ಹಣ್ಣು, ಬಾಳೆಯ ಹಣ್ಣು ಕಲ್ಲಂಗಡಿ, 
ಖರ್ಜೂರೆಮುಂತಾದವು ಇವನ್ನು ಹಾಕಿ ಚೌಕನಾಗಿ ಬಿಲ್ಲೆ ಮಾಡಬಹುದು - 
ಹಾಗೆಯೇ ಚಮಚದಿಂದ ಬಿಡಿಸಬಹುದು. ಹಿಂದೆ ಹೇಳಿರುವ ಪಾಕಕ್ಕೆ ಹುರಿದ ಬಿಳಿಯ 
ಎಳ್ಳನ್ನು ಹಾಕಿ ವಾಸನಾದ್ರವ್ಯಗಳನ್ನು ಹಾಕಿ ಹೊಂದಿಸಿ, ಮಿಠಾಯಿ ಮಣೆಯ ಮೇಲೆ 
ಸುರಿದು ಸಮನಾಗಿ ಮಾಡಿ ಆರಿದ ಬಳಿಕ ಬಿಲ್ಲೆಗಳನ್ನು ಮಾಡುವುದು. 


-100- 


ಮಂಗಳಗೌರಿ ಪೂಜೆ 
ದೂದುಪೇಡಾ 


ಹಿಂದೆ ವಿವರಿಸಿದ ಪ್ರಕಾರ 3-4 ಸೇರು ಹಾಲನ್ನು ಚೆನ್ನಾಗಿ ಕಾಯಿಸಿ ಸೌಟಿನಿಂದ 
ತಿರುವುತ್ತಿದ್ದರೆ ಹಾಲು ಗಟ್ಟಿಯಾಗಿ ಕೆನೆ ಕಟ್ಟುವುದು. ಅದನ್ನು ಕೆಂಡದ ಮೇಲೆ ಇಟ್ಟು 
ಕೆದಕುತ್ತಿ ದ್ದರೆ 1-2 ಘಂಟೆಯಲ್ಲಿಯೇ ಹಾಲು ಗಟ್ಟಿಯಾಗುವುದು. ಇದನ್ನು ಹಲ್ಲೆಯಿಂದ 
ಸರಿಯಾಗಿ ಹೂಂದಿಸಿ ಏಲಕ್ಕಿ ಪುಡಿ ಹಾಕಿ 1 ಪಾವು ಪುಡಿ ಸಕ್ಕರೆ ಹಾಕಿ 
ಹೊಂದಿಸಬಹುದು. ಆ ಮೇಲೆ ಕೈಗೆ ಗೋಧಿಹಿಟ್ಟನ್ನು ಸವರಿಕೊಂಡು ಹಾಲು ಕೆನೆಯನ್ನು 
ನಾದಿ 3-6 ಕಾಸಿನ ಆಗಲಕ್ಕೆ ಬಿಲ್ಲೆಗಳನ್ನು ಮಾಡಿ ಮುಚ್ಚಿಡುವುದು. ಸಿಹಿ 
ಹೆಚ್ಚಾಗಬೇಕಾದರೆ 2-3 ಪಾವು ಸಕ್ಕರೆ ಹಾಕಿದರೆ ಸರಿ ಹೋಗುವುದು. 


ಬೇಸನ್‌ ಲಾಡು 


1 ಪಾವು ಕಡಲೆಯ ಹಿಟ್ಟನ್ನು 3 ಪಾವು ತುಪ್ಪಹಾಕುತ್ತಾ ಚೆನ್ನಾಗಿ ಹುರಿದು 
ಪರಿಮಳ ಬರಬೇಕು. ಹಾಲನ್ನು ಚುಮುಕಿಸಿ ಉದುರುದುರಾಗುವಂತೆ ಮಾಡಿ, ಪಕ್ಚ 
ಮಾಡಬೇಕು ಇದನ್ನು ಕೆಳಗೆ ತೆಗೆದುಕೊಂಡು, ಸಕ್ಕರೆ ಹಾಕಿ, ಸರಿ ಹೊಂದಿಸಿ, ಹಾಲು 
ಚುಮುಕಿಸಿ, ಬಾದಾಮಿ, ಏಲಕ್ಕಿ ಪುಡಿ, ಲವಂಗ, ಪತ್ರೆ, ಕೇಸರ, ದ್ರಾಕ್ಷಿ, ಹಾಕಿ 
ಹೊಂದಿಸಿ, ಲಾಡುಗಳನ್ನು ಕಟ್ಟುವುದು ಅಥವಾ । ಸೇರು ಸಕ್ಕರೆಯನ್ನು ಹಾಕಿ ಪಾಕ 
ಮಾಡಿಕೊಂಡು ಹುರಿದ ಕಡಲೆಯ ಹಿಟ್ಟನ್ನು ಪಾಕಕ್ಕೆ ಸುರಿದು ಹಾಕಿ ತುಪ್ಪ ಹಾಕಿ 
ಹೊಂದಿಸಿ, ಉಂಡೆಯನ್ನು ಕಟ್ಟುವುದು. 

ಅಕ್ಕಿಯ ತಂಬಿಟ್ಟು 
ನೆನೆದಕ್ಕಿಯನ್ನು ಕುಟ್ಟಿ ಶೋಧಿಸಿ, ಬೆಲ್ಲಅಥವಾ ಸಕ್ಕರೆಯ ಪಾಕದಲ್ಲಿಹಾಕಿ ಹಿಂದೆ 
ಹೇಳಿರುವ ಪ್ರಕಾರ ವಾಸನಾದ್ರವ್ಯಗಳನ್ನು ಹಾಕಿ, ಉಂಡೆ ಕಟ್ಟುವುದು. ಅಥವಾ 
ಆರತಿಯ ತಟ್ಟಿಯಲ್ಲಿ ಇಟ್ಟು ತುಪ್ಪಹಾಕಿ, ದೀಪ ಹಚ್ಚುವುದುಂಟು. ಗೋಧಿಹಿಟ್ಟು 
ಹೆಸರಹಿಟ್ಟು | ಮೈದಾಹಿಟ್ಟು , ಕಡಲೇ ಹಿಟ್ಟುಗಳಿಂದಲೂ ಮಾಡಬಹುದು. ಆದರೆ 
ಅಕ್ಕಿ ಗೋಧಿಗಳಿಂದ ಮಾಡುವುದೇ ವಾಡಿಕೆಯಾಗಿದೆ. 


-101- 


ಮಂಗಳಗೌರಿ ಪೂಜೆ 


ಸಿಹಿ ಬೂಂದಿ 
1 ಪಾವು ಕಡಲೆಯ ಹಿಟ್ಟನ್ನು ಲಾಡು ಮಾಡುವ ಹಾಗೆ ಕಲೆಸಿ, ಕಾಳುಗಳನ್ನು 
ಕರಿದು ಸಕ್ಕರೆ ಹಾಲು ಸೇರಿಸಿದ ಸಾರದಲ್ಲಿ ಹೊರಳಿಸಿ ತೆಗೆದರೆ ಸಿಹಿ 
ಬೂಂದಿಯಾಯಿತು. ಗೋಧಿಯ ಹಿಟ್ಟು, ಮೈದಾಹಿಟ್ಟು, ಹೆಸರ ಹಿಟ್ಟು, 
ಹುರಿಗಡಲೆಯ ಹಿಟ್ಟು, ಅಕ್ಕಿಯ ಹಿಟ್ಟು, ಉದ್ದಿನ ಹಿಟ್ಟು, ತೊಗರೀಬೇಳೆಯ ಹಿಟ್ಟು, 
ತಡಗುಣಿ ಬೇಳೆ ಇವುಗಳಿಂದಲೂ ಸಿಹಿ ಬೂಂದಿ ಮಾಡಬಹುದು. ಈ ಕಾಳುಗಳಿಗೆ 
ಉಪಿನ ಪುಡಿ ಮೆಣಸಿನಪುಡಿ ಸ್ವಲ್ಪ ಸೇರಿಸಿದರೆ ಖಾರದ ಬೂಂದಿಯಾಯಿತು. 


ಬೊಂಬಾಯಿ ಬೋಂಡಾ 


ಬೇಕಾಗುವ ಪದಾರ್ಥಗಳು : ಆಲೂಗಡ್ಡೆ - 250 ಗ್ರುಂ., ಸಾಸಿವೆ - 1 ಚಮಚ, 
ಬಟಾಣಿ - 100 ಗ್ರಾಂ. ಖಾರದಪುಡಿ - 1 ಚಮಚ, ಹಸಿಮೆಣಸಿನಕಾಯಿ - 6, 
ಅರಿಶಿನಪುಡಿ - 2 ಚಿಟಿಕೆ, ಅವಶ್ಯಕವಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ 
ಮಾಡುವ ರೀತಿ : 


ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆಯಿರಿ. ಬಟಾಣಿ ಸಹ ಬೇಯಿಸಿರಿ. 
ಹಸಿಮೆಣಸಿನಕಾಯಿ, ಕೊತ್ತಂಬರಿಸೊಪ್ಪು ಸಣ್ಣಗೆ ಹೆಚ್ಚಿಕೊಳ್ಳಿ. ಬಾಣಲಿಗೆ ಎಣ್ಣೆಹಾಕಿ 
(2 ಚಮಚ). ಎಣ್ಣೆಕಾದ ಬಳಿಕ ಸಾಸಿವೆ ಹಾಕಿ ಸಿಡಿಸಿ. ನಂತರ ಹಸಿಮೆಣಸಿನಕಾಯಿ, 
ಕೊತ್ತಂಬರಿಸೊಪ್ಪು, ಉಪ್ಪು ಹಾಕಿ ಹುರಿಯಿರಿ. ಆಮೇಲೆ ಬೆಂದ ಆಲೂಗಡ್ಡೆ, ಬಟಾಣಿ 
ಹಾಕಿ ಪಲ್ಯ ಮಾಡಿ ಕೆಳಗಿಳಿಸಿ. ಸ್ವಲ್ಪ ಹೊತ್ತು ಆರಿದ ಮೇಲೆ ಪಲ್ಯವನ್ನು ಸಣ್ಣ ಸಣ್ಣ 
ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿಕೊಳ್ಳಿ . ಕಡಲೆಹಿಟ್ಟಿಗೆ ಒಂದು ಚಿಟಿಕೆ ಅರಿಶಿನ 
ಪುಡಿ, ಉಪ್ಪು, ಒಂದು ಚಮಚ ಖಾರದ ಪುಡಿ ಸೇರಿಸಿ ನೀರಾಕಿ ದೋಸೆ ಹಿಟ್ಟಿನಂತೆ 
ಕಲಿಸಿಕೊಳ್ಳಿ . ಬಾಣಲಿಗೆ ಎಣ್ಣೆ ಹಾಕಿ ಒಲೆಯ ಮೇಲಿಡಿ. ಎಣ್ಣೆ ಕಾದ ಬಳಿಕ ಪಲ್ಯದ 
ಉಂಡೆಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಹಿಟ್ಟಿನಲ್ಲಿ ಅದ್ದಿ ಬಾಣಲಿಗೆ ಹಾಕಿ 
ಹದವಾಗಿ ಬೋಂಡಾ ಕರಿಯಿರಿ. 


ಮೋದಕ 


ಅಕ್ಕಿಯನ್ನು ನೆನೆಹಾಕಿ ನೆರಳಿನಲ್ಲಿ ಹರವಿ ಇದನ್ನು ಸಣ್ಣನಾಗಿ ಬೀಸಿ, ವಸ್ತ್ರ ದಿಂದ 
ಶೋಧಿಸಿದ ಹಿಟ್ಟು 1 ಪಾವನ್ನು ತೆಗೆದುಕೊಂಡು 1 ಅಥವಾ 2 ಪಾವು ನೀರನ್ನು 
-102- 


ಮಂಗಳಗೌರಿ ಪೂಜೆ 


ಮತ್ತೊಂದು ಪಾತ್ರೆಗೆ ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ ಬಳಿಕ ಈ ಹಿಟ್ಟನ್ನು 
ಸುರಿದು ಸೌಟನ ಕಾವಿನಿಂದ ಚೆನ್ನಾಗಿ ಕೆದಕಿ ಕುದಿಹತ್ತಿದನಂತರ ಕೆಳಗೆ ತೆಗೆದುಕೊಂಡು 
ಈ ಹಿಟ್ಟನ್ನು ತೋಡಿಕೊಂಡು ತುಪ್ಪ ಹಚ್ಚಿ ನಾದಿ ಹದಮಾಡಿಕೊಳ್ಳಬೇಕು. ಬೆಂದ 
ತೊಗರೀ ಬೇಳೆಯಿಂದಲಾಗಲೀ, ಕಡಲೇಬೇಳೆಯಿಂದಾಗಲೀ, ಹೆಸರುಬೇಳೆ- 
ಯಿಂದಲಾಗಲೀ, ಹಿಂದೆ ಹೇಳಿದ ಪ್ರಕಾರ ಹೂರಣ ಮಾಡಿಕೊಂಡು ಸಿದ್ದಪಡಿಸಿರುವ 
ಬೆಂದ ಅಕ್ಕೀ ಹಿಟ್ಟಿನ ಬಟ್ಟಲಲ್ಲಿ ಸೇರಿಸಿ ಕಡುಬು ಮಾಡಿ ಕರಿಯುವುದು ಅಥವಾ 
ನೀರಾವಿಯಲ್ಲಿ ಪಕ್ವ ಮಾಡುವುದು. ಅನಂತರ ನೈವೇದ್ಯ ಮಾಡಬೇಕು. 
ಕೊಬ್ಬರಿ ಹೋಳಿಗೆ 

1 ಪಾವಿನಷ್ಟು ಒಣಕೊಬ್ಬರಿ ತುರಿಯನ್ನು ಅರ್ಧಪಾವು ನೆನೆದ ಅಕ್ಕಿಯನ್ನಾಗಲೀ, 
ರವೆಯನ್ನಾಗಲಿ ಹೊಂದಿಸಿ, ಒರಳಲ್ಲಿ ಹಾಕಿ ಕುಟ್ಟಿದ ಬಳಿಕ ಹದವಾಗಿ ತಿರುವಿ 
ಸಕ್ಕರೆಯನ್ನಾಗಲಿ ಬಿಳೀ ಬೆಲ್ಲವನ್ನಾಗಲಿ ಬೆರಸಿ, ಅದಕ್ಕೆ ಜಾಕಾಯಿ, ಲವಂಗ, ಏಲಕ್ಕಿ, 
ಪಚ್ಚಕರ್ಪೂರದ ಪುಡಿಯನ್ನು ಹಾಕಿ ಬೆರಸಿ, ಬಾಣಲೆಗೆ ತುಪ್ಪಹಾಕಿ ಸಣ್ಣ ಉರಿಯಲ್ಲಿ 
ಇದನ್ನು ಹುರಿದು, ಹೂರಣವನ್ನು ಮಾಡಿಕೊಂಡು, ಬಾಣಲೆಯನ್ನು ಕೆಳಗೆ 
ತೆಗೆದುಕೊಂಡು, ನಿಂಬೇಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿ ಬಟ್ಟೆಯನ್ನು 
ಹೊದ್ದಿಸಿಡಬೇಕು. ಒಂದು ಪಾವು ಹಸನಾದ ರವೆಯನ್ನಾಗಲಿ, ಗೋಧಿಯ ಹಿಟ್ಟನ್ನಾಗಲಿ 
ನೀರು ಹಾಕಿ ಕಲೆಸಿ ನಾದಿ ಕುಟ್ಟಿಡಬೇಕು. ಇದನ್ನು ಹಿತ್ತಾಳೆಯ ತಟ್ಟೆಯಲ್ಲಿ ಹಾಕಿ, 
ಎಳ್ಳೆಣ್ಣೆಯನ್ನು ಹಾಕಿ ಸವರಬೇಕು. ಇದರಲ್ಲಿ ಒಂದು ನಿಂಬೆಹಣ್ಣಿನ ಪ್ರಮಾಣದಷ್ಟನ್ನು 
ತೆಗೆದುಕೊಂಡು ಬಟ್ಟಲು ಮಾಡಿ, ಅದರೊಳಗೆ ಆ ಹೂರಣವನ್ನಿಟ್ಟು , ಮೇಲೆ ಮುಚ್ಚಿ 
ಚಂಡಿನಂತೆ ಮಾಡಿಡಬೇಕು - ಬಳಿಕ ಪೋಳುಪಾಟನಲ್ಲಿ, ಶೋಧಿಸಿದ ಅಕ್ಕಿಯ 
ಹಿಟ್ಟನ್ನು ಉದುರಿಸಿ, ಲಟ್ಟಣಿಗೆಯಿಂದ ತೆಳ್ಳಗೆ ದಪ್ಪ ಬಾಳೆಲೆಯಮಂದಕ್ಕೆ ಮೆಲ್ಲನೆ 
ಹರಿಯದಂತೆ ಲಟ್ಟಿಸಿ, ಕಾವಲಿಗೆ ಎಣ್ಣೆಯನ್ನು ಸವರಿ, ಪಕ್ವ ಮಾಡಿ ಮೊಗಚಿ ಹಾಕಿ, 
ಹದವಾಗಿ ಬೇಯಿಸಿ, ಮೊಗಚುವ ಕೈಯಿಂದ ತೆಗೆದು, ಪರಾತದಲ್ಲಿ ಹಾಕಿ 
ಮುಚ್ಚಿಡುವುದು. ಹೀಗೆಯೇ ಎಲ್ಲ ವನ್ನೂ ಮಾಡುವುದು. ಬಾಳೆ ಎಲೆಗೆ ಎಣ್ಣೆ ಸವರಿ, 
ತೆಳ್ಳಗೆ ತಟ್ಟಿ, ಹದನಾಗಿ, ಮೃದುವಾಗಿ, ಪಕ್ಷ ಮಾಡುವುದು ಇದನ್ನು ಒಬ್ಬಟ್ಟು ಎನ್ನುವರು. 

ಬಾದಾಮಿ ಹೋಳಿಗೆ 
1 ಪಾವು ಬಿಡಿಸಿದ ಬಾದಾಮಿಯನ್ನು ನೆನೆಸಿ ಸಿಪ್ಪೆತೆಗೆದು, ನೆನೆದ ರವೆ ಅಥವಾ 


ಅಕ್ಕಿಯನ್ನು ಹಾಕಿಕೊಂಡು ಹಾಲು ಚುಮುಕಿಸಿ ನುಣ್ಣಗೆ ತಿರುವಿ ಪಚ್ಚ ಕರ್ಪೂರ ಏಲಕ್ಕಿ, 
-103- " 


ಮಂಗಳಗೌರಿ ಪೂಜೆ 


ಜಾಕಾಯಿ, ಪತ್ರೆ, ಲವಂಗದ ಪುಡಿಗಳನ್ನು ಶೋಧಿಸಿದ ಸಕ್ಕರೆ, 1 ಪಾವು ಹಾಕಿ, 
ಹೊಂದಿಸಿ, ಹುರಿದು ಪಕ್ವ ಮಾಡಿಕೊಂಡು, ಹಿಂದೆ ಹೇಳಿದ" ಪ್ರಕಾರ ಲಟ್ಟಿಸಬೇಕು. 
ಅಥವಾ ಅಕ್ಕಿಯ ಹಿಟ್ಟುಹಾ ನ ಬಾಳೆಎಲೆಯ ಮೇಲೆ ತಟ್ಟಿ ಪಕ್ಚ ಮಾಡುವುದು. 


ಖರ್ಜೂರದ ಹೋಳಿಗೆ 


ಬಿಡಿಸಿದ ಖರ್ಜೂರವನ್ನು ಇವನ್ನು ಬಾಂಡ್ಲೆಯಲ್ಲಿ ಹುರಿದು ಹಾಲಿನಲ್ಲಿ 
ನೆನೆಸಿ, ಸ್ಪಲ್ಪ ನೆನೆದ ರವೆಯನ್ನು ಸೇರಿಸಿ, ನುಣ್ಣಗೆ ತಿರುವಿ, ಹೋಳಿಗೆ ಮಾಡುವುದು. 
ಇದರಂತೆ ನೆಲಗಡಲೆಯ ಕಾಳಿನಿಂದಲೂ, ಹೋಳಿಗೆಯನ್ನು ಮಾಡಬಹುದು. 


ಕಾಯಿ ಹೋಳಿಗೆ 


ಬಲಿತ ತೆಂಗಿನಕಾಯಿನ ತುರಿಗೆ ಸ್ವಲ್ಪ ಅಕ್ಕಿಯನ್ನು ಬೆರಸಿ, ಸಣ್ಣದಾಗಿ ತಿರುವಿ, 
ಬೆಲ್ಲವನ್ನಾಗಲಿ ಸಕ್ಕರೆಯನ್ನಾಗಲಿ ಹಾಕಿ, ಹೊಂದಿಸಿ ತಿರುವಿ, ಹದನಾದ ಮೇಲೆ 
ಮಸನಾದ್ರವ್ಯಗಳನ್ನು ಹಾಕಿ, ಕಲಸಿ, ಬಾಣಲೆಯಲ್ಲಿಹದನಾಗಿ ಹುರಿದು ಹೊತ್ತದಂತೆ 
ಈಚೆಗೆ ತೆಗೆದುಕೊಂಡು ಹಿಂದೆ ಹೇಳಿರುವ ಪ್ರಕಾರ ಹೋಳಿಗೆಯನ್ನು ತೆಳ್ಳಗೆ ಮಾಡಿ 
ಪಕ್ವ ಮಾಡುವುದು. 


2ಬ ಬು ಜು ಜು 
ಯಸರ್ವಗುಣಸಂಪೂರ್ಣ: ಸರ್ವದೋಷವಿವರ್ಜಿತಃ। 


ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ಥದುರ್ವಂತರ್ಗತಹನುಮದ್ದೀಮಮಧ್ಯಾಂತರ್ಗತರಾಮಕೃಷ್ಟವೇದವ್ಯಾಸಾತ್ಮಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀ ತೋ ವರದೋ ಭವತು॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 

॥ ಶ್ರೀಮದ್ವೇಶಾರ್ಪಣಮಸ್ತು ॥ 

%*%೫%3% 


ಮಂಗಳಗೌರಿ ಪೂಜೆ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
ಸೇ ಸಸ ಸೇ 
-104- 


| ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ 


ಷ್ಟ 


ಘು 
ದ 


| 
| ಆತೆ ರ್ಜ 
| (a pp ಲ 
ಕ ಶಿ 
| ಸ್ಟೌ 
x ತ್‌ ಸ 
4 ’ 5% We 
& ಹ ಕ 


ಆ 


ಟುಟ 


| 
ಲ 
he 


ಸ 11 ಕ 4 


ಸ 
MS 


ಜಗದ್ಗುದು ಶ್ರೀಮಧ್ರಾಚಾರ್ಯಸಿದ್ದಾಂತ ಪ್ರತಿಷ್ಠಾನ 
೫ ಗಿಲಿನಗರ, ಬೆಂಗಳೂರು - 560 085 


೦ 
52 
ಕ 
೧) 
AC 
ಕೊ 
4 
3೨ 
೦) 
) 


ಫಲಕ್ಕಾಗಿ ಶಾಸ್ತ್ರೊ 


ಪರಿಪೂರ್ಣ 


ಆಷಾಢ || ಬಹುಳ || ಅಮಾವಾಸ್ಯೆ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ರಮಾರ್ಗದರ್ಶಿನೀ 


ಜ್ಯೋತಿರ್ಭೀಮೇಶ್ದರವ್ರತ 


ದಿವಸೀಗೌರಿ ಪೂಜೆ 


ಆಷಾಢ ।। ಬಹುಳ ॥। ಅಮಾವಾಸ್ಯೆ 


ವಿದ್ವಾನ್‌ [| ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ Wl 
ಗಿರಿನಗರ, ಬೆಂಗಳೂರು-೮೫ 


"ಜ್ಯೋತಿರ್ಭೀಮೇಶ್ವರವ್ರತ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ 
ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ (ದಿನಾಂಕ:೩-೮-೨೦೨೦) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು 
ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯಗುಹಾ- 
ನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು ೧೨೮ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ದಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ರಿ ವೇಂಕಟೇಶಾಚಾರ್ಯ 


ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ಶ್ರೀ ರವಿ ಕಾಳಾಪುರ, ಶ್ರೀಮತಿ ಸವಿತಾ ಕಾಳಾಪುರ ಮತ್ತು ಚಿ। ಅಧ್ರಿತರಾವ್‌ ಕಾಳಾಪುರ. 


ರಿಭಕ್ತರಾದ ಶ್ರೀ ರವಿ ಕಾಳಾಪುರ, ಶ್ರೀಮತಿ ಸವಿತಾ ಕಾಳಾಪುರ ಇವರು ತಮ್ಮ10ನೇ 
ರ್ಷದ ವಿವಾಹವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಶ್ರೀಲಕ್ಷ್ಮೀನಾರಾಯಣರ 
ಭಾರತೀಪ್ರಾಣರ ಶ್ರೀಉಮಾಮಹೇಶ್ವರರ ಅನುಗ್ರಹಕ್ಕಾಗಿ ಮಂಗಳಮಯ- 
ಸೀವನಕ್ಕಾಗಿ ಈ ಕೃತಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ಸ್ತ್ರ ೀಯರಿಗೆ ಸೂಚನೆ : 


ರುದ್ರದೇವರನ್ನು ಹಾಗೂ ಪಾರ್ವತಿಯನ್ನು ಗಂಡ-ಹೆಂಡಂದಿರು ಒಟ್ಟಿಗೆ 
ಕುಳಿತು ಪೂಜಿಸುವ ಕ್ರಮ ಅತ್ಯದ್ಭುತ. ಪುರೋಹಿತರ ಮೂಲಕ ಪೂಜೆ 
ಮಾಡುವುದು ಉತ್ತಮ ಪಕ್ಚ. ರುದ್ರದೇವರನ್ನು ಗಂಡನು, ಪಾರ್ವತಿಯನ್ನು 
ಹೆಂಡತಿಯು ಪೂಜಿಸಿ ಅಂತಿಮವಾಗಿ ಲಕ್ಷ್ಮೀನಾರಾಯಣರಿಗೆ ಸಮಗ್ರ 
ಪೂಜೆಯನ್ನು ಸಮರ್ಪಿಸ ಬೇಕು. ಪುರೋಹಿತರು ದೊರಕದೇ ಇದ್ದಾಗ, ಗಂಡನು 
ನ್ಯಾಸದ ತನಕ ಎಲ್ಲ ಪೂಜೆಯನ್ನು ಮಾಡಿ, ಮುಂದೆ ಮಂತ್ರವನ್ನು ಹೇಳುತ್ತಾ 
ಹೆಂಡತಿಯ ಮೂಲಕ ಷೋಡಶೋಪಚಾರ ಪೂಜೆಯನ್ನು ಮಾಡಿಸಬಹುದು. 
ಗಂಡನಿಗೂ ಕೂಡ ಪೂಜೆಯಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ 
ಯರು ಷೋಡಶೋಪಚಾರ ಪೂಜೆಗಳನ್ನು ಮಾತ್ರ ಆಚರಿಸಬೇಕು. ಅಥವಾ 
ಈ ಪುಸ್ತಕದಲ್ಲಿ ನೀಡಿದ ದಿವಸೀಗೌರಿ ಹಬ್ಬದ ಹಾಡುಗಳನ್ನು ಹೇಳುತ್ತಾ 
ಪೂಜಿಸಬೇಕು. ಇದು ಸ್ತ್ರೀಯರು ಆಚರಿಸಲೇಬೇಕಾದ ಪೂಜೆ. 


(25 


ವಿಷಯಾನುಕ್ರಮಣಿಕೆ 


ಪೂಜೆಗೆ ಬೇಕಾಗುವ ಸಾಮಗ್ರಿಗಳು. 

ವ್ರತನಿಯಮಾನುಷ್ಠಾನಗಳು. 

ಭೀಮನ ಅಮಾವಾಸ್ಕೆ ಹಾಗೂ ದಿವಸೀಗೌರಿ ಪೂಜೆಯ 

ಸಂಪ್ರದಾಯಗಳು. 

ಜ್ಯೋತಿರ್ಭೀಮೇಶ್ವರ ವ್ರತದ ಪೂಜಾವಿಧಾನ 

ಭೀಮನ ಅಮಾವಾಸ್ಯೆಯ ಕಥೆ 

ಪಾರ್ವತಿಯ ಕಥೆ 

ಪಾರ್ವತಿದೇವಿಯ ಅವತಾರ 

ಪಾರ್ವತಿಯ ಜನನದಿಂದ ಪರಮಾತ್ಮನಿಗಾದ ಸಂತೋಷ 

ಪಾರ್ವತಿಯು ಹೇಗೆ ಬೆಳೆದಳು? 

ನಾರದರಿಗೂ ಹಿಮವಂತನಿಗೂ ಭೇಟಿ 

ರುದ್ರದೇವರನ್ನು ಕಂಡ ಹಿಮಾಚಲನಿಗೆ ಯಾವ ಭಾವ ಮೂಡಿತು? 

ರುದ್ರದೇವರನ್ನು ಮಾತನಾಡಿಸಿದ ಧೀರೆ 

ವಿವಾಹಕ್ಕಾಗಿ ಪಾರ್ವತಿಯ ತಪಸ್ತು 

ಪಾರ್ವತಿಯ ಕಠಿಣವಾದ ತಪಸಿನ ಪರಿಣಾಮ 

ಪಾರ್ವತಿಯ ತಪಸಿಗೆ ಒಲಿದರು ರುದ್ರದೇವರು 

ಪ್ರತ್ಯಕ್ಷರಾದರು ರುದ್ರದೇವರು 

ಪಾರ್ವತಿಯ ತಪಸಿಗೆ ಹೀಗೆ ವರವನ್ನಿತ್ತರು 

ಪಾರ್ವತೀ ಪರಮೇಶ್ವರರ ವಿವಾಹದ ಸಿದ್ದತೆ 

ಗಿರಿಜಾ ಕಲ್ಯಾಣ 

ವರಪೂಜೆಯ ವೈಭವ 

ಶಿವ-ಪಾರ್ವತಿಯರ ವಿವಾಹ ಮಹೋತವದ ವರ್ಣನೆ 
-4- 


22. 
23. 
24. 
25. 
26. 
21. 
28. 
29 


ಕನ್ಯಾದಾನ ಮಾಡಿ ಧನ್ಯನಾದ ಹಿಮವಂತ 

ತವರು ಮನೆಯಿಂದ ಗಂಡನ ಮನೆಗೆ ತೆರಳಿದ ಪಾರ್ವತಿ 
ಗಿರಿಜಾ ಕಲ್ಯಾಣವನ್ನು ಕೇಳುವುದರಿಂದ ದೊರಕುವ ಫಲ 
ಶಿವ-ಪಾರ್ವತಿಯರ ವಿಹಾರ 

ಷಣ್ಮುಖ ಹಾಗೂ ಗಣಪತಿಯರನ್ನು ಹಡೆದಳು ಪಾರ್ವತಿ 
ಹಾಡುಗಳು - ದಿವಸೀಗೌರಿಯ ಹಾಡು 

ಪಾರ್ವತೀ ಕಲ್ಯಾಣ 

ಅಡುಗೆಗಳು 


100 
102 
104 
104 
106 
109 
112 
126 


ಮುನ್ನುಡಿ 


ಆಷಾಢಮಾಸದ ಅಮಾವಾಸ್ಯೆಯನ್ನು ಭೀಮನ ಅಮಾವಾಸ್ಯೆ ಎಂದೇ 
ಕರೆಯುತ್ತಾರೆ. ಜ್ಯೋತಿರ್ಭಿಮೇಶ್ವರವ್ರತವನ್ನು ಈ ದಿನ ಅನುಷ್ಠಾನ ಮಾಡಬೇಕು. 
ಕೆಲವರು "ಪತಿಸಂಜೀವಿನಿವ್ರತ' ಎಂಬುದಾಗಿಯೂ ಇದನ್ನು ಕರೆಯುತ್ತಾರೆ. 
ದಿವಸೀಗೌರಿವ್ರತ, ದಿವಸೀಗೌರಿಪೂಜೆ, ಭೀಮನ ಅಮಾವಾಸ್ಥೆ, ಗಂಡನಪೂಜೆ 
ಇವುಗಳೆಲ್ಲಾ ಈ ವ್ರತಕ್ಕಿರುವ ಹೆಸರುಗಳು. ದಕ್ಷಿಣಭಾರತದಲ್ಲಿ ವ್ಯಾಪಕವಾಗಿ ಇದರ 
ಆಚರಣೆಯು ಇರುತ್ತದೆ. ಸ್ಕಾಂದಪುರಾಣದಲ್ಲಿಇದರ ಕಥೆಯಿದೆ ಎಂಬುದಾಗಿ ಬೇರೆ 
ಪ್ರಕಾಶನದವರು ಬರೆದಿದ್ದಾರೆ. ಆದರೆ ಹುಡುಕಿದಾಗ ಭವಿಷ್ಯಪುರಾಣದಲ್ಲಿ ಮತ್ತು 
ಸ್ಕಾಂದಪುರಾಣದಲ್ಲಿ ಈ ಕಥೆಯು ಸಿಗುತ್ತಿಲ್ಲ. ಆದರೆ ಸಂಪ್ರದಾಯಗತವಾದ 
ಪದ್ಯಗಳಲ್ಲಿ ಮತ್ತು ಪರಂಪರ ಪ್ರಾಪ್ತವಾದ ಐತಿಹ್ಯದಲ್ಲಿ ಈ ಕಥೆಯು ಪ್ರಸಿದ್ಧವಾಗಿದೆ. 
ಈ ದೃಷ್ಟಿಯಿಂದ ಜ್ಯೋತಿರ್ಭಿಮೇಶ್ವರವ್ರತದ ಕಥೆಯನ್ನು ಈ ಪುಸ್ತಕದಲ್ಲಿ 
ಸಂಗ್ರಹಿಸಲಾಗಿದೆ. 


ಅವಿವಾಹಿತರು ಈ ವ್ರತವನ್ನು ಅನುಷ್ಠಾನ ಮಾಡುವುದರಿಂದ ಶೀಘ್ರವಾಗಿ 
ಎವಾಹವಾಗುತ್ತದೆ. ವಿವಾಹಿತರಾದ ಸ್ತ್ರೀಯರು ಈ ವ್ರತವನ್ನು ಅನುಷ್ಠಾನ 
ಮಾಡುವುದರಿಂದ ಗಂಡನ ಆಯುಷ್ಯವು ಅಭಿವೃದ್ಧಿಯಾಗುತ್ತದೆ. ಆ ಕಾರಣದಿಂದ 
ಪ್ರತಿಯೊಬ್ಬರೂ ಈ ವ್ರತವನ್ನು ಅನುಷ್ಠಾನ ಮಾಡಬೇಕು. ತನ್ಮೂಲಕ ರುದ್ರದೇವರ 
ಹಾಗೂ ಪಾರ್ವತೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ, ಇವರೀರರ್ವರ ಮುಖಾಂತರ 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಜಯಾಪತಿ ಸಂಕರ್ಷಣ ಮತ್ತು 
ಲಕ್ಷ್ಮೀನೃಸಿಂಹದೇವರ ಅನುಗ್ರಹವನ್ನು ಸಂಪಾದಿಸಿ, ಸಮಸ್ತ ಸನ್ಮಂಗಳಗಳನ್ನು 
ಪಡೆದುಕೊಳ್ಳಬೇಕು. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ರವಿ ಕಾಳಾಪುರ, ಶ್ರೀಮತಿ 
ಸವಿತಾ ಕಾಳಾಪುರ ಇವರ ಕುಟುಂಬವರ್ಗದವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಈ ಜ್ಞಾನಯಜ್ಞದ ಪುಣ್ಯರಾಶಿಯು ದೊರಕಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


ಜ್ಯೋತಿರ್ಭೀಮೇಶ್ವರ ವ್ರತದ 


ಆಚಾರ-ವಿಚಾರ 


ಜ್ಯೋತಿರ್ಭೀಮೇಶ್ವರ ವ್ರತ 


ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 


* ಸಕಲ ಪೂಜಾ ಪರಿಕರಗಳು. 

% ಅರಿಶಿಣದ ಕೊಂಬು, ಬಟ್ಟಲಡಿಕೆ ಹಾಗೂ ನಾಣ್ಯಗಳಿಂದ ಕೂಡಿರುವ ಒಂದು 
ದೊಡ್ಡ ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ. 

% ಆತಟ್ಟೆಯ ಮೇಲೆ ಎರಡು ತುಪ್ಪದ ದೀಪಸ್ತಂಭಗಳು. ಐದುಕಡೆ ಉರಿಯುವ 
ಸ್ತಂಭವಾದರೆ ಶ್ರೇಷ್ಠ. 

೫. ಹೊಸ್ತಿಲಿನ ಶುದ್ಧಿ ಹಾಗೂ ರಂಗವಲ್ಲಿ. 


* ಮಂಗಳಾರತಿ ಬತ್ತಿಗಳು. 

% ಅರಿಶಿಣ, ಕುಂಕುಮ, ಭಗವಂತನಿಗೆ ನಿವೇದಿತವಾದ ಪುಷ್ಪಗಳು, ಮಾಲೆಗಳು, 
ತುಳಸೀ, ಗಂಧ, ಅಕ್ಷತೆ, ತೀರ್ಥ ಮೊದಲಾದವು. 

* ವಿಳೇದೆಲೆ, ಅಡಿಕೆ, ತೆಂಗಿನಕಾಯಿ ಮೊದಲಾದವು. 

೫% ನೆನೆಯಿಟ್ಟಕಡಲೆಕಾಳುಗಳು. ಗೆಜ್ಜೆವಸ್ತ್ರ , ಆರತಿಗಾಗಿ ಹೂರಣ. 

ಜ್ಯ ನೈವೇದ್ಯಕ್ಕೆ ಭಗವಂತನಿಗೆ ನಿವೇದಿತವಾದ ಹೂರಣದ ಕಡುಬು ಹಾಗೂ 
ಇತರ ನೈವೇದ್ಯ ಪದಾರ್ಥಗಳು. 

% ಹೊಸ್ತಿಲ ಮೇಲೆ ಹೊಡೆಯುವುದಕ್ಕಾಗಿ ಎರಡು ಭಂಡಾರಗಳು. 

೫% ಅವಿವಾಹಿತರಿಗೆ ಐದು ಎಳೆಯ ಐದು ಗಂಟಿನ ದಾರ. ವಿವಾಹಿತರಿಗೆ ಒಂಬತ್ತು 
ಗಂಟಿನ ಒಂಬತ್ತು ಎಳೆಯ ದಾರ. 

* ಈ ಪುಸ್ತಕದ ಕೊನೆಯಲ್ಲಿ ನೀಡಿದ ಅಡುಗೆಗೆ ಉಪಯುಕ್ತವಾದ ಎಲ್ಲ 
ಪದಾರ್ಥಗಳು. 


ಜ್ಯೋತಿರ್ಭೀಮೇಶ್ವರ ವ್ರತ 
ವ್ರತನಿಯಮಾನುಷ್ಠಾನಗಳು 


* ಆಷಾಢ ಮಾಸದ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಎಂದು 
ಕರೆಸಿಕೊಳ್ಳುತ್ತದೆ. "ಆಟೀ ಅಮಾವಾಸ್ಯೆ' ಎಂದೂ ಕೂಡ ಇದನ್ನು ಕರೆಯುತ್ತಾರೆ. 
ಸೌರಮಾನವನ್ನು ಆಚರಿಸುವವರು ಕರ್ಕಾಟಕ ಮಾಸವನ್ನು "ಆಟೀ' ಎಂದು 
ಕರೆಯುತ್ತಾರೆ. '` 


೫. ಭೀಮನ ಅಮಾವಾಸ್ಯೆ ಎಂಬಲ್ಲಿರುವ ಭೀಮ ಎಂದರೆ ಭೀಮೇಶ್ವರನೆನಿಸಿದ 
ರುದ್ರದೇವ ಎಂದರ್ಥ. ಜ್ಯೋತಿರ್ಭೀಮೇಶ್ವರ ಎಂದರೆ ಜ್ಯೋತಿಯಲ್ಲಿ 
ಭೀಮಶ್ಚೇರನೆನಿಸಿದ ರುದ್ರದೇವರನ್ನು ಪೂಜಿಸುವ ವ್ರತ ಎಂದರ್ಥ. ಆದ್ದರಿಂದ 
ದೀಪದಲ್ಲಿಯೇ ರುದ್ರದೇವರನ್ನು ಇಂದು ಪೂಜಿಸಬೇಕು. 


%* ಆಷಾಢಮಾಸದಲ್ಲಿ ಗಂಡನ ಮನೆಯಿಂದ ತವರುಮನೆಗೆ ತನ್ನ ಪತಿಯ ಜೊತೆ 
ಬಂದು ನವವಧುಗಳು ಶಿವ-ಪಾರ್ವತಿಯರನ್ನು ಪೂಜಿಸಬೇಕು. ಅನ್ಯೋನ್ಯ 
ದಾಂಪತ್ಯಕ್ಕಾಗಿ ರುದ್ರದೇವರನ್ನು ಪ್ರಾರ್ಥಿಸಬೇಕು. 


೫ ಇದು ಸ್ತ್ರೀಯರಿಗೆ ಸಂಬಂಧಿಸಿದ ವ್ರತವಾದರೂ ಕೂಡ ಉಮಾಮಹೇಶ್ವರರನ್ನು 
ಪತಿ-ಪತ್ನಿಯರು ಒಟ್ಟಿಗೆ ಆರಾಧಿಸುವುದೇ ಸರ್ವಶ್ರೇಷ್ಠವಾಗಿದೆ. ಗಂಡನಿಗೆ 
ಸಾಧ್ಯವಾಗುವುದೇ ಇಲ್ಲ ಎಂಬ ಪಕ್ಷದಲ್ಲಿ ಗೌರಿಯ ಹಾಡುಗಳನ್ನು ಹೇಳುತ್ತಾ 
ಪತ್ನಿಯು ದಿವಸೀಗೌರಿ ಪೂಜೆಯನ್ನು ಆಚರಿಸಬೇಕು. 


* ಜ್ಯೋತಿರ್ಭಿಮೇಶ್ವರವ್ರತವೆಂದರೆ ದೀಪದಲ್ಲಿ ಪಾರ್ವತಿಯ ಜೊತೆ 
ರುದ್ರದೇವರನ್ನು ಪೂಜಿಸುವ ವ್ರತ ಎಂದರ್ಥ. ಆದ್ದರಿಂದ ಎರಡು ದೊಡ್ಡ 
ತುಪ್ಪದ ದೀಪವನ್ನು ಹಚ್ಚಿ, ಅದರಲ್ಲಿ ಪಾರ್ವತೀಪರಮೇಶ್ವರರನ್ನು ಆವಾಹನೆ 
ಮಾಡಿ ಪೂಜೆಯನ್ನು ಮಾಡಬೇಕು. ಶಿವ-ಪಾರ್ವತಿಯರನ್ನು ಜೊತೆ 
ಜೊತೆಯಾಗಿ ಗಂಡಹಂಡತಿಯರು ಕೂಡಿ ಮಾಡುವ ಈ ಪೂಜೆಯು ಬಹಳ 
ಚೇತೋಹಾರಿ. ಬಹುಷಃ ವರ್ಷದ ಎಲ್ಲ ಪೂಜೆಗಳಲ್ಲಿ ಇಂತಹ ಪೂಜೆಯ 
ಸೊಬಗನ್ನು ಅನುಭವಿಸಲು ನಮಗೆ ಸಾಧ್ಯವಿಲ್ಲ. 


-9- 


ಜ್ಯೋತಿರ್ಭೀಮೇಶ್ವರ ವ್ರತ 


* ಅರುಣೋದಯಕಾಲದಲ್ಲೆದ್ದು ತಳಿರುತೋರಣಗಳಿಂದ ಗೃಹವನ್ನು 
ಸಿಂಗರಿಸಬೇಕು. ಪೂಜೆಗಾಗಿ ಮಂಟಪವೊಂದನ್ನೂ ಕೂಡ ಸಿದ್ಧಗೊಳಿಸಬೇಕು. 
ದೇವರ ಮಂಟಪದ ಎದುರು ಮನೆಯ ಮುಂದೆ ಮತ್ತು ಹೊಸ್ತಿಲಿಗೆ ಸುಂದರ 
ರಂಗೋಲಿಗಳನ್ನು ಬಿಡಿಸಬೇಕು. 


೫% ಮಂಟಪದಲ್ಲಿ ರೇಷ್ಮೆಯ ವಸ್ತವನ್ನು ಹಾಸಿ, ಅದರ ಮೇಲೆ ಒಂದು ಬೆಳ್ಳಿಯ 
ತಟ್ಟೆಯನ್ನಿಡಬೇಕು. ಆ ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ, ಅರಿಶಿನದ ಕೊಂಬು, 
ಬಟ್ಟಲಡಿಕೆಗಳು, ನಾಣ್ಯ ಮೊದಲಾದ ಮಂಗಳ ಪದಾರ್ಥಗಳನ್ನು ಇಡಬೇಕು. 
ಆ ಧಾನ್ಯದ ಮೇಲೆ ಎರಡು ದೀಪಸ್ತಂಭಗಳನ್ನು ಇಡಬೇಕು. ಒಂದೊಂದು 
ದೀಪಸ್ತಂಭದಲ್ಲಿ ಐದು ಬತ್ತಿಯನ್ನು ಹಚ್ಚುವ ವ್ಯವಸ್ಥೆಯಿರಬೇಕು. 
ಅನುಕೂಲದಿಲ್ಲದಿದ್ದಲ್ಲಿ ಒಂದು ಅಥವಾ ಎರಡು ಕಡೆ ಉರಿಯುವ ವ್ಯವಸ್ಥೆ 
ಇದ್ದರೂ ತೊಂದರೆಯಿಲ್ಲ. 


೫ ಕೆಲವರು ಮಣ್ಣಿನಲ್ಲಿ ಆಥವಾ ಅರಿಶಿನದಲ್ಲಿ ಲಿಂಗಾಕಾರದ ಗೌರೀ ಹಾಗೂ 
ರುದ್ರದೇವರನ್ನು ಮೂರ್ತಿಗಳನ್ನು ರಚನೆ ಮಾಡಿಕೊಂಡು ಪೂಜೆ ಮಾಡುತ್ತಾರೆ. 
ದೀಪಸ್ತಂಭದಲ್ಲಿ ಪೂಜೆ ಮಾಡುವುದು ಮಾಧ್ವಸಂಪ್ರದಾಯದಲ್ಲಿಲ್ಲ. 
ಸಾರ್ತಸಂಪ್ರದಾಯದಲ್ಲಿ ಮಾತ್ರ ಇದೆ. ಆದರೆ ವ್ರತದ ಅನುಷ್ಠಾನವನ್ನು 
ಗಮನಿಸಿದಾಗ ದೀಪದಲ್ಲಿಪೂಜಿಸುವುದೇ ಶ್ರೇಷ್ಠವಾಗಿದೆ ಎಂಬ ಉದ್ದೇಶದಿಂದ 
ಈ ಪುಸ್ತಕದಲ್ಲಿ ದೀಪದಲ್ಲಿಯೇ ಮಾಡಬೇಕಾದ ಪೂಜಾವಿಧಾನವನ್ನು 
ತಿಳಿಸಲಾಗಿದೆ. 

ಸೇ ಬೆಳಿಗ್ಗೆ ಕಡಲೆಕಾಳನ್ನು ನೆನೆಯಿಟ್ಟುಕೊಂಡಿರಬೇಕು. ಅದನ್ನು ಸೇರಿಸಿಯೇ ಗೌರಿಗೆ 
ಬಾಗಿಣವನ್ನು ನೀಡಬೇಕು. ಮತ್ತು ಮುತ್ತೆ; ದೆಯರಿಗೂ ಕೂಡ ಬಾಗಿಣವನ್ನು 


ನೀಡಬೇಕು. ಭಂಡಾರದ ಒಳಗೂ ಕೂಡ ಕಡಲೆಕಾಳನ್ನು ಸೇರಿಸುವ ಪದ್ಧತಿಯು 
ಇರುತ್ತದೆ. 


#* ಭಂಡಾರ ಎಂದರೆ ನಿಧಿ ಎಂದರ್ಥ. ಹಾಲಿಗೆ ಅರಿಶಿನವನ್ನು ಹಾಕಿ, ಅದರಿಂದ 
ಅಕ್ಕಿಹಿಟ್ಟನ್ನು ಅಥವಾ ಗೋಧಿಹಿಟ್ಟನ್ನು ಕಲಿಸಿ ಉಂಡೆ ಮಾಡಿಕೊಳ್ಳಬೇಕು. 


-10- 


ಜ್ಯೋತಿರ್ಭೀಮೇಶ್ವರ ವ್ರತ 


ಭಂಡಾರ ಒಡೆಯುವುದಕ್ಕಾಗಿ ಒಂದು ಕತ್ತಿಯನ್ನೂ ಕೂಡ ಮಾಡುವ ಪದ್ಧತಿ 
ಇದೆ. ಕೆಲವರು ಚಪ್ಪಟೆಯಾಗಿ ಮಾಡುತ್ತಾರೆ. ಕೆಲವರು ಸೌತೆಕಾಯಿಯಂತೆ 
ಉದ್ದ ಮಾಡುತ್ತಾರೆ. ಆ ಹಿಟ್ಟಿನ ಒಳಗೆ ಬಂಗಾರ, ಬೆಳ್ಳಿಯ ನಾಣ್ಯಗಳನ್ನು 
ಇಡುವುದು ಸೂಕ್ತ. ಅಥವಾ ಮುತ್ತು, ರತ್ನ, ಮೊದಲಾದವುಗಳನ್ನು ಇಡಬೇಕು. 
ಕಬ್ಬಿಣದ ಅಥವಾ ಬೇರೆ ಲೋಹದ ನಾಣ್ಯವಿಡುವುದು ಅಷ್ಟು 
ಶ್ರೇಷ್ಠವಾಗುವುದಿಲ್ಲ. | 

೫ ಮನೆಯಲ್ಲಿರುವ ಅಣ್ಣ-ತಮ್ಮಂದಿರ ಮೂಲಕ ಭಂಡಾರವನ್ನು ಒಡಿಸಬೇಕು. 
ಅದರೊಳಗಿರುವ ನಿಧಿಯನ್ನು ಅವರಿಗೆ ಉಡುಗೊರೆ ರೂಪದಲ್ಲಿ 
ಮ್ತ್ರಾ ದಿಗಳನ್ನಿಟ್ಟು ಹಣೆಗೆ ತಿಲಕವನ್ನು ಹಚ್ಚಿ ನೀಡಬೇಕು. 


೫%. ಅಣ್ಣತಮ್ಮಂದಿರು ಇಲ್ಲದಿದ್ದಾಗ ಗಂಡುಮಕ್ಕಳ ಮೂಲಕ ಭಂಡಾರ ಒಡಿಸುವ 
ಪದ್ಧತಿ ಇರುತ್ತದೆ. ಯಾರೂ ಇಲ್ಲದಿದ್ದಾಗ ಪ್ರಯತ್ನಪೂರ್ವಕವಾಗಿ ಕರೆಸಿ 
ಭಂಡಾರವನ್ನು ಒಡಿಸಬೇಕು. ಹೆಣ್ಣುಮಕ್ಕಳು ಭಂಡಾರವನ್ನು ಒಡಿಯುವ 
ಸಂಪ್ರದಾಯವಿಲ್ಲ. 

೫ ಭಂಡಾರವಿಡುವ ಮೊದಲು ಹೊಸ್ತಿಲನ್ನು ಶುಭ್ರಗೊಳಿಸಿ, ರಂಗವಲ್ಲಿ ಹಾಕಿ, 
ಹೊಸ್ತಿಲು ಪೂಜೆಯನ್ನು ಮಾಡಿ, ಅನಂತರ ಆ ಹೊಸ್ತಿಲಿನಲ್ಲಿರುವ 
ಲಕ್ಷ್ಮೀದೇವಿಗೆ ಭಂಡಾರವನ್ನು ಸಮರ್ಪಣೆ ಮಾಡಿ, ಲಕ್ಷ್ಮೀದೇವಿಯು ನಮಗೆ 
ನಿಜರೂಪವಾಗಿ ಅದನ್ನು ಕೊಡುತ್ತಿದ್ದಾಳೆ. ತವರುಮನೆಗೆ ಅಭಿವೃದ್ಧಿಯಾಗಲಿ 
ಎಂಬ ಅನುಸಂಧಾನದಿಂದ ಭಂಡಾರವನ್ನು ಒಡಿಸಬೇಕು. 

% ಸ್ತ್ರೀಯರಿಗೆ ""ದ್ವಿಕುಲೋದ್ಧಾರಿಣೀ"" ಎಂಬ ಹೆಸರಿದೆ. ಗಂಡನ ಮನೆಗೆ 
ವಿವಾಹಿತರಾಗಿ ತೆರಳಿದರೂ ಕೂಡ ತವರು ಮನೆಯ ಅಭಿವೃದ್ಧಿಗೂ ಕೂಡ 
ಅವರೇ ಕಾರಣರಾಗಿರುತ್ತಾರೆ. ಆದ್ದರಿಂದ ಭೀಮನ ಅಮಾವಾಸ್ಯೆಯ . 
ಪೂಜೆಯಿಂದ ಆ ಹೆಣ್ಣುಮಕ್ಕಳು ತವರುಮನೆಗೆ ಸಕಲವಿಧವಾದ ಅಭಿವೃದ್ಧಿಯನ್ನು 
ಅಪೇಕ್ಷಿಸುತ್ತಾರೆ. ಇವರ ಅಪೇಕ್ಷೆಯಂತೆ ಲಕ್ಷ್ಮೀದೇವಿಯು ತವರುಮನೆಗೆ 
ಅಭಿವೃದ್ಧಿಯನ್ನು ನೀಡುತ್ತಾಳೆ. | 


-11- 


ಜ್ಯೋತಿರ್ಭೀಮೇಶ್ವರ ವ್ರತ 


* ವಿವಾಹವಾಗುವ ಮೊದಲೂ ಕೂಡ ಭೀಮನ ಅಮಾವಾಸ್ಯೆಯ 
ಆಚರಣೆಯನ್ನು ಮಾಡಬೇಕು. ಉತ್ತಮ ಪತಿಯು ದೊರಕುವಂತೆ 
ಪ್ರಾರ್ಥಿಸಬೇಕು. ಹಾಗೂ ಅಣ್ಣತಮೃದಿರಿಗೆ ವಿವಾಹವಾಗದಿದ್ದರೆ 
ವಿವುಹವಾಗಲಿ ಎಂದು ಪ್ರಾರ್ಥಿಸಿ ಭಂಡಾರವನ್ನು ಒಡಿಸಬೇಕು. ಭಂಡಾರ 
ಒಡೆದ ಮೇಲೆ "ಕೇವಲ ಹೊನ್ನು ಬೇಕೋ, ಅಥವಾ ಹೆಣ್ಣುಬೇಕೋ' ಎಂದು 
ಕೇಳಿ, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಜೀವನವು ಸಾರ್ಥಕವಾಗುಂತೆ 
ಅಣ್ಣು ತಮ್ಮಂದಿರಿಗೆ ಹೆಣ್ಣು ದೊರಕಲಿ ಎಂದು ಹಾರೈಸಬೇಕು. 


ಸೇ ಭಂಡಾರ ಒಡೆಯುವ ಪದ್ಧತಿ ಮತ್ತೊಂದು ರೀತಿಯಲ್ಲಿ ಹೀಗಿದೆ - 
ಅರಿಶಿನಪುಡಿಯನ್ನು ಸೇರಿಸಿ, ಹಾಲಿನಲ್ಲಿ ಗೋಧಿಹಿಟ್ಟನ್ನು ಗಟ್ಟಿಯಾಗಿ 
ಕಲಿಸಬೇಕು. ಅದನ್ನು ಎರಡು ಬಟ್ಟಲುಗಳ ಆಕಾರವನ್ನಾಗಿ ಮಾಡಬೇಕು. 
ಒಂದು ಬಟ್ಟಲಿನಲ್ಲಿ ನೆನೆಸಿದ ಕಡಲೆಬೇಳೆ ಹಾಗೂ ನಿಧಿಯನ್ನು 
ಅದರಲ್ಲಿಡಬೇಕು. ಇನ್ನೊಂದು ಬಟ್ಟಲನ್ನು ಅದರ ಮೇಲೆ ಮುಚ್ಚಬೇಕು. 
ನೈವೇದ್ಯ ಮಾಡಿದ ಮೇಲೆ ಅಣ್ಣತಮ್ಮಂದಿರ ಮೂಲಕ ಆ ಬಟ್ಟಲನ್ನು 
ತೆಗೆಸಬೇಕು. ಅದರಲ್ಲಿದ್ದ ಬೇಳೆಯನ್ನು ಹಾಗೂ ನಿಧಿಯನ್ನು ಕೊಟ್ಟು ಅವರಿಗೆ 
ಆರತಿ ಮಾಡಬೇಕು. ತವರುಮನೆ ಶ್ರೀಮಂತವಾಗಲಿ ಎಂದು ಹಾರೈಸಬೇಕು. 
ಅಣ್ಣುತಮ್ಮಂದಿರಿಗೆ ಸೌಭಾಗ್ಯ ದೊರಕಲಿ ಎಂದು ಹಾರೈಸಬೇಕು. 


% ಅಣ್ಣುತಮ್ಮಂದಿರಿಗೆ ಶ್ರೇಯಸ್ಸನ್ನು ಹಾಗೂ ತವರುಮನೆಗೆ ಅಭಿವೃದ್ಧಿಯನ್ನು 
ಅಪೇಕ್ಷಿಸುವುದು ಹೆಣ್ಣುಮಕ್ಕಳ ಒಂದು ಕರ್ತವ್ಯವಾದರೆ, ಗಂಡನಿಗೆ 
ದೀರ್ಫಾಯುಷ್ಯವನ್ನು ಅಪೇಕ್ಟಿಸುವುದೂ ಕೂಡ ಮುಖ್ಯಧರ್ಮವಾಗಿದೆ. 
ಅದಕ್ಕಾಗಿಯೇ ಈ ವ್ರತವನ್ನು ಹೆಣ್ಣುಮಕ್ಕಳಿಗೆ ಭಗವಂತನು ನೀಡಿದ್ದಾನೆ. 
ಗಂಡನಿಗೆ ಉತ್ತಮ ಆರೋಗ್ಯವು ದೊರಕಲಿ. ಆಯುಷ್ಯವು ಅಭಿವೃದ್ಧಿಯಾಗಲಿ 
ಎಂಬುದಾಗಿ ಉಮಾಮಹೇಶ್ವರರಲ್ಲಿ ಅನನ್ಯಭಾವನೆಯಿಂದ ಪ್ರಾರ್ಥನೆ 
ಮಾಡಬೇಕು. ತನ್ಮೂಲಕ ಗಂಡನ ಪೂಜೆ ಮಾಡಿ, ಈ ವ್ರತವನ್ನು 
ಸಾರ್ಥಕಗೊಳಿಸಬೇಕು. 


-12- 


ಜ್ಯೋತಿರ್ಭೀಮೇಶ್ವರ ವ್ರತ 


೫ ಉಮಾಮಹೇಶ್ವರರನ್ನು ಪೂಜಿಸಿದ ಮೇಲೆ, ಭಂಡಾರ ಒಡೆದ ಮೇಲೆ ಗಂಡನಿಗೆ 
ಪಾದಪೂಜೆ ಮಾಡಬೇಕು. ಗಂಡನ ಪಾದಗಳಲ್ಲಿತಲೆಯಿಟ್ಟು ಆಶೀರ್ವಾದವನ್ನು 
ಪಡೆದುಕೊಳ್ಳಬೇಕು. ಮತ್ತು ಹೂಗುಚ್ಛದಿಂದ ಕೂಡಿದ ಒಂಭತ್ತು ಎಳೆಯ 
ದೋರವನ್ನು ಗಂಡನ ಕೈಯಿಂದ ಕಟ್ಟಿಸಿಕೊಳ್ಳಬೇಕು. 


* "ಪತಿರೇವ ಗುರುಃ ಸ್ತ್ರೀಣಾಮ್‌' ಎಂದು ಶಾಸ್ತ್ರ ವಚನವಿದೆ. ಪುರುಷರು ತಮ್ಮ 
ಗುರುಗಳ ಸೇವೆ, ಶುಶ್ರೂಷೆಗಳಿಂದ ಭಗವಂತನ ಅನುಗ್ರಹ ಪಡೆಯಬೇಕು. 
ಸ್ತ್ರೀಯರಿಗೆ ಗಂಡನೇ ಗುರುವಾದ್ದರಿಂದ ಗಂಡನ ಸೇವೆ, ಶುಶ್ರೂಷೆಗಳಿಂದ 
ಭಗವಂತನ ಅನುಗ್ರಹ ಪಡೆಯಬೇಕು. ""ಎಂದೂ ಸಹ ಗಂಡನಿಗೆ ಎದುರು 
ಮಾತನಾಡುವುದಿಲ್ಲ. ಮನೆಯ ಕರ್ತವ್ಯಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತೇನೆ. 
ಹರಿವಾಯುಗುರುಗಳನ್ನು ಗಂಡನಲ್ಲಿಯೇ ಕಾಣುತ್ತೇನೆ. ಅವನಿಗೆ ಹೇಳದೇ 
ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ. ಪ್ರಾಮಾಣಿಕಳಾಗಿ ಜೀವನವನ್ನು 
ನಡೆಸುತ್ತೇನೆ. ಗಂಡನ ಶುಶ್ರೂಷೆಯೇ ನನ್ನ ಜೀವನದ ಏಕೈಕ ಉದ್ದೇಶ. 
ಏತನ್ಮೂಲಕ ಮಕ್ಕಳಿಗೆ ಉತ್ತಮ ಸಂಸ್ಕೃತಿಯನ್ನು ನೀಡುತ್ತೇನೆ'' ಹೀಗೆ 
ಸಂಕಲ್ಪವನ್ನು ಮಾಡಿ, ಉಮಾಮಹೇಶ್ವರರಿಗೆ ಪೂಜೆಯನ್ನು 
ಮಾಡುವುದರಿಂದಷ್ಟೇ ಈ ವ್ರತವು ಸಾರ್ಥಕವಾಗುತ್ತದೆ. ಸ್ಟೇಚ್ಛವಾದ 
ಜೀವನವನ್ನು ನಡೆಸುವ ಮೂಲಕ ಗಂಡನನ್ನು ತನಗಿಂತ ಉತ್ತಮನೆಂಬ 
ಭಾವನೆಯನ್ನು ಹೊಂದದೇ ಈ ವ್ರತವನ್ನು ಅನುಷ್ಠಾನ ಮಾಡಿದರೆ, ಯಾವುದೇ 
ಪ್ರಯೋಜನವು ದೊರಕುವುದಿಲ್ಲ. 

೫: ಸ್ತ್ರೀಯರಿಗೆ ಪಾತಿವ್ರತ್ಯವೇ ಪರಮಮುಖ್ಯಧರ್ಮವಾಗಿದೆ. ಅದರ ಸಂರಕ್ಷಣೆಯೇ 
ಭೀಮನ ಅಮಾವಾಸ್ಯೆಯ ಮುಖ್ಯ ಉದ್ದೇಶ. ಆದ್ದರಿಂದ ವರ್ಷದಲ್ಲಿ ಬರುವ 
ಅನೇಕ ವ್ರತಗಳಲ್ಲಿ ಭೀಮನ ಅಮಾವಾಸ್ಯೆಯು ಸ್ತ €ಯರ ಸಾಧನೆಗೆ ಹೇಳಿಟ್ಟ 
ವ್ರತವಾಗಿದೆ. ಅತ್ಯಂತ ನಿಷ್ಠೆಯಿಂದಲೇ ಇದನ್ನು ಅನುಷ್ಠಾನ ಮಾಡಿ, 
ಸೌಭಾಗ್ಯವನ್ನು ಪಡೆದುಕೊಳ್ಳಬೇಕು. 


-13- 


ಜ್ಯೋತಿರ್ಭೀಮೇಶ್ವರ ವ್ರತ 


ಭೀಮನ ಅಮಾವಾಸ್ಕೆ ಹಾಗೂ ದಿವಸೀಗೌರಿ ಪೂಜೆಯ 
ಸಂಪ್ರದಾಯಗಳು 


೫ ಮದುವೆ ಆಗದ ಹೆಣಕ್ತಳು ವಿವಾಹವಾಗುವುದಕ್ಕಾಗಿ ಮಾಡುವ ಪೂಜೆಯೇ 


ದಿವಸೀಗೌರಿ ಪೂಜೆ. ಇದನ್ನು ಶ್ರದ್ಧೆಯಿಂದ ಆಚರಿಸಿದಾಗ ಕೂಡಲೇ 
ವಿವಾಹವಾಗುತ್ತದೆ. 


%* ತಂದೆಯಾದವನು ಮೊದಲು ಜ್ಯೋತಿರ್ಭಿಮೇಶ್ವರಪೂಜೆಯನ್ನು ಮಾಡಬೇಕು. 
ಅನಂತರ ವಿವಾಹವಾಗದ ತನ್ನ ಮಗಳ ಮೂಲಕ ದಿವಸೀಗೌರಿ ಪೂಜೆಯನ್ನು 
ಮಾಡಿಸಬೇಕು. 


% ಹೆಣಕ್ಟಳು ಯಾವುದೇ ಮಂತ್ರಗಳನ್ನು ಹೇಳಿ ಪೂಜಿಸಬಾರದು. ಆದ್ದರಿಂದ 
ಅವರು ಹೇಳಿಕೊಂಡು ಪೂಜಿಸಬೇಕಾದ ಪದ್ಯವನ್ನು ಈ ಪುಸ್ತಕದಲ್ಲಿ 
ನೀಡಲಾಗಿದೆ. ಅದರ ಪ್ರಕಾರವೇ ಪೂಜೆಯನ್ನು ಮಾಡತಕ್ಕದ್ದು. 


* ವಿವಾಹವಾದ ಮೇಲೂ ಸಹ ಒಂಭತ್ತು ವರ್ಷಗಳ ಕಾಲ ಆಷಾಢಮಾಸದ 
ಅಮಾವಾಸ್ಯೆಯ ದಿನದಂದು ದಿವಸೀಗೌರಿ ಪೂಜೆಯನ್ನು ಭಕ್ತಿಯಿಂದ 
ಆಚರಿಸಬೇಕು. 


೫ ವಿವಾಹವಾಗುವ ಮೊದಲು ದಿವಸೀಗೌರಿ ಪೂಜೆಯನ್ನು ಮಾಡಿದಾಗ ತನ್ನ 
ಮನೋಭಿಲಾಷೆಗೆ ತಕ್ಕಂಥ ಗಂಡನು ದೊರೆಯುತ್ತಾನೆ. ವಿವಾಹವಾದ ಮೇಲೆ 
ಮಾಡಿದ ದಿವಸೀಗೌರಿ ಪೂಜೆಯಿಂದ ದೊರೆತ ಗಂಡನ ಆಯುಷ್ಯವು 
ಅಭಿವೃದ್ಧಿಯಾಗುತ್ತದೆ. 

೫% ವಿವಾಹದ ಮೊದಲು ಐದು ಎಳೆಯ ದಾರಗಳನ್ನು ಐದು ಗಂಟಿನಿಂದ ತಯಾರು 
ಮಾಡಿ ಹಾಕಿಕೊಳ್ಳಬೇಕು. ವಿವಾಹವಾದ ಮೇಲೆ ಒಂಭತ್ತು ಗಂಟುಗಳುಳ್ಳ 
ಒಂಭತ್ತು ಎಳೆಯ ದಾರವನ್ನು ಧಾರಣೆ ಮಾಡಬೇಕು. 


-14- 


ಜ್ಯೋತಿರ್ಭೀಮೇಶ್ಚರ ವ್ರತ 


೫ 


ಕಟ್ಟಿಕೊಂಡಿರುವ ದೋರವನ್ನು ಶ್ರಾವಣಮಾಸದ ನಾಗರಚೌತಿಯ ದಿವಸ 
ವಿಸರ್ಜನೆ ಮಾಡುವ ಸಂಪ್ರದಾಯವಿದೆ. ಅಲ್ಲಿಯತನಕ ಧಾರಣೆ 
ಮಾಡಿರಬೇಕು. 


ದೋರವನ್ನು ಧಾರಣೆ ಮಾಡಿಕೊಳ್ಳುವಾಗ ಅದರಲ್ಲಿ ಗೌರಿಯು ಸನ್ನಿಹಿತಳಾಗಿ 
ನನ್ನ ಯಶಸ್ಸನ್ನು ನಿರಂತರ ಆಶೀರ್ವದಿಸುತ್ತಾಳೆ ಎಂಬ ಅನುಸಂಧಾನವನ್ನು 
ಮಾಡಿಕೊಳ್ಳಬೇಕು. ವಿಸರ್ಜನೆ ಮಾಡುವಾಗ ಗೌರೀದೇವಿಯು ನನಗೆ 
ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿರುತ್ತಾಳೆ. ಇವಳ ಸನ್ನಿಧಾನ 
ದೋರದಿಂದ ನನ್ನ ಹೃದಯದಲ್ಲಿ ಆಗಮಿಸಲಿ ಎಂಬುದಾಗಿ 
ಅನುಸಂಧಾನವನ್ನು ಮಾಡಿಕೊಂಡು ವಿಸರ್ಜನೆಯನ್ನು ಮಾಡಬೇಕು. 


ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಕಟ್ಟಿಕೊಂಡಿರುವ ದೋರಕ್ಕೆ ಅರಿಶಿನ, 
ಕುಂಕುಮಗಳನ್ನು ಹಾಕಿ ಪೂಜಿಸಿ ವಿಸರ್ಜಿಸುವ ಸಂಪ್ರದಾಯವಿದೆ. 
ವಿವಾಹಿತಳಾದ ಸ್ತ್ರೀಯು ಗಂಡನ ಮೂಲಕವೇ ದೋರವನ್ನು 
ಕಟ್ಟಿಸಿಕೊಳ್ಳಬೇಕು. ವಿಸರ್ಜನೆ ಮಾಡುವಾಗಲೂ ಗಂಡನ ಮೂಲಕವೇ 
ದೋರವನ್ನು ವಿಸರ್ಜನೆ ಮಾಡಬೇಕು. 


ಮದುವೆಯಾದ ಮೊದಲನೆಯ ವರ್ಷದ ಆಷಾಢಮಾಸದಲ್ಲಿಅತ್ತೆಯ ಜೊತೆ 
ಸೊಸೆಯಿರಬಾರದೆಂಬ ಸಂಪ್ರದಾಯವಿದೆ. ಆದ್ದರಿಂದ ತವರು- 
ಮನೆಯಲ್ಲಿಯೇ ಮೊದಲ ವರ್ಷ ದಿವಸೀಗೌರಿ ವ್ರತವನ್ನು ಆಚರಣೆ 
ಮಾಡಬೇಕು. 


ಮದುವೆಯಾದ ಮೊದಲ ವರ್ಷದಲ್ಲಿ ಆಷಾಢಮಾಸದ ಅಮಾವಾಸ್ಯೆಯಲ್ಲಿ 
ಗೌರೀಪೂಜೆ ಮಾಡುವ ಮೊದಲು ಆಷಾಢ ಬಹುಳ ದ್ವಾದಶಿ ಸಾಯಂಕಾಲ 
ಆರು ಗಂಟೆಗೆ ಗೌರೀಪೂಜೆಯನ್ನು ಮಾಡಬೇಕು. 

ಆಷಾಢ ಬಹುಳ ದ್ವಾದಶಿಯ ದಿವಸ ಬೀಗಿತ್ತಿಯ ಮನೆಗೆ ಬಂದು ಪೂಜೆಯನ್ನು 
ಮಾಡಿಸಬೇಕು. ಮಂಗಳಗೌರೀವ್ರತವನ್ನೂ ಕೂಡ ಆಷಾಢಬಹುಳ 


-15- 


ಜ್ಯೋತಿರ್ಭೀಮೇಶ್ವರ ವ್ರತ 


ದ್ವಾ ದಶಿಯಂದೇ ಮಾಡಬೇಕು. ಅದರ ಜೊತೆ ದಿವಸೀಗೌರಿ ಪೂಜೆಯನ್ನೂ 
ಕೂಡ ಮಾಡಬೇಕು. 


೫. ಅತ್ತೆಯಾದವಳು ಒಂದು ಪಾತ್ರೆಯಲ್ಲಿ ತೆಂಗಿನಕಾಯಿ, ಅಕ್ಕಿ, ಒಣಕೊಬ್ಬರಿ, 
ಬಟ್ಟಲು ಅಡಿಕೆ, ಅಡಿಕೆಬೆಟ್ಟಇವುಗಳನ್ನು ತುಂಬಿ ಸೊಸೆಗೆ ನೀಡಬೇಕು. ಮರದ 
ಬಾಗಿಣ ಜೊತೆಯೇ ಇದನ್ನು ಕೊಡುವ ಸಂಪ್ರದಾಯವಿದೆ. ಹಾಗೂ ಸೊಸೆಯ 
ಅಮ್ಮನಿಗೂ ಕೂಡ (ಬೀಗಿತ್ತಿಗೂ ಕೂಡ) ಹೊಸ ಸೀರೆಯನ್ನು ನೀಡಬೇಕು. 
ಐದು ರವಿಕೆ ಬಟ್ಟೆಗಳನ್ನು ಉಡುಗೊರೆಯನ್ನಾಗಿ ನೀಡಲೇ ಬೇಕು. 


% ಆಷುಢಬಹುಳ ದ್ವಾದಶಿಯ ಸಾಯಂಕಾಲದಲ್ಲಿ ವೈಭವೋಪೇತವಾಗಿ ಹೀಗೆ 
ಗೌರೀಪೂಜೆಯನ್ನು ಮಾಡಿ, ಎಲ್ಲಾ ಬ್ರಾಹ್ಮಣ ಮುತ್ತ ದೆಯರನ್ನು ಕರೆದು ಅವರಿಗೆ 
ಭಕ್ಷ $ಬೋಜ್ಯಗಳಿಂದ ಕೂಡಿದ ಊಟವನ್ನು ಬಡಿಸಿ ಸಂತೋಷ ಪಡಿಸಿ 
ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. 

೫: ಪೂಜೆಯನ್ನು ಮಾಡಿ, ಊಟೋಪಚಾರಗಳ ವೈಭವದಲ್ಲಿಯೇ ಕೆಲವರು 
ಆಸಕ್ತರಾಗುತ್ತಾರೆ. ಮಂಗಳಗೌರಿಯ ಹಾಗೂ ದಿವಸೀಗೌರಿಯ ಕಥೆಯನ್ನೇ 
ಹೇಳುವುದಿಲ್ಲ; ಕೇಳವುದೂ ಇಲ್ಲ, ಅವಶ್ಯವಾಗಿ ದಿವಸೀಗೌರಿಯ ಹಾಗೂ 
ಮಂಗಳಗೌರಿಯ ಕಥೆಯನ್ನು ವಿದ್ವಾಂಸರ ಮೂಲಕ ಹೇಳಿಸಬೇಕು. ಅಥವಾ 
ಮನೆಯಲ್ಲಿರುವವರೇ ಆದನ್ನು ಹೇಳಬೇಕು. ಉಳಿದವರು ಕೇಳಬೇಕು. 

% ಮದುವೆಯಾದ ಮೊದಲ ವರ್ಷದಲ್ಲಿ ತವರು ಮನೆಯಲ್ಲಿ ಹೀಗೆ ದಿವಸೀಗೌರಿ 
ಪೂಜೆಯನ್ನು ಮಾಡಿದ ಮೇಲೆ, ಮುಂದಿನ ಎಂಟು ವರ್ಷಗಳ ಕಾಲ ಗಂಡನ 
ಮನೆಯಲ್ಲಿ ದಿವಸೀಗೌರಿ ಪೂಜೆಯನ್ನು ಮಾಡಬೇಕು. 

% ಭಂಡಾರ ಒಡೆಸುವುದಕ್ಕಾಗಿ ಅಣ್ಣತಮ್ಮಂದಿರನ್ನು ಅವತ್ತು ಕರೆಸಬೇಕು. ಮತ್ತು 
ಅವರಿಗೆ ಯಥಾಶಕ್ತಿ ಆದರಾತಿಥ್ಯವನ್ನು ಮಾಡಬೇಕು. 

೫ ಗಂಡನ ಪೂಜೆಯನ್ನೂ ಕೂಡ ಮಾಡಬೇಕಾದ್ದರಿಂದ, ಗಂಡನ ಪಾದಗಳನ್ನು 
ತೊಳೆದು, ಅವನ ಪಾದಗಳಲ್ಲಿ ತಲೆಯನ್ನಿಟ್ಟು ನಮಸ್ಕಾರವನ್ನು ಮಾಡಿ, 
ಆಶೀರ್ವಾದ ಪಡೆದುಕೊಳ್ಳಬೇಕು. 


-16- 


ಜ್ಯೋತಿರ್ಭೀಮೇಶ್ವರ ವ್ರತ 


% ಹೆಚ್ಚು ಶ್ರದ್ಧೆಯಿಂದ ಹೀಗೆ ಮಾಡಿದಾಗ ಮಾಂಗಲ್ಯಭಾಗ್ಯವು 
ಅಭಿವೃದ್ಧವಾಗುತ್ತದೆ. ಭೀಮನ ಅಮಾವಾಸ್ಯೆಯ ದಿವಸ ಅಣ್ಣ-ತಮಂದಿರು, 
ಅವರ ಪತ್ನಿಯರು, ಗಂಡ, ಅತ್ತೆ ಮಾವ ಇವರುಗಳನ್ನು ತೃಪ್ತಿ ಪಡಿಸುವುದಕ್ಕೆ 
ಹೆಚ್ಚು ಮಹತ್ವವಿರುತ್ತದೆ. ಆದ್ದರಿಂದ ಹೆಣಕ್ಷಳು ಇದನ್ನು ಅರ್ಥಮಾಡಿಕೊಂಡು 
ಅತ್ಯಂತ ಶ್ರದ್ದೆಯಿಂದ ದಿವಸೀಗೌರಿ ಹಾಗೂ ಭೀಮನ ಅಮಾವಾಸ್ಯೆಯನ್ನು 
ಆಚರಿಸತಕ್ಕದ್ದು ಕ 

೫%: ಕೆಲವರಲ್ಲಿ ಈ ಸಂಪ್ರದಾಯವಿದೆ - ಅರುಣೋದಯಕಾಲದಲ್ಲಿಎದ್ದುಮುಖ 
ತೊಳೆದು ಸೂರ್ಯೋದಯವಾಗುವ ಮೊದಲೇ ಬಲೀಂದ್ರ ಮರದ 
(ಪಾಲೇಮರ) ಸಮೀಪಕ್ಕೆ ತೆರಳುತ್ತಾರೆ. ಕಲ್ಲಿನಿಂದ ಜಜ್ಜಿಮರದ ತೊಗಟೆಯನ್ನು 
ತೆಗೆಯುತ್ತಾರೆ. ಕಬ್ಬಿಣದ ಕತ್ತಿಯಿಂದ ತೊಗಟೆಯನ್ನು ತೆಗೆಯುವುದಿಲ್ಲ. 
ಅನಂತರ ಗೃಹಿಣಿಯು ತೊಗಟೆಯ ರಸವನ್ನು ತೆಗೆಯುತ್ತಾಳೆ. ಭಗವಂತನಿಗೆ 
ಅದನ್ನು ಸಮರ್ಪಿಸಿ ಕಹಿಯಾದ ಪಾಲತೊಗಟೆ ರಸವನ್ನು ಮನೆಯವರೆಲ್ಲರೂ 
ಪಾನ ಮಾಡುತ್ತಾರೆ. ಪಾಲೇಮರವು ದೊರಕದೇ ಇರುವ ಕೆಲವರು 
ಅಮೃತಬಳ್ಳಿಯ ರಸವನ್ನು ಪಾನ ಮಾಡುತ್ತಾರೆ. ಈ ಆಚರಣೆ ಅತ್ಯಂತ 
ಆರ್ಥಪೂರ್ಣವಾಗಿದೆ. 


ಜು ಜು ಬು ಬಜ 


-17- 


ಜ್ಯೋತಿರ್ಭೀಮೇಶ್ವರ ವ್ರತದ 


ಪೂಜಾವಿಧಾನ 


ಜ್ಯೋತಿರ್ಭೀಮೇಶ್ವರ ವ್ರತ 


ಜ್ಯೋತಿರ್ಭೀಮೇಶ್ಚರ ಪೂಜಾಪದ್ಧತಿ 
ಶ್ರೀ ಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ ॥ 


ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ | 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಯಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ I 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ | 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 

ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ। 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದ್ಧಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 
ದುಷ್ಟಾನಾಂ ವಿಪ್ಲಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ 
ಪೌಲಸ್ಕೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ನಸಂಪ್ರಾಪು ಹಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 


-19- 


ಜ್ಯೋತಿರ್ಭೀಮೇಶ್ವರ ವ್ರತ 


ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ | 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇ5ಂಪ್ರಿಯುಗಂ ಸ್ಮರಾಮಿ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀ- 
ಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷ- 
ಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । ಅನಿರು- 
ದ್ಲಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ । ನಾರ- 
ಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 


ಪ್ರಾಣಾಯಾಮ 
(ಇಲ್ಲಿಂದ ೩೫ನೆಯ ಪುಟದ ತನಕ ಪತಿಯೇ ಪೂಜೆಯನ್ನು 
ಆಚರಿಸಬೇಕು) 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿ 
ದೇವತಾಃ । ಗಾಯತ್ರ್ಯುಷ್ಠಿಗನುಷ್ಟುಬಾದಿಛಂದಾಂಸಿ । ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ । ಗಾಯತ್ರೀ ಛಂದಃ?। ಪ್ರಾಣಾಯಾಮೇ 
ವಿನಿಯೋಗಃ । 


ಓಂಭೂಃ। ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ ಭರ್ಗೋ ದೇವಸ್ಯ ಧೀಮಹಿ । 


-20- 


ಜ್ಯೋತಿರ್ಭೀಮೇಶ್ವರ ವ್ರತ 


ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತತಿ ರಸೋರಮೃತಂ 
ಬ್ರಹ್ಮ ಭೂಭುರ್ವಸ್ಪ ರೋಮ್‌ | 
ಸಂಕಲ 
೦) 

ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ. ಶ್ಲೇತವರಾಹಕಲ್ಲೇ ವೈವಸ್ವತಮನ್ವಂತರೇ ಅಷ್ಟಾ- 
ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಸ ಶಾಲೀವಾಹನ- 
ಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 
ಷಷ್ಠಿಸಂವತ್ಸರಾಣಾಂ ಮಧ್ಯೇ ......... ನಾಮ ಸಂವತ್ನರೇ- ದಕ್ಷಿಣಾ: ಯನೇ 
ವರ್ಷಖತೌ ಭಾದ್ರಪದಮಾಸೇ ಶುಕ್ಲಪಕ್ಷೇ ಚತುರ್ಥ್ಯಾಂ ಶುಭತಿಥೌ 
ತ ವಾಸರಯುಕ್ತಾಯಾಂ- ...-ಶುಭನಕ್ಷತ್ರ .... ಶುಭಯೋಗ: .... ಶುಭಕರಣ- 
ಏವಂಗುಣವಿಶೇಷಣವಿಶಿಷ್ಟಾಯಾಮ್‌ ಅಸ್ಮಾಕಂ ಸಹ ಕುಟುಂಬಾನಾಂ 
ಕ್ಷೇಮಸ್ಕೈರ್ಯವಿಜಯವೀರ್ಯಆಯುರಾರೋಗ್ಯಾಭಿ- ವೃದ್ಧ್ಯರ್ಥಂ, 
ಧರ್ಮಾರ್ಥ-ಕಾಮಮೋಕ್ಪಾಖ್ಯಚತುರ್ವಿಧ ಪುರುಷಾರ್ಥಸಿದ್ದ್ಯರ್ಥಂ, 
ಪುತ್ರ-ಪೌತ್ರಾದ್ಯಭಿವೃದ್ಧ್ಯರ್ಥಂ ಇಷ್ಟಾರ್ಥಸಿದ್ಧ 5೪೯೦, ಸಮಸ್ತ- 
ದುರಿತೋಪಕ್ಸೆಯಾರ್ಥಂ ಜ್ಞಾನಭಕ್ತಿ-ವೈರಾಗ್ಯಸಿದ್ದ ್ಯರ್ಥಂ ಚ ಸಕಲ 
ವಿಘ್ನಪರಿಹಾರದ್ವಾರಾ ಭಗವದನುಗ್ರಹಸಿದ್ದ್ಯರ್ಥಂ, ಉಮಾಭೀಮೇಶ್ವರಾಂತರ್ಗತ 
ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹ ಪ್ರೇರಣಯಾ ಶ್ರೀಲಕ್ಷ್ಮೀನರಸಿಂಹ ಪ್ರೀತ್ಯರ್ಥಂ 
ಉಮಾಭೀಮೇಶ್ವರಾಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಜಯಾಪತಿಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮಿ ಟ್ರಿನರಸಿಂಹಸ್ಯ ಧ್ಯಾನಾವಾಹನಾದಿ- 
ಷೋಡಶೋಪಚಾರಪೂಜಾಂ ಕರಿಷ್ಯೇ | 
(ಯಜಮಾನನು ತುಳಸಿ ಹೂ ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು 

ಪತ್ನಿಯಿಂದ ನೀರು ಹಾಕಿಸಿಕೊಂಡು ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು.) 


-21- 


ಜ್ಯೋತಿರ್ಭೀಮೇಶ್ವರ ವ್ರತ 


ದೀಪ ಹಚ್ಚಬೇಕು 


ಯಾವ ಎರಡು ದೀಪಸ್ತಂಭದಲ್ಲಿ ರುದ್ರದೇವರನ್ನು ಹಾಗೂ ಪಾರ್ವತಿಯನ್ನು 
ಆವಾಹನೆ ಮಾಡಲಾಗುತ್ತದೋ ಆ ದೀಪವನ್ನು ಹಾಗೂ ದೇವರಪೂಜೆಗಾಗಿ 
ಉಪಯೋಗಿಸುವ ದೀಪವನ್ನು ಪತಿ-ಪತ್ನಿಯರು ಹಚ್ಚಬೇಕು. ಉಮಾಮಹೇಶ್ವರರನ್ನು 
ಆವಾಹನೆ ಮಾಡುವ ದೀಪವು ಕನಿಷ್ಠ ಮೂರು ಗಂಟೆಯ ಕಾಲ ಶಾಂತವಾಗದಂತೆ 
ನೋಡಿಕೊಳ್ಳಬೇಕು. 


ದೀಪಃ ಪಾಪಹರೋ ನ್ವಣಾಂ ದೀಪ ಆಪನ್ನಿವಾರಕಃ | 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 
ದೀಪಜ್ಯೋತಿ ಪರಬ್ರಹ್ಮದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 


ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ ॥ 


ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಟಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ ॥ 


ಅಗ್ಗಿನಾಗ್ನೀ ಸಮಿಧ್ಯತೇ ಕವಿರ್ಗ್ಯಹಪತಿರ್ಯುವಾ | 
ಹವ್ಯವಾಡ್‌ ಜುಹ್ವಾಸ್ಯಃ ॥ 
ಘಂಟಾನಾದ ಮಾಡಬೇಕು 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹಾ ಿನಲಾಂಛನಮ್‌ || 


ಭೂತೋಚ್ಚಾಟನೆ ಮಾಡಬೇಕು 


ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ 
ಯೇ ಭೂತಾಃ ವಿಫ್ಲಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ ॥ 


೨22. 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೈವ ತು ರಾಕ್ಷಸಾಃ । 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ॥ 
ಗುರುಗಣಪತಿ ಪೂಜೆ ಮಾಡಬೇಕು 


(ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು) 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 

(ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕೃತೆ ಪುಷಗಳಿಂದ ಗುರುಗಳನ್ನು 
ಪೂಜಿಸಬೇಕು) 

ಅಸದ್‌ ಗುರುಸಮಾರಂಭಾಂ ಟೀಕಾಕೃತ್ಟಾದಮಧ್ಯಗಾಮ್‌ । ' 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ | 

(ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು) 

ಸುಮುಖಶ್ಚೆಕದಂತಶ್ಚಕಪಿಲೋ ಗಜಕರ್ಣಕಃ । 

ಲಂಬೋದರಶ್ಚ ಎಕಟೋ ವಿಘ್ನರಾಜೋ ಗಣಾಧಿಪಃ ॥1॥ 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದಾ _ದಶೈತಾನಿ ನಾಮಾನಿ ಯಃ ಪಠೇಚ್ಛ ಫರುಯಾದಪಿ 11211 


-23- 


ಜ್ಯೋತಿರ್ಭೀಮೇಶ್ವರ ವ್ರತ 


` ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 


ಸಂಗ್ರಾಮೇ ಸರ್ವಕಾರ್ಯೇಷು ವಿಘಸ್ತಸ್ಯ ನ ಜಾಯತೇ ॥31 
ಅಭೀಪಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ | 
ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ॥41 


ಗಣಾನಾಂ ತ್ವಾ ಗೃತಮದ ಯಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ತಮಮ್‌ । ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಛತ ಆ ನಃ ಶೃಣ್ವನ್ನೂತಿಭಿಃ ಸೀದ 
ಸಾದನಮ್‌ ॥ 


ಗಣಪತಿಗೆ ಸಂಕ್ಟೇಪವಾಗಿ ಷೋಡಶೋಪಚಾರ 
ಪೂಜೆ ಮಾಡಬೇಕು. 


ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ । ಓಂ ಸ್ವಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । ಮಹಾಗಣಪತಯೇ 
ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ ಆವಾಹನಂ 
ಸಮರ್ಪಯಾಮಿ। ಸ್ವಾಗತಂ ಸಮರ್ಪಯಾಮಿ । ಆಸನಂ ಸಮರ್ಪಯಾಮಿ । 
ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ । ಆಚಮನಂ 
ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ | ಪುನರಾಚಮನಂ 
ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ । 
ಉಪವೀತಂ ಸಮರ್ಪಯಾಮಿ | ಆಭರಣಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ । 
ದೀಪಂ ದರ್ಶಯಾಮಿ । 


-24- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಯಖಷಿಃ | ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷಾರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಹತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ I 

ಮಂತ್ರಪುಷ್ಪ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ। 

ಅವಿಫ್ಲಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 


ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 

ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ । 

ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹ್ಯಯಮ್‌ ॥ 

ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ । 
ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಫುಂ ಕುರು ॥ 


(ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು) 
ಕಲಶಪೂಜಾ 


ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು 


ಜಿಸುತ್ತಾರೆ. 


ಕ ಶೌ 


-25- 


ಜ್ಯೋತಿರ್ಭೀಮೇಶ್ವರ ವ್ರತ 


ತತ್ತ್ವಾಯಾಮೀತಿ ಶುನಚೇಪಯಷಿಃ । ತ್ರಿಷ್ಟುಪ್‌ ಛಂದಃ | ವರುಣೋ 
ದೇವತಾ । ಸಲಶಮಜ್ನೇ ವರುಣಾವಾಹನೇ ವಿನಿಯೋಗಃ ॥ 

ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 
ಹವಿರ್ಭಿ: ಅಹೇಳಮಾನೋ ವರುಣೇಹ ಬೋಧ್ಯು ರುಶಂಸ ಮಾ ನ ಆಯುಃ ಪ್ರ 
ಮೋಖಿ || 

ಓಂ ಭೂಃ ವರುಣಮಾವಾಹಯಾಮಿ | ಓಂ ಭುವಃ ವರುಣಮಾವಾಹ 
ಯಾಮಿ। ಓಂ ಸ್ವಃ ವರುಣಮಾವಾಹಯಾಮಿ | ಓಂ ಭೂರ್ಭುವಃಸ್ವಃ 
ವರುಣಮಾವಾಹಯಾಮಿ। 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 


ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ ॥1॥ 
ಕುಕ್ಲೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗ್ವೇದೋ5ಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ॥2॥ 
ಅಂಗೈಶ್ವ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಟಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 31 
ಆಯಾಂತು ಮಮ(ಯಜಮಾನಸ್ಯ)ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ । 
ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 41 


ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ | 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು ॥5॥ 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ। 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಅರುಂ ಸಮರ್ಪಯಾಮಿ । ಪಾದ್ಯಂ 
ಸಮರ್ಪಯಾಮಿ 1 ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ। ಸ್ನಾನಂ ಸಮರ್ಪಯಾಮಿ! 


-26- 


ಜ್ಯೋತಿರ್ಭೀಮೇಶ್ವರ ವ್ರತ 


ವಸ್ತಯುಗ್ಗಂ ಸಮರ್ಪಯಾಮಿ । ಉಪವೀತಂ ಸಮರ್ಪಯಾಮಿ | ಆಭರಣಂ 
ಸಮರ್ಪಯಾಮಿ | ಗಂಧಂ ಸಮರ್ಪಯಾಮಿ । ಅಕ್ಷತಾನ್‌ ಸಮರ್ಪಯಾಮಿ । 
ನಾನಾವಿಧಪರಿಮಳಪುಷ್ಟಾಣಿ ಸಮರ್ಪಯಾಮಿ ! ಧೂಪಮಾಘ್ರಾಪಯಾಮಿ ದೀಪಂ 
ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ ನೆ ೈವೇದ್ಯಾರ್ಥೆೇ ಗುಡೋಪಹಾರ 
(ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲ ಎಂದು ಹೇಳಬೇಕು.) ಮಹಾನೈವೇದ್ಯಂ 
ಸಮರ್ಪಯಾಮಿ। ತಾಂಬೂಲಂ ಸಮರ್ಪಯಾಮಿ ಟ ನೀರಾಜನೆಂ 
ಸಮರ್ಪಯಾಮಿ। ಸುವರ್ಣಪುಷ್ಪಂ ಸಮರ್ಪಯಾಮಿ | ಮಂತ್ರಪುಷ್ಪಂ 
ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 
ಸಮರ್ಪಯಾಮಿ । 
ದೀಪಸ್ತಂಭದಲ್ಲಿ ಉಮಾಮಹೇಶ್ವರರ ಆವಾಹನೆ 


ಓಂ ಅಸುನೀತೇ ಪುನರಸಾಸು ಚಕ್ಕುಃ ಪುನಃ ಪ್ರಾಣಮಿಹ ನೋ ಧೇಹಿ 
ಭೋಗಮ್‌। ಚ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರೆಂತಮನುಮತೇ ಮೃಳಯಾ 
ನಃ ಸ್ವಸ್ತಿ ಓಂ॥ ಓಂ ಪುನರ್ನೋ ಅಸುಂ ಪೃಥಿವೀ ದದಾತು ಪುನರ್ದ್ಯೌರ್ದೇವೀ 
ಪುನರಂತರಿಕ್ಚಮ್‌ ॥ ಪುನರ್ನಃ ಸೋಮಸ್ತನ್ನಂ ದದಾತು ಪುನಃ ಪೂಷಾ ಪಥ್ಯಾಂ೩ಿಯಾ 
ಸ್ವಸ್ತಿ ॥ ಓಂ ॥ 

ತತ್ವನ್ಯಾಸಃ 

ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ ಮಾಡಿರಿ) ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ ಯಖಷಿಃ 
(ಶಿರಸಿ) ದೈವೀ ಗಾಯತ್ರೀ ಛಂದಃ (ಮುಖೇ) ಶಕ್ಕಾದಿತತ್ವರೂಪೀ 
ಪುರುಷಾದಿತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 

ಓ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 


ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 


-27- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸಂಕರ್ಷಣಾಯ ಶಿಖಾಯ್ಕೆ ವಷಟ್‌ । ಓಂ ಭೂರ್ಭುವಸ್ಪಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ | ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌। 


ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ತ್ಯಾದಿತತ್ವರೂಪಿಪುರುಷಾದಿತತ್ವಾಂರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 

ಓಂ ಪರಾಯ ಶಕ್ಕ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಪ್ರತಿಷ್ಠುತನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಸಂವಿದಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | 

ಓಂ ಪರಾಯ ಸೂರ್ತ್ಯಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಪ್ರವೃತ್ಯ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಕಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ವಿದ್ಯಾತ್ಮನೇ ಶ್ರೀಲಕ್ಪ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಮತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ನಿಯತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಮಾಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

(ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು) 

ತತ್ತದವಯವೇಷು ದೇವತಾನ್ಯಾಸಃ 
ಓಂ ಪರಾಯ ಅವಕಾತನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 


ಶೆಟ್ರ 


ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
-28- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಹಂಕಾರತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 
ಮನ ಆತ್ಮನೇ ಸೃಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 


(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ ಓಂ 
ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ ॥ ಓಂ ಪರಾಯ ಚಕ್ಚುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ ಓಂ 
ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 

(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ ಓಂ 
ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ ಜಯಂತಾಯ 
ನಮಃ ॥ ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ ಓಂ ಪರಾಯ 
ಉಪಸ್ಥಾತ್ಮನೇ ಮನವೇ ನಮಃ ॥ 

(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ಧಾತ್ಮನೇ ಬೃಹಸ್ಪತಿಪ್ರಾಣಾಭ್ಯಾಂ 
ನಮಃ ॥ ಓಂ ಪರಾಯ ಸ್ಪರ್ಶಾತ್ಮನೇ ಅಪಾನಾಯ ನಮಃ ॥ ಓಂ ಪರಾಯ 
ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ ಉದಾನಾಯ ನಮಃ 
॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 

(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣಪತಯೇ 
ನಮಃ ॥ ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ ತೇಜ 
ಆತ್ಮನೇ ವಹ್ಮಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ ಓಂ 
ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮಿ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕ್ಕಷ್ಠಾತ್ತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


ಮಾತೃಕಾನ್ಯಾಸಃ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 


-29- 


ಜ್ಯೋತಿರ್ಭೀಮೇಶ್ವರ ವ್ರತ 


ಹಷ್ಯಾದಿನ್ಯಾಸಃ 
ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿ (ಶಿರಸಿ) । 


ದೈವೀ ಗಾಯತ್ರೀ ಛಂದಃ (ಮುಖೇ) । ಅಜಾದಿರೂಪೀ ಶ್ರೀಲಕ್ಷ್ಮೀನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ ॥ 


ಪಂಚಾಂಗನ್ಯಾಸಃ 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ | ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವಷಟ್‌ । ಓಂ ಭೂರ್ಭುವಣ್ಛಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ | ಓಂ ಸತ್ಯಂ ನಾರಾಯಣಾಯ ಅಸ್ತಯ 
ಫಟ್‌ ಇತಿ ದಿಗ್ಗಂಧಃ ll 


ಷೋಡಶೋಪಚಾರ ಪೂಜೆ ಆರಂಭ 
ಧ್ಯಾನಮ್‌ 
ಉಮಾಮಹೇಶ್ವರರನ್ನು ದೀಪದ ಜ್ಯೋತಿಯಲ್ಲಿ ಧ್ಯಾನ ಮಾಡಬೇಕು. 


ತಾದೃಗ್ರೂಪಾಶ್ಚ ಪಂಚಾಶಜ್ಞಾನಮುದ್ರಾಭಯೋದ್ಯತಾ: । 
ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 


ಕೆಂ 20 
ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿ- 
ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನಿಧ್ಯಸಿದ್ದ್ಯರ್ಥಂ 
ಮಾತ್ಮಕಾನ್ಯಾಸಂ ಕರಿಷ್ಯೇ ॥ 


(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ ನಮಃ॥ 
ಓಂ ಇಂ ಇಂದ್ರಾಯ ನಮಃ ॥ ಓಂ ಈಂ ಈಶಾಯ ನಮಃ ॥ ಓಂ ಉಂ ಉಗ್ರಾಯ 


ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ ಯತಂಭರಾಯ ನಮಃ ॥ 
-30- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ಹೂಂ ಬೂಫಾಯ ನಮಃ ॥ ಓಂ ಲೃಂ ಲೃಶಾಯ ನಮಃ ॥ ಓಂ ಲ್ಹಂ ಲ್ಹಜಯೇ 
ನಮಃ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ ಐರಾಯ ನಮಃ ॥ ಓಂ ಓಂ 
ಓಜೋಭ್ಛತೇ ನಮಃ ॥ ಓಂ ಔಂ ಔರಸಾಯ ನಮಃ ॥ ಓಂ ಅಂ ಅಂತಾಯ 
ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪಶಯೇ ನಮಃ ॥ 
ಓಂ ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ 
ಜಸಾರಾಯ ನಮಃ ॥ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರೂಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥| 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 
ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 

(ಹೊಟ್ಟೆಯಭಾಗ ಗುಹ್ವ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ। ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 

(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು, ಅಸ್ಥಿ) ಥಂ ಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 


-31- 


ಜ್ಯೋತಿರ್ಭೀಮೇಶ್ವರ ವ್ರತ 


ಷಡ್ಲುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಖ। (ಪ್ರಾಣಃ) ಓಂ ಳಂ ಳಾಳುಕಾಯ ನಮಃ ॥। (ಜೀವ) ಓಂ ಕ್ಲಂ 
ಲಕ್ಷ್ಮೀನೃಸಿಂಹಾಯ ನಮಃ ॥ 


ಅನೇನ ಮಾತೃಕಾನ್ಯಾಸೇನ ಭಗವನ್‌ ಅಜಾದಿರೂಪೀಶ್ರೀಮನ್ಮಧ್ವಾಂತರ್ಗತ 
ಶ್ರೀಗೋಪಾಲಕೃಷ್ಣಾತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 
1 ಶ್ರೀಕೃಷ್ಣಾರ್ಪಣಮಸ್ತು ॥ 
ಅಷಾಕ್ಷರಮಂತ್ರಃ 
“ಓಂ ಓಂ ನಮೋ ನಾರಾಯಣಾನ ಓಮ್‌' (ಪ್ರಾಣಾಯಾಮ ಮಾಡಬೇಕು) 


ಅಸ್ಯ ಶ್ರೀನಾರಾಯಣಾಷ್ಟಾಕ್ಟರಮಂತ್ರಸ್ಯ ಅಂತರ್ಯಾಮೀ ಯಷಿಃ (ಶಿರಸಿ) 
ದೈವೀ ಗಾಯತ್ರೀ ಛಂದಃ (ಮುಖೇ) ಶ್ರೀನಾರಾಯಣೋ ದೇವತಾ (ಹೃದಯೇ)॥ 
ಓಂ ಕೃದ್ಧೋಲ್ಯಾಯ ಹೃದಯಾಯ ನಮಃ | ಓಂ ಮಹೋಲ್ಫಾಯ ಶಿರಸೇ 


ಸ್ವಾಹಾ | ಓಂ ವೀರೋಲ್ಕಾಯ ಶಿಖಾಯೈ ವಷಟ್‌ । ಓಂ ದ್ಯೂಲ್ಯಾಯ ಕವಚಾಯ 
ಹುಮ್‌ । ಓಂ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್‌ । (ಇತಿ ದಿಗ್ಗಂಧಃ) 
ಧ್ಯಾನಮ್‌ 

ಉದ್ಯದ್ಭಾಸ್ವಶ್ನಮಾಭಾಸಶ್ಚಿದಾನಂದೈಕದೇಹವಾನ್‌ 

ಚಕ್ರಶಂಖಗದಾಪದ್ಮದರೋ ಧೈಯೋ5ಹಮೀಶ್ವರಃ । 

ಲಕಿ ಕ್ಲೀಧರಾಭ್ಯಾಮಾಶ್ಲಿಷ್ಟಃ ಸ್ವಮೂರ್ತಿಗಣಮಧ್ಯಗಃ 

ಬ್ರಹ್ಮವಾಯುಶಿವಾಹೀಶವಿಪೈ: ಶಕ್ರಾದಿಕೈರಪಿ ॥ 

ಸೇವ್ಯಮಾನೋ9ಧಿಕಂ ಭಕ್ಕಾ ನಿತ್ಯನಿಃಶೇಷಶಕ್ತಿಮಾನ್‌ । 

ಮೂರ್ತ ಯೋ ಷ್ಟಾವಭಿಧ್ಯೇಯಾಶ್ಚಕ್ರಶಂಖವರಾಭಯೈಃ 


-32.- 


ಜ್ಯೋತಿರ್ಭೀಮೇಶ್ವರ ವ್ರತ 


ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ॥ 

ಬಿಂಬೋಸಸಿ ಪ್ರತಿಬಿಂಬೋಸಸ್ಮಿತವ ಯದ್ಯಪಿ ಚಾಂತರಮ್‌ । 

ಸ್ವಾಮಿನ್ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತು ತೇ! 

ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 

ಮೂಲರೂಪಸವರ್ಣಾನಿ ಕೃಷ್ಣಾವರ್ಣಾ ಶಿಖೋಚ್ಯತೇ॥ 

ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, 
ಪ್ರತಿಮಾಶುದ್ಧ್ಯರ್ಥಂ, ನಾರಾಯಣಾಷ್ಟಾಕೆರಮಂತ್ರಜಪಪೂರ್ವಕನ್ಯಾಸೇ 
ವಿನಿಯೋಗಃ ॥ 


ಸೃಷ್ಟಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚಿ 
ಓಂ ರಾಂ ಆತ್ಮನೇ ನಮಃ | ಹೃದಯೇ 
ಓಂ ಯಂ ಅಂತರಾತ್ಮನೇ ನಮಃ । ನಾಭೌ 
ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ವೋ 
ಓಂಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 
ಸ್ಥಿತಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 


ಓಂ ನಾಂ ತುರ್ಯಾಯ ನಮಃ | ವಚಿ 


33- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ರಾಂ ಆತ್ಮನೇ ನಮಃ । ಪಾದಯೋಃ 

ಓಂ ಯಂ ಅಂತರಾತ್ಮನೇ ನಮಃ । ' ಜಾನ್ವೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂ ಯಂ ಜ್ಞಾನಾತ್ಮನೇ ನಮಃ । ಹೃದಯೇ 
ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 

ಓಂ ನಂ ತೈಜಸಾಯ ನಮಃ । ಜಾನ್ವೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 

ಓಂ ರಾಂ ಆತ್ಮನೇ ನಮಃ । ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


॥ ಓಂ ಓಂ ನಾರಾಯಣಾಯ ಓಮ್‌ ॥ 


ಒಂದು ತುಳಸೀದಳವನ್ನು ಹಿಡಿದುಕೊಂಡು ಹೃತ್ಯಮಲದಲ್ಲಿರುವ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಕಿ ಶ್ಪನರಸಿಂಹದೇವರಿಗೆ ಮಾನಸಿಕವಾಗಿ 
ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಅನಂತರ ಸುಷಮ್ನಾನಾಡಿಯಿಂದ 
ನಾಸಿಕಪುಟದ ಮೂಲಕ ತುಳಸಿಮೂಲಕ ಪ್ರತಿಮೆಯಲ್ಲಿದೇವರು ಆಗಮಿಸುತ್ತಾನೆಂದು 
ತಿಳಿಯಬೇಕು. ಪ್ರತಿಮೆಯಲ್ಲಿ ಆಗಮಿಸಿದ ದೇವನಿಗೆ ಷೋಡಶೋಪಚಾರ 
ಪೂಜೆಗಳನ್ನು ಅರ್ಪಿಸುವ ಮೊದಲು ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು. 
ಅದಕ್ಕಾಗಿ ೧೨ ಬಾರಿ ಓಂ ಎಂದು ಪ್ರತಿಮೆಯನ್ನು ಮುಟ್ಟಿ ಹೇಳಬೇಕು. ಒಮ್ಮೆ ಓಂ 
ಎಂದು ಉಚ್ಛರಿಸಿದಾಗ ತತ್‌ಕ್ಷಣದಲ್ಲಿಯೇ ಒಂದು ಸಂಸ್ಕಾರವಾಯಿತೆಂದು 
ಅರಿಯಬೇಕು. ಅನಂತರ ಆ ದೇವನು ಕಣ್ಣುಗಳನ್ನು ತೆರೆದಿದ್ದಾನೆಂದು ಭಾವಿಸಬೇಕು. 


-34- 


ಜ್ಯೋತಿರ್ಭೀಮೇಶ್ವರ ವ್ರತ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಏಹ್ಯೊಹಿ, ಮದ್‌ಹೃತ್ಯಮಲಮಧ್ಯಸ್ಥಿತ ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯಪೀಠಸ್ಥಿತ ಏತದ್‌ಧಾತುಮಯಪ್ರತಿಮಾಂತಸ್ಥಿತ- 
ತೇಜಸಾರಮಯಭೂತ ಪ್ರತಿಮಾಂತಸ್ಥಿತ ಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ ರಮಯಾ 
ಸಹ ಕ್ಲೀರನೀರವದಾಸೀನಸ್ವಪ್ರತಿಮಾಯಾಂ ಹೃತ್ಯಮಲಾತ್‌ ಆವಾಹಯಾಮಿ । 
ಆವಾಹಿತೋ ಭವ । ಸ್ಥಾಪಿತೋ ಭವ। ಸನ್ನಿಹಿತೋ ಭವ। ಸನ್ನಿರುದ್ಧೋ ಭವ। 
ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । ಪ್ರಸೀದ । 
ಪ್ರಸೀದ । (ಆವಾಹನಾದಿ ಸಪ್ತಮುದ್ರಾಃ ಪ್ರದರ್ಶಯೇತ್‌) 


ಷೋಡಶೋಪಚಾರ ಪೂಜೆ ಆರಂಭ 


ಧ್ಯಾನಮ್‌ 

ಉಮಾಮಹೇಶ್ವರರನ್ನು ದೀಪದ ಜ್ಯೋತಿಯಲ್ಲಿ ಧ್ಯಾನ `ಮಾಡಬೇಕು. 
ಶಾಂತಂ ಪದ್ಮಾಸನಸ್ಥಂ ಶಶಿಧರಮಕುಟಂ ಪಂಚವಕ್ತಂ ತ್ರಿನೇತ್ರಂ 
ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯಕಂ ದಕ್ಷಭಾಗೇ ವಹಂತಮ್‌ । 
ನಾಗಂ ಪಾಶಂ ಚ ಘಂಟಾಂ ಪ್ರಲಯಹುತವಹಂ ಸಾಂಕುಶಂ ವಾಮಭಾಗೇ 
ನಾನಾಲಂಕಾರಯುಕ್ತಂ ಸಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ ॥ 
ವಂದೇ ಹರಂ ವರದಶೂಲಕಪಾಲಹಸ್ತಂ 
ಸಾಭೀತಿಮದ್ರಿಸುತಯೋಚ್ಚ್ವ್ಯಲದೇಹಕಾಂತ್ಯಾ । 
ವಾಮೋರುಪೀಠಗತಯಾ ನಿಜವಾಮಹಸ್ತ- 
ನ್ವಸ್ತಾರುಣೋತ್ಸಲಯುಜಾ ಪರಿರಬ್ಧದೇಹಮ್‌ ॥ 
ಶುಂಕುಮೋಪರಿ ಲಿಪ್ತಾಂಗಾಂ ಸರ್ವಾಭರಣಭೂಷಿತಾಮ್‌ | 


ನೀಲಕಂಠಪ್ರಿಯಾಂ ಗೌರೀಂ ವಂದೇ5ಹಂ ಮಂಗಲಾಹ್ಯಯಮ್‌ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 


ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. 
3 5- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ರಾಂ ಆತ್ಮನೇ ನಮಃ । ಪಾದಯೋಃ 

ಓಂ ಯಂ ಅಂತರಾತ್ಮನೇ ನಮಃ । ' ಜಾನ್ವೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂ ಯಂ ಜ್ಞಾನಾತ್ಮನೇ ನಮಃ । ಹೃದಯೇ 
ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 

ಓಂ ನಂ ತೈಜಸಾಯ ನಮಃ । ಜಾನ್ವೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 

ಓಂ ರಾಂ ಆತ್ಮನೇ ನಮಃ । ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


॥ ಓಂ ಓಂ ನಾರಾಯಣಾಯ ಓಮ್‌ ॥ 


ಒಂದು ತುಳಸೀದಳವನ್ನು ಹಿಡಿದುಕೊಂಡು ಹೃತ್ಯಮಲದಲ್ಲಿರುವ 
ಉಮಾಭೀಮೇಶ್ವರುಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹದೇವರಿಗೆ ಮಾನಸಿಕವಾಗಿ 
ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಅನಂತರ ಸುಷಮ್ನಾನಾಡಿಯಿಂದ 
ನಾಸಿಕಪುಟದ ಮೂಲಕ ತುಳಸಿಮೂಲಕ ಪ್ರತಿಮೆಯಲ್ಲಿದೇವರು ಆಗಮಿಸುತ್ತಾನೆಂದು 
ತಿಳಿಯಬೇಕು. ಪ್ರತಿಮೆಯಲ್ಲಿ ಆಗಮಿಸಿದ ದೇವನಿಗೆ ಷೋಡಶೋಪಚಾರ 
ಪೂಜೆಗಳನ್ನು ಅರ್ಪಿಸುವ ಮೊದಲು ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು. 
ಅದಕ್ಕಾಗಿ ೧೨ ಬಾರಿ ಓಂ ಎಂದು ಪ್ರತಿಮೆಯನ್ನು ಮುಟ್ಟಿ ಹೇಳಬೇಕು. ಒಮ್ಮೆ ಓಂ 
ಎಂದು ಉಚ್ಛರಿಸಿದಾಗ ತತ್‌ಕ್ಷಣದಲ್ಲಿಯೇ ಒಂದು ಸಂಸ್ಕಾರವಾಯಿತೆಂದು 
ಅರಿಯಬೇಕು. ಅನಂತರ ಆ ದೇವನು ಕಣ್ಣುಗಳನ್ನು ತೆರೆದಿದ್ದಾನೆಂದು ಭಾವಿಸಬೇಕು. 


-34- 


ಜ್ಯೋತಿರ್ಭೀಮೇಶ್ವರ ವ್ರತ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಏಹ್ಯೊಹಿ, ಮದ್‌ಹೃತ್ಯಮಲಮಧ್ಯಸ್ಥಿತ ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯಪೀಡಸ್ಥಿತ ಏತದ್‌ಧಾತುಮಯಪ್ರತಿಮಾಂತಸ್ಥಿತ- 
ತೇಜಸ್ಸಾರಮಯಭೂತ ಪ್ರತಿಮಾಂತಸ್ಥಿತ ಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ ರಮಯಾ 
ಸಹ ಕ್ಹೀರನೀರವದಾಸೀನಸ್ವಪ್ರತಿಮಾಯಾಂ ಹೃತ್ತಮಲಾತ್‌ ಆವಾಹಯಾಮಿ । 
ಆವಾಹಿತೋ ಭವ | ಸ್ಥಾಪಿತೋ ಭವ । ಸನ್ನಿಹಿತೋ ಭವ । ಸನ್ನಿರುದ್ಧೋ ಭವ। 
ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । ಪ್ರಸೀದ । 


ಹಿ 


ಪ್ರಸೀದ । (ಆವಾಹನಾದಿ ಸಪ್ತಮುದ್ರಾಃ ಪ್ರದರ್ಶಯೇತ್‌) 


0 


ಷೋಡಶೋಪಚಾರ ಪೂಜೆ ಆರಂಭ 


ಧ್ಯಾನಮ್‌ 

ಉಮಾಮಹೇಶ್ವರರನ್ನು ದೀಪದ ಜ್ಯೋತಿಯಲ್ಲಿ ಧ್ಯಾನ `ಮಾಡಬೇಕು. 
ಶಾಂತಂ ಪದ್ಮಾನನಸ್ನಂ ಶಶಿಧರಮಕುಟಂ ಪಂಚವಕ್ತಂ ತ್ರಿನೇತ್ರಂ 
ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯಕಂ ದಕ್ಷಭಾಗೇ ವಹಂತಮ್‌ । 
ನಾಗಂ ಪಾಶಂ ಚ ಘಂಟಾಂ ಪ್ರಲಯಹುತವಹಂ ಸಾಂಕುಶಂ ವಾಮಭಾಗೇ 
ನಾನಾಲಂಕಾರಯುಕ್ತಂ ಸ್ಫಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ ॥ 
ವಂದೇ ಹರಂ ವರದಶೂಲಕಪಾಲಹಸ್ತಂ 
ಸಾಭೀತಿಮದ್ರಿಸುತಯೋಜ್ಞ್ಯಲದೇಹಕಾಂತ್ಕಾ । 
ವಾಮೋರುಪೀಠಗತಯಾ ನಿಜವಾಮಹಸ್ತ- 
ನ್ಯಸ್ತಾರುಣೋತ್ಸಲಯುಜಾ ಪರಿರಬ್ಧದೇಹಮ್‌ ॥ 
ಶುಂಕುಮೋವರಿ ಲಿಪ್ತಾಂಗಾಂ ಸರ್ವಾಭರಣಭೂಷಿತಾಮ್‌ । 


ನೀಲಕಂಠಪ್ರಿಯಾಂ ಗೌರೀಂ ವಂದೇ5ಹಂ ಮಂಗಲಾಹ್ಯಯಮ್‌ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 


ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. 
-35- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ರಾಂ ಆತ್ಮನೇ ನಮಃ । ಪಾದಯೋಃ 
ಓಂ ಯಂ ಅಂತರಾತ್ಮನೇ ನಮಃ । ' ಜಾನ್ಫೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂ ಯಂ ಜ್ಞಾನಾತ್ಮನೇ ನಮಃ । ಹೃದಯೇ 

ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 
ಓಂ ನಂ ತೈಜಸಾಯ ನಮಃ । ಜಾನ್ಹ್ವೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 
ಓಂ ರಾಂ ಆತ್ಮನೇ ನಮಃ । ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 
ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


1 ಓಂ ಓಂ ನಾರಾಯಣಾಯ ಓಮ್‌ ॥ 


ಒಂದು ತುಳಸೀದಳವನ್ನು ಹಿಡಿದುಕೊಂಡು ಹೃತ್ಯಮಲದಲ್ಲಿರುವ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹದೇವರಿಗೆ ಮಾನಸಿಕವಾಗಿ 
ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಅನಂತರ ಸುಷಮ್ನಾನಾಡಿಯಿಂದ 
ನಾಸಿಕಪುಟದ ಮೂಲಕ ತುಳಸಿಮೂಲಕ ಪ್ರತಿಮೆಯಲ್ಲಿದೇವರು ಆಗಮಿಸುತ್ತಾನೆಂದು 
ತಿಳಿಯಬೇಕು. ಪ್ರತಿಮೆಯಲ್ಲಿ ಆಗಮಿಸಿದ ದೇವನಿಗೆ ಷೋಡಶೋಪಚಾರ 
ಪೂಜೆಗಳನ್ನು ಅರ್ಪಿಸುವ ಮೊದಲು ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು. 
ಅದಕ್ಕಾಗಿ ೧೨ ಬಾರಿ ಓಂ ಎಂದು ಪ್ರತಿಮೆಯನ್ನು ಮುಟ್ಟಿ ಹೇಳಬೇಕು. ಒಮ್ಮೆ ಓಂ 
ಎಂದು ಉಚ್ಛರಿಸಿದಾಗ ತತ್‌ಕ್ಷಣದಲ್ಲಿಯೇ ಒಂದು ಸಂಸ್ಕಾರವಾಯಿತೆಂದು 
ಅರಿಯಬೇಕು. ಅನಂತರ ಆ ದೇವನು ಕಣ್ಣುಗಳನ್ನು ತೆರೆದಿದ್ದಾನೆಂದು ಭಾವಿಸಬೇಕು. 


-34- 


ಜ್ಯೋತಿರ್ಭೀಮೇಶ್ವರ ವ್ರತ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಏಹ್ಯೊಹಿ, ಮದ್‌ಹೃತ್ಯಮಲಮಧ್ಯಸ್ಥಿತ ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯಪೀಠಸ್ಥಿತ ಏತದ್‌ಧಾತುಮಯಪ್ರತಿಮಾಂತಸ್ಥಿತ- 
ತೇಜಸ್ಸಾರಮಯಭೂತ ಪ್ರತಿಮಾಂತಸ್ಥಿತ ಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ ರಮಯಾ 
ಸಹ ಕ್ಹೀರನೀರವದಾಸೀನಸ್ವಪ್ರತಿಮಾಯಾಂ ಹೃತ್ಯಮಲಾತ್‌ ಆವಾಹಯಾಮಿ | 
ಆಮಹಿತೋ ಭವ | ಸ್ಥಾಪಿತೋ ಭವ । ಸನ್ನಿಹಿತೋ ಭವ । ಸನ್ನಿರುದ್ಧೋ ಭವ । 
ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । ಪ್ರಸೀದ । 
ಪ್ರಸೀದ । (ಆವಾಹನಾದಿ ಸಪ್ತಮುದ್ರಾಃ ಪ್ರದರ್ಶಯೇತ್‌) 


ಷೋಡಶೋಪಚಾರ ಪೂಜೆ ಆರಂಭ 


ಧ್ಯಾನಮ್‌ 
ಉಮಾಮಹೇಶ್ವರರನ್ನು ದೀಪದ ಜ್ಯೋತಿಯಲ್ಲಿ ಧ್ಯಾನ “ಮಾಡಬೇಕು. 
ಶಾಂತಂ ಪದ್ಮಾಸನಸ್ನಂ ಶಶಿಧರಮಕುಟಂ ಪಂಚವಕ್ತಂ ತ್ರಿನೇತ್ರಂ 
ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯಕಂ ದಕ್ಷಭಾಗೇ ವಹಂತಮ್‌ । 
ನಾಗಂ ಪಾಶಂ ಚ ಘಂಟಾಂ ಪ್ರಲಯಹುತವಹಂ ಸಾಂಕುಶಂ ವಾಮಭಾಗೇ 
ನಾನಾಲಂಕಾರಯುಕ್ತಂ ಸಟಿಕಮಣಿನಿಭಂ ಪಾರ್ವತೀಶಂ ನಮಾಮಿ | 
ವಂದೇ ಹರಂ ವರದಶೂಲಕಪಾಲಹಸ್ತಂ 
ಸಾಭೀತಿಮದ್ರಿಸುತಯೋಚ್ಚ್ಯಲದೇಹಕಾಂತ್ಯಾ | 
ವಾಮೋರುಪೀಠಗತಯಾ ನಿಜವಾಮಹಸ್ತ- 
ನೃಸ್ತಾರುಣೋತ್ಸಲಯುಜಾ ಪರಿರಬ್ಧದೇಹಮ್‌ ॥ 
ಶುಂಕುಮೋಪರಿ ಲಿಪ್ತಾಂಗಾಂ ಸರ್ವಾಭರಣಭೂಷಿತಾಮ್‌ । 
ನೀಲಕಂಠಪ್ರಿಯಾಂ ಗೌರೀಂ ವಂದೇ5ಹಂ ಮಂಗಲಾಹ್ಯಯಮ್‌ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. 
-35- 


ಜ್ಯೋತಿರ್ಭೀಮೇಶ್ವರ ವ್ರತ 


ಆವಾಹನಮ್‌ 
ಪಾರ್ವತಿ-ಪರಮೇಶ್ವರರನ್ನು ದೀಪದಲ್ಲಿ ಆವಾಹನೆ ಮಾಡಬೇಕು. 
ವ್ಯಾಪ್ರಚರ್ಮಧರಂ ದೇವಂ ಸಿತಭಸ್ಮಾನುಲೇಪನಮ್‌ । 
ಆವಾಹಯಾಮ್ಯುಮಾಕಾಂತಂ ನಾನಾಭರಣಭೂಷಿತಮ್‌ ॥ 
ಆವಾಹಯಾಮಿ ತಾ ಂ ದೇವಿ ಪೂಜಾರ್ಥಂ ಶಿವವಲ್ಲಭೇ । 
ದಯಾಂ ಕುರು ಮಯಿ ಪ್ರೀತ್ಯಾ ಸ್ಥಿರಾ ಭವ ಹರಪ್ರಿಯೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸೃಶ್ರೀಲಕ್ಷ್ಮೀನರಸಿಂಹಾಯನಮಃ 


ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. 
ಆಸನಮ್‌ 
ಮಂತ್ರಾಕ್ಚತೆಯನ್ನು ಏರಿಸಿ ಆಸನವನ್ನು ಸಮರ್ಪಿಸಿರಿ. 
ಗಂಗಾಧರ ನಮಸ್ತೇಶಸ್ತು ತ್ರಿನೇತ್ರ ವೃಷಭದ್ವಜ । 
ಮೌಕ್ತಿಕಾಸನಸಂಸ್ಥಾಯ ದದಾಮ್ಯಾಸನಮುತ್ತಮಮ್‌ ॥ 


ಸ್ವರ್ದೇನ ಚಾಸನಂ ದಿವ್ಯಂ ರತ್ನಮಾಣಿಕ್ಯಶೋಭಿತಮ್‌ | 
ಮಯಾನೀತಂ ಗೃಹಾಣತ್ವಂ ಗೌರಿ ಕೌಮಾರಿವಲ್ಲಭೇ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯನಮಃ ಆಸನಂ 
ಸಮರ್ಪಯಾಮಿ. 


ಪಾದ್ಯಮ್‌ 
ಬೊಗಸೆಯಲ್ಲಿ ನೀರು ಹಾಕಿಕೊಂಡು ಅರ್ಫ್ಯ ಪಾತ್ರೆಯಲ್ಲಿ ಬಿಡಬೇಕು. 


ಗಂಗಾಜಲಸಮಾಯುಕ್ತಂ ರಕ್ತಸಂಧ್ಯಕಸೌರಭಮ್‌ । 
ಪಾದ್ಯಂ ಗೃಹಾಣ ಭಗವನ್‌ ಮಹಾದೇವ ನಮೋಸ್ತು ತೇ॥ 


-36- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥಸಮುದ್ಧವಮ್‌ 
ಪಾದ್ಯಂ ಗೃಹಾಣ ದೇವಿ ತ್ವಂ ಸರ್ವದೇವ ನಮಸ್ಕೃತೇ Il 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯನಮಃ ಪಾದ್ಯಂ 
ಸಮರ್ಪಯಾಮಿ. 


' ಅರ್ಫ್ಯಮ್‌ 
ಬೊಗಸೆಯಲ್ಲಿ ನೀರು ಹಾಕಿಕೊಂಡು ಅರ್ಫ, ಪಾತ್ರೆಯಲ್ಲಿ ಬಿಡಬೇಕು. 
ತೋಯಕ್ಷೀರಕುಶಾಗೈಶ್ಚ ಮಿಶ್ರಿತಂ ತಾಮ್ರಪಾತ್ರಕೇ । 
ಅರ್ಫ್ಯಂ ಗೃಹಾಣ ಭಗವನ್ನೀಶ್ವರಾಯ ನಮೋನಮಃ ॥ 
ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಟಾದಿಮಿಶ್ರಿತಮ್‌ । 
ಅಘಣ್ಯಂ ದಾಸ್ಯಾಮಿ ತೇ ದೇವಿ ಗೃಹಾಣ ಸುರಪೂಜಿತೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಅರ್ಫ್ಯಂ ಸಮರ್ಪಯಾಮಿ. 


ಆಚಮನಮ್‌ 
ಉದ್ದರಣೆಯಿಂದ ನೀರನ್ನು ಮೂರು ಬಾರಿ ಹಾಕಿರಿ. 


ಗಂಗಾಜಲಸಮಾಯುಕ್ತಂ ಸುಗಂಧೋಶೀರಶೀತಲಮ್‌ । 
ಗೃಹಾಣಾಚಮನಂ ದೇವ ಸದಾಶಿವ ನಮೋಸ್ತು ತೇ॥ 
ಸುವರ್ಣಕಲಶಾನೀತಂ ಚಂದನಾಗರು ಸಂಯುತಮ್‌ । 
ಗೃಹಣಾಚಮನಂ ದೇವಿ ಮಯಾದತ್ತಂ ಶುಭಪ್ರದೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷಿ ಫನರಸಿಂಹಾಯನಮಸಃ 
ಆಚಮನಂ ಸಮರ್ಪಯಾಮಿ. 


-37- 


ಜ್ಯೋತಿರ್ಭೀಮೇಶ್ವರ ವ್ರತ 


ಆವಾಹನಮ್‌ 
ಪಾರ್ವತಿ-ಪರಮೇಶ್ವರರನ್ನು ದೀಪದಲ್ಲಿ ಆವಾಹನೆ ಮಾಡಬೇಕು. 
ವ್ಯಾಪ್ರಚರ್ಮಧರಂ ದೇವಂ ಸಿತಭಸ್ಮಾನುಲೇಪನಮ್‌ । 
ಆವಾಹಯಾಮ್ಯುಮಾಕಾಂತಂ ನಾನಾಭರಣಭೂಷಿತಮ್‌ ॥ 
ಆವಾಹಯಾಮಿ ತಾ ಸಂ ದೇವಿ ಪೂಜಾರ್ಥಂ ಶಿವವಲ್ಲಭೇ। 
ದಯಾಂ ಕುರು ಮಯಿ ಪ್ರೀತ್ಯಾ ಸ್ಥಿರಾ ಭವ ಹರಪ್ರಿಯೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯನಮಃ 


ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ. 
ಆಸನಮ್‌ 
ಮಂತ್ರಾಕ್ಷತೆಯನ್ನು ಏರಿಸಿ ಆಸನವನ್ನು ಸಮರ್ಪಿಸಿರಿ. 
ಗಂಗಾಧರ ನಮಸ್ತೇಶಸ್ತು ತ್ರಿನೇತ್ರ ವೃಷಭಧ್ವಜ । 
ಮೌಕ್ತಿಕಾಸನಸಂಸ್ಥಾಯ ದದಾಮ್ಯಾಸನಮುತ್ತಮಮ್‌ ॥ 


ಸ್ವರ್ದೇನ ಚಾಸನಂ ದಿವ್ಯಂ ರತ್ತಮಾಣಿಕ್ಯಶೋಭಿತಮ್‌ | 
ಮಯಾನೀತಂ ಗೃಹಾಣತ್ವಂ ಗೌರಿ ಕೌಮಾರಿವಲ್ಲಭೇ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯನಮಃ ಆಸನಂ 
ಸಮರ್ಪಯಾಮಿ. 


ಪಾದ್ಯಮ್‌ 
ಬೊಗಸೆಯಲ್ಲಿ ನೀರು ಹಾಕಿಕೊಂಡು ಅರ್ಥ, ಪಾತ್ರೆಯಲ್ಲಿ ಬಿಡಬೇಕು. 


ಗಂಗಾಜಲಸಮಾಯುಕ್ತಂ ರಕ್ತಸಂಧ್ಯಕಸೌರಭಮ್‌ । 
ಪಾದ್ಯಂ ಗೃಹಾಣ ಭಗವನ್‌ ಮಹಾದೇವ ನಮೋಸಸ್ತು ತೇ ॥ 


-36- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥಸಮುದ್ಧವಮ್‌ 
ಪಾದ್ಯಂ ಗೃಹಾಣ ದೇವಿ ತ್ವಂ ಸರ್ವದೇವ ನಮಸ್ಕೃತೇ I 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯನಮಃ ಪಾದ್ಯಂ 
ಸಮರ್ಪಯಾಮಿ. 


'ಅರ್ಫ್ಯಮ್‌ 
ಬೊಗಸೆಯಲ್ಲಿ ನೀರು ಹಾಕಿಕೊಂಡು ಅರ್ಫ, ಪಾತ್ರೆಯಲ್ಲಿ ಬಿಡಬೇಕು. 
ತೋಯಕ್ಬೀರಕುಶಾಗ್ರೈಶ್ಚ ಮಿಶ್ರಿತಂ ತಾಮ್ರಪಾತ್ರಕೇ । 
ಅರ್ಫ್ಯಂ ಗೃಹಾಣ ಭಗವನ್ನೀಶ್ವರಾಯ ನಮೋನಮಃ ॥ 
ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಟಾದಿಮಿಶ್ರಿತಮ್‌ । 
ಅರ್ಥಂ ದಾಸ್ಯಾಮಿ ತೇ ದೇವಿ ಗೃಹಾಣ ಸುರಪೂಜಿತೇ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸೃಶ್ರೀಲಕ್ಷ್ಮೀನರಸಿಂಹಾಯನಮಃ 
ಅರ್ಫ್ಯಂ ಸಮರ್ಪಯಾಮಿ. 


ಆಚಮನಮ್‌ 
ಉದ್ದರಣೆಯಿಂದ ನೀರನ್ನು ಮೂರು ಬಾರಿ ಹಾಕಿರಿ. 


ಗಂಗಾಜಲಸಮಾಯುಕ್ತಂ ಸುಗಂಧೋಶೀರಶೀತಲಮ್‌ | 
ಗೃಹಾಣಾಚಮನಂ ದೇವ ಸದಾಶಿವ ನಮೋಸ್ತು ತೇ ॥ 
ಸುವರ್ಣಕಲಶಾನೀತಂ ಚಂದನಾಗರು ಸಂಯುತಮ್‌ । 
ಗೃಹಣಾಚಮನಂ ದೇವಿ ಮಯಾದತ್ತಂ ಶುಭಪ್ರದೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷಿ ನನರಸಿಂಹಾಯನಮಃ 
ಆಚಮನಂ ಸಮರ್ಪಯಾಮಿ. 


-37- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಧುಪರ್ಕಃ 
ಜೇನುತುಪ್ಪ, ಮೊಸರು ಹಾಗೂ ತುಪ್ಪ ಈ ಮೂರನ್ನು ಸೇರಿಸಿದ್ದನ್ನು 
ಉಮಾಮಹೇಶ್ವರರಿಗೆ ಸಮರ್ಪಿಸಿರಿ. 
ದಧಿಮಧ್ವಾಜ್ಯಸಮಿಶ್ರಮುಮಾಕಾಂತ ಸದಾಶಿವ । 
ಮಧುಪರ್ಕಂ ದದಾನೀಶ ಪ್ರಸೀದ ಪರಮೇಶ್ವರ ॥ 
ದಧ್ಯಾಜ್ಯಮಧುಸಂಯುಕ್ತಂ ಸ್ವರ್ಣಪಾತ್ರಸ್ಥಿತಂ ಶುಭಮ್‌ । 
ಮಧುಪರ್ಕಂ ಗೃಹಾಣೇದಂ ಸರ್ವಾಭೀಷ್ಟಪ್ರದಾಯಿನೀ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಮಧುಪರ್ಕಂ ಸಮರ್ಪಯಾಮಿ. 
ಪುನರಾಚಮನಮ್‌ 
ಉದ್ಭರಣೆಯಿಂದ ಮೂರು ಬಾರಿ ನೀರನ್ನು ನೀಡಬೇಕು. 
ಅಂಬಿಕಾರ್ಧಶರೀರಾಯ ಚಂದ್ರಾರ್ಧಕೃತಶೇಖರ । 
ಪುನರಾಚಮನಂ ದೇವ ಗೃಹಾಣ ವರದೋ ಭವ ॥ 


ಕಾಮಾರಿವಲ್ಲಭೇ ದೇವಿ ಕುರ್ವಾಚಮನಮಂಬಿಕೇ | 
ನಿರಂತರಮಹಂ ವಂದೇ ಚರಣೌ ತವ ಪಾರ್ವತೀ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಪುನರಾಚಮನಂ ಸಮರ್ಪಯಾಮಿ. 


ಪಂಚಾಮೃತಸ್ನಾನಮ್‌ 
ಕ್ಲೀರಸ್ನಾನಮ್‌ 
ಹೂ ಅನ್ನು ಪಂಚಾಮೃತದಲ್ಲಿ ಅದ್ದಿ ದೇವಿಗೆ ಪ್ರೋಕ್ಟಿಸಬೇಕು 


ಕಾಮಧೇನುಸಮುದ್ಧೂತಂ ಸುಧಾಸ್ವಾದುತರಂ ಶುಭಮ್‌ । 
ಸ್ನಾನಾರ್ಥಂ ಧವಲಂ ಕ್ಷೀರಮರ್ಪಯೇ ಪರಮೇಶ್ವರ ॥ 


-38- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸುರಭೇಸ್ತು ಸಮುದ್ಧೂತಂ ದೇವಾನಾಮಪಿ ದುರ್ಲಭಮ್‌ । 
ಪಯೋ ದದಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 
ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತೆಃ ಸೋಮ ವೃಷ್ಣ್ಯಮ್‌ | 
ಭವಾ ವಾಜಸ್ಯ ಸಂಗಥೇ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಕ್ಷೀರಸ್ನಾನಂ ಸಮರ್ಪಯಾಮಿ. 
ದಧಿಸ್ನಾನಮ್‌ 

ಮೊಸರಿನಿಂದ ಪ್ರೋಕ್ಸಿಸಬೇಕು 
ಕಪಿಲಾಕ್ಲೀರಸಂಜಾತಂ ದಧಿ ಚಂದ್ರಮನೋಹರಮ್‌ । 
ಸ್ನಾನಾರ್ಥಮರ್ಪಯೇ ದೇವ ಪ್ರಸೀದೇಶ ನಮೋಸ್ತು ತೇ ॥ 
ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ಹಿ ತತ್‌ | 
ದದಾಮಿ ದಧಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 
ಓಂ ದಧಿಕ್ರಾವ್ಲೋ ಅಕಾರಿಷಂ ಜಿಷ್ಟೋರಶ್ವಸ್ಯ ವಾಜಿನಃ । 
ಸುರಭಿನೋ ಮುಖಾ ಕರತ್‌ಪ್ರಣ ಆಯೂಂಷಿ ತಾರಿಷತ್‌ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷಿ ಫ£ನರಸಿಂಹಾಯನಮಃ 

ದಧಿಸ್ನಾನಂ ಸಮರ್ಪಯಾಮಿ. 
ಫೃತಸ್ನಾನಮ್‌ 
ತುಪ್ಪದಿಂದ ಪ್ರೋಕ್ಟಿಸಬೇಕು 

ಕಾಮಧೇನುಸಮುದ್ಧೂತಂ ಸುರಭೀಷ್ಟಂ ಮನೋಹರಮ್‌ । 
ದೇವಾನಾಮಾಜ್ಯಮಾಹಾರಃ ಸ್ನಾನಾರ್ಥಂ ಶಿವ ಗೃಹ್ಯತಾಮ್‌ ॥ 
ಸುರಾಣಾಮಾಜ್ಯಮಾಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಮ್‌ । 
ತೇಜಃ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 


-39- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ಘೃ ತಂ ಮಿಮಿಕ್ಷೇ ಘ ೃತಮಸ್ಯ ಯೋನಿರ್ಫೃ ತೇ ಶ್ರಿತೋ ಘೃ ತಮ್ಮ ಸ್ಥ 

ಧಾಮ | 
ಅನುಷ್ಟಧಮಾ ವಹ ಮಾದಯಸ್ವ ಸ್ವಾಹಾಕ ತಂ ವೃಷಭ ವಕ್ಷಿಹವ್ಯಮ್‌ |! 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 

ಫೃತಸ್ನಾನಂ ಸಮರ್ಪಯಾಮಿ. 
ಮಧುಸ್ನಾನಮ್‌ 
ಜೇನುತುಪ್ಪದಿಂದ ಪ್ರೋಕ್ನಿಸಬೇಕು 

ನಾನಾಪುಷ್ಪರಸೋತ್ಥೇನ ಮಧುನಾ ತುಪ್ಪಿದೇನ ತು । 

ಪಾರ್ವತೀಶ ಸ್ನಾಪಯಾಮಿ ಪ್ರಸೀದ ಶುಭದಾಯಕ ॥ 


ಇದಂ ಮಧು ಮಯಾ ದೇವಿ ದತ್ತಂ ತುಷ್ಪರ್ಥಮೇವ ಚ। 
ಗೃಹಾಣ ದೇವ ದೇವೇಶಿ ಮಮ ಶಾಂತಿಪ್ರದೋ ಭವ॥ 


ಮಹಾರುದ್ರದೇವವಾಮಾಂಕಸ್ಥಿತಚ್ಛೆತ್ರಗೌರ್ಯೈ ನಮಃ । 


ಓಂ ಮಧು ವಾತಾ ಯತಾಯತೇ ಮಧು ಕ್ಷರಂತಿ ಸಿಂಧವಃ । 
ಮಾಧ್ವ €ರ್ನಃ ಸಂತ್ಕೊ ೀಷಧೀಃ | 


ಉಮಾಭೀಮೇಶ್ವರಾಂತರ್ಗತ ಪ್ರಾಣ 
ಮಧುಸ್ನಾನಂ ಸ ಸಮರ್ಪಯಾಮಿ. 
ಶರ್ಕರಾಸ್ನಾನಮ್‌ 
ಸಕ್ಕರೆಯಿಂದ ಪ್ರೋಕ್ಷಣೆ ಮಾಡಬೇಕು 


ಶರ್ಕರಾಂ ಮಧುರಾಂ ದೇವ ಶುಭ್ರಾಂ ದೇವಪ್ರಿಯಾಂ ಶಿವ । 
ಸ್ನಾನಾಯ ತುಭ್ಯಂ ದೇವೇಶ ದದಾಮಿ ಚ ನಮೋನಮಃ ॥ 


ಸ್ಫಶ್ರೀಲಕ್ಷ್ಮೀ ೀನರಸಿಂಹಾಯನಮಃ 


ಇಕ್ಬುದಂಡಾತ್‌ ಸಮುದ್ಧೂತಂ ಶರ್ಕರಾಂ ಮಧುರಾಂ ಶುಭಾಮ್‌ । 
ಸ್ನಾನಾಯತೇ ಮಯಾ ದತ್ತಾಂ ಗೃಹಾಣ ಪರಮೇಶ್ವರಿ ॥ 
-40- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ | 
ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬ ) ಹಸ್ತತಯೇ ಮಧುಮಾಳ 
ಅದಾಭ್ಯಃ Il 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಶರ್ಕರಾಸ್ನಾನಂ ಸಮರ್ಪಯಾಮಿ. 
ಫಲಸ್ನಾನಮ್‌ 
ಎಳಿನೀರಿನಿಂದ ಪ್ರೋಕ್ಟಣೆ ಮಾಡಬೇಕು 
ನಾರಿಕೇಲಸಮುದ್ಧೂತಜಲೇನ ಮಧುರೇಣ ತು। 
ಅಭಿಷೇಕಂ ಕರಿಷ್ಯಾಮಿ ಪಾರ್ವತೀಶ ನಮೋಸಸ್ತು ತೇ ॥ 
ಫಲತೋಯ್ಯೆಃ ಗಂಧತೋಯ್ಯೆಃ ನಾರಿಕೇಲಕುಶೋದಕ್ಕೆಃ | 
ಸ್ನಾನಂ ಪುಣ್ಯಜಲೈರ್ಯುಕ್ತಂ ಗೃಹಾಣ ಸುರನಾಯಕಿ ॥ 
ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾಯಾಶ್ಚ ಪುಷ್ಟಿಣೀಃ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 


ಜ್‌ 
ನಾರಿಕೇಲಫಲೋದಕಸ್ನಾನಂ ಸಮರ್ಪಯಾಮಿ. 


ಶುದ್ಧೋದಕಸ್ನಾನಮ್‌ 

ತೀರ್ಥದಿಂದ ಪ್ರೋಕ್ಟಣೆ ಮಾಡಬೇಕು 
ಗಂಗಾ ಸಿಂಧುಸ್ತಥಾ ವೇಣೀ ಯಮುನಾ ಫಲ್ಗುನೀ ತಥಾ । 
ಏತಾಭ್ಯ ಆಹೃತಾತ್ತೀರ್ಥಾಚ್ಛುದ್ಧಸ್ನಾನಂ ಕುರು ಪ್ರಭೋ ॥6 
ಗಂಗಾ ಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾ ಜಲೈಃ। 
ಸ್ನಾನಾರ್ಥಂ ಆಹೃತಂ ಮಾತಃ ಸ್ವೀಕುರುಷ್ಟ ಹರಿಪ್ರಿಯೇ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯನಮಃ 

ಶುದ್ಧೋದಕಸ್ನಾನಂ ಸಮರ್ಪಯಾಮಿ. 


-41- 


ಜ್ಯೋತಿರ್ಭೀಮೇಶ್ವರ ವ್ರತ 


ವಸ್ತ್ರಯುಗ್ಮಮ್‌ 
ಗೆಜ್ಜೆ ವಸ್ತ್ರವನ್ನು ರುದ್ರದೇವರಿಗೆ ಹಾಗೂ ದೇವಿಗೆ ಸಮರ್ಪಿಸಬೇಕು 
ವಸಯುಗ್ಗಂ ನವಂ ಸ್ನಚ್ಚಂ ಮನೋಹರಕರಂ ಪರಮ್‌ । 
ಅ ವಲ 
ಗೃಹಾಣ ದೇವದೇವೇಶ ಗಜಚರ್ಮಾಂಬರ ಪ್ರಭೋ ॥ 
ವಸ್ತ್ರಂ ಚ ಸೋಮದೈೆವತ್ಯಂ ಲಜ್ನಾಯಾಸ್ತು ನಿವಾರಣಮ್‌ | 
ಪ್ರಯಚ್ಛಾಮಿ ತವ ಪ್ರೀತ್ಕೈ ಮಮೇಷ್ಟಾರ್ಥಪ್ರದಾ ಭವ ॥ 
ಪೀತವಸ್ತದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತಿ । 
ಚಂದ್ರಮೌಳಿಪ್ರಿಯೇ ದೇವಿ ಸದಾ ಮೇ ವರದಾ ಭವ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ವಸ್ತಯುಗ್ಗಂ ಸಮರ್ಪಯಾಮಿ. 
ಆ 
ಉಪವೀತಮ್‌ 
ರುದ್ರದೇವರಿಗೆ ಯಜ್ಞೋಪವೀತವನ್ನು ಸಮರ್ಪಿಸಬೇಕು 


ಸ್ವರ್ಣಯಜ್ಞೋಪವೀತಂ ಚ ರಾಜತಂ ಚೋತ್ತರೀಯಕಮ್‌ । 
ರುದ್ರಾಕ್ಷಮಾಲಯಾ ಯುಕ್ತಂ ಗೃಹಾಣೇಶ್ವರ ತೇ ನಮಃ ॥ 
ಮಾಂಗಲ್ಯಮಣಿಸಂಯುಕ್ತಂ ಮುಕ್ತಾಫಲಸಮನ್ವಿತಮ್‌ 

ದತ್ತಂ ಮಂಗಲಸೂತ್ರಂ ತೇ ಗೃಹಾಣ ಹರವಲ್ಲಭೇ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 


ಉಪವೀತರುದ್ರಾಕ್ಷಮಾಲಾದಿಕಂ ಸಮರ್ಪಯಾಮಿ. 


ಮಾಂಗಲ್ಯಸಮರ್ಪಣೆ 
ದೇವಿಗೆ ಮಾಂಗಲ್ಯವನ್ನು ಸಮರ್ಪಿಸಬೇಕು 


ಮಾಂಗಲ್ಯಂ ಮಣಿಸಂಯುಕ್ತಮುಕ್ತಾಫಲಸಮನ್ವಿತಮ್‌ । 
ಉತ್ತಮಂ ಗುಣಸೂತ್ರಂ ಗೃಹಾಣ ಶುಭಲಕ್ಷದೇ ॥ 


-42- 


ಜ್ಯೋತಿರ್ಭೀಮೇಶ್ವರ ವ್ರತ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಮಾಂಗಲ್ಯಂ ಸಮರ್ಪಯಾಮಿ. 


ಆಭರಣಾನಿ 
ವಿವಿಧ ಆಭರಣ ಸಮರ್ಪಿಸಬೇಕು 
ರತ್ನಮುಕ್ತಾಸುವರ್ಣೈಶ್ಚ ರಚಿತಾನಿ ಶುಭಾನಿ ಚ। 
ಭೂಷಣಾನಿ ಗೃಹಾಣೇಶ ಸರ್ಪಭೂಷ ನಮೋಸ್ತು ತೇ ॥ 
ವಜ್ರಮಾಣಿಕ್ಯವೈಢೂರ್ಯ ಮುಕ್ತಾವಿದ್ರುಮಮಂಡಿತಮ್‌ । 
ಪುಷ್ಪರಾಗಸಮಾಯುಕ್ತಂ ಭೂಷಣಂ ಪ್ರತಿಗೃಹ್ಯತಾಮ್‌ | 
ಕಿರೀಟಹಾರಕೇಯೂರ ಕಂಕಣಾದಿ ವಿಭೂಷಣ್ಯೆಃ । 


ಅಲಂಕರೋಮಿ ತ್ವಾಂ ಭಕ್ತ್ಯಾ ಸರ್ವಾಲಂಕಾರಕಾರಿಣೀ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷಿ £ನರಸಿಂಹಾಯನಮಃ 
ಆಭರಣಾನಿ ಸಮರ್ಪಯಾಮಿ. 
ಗಂಧಃ 
ಹೂ ಅನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಹಚ್ಚಬೇಕು 


ಮಹಾದೇವ ಮಹೇಶಾನ ಕಸ್ರೂರೀಕುಂಕುಮಾನ್ವಿತಮ್‌ । 
ಕರ್ಪೂರಾಗರುಸಮಿಶ್ರಂ ಗಂಧಂ ತೇ ಹೃರ್ಪಯಾಮ್ಯಹಮ್‌ ॥ 
ಕುಂಕುಮಾಗರು ಕರ್ಪೂಕಸ್ತೂರೀ ಚಂದನಾದಿಕಂ। 

ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕರು ಶಾಂಕರಿ ॥ 

ಗಂಧಂ ಗೃಹಾಣ ದೇವೇಶಿ ಉತ್ತಮಂ ದಿವ್ಯಚಂದನಂ । 
ವಿಲೇಪನಂ ಸುರಾಧೀಶೇ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯನಮಃ ಗಂಧಂ 
ಸಮರ್ಪಯಾಮಿ. | 


-43- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಕ್ಷತಾಃ 
ಮಂತ್ರಾಕ್ಷತೆಯನ್ನು ದೇವಿಗೆ ಸಮರ್ಪಿಸಬೇಕು 
ಆಕ್ಚತಾನ್‌ ಶ್ವೇತವರ್ಣಾಂಶ್ಚಸ್ಸಿಗ್ಗಮೌಕ್ತಿಕಸನ್ನಿಭಾನ್‌ । 
ಸಮರ್ಪಯಾಮಿ ದೇವೇಶ ನಮಸ್ತುಭ್ಯಂ ಪಿನಾಕಿನೇ ॥ 
ರಂಜಿತಾ: ಕುಂಕುಮೌಘೇನ ಹರಿದ್ರಾಕ್ರಾಸ್ತಥಾಕ್ಷತಾಃ | 
ತವಾಲಂಕರಣಾರ್ಥಾಯ ಪ್ರದತ್ತಾಃ ಸರ್ವಮಂಗಳೇ॥ 
ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ ಶುಭಾನ್‌ । 
ಆಕ್ಚತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರಿ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸೃಶ್ರೀಲಕ್ಷ್ಮೀನರಸಿಂಹಾಯನಮಃ 
ಅಕ್ಚತಾನ್‌ ಸಮರ್ಪಯಾಮಿ. 

ಹರಿದ್ರಾಚೂರ್ಣಂ 

ಅರಿಶಿನ ಏರಿಸಬೇಕು 
ಸೌಭಾಗ್ಯ ಶುಭದೇ ದೇವಿ ಸರ್ವಮಂಗಲದಾಯಿನೀ । 
ಹರಿದ್ರಾಂ ತೇ ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರಿ ॥ 
ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ ಶುಭಾನ್‌ । 
ಆಕ್ಪತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರಿ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 


ಕುಂಕುಮಚೂರ್ಣಂ 
ಕುಂಕುಮ ಏರಿಸಬೇಕು 


ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾರ್ಯಫಲಪ್ರದಂ। 
ಕುಂಕುಮೇನಾರ್ಚಿತೇ ದೇವಿ ಗೃಹಾಣ ವರದಾ ಭವ॥ 


೬44 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಂಭಿತಮೇ ನದೀತಮೇ ದೇವಿತಮೇ ಸರಸ ತಿ | 
ಅಪ್ರಶಸ್ತಾ ಇವ ಸ್ತ ಪ್ರಶಸ್ತಿಮಂಬ ನಸ್ಕಧಿ I 
 ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯನಮಃ 
ಕುಂಕುಮಚೂರ್ಣಂ ಸಮರ್ಪಯಾಮಿ ॥ 


ಸಿಂಧೂರಚೂರ್ಣಂ - ಮಂಗಳದ್ರವ್ಯಂ 
ಸಿಂಧೂರ, ಕಾಡಿಗೆ, ಗಂಧೂಡಿ ಇತ್ಯಾದಿಗಳನ್ನು ಅರ್ಪಿಸುವುದು 


ಹರಿದ್ರಾಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾಧಿಕಂ 
ನೀಲಲೋಹಿತತಾಟಂಕೇ ಮಂಗಲದ್ರವ್ಯಮಿಶ್ವರಿ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷಿ ಟಿನರಸಿಂಹಾಯನಮಃ 


ಸಿಂಧೂರಚೂರ್ಣಂ, ಮಂಗಳದ್ರವ್ಯಾಣಿ ಸಮರ್ಪಯಾಮಿ ॥ 
ಪುಷ್ಪಾಣಿ 

ಬಿಲ್ವಧತ್ತೂರತುಲಸೀಚಂಪಕಾಶೋಕಮಲ್ಲಿಕಾಃ । 

ಕರವೀರಾಂಬುಜದ್ರೋಣಪುಷ್ಟಾಣಿ ಹರ ತೇ5ರ್ಪಯೇ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯನಮಃ 
ನಾನಾಪುಷ್ಟಾಣಿ ಸಮರ್ಪಯಾಮಿ. 

ದಾ ಿದಶನಾಮಪೂಜಾ 
ಮಂತ್ರಾಕತೆಯಿಂದ ರುದ್ರದೇವರನ್ನು ಅರ್ಚಿಸಬೇಕು. 
ತ್ಮ 

ದ್ವಾದಶನಾಮಪೂಜಾಂ ಕರಿಷ್ಯೇ ॥ ಓಂ ಮಹಾದೇವಾಯ ನಮಃ | ಓಂ 

ಮಹೇಶ್ವರಾಯ ನಮಃ । ಓಂ ಶಂಕರಾಯ ನಮಃ । ಓಂ ವೃಷಭಧ್ವಜಾಯ ನಮಃ | : 


ಓಂ ಕೃತಿ ಶ್ರಿವಾಸಸೇ ನಮಃ। ಓಂ ಕಾಮಾಂಗನಾಶನಾಯ ನಮಃ । ಓಂ ದೇವದೇವಾಯ 
ನಮಃ । ಓಂ ಶ್ರೀಕಂಠಾಯ ನಮಃ । ಓಂ ಹರಾಯ ನಮಃ । ಓಂ ಪಾರ್ವತೀಪತಯೇ 


-45- 


ಜ್ಯೋತಿರ್ಭೀಮೇಶ್ವರ ವ್ರತ 


ನಮಃ | ಓಂ ರುದ್ರಾಯ ನಮಃ ।1.ಓಂ ಶಿವಾಯ ನಮಃ | ಓಂ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಮಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ದ್ವಾದಶನಾಮಪೂಜಾಂ ಸಮರ್ಪಯಾಮಿ. 


ಅಂಗಪೂಜಾ 
ರುದ್ರದೇವರಿಗೆ ಮಂತ್ರಾಕ್ಚತೆಯಿಂದ ಪಾರ್ವತಿದೇವಿಗೆ 
ಅರಿಶಿನ-ಕುಂಕುಮದಿಂದ ಅರ್ಚನೆ ಮಾಡಬೇಕು. 

ಅಂಗಪೂಜಾಂ ಕರಿಷ್ಯೇ ॥ ಓಂ ಶ್ರೀಮಹೇಶ್ವರಾಯ ನಮಃ ಗಿರಿಜಾಯೈ 
ನಮಃ । ಪಾದೌ ಪೂಜಯಾಮಿ ॥ ಆಕಾಶಾತ್ಮನೇ ನಮಃ ಅಪರ್ಣಾಯ್ಕೈ ನಮಃ । 
ಗುಲ್ಫೌ ಪೂಜಯಾಮಿ ॥। ಪರಮೇಶ್ವರಾಯ ನಮಃ ಜಗನಾತ್ರೇ ನಮಃ | ಜಂಘೇ 
ಪೂಜಯಾಮಿ ॥। ಕಾಮವೈರಿಣೇ ನಮಃ ಆರ್ಯಾಯ್ಯೆ ನಮಃ । ಜಾನುನೀ 
ಪೂಜಯಾಮಿ ॥ ತ್ರಿಪುರಾರಯೇ ನಮಃ ಅಂಬಿಕಾಯೈ ನಮಃ । ಊರೂ 
ಪೂಜಯಾಮಿ ॥ ಸರ್ವಜ್ಞಾಯ ನಮಃ ಹೈಮವತ್ಯೈ ನಮಃ । ಕಟಿಂ ಪೂಜಯಾಮಿ॥ 
ಸರ್ವೇಶ್ವರಾಯ ನಮಃ ಶಿವಾಯೈ ನಮಃ । ನಾಭಿಂ ಪೂಜಯಾಮಿ ॥ ಅಂಧಕಶತ್ರವೇ 
ನಮಃ ಶುಭದಾಯೈ ನಮಃ | ಉದರಂ ಪೂಜಯಾಮಿ ॥ ಅಘೋರಾಯ ನಮಃ 
ಸೃಂದಜನನ್ಮೈ ನಮಃ । ಸ್ತನೌ ಪೂಜಯಾಮಿ ॥ ತತ್ಪುರುಷಾಯ ನಮಃ ಈಶ್ವರ್ಯೆ 
ನಮಃ । ಹೃದಯಂ ಪೂಜಯಾಮಿ ॥ ಪಿನಾಕಿನೇ ನಮಃ ಕುಮಾರ್ಯೈ ನಮಃ । 
ಹಸ್ತಾನ್‌ ಪೂಜಯಾಮಿ ॥ ಶಿವಾಯ ನಮಃ ಕಮಲಾಕ್ಟೆ 5ನಮಃ । ಬಾಹೂನ್‌ 
ಪೂಜಯಾಮಿ ॥ ಅಕ್ಷರಾಯ ನಮಃ ವರದಾರ್ಯೈ ನಮಃ। ಸ್ಪಂದೌ ಪೂಜಯಾಮಿ 
॥ ನೀಲಕಂಠಾಯ ನಮಃ ಕಂಬುಗ್ರೀವಾಯ್ಕೆ ನಮಃ । ಕಂಠಂ ಪೂಜಯಾಮಿ ॥ 
ಪಂಚಮುಖಾಯ ನಮಃ ಚಂದ್ರಮುಖ್ಯೈ ನಮಃ । ಮುಖಂ ಪೂಜಯಾಮಿ 
ತ್ರಿನೇತ್ರಾಯ ನಮಃ ತ್ರಿಲೋಚನಾಯ್ಕೆ ನಮಃ । ನೇತ್ರಾಣಿ ಪೂಜಯಾಮಿ ॥ 
ಪರಶುಧರಾಯ ನಮಃ ದುರ್ಗಾಯ್ಕೆ ನಮಃ । ಕರ್ಣೌ ಪೂಜಯಾಮಿ ॥ 
ಫಾಲಲೋಚನಾಯ ನಮಃ ರುದ್ರಾಣೈ ನಮಃ । ಲಲಾಟಂ ಪೂಜಯಾಮಿ ॥ ಶಂಭವೇ 


-46- 


ಜ್ಯೋತಿರ್ಭೀಮೇಶ್ವರ ವ್ರತ 


ನಮಃ ಶರ್ವಾಣ್ಯೈ ನಮಃ । ಶಿರಃ ಪೂಜಯಾಮಿ ॥ ಚಂದ್ರಮೌಳಯೇ ನಮಃ 
ಸವ್ರತಾಯೈ ನಮಃ । ಮೌಳಿಂ ಪೂಜಯಾಮಿ ॥ ಉಮಾಭೀಮೇಶ್ವರಾಂತರ್ಗತ 
ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । ಸರ್ವಾಣ್ಯಂಗಾನಿ ಪೂಜಯಾಮಿ ॥ 


ಪತ್ರಪೂಜಾ 


ನಾನಾವಿಧವಾದ ಪತ್ರಗಳಿಂದ ಉಮಾಮಹೇಶ್ವರರನ್ನು ಒಟ್ಟಿಗೆ 
ಪೂಜಿಸಬೇಕು. 


ಪತ್ರಪೂಜಾಂ ಕರಿಷ್ಯೇ ॥ ಶಿವಾಯ ನಮಃ ಶಿವಪ್ರಿಯಾಯೈ ನಮಃ । ಬಿಲ್ಪಪತ್ರಂ 
ಸಮರ್ಪಯಾಮಿ॥ ಭವಾಯ ನಮಃ ಭವಾನ್ಯೈ ನಮಃ । ದತ್ತೂರಪತ್ರಂ 
ಸಮರ್ಪಯಾಮಿ ॥ ಶಂಭವೇ ನಮಃ. ಶಾಂಭವೈೆ ¢ ನಮಃ | ತುಲಸೀಪತ್ರಂ 
ಸಮರ್ಪಯಾಮಿ ॥ ಶಂಕರಾಯ ನಮಃ ಶಾಂಕರ್ಯೈ ನಮಃ । ಕರವೀರಪತ್ರಂ 
ಸಮರ್ಪಯಾಮಿ ॥ ರುದ್ರಾಯ ನಮಃ ರುದ್ರಾಣ್ಕೈ ನಮಃ । ಅರ್ಕಪತ್ರಂ 
ಸಮರ್ಪಯಾಮಿ ॥ ಮಹಾದೇವಾಯ ನಮಃ ಮಹಾದೇವ್ಯೈ ನಮಃ । 
ಭೃಂಗರಾಜಪತ್ರಂ ಸಮರ್ಪಯಾಮಿ ॥ ಈಶ್ಚರಾಯ ನಮಃ ಈಶ್ವರ್ಯೈ ನಮಃ । 
ಚೂತಪತ್ರಂ ಸಮರ್ಪಯಾಮಿ ॥ ಮೃಡಾಯ ನಮಃ ಮೃಡಾನ್ಕೈ ನಮಃ । ಚಂಪಕಪತ್ರಂ 
ಸಮರ್ಪಯಾಮಿ ॥ ಸ್ಥಾಣವೇ ನಮಃ ಗಿರಿಜಾಯ್ಕೆ ನಮಃ । ವಿಷ್ಣುಕಾಂತಿಪತ್ರಂ 
ಸಮರ್ಪಯಾಮಿ ॥ ಉಮೇಶಾಯ ನಮಃ ಉಮಾಯ್ಬೈೆ ನಮಃ । ದ್ರೋಣಪತ್ರಂ 
ಸಮರ್ಪಯಾಮಿ ॥ ವಿಷ್ಣುವಲ್ಲಭಾಯ ನಮಃ ಶಿವಪ್ರಿಯಾಯೈ ನಮಃ । ಕಮಲಪತ್ರಂ 
ಸಮರ್ಪಯಾಮಿ ॥ ಅಂಬಿಕಾನಾಥಾಯ ನಮಃ ಅಂಬಿಕಾಯೈ ನಮಃ । ದಾಡಿಮಪತ್ರಂ 
ಸಮರ್ಪಯಾಮಿ ॥ ನಿತ್ಯಸುಂದರಾಯ ನಮಃ ನಿತ್ಯಸುಂದರ್ಯೈ ನಮಃ । 
ದೂರ್ವಾಪತ್ರಂ ಸಮರ್ಪಯಾಮಿ ॥ ಕಾಲಕಂಠಾಯ ನಮಃ ಕಂಬುಕಂಠ್ಯೈ ನಮಃ । ' 
ದೇವದಾರುಪತ್ರಂ ಸಮರ್ಪಯಾಮಿ ॥ ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯ ನಮಃ । ಸರ್ವಾಣಿಪತ್ರಾಣಿ ಸಮರ್ಪಯಾಮಿ ॥ 


47- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪುಷಪೂಜಾ 
ನಾನಾವಿಧವಾದ ಪುಷ್ಪಗಳಿಂದ ಉಮಾಮಹೇಶ್ವರರನ್ನು ಒಟ್ಟಿಗೆ 
ಪೂಜಿಸಬೇಕು. 

ಪುಷ್ಪಪೂಜಾಂ ಕರಿಷ್ಯೇ ॥ ಮೃಡಾಯ ನಮಃ ಮೃಡಾನ್ಕೈ ನಮಃ । ದತ್ತೂರಪುಪ್ಪಂ 
ಸಮರ್ಪಯಾಮಿ॥ ಸೋಮಾಯ ನಮಃ ಉಮಾಯ್ಕೆ ನಮಃ । ಮಲ್ಲಿಕಾಪುಷಂ 
ಸಮರ್ಪಯಾಮಿ ॥ ಈಶ್ವರಾಯ ನಮಃ ಗಿರಿಜಾಯೈ ನಮಃ | ಗಿರಿಕರ್ಣಿಕಾಪುಷ್ಪಂ 
ಸಮರ್ಪಯಾಮಿ ॥ ಶಿವಾಯ ನಮಃ ಮಂಗಲಾಯೈ ನಮಃ | ಜಾಜೀಪುಷಂ 
ಸಮರ್ಪಯಾಮಿ ॥ ಪಿನಾಕಿನೇ ನಮಃ ಪಿನಾಕಿನ್ಕೈ ನಮಃ । ಸೇವಂತಿಕಾಪುಷ್ಪಂ 
ಸಮರ್ಪಯಾಮಿ ॥ ವಾಮದೇವಾಯ ನಮಃ ವಾಮಾಂಗ್ಕೈ ನಮಃ । ಪೂಗಪುಷ್ಪಂ 
ಸಮರ್ಪಯಾಮಿ ॥ ಅಘೋರಾಯ ನಮಃ ಅಪರ್ಣಾಯೈ ನಮಃ । ಅರ್ಕಪುಷ್ಪಂ 
ಸಮರ್ಪಯಾಮಿ॥ ಮಹೇಶ್ವರಾಯ ನಮಃ ಮಹೇಶ್ವರ್ಯ್ಯೆ ನಮಃ । 
ನಂದ್ಯಾವರ್ತಪುಷಂ ಸಮರ್ಪಯಾಮಿ ॥ ವಿರೂಪಾಕ್ಷಾಯ ನಮಃ ಎಿಶಾಲಾಕ್ಟ್ಯೈ 
ನಮಃ । ಪದ್ಪಪುಷ್ಪು ಸಮರ್ಪಯಾಮಿ ॥ ಶಂಕರಾಯ ನಮಃ ಶಾಂಕರ್ಯ್ಸೈ 
ನಮಃ । ಚಂಪಕಪುಷಂ ಸಮರ್ಪಯಾಮಿ ॥ ಶರ್ವಾಯ ನಮಃ ಶರ್ವಾಣ್ಮೈ ನಮಃ । 
ಪುನ್ನಾಗಪುಷಂ ಸಮರ್ಪಯಾಮಿ ॥ ಇಂದುಶೇಖರಾಯ ನಮಃ ಇಂದುಶೇಖರ್ಯೈ 
ನಮಃ । ಅಶೋಕಪುಷಂ ಸಮರ್ಪಯಾಮಿ ॥ ವಿಶ್ವಾಧಾರಾಯ ನಮಃ ಜಗಜ್ಜನನ್ಮೈ 
ನಮಃ । ದ್ರೋಣಪುಷ್ಪಂ ಸಮರ್ಪಯಾಮಿ ॥ ಶ್ರೀಕಂಠಾಯ ನಮಃ ಶ್ರೀಕಂಠ್ಯೈ 
ನಮಃ । ಮಂದಾರಪುಷಂ ಸಮರ್ಪಯಾಮಿ ॥ ಭಕ್ತೇಷ್ಟದಾಯಿನೇ ನಮಃ 
ಭಕ್ತೇಷ್ಟದಾಯಿನ್ಶ್ಕೈ ನಮಃ ಪಾಟಲೀಪುಷ್ಪಂ ಸಮರ್ಪಯಾಮಿ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಸಮಸ್ತಪುಷ್ಟಾಣಿ ಸಮರ್ಪಯಾಮಿ ॥ 

ಅಕ್ಷತನಾಮಪೂಜಾ 
ಮಂತ್ರಾಕ್ಟತೆಯಿಂದ ಅರ್ಚಿಸಬೇಕು. 


ಅಕ್ಷತನಾಮಪೂಜಾಂ ಕರಿಷ್ಯೇ ॥ ತ್ರಂಬಕಾಯ ನಮಃ । ಅಕ್ಟಶಾನ್‌ 


ಸಮರ್ಪಯಾಮಿ॥ ತ್ರಿಪುರಾಂತಕಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 
-48- 


ಜ್ಯೋತಿರ್ಭೀಮೇಶ್ವರ ವ್ರತ 


ತ್ರಿಕಾಗ್ನಿಕಾಲಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ ತ್ರಿಲೋಕೇಶಾಯ 
ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ ತ್ರಿಗುಣಾತೀತಾಯ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ! ತ್ರಿದೋಷಹರಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ॥ 
ತ್ರಿನಯನಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ ತ್ರಿಮೂರ್ತ್ಯಾತ್ಮನೇ 
ನಮಃ । ಅಕ್ಬತಾನ್‌ ಸಮರ್ಪಯಾಮಿ॥। ಉಮಾಭೀಮೇಶ್ವರಾಂತರ್ಗತ 
ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯ ನಮಃ । ಅಕ್ಷತಪೂಜಾಂ ಸಮರ್ಪಯಾಮಿ ॥ 


ಸೇ % ಬೇ ಸೇ 
ಶಿವಾಷ್ಟೋತ್ತರಶತನಾಮಾವಳಿ ಪೂಜೆ 
ಓಂ ಶಿವಾಯ ನಮಃ ಓಂ ತ್ರಿಲೋಕೇಶಾಯ ನಮಃ ॥೨೦॥ 
ಓಂ ಮಹೇಶ್ವರಾಯ ನಮಃ ಓಂ ಶಿಶಿಕಂಠಾಯ ನಮಃ 
ಓಂ ಶಂಭವೇ ನಮಃ ಓಂ ಶಿವಾಪ್ರಿಯಾಯ ನಮಃ 
ಓಂ ಪಿನಾಕಿನೇ ನಮಃ ಓಂ ಉಗ್ರಾಯ ನಮಃ 
ಓಂ ಶಶಿಶೇಖರಾಯ ನಮಃ ಓಂ ಕಪರ್ದಿನೇ ನಮಃ 
ಓಂ ವಾಮದೇವಾಯ ನಮಃ ಓಂ ಕಾಮಾರಯೇ ನಮಃ 
ಓಂ ವಿರೂಪಾಕ್ಷಾಯ ನಮಃ ಓಂ ಅಂಧಕಾಸುರಸೂದನಾಯ ನಮಃ 
ಓಂ ಕಪರ್ದಿನೇ ನಮಃ ಓಂ ಗಂಗಾಧರಾಯ ನಮಃ 
ಓಂ ನೀಲಲೋಹಿತಾಯ ನಮಃ ಓಂ ಲಲಾಟಾಕ್ಷಯ ನಮಃ 
ಓಂ ಶಂಕರಾಯ ನಮಃ ॥೧೦॥ ಓಂ ಕಾಲಕಾಲಾಯ ನಮಃ 
ಓಂ ಶೂಲಪಾಣಯೇ ನಮಃ ಓಂ ಕೃಪಾನಿಧಯೇ ನಮಃ ॥೩೦॥ 
ಓಂ ಖಟ್ವಾಂಗಿನೇ ನಮಃ ಓಂ ಭೀಮಾಯ ನಮಃ 
ಓಂ ವಿಷ್ಣುವಲ್ಲಭಾಯ ನಮಃ ಓಂ ಪರಶುಹಸ್ತಾಯ ನಮಃ 
ಓಂ ಶಿಪಿವಿಷ್ಟಾಯ ನಮಃ ಓಂ ಮೃಗಪಾಣಯೇ ನಮಃ 
ಓಂ ಅಂಬಿಕಾನಾಥಾಯ ನಮಃ ಓಂ ಜಟಾಧರಾಯ ನಮಃ 
ಓಂ ಶ್ರೀಕಂಠಾಯ ನಮಃ ಓಂ ಕೈಲಾಸವಾಸಿನೇ ನಮಃ 
ಓಂ ಭಕ್ತವತಲಾಯ ನಮಃ ಓಂ ಕವಚಿನೇ ನಮಃ 
ಓಂ ಭವಾಯ ನಮಃ ಓಂ ಕಠೋರಾಯ ನಮಃ 


ಓಂ ಶರ್ವಾಯ ನಮಃ ಓಂ ತ್ರಿಪುರಾಂತಕಾಯ ನಮಃ 


49- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ವೃಷುಂಕಾಯ ನಮಃ 


ಓಂ ಕೃತ್ತಿವಾಸಸೇ ನಮಃ 


ಓಂ ವೃಷಭಾರೂಢಾಯ ನಮಃ ॥೪೦॥ ಓಂ ಪುರಾರಾತಯೇ ನಮಃ 


ಓಂ ಭಸ್ಮದ್ಧೂಲಿತವಿಗ್ರಹಾಯ ನಮಃ 
ಓಂ ಸಾಮಪ್ರಿಯಾಯ ನಮಃ 

ಓಂ ಸ್ವ ರಮಯಾಯ ನಮಃ 

ಓಂ ತ್ರಯೀಮೂರ್ತಯೇ ನಮಃ 
ಓಂ ಅನೀಶ್ವ್ಚರಾಯ ನಮಃ 

ಓಂ ಸರ್ವಜ್ಞಾಯ ನಮಃ 

ಓಂ ಪರಮಾತ್ಮನೇ ನಮಃ 

ಓಂ ಸೋಮಸೂರ್ಯುಗಿಲೋಚನಾಯ ನಮಃ 
ಓಂ ಹವಿಷೇ ನಮಃ 

ಓಂ ಯಜ್ಞಮಯಾಯ ನಮಃ ॥೫೦॥ 
ಓಂ ಸೋಮಾಯ ನಮಃ 

ಓಂ ಪಂಚವಕ್ತಾ ಯ ನಮಃ 

ಓಂ ಸದಾಶಿವಾಯ ನಮಃ 

ಓಂ ವಿಶ್ವೇಶ್ವರಾಯ ನಮಃ 

ಓಂ ವೀರಭದ್ರಾಯ ನಮಃ 

ಓಂ ಗಣನಾಥಾಯ ನಮಃ 

ಓಂ ಪ್ರಜಾಪತಯೇ ನಮಃ 

ಓಂ ಹಿರಣ್ಯರೇತಸೇ ನಮಃ 

ಓಂ ದುರ್ಧರ್ಷಾಯ ನಮಃ 

ಓಂ ಗಿರೀಶಾಯ ನಮಃ ॥೬೦॥ 

ಓಂ ಗಿರಿಶಾಯ ನಮಃ 

ಓಂ ಅನಘಾಯ ನಮಃ 

ಓಂ ಭುಜಂಗಭೂಷಣಾಯ ನಮಃ 
ಓಂ ಭರ್ಗಾಯ ನಮಃ 

ಓಂ ಗಿರಿಧನ್ವನೇ ನಮಃ 

ಓಂ ಗಿರಿಪ್ರಿಯಾಯ ನಮಃ 


ಓಂ ಭಗವತೇ ನಮಃ 

ಓಂ ಪ್ರಮಥಾಧಿಪಾಯ ನಮಃ ॥೭೦॥ 
ಓಂ ಮೃತ್ಯುಂಜಯಾಯ ನಮಃ 
ಓಂ ಸೂಕ್ಷ್ಮತನವೇ ನಮಃ 

ಓಂ ಜಗದ್ವ್ವಾಪಿನೇ ನಮಃ 

ಓಂ ಜಗದ್ಗುರವೇ ನಮಃ 

ಓಂ ವ್ಯೋಮಕೇಶಾಯ ನಮಃ 
ಓಂ ಮಹಾಸೇನಜನಕಾಯ ನಮಃ 
ಓಂ ಚಾರುವಿಕ್ರಮಾಯ ನಮಃ 
ಓಂ ರುದ್ರಾಯ ನಮಃ 

ಓಂ ಭೂತಪತಯೇ ನಮಃ 

ಓಂ ಸಾಣವೇ ನಮಃ ॥೮೦॥ 

ಓಂ ಅಹಿರ್ಬುಧ್ನ್ಯಾಯ ನಮಃ 
ಓಂ ದಿಗಂಬರಾಯ ನಮಃ 

ಓಂ ಅಷ್ಟಮೂರ್ತಯೇ ನಮಃ 
ಓಂ ಅನೇಕಾತ್ಮನೇ ನಮಃ 

ಓಂ ಸಾತ್ತ್ವಿಕಾಯ ನಮಃ 

ಓಂ ಶುದ್ಧವಿಗ್ರಹಾಯ ನಮಃ 

ಓಂ ಶಾಶ್ಚತಾಯ ನಮಃ 

ಓಂ ಖಂಡಪರಶವೇ ನಮಃ 

ಓಂ ಅಜಾಯ ನಮಃ 

ಓಂ ಪಾಶವಿಮೋಚನಾಯ ನಮಃ ॥೯೦॥ 
ಓಂ ಮೃಡಾಯ ನಮಃ 

ಓಂ ಪಶುಪತಯೇ ನಮಃ 

ಓಂ ದೇವಾಯ ನಮಃ 

ಓಂ ಮಹಾದೇವರಾಯ ನಮಃ 


-50- 


ಜ್ಯೋತಿರ್ಭೀಮೇಶ್ವರ ವ್ರತ 


ಓಂ ಅವ್ಯಯಾಯ ನಮಃ 

ಓಂ ಹರಯೇ ನಮಃ 

ಓಂ ಪೂಷದಂತಭಿದೇ ನಮಃ 
ಓಂ ಅವ್ಯಗ್ರಾಯ ನಮಃ 

ಓಂ ದಕ್ಷಾಧ್ವರಹರಾಯ ನಮಃ 
ಓಂ ಹರಾಯ ನಮಃ ॥೧೦೦॥ 
ಓಂ ಭಗನೇತ್ರಭಿದೇ ನಮಃ 


ಓಂ ಅವ್ಯಕ್ತಾಯ ನಮಃ 

ಓಂ ಸಹಸ್ರಾಕ್ಷಾಯ ನಮಃ 

ಓಂ ಸಹಸ್ರಪದೇ ನಮಃ 

ಓಂ ಅಪವರ್ಗಪ್ರದಾಯ ನಮಃ 

ಓಂ ಅನಂತಾಯ ನಮಃ 

ಓಂ ತಾರಕಾಯ ನಮಃ 

ಓಂ ಪರಮೇಶ್ವರಾಯ ನಮಃ ॥೧೦೮॥ 


ಅಷ್ಟೋತ್ತರಶತನಾಮಾವಳಿ ಸಂಪೂರ್ಣಂ 


ಪಾರ್ವತಿಅಷ್ಟೋತ್ತರಶತನಾಮಾವಳಿ 
ಶ್ರೀ ಗೌರ್ಯೈ ನಮಃ ಮಾಂಗಲ್ಯದಾಯಿನ್ಯೈ ನಮಃ 
ಗಣೇಶಜನನ್ಯೈ ನಮಃ ಸರ್ವಮಂಗಳಾಯ್ಯೆ ನಮಃ 
ಗಿರಿರಾಜತನೂಭವಾಯ್ಕೆ ನಮಃ ಮಂಜುಭಾಷಿಣ್ಕೈ ನಮಃ ॥೨೦॥ 
ಗುಹಾಂಬಿಕಾಯೈ ನಮಃ ಮಹೇಶ್ವರ್ಯೈ ನಮಃ 
ಜಗನಾತ್ರೇ ನಮಃ ಮಹಾಮಾಯಾಯ್ಯೆ ನಮಃ 
ಗಂಗಾಧರಕುಟುಂಬಿನೈ ನಮಃ ಮಂತ್ರಾರಾಧ್ಯಾಯೈ ನಮಃ 
ವೀರಭದ್ರಪ್ರಸುವೇ ನಮಃ ಹಿಮಾದ್ರಿಜಾಯೈ ನಮಃ 
ವಿಶ್ವವ್ಯಾಪಿನೈ ನಮಃ ಹೈಮವತ್ಯೈ ನಮಃ 
ವಿಶ್ವರೂಪಿಣ್ಕೆ ನಮಃ ಪಾರ್ವತ್ಮೈ ನಮಃ 
ಅಷ್ಟಮೂತಾಣ್ಯತ್ತಿಕಾಯ್ಕೆ ನಮಃ ॥೧೦॥ ಪಾಪನಾಶಿನ್ಕೈ ನಮಃ 
ಕಷ್ಟದಾರಿದ್ರ ;ಶಮನ್ಯೆ y ನಮಃ ನಾರಾಯಣಾಂಶಜಾಯೈ ನಮಃ 
ವಿದ್ಯಾಯ್ಕೆ ನಮಃ ನಿತ್ಯಾಯ್ಕೆ ನಮಃ ॥೩೦॥ 
ಶಾಂಭವೈ ನಮಃ ಗಿರೀಶಾಯೈ ನಮಃ 
ಶಂಕರ್ಯೈ ನಮಃ ನಿರ್ಮಲಾಯೈ ನಮಃ 
ಬಾಲಾಯೈ ನಮಃ ಅಂಬಿಕಾಯ್ಕೆ ನಮಃ 
ಭವಾನ್ಯೈ ನಮಃ ಮೃಡಾನ್ಕೈ ನಮಃ 


ಭದ್ರದಾಯಿನ್ಶೈ ನಮಃ 


ಮುನಿಸಂಸೇವ್ಯಾಯೈ ನಮಃ 


51- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಾನಿನ್ಶೈ ನಮಃ 
ಮೇನಕಾತ್ಮಜಾಯೈ ನಮಃ 
ಕುಮಾರ್ಯೈ ನಮಃ 
ಕನ್ಯಕಾಯೈ ನಮಃ 
ದುರ್ಗಾಯೈ ನಮಃ ॥೪೦॥ 


ಸರಸ್ವತ್ಯೈ ನಮಃ ॥೫೦॥ 
ಅಮಲಾಯ್ಕೈೆ ನಮಃ 
ಅಮರಸಂಸೇವ್ಯಾಯೈ ನಮಃ 
ಅನ್ನಪೂರ್ಣಾಯೈ ನಮಃ 
ಅಮೃತೇಶ್ವರ್ಯೈ ನಮಃ 
ಅಖಿಲಾಗಮಸಂಸ್ತುತಾಯ್ಕೆ ನಮಃ 
ಸುಖಸಚ್ಚಿತ್ತುಧಾರಸಾಯ್ಕೆ ನಮಃ 
ಬಾಲ್ಯಾರಾಧಿತಭೂತೇಶಾಯೈ ನಮಃ 
ಭಾನುಕೋಟಿಸಮದ್ಯುತಯೇ ನಮಃ 
ಹಿರಣ್ಮಯ್ಯೈ ನಮಃ 

ಪರಾಯೈ ನಮಃ ॥೬೦॥ 
ಸೂಕ್ಟ್ಮಾಯೈ ನಮಃ 
ಶೀತಾಂಶುಕೃತಶೇಖರಾಯ್ಯೆ ನಮಃ 
ಹರಿದ್ರಾಕುಂಕುಮಾರಾಧ್ಯಾಯೈ ನಮಃ 


ಸರ್ವಕಾಲಸುಮಂಗಲ್ಕೈೈ ನಮಃ 
ಸರ್ವಭೋಗಪ್ರದಾಯೈ ನಮಃ 
ಸಾಮಶಿಖಾಯೈ ನಮಃ 
ವೇದಾಂತಲಕ್ಚಣಾಯೈ ನಮಃ 
ಕರ್ಮಬ್ರಹ್ಮಣ್ಮೆ ನಮಃ 
ಕಾಮಕಲನಾಯೈ ನಮಃ 
ಕಾಂಕ್ಟಿತಾರ್ಥಪ್ರದಾಯೈ ನಮಃ ॥೭೦॥ 
ಚಂದ್ರಾರ್ಕಾಯಿತತಾಟಂಕಾಯೈ ನಮಃ 
ಚಿದಂಬರಶರೀರಿಣ್ಯೈ ನಮಃ 
ಶ್ರೀಚಕ್ರವಾಸಿನ್ಶೈ ನಮಃ 

ದೇವ್ಕೈ ನಮಃ 

ಕಾಮೇಶ್ವರಪತ್ನೆ ಎ ನಮಃ 

ಕಲಾಯೈ ನಮಃ 
ಮಾರಾರಿಪ್ರಿಯಾರ್ಧಾಂಗ್ಯೈ ನಮಃ 
ಮಾರ್ಕಂಡೇಯವರಪ್ರದಾಯ್ಕೈ ನಮಃ 
ಪುತ್ರಪೌತ್ರವರಪ್ರದಾಯೈ ನಮಃ 
ಪುಣ್ಯಾಯೈ ನಮಃ ॥೮೦॥ 
ಪುರುಷಾರ್ಥಪ್ರದಾಯಿನ್ಯೈ ನಮಃ 
ಸತ್ಯಧರ್ಮರತಾಯೈ ನಮಃ 
ಸರ್ವಸಾಕ್ಟಿಣ್ಯ ನಮಃ 
ಪ್ರಶಾಂತರೂಪಿಣ್ಕೈ ನಮಃ 
ಶ್ಯಾಮಲಾಯೈ ನಮಃ 

ಬಗಲಾಯೈೆ ನಮಃ 

ಚಂಡ್ಕೈ ನಮಃ 

ಮಾತೃಕಾಯ್ಕೆ ನಮಃ 

ಭಗಮಾಲಿನ್ಯೈ ನಮಃ 

ಶೂಲಿನ್ಯೈ ನಮಃ ॥೯೦॥ 

ಎರಜಾಯೈ ನಮಃ 


-52- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸ್ವಾಹಾಯೈ ನಮಃ ಪ್ರಣವಾರ್ಥಸ್ವರೂಪಿಣ್ಯೆ ನಮಃ 
ಸ್ವಧಾಯೈ ನಮ; ಹ್ರೀಂಕಾರಾಯೈ ನಮಃ 
ಪ್ರತ್ಯಂಗಿರಾಂಬಿಕಾಯ್ಕೆ ನಮಃ ನಾದರೂಪಾಯೈ ನಮಃ 

ಆರ್ಯಾಯ್ಯೆ ನಮಃ ತ್ರಿಪುರಾಯ್ಕೆ ನಮಃ 

ದಾಕ್ಷಾಯಣ್ಯೈ ನಮಃ ತ್ರಿಗುಣಾಂಬಿಕಾಯ್ಕೆ ನಮಃ 

ದೀಕ್ಷಾಯ್ಕೆ ನಮಃ | ಸುಂದರ್ಯೈ ನಮಃ 
ಸರ್ವವಸ್ತೂತ್ರಮಾಯ್ಕೆ ನಮಃ ಸ್ವರ್ಣಗೌರ್ಯ್ಯೆ ನಮಃ 

ಶಿವಾಭಿಧಾನಾಯೈ ನಮಃ ಷೋಡಶಾಕ್ಷರದೇವತಾಯ್ಕೆ ನಮಃ॥೧೦೮॥ 


ಶ್ರೀವಿದ್ಯಾಯ್ಕೆ ನಮಃ ॥೧೦೦॥ 
ಅಷ್ಟೋತ್ತರಶತನಾಮಾವಳಿ ಸಂಪೂರ್ಣಂ 


ಅಥ ದೋರಗ್ರಂಥಿಪೂಜಾ 
ದೋರದ ೯ ಗಂಟುಗಳನ್ನು ಪೂಜಿಸಿ 

ಓಂ ಭವಾಯ ನಮಃ ಭವಾನ್ಯೈ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ ॥ 

ಓಂ ಶಿವುಯ ನಮಃ ಶಿವಾಯೈ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ ॥ 

ಓಂ ರುದ್ರಾಯ ನಮಃ ರುದ್ರಾಣ್ಯೆ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ ॥ 

ಓಂ ಪಶುಪತಯೇ ನಮಃ ಸಿಂಹವಾಹನಾಯ್ಕೆ ನಮಃ ಚತುರ್ಥ ಗ್ರಂಥಿಂ 
ಪೂಜಯಾಮಿ ॥ 

ಓಂ ಉಗ್ರಾಯ ನಮಃ ಅಂಬಿಕಾಯ್ಕೆ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ॥ 

ಓಂ ಮಹೇಶ್ವರಾಯ ನಮಃ ಲೋಕವಂದಿನಾಯ್ಕೈ ನಮಃ ಷಷ್ಠ ಗ್ರಂಥಿಂ 
ಪೂಜಯಾಮಿ ॥ 

ಓಂ ಭೀಮಾಯ ನಮಃ ಕಾಂತಾಯೈ ನಮಃ ವಿಸಪ್ತಮ ಗ್ರಂಥಿಂ ಪೂಜಯಾಮಿ॥ 

ಓಂ ಈಶ್ಚರಾಯ ನಮಃ ಗಿರಿಜಾಯೈ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ ॥' 

ಓಂ ಉಮಾಮಹೇಶ್ವರಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ ॥ 

ಇತಿ ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ 

ದೋರಗ್ರಂಧಿಪೂಜಾಂ ಸಮರ್ಪಯಾಮಿ ॥ 


53- 


ಜ್ಯೋತಿರ್ಭೀಮೇಶ್ವರ ವ್ರತ 


ಧೂಪಃ 
ಧೂಪವನ್ನು ಸಮರ್ಪಿಸಿರಿ 
ದಶಾಂಗಂ ಗುಗ್ಗುಲಂ ಧೂಪಂ ಚಂದನಾಗರುಸಂಯುತಮ್‌ । 
ಆಘ್ರಾಪಯಾಮಿ ದೇವೇಶ ಶೂಲಪಾಣೇ ನಮೋಸ್ತುತೇ ॥ 


ದೇವದ್ರುಮರಸೋದ್ಭುತಃ ಕಾಲಾಗರುಸಮನ್ವಿತಃ | 
ಆಫ್ರೇಯತಾಂ ಅಯಂ ಧೂಪಃ ಭವಾನಿ ಘ್ರಾಣತರ್ಪಣಾ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ 
ಧೂಪಮಾಘ್ರಾಪಯಾಮಿ ॥ 


ದೀಪಃ 
ದೀಪವನ್ನು ಸಮರ್ಪಿಸಿರಿ 


ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 
ಗೃಹಾಣ ಮಂಗಲಂ ದೀಪಂ ತೈಲೋಕ್ಕತಿಮಿರಾಪಹ || 


ಸಾಜ್ಯಂ ತ್ರಿವರ್ತಿ ಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಕತಿಮಿರಾಪಹಾ ॥ 

ಭಕ್ಕಾ ದೀಪಂ ಪ್ರಯಚ್ಛಾಮಿ ದೇವ್ಕೈ ತೇ ಭಕ್ತಿಪೂರ್ವಕಮ್‌ । 

ತ್ರಾಹಿ ಮಾಂ ನರಕಾತ್‌ ಘೋರಾತ್‌ ದಿವ್ಯಜ್ಯೋತಿರ್ನಮೋಸಸ್ತು ತೇ॥ 


ಶ್ರೀ ಚೈತ್ರಗೌರ್ಯ್ಯೆನಮಃ ಏಕಾರ್ತಿದೀಪಂ ದರ್ಶಯಾಮಿ ॥ 

ಧೂಪ ದೀಪಾನಂತರಂ ಆಚಮನೀಯಂ ಸಮರ್ಪಯಾಮಿ ॥ 

ಆಚಮನೀಯಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ 
ದೀಪಂ ದರ್ಶಯಾಮಿ ॥ 


ಜ್ಯೋತಿರ್ಭೀಮೇಶ್ವರ ವ್ರತ 


ನೈವೇದ್ಯಮ್‌ 
ಪತಿಯು ನೈವೇದ್ಯವನ್ನು ಮಾಡಬೇಕು. 

(ರಂಗವಲ್ಲ್ಯಾದಿಮಂಡಲೇ ಶ್ರಿಬೀಜಂ ವಿಲಿಖ್ಯ ಯಥಾಯೋಗ್ಯಂ ನೈವೇದ್ಯಂ 
ಸಶಾಕಭಕ್ಷಾ 5ದಿಕಂ ನಿಕ್ಸಿಷ್ಯ) ಓಂ ಭೂರ್ಭುವಸ್ಸ KF ಸತ್ಯಂ ತ್ವರ್ತೇನ 
ಪರಿಷಿಂಚಾಮಿ । (ಇತಿ ಪರಿಷಿಚ್ಛ) ಓಂ ನಮಃ ಶಿವಾಯ ॥ 

ಅನ್ನ ಚತುರ್ವಿಧಂ ಸ್ವಾದುರಸೆಃ ಪಡಿ ಸಮನ್ವಿತಂ । 

ಭಕ್ಷ್ಯಭೋಜ್ಯಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಂ ॥ 

ಖರ್ಜೂರ ನಾರಿಕೇಳಾಢ್ಯಂ ನಾನಾ ಭಕ್ತ 5ಸಮನ್ನಿತಂ | 

ಶಾಲ್ಯಾನ್ನಂ ಷಡ್ರ ಸೋಪೇತಂ ನೈವೇದ್ಯಂ ಸ್ವೀಕರುಷ್ಟ ಮೇ ॥ 


ವಿಶಾ )ಿಮಿತ್ರಯಷಿಃ ಸವಿತಾದೇವತಾ ಗಾಯತ್ರೀಛಂದಃ ॥ , 
ಆಪೋಶನಮ್‌ 


ಆಪೋಶನಮಿದಂ ದೇವ ಪಾರ್ವತ್ಯಾ ಸಹ ಶಂಕರ । 

ಮಯಾ ದತ್ತಂ ಗೃಹಾಣ ತ್ವಂ ದೇವದೇವ ನಮೋಸ್ತು ತೇ ॥ 

ಅಮೃತೋಪಸ್ತರಣಮಸಿ ಸ್ವಾಹಾ | ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯ ನಮಃ । ಆಪೋಶನಂ ಸಮರ್ಪಯಾಮಿ ॥ 

ಓಂ ಪ್ರಾಣಾಯ ಸ್ವಾಹಾ | ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ 
ಶ್ರೀಲಕ್ಷ್ಮೀನರಸಿಂಹಾಯ ನಮಃ (ಇತ್ಯಾದಿ ಪ್ರಾಣಾಹುತೀರ್ದತ್ವಾ) 

ನೈವೇದ್ಯಂ ಸಫಲಂ ದೇವ ಘೃತಶರ್ಕರಯಾ ಯುತಮ್‌ | 

ದಾಸ್ಯಾಮಿ ಭುವನಾಧೀಶ ಭಕ್ತ 5ಭೋಜ್ಯಸಮನ್ನಿತಮ್‌ ॥ 

ಉಮಾಭೀಮೇಶ್ವರಾಂತೆರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ 
ನಮಃ । ಮಹಾನೈವೇದ್ಯಂ ಸಮರ್ಪಯಾಮಿ ॥ 


-55- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪಾನೀಯಮ್‌ 


ಕಸ್ತೂರೀಕುಂಕುಮಾದ್ಯೈಶ್ಚಗುಗ್ಗುಲಾದ್ಕೈಸುಗಂಧಿತಮ್‌ । 
ಪಾನೀಯಮರ್ಪಯಾಮ್ಯದ್ಯ ಗೌರೀಶಂಕರ ತೇ ನಮಃ ॥ 
ಉತ್ತರಾಪೋಶನಮ್‌ 
ನಿತ್ಯತೃಪ್ತ ಸದಾಧಾರ ಸರ್ವಾಭೀಷ್ಟಫಲಪ್ರದ । 
ಉತ್ತರಾಪೋಶನಂ ದೇವ ಪ್ರೀತ್ಯರ್ಥಂ ಗೃಹ್ಯತಾಂ ಶಿವ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಉತ್ತರಾಪೋಶನಂ ಸಮರ್ಪಯಾಮಿ ॥ 


ಹಸ್ತಪ್ರಕ್ಷಾಲನಮ್‌ 
ದೇವದೇವ ಜಗನ್ನಾಥ ತ್ರಾಹಿ ಮಾಂ ಭಕ್ತವತ್ಸಲ | 
ಹಸ್ತಪ್ರಕ್ಷಾಲನಂ ದೇವ ಗೃಹಾಣ ಪರಮೇಶ್ವರ ॥ 
ಚಂದನಾಗರು ಕರ್ಪೂರಸುರಭಿ ಸ್ವಾದು ಶೀತಲಮ್‌ । 
ಕರೋದ್ವ ರ್ತನಕಂ ದೇವಿ ಗೃಹ್ಯತಾಂ ಭಕ್ತವತಲೇ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷಿ ಶ್ಸ್ವೀನರಸಿಂಹಾಯ ನಮಃ । 


ಹಸ್ತಪ್ರಕ್ಷಾಲನಂ । ಕರೋದ್ವರ್ತನಂ । ಮುಖಪ್ರಕ್ಷಾಲನಂ । ಗಂಡೂಷಾನ್‌ । 
ಪಾದಪ್ರಕ್ಷಾಲನಂ । ಆಚಮನಂ । ಮುಖವಾಸಃ ಸಮರ್ಪಯಾಮಿ ॥ 


ತಾಂಬೂಲಮ್‌ 
ತಾಂಬೂಲಂ ಚ ಸಕರ್ಪೂರಕ್ರಮುಕಂ ಪರಮೇಶ್ವರ । 
ಏಲಾಲವಂಗಸಮಿಶ್ರಮರ್ಪಯಾಮಿ ಪ್ರಸೀದ ಮೇ॥ 


ಪೂಗೀಫಲಸಮಾಯುಕ್ತಂ ನಾಗವಲ್ಲಿ ್ಲ್ಲೀದಲೈರ್ಯುತಂ 

ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ತಾಂಬೂಲಂ ಸಮರ್ಪಯಾಮಿ ॥ 


-56- 


ಜ್ಯೋತಿರ್ಭೀಮೇಶ್ವರ ವ್ರತ 
ದಕ್ಷಿಣಾ 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ। 
ದದಾಮಿ ದಕ್ಷಿಣಾಂ ತುಭ್ಯಂ ಗೌರೀಶ್ಚರ ನಮೋಸ್ತು ತೇ ॥ 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ 
ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ॥ 


ಫಲಾನಿ 


ಕದಲೀನಾರಿಕೇಲಾನಿ ಮಾತುಲಂಗಂ ಚ ಚೂತಕಮ್‌ । 

ನಾರಂಗಪನಸಾದೀನಿ ಫಲಾನೀಶ ಗೃಹಾಣ ಭೋ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ 
ನಾನಾವಿಧಫಲಾನಿ ಸಮರ್ಪಯಾಮಿ ॥ 


ನೀರಾಜನಮ್‌ 
ಪತಿಯು ಮಹಾಮಂಗಳಾರತಿಯನ್ನು ಮಾಡಬೇಕು. 


ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವವಂದ್ಯ ಸದಾಶಿವ । 
ದೀಪಮಾಲಾಂ ಪ್ರಯಚ್ಛಾಮಿ ಸುಪ್ರೀತೋ ಭವ ಸರ್ವದಾ ॥ 


ವರ್ತಿತ್ರಯಸಮಾಯುಕ್ತಂ ಕರ್ಪೂರೇಣ ಸಮನ್ವಿತಂ। 
ನೀರಾಜನಂ ಗೃಹಾಣೇದಂ ಮಯಾ ದತ್ತಂ ಮಹೇಶ್ವರಿ ॥ 


ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದಧಾತಿ! 

ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯ. ನಮಃ । 
ಮಹಾನೀರಾಜನಂ ಸಮರ್ಪಯಾಮಿ ॥ 


-57- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಂತ್ರಪುಷ್ಪಮ್‌ 

ಪತಿ-ಪತ್ನಿಯರು ಬೊಗಸೆಯಿಂದ ಹೊವುಗಳನ್ನು ಹಾಕಬೇಕು. 
ಶಂಕರಾಯ ನಮಸ್ತು! ಭ್ಯಂ ನಮಸ್ತೈಲೋಕ್ಯಪೂಜಿತ | 

ಪುಷ್ಪಾಂಜಲಿಂ ಮಯಾ ದತ್ತಂ ತ್ವಂ ಗೃಹಾಣ ಸುರೇಶ್ವರ || 

ಚಂಪಕ್ಕೆಃ ಶತಪತ್ತೈಶ್ಚ ಕಲಾ ರಃ ಕರವೀರಕ್ಕೆಃ I 

ಪಾಟಲೈರ್ಬಕುಳ್ಳೆರ್ಯುಕ್ತಂ ಗೃಹಾಣ ಕುಸುಮಾಂಜಲಿಮ್‌ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ | 
ಮಂತ್ರಪುಷ್ಪ ಸಮರ್ಪಯಾಮಿ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥ ಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಛತ್ರಂ, ಚಾಮರಂ, ವ್ಯಜನಂ, ದರ್ಪಣಂ, ನೃತ್ಯಂ, ಗೀತಂ, ವಾದಿತ್ರಂ, 
ಸಮಸ್ತರಾಜೋಪಚಾರಾನ್‌ ಸಮರ್ಪಯಾಮಿ ॥ 


ಪ್ರದಕ್ಷಿಣಾನಿ 

ಪತಿ- ಪತ್ನಿಯರು ಒಟ್ಟಿಗೆ ಪ್ರದಕ್ಷಿ! ಣೆ ಮಾಡಿ ನಮಸ್ಕಾರವನ್ನು ಮಾಡಬೇಕು. 
ಭವಾಯ ಭವನಾಶನಾಯ ಮಹಾದೇವಾಯ ತೇ ನಮಃ। 
ರುದ್ರಾಯ ನೀಲಕಂಠಾಯ ಶರ್ವಾಯ ಶಶಿಮೌಲಯೇ ॥ 
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । 
ತಾನಿತಾನಿ ವಿನಶ್ಯಂತಿ ಪ್ರದಕ್ಷಿಣಪದೇಪದೇ ॥ 
ನಮಸ್ತೇ ದೇವಿ ಕಲ್ಯಾಣಿ ನಮಸ್ತೇ ವಿಶ್ವವಂದಿತೇ । 
ನಮೋ ಭಕ್ಷಾರ್ಶಿನಾಶಿನ್ಕೈ ಭವಾನ್ಯೈ ತೇ ನಮೋ ನಮಃ ॥ 
ಪ್ರದಕ್ಷಿಣತ್ರಯಂ ದೇವಿ ಪ್ರಯತ್ನೇನ ಮಯಾ ಕೃತಂ । 
ತೇನ ಪಾಪಾನಿ ಸರ್ವಾಣಿ ವ್ಯಪೋಹತು ಸದಾ ಮಮ ॥ 
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕ್ಕತಾನಿ ಚ । 


ಜ್ಯೋತಿರ್ಭೀಮೇಶ್ವರ ವ್ರತ 


ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ । 

ಪಾಪಾಹಂ ಪಾಪಕರ್ಮಾಹಂ ಪಾಪಾತ್ಮಾಪಾಪಸಂಭವಃ ॥ 

ತ್ರಾಹಿ ಮಾಂ ಕೃಪಯಾ ದೇವಿ ಶರಣಾಗತವತ್ತಲೇ | 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 

ತಸಾತ್ವಾರುಣ್ಯಭಾವೇನ ರಕ್ಷ ರಕ್ಷ ಮಹೇಶ್ವರಿ I 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಪದಕ್ಚಿಣಾನಿ ಸಮರ್ಪಯಾಮಿ ॥ 


ನಮಸ್ಕಾರಃ 


ಉಗ್ರಾಯೋಗ್ರಾಘನಾಶಾಯ ಭೀಮಾಯ ಭಯಹಾರಿಣೇ । 

ಈಶಾನಾಯ ನಮಸ್ತುಭ್ಯಂ ಪಶೂನಾಂ ಪತಯೇ ನಮಃ ॥ 

ನಮೋ ದೇವಾದಿದೇವಾಯ ನಮೋ ಭಕ್ಷೇಪಿಶಪ್ರದ | 

ನಮಸ್ತೇ ದೇವ ದೇವೇಶ ಭಕ್ತಿಂ ಮೇ ಹ್ಯಚಲಾಂ ಕುರು ॥ 

ನಮಸ್ತುಭ್ಯಂ ಮಹಾದೇವ ನಮಸ್ತೇ ದಿವ್ಯಚಕ್ಕುಷೇ । 

ನಮಃ ಪಿನಾಕಹಸ್ತಾಯ ಮಹಾದೇವಾಯ ತೇ ನಮಃ ॥॥ 

ನಮಸ್ತೇ ಲೋಕಜನನೀ ನಮಸ್ತೇ ಶಿವವಲ್ಲಭೇ। 

ಹರಕಾಂತ ನಮಸ್ತೇಸ್ತು ತ್ರಾಹಿ ಮಾಂ ದುಃಖಸಾಗರಾತ್‌ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಾರ್ಥನಾ 


ಪಾಪೋsಹಂ ಪಾಪಕರ್ಮಾಹಂ ಪಾಪಾತ್ಮಾಪಾಪಸಂಭವಃ | 
ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತಲ ॥ 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 
ತಸಾತ್ವಾರುಣ್ಯಭಾವೇನ ರಕ್ಷರಕ್ಷ ಮಹೇಶ್ವರ ॥ 


-59- 


ಜ್ಯೋತಿರ್ಭೀಮೇಶ್ವರ ವ್ರತ 


ಶಿವೋ ರುದ್ರ: ಪಶುಪತಿಃ ನೀಲಕಂಠೋ ಮಹೇಶ್ವರಃ । 
ಹರಿಕೇಶೋ ವಿರೂಪಾಕ್ಷ ಪಿನಾಕೀ ತ್ರಿಪುರಾಂತಕ: । 

ಶಂಭುಃ ಶೂಲೀ ಮಹಾದೇವೋ ತ್ರಿನೇತ್ರೋ ವೃಷಭಧ್ವಜಃ ॥ 
ಆತ್ಮಾತ್ಚಂ ಗಿರಿಜಾ ಮತಿಃ ಪರಿಚರಾಃ ಪ್ರಾಣಾಶ್ಶರೀರಂ ಗೃಹಂ 
ಪೂಜಾ ತೇ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ | 
ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಃ ಸ್ತೋತ್ರಾಣಿ ಸರ್ವಾಗಿರೋ 
ಯದ್ಯತ್ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಮ್‌ ॥ 
ಕರಚರಣಕೃತಂ ವಾ ಕರ್ಮವಾಕ್ಕಾಯಜಂ ವಾ 
ಶ್ರವಣನಯನಜಂ ವಾ ಮಾನಸಂ ವಾಪರಾಧಮ್‌ । 
ವಿಹಿತಮವಿಹಿತಂ ವಾ ಸರ್ವಮೇತತ್‌ ಕ್ಷಮಸ್ವ 

ಜಯಜಯ ಕರುಣಾಬ್ಬೇ ಶ್ರೀಮಹಾದೇವ ಶಂಭೋ ॥ 

ಹರ ಶಂಭೋ ಮಹಾದೇವ ಎಶ್ವೇಶಾಮರವಲ್ಲಭ | 

ಶಿವ ಶಂಕರ ಸರ್ವಾತನ್ನೀಲಕಂಠ ನಮೋಸ್ತು ತೇ॥ 
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ | 
ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ॥ 
ಖಯಣರೋಗಾದಿದಾರಿದ್ರಪಾಪಕ್ಟುದಪಮೃತ್ಯವಃ । 
ಭಯಶೋಕಮನಸ್ತಾಪಾ ನಶ್ಯಂತು ಮಮ ಸರ್ವದಾ ॥ 
ಪುತ್ರಾನ್‌ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೇ । 
ಅನ್ಯಾಂಶ್ಚಸರ್ವಕಾಮಾಂಶ್ಚದೇಹಿ ದೇವಿ ವರಪ್ರದೇ ॥ 
ಕರಿಷ್ಯಾಮಿ ವ್ರತಂ ದೇವಿ ತ್ವದ್‌-ಭಕ್ಕಾತ್ವತರಾಯಣಾ । 
ವಾಂಛಿತಃ ದೇಹಿ ಮೇ ನಿತ್ಯಂ ತ್ರಯಿ ಭಕ್ತಿಮಚಂಚಲಾಮ್‌ ॥ 


ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಪ್ರಾರ್ಥನಾಂ ಸಮರ್ಪಯಾಮಿ ॥ 


ಜ್ಯೋತಿರ್ಭೀಮೇಶ್ವರ ವ್ರತ 


ಬ್ರಹ್ಮಾರ್ಪಣಂ ಬ್ರಹಹವಿರ್ಬ್ರಹ್ಯಾಗ್ಗೌ ಬ್ರಹ್ಮಣಾ ಹುತಮ್‌ । 
ಬ್ರಹ್ಮೈವ ತೇನ ಗಂತವ್ಯಂ ಬ್ರಹಕರ್ಮಸಾಮಾಧಿನಾ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಮಹೇಶ್ವರ | 
ಯತೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಅನೇನ ಅಮಾಭೀಮೇಶ್ವರವ್ರತೌ ಮಯಾ ಆಚರಿತೇನ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಮಶ್ರೀಲಕ್ಷಿ ಟಿನರಸಿಂಹಪೂಜಾಕರಣೇನ 
ಉಮಾಮಹೇಶ್ವರಾಂತರ್ಗತಃ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನರಸಿಂಹಃ ಪ್ರೀಯತಾಂ ಶ್ರೀಕೃಷ್ಣಾರ್ಪಣಮಸ್ತು ॥ 


ಅರ್ಫ್ಯಪ್ರದಾನಮ್‌ 
ಪತಿ-ಪತ್ನಿಯರು ಉಮಾಮಹೇಶ್ವರರಿಗೆ ಅರ್ಫ್ಯವನ್ನು ನೀಡಬೇಕು. 

ಓಂ ವ್ಯೋಮಕೇಶ ನಮಸ್ತುಭ್ಯಂ ವ್ಯೋಮಾತ್ಮನ್‌ ವ್ಯೋಮರೂಪಿಣೇ। 

ನಕ್ಷತ್ರರೂಪಿಣೇ ತುಭ್ಯಂ ತಾರಕಾರ್ಫ್ಯಂ ನಮೋಸ್ತು ತೇ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಇದಮರ್ಫ್ಯಮ್‌ ॥ 

ಆಕಾಶದಿಕ್‌ ಶರೀರಾಯ ಗ್ರಹನಕ್ಷತ್ರಮಾಲಿನೇ | 

ಸುರಸಿದ್ದಿನಿವಾಸಾಯ ದತ್ತಮರ್ಫ್ಯಂ ಸದಾಶಿವ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಇದಮರ್ಫಮ್‌ ॥ 

ಗೌರೀವಲ್ಲಭ ದೇವೇಶ ಸಪಾ ೯ಢ್ಯ ಶಶಿಶೇಖರ । 

ವರ್ಷಪಾಪನಿವೃತ್ರರ್ಥಂ ದತ್ತಮರ್ಫ್ಯಂ ಸದಾಶಿವ ॥ 

ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಥಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಇದಮರ್ಫ್ಯಮ್‌ ॥ 


-61- 


ಜ್ಯೋತಿರ್ಭೀಮೇಶ್ವರ ವ್ರತ 


ಗೌರಿಗೆ ಅರ್ಯ 
ಜಗನಾತ್ರೇ ನಮಸ್ತೇಸ್ತು ನಮಸ್ತೇ ಲೋಕನಾಯಿಕೇ । 
ಇದಮರ್ಫಂ ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರಿ ॥ 
ಉಮಾಭೀಮೇಶ್ವರಾಂತರ್ಗತ ಪ್ರಾಣಸ್ಫಶ್ರೀಲಕ್ಷ್ಮೀನರಸಿಂಹಾಯ ನಮಃ । 
ಇದಮರ್ಫ್ಯಮ್‌ 1! 


ಪೂರ್ಣಫಲಸಮರ್ಪಣ 
ಒಂದು ತೆಂಗಿನ ಕಾಯಿಯನ್ನು ತಾಂಬೂಲದಲ್ಲಿಟ್ಟು ದೇವಿಯ 
ಬಲಭಾಗದಲ್ಲಿ ಇಡಬೇಕು. 
ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ । 
ತೇನ ಮೇ ಸುಘಲಾವಾಪಿ; ರ್ಭವೇಜ್ಜನನಿ ಜನನಿ॥ 
ಮಹಾರುದ್ರದೇವವಾಮಾಂಕಸ್ಥಿತಉಮಾಯ್ಕೆ ನಮಃ । ಪೂರ್ಣಫಲಂ 
ಸಮರ್ಪಯಾಮಿ ॥ 


ದೋರಗ್ರಹಣ 


ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು ಕೆಳಗಿನ ಶ್ಲೋಕ ಹೇಳಿ 
ತೆಗೆದುಕೊಂಡು ಕಟ್ಟಿಕೊಳ್ಳಬೇಕು. 


ಭಕ್ತಪ್ರಿಯೇ ಮಹಾದೇವಿ ಸವೈಶ್ಚರ್ಯಪ್ರದಾಯಿನೀ 
ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷುಂಚಾತ್ವಂಕುರು॥ 


ವಾಯನದಾನ 


ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು , ಹಣ್ಣುಗಳನ್ನಿಟ್ಟು 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕುಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 


-62- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟು ಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) 


ಅದ್ಯ ಪೂರ್ವೋಚ್ಚರಿತ ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಮಮ 
ಶ್ರೀವರಮಹಾಲಕ್ಷ್ಮೀವ್ರತ ಸಾದುಣ್ಯಾರ್ಥಂ ಉಪಾಯನದಾನಮಹಂ ಕರಿಷ್ಯೇ - 


ಪುರೋಹಿತರಿಗೆ (ಬ್ರಾಹ್ಮಣರಿಗೆ) ಗಂಧ, ಹೂವು ಕೊಡುವುದು. 


ಇಮೇ ಗಂಧಾಃ ಇಮಾನಿ ಪುಷ್ಪಾಣಿ, ಗಂಧಪುಷಧೂಪದೀಪಸಕಲಾರಾಧನೈಃ 
ಸ್ವರ್ಚಿತಮ್‌ । ಎಂದು ಹೇಳಿ ನೀರುಮಂತ್ರಾಕ್ತತೆ ಬಿಡುವುದು. ಆಮೇಲೆ ನೀರನ್ನು 
ಸಣ್ಣ ತಟ್ಟೆಯ ಮೇಲೆ ಪ್ರೋಕ್ಟಿಸುವುದು. 

ಎಷ್ಟೋ ಉಪಾಯನದಾನಂ ರಕ್ಶಸ್ತ- ಎಂದು ಹೇಳಿ ತಟ್ಟೆಯನ್ನು ಅತ್ತ ಇಟ್ಟು 


ಎರಡು ತೆಂಗಿನಕಾಯಿಗಳ ಮೇಲೆ ಪತ್ನಿಯಿಂದ ನೀರು ಹಾಕಿಸಿ, "ಇದಂ ಉಪಾಯನ- 
ದಾನಮ್‌'' ಎ 


ಉಪಾಯನದಾನ ಕೊಡುವಾಗ ಹೇಳುವ ಮಂತ್ರ - 


ವಾಯನಂ ತೇ ಪ್ರದಾಸ್ಯಾಮಿ ವ್ರತಸಂಪೂರ್ತಿಹೇತವೇ । 
ಪ್ರೀತಯೇ ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಮ್‌ ॥ 
ಇಂದಿರಾ ಪ್ರತಿಗೃಹ್ಣಾತಿ ಇಂದಿರಾ ವೈ ದದಾತಿ ಚ । 
ಇಂದಿರಾ ತಾರಕಾ ದ್ವಾಭ್ಯಾಂ ಇಂದಿರಾಯೈ ನಮೋ ನಮಃ ॥ 

ಪುನಃ ಪೂಜಾ 

ಉದ್ವಾಸನೆ 

ಯಾಂತು ದೇವಗಣಾಃ ಸರ್ವೇ ಪೂಜಾಂ ಆದಾಯಮತೃತಾಂ 
ಇಷ್ಟಕಾಮ್ಯಾರ್ಥಸಿದ್ಧ ೯೦ ಪುನರಾಗಮನಾಯಚ ॥ 
ಘಂಟಾನಾದ ಮಾಡಿರಿ. 


-63- 


ಜ್ಯೋತಿರ್ಭೀಮೇಶ್ವರ ವ್ರತ 


ಕೃಷ್ಣಾರ್ಪಣ 
ಆಚಮನ ಮಾಡಿ ಕೃಷ್ಣಾರ್ಪಣ ಬಿಡಬೇಕು 
ಪ್ರೀಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು ॥ 


ಸಮಾಪನಮ್‌ 


ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕ್ಯಾ ತಪಃಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ (ಮೇ) ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಭ್ಯಾ55ತ್ಮನಾ ವಾ$ನುಸ್ಥತಸ್ವಭಾವಃ | 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರುಯಣಾಯೇತಿ ಸಮರ್ಪಯಾಮಿ ॥ 
ಅನೇನ ಮಧ್ಯಾಹ್ನಕಾಲೇ ಮಯಾ ಕೃತೇನ ......ಎ 


ಪೂಜಾಕರ್ಮಣಾ ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ॥ 
ಶ್ರೀಕೃಷ್ಣಾರ್ಪಣಮಸ್ತು | 


ತೇ ಶೇ ಸಂ ೫ ಸೇ 


ಜ್ಯೋತಿರ್ಭೀಮೇಶ್ಚರ 


-65- 


ಜ್ಯೋತಿರ್ಭೀಮೇಶ್ವರ ವ್ರತ 


ಭೀಮನ ಅಮಾವಾಸ್ಯೆಯ ಕಥೆ 

ನೈಮಿಷಾರಣ್ಯದಲ್ಲಿ ಸೂತಪುರಾಣಿಕರ ಬಳಿ ಶೌನಕಾದಿಗಳು ಶ್ರದ್ಧೆಯಿಂದ 
ಪ್ರಶ್ನಿಸುತ್ತಿದ್ದಾರೆ. '"ಮಹಾತ್ಮರೇ ! ಹೆಣಕ್ಚಳು ಯಾವ ವ್ರತವನ್ನು ಆಚರಿಸಬೇಕು. ಎಂಥ 
ವ್ರತವನ್ನು ಆಚರಿಸುವುದರಿಂದ ಒಳ್ಳೆಯ ಗಂಡನು ದೊರೆಯುತ್ತಾನೆ. ವಿವಾಹಿತರಾದ 
ಸ್ತ್ರೀಯರಿಗೆ ದೀರ್ಫಸೌಮಂಗಲ್ಯವು ಹೇಗೆ ಪ್ರಾಪ್ತವಾಗುತ್ತದೆ ? ಅವರ ಸಂಸಾರವು 
ಸುಖಸಂಪದ್ಧರಿತ ಹೇಗಾಗುತ್ತದೆ ? ಮತ್ತು ಗಂಡನಿಂದ ಬಹಳ ಸುಖವನ್ನು 
ಹೇಗೆ ಪಡೆಯುತ್ತಾಳೆ. ಈ ಎಲ್ಲ ಫಲಗಳನ್ನು ನೀಡುವಂಥ ಶ್ರೇಷ್ಠವಾದ ವ್ರತವು 
ಯಾವುದಿದೆ ? ಅದರ ಬಗ್ಗೆ ದಯವಿಟ್ಟು ತಾವು ನಮಗೆ ತಿಳಿಸಿಕೊಡಬೇಕು'' 
ಎಂಬುದಾಗಿ ಶೌನಕಾದಿಗಳು ಪ್ರಶ್ನಿಸುತ್ತಾರೆ. 


ಶೌನಕಾದಿಗಳ ಪ್ರಶ್ನೆಗೆ ಸೂತಪುರಾಣಿಕರು ಉತ್ತರಿಸಲು ಪ್ರಾರಂಭ 
ಮಾಡುತ್ತಾರೆ - "ಮುನಿಶ್ರೇಷ್ಠರೇ ! ನಿಮ್ಮ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನು 
ನೀಡುತ್ತೇನೆ. ಯಾವ ವ್ರತವನ್ನು ಅನುಷ್ಠಾನ ಮಾಡುವುದರಿಂದ ವಿವಾಹವಾಗದ 
ಸ್ತ್ರೀಯರಿಗೆ ಉತ್ತಮ ಪತಿಯು ದೊರಕುತ್ತಾನೋ, ವಿವಾಹಿತರಾದ ಸ್ತ್ರೀಯರಿಗೆ 
ಪತಿಯಿಂದ ಶ್ರೇಯಸ್ಸಾಗುತ್ತದೋ, ಅಂಥ ವ್ರತವನ್ನು ನಿಮಗೆ ತಿಳಿಸುತ್ತೇನೆ. 
ಆಷಾಢಮಾಸದ ಅಮಾವಾಸ್ಯೆಯ ಸಾಯಂಕಾಲದಲ್ಲಿ ನಾನು ಮುಂದೆ ಹೇಳುವ 
ವ್ರತವನ್ನು ಆಚರಣೆ ಮಾಡಬೇಕು. ಜ್ಯೋತಿರ್ಭೀಮೇಶ್ವರವ್ರತ ಎಂಬುದಾಗಿ ಇದನ್ನು 
ಕರೆಯುತ್ತಾರೆ. ಈ ವ್ರತದ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸುತ್ತೇನೆ ಕೇಳಿರಿ - 


ಸೌರಾಷ್ಟ್ರ ಎಂಬ ಸಂಪದ್ಧಧಿತವಾದ ದೇಶವಿತ್ತು. ಅದನ್ನು ವಜ್ರಬಾಹು ಎಂಬ 
ರಾಜನು ಪರಿಪಾಲನೆ ಮಾಡುತ್ತಿದ್ದನು. ಆ ರಾಜನು ಅತ್ಯಂತ ಪರಾಕ್ರಮಶಾಲಿಯೂ, 
ಧೀರನೂ, ಬುದ್ಧಿವಂತನೂ ಆಗಿದ್ದನು. ಅವನಿಗೆ ಜಯಶೀಲ ಎಂಬ ಮಗನು 
ಹುಟ್ಟಿದನು. ತಂದೆಗೆ ತಕ್ಕಂತೆ ಮಗನೂ ಸಹ ಅತ್ಯಂತ ಸೌಂದರ್ಯವುಳ್ಳವನು, 
ಸದ್ಗುಣಶಾಲಿಯೂ ಆಗಿದ್ದನು. ಆದರೆ, ವಿಧಿಪ್ರೇರಣೆಯಂತೆ ಯೌವನಾವಸ್ಥೆಯಲ್ಲಿ 


ಆ ಕುಮಾರನು ಮೃತನಾದನು. ಇದರಿಂದ ವಜ್ರಬಾಹು ರಾಜನಿಗೆ ಬಹಳ 
-66- 


ಜ್ಯೋತಿರ್ಭೀಮೇಶ್ವರ ವ್ರತ 


ಖೇದವಾಯಿತು. ಆತಸ್ಸೈರ್ಯವನ್ನೇ ಕಳೆದುಕೊಂಡನು. ತನ್ನ ಮಗನ ಮರಣದಿಂದ 
ತನಗೆ ಸದ್ಗತಿಯೇ ಇರುವುದಿಲ್ಲ. ತನ್ನ ಪಿತೃಗಳಿಗೂ ಸದ್ಧತಿಯಾಗುವುದಿಲ್ಲ. ನಮಗೆ 
ತಿಲೋದಕವನ್ನು ನೀಡುವವರೇ ಯಾರೂ ಇಲ್ಲ ಎಂಬುದಾಗಿ ಗಾಢವಾಗಿ 
ಚಿಂತಾಕ್ರಾಂತನಾದನು. 


ಹೀಗೆ ಆಲೋಚಿಸುತ್ತಿರುವಾಗ ಅವನಿಗೆ ಒಂದು ವಿಚಾರವು ಹೊಳೆಯಿತು. 
ಮೃತನಾದ ಈ ಪುತ್ರನಿಗೆ ವಿವಾಹವನ್ನು ಮಾಡುತ್ತೇನೆ. ಇವನನ್ನು ವಿವಾಹವಾಗುವ 
ಸ್ತ್ರೀ ಮೂಲಕ ತನಗೂ ತನ್ನ ಪಿತ್ಳಗಳಿಗೂ ಸದ್ದತಿಯಾಗುತ್ತದೆ ಎಂದು ಆಲೋಚನೆ 
ಮಾಡಿದನು. 


ತನ್ನ ರಾಜ್ಯದಲ್ಲಿ ಹೀಗೆ ಡಂಗುರ ಸಾರಿದನು. ""ನನ್ನ ಮಗನು ಮರಣವನ್ನು 
ಹೊಂದಿದ್ದಾನೆ. ಇವನಿಗೆ ಯಾರು ಹೆಣ್ಣುಕೊಟ್ಟುಮದುವೆ ಮಾಡುತ್ತಾರೋ, ಅವರು 
ಅಪೇಕ್ಟಿಸಿದಷ್ಟು ಸಂಪತ್ತನ್ನು ನೀಡುತ್ತೇನೆ'' ಎಂದು. 

ಈ ಡಂಗುರದ ವಾರ್ತೆಯನ್ನು ಅದೇ ರಾಜ್ಯದಲ್ಲಿರುವ ಒಬ್ಬ ಸುಸಂಸ್ಕೃತನು 
ವೇದಶಾಸ್ತ್ರ ಪಾರಂಗತನು ಆದ ಬ್ರಾಹ್ಮಣನು ಕೇಳಿಸಿಕೊಂಡನು. ದಟ್ಟದರಿದ್ರನಾಗಿದ್ದನು. 
ಬಡತನದಿಂದ ಬಹಳ ದುಃಖವನ್ನು ಅನುಭವಿಸಿದ್ದನು. ಅವನಿಗೆ ಸುಂದರಿಯಾದ 
ಒಬ್ಬಳು ಮಗಳಿದ್ದಳು. ಆ ಮಗಳನ್ನು ಮೃತನಾದ ರಾಜಕುಮಾರನಿಗೆ ವಿವಾಹ 
ಮಾಡಿಕೊಡುವುದರಿಂದ ತನ್ನ ಬಡತನವು ನಿವಾರಣೆಯಾಗುತ್ತದೆ. ತಾನು ಅತ್ಯಂತ 
ಶ್ರೀಮಂತನಾಗುತ್ತೇನೆ ಎಂಬ ಆಸೆಯು ಅವನಿಗುಂಟಾಯಿತು. ಪತಿವ್ರತೆಯಾದ ತನ್ನ 
ಪತ್ನಿಯ ಅನುಮತಿಯನ್ನು ಪಡೆದುಕೊಂಡು, ಸಂಪತ್ತಿನ ಆಸೆಗಾಗಿ ತನ್ನ ಮಗಳನ್ನು 
ಮೃತನಾದ ರಾಜಕುಮಾರನಿಗೆ ವಿವಾಹ ಮಾಡಿಕೊಟ್ಟನು. ರಾಜನ ಇಷ್ಟಾರ್ಥವು 
ನೆರವೇರಿತು. ಈ ಬ್ರಾಹ್ಮಣನ ಇಷ್ಟುರ್ಥವೂ ಕೂಡ ನೆರವೇರಿತು. ಆದರೆ ಆ ಕುವರಿಯ 
ಸ್ಥಿತಿ ಅತ್ಯಂತ ಚಿಂತಾಕ್ರಾಂತವಾಗಿತ್ತು. | 


ವಿವಾಹ ಮಾಡಿದ ಮೇಲೆ ರಾಜನು ತನ್ನ ಮಗನ ಶವವನ್ನು ಸ್ಮಶಾನಕ್ಕೆ 
ಕಳುಹಿಸಿದನು. ಅಲ್ಲೊಂದು ಚಿತೆಯನ್ನು ಏರ್ಪಾಡು ಮಾಡಿದನು. ತನ್ನ ಸೊಸೆಯನ್ನು 


-67- 


ಜ್ಯೋತಿರ್ಭೀಮೇಶ್ವರ ವ್ರತ 


ಕರೆದು ಆ ಚಿತೆಗೆ ಬೆಂಕಿ ಇಡುವಂತೆ ಆಜ್ಞೆ ಮಾಡಿದನು. ಆ ಸೊಸೆಯು ಅತ್ಯಂತ 
ಗುಣವಂತಳಾಗಿದ್ದಳು. ಅತ್ಯಂತ ದೈವಭಕ್ತಳಾಗಿದ್ದಳು. ಮಂಗಳದ್ರವ್ಯಗಳಿಂದ 
ಸುಶೋಭಿತಳಾಗಿದ್ದಳು. ಸರ್ವಾಭರಣಭೂಷತಳಾಗಿದ್ದಳು. ಪರಿಶುದ್ಧವಾದ ಮನಸನ್ನು 
ಹೊಂದಿದ್ದಳು. ತನ್ನ ಹೃದಯದಲ್ಲಿ ಪರಮಾತ್ಮನನ್ನೇ ಧ್ಯಾನ ಮಾಡುತ್ತಿದ್ದಳು. ಯಾವುದೇ 
ಉದ್ವೇಗವಿಲ್ಲದೇ ಶಾಂತಚಿತ್ತದಿಂದ ತನ್ನ ಮಾವನ ಮಾತುಗಳನ್ನು ಶಿರಸಾವಹಿಸಿದಳು. 


ಮಾವನ ಅಪ್ಪಣೆಯ ಪ್ರಕಾರ ಅಗ್ನಿಯನ್ನು ಕೈಯಲ್ಲಿ ಹಿಡಿದುಕೊಂಡು ತನ್ನ 
ಮೃತಪತಿಯ ಚಿತೆಗೆ ಅಗ್ನಿಸರ್ಶ ಮಾಡಲು ಹೆಜ್ಜೆ ಹಾಕಿದಳು. ದೈವಲೀಲೆಯಂತೆ 
ಕೂಡಲೇ ಧಾರಾಕಾರವಾದ ಮುಳೆ ಬಂದಿತು. ಚಿತೆಗಾಗಿ ಸಿದ್ಧಗೊಳಿಸಿದ್ದ 
ನಂದಿಹೋಯಿತು. ಸೂರ್ಯಾಸ್ತವಾಯಿತು. ಎಲ್ಲೆಡೆಯು ನೀರಿನ ಪ್ರವಾಹ 
ಪ್ರಾರಂಭವಾಯಿತು. ರಾತ್ರಿಯಾಗುತ್ತಾ ಕತ್ತಲೆ ಆವರಿಸಿತು. ಮಳೆ ನಿಲ್ಲುತ್ತಿಲ್ಲ, ಏನು 
ಮಾಡಬೇಕೆಂದು ರಾಜನಿಗೆ ಅರ್ಥವಾಗುತ್ತಿಲ್ಲ. ಸನ್ನಿವೇಶವು ಅತ್ಯಂತ ಭೀಕರವಾಗಿತ್ತು. 
ಉಪಾಯಕಾಣದ ರಾಜನು ತನ್ನ ಪರಿವಾರದ ಜೊತೆ ಅರಮನೆಗೆ ಹೊರಟು 
ಹೋದನು. ಆದರೆ ಸಾಧ್ವಿಪತಿವ್ರತೆಯಾದ ಆ ಕುವರಿಯು ಇಂಥ ಸನ್ನಿವೇಶದಲ್ಲಿ 
ಪತಿಯ ಶವವನ್ನು ಬಿಟ್ಟು ಹೋಗುವುದು ಅಧರ್ಮವಾಗುತ್ತದೆ ಎಂಬ ಭಾವನೆಯಿಂದ 
ಅಲ್ಲಿಯೇ ಉಳಿದುಕೊಂಡಳು. ಅವಳ ಮನದಲ್ಲಿ ಅತ್ಯಂತ ಭಯವು ಆವರಿಸಿತು. 
ದುಃಖವು ಉಲ್ಬಣವಾಯಿತು. ಅನನ್ಯವಾಗಿ ಪರಮಾತ್ಮನನ್ನು ಸ್ಮರಣೆ ಮಾಡುತ್ತಾ, 
ಪರಮಾತ್ಮನನ್ನು ಕೂಗಿ ಕರೆಯುತ್ತಾ ಹೀಗೆ ಮಾತನಾಡಿದಳು - 

"ಓ ಕರುಣಾಸಾಗರನೇ |! ಮಹಾದೇವನೇ | ಒಮ್ಮೆ ಕಾರುಣ್ಯಪೂರ್ಣವಾದ 
ದೃಷ್ಟಿಯಿಂದ ನನ್ನನ್ನು ನೋಡು. ನಿನ್ನ ಕಾರುಣ್ಯದಿಂದಲೇ ಹಿಂದೆ ಆ ಮಾರ್ಕಂಡೇಯನು 
ಚಿರಂಜೀವಿಯಾದನು. ಚ್ಯವನನು ದೀರ್ಫಾಯುಷ್ಯವನ್ನು ಹೊಂದಿದನು. ಅಗ್ನಿ 
ಹಾಗೂ ಮನ್ಮಥರು ಮರುಜೀವನವನ್ನೇ ಪಡೆದರು. ಶ್ವೇತವಾಹನರು 
ಪೂರ್ಣಾಯುಷ್ಯವನ್ನು ಪಡೆದರು. ನಿನ್ನ ಕಾರುಣ್ಯದ ಅತಿಶಯದಿಂದಲೇ ರತೀದೇವಿ 
ತನ್ನ ಪತಿಯನ್ನು ಪಡೆದಳು. ಮಾರ್ಕಂಡೇಯನ ಪತ್ನಿಯು ತನ್ನ ಪತಿಯನ್ನು ಪಡೆದಳು. 
ಅಗ್ನಿಯ ಪತ್ನಿಯರಾದ ಸ್ವಾಹಾ ಹಾಗೂ ಸ್ವಧಾದೇವಿಯರು ದೀರ್ಫ್ಥಸೌಮಾಂಗಲ್ಯದ 


ಜ್ಯೋತಿರ್ಭೀಮೇಶ್ವರ ವ್ರತ 


ಭಾಗ್ಯವನ್ನು ಪಡೆದುಕೊಂಡರು. ಅನಂತರ ಪುತ್ರರನ್ನೂ ಕೂಡ ಪಡೆದರು. ಅವರ 
ಮುಂದೆ ನಾನೆಲ್ಲಿ ದೇವ ! ನಾನು ಮಾಡಿದ ಅಪರಾಧಗಳೇನು 9 ನನಗೇಕೆ ಇಂಥ 
ಘೋರಶಿಕ್ದೆಯು ಎದುರಾಗಿದೆ. ದಯಾಮಯನೇ | ಅನಾಥಳಾದ ನನ್ನನ್ನೊಮ್ಮೆ 
ಕೃಪಾಪೂರ್ಣ ದೃಷ್ಟಿಯಿಂದ ನೋಡು. ನನ್ನನ್ನು ಕಾಪಾಡು. ನನಗೆ ಮಾಂಗಲ್ಯಭಾಗ್ಯವನ್ನು 
ಕರುಣಿಸು'' ಹೀಗೆ ಒಂದೇ ಮನದಿಂದ ಭಕೃತಿಶಯದಿಂದ ಪ್ರಾರ್ಥನೆ ಮಾಡಿ, 
ಮಹಾದೇವನ ಪಾದವನ್ನು ನೆನೆಸಿಕೊಂಡು ಕುಸಿದುಬಿಟಳು. 


ದಯಾಸಾಗರನಾದ ಮಹಾದೇವನು ಇವಳ ಪ್ರಾರ್ಥನೆಗೆ ಪ್ರತ್ಯಕ್ಷನಾದನು. 
ಮಗಳೇ! ನಿನ್ನ ಪ್ರಾರ್ಥನೆಯೇನು ? ನಿನ್ನ ಅಪೇಕ್ಷೆ ಏನು ? ತಿಳಿಸು. ಅದನ್ನು ನಿನಗೆ 
ಕರುಣಿಸುತ್ತೇನೆ ಎಂದು ಹೇಳಿದನು. ಆಗ ಆ ಕುಮಾರಿಯು "ದೀನರಕ್ಷಕನೇ | ನನಗೆ 
ಮಾಂಗಲ್ಯಭಾಗ್ಯವನ್ನು ನೀಡು' ಎಂದು ಕೇಳಿಕೊಂಡಳು. ಆಗ ಮಹಾದೇವನು ಆ 
ಕುಮಾರಿಗೆ ಹೀಗೆ ಉಪದೇಶಿಸಿದನು - ""ಪುತ್ರಿಯೇ ! ನೀನು ಮಾಂಗಲ್ಯಭಾಗ್ಯವನ್ನು 
ಪಡೆಯಬೇಕೆಂದರೆ ಅತ್ಯಂತ ಶುಭಪ್ರದವಾದ ಒಂದು ವ್ರತವನ್ನು ಆಚರಣೆ 
ಮಾಡಬೇಕು. ಆ ವ್ರತದ ಬಗ್ಗೆ ನಾನೇ ನಿನಗೆ ತಿಳಿಸುತ್ತೇನೆ. ಆಷಾಢಮಾಸದ 
ಅಮಾವಾಸ್ಯೆಯ ದಿವಸ ಮಂಗಳಸ್ನಾನವನ್ನು ಮಾಡಿ, ಭಕ್ತಿಭಾವದಿಂದ 
ಜ್ಯೋತಿರ್ಭೀಮೇಶ್ವರ ಎಂಬ ವ್ರತವನ್ನು ಆಚರಣೆ ಮಾಡಬೇಕು. ಅದಕ್ಕಾಗಿ 
ಪೂಜಾಸ್ಥಳವನ್ನು ಶುದ್ಧಿಮಾಡಿ, ಐದು ಬಣ್ಣಗಳಿಂದ ರಂಗವಲ್ಲಿಯನ್ನು ಹಾಕಿ, ಸ್ಥಳವನ್ನು 
ಅಲಂಕಾರ ಮಾಡಬೇಕು. ಅದರಲ್ಲಿ ಅಕ್ಕಿಯರಾಶಿಯನ್ನು ಹಾಕಿ, ಅದರ ಮೇಲೆ 
ತುಪ್ಪದಿಂದ ಉರಿಯುವ ಎರಡು ದೀಪಸ್ತಂಭಗಳನ್ನಿಡಬೇಕು. ಅದರಲ್ಲಿ ನನ್ನನ್ನು ಹಾಗೂ 
ಪಾರ್ವತೀದೇವಿಯನ್ನು ಆವಾಹನೆ ಮಾಡಬೇಕು. ಆ ದೀಪಸ್ತಂಭದಲ್ಲಿ ನಾನು 
ಅಷ್ಟಮೂರ್ತಿಗಳ ಸಹಿತನಾಗಿ ನೆಲೆಸುತ್ತೇನೆ. ಆ ಅಷ್ಟಮೂರ್ತಿಗಳಲ್ಲಿ ಜ್ಯೋತಿಯೆಂಬ 
ಮೂರ್ತಿಯು ಒಂದಾಗಿದೆ. ಜ್ಯೋತಿರ್ಮಯವಾದ ನನಗೆ ಭೀಮೇಶ್ವರನೆಂಬ 
ಹೆಸರಿದೆ. ಈ ದೀಪಸ್ತಂಭದಲ್ಲಿ ನಾನು ಸನ್ನಿಹಿತನಾಗಿರುತ್ತೇನೆ. ಜ್ಯೋತಿಸ್ಟರೂಪ- 
ನಾಗಿರುತ್ತೇನೆ. ನನ್ನನ್ನು ಚಂದ್ರನೆಂದು ಕರೆಯುತ್ತಾರೆ. ಮಹಾಲಿಂಗಸ್ಸರೂಪನೂ ನಾನೇ 
ಆಗಿರುತ್ತೇನೆ. ಇಂಥ ನನ್ನನ್ನು ಹೀಗೆ ತಿಳಿದು ಭಯಭಕ್ತಿಗಳಿಂದ ಆರಾಧನೆ 


-69- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಾಡಬೇಕು''. ಈ ವ್ರತದ ಪೂಜಾಕ್ರಮ ಹೀಗಿದೆ - ಈ ಜ್ಯೋತಿರ್ಭೀಮೇಶ್ವರ 
ವ್ರತವನ್ನು ಯಾರು ಮಾಡುತ್ತಾರೋ, ಅವರು ಮೊದಲನೆಯ ವರ್ಷ ನೂರು 
ಕಡುಬುಗಳನ್ನು ನೈವೇದ್ಯ ಮಾಡಬೇಕು. ಎರಡನೆಯ ವರ್ಷ ಇನ್ನೂರು, ಮೂರನೆಯ 
ವರ್ಷ ಮುನ್ನೂರು, ಹೀಗೆ ಹೆಚ್ಚಿಸುತ್ತಾ ಒಂಭತ್ತು ವರ್ಷಗಳವರೆಗೆ ಕಡುಬುಗಳನ್ನು 
ನೈವೇದ್ಯ ಮಾಡಬೇಕು. ಅಕ್ಕಿಯ ಹಿಟ್ಟಿನಿಂದ ಈ ಕಡಬನ್ನು ಮಾಡಿರಬೇಕು. 
ಒಂಭತ್ತನೆಯ ವರ್ಷ ಒಂಭೈನೂರು ಕಡುಬುಗಳನ್ನು ಮಾಡಿ, ಅತಿಥಿಗಳಿಗೆ ದಾನ 
ಮಾಡಬೇಕು. 


ಭಕ್ತಿಭಾವದಿಂದ ಹೀಗೆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಿದರೆ, ನಿನ್ನ 
ಪತಿಯು ಬದುಕುತ್ತಾನೆ. ಮೇಲೆದ್ದೇಳುತ್ತಾನೆ. ಈ ವಿಷಯದಲ್ಲಿ ಸ್ವಲ್ಪವೂ ಸಂಶಯ 
ಪಡಬೇಡ. ಹಾಗೂ ನಿನಗೆ ದೀರಘ್ಫಸೌಮಾಂಗಲ್ಯ ಪ್ರಾಪ್ತಿಯಾಗುತ್ತದೆ. ಹೀಗೆ ಹೇಳಿ 
ಮಹಾದೇವರು ಅಂತರ್ಧಾನವನ್ನು ಹೊಂದಿದರು. 


ಮಹಾದೇವನ ಅಪ್ಪಣೆಯಂತೆ ಅತ್ಯಂತ ಉತ್ಸಾಹ ಶ್ರದ್ಧೆಗಳಿಂದ ಆ ಹೆಣ್ಮಗಳು 
ಮಣ್ಣಿನ ದೀಪಸ್ತಂಭವನ್ನು ಮಾಡಿ, ಸಮೀಪದಲ್ಲಿದ್ದ ಆಲದೆಲೆಗಳನ್ನು ವೀಳೆದೆಳೆಗಳನ್ನಾಗಿ 
ಮಾಡಿ, ಅದರ ಕಾಯಿಗಳನ್ನೇ ಅಡಿಕೆಯನ್ನಾಗಿ ಭಾವಿಸಿ ಪೂಜೆಯನ್ನು ಪ್ರಾರಂಭ 
ಮಾಡಿದಳು. ಅಲ್ಲಿದ್ದ ಗರಿಕೆಯನ್ನು, ಹುಲ್ಲನ್ನು, ಹೂವುಗಳಿಂದ ಪೂಜಿಸಿದಳು. 
ಮಣ್ಣಿನಿಂದಲೇ ಕಡುಬುಗಳನ್ನು ಮಾಡಿ, ಮಹಾದೇವನಿಗೆ ಸಮರ್ಪಣೆ ಮಾಡಿದಳು. 
(ಪೂಜೆ ಮುಗಿದ ಮೇಲೆ ಭಂಡಾರ ಒಡೆಯಲು ಭೀಮನನ್ನೇ ಕರೆದಳಾದ್ದರಿಂದ 
ಭೀಮನ ಅಮಾವಾಸ್ಯೆಯೆಂದು ಕೆಲವು ಸಂಪ್ರದಾಯ, ಮಹಾದೇವರನ್ನೇ ಕರೆದಳು. 
ಅವರು ಭಂಡಾರ ಒಡೆದು ನಿನ್ನ ಗಂಡ ಭೀಮನಂತೆ ಚಿರಂಜೀವಿಯಾಗಲಿ ಎಂದು 
ಅನುಗ್ರಹಿಸಿದರಾದ್ದರಿಂದ ಭೀಮನ ಅಮಾವಾಸ್ಯೆಯೆಂದು ಇನ್ನೂ ಕೆಲವು 
ಸಂಪ್ರದಾಯ) ದೈವಪ್ರೇರಣೆಯಂತೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ರತ್ನಖಚಿತವಾದ 
ಕಂಬಗಳಿಂದ ಕೂಡಿದ ಒಂದು ಸುಂದರ ಅರಮನೆಯು ಸಿದ್ಧವಾಯಿತು. ಅದರ 
ಮೂಲೆಗಳಲ್ಲಿಯೂ ನವರತ್ನಗಳು ರಾಶಿರಾಶಿಯಾಗಿ ಬಿದ್ದಿದ್ದವು. ಗಂಡನು ಮಲಗಿದ 


-70- 


ಜ್ಯೋತಿರ್ಭೀಮೇಶ್ವರ ವ್ರತ 


ಚಿತೆಯು ರತ್ನದ ಮಂಚದಂತೆ ಹೊಳೆಯುತ್ತಿತ್ತು. ಆ ರಾಜಕುಮಾರನು ನಿದ್ದೆಯಿಂದ 
ಎದ್ದವನಂತೆ ಬದುಕಿಬಂದನು. ಚತುರಂಗ ಬಲವೇ ಅಲ್ಲಿನಿಂತಿತ್ತು. ಇಂಥ ಸುಂದರ 
ಸನ್ನಿವೇಶವನ್ನು ಕಂಡು ಆ ಕುವರಿಯು ಆಶ್ಚರ್ಯಭರಿತಳಾದಳು. ಈ ರಾಜಕುಮಾರನು 
ನಿದ್ದೆಯಿಂದ ಎದ್ದವನಂತೆ ಪಕ್ಕದಲ್ಲಿದ್ದ ಕನ್ಯಾಮಣಿಯಿಂದ ನಡೆದ ಎಲ್ಲಾವೃತ್ತಾಂತವನ್ನು 
ಕೇಳಿ, ಆಶ್ಚರ್ಯಹೊಂದಿದನು. ಮೋಕ್ಟಾನಂದವನ್ನೇ ಅನುಭವಿಸಿದನು. ಮರುದಿವಸ 
ಎಲ್ಲ ರಾಜಭಟರು ಬಂದು ನೋಡಿ ಆಶ್ಚರ್ಯದಿಂದ ಅರಸನಿಗೆ ತಿಳಿಸಿದರು. 
ಅರಸನು ಬಂದು ನಡೆದ ಸಂಗತಿಯನ್ನು ಸೊಸೆ ಮೂಲಕ ತಿಳಿದು ಆನಂದ ಪಟ್ಟನು. 
ಪುತ್ರನನ್ನು ಗಾಢಾಲಿಂಗನ ಮಾಡಿಕೊಂಡು ಆನಂದವನ್ನು ಅನುಭವಿಸಿದನು. 
ಸೊಸೆಯನ್ನೂ ಕೂಡ ಸಮಾಧಾನ ಪಡಿಸಿದನು. ಎಲ್ಲ ಬ್ರಾಹ್ಮಣ ಮುತ್ತೈದೆಯರಿಗೆ 
ದಾನಧರ್ಮಗಳನ್ನು ಮಾಡಿ ಸಕಲರೊಡನೆ ಪುನಃ ಅಮಾಭೀಮೇಶ್ವರವ್ರತವನ್ನು 
ಆಚರಿಸಿ, ಮಹಾದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದನು. ಅತ್ಯಂತ ಸಂತೋಷದಿಂದ 
ಎಲ್ಲರ ಜೊತೆ ಅರಮನೆಗೆ ತೆರಳಿದನು. ಆ ರಾಜಕುಮಾರನು ತನ್ನ ಪತ್ನಿಯ ಜೊತೆ 
ಸುಖಸಂತೋಷದಿಂದ ಜೀವನವನ್ನು ನಡೆಸಿದನು. ಹೀಗೆ ಸೂತಪುರಾಣಿಕರು 
ಶೌನಕಾದಿಗಳಿಗೆ ಜ್ಯೋತಿರ್ಭೀಮೇಶ್ವರವ್ರತವನ್ನು ವರ್ಣನೆ ಮಾಡಿರುವರು. 


ಸ್ವಾಂದಪುರಾಣದಲ್ಲಿ ಅಮಾಭೀಮೇಶ್ವರವ್ರತ ಕಥೆಯು ಸಂಪೂರ್ಣವಾಯಿತು. 


-74- 


ಪಾರ್ವತಿಯ ಕಥೆ 


ಪಾರ್ವತಿ ಕಲ್ಯಾಣ 


೨72. 


ಜ್ಯೋತಿರ್ಭೀಮೇಶ್ವರ ವ್ರತ 


ಪಾರ್ವತಿಯ ಕಥೆ 


ಬ್ರಹ್ಮದೇವರ ವರಬಲದಿಂದ ತಾರಕಾಸುರನು ದೃಪ್ತನಾಗಿದ್ದನು. 
ದೇವಲೋಕವನ್ನು ಸೋಲಿಸಿದ್ದನು. ಸಕಲ ದೇವತೆಗಳು ಬ್ರಹ್ಮದೇವರನ್ನು ಮೊರೆಹೊಕ್ಕು 
ಪರಿಹಾರೋಪಾಯವನ್ನು ಪ್ರಾರ್ಥಿಸಿದರು. ಆಗ ಅವರಿಗೆ ಅಶರೀರವಾಣಿಯಾಯಿತು. 


“ಸಮಸ್ತ ದೇವತೆಗಳೇ! ತಾರಕಾಸುರನು ಸಾಯದೇ ನಿಮಗೆ ಬದುಕಲು 
ಸಾಧ್ಯವಿಲ್ಲ. ಅವನನ್ನು ಕೊಲ್ಲುವ ಸಾಮರ್ಥ ಈಗಿರುವ ಯಾವ ದೇವತೆಗಳಲ್ಲೂ 
ಇಲ್ಲ. ಅಂಥ ವೀರಪುರುಷನು ಹುಟ್ಟಬರಬೇಕಾಗಿದೆ. ಸಂಹಾರಕಾರಕನಾದ 
ಶಿವನಿಂದಲೇ ಆ ತಾರಕನನ್ನು ಕೊಲ್ಲಬಲ್ಲ ಮಗನು ಹುಟ್ಟಲು ಸಾಧ್ಯ. ಆದರೆ ಆ 
ಶಿವನು ಈಗ ವಿರಕ್ತನಾಗಿ ತಪಗೈೆಯ್ಯುತ್ತಿದ್ದಾನೆ. ಸಂಸಾರವೇ ಬೇಡವನ್ನುತ್ತಿದ್ದಾನೆ. 
ಶೈಲಾಗ್ರದಲ್ಲಿ ಕುಳಿತಿದ್ದಾನೆ. ಅವನ ಮನದಲ್ಲಿ ಕಾಮ ಹುಟ್ಟುವಂತೆ ಮಾಡಿರಿ. ಪ್ರೇಮ 
ಅಂಕುರಿಸುವಂತೆ ಪ್ರಯತ್ತಗೈಯ್ಯಿರಿ. ಅದಕ್ಕಾಗಿ ಪರ್ವತರಾಜನ ಕುವರಿಗೂ ರುದ್ರನಿಗೂ 
ಸಮಾಗಮ ಮಾಡಿಸಿರಿ. ಅದಕ್ಕೂ ಮೊದಲು ಪರ್ವತರಾಜನ ಬಳಿ ತೆರಳಿ, 


ಜಗದಂಬಿಕೆಯ ಜನನವಾಗುವಂತೆ ಪ್ರಾರ್ಥಿಸಿರಿ" ಎಂದು. 


ದೇವತೆಗಳೆಲ್ಲರೂ ಅಶರೀರವಾಣಿಯ ಪ್ರಕಾರ ಹಿಮಾಚಲಕ್ಕೆ ಬಂದರು. 
ಹಿಮವಂತನ ಬಳಿ ಪ್ರಾರ್ಥಿಸಿದರು - 


"ಜನಿತವ್ಯಾ ತ್ವಯಾ ಕನ್ಯಾ ಶಿವಾರ್ಥಂ ಕಾರ್ಯಸಿದ್ಧಯೇ' ತಾರಕಾಸುರನ 
ಸಂಹಾರಕ್ಕಾಗಿ ರುದ್ರದೇವರು ವಿವಾಹವಾಗಬೇಕಾಗಿದೆ. ಅದಕ್ಕಾಗಿ ಅವರನ್ನು ವರಿಸುವ 
ಜಗದಂಬಿಕೆಯನ್ನು ನೀನು ಮಗಳನ್ನಾಗಿ ಪಡೆಯಬೇಕು. ಇದರಿಂದ ಸಮಸ್ತ 
ದೇವಲೋಕವನ್ನು ರಕ್ಷಣೆ ಮಾಡಿದ ಪುಣ್ಯ ನಿನಗೆ ಪ್ರಾಪ್ತವಾಗುತ್ತದೆ. ಹಿಮವಂತನೇ 
ತಡಮಾಡಬೇಡ. ಕೂಡಲೇ ನಿನ್ನ ತಪಃಶಕ್ತಿಯ ಫಲವಾಗಿ ಜಗದಂಬಿಕೆಯನ್ನು 
ಮಗಳಾಗಿ ಪಡೆದುಕೋ. | 


ಬತ್ತು 


ಜ್ಯೋತಿರ್ಭೀಮೇಶ್ವರ ವ್ರತ 


ದೇವತೆಗಳ ಪ್ರಾರ್ಥನೆಯ ಅನಂತರ ಹಿಮವಂತನು ತನ್ನ ಮಡದಿಗೆ ಹೀಗೆ 
ತಿಳಿಸಿದನು- 


"ಜನಿತವ್ಯಾ ಸುಕನ್ಯೆ ಕೌ ಸುರಕಾರ್ಯಾರ್ಥಸಿದ್ಧಯೇ | ದೇವಾನಾಂ ಚ 
ಯಷೀಣಾಂ ಚ ತಥೈವ ಚ ತಪಸ್ವಿನಾಮ್‌॥' ದೇವತೆಗಳ ಕಾರ್ಯಕ್ಕೋಸ್ಕರ ಸುಂದರ 
ಕನ್ಯೆಯ ಜನಕ್ಷೆ ನೀನು ಕಾರಣಳಾಗಬೇಕು. ಅಂಥ ಕನ್ಯೆಯಿಂದ ಸಮಸ್ತ ದೇವತೆಗಳಿಗೆ 
ಯಷಿಗಳಿಗೆ ಹಾಗೂ ತಪಸ್ವಿಗಳಿಗೆ ಅತ್ಯಂತ ಸಂತೋಷವಾಗುತ್ತದೆ'' ಎಂದು ತಿಳಿಸುತ್ತಾನೆ. 
ಯೋಗ್ಯಕಾಲದಲ್ಲಿ ಆ ಮೇನಾದೇವಿಯು ಗರ್ಭವತಿಯಾಗುತ್ತಾಳೆ. 
ಜಗದಂಬಿಕೆಯನ್ನೇ ಗರ್ಭದಲ್ಲಿ ಧರಿಸಿ ಕಾಂತಿಭರಿತಳಾಗುತ್ತಾಳೆ. 


ಪಾರ್ವತಿದೇವಿಯ ಅವತಾರ 


ತತೋ ಜಗತ್ಯಾ ನಿರ್ವಾಣಹೇತುರ್ಹಿಮಗಿರಿಪ್ರಿಯಾ । 
ಬಾಹ್ಯಂ ಮೂಹೂರ್ತೆ ಸುಭಗೇ ಪ್ರಾಸೂಯತ ಗೃಹಾರಣಿಂ ॥ 


ಎಲ್ಲರ ಮೋಕ್ಸಕ್ಷೆ ಕಾರಣಳಾದ ಜಗದಂಬಿಕೆಯನ್ನು ಹಿಮವಂತನ ಪತ್ನಿಯಾದ 
ಮೇನಾದೇವಿಯು ಬ್ರಾಹ್ಮೀ ಮುಹೂರ್ತದಲ್ಲಿ ಪಡೆದಳು. ಇದರಿಂದ ಸಮಸ್ತ 
ಲೋಕವೇ ಸಂತೋಷಪಟ್ಟಿತು. 


ಪಾರ್ವತಿಯು ಅವತರಿಸಿದಾಗ ಪ್ರಕೃತಿಯ ವಾತಾವರಣದಲ್ಲಿ ಹಾಗೂ ಸಮಸ್ತ 
ಸಜ್ಜನರ ಮನಸ್ಸಿನಲ್ಲಿ ಅಪಾರ ಆನಂದವಾಯಿತು. 


ತಸ್ಯಾಂ ತು ಜಾಯಮಾನಾಯಾಂ ಚಂದ್ರಮಸ್ಥಾಣುಜಂಗಮಾಃ | 

ಅಭವನ್‌ ಸುಖಿನಃ ಸರ್ವೇ ಸರ್ವಲೋಕನಿವಾಸಿನಃ ॥ 

ಪಾರ್ವತಿಯು ಅವತರಿಸಿದಾಗ ಸ್ಥಾವರ ಜಂಗಮಗಳಿಗೂ ಕೂಡ 
ಸಂತೋಷವಾಯಿತು. ಸಮಸ್ತ ಲೋಕದಲ್ಲಿವಾಸಿಸುತ್ತಿರುವ ಎಲ್ಲಾಸಜ್ಜನರ ಮನಸ್ಸು 
ಪ್ರಫುಲ್ಲವಾಯಿತು. ನರಕದಲ್ಲಿರುವ ಸಜ್ಜನರಿಗೂ ಕೂಡ ಸಂತೋಷವಾಯಿತು. 
ತಪಸ್ವಿಗಳ ಹೃದಯದಲ್ಲಿ ಭಗವಂತನು ಪ್ರಕಟನಾಗಿ ಅದರ ಕಠಿಣ ತಪಸ್ಸಿನ ಫಲವು 


-74- 


ಜ್ಯೋತಿರ್ಭೀಮೇಶ್ವರ ವ್ರತ 


ಆ ಸಂದರ್ಭದಲ್ಲಿ ನೆರವೇರಿತು. ದೇವದುಂದುಭಿಗಳು ಮೊಳಗಿದವು. ದೇವತೆಗಳು 
ಪುಷ್ಪವೃಷ್ಟಿಗೈೆದರು. ಗಂಧರ್ವರು ಹಾಡಿದರು. ಅಪ್ಸರೆಯರು ನರ್ತನಗೈದರು. 
ಮುನಿಪುಂಗವರು ವೇದಘೋಷ ಮಾಡಿದರು. ಆದರೆ ದೈತ್ಯರಿಗೆ ಮಾತ್ರ 
ಭಯಾತಂಕಗಳು ಪ್ರಾರಂಭವಾದವು. ಭಗವಂತನಿಗೂ ಕೂಡ ಪಾರ್ವತಿಯ 
ಅವತಾರದಿಂದ ಬಹಳ ಸಂತೋಷವಾಯಿತು. 


ಪಾರ್ವತಿಯ ಜನನದಿಂದ ಪರಮಾತ್ಮನಿಗಾದ ಸಂತೋಷ 


ಪಾರ್ವತಿಯ ಬಗ್ಗೆ ಪರಮಾತನಿಗೆ ಎಲ್ಲಿಲ್ಲದ ವಾತ್ಸಲ್ಯವಿದೆ. ಆದ್ದರಿಂದಲೇ 
ಜಗತ್ತಿನಲ್ಲಿ ಎಲ್ಲಾ ಪತಿವ್ರತೆಯರ ಪಾತಿವ್ರತ್ಯಕ್ಕೆ ಇವಳನ್ನೇ ಅಭಿಮಾನಿನಿಯನ್ನಾಗಿ 
ಮಾಡಿರುತ್ತಾರೆ. ತಾನು ಅಕೂತಿ ಹಾಗೂ ದೇವಹೂತಿಯರ ಮಗನಾಗಿ ಅವತರಿಸಿದಾಗ 
ಪ್ರಸೂತಿಯ ಮಗಳಾಗಿ ಸತಿಯು ಅವತರಿಸುವಂತೆ ಅವಕಾಶವನ್ನು ನೀಡಿದ್ದಾನೆ. ಈ 
ದೃಷ್ಟಿಯಲ್ಲಿ ತನ್ನ ತಂಗಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಬೇರೆ ಯಾರಲ್ಲೂ ತೋರದ 
ವಾತ್ಸಲ್ಯವನ್ನು ಪಾರ್ವತಿಯ ವಿಷಯದಲ್ಲಿ ತೋರಿದ್ದಾನೆ. 


ಪಾರ್ವತಿಯು ಹೇಗೆ ಬೆಳೆದಳು 9 


ಮಹಾಸತಿಯು ಕೆಲವೇ ದಿನಗಳಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಬೆಳೆದಳು. 
ಎಲ್ಲ ವಿದ್ಯೆಗಳು ಅವಳ ನಾಲಿಗೆಯ ಮೇಲೆ ನಲಿದಾಡಿದವು. ಜಗತ್ತಿನಲ್ಲೇ ಅತ್ಯಂತ 
ಸುಂದರಿಯಾಗಿದ್ದಳು, ಸೌಂದರ್ಯ, ಸೌಭಾಗ್ಯ, ಸುಜ್ಗಾನಗಳು ಪೂರ್ಣವಾಗಿ 
ತುಂಬಿದ್ದವು. ಪೂರ್ಣಚಂದ್ರನನ್ನು ಮೀರಿದ ದೇಹಕಾಂತಿಯಿಂದ ಕಂಗೊಳಿಸುತ್ತಿದ್ದಳು. 
ಹೀಗೆ ಎಲ್ಲಾ ಗುಣಗಳಿಂದ ತುಂಬಿದ ಈ ಕನ್ಯೆಯು ಪ್ರಾಯಕ್ಕೆ ಬಂದಳು. 


ಸುರಲೋಕಾಧಿಪತಿಯಾದ ದೇವೇಂದ್ರನೇ ಪಾರ್ವತಿಯ ವಿವಾಹಕ್ಕೆ 
ಮಹಾಪ್ರಯತ್ನವನ್ನು ಮಾಡುತ್ತಾನೆ. ದೇವೇಂದ್ರನು ನಾರದರನ್ನು ಕರೆದು 
ಅರ್ಥ,ಪಾದ್ಯಾದಿಗಳಿಂದ ಉಪಚರಿಸಿ ಪಾರ್ವತಿಯು ಪರಮೇಶ್ವರನೊಡನೆ 
ವಿವಾಹವಾಗುವಂತೆ ತಾವು ಏರ್ಪಾಡು ಮಾಡಬೇಕೆಂದು ಬಿನ್ನವಿಸುತ್ತಾನೆ. ದೇವರಾಜನ 


೨75. 


ಜ್ಯೋತಿರ್ಭೀಮೇಶ್ವರ ವ್ರತ 


ದೇವತೆಗಳ ಪ್ರಾರ್ಥನೆಯ ಅನಂತರ ಹಿಮವಂತನು ತನ್ನ ಮಡದಿಗೆ ಹೀಗೆ 
ತಿಳಿಸಿದನು- 


"ಜನಿತವ್ಯಾ ಸುಕನ್ಯ ಕೌ ಸುರಕಾರ್ಯಾರ್ಥಸಿದ್ದಯೇ | ದೇವಾನಾಂ ಚ 
ಯಷೀಣಾಂ ಚ ತಥೈವ ಚ ತಪಸ್ವಿನಾಮ್‌॥' ದೇವತೆಗಳ ಕಾರ್ಯಕ್ಕೋಸ್ಕರ ಸುಂದರ 
ಕನ್ಯೆಯ ಜನಕೆ ನೀನು ಕಾರಣಳಾಗಬೇಕು. ಅಂಥ ಕನ್ಯೆಯಿಂದ ಸಮಸ್ತ ದೇವತೆಗಳಿಗೆ 
ಯಷಿಗಳಿಗೆ ಹಾಗೂ ತಪಸ್ವಿಗಳಿಗೆ ಅತ್ಯಂತ ಸಂತೋಷವಾಗುತ್ತದೆ'' ಎಂದು ತಿಳಿಸುತ್ತಾನೆ. 
ಯೋಗ್ಯಕಾಲದಲ್ಲಿ ಆ ಮೇನಾದೇವಿಯು ಗರ್ಭವತಿಯಾಗುತ್ತಾಳೆ. 
ಜಗದಂಬಿಕೆಯನ್ನೇ ಗರ್ಭದಲ್ಲಿ ಧರಿಸಿ ಕಾಂತಿಭರಿತಳಾಗುತ್ತಾಳೆ. 


ಪಾರ್ವತಿದೇವಿಯ ಅವತಾರ 


ತತೋ ಜಗತ್ಯಾ ನಿರ್ವಾಣಹೇತುರ್ಹಿಮಗಿರಿಪ್ರಿಯಾ | 
ಬಾಹ್ಯಂ ಮೂಹೂರ್ತೆ ಸುಭಗೇ ಪ್ರಾಸೂಯತ ಗೃಹಾರಣಿಂ ॥ 


ಎಲ್ಲರ ಮೋಕ್ಸಕ್ಕೆ ಕಾರಣಳಾದ ಜಗದಂಬಿಕೆಯನ್ನು ಹಿಮವಂತನ ಪತ್ನಿಯಾದ 
ಮೇನಾದೇವಿಯು ಬ್ರಾಹ್ಮೀ ಮುಹೂರ್ತದಲ್ಲಿ ಪಡೆದಳು. ಇದರಿಂದ ಸಮಸ್ತ 
ಲೋಕವೇ ಸಂತೋಷಪಟ್ಟಿತು. 


ಪಾರ್ವತಿಯು ಅವತರಿಸಿದಾಗ ಪ್ರಕೃತಿಯ ವಾತಾವರಣದಲ್ಲಿ ಹಾಗೂ ಸಮಸ್ತ 
ಸಜ್ಜನರ ಮನಸ್ಸಿನಲ್ಲಿ ಅಪಾರ ಆನಂದವಾಯಿತು. 


ತಸ್ಯಾಂ ತು ಜಾಯಮಾನಾಯಾಂ ಚಂದ್ರಮಸ್ಥಾಣುಜಂಗಮಾಃ 

ಅಭವನ್‌ ಸುಖಿನಃ ಸರ್ವೇ ಸರ್ವಲೋಕನಿವಾಸಿನಃ ॥ 

ಪಾರ್ವತಿಯು ಅವತರಿಸಿದಾಗ ಸ್ಥಾವರ ಜಂಗಮಗಳಿಗೂ ಕೂಡ 
ಸಂತೋಷವಾಯಿತು. ಸಮಸ್ತ ಲೋಕದಲ್ಲಿ ವಾಸಿಸುತ್ತಿರುವ ಎಲ್ಲಾ ಸಜ್ಜನರ ಮನಸ್ಸು 
ಪ್ರಫುಲ್ಲವಾಯಿತು. ನರಕದಲ್ಲಿರುವ ಸಜ್ಜನರಿಗೂ ಕೂಡ ಸಂತೋಷವಾಯಿತು. 
ತಪಸ್ವಿಗಳ ಹೃದಯದಲ್ಲಿ ಭಗವಂತನು ಪ್ರಕಟನಾಗಿ ಅದರ ಕಠಿಣ ತಪಸಿನ ಫಲವು 


-74- 


ಜ್ಯೋತಿರ್ಭೀಮೇಶ್ವರ ವ್ರತ 


ಆ ಸಂದರ್ಭದಲ್ಲಿ ನೆರವೇರಿತು. ದೇವದುಂದುಭಿಗಳು ಮೊಳಗಿದವು. ದೇವತೆಗಳು 
ಪುಷ್ಪವೃಷ್ಟಿಗೈದರು. ಗಂಧರ್ವರು ಹಾಡಿದರು. ಅಪ್ಪರೆಯರು ನರ್ತನಗೈದರು. 
ಮುನಿಪುಂಗವರು ವೇದಘೋಷ ಮಾಡಿದರು. ಆದರೆ ದೈತ್ಯರಿಗೆ ಮಾತ್ರ 
ಭಯಾತಂಕಗಳು ಪ್ರಾರಂಭವಾದವು. ಭಗವಂತನಿಗೂ ಕೂಡ ಪಾರ್ವತಿಯ 
ಅವತಾರದಿಂದ ಬಹಳ ಸಂತೋಷವಾಯಿತು. 


ಪಾರ್ವತಿಯ ಜನನದಿಂದ ಪರಮಾತ್ಮನಿಗಾದ ಸಂತೋಷ 


ಪಾರ್ವತಿಯ ಬಗ್ಗೆ ಪರಮಾತ್ಮನಿಗೆ ಎಲ್ಲಿಲ್ಲದ ವಾತ್ತಲ್ಕವಿದೆ. ಆದ್ದರಿಂದಲೇ 
ಜಗತ್ತಿನಲ್ಲಿ ಎಲ್ಲಾ ಪತಿವ್ರತೆಯರ ಪಾತಿವ್ರತ್ಯಕ್ಕೆ ಇವಳನ್ನೇ ಅಭಿಮಾನಿನಿಯನ್ನಾಗಿ 
ಮಾಡಿರುತ್ತಾರೆ. ತಾನು ಅಕೂತಿ ಹಾಗೂ ದೇವಹೂತಿಯರ ಮಗನಾಗಿ ಅವತರಿಸಿದಾಗ 
ಪ್ರಸೂತಿಯ ಮಗಳಾಗಿ ಸತಿಯು ಅವತರಿಸುವಂತೆ ಅವಕಾಶವನ್ನು ನೀಡಿದ್ದಾನೆ. ಈ 
ದೃಷ್ಟಿಯಲ್ಲಿ ತನ್ನ ತಂಗಿಯನ್ನಾಗಿ ಮಾಡಿಕೊಂಡಿದ್ದಾನೆ. ಬೇರೆ ಯಾರಲ್ಲೂ ತೋರದ 
ವಾತ್ಸಲ್ಯವನ್ನು ಪಾರ್ವತಿಯ ವಿಷಯದಲ್ಲಿ ತೋರಿದ್ದಾನೆ. 


ಪಾರ್ವತಿಯು ಹೇಗೆ ಬೆಳೆದಳು ? 


ಮಹಾಸತಿಯು ಕೆಲವೇ ದಿನಗಳಲ್ಲಿ ಹುಣ್ಣಿಮೆಯ ಚಂದ್ರನಂತೆ ಬೆಳೆದಳು. 
ಎಲ್ಲ ವಿದ್ಯೆಗಳು ಅವಳ ನಾಲಿಗೆಯ ಮೇಲೆ ನಲಿದಾಡಿದವು. ಜಗತ್ತಿನಲ್ಲೇ ಅತ್ಯಂತ 
ಸುಂದರಿಯಾಗಿದ್ದಳು, ಸೌಂದರ್ಯ, ಸೌಭಾಗ್ಯ, ಸುಜ್ಞಾನಗಳು ಪೂರ್ಣವಾಗಿ 
ತುಂಬಿದ್ದವು. ಪೂರ್ಣಚಂದ್ರನನ್ನು ಮೀರಿದ ದೇಹಕಾಂತಿಯಿಂದ ಕಂಗೊಳಿಸುತ್ತಿದ್ದಳು. 
ಹೀಗೆ ಎಲ್ಲಾ ಗುಣಗಳಿಂದ ತುಂಬಿದ ಈ ಕನ್ಯೆಯು ಪ್ರಾಯಕ್ಕೆ ಬಂದಳು. 


ಸುರಲೋಕಾಧಿಪತಿಯಾದ ದೇವೇಂದ್ರನೇ ಪಾರ್ವತಿಯ ವಿವಾಹಕ್ಕೆ 
ಮಹಾಪ್ರಯತ್ನವನ್ನು ಮಾಡುತ್ತಾನೆ. ದೇವೇಂದ್ರನು ನಾರದರನ್ನು ಕರೆದು 
ಅಘಣ್ಯಪಾದ್ಯಾದಿಗಳಿಂದ ಉಪಚರಿಸಿ ಪಾರ್ವತಿಯು ಪರಮೇಶ್ವರನೊಡನೆ 
ವಿವಾಹವಾಗುವಂತೆ ತಾವು ಏರ್ಪಾಡು ಮಾಡಬೇಕೆಂದು ಬಿನ್ನವಿಸುತ್ತಾನೆ. ದೇವರಾಜನ 


-75- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸೂಚನೆಯಂತೆ ನಾರದರು ಪರ್ವತರಾಜನ ಕುವರಿಯಾದ ಪಾರ್ವತಿಯ ಬಳಿ 
ತೆರಳುತ್ತಾರೆ. ` 


ನಾರದರಿಗೂ ಹಿಮವಂತನಿಗೂ ಭೇಟಿ 


ನಾರದರ ಆಗಮನವನ್ನು ಕಂಡು ಹಿಮವಂತನಿಗೆ ಎಲ್ಲಿಲ್ಲದ ಆಶ್ಚರ್ಯ 
ಸಂತೋಷಗಳು ಉಂಟಾಗುತ್ತವೆ. ದಂಪತಿಗಳು ಭಕ್ತಿಯಿಂದ ನಮಿಸುತ್ತಾರೆ. ಮಗಳಾದ 
ಪಾರ್ವತಿಯೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾಳೆ. ಅನಂತರ ತನ್ನ 
ಕುಮಾರಿಯ ಬಗ್ಗೆ ಭವಿಷ್ಯವಚನವನ್ನು ನುಡಿಯಬೇಕೆಂದು ಪರ್ವತರಾಜನು ನಾರದರ 
ಬಳಿ ಪ್ರಶ್ನಿಸುತ್ತಾನೆ. 


ನಾರದರು ಆಗ ಪರ್ವತರಾಜನನ್ನು ಕುರಿತು ಹೀಗೆ ಹೇಳಿದರು - 


“ಚರಣೌ ಪದಸಂಕಾಷೌ ಸ್ವಚ್ಛಾವಸ್ಯ ನಖೋಜ್ಜಲೌ । 

ಸುರಾಸುರಾಣಾಂ ನಮತಾಂ ಕಿರೀಟಮಣಿಕಾಂತಿಭಿಃ 

ವಿಚಿತ್ರವರ್ಣೈಃ ಪಶ್ಯದ್ಧಿ! ಸುಚ್ಛಾಯೌ ಪ್ರತಿಬಿಂಬಿತೌ । 

ಏಷಾ ಭಾರ್ಯಾ ಜಗದ್‌ ಭರ್ತುಃ ಪ್ರಶಾಂತಸ್ಯ ಮಹೀಧರ । 

ಜನನೀ ಸರ್ವಲೋಕಸ್ಯ ಸಂಭೂತಾ ಭೂತಭಾವಿನೀ ಶಿವೇಯಂ .....!!'' 

ನಿನ್ನ ಮಗಳು ಸಾಮಾನ್ಯಳಲ್ಲ. ದೇವತೆಗಳೂ ಕೂಡ ಇವಳನ್ನು ನಮಿಸುತ್ತಾರೆ. 
ದೇವತೆಗಳ ಕಿರೀಟಗಳ ಸಾಲಿನ ಮಧ್ಯದಲ್ಲಿ ಇವಳ ಚರಣಕಮಲಗಳು 
ಕಂಗೊಳಿಸುತ್ತವೆ. ಆ ಕಿರೀಟಗಳ ರತ್ನಗಳಲ್ಲಿ ಇವಳ ಕಾಲುಗಳು ಪ್ರತಿಬಿಂಬಿತವಾಗುತ್ತವೆ. 
ಜಗದ್‌ಭರ್ತುವಾದ ಮಹಾದೇವನ ಕೈಹಿಡಿವ ಸೌಭಾಗ್ಯ ನಿನ್ನ ಮಗಳದ್ದಾಗಿದೆ. ಸಮಸ್ತ 
ಜಗತ್ತಿಗೆ ಮಂಗಳಪ್ರದಳಾಗಿದ್ದಾಳೆ. ಇಂಥ ಮಗಳನ್ನು ಪಡೆದದ್ದು, ಅದೆಷ್ಟೋ ಜನ್ಮಗಳ 
ಪುಣ್ಯವಾಗಿದೆ. ಹೀಗೆ ಪಾರ್ವತಿಯನ್ನು ಅದ್ಭುತವಾಗಿ ಪ್ರಶಂಸೆ ಮಾಡುತ್ತಾರೆ. 


ಪರ್ವತರಾಜನ ಪ್ರಶ್ನೆಯಂತೆ ನಾರದರು ಉತ್ತರಿಸುತ್ತಾ, ರುದ್ರದೇವರು 
ಪಾರ್ವತಿಯನ್ನು ವರಿಸುವುದಕ್ಕಾಗಿಯೇ ಹಿಮಾಲಯದಲ್ಲಿ ಕುಳಿತು ತಪಸ್ತ; ್ನ 


-76- 


ಜ್ಯೋತಿರ್ಭೀಮೇಶ್ಚರ ವ್ರತ 


ಆಚರಿಸುತ್ತಿದ್ದಾರೆ. ದಕ್ಷಾಧ್ವರಪ್ರಸಂಗದಲ್ಲಿ ತನ್ನ ಸತಿಯು ಪ್ರಾಣತ್ಯಾಗ ಮಾಡಿದ 
ವಿಚಾರವನ್ನು ಕೇಳಿ, ದುಃಖತರಾಗಿ ರುದ್ರದೇವರು ಪುನಃ ಅವಳೇ ನನ್ನ 
ಹೆಂಡತಿಯಾಗಬೇಕು ಎಂಬ ಉದ್ದೇಶದಿಂದ ನಿನ್ನ ತಪ್ಪಲಿನಲ್ಲಿಯೇ ತಪಸ್ಸನ್ನು 
ಮಾಡುತ್ತಿ ದ್ದಾರೆ. ಅವರಿಗೆ ನಿನ್ನ ಮಗಳು ಪತ್ನಿಯಾಗುತ್ತಾಳೆ ಎಂಬ ವಿಚಾರವು 
ಪೂರ್ಣವಾಗಿ ತಿಳಿದಿದೆ. ಆದ್ದರಿಂದ ಆ ರುದ್ರದೇವರನ್ನು ಪ್ರಸನ್ನಗೊಳಿಸುವುದು ನಿನ್ನ 
ಮುಖ್ಯಕರ್ತವ್ಯವಾಗಿದೆ. ಜಗತ್‌ಭರ್ತೃಗಳಾದ ರುದ್ರದೇವರು ನಿನ್ನ ಸ್ಥಳದಲ್ಲಿತಪಸ್ಸನ್ನು 
ಆಚರಿಸುತ್ತಿರುವುದು ನಿನ್ನ ಸೌಭಾಗ್ಯವಾಗಿದೆ. ಪಾರ್ವತಿ ಪರಮೇಶ್ವರರಿಬ್ಬರಿಗೂ 
ವಿವಾಹವನ್ನು ಮಾಡಿಸಿ, ಸಮಸ್ತ ಜಗತ್ತಿಗೆ ಮಂಗಳವನ್ನು ಉಂಟುಮಾಡುವ 
ಮಹಾಪುಣ್ಯ ನಿನ್ನನ್ನು ಕಾಯುತ್ತಿದೆ. ತಡಮಾಡದೇ ಮಹಾದೇವನನ್ನು ಸಮೀಪಿಸಿ, 
ಆರಾಧನೆಗೈದು, ತೃಪ್ತಿಪಡಿಸಿ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡು. ಹೀಗೆ 
ಮಾರ್ಗದರ್ಶವನ್ನು ಮಾಡಿ, ನಾರದರು ಅಲ್ಲಿಂದ ಹೊರಡುತ್ತಾರೆ. 

ನಾರದರ ಮಾರ್ಗದರ್ಶನದಂತೆ ಹಿಮವಂತನು ಮಹಾದೇವನನ್ನು ಭೇಟಿ 


ಮಾಡಿದನು. 


ಅದೊಂದು ಸುಮುಹೂರ್ತಕಾಲದಲ್ಲಿ ಗಿರಿರಾಜನು ತನ್ನ ಮಗಳನ್ನು 
ಕರೆದುಕೊಂಡು ಶಿಖರಶ್ರೇಣಿಯಲ್ಲಿ ತಪಗೈಯ್ಯುತ್ತಿರುವ ಮಹಾದೇವರ ದರ್ಶನಕ್ಕೆ 
ತೆರಳುತ್ತಾನೆ. ಗಂಗಾಧರನಾಗಿ, ಜಟಾಜೂಟನಾಗಿ ಸರ್ಪಾಭರಣಭೂಷಿತನಾಗಿ, 
ತಪೋಮುದ್ರೆಯನ್ನು ಧರಿಸಿ, ಜಪಮಾಲೆಯನ್ನು ಹಿಡಿದು, 
ಅರ್ಧೊ ನ್ಮೀಲಿತನ'ಯನನಾಗಿ ಹೃದಯಕಮಲದಲ್ಲಿ ಭಗವಂತನನ್ನೇ 
ತದೇಕಾಗ್ರಮನಸಿನಿಂದ ಕಾಣುತ್ತಾ ತಪಸಿನಲ್ಲಿ ನಿರತರಾದ ಮಹಾದೇವರನ್ನು ಸಂದರ್ಶನ 
ಮಾಡಲು ಬಯಸುತ್ತಾನೆ. ಆದರೆ ಗುಹೆಯ ದ್ವಾರದಲ್ಲಿನಂದಿಯು ಆ ಹಿಮವಂತನನ್ನು 
ತಡೆಯುತ್ತಾನೆ. ಬಂದ ಮಾತ್ರಕ್ಕೆ ರುದ್ರದೇವರ ದರ್ಶನ ಇವನಿಗಾಗುವುದಿಲ್ಲ. 


ರುದ್ರದೇವರ ಶ್ರೇಷ್ಠತೆಯನ್ನು ಅರಿತ ಹಿಮವಂತನಿಗೆ ಎಲ್ಲಿಲ್ಲದ ವಿನಯಭಕ್ತಿಗಳು 
ತುಂಬಿರುತ್ತವೆ. ನಂದಿಯು ಬೇಡವೆಂದು ತಡೆದರೂ ಅವನಿಗೆ ಸ್ವಲ್ಪವೂ ಕೋಪವು 


-77- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸೂಚನೆಯಂತೆ ನಾರದರು ಪರ್ವತರಾಜನ ಕುವರಿಯಾದ ಪಾರ್ವತಿಯ ಬಳಿ 
ತೆರಳುತ್ತಾರೆ. 


ನಾರದರಿಗೂ ಹಿಮವಂತನಿಗೂ ಭೇಟಿ 


ನಾರದರ ಆಗಮನವನ್ನು ಕಂಡು ಹಿಮವಂತನಿಗೆ ಎಲ್ಲಿಲ್ಲದ ಆಶ್ಚರ್ಯ 
ಸಂತೋಷಗಳು ಉಂಟಾಗುತ್ತವೆ. ದಂಪತಿಗಳು ಭಕ್ತಿಯಿಂದ ನಮಿಸುತ್ತಾರೆ. ಮಗಳಾದ 
ಪಾರ್ವತಿಯೂ ಕೂಡ ಭಕ್ತಿಯಿಂದ ನಮಸ್ಕಾರ ಮಾಡುತ್ತಾಳೆ. ಅನಂತರ ತನ್ನ 
ಕುಮಾರಿಯ ಬಗ್ಗೆ ಭವಿಷ್ಯವಚನವನ್ನು ನುಡಿಯಬೇಕೆಂದು ಪರ್ವತರಾಜನು ನಾರದರ 
ಬಳಿ ಪ್ರಶ್ನಿಸುತ್ತಾನೆ. 

ನಾರದರು ಆಗ ಪರ್ವತರಾಜನನ್ನು ಕುರಿತು ಹೀಗೆ ಹೇಳಿದರು - 

“ಚರಣೌ ಪದ್ಮಸಂಕಾಷೌ ಸ್ವಚ್ಛಾವಸ್ಯ ನಖೋಜ್ವಲೌ । 

ಸುರಾಸುರಾಣಾಂ ನಮತಾಂ ಕಿರೀಟಮಣಿಕಾಂತಿಭಿಃ 

ಎಚಿತ್ರವರ್ಣೈಃ ಪಶ್ಯ ದ್ಧಿ! ಸುಚ್ಛಾಯೌ ಪ್ರತಿಬಿಂಬಿತೌ । 

ಏಷಾ ಭಾರ್ಯಾ ಈಸು ಪ್ರಶಾಂತಸ್ಯ ಮಹೀಧರ । 

ಜನನೀ ಸರ್ವಲೋಕಸ್ಯ ಸಂಭೂತಾ ಭೂತಭಾವಿನೀ ಶಿವೇಯಂ .....!!'' 

ನಿನ್ನ ಮಗಳು ಸಾಮಾನ್ಯಳಲ್ಲ. ದೇವತೆಗಳೂ ಕೂಡ we ನಮಿಸುತ್ತಾರೆ. 
ದೇವತೆಗಳ ಕಿರೀಟಗಳ ಸಾಲಿನ ಮಧ್ಯದಲ್ಲಿ ಇವಳ ಚರಣಕಮಲಗಳು 
ಕಂಗೊಳಿಸುತ್ತವೆ. ಆ ಕಿರೀಟಗಳ ರತ್ನಗಳಲ್ಲಿಇವಳ ಕಾಲುಗಳು ಪ್ರತಿಬಿಂಬಿತವಾಗುತ್ತವೆ. 
ಜಗದ್‌ಭರ್ತುವಾದ ಮಹಾದೇವನ ಕೈಹಿಡಿವ ಸೌಭಾಗ್ಯ ನಿನ್ನ ಮಗಳದ್ದಾಗಿದೆ. ಸಮಸ್ತ 
ಜಗತ್ತಿಗೆ ಮಂಗಳಪ್ರದಳಾಗಿದ್ದಾಳೆ. ಇಂಥ ಮಗಳನ್ನು ಪಡೆದದ್ದು, ಅದೆಷ್ಟೋ ಜನ್ಮಗಳ 
ಪುಣ್ಯವಾಗಿದೆ. ಹೀಗೆ ಪಾರ್ವತಿಯನ್ನು ಅದ್ಭುತವಾಗಿ ಪ್ರಶಂಸೆ ಮಾಡುತ್ತಾರೆ. 


ಪರ್ವತರಾಜನ ಪ್ರಶ್ನೆಯಂತೆ ನಾರದರು ಉತ್ತರಿಸುತ್ತಾ, ರುದ್ರದೇವರು 
ಪಾರ್ವತಿಯನ್ನು ವರಿಸುವುದಕ್ಕಾಗಿಯೇ ಹಿಮಾಲಯದಲ್ಲಿ ಕುಳಿತು ತಪಸ್ಸನ್ನು 


-76- 


ಜ್ಯೋತಿರ್ಭೀಮೇಶ್ವರ ವ್ರತ 


ಆಚರಿಸುತ್ತಿದ್ದಾರೆ. ದಕ್ಷಾಧ್ವರಪ್ರಸಂಗದಲ್ಲಿ ತನ್ನ ಸತಿಯು ಪ್ರಾಣತ್ಯಾಗ ಮಾಡಿದ 
ವಿಚಾರವನ್ನು ಕೇಳಿ, ದುಃಖತರಾಗಿ ರುದ್ರದೇವರು ಪುನಃ ಅವಳೇ ನನ್ನ 
ಹೆಂಡತಿಯಾಗಬೇಕು ಎಂಬ ಉದ್ದೇಶದಿಂದ ನಿನ್ನ ತಪ್ಪಲಿನಲ್ಲಿಯೇ ತಪಸ್ತ; ್ನ 
ಮಾಡುತ್ತಿದ್ದಾರೆ. ಅವರಿಗೆ ನಿನ್ನ ಮಗಳು ಪತ್ನಿಯಾಗುತ್ತಾಳೆ ಎಂಬ ವಿಚಾರವು 
ಪೂರ್ಣವಾಗಿ ತಿಳಿದಿದೆ. ಆದ್ದರಿಂದ ಆ ರುದ್ರದೇವರನ್ನು ಪ್ರಸನ್ನಗೊಳಿಸುವುದು ನಿನ್ನ 
ಮುಖ್ಯಕರ್ತವ್ಯವಾಗಿದೆ. ಜಗತ್‌ಭರ್ತೃಗಳಾದ ರುದ್ರದೇವರು ನಿನ್ನ ಸ್ಥಳದಲ್ಲಿ ತಪಸ್ಯ ್ಸ 
ಆಚರಿಸುತ್ತಿರುವುದು ನಿನ್ನ ಸೌಭಾಗ್ಯವಾಗಿದೆ. ಪಾರ್ವತಿ ಪರಮೇಶ್ವರರಿಬ್ಬರಿಗೂ 
ವಿವಾಹವನ್ನು ಮಾಡಿಸಿ, ಸಮಸ್ತ ಜಗತ್ತಿಗೆ ಮಂಗಳವನ್ನು ಉಂಟುಮಾಡುವ 
ಮಹಾಪುಣ್ಯ ನಿನ್ನನ್ನು ಕಾಯುತ್ತಿದೆ. ತಡಮಾಡದೇ ಮಹಾದೇವನನ್ನು ಸಮೀಪಿಸಿ, 
ಆರಾಧನೆಗೈದು, ತೃಪ್ತಿಪಡಿಸಿ ನಿನ್ನ ಮಗಳನ್ನು ವಿವಾಹ ಮಾಡಿಕೊಡು. ಹೀಗೆ 
ಮಾರ್ಗದರ್ಶವನ್ನು ಮಾಡಿ, ನಾರದರು ಅಲ್ಲಿಂದ ಹೊರಡುತ್ತಾರೆ. 

ನಾರದರ ಮಾರ್ಗದರ್ಶನದಂತೆ ಹಿಮವಂತನು ಮಹಾದೇವನನ್ನು ಭೇಟಿ 


ಮಾಡಿದನು. 


ಅದೊಂದು ಸುಮುಹೂರ್ತಕಾಲದಲ್ಲಿ ಗಿರಿರಾಜನು ತನ್ನ ಮಗಳನ್ನು 
ಕರೆದುಕೊಂಡು ಶಿಖರಶ್ರೇಣಿಯಲ್ಲಿ ತಪಗೈಯ್ಯುತ್ತಿರುವ ಮಹಾದೇವರ ದರ್ಶನಕ್ಕೆ 
ತೆರಳುತ್ತಾನೆ. ಗಂಗಾಧರನಾಗಿ, ಜಟಾಜೂಟನಾಗಿ ಸರ್ಪಾಭರಣಭೂಷಿತನಾಗಿ, 
ತಪೋಮುದ್ರೆಯನ್ನು ಧರಿಸಿ, ಜಪಮಾಲೆಯನ್ನು ಹಿಡಿದು, 
ಅರ್ಧೊೋನ್ಮೀಲಿತನಯನನಾಗಿ ಹೃದಯಕಮಲದಲ್ಲಿ ಭಗವಂತನನ್ನೇ 
ತದೇಕಾಗ್ರಮನಸಿನಿಂದ ಕಾಣುತ್ತಾ ತಪಸಿನಲ್ಲಿ ನಿರತರಾದ ಮಹಾದೇವರನ್ನು ಸಂದರ್ಶನ 
ಮಾಡಲು ಬಯಸುತ್ತಾನೆ. ಆದರೆ ಗುಹೆಯ ದ್ವಾರದಲ್ಲಿನಂದಿಯು ಆ ಹಿಮವಂತನನ್ನು 
ತಡೆಯುತ್ತಾನೆ. ಬಂದ ಮಾತ್ರಕ್ಕೆ ರುದ್ರದೇವರ ದರ್ಶನ ಇವನಿಗಾಗುವುದಿಲ್ಲ. 


ರುದ್ರದೇವರ ಶ್ರೇಷ್ಠತೆಯನ್ನು ಅರಿತ ಹಿಮವಂತನಿಗೆ ಎಲ್ಲಿಲ್ಲದ ವಿನಯಭಕ್ತಿಗಳು 
ತುಂಬಿರುತ್ತವೆ. ನಂದಿಯು ಬೇಡವೆಂದು ತಡೆದರೂ ಅವನಿಗೆ ಸ್ವಲ್ಪವೂ ಕೋಪವು 


-77- 


ಜ್ಯೋತಿರ್ಭೀಮೇಶ್ವರ ವ್ರತ 


ಬರುವುದಿಲ್ಲ. ಕ್ಷಣಮಾತ್ರ ಸ್ತಬ್ಧನಾಗಿ ನಿಲ್ಲುತ್ತಾನೆ. ಪುನಃ ನಂದಿಯ ಬಳಿ 
ಪ್ರಾರ್ಥಿಸುತ್ತಾನೆ. ಆಗ ನಂದಿಯು ರುದ್ರದೇವರ ಅಣತಿಯನ್ನು ಪಡೆದು, 
ಮಹಾರುದ್ರದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತಾನೆ. 


ರುದ್ರದೇವರನ್ನು ಕಂಡ ಹಿಮಾಚಲನಿಗೆ 
ಯಾವ ಭಾವ ಮೂಡಿತು? 


ಕಪರ್ದಿನಂ ಚಂದ್ರಕಲಾವಿಭೂಷಣಂ ವೇದಾಂತವೇದ್ಯೇ ಪರಮಾತನಿಶ್ಲಿತಂ । 

ವವಂದ ಶೀರ್ಷ್ಣಾ ಚ ತದಾ ಹಿಮಾಚಲಃ ಪರಾಂ ಮುದಾಮಾಪ್ಯದಹೀನಸತ್ವಃ ॥ 

ನಾರಿನ ತೊಗಲನ್ನು ಉಟ್ಟ, ಚಂದ್ರಕಲೆಯನ್ನು ಶಿರದಲ್ಲಿ ಧರಿಸಿದ, ಸಮಸ್ತ 
ವೇದಪ್ರತಿಪಾದ್ಯನಾದ ಪರಮಾತ್ಮನಲ್ಲೇ ನೆಟ್ಟಮನಸುಳ್ಳ, ಆ ರುದ್ರದೇವರನ್ನು ಕಂಡು 
ದೂರದಿಂದಿಲೇ ಸಾಷ್ಟಾಂಗ ನಮಿಸಿದನು. ಆ ಹಿಮಾಚಲನ ಮನಸ್ಸು ಅತ್ಯಂತ 
ಪ್ರಫುಲ್ಲವಾಯಿತು. ತನ್ನ ಜೀವನವೇ ಧನ್ಯವೆಂಬ ಭಾವ ಮೂಡಿತು. 


ಮಹಾದೇವರೇ ! ನಾನೇ ಧನ್ಯ! ನಿಮ್ಮ ದಿವ್ಯದರ್ಶನದಿಂದ ಈ ಹಿಮವಂತ 
ಇಂದು ಭಾಗ್ಯವಂತನಾಗಿದ್ದಾನೆ. 


"ಸಭಾಗ್ಯೋಹಂ ಮಹದೇವ ಪ್ರಸಾದಾತ್‌ ತವ ಶಂಕರ । 

ಪ್ರತ್ಯಹಂ ಚಾಗಮಿಷ್ಯಾಮಿ ದರ್ಶನಾರ್ಥಂ ತವ ಪ್ರಭೋ ॥' 

ಪ್ರತಿನಿತ್ಯ ತಮ್ಮ ದರ್ಶನಕ್ಕಾಗಿ ನಾನು ಆಗಮಿಸುವೆ. ತಮ್ಮ ಆರಾಧನೆಗೈದು 
ಧನ್ಯನಾಗುವೆ. ನನ್ನ ಜೊತೆ ನನ್ನ ಮಗಳಾದ ಪಾರ್ವತಿಯೂ ಕೂಡ ತಮ್ಮದರ್ಶನಕ್ಕಾಗಿ 
ಆಗಮಿಸುವಳು. 


ಪರ್ವತೇಂದ್ರನೇ ! ನನ್ನ ದರ್ಶನಕ್ಕೆ ಬರಲು ನಿನಗೆ ಯಾವ ಅಭ್ಯಂತರವೂ 
ಇಲ್ಲ. ಆದರೆ ನಿನ್ನ ಮಗಳು ಮಾತ್ರ ಬರುವುದು ಬೇಡ. ಇದು ತಪೋಭೂಮಿ. 
ಹೆಣ್ಣುಮಕ್ಕಳಿಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಅದರಲ್ಲೂ ನಿನ್ನ ಮಗಳು 


-78- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸೌಂದರ್ಯಶಾಲಿನೀ, ಮಧುರಭಾಷಿಣಿಯಾಗಿರುವಳು. ಆದ್ದರಿಂದ ಇವಳನ್ನು ನೀನು 
ಕರೆದುಕೊಂಡು ಬರಬಾರದು. ನೀನೊಬ್ಬನೇ ಬಂದು ದರ್ಶನ ಮಾಡಿ ತೆರಳಬೇಕು. 


ರುದ್ರದೇವರನ್ನು ಮಾತನಾಡಿಸಿದ ಧೀರೆ 


ಆಗ ಮುಗ್ಧ ಬಾಲೆಯಾದ ಪಾರ್ವತಿಯು ಧೈರ್ಯವಾಗಿಯೇ ಮಹಾದೇವರ 
ಬಳಿ ಪ್ರಾರ್ಥಿಸುತ್ತಾಳೆ. ದೇವೋತ್ತಮರೇ | ತಾವು ತಪಸನ್ನು ಆಚರಿಸುತ್ತಿ ದ್ದೀರಿ. ತಪಃಶಕ್ತಿ 
ಸಂಪನ್ನರೂ ಆಗಿರುತ್ತೀರಿ. ಈ ತಪೋನುಷ್ಠಾನಕ್ಕೆ ವಿಘ್ನ ಬರುತ್ತದೆಂಬ ಕಾರಣಕ್ಕಾಗಿ 
ನನ್ನನ್ನು ಬರಬಾರದೆಂದು ನಿಷೇಧ ಮಾಡುತ್ತಿದ್ದೀರಿ. ಅರ್ಥಾತ್‌ ಪ್ರಕೃತಿಯ 
ಬಂಧನದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲವೆಂಬ ಚಿಂತೆ ನಿಮಗಿದೆ ಅಲ್ಲವೇ? 
ಆಗ ಮಹಾದೇವರು ಆ ಪಾರ್ವತಿಗೆ ಉತ್ತರಿಸುತ್ತಾರೆ. ಕಲ್ಯಾಣಿಯೇ! ಪ್ರಕೃತಿಯೆಂದರೆ 
ಮಾಯೇ ! ಆ ಪ್ರಕೃತಿಯನ್ನು ಗೆಲ್ಲಬೇಕೆಂಬ ಉದ್ದೇಶದಿಂದಲೇ ನಾನು 
ತಪೋನಿರತನಾಗಿದ್ದೇನೆ. ಅದಕ್ಕೆ ವಿಘ್ನ ಬರುತ್ತದೆಂಬ ಕಾರಣಕ್ಕಾಗಿಯೇ ನಿನಗೆ ಇಲ್ಲಿ 
ಬರಲು ಅವಕಾಶವಿರುವುದಿಲ್ಲ. 


ಆಗ ಪಾರ್ವತಿಯು ಪ್ರತ್ಯುತ್ತರ ನೀಡಿದಳು 


ಯದುಕ್ತಂ ಪರಯಾ ವಾಚಾ ವಚನಂ ಶಂಕರ ! ತ್ವಯಾ । 

ಸಾ ಕಿಂ ಪ್ರಕೃತಿರ್ನೈವ ಸ್ಯಾದತೀತಸ್ತಾಂ ಭವಾನ್‌ಕಥಮ್‌ ॥ 

ಯಚ್ಛೃಣೋಷಿ ಯದಶ್ನಾಸಿ ಯಚ್ಚ ಪಶ್ಯಸಿ ಶಂಕರ ! | 

ವಾಗ್ವಾದೇನ ಚ ಕಿಂ ಕಾರ್ಯಮಸಾಕಂ ಚಾಧುನಾ ಪ್ರಭೋ"! ॥ 

ಉತ್ತಮವಾದ ವಾಣಿಯಿಂದ ನೀವು ಏನನ್ನು ಹೇಳಿದ್ದೀರೋ, ಅದೂ ಕೂಡ 
ಪ್ರಕೃತಿಯಲ್ಲವೇ? ಹೀಗಿರುವಾಗ ಪ್ರಕೃತಿಯಿಂದ ತಾವು ಅತೀತರು ಹೇಗಾಗುತ್ತೀರಿ? 
ಈ ಸಂಪೂರ್ಣವಾದ ವಿಶ್ವವು ಪ್ರಕೃತಿಯಿಂದಲೇ ಆವೃತವಾಗಿವೆ. ಪ್ರಕೃತಿಯ ಅಧಿ 
ೇೀನವಾಗಿಯೇ, ಕೇಳುವಿಕೆ, ನೋಡುವಿಕೆ, ತಿನ್ನುವಿಕೆ, ಕುಡಿಯುವಿಕೆ ಮೊದಲಾದ ಎಲ್ಲಾ 


-79- 


ಜ್ಯೋತಿರ್ಭೀಮೇಶ್ವರ ವ್ರತ 


ಕಾರ್ಯಗಳು ನಡೆಯುತ್ತವೆ. ಹೀಗಿರುವಾಗ ತಾವು ಪ್ರಕೃತಿಯಿಂದ ಅತೀತರಾಗಲು 
ಹೇಗೆ ಸಾಧ್ಯ ? ಮತ್ತು ಪ್ರಕೃತಿಯನ್ನು ಮೀರಿದ ಮೇಲೆ ನಾನು ಈ ಆಶ್ರಮಕ್ಕೆ ಬಂದರೆ 
ಯಾವ ತಪಿದೆ ? ಎಂದು ಹೇಳಿ ತಾನು ಹೆಚ್ಚು ಮಾತನಾಡುವುದಿಲ್ಲ. ಸ್ತ್ರೀಯರಿಗೆ 
ಹೆಚ್ಚು ಮಾತನಾಡುವುದು ಭೂಷಣವಲ್ಲ ಎಂಬುದಾಗಿ ವಿನಯಪೂರ್ವಕವಾಗಿ ತನ್ನ 
ಮಾತನ್ನು ಮುಗಿಸುತ್ತಾಳೆ. ಅವಳ ಮಾತಿಗೆ ಒಪ್ಪಿದ ಮಹಾದೇವರು ತಂದೆಯ ಜೊತೆ 
ನೀನೂ ಕೂಡ ಪ್ರತಿನಿತ್ಯ ದರ್ಶನಕ್ಕೆ ಬರಬಹುದೆಂದು ಒಪ್ಪಿಗೆಯನ್ನು ನೀಡುತ್ತಾರೆ. 


ಗಿರಿಜೆಯ ಕೈಯನ್ನು ಹಿಡಿಯಬಹುದೆಂಬ ಉದ್ದೇಶದಿಂದ ಪರ್ವತರಾಜನು 
ಮಾಡಿದ ಈ ಉಪಾಯವು ವ್ಯರ್ಥವಾಯಿತು. ಅನೇಕ ದಿವಸಗಳ ಕಾಲ ಅವಳು 
ತೆರಳಿ ದರ್ಶನವನ್ನು ಮಾಡಿದರೂ, ಒಮ್ಮೆಯೂ ಪಾರ್ವತಿಯನ್ನು ಮಹಾದೇವರು 
ಕಣ್ಣೆತ್ತಿಯೂ ನೋಡುವುದಿಲ್ಲ, ಮಾತನಾಡುವುದೂ ಇಲ್ಲ. ಹೀಗಿರುವಾಗ ಅವಳ 
ಮೇಲೆ ಅನುರಾಗವಂತು ದೂರತೋಪಾಸ್ತ. ಇದನ್ನೆಲ್ಲಾ ಗಮನಿಸಿದ ಪರ್ವತರಾಜನಿಗೆ 
ಬಹಳ ಚಿಂತೆಯೇ ಪ್ರಾರಂಭವಾಯಿತು. ಮಗಳ ವಿವಾಹ ಹೇಗೆ ಎಂಬ 
ಭಯವುಂಟಾಯಿತು. ಹಿಮವಂತರಾಜನಿಗೆ ಅಷ್ಟೇ ಅಲ್ಲದೇ, ಇಂದ್ರಾದಿದೇವತೆಗಳಿಗೆ, 
ಸಪ್ತಯಷಿಗಳಿಗೂ ಕೂಡ ಪಾರ್ವತಿ ಪರಮೇಶ್ವರರ ವಿವಾಹ ಯಾವಾಗ ಆಗುತ್ತದೆ 
ಎಂಬ ಚಿಂತೆ ಕಾಡಲು ಪ್ರಾರಂಭಿಸಿತು. 


ಹೀಗಿರುವಾಗ ಇಂದ್ರದೇವರು ಮನ್ಮಥನನ್ನು ಕರೆಸಿ ಅವನ ಸಹಾಯದಿಂದ 
ರುದ್ರದೇವರಿಗೆ ಪಾರ್ವತಿಯ ಮೇಲೆ ಅನುರಾಗವನ್ನು ಮೂಡಿಸುವಂತೆ ಪ್ರಯತ್ನವನ್ನು 
ಪಡುತ್ತಾರೆ. ಆದರೆ ಮನ್ನಥನು ಮಹಾರುದ್ರದೇವರ ತಪೋಭಂಗವನ್ನು ಮಾಡಲು 
ಪ್ರಯತ್ನವನ್ನು ಪಟ್ಟು ತಾನೇ ಭಸ್ಮವಾಗಿ ಹೋಗುತ್ತಾನೆ. ಪಾರ್ವತಿಯ ಮೇಲೆ 
ಅನುರಾಗವುಂಟಾಗಿ ವಿವಾಹವನ್ನು ಮಾಡಿಸಲು ಅಸಮರ್ಥನಾಗುತ್ತಾನೆ. ಮನ್ಮಥನು 
ಭಸ್ಮವಾದ ಮೇಲೆ ಅವನ ಪತ್ನಿಯಾದ ರತಿದೇವಿಯು ರುದ್ರದೇವರನ್ನು ದೀನಳಾಗಿ 
ಪ್ರಾರ್ಥಿಸುತ್ತಾಳೆ. ಪಾತಿವ್ರತ್ಯದ ಸಿದ್ಧಿಗಾಗಿ ಮಂತ್ರವೊಂದನ್ನು ಪಠಿಸುತ್ತಾಳೆ. ಅದಕ್ಕೆ 
ಒಲಿದ ರುದ್ರದೇವರು ಅವಳಿಗೆ ಮಾಂಗಲ್ಯಸೌಭಾಗ್ಯವನ್ನು ಕರುಣಿಸುತ್ತಾರೆ. ಹಾಗೂ 


-80- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅನಂಗನಾಗಿಯೇ ಮನ್ಮಥನು ಜನಿಸುತ್ತಾನೆ. ಅವನ ಮಡದಿಯಾಗಿ ನೀನು 
ಸಂತೋಷವಾಗಿರು ಎಂಬುದಾಗಿ ಅನುಗ್ರಹಿಸಿ, ಯಾವ ಸ್ಥಳದಲ್ಲಿ ತಪಸ್ಸನ್ನು 
ಆಚರಿಸುತ್ತಿದ್ದರೋ, ಅಲ್ಲಿಂದ ಹೊರಟು ಹೋಗುತ್ತಾರೆ. ಏನೇ ಆದರೂ 
ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳುವ ಇಚ್ಛೆಯನ್ನು ಲವಲೇಶವೂ ಕೂಡ 
ಮಾಡುವುದಿಲ್ಲ. ಇದರಿಂದ ದೇವತೆಗಳಿಗೆ ಮತ್ತಷ್ಟು ಚಿಂತೆ ಪ್ರಾರಂಭವಾಗುತ್ತದೆ. 


ವಿವಾಹಕ್ಕಾಗಿ ಪಾರ್ವತಿಯ ತಪಸ್ಸು 


ಎಲ್ಲಾ ದೇವತೆಗಳು ಮನ್ನಹನನ್ನು ಮುಂದೆ ಮಾಡಿಕೊಂಡು, ರುದ್ರದೇವರನ್ನು 
ಗೆಲ್ಲಲು ಸೋತು ಹೋದರು. ಮನ್ಮಹನೇ ಸುಟ್ಟುಭಸ್ಮನಾಗಿ ಅನಂಗನಾದನು. 
ಹೀಗಿದ್ದಾಗ ಪಾರ್ವತಿಯ ವಿಷಯದಲ್ಲಿ ರುದ್ರದೇವರಿಗೆ ಅನುರಾಗ ಮೂಡುವುದು 
ಬಹಳ ಕಠಿಣವೆಂದು ಎಲ್ಲಾ ದೇವತೆಗಳು ಚಿಂತಾಕ್ರಾಂತರಾದರು. ಆ ಸಂದರ್ಭದಲ್ಲಿ 
ತಪಸಿನಿಂದಷ್ಟೇ ರುದ್ರದೇವರನ್ನು ಗೆಲ್ಲಲು ಸಾಧ್ಯ ಎಂದು ಪಾರ್ವತಿಯು ನಿಶ್ಚಲವಾದ 
ಮನಸ್ಸನ್ನು ಮಾಡಿದಳು. 


ಜಗನ್ಮಾತೆಯಾದ ಪಾರ್ವತಿಯ ತಪಸಿಗೆ ಎಫ ಮಾಡುವವರು ಯಾರೂ ಇಲ್ಲ. 
ಆದರೆ ಬಂಧುಗಳ ಅಂತಃಕರಣ ಪ್ರೀತಿಗಳೇ ವಿಪ್ಠವಾಗಿ ಬಂದವು. ಪಾರ್ವತಿಯ 
ತಂದೆ, ತಾಯಿ ಬಂಧು-ಬಳಗದವರು ಕಠಿಣವಾದ ತಪಸನ್ನು ಆಚರಿಸಬೇಡವೆಂದು 
ತಡೆದರು. ಆದರೆ ಅವರ ಮಾತಿಗೆ ಪಾರ್ವತಿಯು ಹೀಗೆ ಉತ್ತರಿಸಿದಳು - 

"ನಾಗಚ್ಛಾಮಿ ಗೃಹಂ ಮಾತಾಸ್ತಾತ ! ಮೇ ಶ್ರುಣು ತತ್ವತಃ' ನಾನು ಸರ್ವಥಾ 
ಮನೆಗೆ ಬರುವುದಿಲ್ಲ. ತಪಸನ್ನು ಮಾಡಿ, ರುದ್ರದೇವರನ್ನು ಪ್ರಸನ್ನೀಕರಿಸಿಕೊಳ್ಳುವುದು 
ನಿಶ್ಚಯ. ಇದರಲ್ಲಿ ಸಂಶಯವಿಲ್ಲ. ಮನೆಗೆ ಬರಬೇಕೆಂದು ತಾವು ಸರ್ವಥಾ 
ಹೇಳಬೇಡಿರಿ. 

ಪಾರ್ವತಿಯ ತಂದೆಯಾದ ಹಿಮವಂತನು ಮನೆಗೆ ಬರಬೇಕೆಂದು 
ಪರಿಪರಿಯಾಗಿ ಹೇಳುತ್ತಲೇ ಇದ್ದನು. ತಾಯಿಯಂತು ಬಿಕ್ಕಿ-ಬಿಕ್ಕಿ ಅತ್ತಳು. ನೀನಿನ್ನೂ 


-81- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸಣ್ಣ ಹುಡುಗಿ, ನೀನಿಲ್ಲಿ ತಪಸಿಗೆ ಕುಳಿತರೆ ನಾವು ಹೇಗೆ ತಾನೇ ಬದುಕಬೇಕೆಂದು 
ಗೋಳಾಡಿದಳು. ಆದ್ದರಿಂದಲೇ ಪಾರ್ವತಿಗೆ ಉಮಾ ಎಂಬ ಹೆಸರು ರೂಢಿಗೆ 
ಬಂದಿತು. "ಮಾ' ಎಂದರೆ ಬೇಡ ಎಂದರ್ಥ. "ಉ' ಎಂದರೆ ನಿಶ್ಚಯ ಎಂದರ್ಥ. 
"ನಿಶ್ಚಯವಾಗಿ ನೀನು ತಪಸ್ಸಿಗೆ ಕುಳಿತುಕೊಳ್ಳಬೇಡ' ಎಂದು ಪಾರ್ವತಿಯ 
ತಂದೆ-ತಾಯಂದಿರು ಹೇಳಿದ್ದರಿಂದಲೇ ಅವಳಿಗೆ "ಉಮಾ' ಎಂಬ ಹೆಸರು ಬಂದಿತು. 
ವಾಸ್ತವಿಕವಾಗಿ ಜಗತ್ತಿಗೆ ಮಾತೆಯಾದ್ದರಿಂದ ಅವಳಿಗೆ ಉಮಾ ಎಂಬ ಹೆಸರು 
ಸುರ್ಥಕವಾಗಿದೆ. "ಉ' ಶಬ್ದಕ್ಕೆ ಉತ್ಕೃಷ್ನಳಾದವಳು ಎಂದರ್ಥ. "ಮಾ' ಎಂದರೆ 
ತಾಯಿಯಾದವಳು ಎಂದರ್ಥ. 


ಪಾರ್ವತಿಯ ಸೇವೆಗಾಗಿ ಅನೇಕ ಸಖಿಯರು ಇದ್ದರು. ಜಯಾ, ವಿಜಯಾ, 
ಮಾಧವೀ, ಸುಲೋಚನಾ, ಸುಶ್ರುತಾ, ಶ್ರುತಾ, ಸುಖೀಪರ, ಪ್ರಮ್ಲೋಚ, ಸುಭಗಾ, 
ಶ್ಯಾಮಾ, ಚಿತ್ರಾಂಗೀ, ಆರುಣೀ, ಸ್ವಧಾ ಹೀಗೆ ಅನೇಕ ಸಖಿಯರು ಪಾರ್ವತಿಯನ್ನು 
ಸೇವಿಸುತ್ತಿದ್ದರು. 


ಪಾರ್ವತಿಯು ತ್ರಿಕಾಲದಲ್ಲಿಯೂ ಶಿವನನ್ನು ಅರ್ಚಿಸುತ್ತಿದ್ದಳು. ಉಳಿದ 
ಸಮಯದಲ್ಲಿ ಶಿವಮಂತ್ರವನ್ನು ನಿರಂತರ ಜಪಿಸುತ್ತಿದ್ದಳು. 


ಪ್ರಾರಂಭದಲ್ಲಿ ಒಮ್ಮೆ ಮಾತ್ರ ಆಹಾರವನ್ನು ಸ್ವೀಕಾರ ಮಾಡುತ್ತಿದ್ದಳು. ಅನಂತರ 
ಹಣ್ಣು; ಹಂಪಲುಗಳನ್ನಷ್ಟೇ ಒಮ್ಮೆ ತಿನ್ನುತ್ತಿ ದಳು. ಕೆಲವು ದಿವಸಗಳು ಕಳೆದ ಮೇಲೆ 
ಒಣಗಿದ ಎಲೆಗಳನ್ನಷ್ಟೇ ತಿನ್ನುತ್ತಿದಳು. 


"ಶುಷ್ಕಾಣಿ ಚ ಪರ್ಣಾನಿ ನಾಶಿತಾನಿ ತಯಾ ಯದಾ । 

ಅಪರ್ಣೇತಿ ಚ ವಿಖ್ಯಾತಾ ಬಭೂವ ತನುಮಧ್ಯಮಾ' 

ಕೆಲವು ದಿವಸಗಳು ಕಳೆದ ಮೇಲೆ ಎಲೆಗಳನ್ನೂ ಕೂಡ ಬಿಟ್ಟಳು. ಆದ್ದರಿಂದಲೇ 
ಅವಳಿಗೆ ಅಪರ್ಣಾ ಎಂಬ ಹೆಸರು ಬಂದಿತು. ಕೇವಲ ಗಾಳಿಯನ್ನಷ್ಟೇ ಸ್ವೀಕಾರ 
ಮಾಡುತ್ತಿದ್ದಳು. ಕೆಲವು ದಿವಸಗಳು ಕಳೆದ ಮೇಲೆ ಗಾಳಿಯನ್ನೂ ಕೂಡ ಸ್ವೀಕರಿಸದೇ 


-82- 


ಜ್ಯೋತಿರ್ಭೀಮೇಶ್ವರ ವ್ರತ 


ತಪಸ್ಸನ್ನು ಮಾಡಲು ಪ್ರಾರಂಭಿಸಿದಳು. ಅನಂತರ ಒಂದೇ ಕಾಲಿನಲ್ಲಿ ನಿಂತು ತಪಸ್ಸನ್ನು 
ಮಾಡುತ್ತಿದ್ದಳು. ಹೀಗೆ ಅವಳ ತಪಸ್ಸನ್ನು ಕಠಿಣಾತಿಕಠಿಣತಮ ಆಗಿತ್ತು. ನೀರಜಾಕ್ಸಿಯ 
ಆ ನಿರಾಹಾರದ ತಪಸ್ಸು ಅಲ್ಲಿರುವ ಪರಿಸರದ ಪುಣ್ಯಾಶ್ರಮದಲ್ಲಿದ್ದ ವಯೋವೃದ್ಧ, 
ತಪೋವೃದ್ಧರೆಲ್ಲರೂ ಬೆರಗಾಗಿ ನೋಡುತ್ತಿದ್ದರು. ಬಲಗಾಲಿನ ಹೆಬ್ಬೆರಳಿನಲ್ಲಿ ನಿಂತು 
ತಪಸ್ಸನ್ನು ಮಾಡುತ್ತಿದ್ದಳು. "ಏವಂ ದಿವ್ಯಸಹಸ್ರಾಣಿ ವರ್ಷಾಣಿ ಚ ತತಾಪ ವೈ' ಹೀಗೆ 
ಒಂದುಸಾವಿರ ವರ್ಷಗಳ ಕಾಲ ಪಾರ್ವತಿಯು ತಪಸನ್ನು ಮಾಡಿದಳು. 


ಪಾರ್ವತಿಯ ಕಠಿಣವಾದ ತಪಸಿನ ಪರಿಣಾಮ 


ಜಗತ್ತೇ ಸಂತಪ್ರವಾಯಿತು. ದೇವತೆಗಳೆಲ್ಲರೂ ಬ್ರಹ್ಮದೇವರ ಬಳಿ ಹೋಗಿ 
ಶರಣಾಗತರಾದರು. ಆಗ ಬ್ರಹ್ಮದೇವರು ಎಲ್ಲ ದೇವತೆಗಳನ್ನು ಕರೆದುಕೊಂಡು, 
ಕ್ಷೀರಸಾಗರ ಸಮೀಪಕ್ಕೆ ತೆರಳಿದರು. ವೇದಮಂತ್ರಗಳಿಂದ ಮಹಾವಿಷ್ಣುವನ್ನು ಸ್ತೋತ್ರ 
ಮಾಡಿದರು. ದೇವತೆಗಳ ಸ್ತೋತ್ರದಿಂದ ಪ್ರಸನ್ನನಾದ ಶ್ರೀಹರಿಯು 
ಕಾರುಣ್ಯಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹ ಮಾಡಿದನು. 


‘ ಡ್‌ 
ಜ್ಞಾತ್ವಾ ಬ್ರಹ್ಮಾ ಜಗಾಮಾ5 ಶಶು ಕ್ಲೀರಾಬ್ಬಿಂ ಪರಮಾದ್ಭುತಮ್‌ | 


ತತ್ರ ಸುಪ್ತಂ ಸುಪರ್ಯಂಕೇ ಶೇಷಾಖ್ಯೇ ಚಾತಿಶೋಭನೇ । 
ಲಕ್ಷ್ಮ್ಯಾ ಪಾದೋಪಯುಗಲಂ ಸೇವ್ಯಮಾನಂ ನಿರಂತರಮ್‌ ॥ 
ದೂರ ಸ್ನೇನಾ5ಪಿ ತಾರ್ಕೇಣ ನತಕಂಧರಧಾರಿಣಾ । 
ಸೇವ್ಯಮಾನಂ ಶ್ರಿಯಾ ಕಾಂತ್ಯಾ ಕ್ಷಾಂತ್ಯಾ ವೃತ್ಯಾ ದಯಾದಿಭಿಃ ॥ 
ನವಶಕ್ತಿಯುತಂ ವಿಷ್ಣುಂ ಪಾರ್ಷದೈೆಃ ಪರಿವಾರಿತಮ್‌ । 
ಕುಮುದೋತಥ ಕುಮುದ್ವಾಂಶ್ಚಸನಕಶ್ಚ ಸನಂದನಃ । 
ಸನಾತನೋ ಮಹಾಭಾಗಃ ಪ್ರಸುಪ್ತೋ ವಿಜಯೋಶತರಿಜಿತ್‌ । 
ಜಯಂತಶ್ಚ ಜಯತ್ಸೇನೋ ಜಯಶ್ಚೆವ ಮಹಾಪ್ರಭಃ । 
ಸನತ್ಯುಮಾರಃ ಸುತಪಾ ನಾರದಶ್ಚೆವ ತುಂಬುರುಃ | 


-83- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪಾಂಚಜನ್ಯೋ ಮಹಾಶಂಖೋ ಗದಾಕೌಮೋದಕೀ ತಥಾ ॥ 

ಸುದರ್ಶನಂ ತಥಾ ಚಾಪಂ ಶಾಜರ೯ ಚ ಪರಮಾದ್ಭುತಮ್‌ 

ಏತಾನಿ ವೈ ರೂಪವಂತಿ ದೃಷ್ಟಾನಿ ಪರಮೇಷ್ಠಿನಾ ॥ 

ಆ ಕ್ಷೀರಸಾಗರವು ಅತ್ಯದ್ಭುತವಾಗಿದೆ - ಅಲ್ಲಿ ಆಶ್ಚರ್ಯಕರವಾದ 
ಶೇಷಪರ್ಯಂಕ. ಅದರಲ್ಲಿ ಪರಮಾತ್ಮನು ಪವಡಿಸಿದ್ದಾನೆ. ಅವನ ಕೋಮಲ 
ಪಾದಗಳನ್ನು ಲಕ್ಷ್ಮೀದೇವಿಯು ಒತ್ತುತ್ತಿದ್ದಾಳೆ. ದೂರದಲ್ಲಿ ಗರುಡನು ತಲೆಬಾಗಿ 
ಕೈಮುಗಿದು ನಿಂತಿದ್ದಾನೆ. ಸುತ್ತಲೂ ಪಾರ್ಷದರು, ಕುಮುದ, ಕುಮುದ್ವಂತ, ಸನಕ, 
ಸನಂದನ, ಸನಾತನ, ಪ್ರಸುಪ್ತ, ವಿಜಯ, ಅರಿಜಯ, ಜಯಂತ, ಜಯತ್ತೇನ, ಜಯ, 
ಸನತ್‌ಕುಮಾರ, ಸುತಪ, ನಾರದ ತುಂಬುರು ಮೊದಲಾದ ಭಗವತ್‌ 
ಪರಿವಾರದವರೆಲ್ಲರೂ ಕೈಮುಗಿದು ನಿಂತಿದ್ದಾರೆ. ಭಗವಂತನ ಕೈಂಕರ್ಯಕ್ಕಾಗಿ 
ಕಾಯುತ್ತಿದ್ದಾರೆ. ಸುದರ್ಶನಚಕ್ರ, ಪಾಂಚಜನ್ಯ, ಶಂಖ, ಕೌಮೋದಕೀ, 
ಶಾರ್ಜ್ಣಧನುಸ್ಸು ಕೈಗಳಲ್ಲಿ ಶೋಭಿಸುತ್ತಿವೆ. ಇಂಥ ಭಗವಂತನಿಗೆ ಬ್ರಹ್ಮದೇವರು 
ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳಿದರು. 


“ಹೇ ಭಗವನ್‌ ! ಪಾರ್ವತಿಯು ಉಗ್ರವಾದ ತಪಸನ್ನು ಮಾಡುತ್ತಿದ್ದಾಳೆ. 
ಅದರ ಪ್ರಭಾವದಿಂದ ಸಮಸ್ತಲೋಕವೇ ಸಂತಪ್ರವಾಗಿವೆ. ಅದಕ್ಕಾಗಿ ದೇವತೆಗಳಾದ 
ನಾವೆಲ್ಲರೂ ಬಂದು ನಿನಗೆ ಶರಣಾಗತರಾಗಿದ್ದೇವೆ''. 


ಶೇಷಪರ್ಯಂಕದಿಂದ ಶ್ರೀಹರಿಯು ಮೇಲೆದ್ದು ಕುಳಿತನು. ವಾತಲ್ಯಪೂರ್ಣ 
ದೃಷ್ಟಿಯಿಂದ ಅವರೆಲ್ಲರನ್ನೂ ಅನುಗ್ರಹ ಮಾಡಿದನು. ದೇವತೆಗಳೇ | ನಾವೆಲ್ಲರೂ 
ಸೇರಿ, ಆ ರುದ್ರದೇವರ ಬಳಿ ತೆರಳೋಣ. "ಆ ಹಿಮವಂತನ ಪುತ್ರಿಯಾದ 
ಪಾರ್ವತಿಯನ್ನು ವಿವಾಹವಾಗು' ಎಂಬುದಾಗಿ ಕೇಳಿಕೊಳ್ಳೋಣ. ಆಗ ರುದ್ರದೇವನು 
ಒಪ್ಪಿಕೊಂಡು ಖಂಡಿತವಾಗಿಯೂ ಗಿರಿಜೆಯನ್ನು ವಿವಾಹವಾಗುತ್ತಾನೆ ಎಂಬುದಾಗಿ 
ಅಭಯದಾನವನ್ನು ಮಾಡಿದನು. ಎಲ್ಲದೇವತೆಗಳು ವಿಷ್ಣುವಿನ ಜೊತೆ ರುದ್ರದೇವರ 
ದರ್ಶನಕ್ಕೆ ತೆರಳಿದರು. 


-84- 


ಜ್ಯೋತಿರ್ಭೀಮೇಶ್ವರ ವ್ರತ 


ಜಟಾಧಾರಿಯಾದ ರುದ್ರದೇವರು ಅಲ್ಲಿ ಸಮಾಧ್ಯವಸ್ಥೆಯಲ್ಲಿ 
ಯೋಗಾಸನದಲ್ಲಿ ಕುಳಿತಿದ್ದಾರೆ. ವಕ್ಫ್ಚಃಸ್ಥಳದಲ್ಲಿ ವಾಸುಕಿಯು ಯಜ್ಞೋಪವೀತ- 
ವಾಗಿದ್ದಾನೆ. ಕಂಬಲ ಮತ್ತು ಅಶ್ವತರ ಎಂಬೆರಡು ನಾಗಗಳು ಕರ್ಣಕುಂಡಲರಾಗಿದ್ದಾರೆ. 
ಕರ್ಕೋಟಕ ಹಾಗೂ ಪುಲಹ ಎಂಬೆರಡು ನಾಗಗಳು ತೋಳಿನ ಆಭರಣವಾಗಿದ್ದಾರೆ. 
ಶಂಖ ಪದ್ಮ ಎಂಬೆರಡು ನಾಗಗಳು ಕೈಯ ಆಭರಣಗಳಾಗಿದ್ದಾರೆ. ಹುಲಿಯ 
ಚರ್ಮವನ್ನು ಉಟ್ಟಿದ್ದಾರೆ. ಆನೆಯ ತೊಗಲನ್ನು ಹೊದ್ದಿದ್ದಾರೆ. ತಲೆಯಲ್ಲಿ ಗಂಗೆಯನ್ನು 
ಧರಿಸಿದ್ದಾರೆ. ಜಟೆಯಲ್ಲಿ ಚಂದ್ರನನ್ನು ಧರಿಸಿದ್ದಾರೆ. ಸಮಸ್ತ ದೇಹವು ಕರ್ಪೂರದಂತೆ 
ಬೆಳ್ಳಗೆ ಶೋಭಿಸುತ್ತಿದೆ. ಕೊರಳು ಕಪ್ಪುಬಣ್ಣದಿಂದ ಕೂಡಿದೆ. ನಂದೀಶ್ಚರನು ಎದುರು 
ಕುಳಿತಿದ್ದಾನೆ. 


ಯಜ್ಞೋಪವೀತವಿಧಿನಾ ಉರಸಾ ಬಿಭ್ಚತಂ ವೃತಮ್‌ । 

ವಾಸುಕಿಂ ಸರ್ಪರಾಜಂ ಚ ಕಂಬಲಾಶ್ಚತರೌ ತಥಾ ॥ 

ಕರ್ಣದ್ವಯೇ ಧಾರಯಂತಂ ತಥಾ ಕರ್ಕೋಟಕೇನ ಹಿ | 

ಪುಲಹೇನ ಚ ಬಾಹುಭ್ಯಾಂ ಧಾರಯಂತಂ ಚ ಕಂಕಣೇ ॥ 

ಸನ್ನೂಪುರೇ ಶಂಖಕಪದಕ್ರಾಭ್ಯಾಂ ಸಂಧಾರಯಂತಂ ಚ ವಿರಾಜಮಾನಮ್‌ । 
ಕರ್ಪೂರಗೌರಂ ಶಿತಕಂಠಮದ್ಭುತಂ ವೃಷಾನ್ವಿತಂ ದೇವವರಂ ದದರ್ಶುಃ॥ 


ಈ ಶ್ಲೋಕದಲ್ಲಿ ಹೇಳಿದಂತೆ ರುದ್ರದೇವರ ಸ್ವರೂಪವನ್ನು ಧ್ಯಾನ ಮಾಡಬೇಕು. 


ತಮ್ಮ ದೂತರ ಮೂಲಕ ದೇವತೆಗಳು ಬಂದ ವಿಷಯ ರುದ್ರದೇವರಿಗೆ 
ತಿಳಿಯಿತು. ಸಮಾಧ್ಯವಸ್ಥೆಯಿಂದ ಹೊರಬಂದು ಎಲ್ಲಾದೇವತೆಗಳನ್ನು ಕುರಿತು ಬಂದ 
ಕಾರಣವೇನೆಂದು ಕೇಳಿದರು. ಆಗ ದೇವತೆಗಳು ತಾರಕಾಸುರನ ಸಂಹಾರಕ್ಕಾಗಿ 
ಸುಪುತ್ರನೊಬ್ಬನು ತಮ್ಮಿಂದ ಹುಟ್ಟಬೇಕಾಗಿದೆ. ಅದಕ್ಕಾಗಿ ಪಾರ್ವತಿಯನ್ನು 
ವಿವಾಹವಾಗಬೇಕೆಂದು ಪ್ರಾರ್ಥನೆ ಮಾಡಿದರು. 


ಚತುರ್ಮುಖಬ್ರಹ್ಮದೇವರೂ ಕೂಡ ರುದ್ರದೇವರನ್ನು ಸಂದರ್ಭಕ್ಕನುಗುಣವಾಗಿ 


ವಿಶೇಷವಾಗಿ ಪ್ರಶಂಸೆ ಮಾಡಿದರು. 
-85- 


ಜ್ಯೋತಿರ್ಭೀಮೇಶ್ವರ ವ್ರತ 


ನಮೋ ರುದ್ರಾಯ ದೇವಾಯ ಮದನಾಂತಕರಾಯ ಚ। 
ಭರ್ಗಾಯ ಭೂರಿಭಾಗ್ಯಾಯ ತ್ರಿನೇತ್ರಾಯ ತ್ರಿವಿಷ್ಟಪೇ ॥ 


ಇತ್ಯಾದಿಯಾಗಿ ಪ್ರಶಂಸೆ ಮಾಡುತ್ತಾ "ಬ್ರಹ್ಮಾದಯಃ ಸುರಗಣಾಃ' ಎಂಬ 
ಶ್ಲೋಕದಲ್ಲಿ ಬ್ರಹ್ಮಾದಿ ದೇವತೆಗಳೂ ಕೂಡ ತಮ್ಮ ಅನುಚರರೆಂದು ಪ್ರಶಂಸೆ 
ಮಾಡಿದ್ದಾರೆ. ಭಾಗವತದ ಪಂಚಮಸ್ಕಂಧದಲ್ಲಿಯೂ ಕೂಡ ಇದೇ ರೀತಿಯ 
ಶ್ಲೋಕಗಳು ಬರುತ್ತವೆ. ರುದ್ರದೇವರ ಅಂತರ್ಯಾಮಿಯಾದ ಭಗವಂತನನ್ನೇ ಈ 
ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆಂದು ಶ್ರೀಮದಾಚಾರ್ಯರು ನಿರ್ಣಯವನ್ನು 
ನೀಡಿದ್ದಾರೆ. 


ದೇವತೆಗಳ ಪ್ರಾರ್ಥನೆಗೆ ರುದ್ರದೇವರು "ನಿಮ್ಮ ಮನೋಭೀಷ್ಟೆಯನ್ನು 
ಸಕಾಲದಲ್ಲಿ ಈಡೇರಿಸುತ್ತೇನೆ, ಚಿಂತೆ ಮಾಡದಿರಿ' ಎಂಬ ಆಶ್ವಾಸನೆಯನ್ನು ನೀಡಿ 


ಪಾರ್ವತಿಯ ತಪಸಿಗೆ ಒಲಿದರು ರುದ್ರದೇವರು 


ದೇವತೆಗಳು ತೆರಳಿದ ಮೇಲೆ ಸ್ಪಲ್ಪ ಕಾಲದಲ್ಲಿಯೇ ಪಾರ್ವತಿಯ ತಪಸ್ಸಿನಿಂದ 
ರುದ್ರದೇವರಿಗೆ ಮಹದಾನಂದವಾಯಿತು. ಅವಳ ತ್ಯಾಗ ಹಾಗೂ ಭಕ್ತಿಗಳಿಗೆ 
ವಶರಾದರು. ಅವಳ ಜೊತೆ ವಿನೋದಕ್ಕಾಗಿ ಬ್ರಹ್ಮಚಾರಿಯ ವೇಷವನ್ನು ಧಾರಣೆ 
ಮಾಡಿ, ಪಾರ್ವತಿಯ ತಪೋಭೂಮಿಗೆ ಆಗಮಿಸಿದರು. ಅವಳ ಪರೀಕ್ಷೆಯ 
ಉದ್ದೇಶವೂ ಕೂಡ ಬ್ರಹ್ಮಚಾರಿಯ ವೇಷದಲ್ಲಿತ್ತು. 


ಬ್ರಹ್ಮಚಾರಿಯಾಗಿ ಬಂದ ರುದ್ರದೇವರು ಪಾರ್ವತಿಯ ಬಳಿ ನೇರವಾಗಿ 
ಮಾತನಾಡುವುದೇ ಇಲ್ಲ. ಪಾರ್ವತಿಯು ಸಮಾಧ್ಯವಸ್ಥೆಯಲ್ಲಿ ರುದ್ರದೇವರನ್ನೇ 
ಚಿಂತನೆಗೈಯ್ಯುತ್ತಿದ್ದಳು. ಬ್ರಹ್ಮಚಾರಿಯು ಬಂದು ಅವಳ ಸಖಿಯರ ಜೊತೆ 
ಮಾತನಾಡಲು ಪ್ರಾರಂಭಿಸಿದನು. ಅಂಗನಾಮಣಿಗಳೇ |! ಈ 


ಜ್ಯೋತಿರ್ಭೀಮೇಶ್ವರ ವ್ರತ 


ಸರ್ವಾಂಗಸುಂದರಿಯಾದ ಸ್ತ್ರೀ ಯಾರು? ಭೀಕರವಾದ ಈ ಗಿರಿಶಿಖರಕ್ಕೆ ಏಕೆ 
ಬಂದಿದ್ದಾಳೆ? ಅವಳ ತಪಸ್ಸಿನ ಉದ್ದೇಶವೇನು 9 ಎಂದು ಪ್ರಶ್ನಿಸಿದನು. 


ಜಯಾ ಎಂಬ ಸಖಿಯೋರ್ವಳು ಪಾರ್ವತಿಯ ಪೂರ್ಣಪರಿಚಯವನ್ನು 
ತಿಳಿಸಿದಳು. 


ಬ್ರಹ್ಮಚಾರಿಯು ಗಹಗಹಿಸಿ ನಕ್ಕುಬಿಟ್ಟನು. ನಿಮ್ಮ ಗೆಳತಿಯು ಬಹಳ 
ಮುಗ್ಗೆಯಾಗಿರುಳು. ಆ ರುದ್ರನಿಗೋಸ್ಕರ ತಪಸ್ಸು ಮಾಡುವ ಅವಶ್ಯಕತೆಯೇ 
ಇರುವುದಿಲ್ಲ. ಎಲ್ಲಾ ಅಮಂಗಳಗಳ ಸ್ವರೂಪನೇ ಆ ರುದ್ರನಾಗಿದ್ದಾನೆ ಎಂಬುದಾಗಿ 
ಛೇಡಿಸಿದನು. ಈ ಸಂದರ್ಭದಲ್ಲಿ ರುದ್ರದೇವರ ಅವಹೇಳನದ ಮಾತುಗಳನ್ನು ಕೇಳಿ 
ಪಾರ್ವತಿಯು ಸಮಾಧ್ಯವಸ್ಥೆಯಿಂದ ಜಾಗೃತಳಾದಳು. 


ಬ್ರಹ್ಮಚಾರಿಯ ಜೊತೆ ಪಾರ್ವತಿಯು ಮಾತನಾಡುವುದೇ ಇಲ್ಲ. ತಾನು 
ಮಾತನಾಡುವುದಿಲ್ಲವೆಂದೂ ಕೂಡ ಸಖಿಯರ ಜೊತೆ ಹೇಳುತ್ತಾಳೆ. "ಶಿವದ್ರೋಹಿಯ 
ಜೊತೆ ನೀವು ಮಾತನಾಡಿದ್ದು ತಪ್ಪು. ಇವನನ್ನು ಈ ಕ್ಷಣವೇ ಇಲ್ಲಿಂದ ಕಳುಹಿಸಿರಿ' 
ಎಂದು ಸಿಟ್ಟಿನಿಂದ ಗುಡುಗಿದಳು. 


ಯೇ ನಿಂದಕಾಶ್ಚ ಪಾಪಾಶ್ಚ ಕೃತಾಫ್ಲಾ ವೇದದೂಷಕಾಃ । 

ವೇದಭ್ರಷ್ಟಾ ಹ್ಯಪ್ರತಿಷ್ಠಾ ಅವಾಚ್ಯಾಸ್ತೇ ಮನೀಷಿಭಿಃ ॥ 

ಮಹತಾಂ ನಿಂದನಂ ಶ್ರುತ್ವಾ ಯೇ ನ ಯಾಂತಿ ತ್ಹರಾನ್ವಿತಾಃ । 

ಸ್ಥಾನಾಂತರಂ ಹ್ಯಪ್ರತಿಷ್ಠಾಸ್ತೇಪಿ ಸ್ಯುಃ ಪಾಪಿನೋ ಜನಾಃ ॥ 

ಯಾರು ದೊಡ್ಡವರನ್ನು ನಿಂದೆ ಮಾಡುತ್ತಾರೋ, ವೇದಗಳನ್ನು 

ದೂಷಿಸುತ್ತಾರೋ, ವೇದಮಾರ್ಗದಿಂದ ಭ್ರಷ್ಟರಾಗಿರುತ್ತಾರೋ, ಇವರೆಲ್ಲರೂ ಕೂಡ 
ಮಹಾಪಾಪಿಗಳು, ಕೃತಪುರು. ಇಹಲೋಕದಲ್ಲಿಯೂ, ಪರಲೋಕದಲ್ಲಿಯೂ 
ಯಾವುದೇ ಶ್ರೇಯಸ್ಸು ಅವರಿಗಿರುವುದಿಲ್ಲ. ಅವರ ಜೊತೆ ಮಾತನಾಡಬಾರದು. 


-87- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅವರೇನಾದರೂ ಕಿವಿಗೆ ಕೇಳುವಂತೆ ಮಹಾತ್ಮರ ನಿಂದೆಯನ್ನು ಮಾಡಿದರೆ, ಅವರನ್ನು 
ನಿಗ್ರಹ ಮಾಡಬೇಕು. ಇಲ್ಲದಿದ್ದರೆ ಅಲ್ಲಿಂದ ಹೊರಟು ಹೋಗಬೇಕು. 


ಹೀಗೆ ಪಾರ್ವತಿಯ ಅಪ್ಪಣೆಯಂತೆ ವಿಜಯಾ ಎಂಬ ಗೆಳೆತಿಯು ಸಿಟ್ಟಿನಿಂದ 
ಆ ಬ್ರಹಚಾರಿಗೆ “ಇಲ್ಲಿಂದ ತೆರಳು' ಎಂದು ಗದರಿಸಿದಳು. 


ಬ್ರಹ್ಮಚಾರಿಯು ಆಗ ಇದ್ದಕ್ಕಿದ್ದಂತೆ ಅದೃಶ್ಯನಾಗಿಬಿಟ್ಟನು. ಎಲ್ಲಿಂದ ಬಂದ, 
ಎಲ್ಲಿಗೆ ಹೋದ ? ಎಂದೇ ಯಾರಿಗೂ ತಿಳಿಯಲಿಲ್ಲ. ಎಲ್ಲಾ ಗೆಳತಿಯರು 
ಅಚ್ಚರಿಯಿಂದ ಎಲ್ಲೆಡೆಯೂ ಹುಡುಕಲು ಪ್ರಾರಂಭ ಮಾಡಿದರು. ಬ್ರಹ್ಮಚಾರಿಯು 
ಎಲ್ಲಿಯೂ ಕಾಣಿಸಲೇ ಇಲ್ಲ. 


ಅಂತರ್ಧಾನನಾದ ಮೇಲೆ ಬಂದ ವ್ಯಕ್ತಿಯು ರುದ್ರನೇ ಇರಬಹುದೆಂದು 
ಪಾರ್ವತಿಗೆ ಅನಿಸಿತು. ಪುನಃ ಸಮಾಧ್ಯವಸ್ಥೆಗೆ ತೆರಳಿ ರುದ್ರದೇವರನ್ನು ಭಕ್ಕುದ್ರೇಕದಿಂದ 
ಧ್ಯಾನಿಸಲು ಪ್ರಾರಂಭ ಮಾಡಿದಳು. ಕೂಡಲೇ ನನಗೆ ದರ್ಶನ ನೀಡಿ ಉದ್ಧರಿಸು 
ಎಂದು ಭಾವುಕಳಾದಳು. ಹೃದಯದಲ್ಲಿಯಾವ ರುದ್ರದೇವರ ಬಿಂಬವನ್ನು ಕಾಣುತ್ತಾ 
ಧ್ಯಾನ ಮಾಡುತ್ತಿದ್ದಳೋ, ಅದೇ ರೂಪವು ಪಾರ್ವತಿಯ ಎದುರು ಪ್ರಕಟಗೊಂಡಿತು. 


ಪ್ರತ್ಯಕ್ಷರಾದರು ರುದ್ರದೇವರು 


ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಮಾಡಿದ ಪಾರ್ವತೀದೇವಿಗೆ 
ರುದ್ರದೇವರು ದರ್ಶನವಿತ್ತರು. ಸಂಪೂರ್ಣ ಪ್ರಸನ್ನರಾದರು. ಹಸನ್ಮುಖಿಗಳಾಗಿ 
ಪಾರ್ವತಿಯ ಎದುರು ನಿಂತರು. 


ಆಗ ಪಾರ್ವತಿಯು ಹೀಗೆ ಪ್ರಾರ್ಥಿಸಿದಳು - 


ತ್ವಂ ನಾಥೋ ಮಮ ದೇವೇಶ | ತ್ವಯಾ ಕಿಂ ಎಸ್ಮೃತಂ ಪುರಾ । 
ದಕ್ಷಯಜ್ಞವಿನಾಶಂ ಚ ಯದರ್ಥಂ ಕೃತವಾನ್‌ ಪ್ರಭೋ | । 
ಸ ತ್ವಂ ಸಾಹಂ ಸಮುತ್ತನ್ನಾ ಮೇನಾಯಾಂ ಕಾರ್ಯಸಿದ್ದಯೇ || 


ಜ್ಯೋತಿರ್ಭೀಮೇಶ್ವರ ವ್ರತ 


“ಪ್ರಭೋ | ನೀನು ನಾಥ. ನಾನು ನಿನ್ನ ಚರಣದಾಸಿ. ತಮಗೆ ನೆನಪಿರಬಹುದು. 
ಹಿಂದಿನ ದುರಂತ ಘಟನೆ. ದಕ್ಷಯಜ್ಞದಲ್ಲಿ ತಮ್ಮನ್ನೇ ಸ್ಮರಿಸಿಕೊಂಡು ಆತ್ಮಾರ್ಪಣೆ 
ಮಾಡಿಕೊಂಡೆ. ಅದೇ ದಾಕ್ಬಾಯಿಣಿಯಾದ ನಾನು ಇಂದು ಹಿಮವಂತನ 
ಮಡದಿಯಾದ ಮೇನಾದೇವಿಯ ಉದರದಲ್ಲಿ ಹುಟ್ಟಿ, ಹೈಮವತಿಯಾಗಿರುವೆನು. 
ತಮ್ಮಲ್ಲಿನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ದೇವತೆಗಳು ದುಃಖತರಾಗಿದ್ದಾರೆ. ತಮ್ಮ 
ಅನುಗ್ರಹಾಕಾಂಕ್ಷಿಗಳಾಗಿದ್ದಾರೆ. ಲೋಕದಲ್ಲಿ ಸಜ್ಜನರು ಸಂಕಟ ಪಡುತ್ತಿದ್ದಾರೆ. 
ತಾರಕಾಸುರನು ಲೋಕಗಳಿಗೆ ಕಂಟಕನಾಗಿದ್ದಾನೆ. ಅದಕ್ಕಾಗಿ ತಮ್ಮಿಂದ ಮಹಾಶಕ್ತಿಯ 
ಅವತಾರವಾಗಬೇಕಾಗಿದೆ. ಅದಕ್ಕಾಗಿ ತಾವು ನನ್ನನ್ನು ವರಿಸಿ, ಎನ್ನನ್ನು ಉದ್ದಾರ 
ಮಾಡಬೇಕು. ಅದಕ್ಕಾಗಿ ನನ್ನ ತಂದೆಯಾದ ಹಿಮವಂತನ ಬಳಿ ತಾವು ತೆರಳಿ ನನ್ನನ್ನು 
ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳಬೇಕು. ನಮ್ಮ ತಂದೆಯು ಸಂತೋಷ 
ಮನಸ್ಸಿನಿಂದ ತಮಗೆ ವಿವಾಹ ಮಾಡಿಕೊಡುವವರೆಗೆ ನಾನು ತಮ್ಮನ್ನು ಕೈ 
ಹಿಡಿಯಲಾಗದು' ಇತ್ಯಾದಿಯಾಗಿ ತಲೆತಗ್ಗಿಸಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿದಳು. 


ಪಾರ್ವತಿಯ ತಪಸಿಗೆ ಹೀಗೆ ವರವನ್ನಿತ್ತರು 


ಕಲ್ಯಾಣಿಯೇ | ನಿನ್ನನ್ನು ಬಿಟ್ಟುನಾನು ಮತ್ತೊಬ್ಬರನ್ನು ವರಿಸಲಾರೆ. ಹಿಂದೆಯೂ 
ನೀನೇ ಎನ್ನ ಪತ್ನಿ. ಮುಂದೆ ಎಂದೆಂದೂ ನೀನೇ ಪತ್ನಿ. ನಿನ್ನ ಪಾಣಿಗ್ರಹಣವನ್ನು 
ಖಂಡಿತವಾಗಿಯೂ ಮಾಡುತ್ತೇನೆ. ತಪಸನ್ನು ಸಾಕುಗೊಳಿಸು. ಆದರೆ ನಿನ್ನ ತಂದೆಯ 
ಬಳಿ ತೆರಳಿ ಯಾಚನೆ ಮಾಡಲಾರೆ. ಯಾರ ಬಳಿಯೂ "ದೇಹಿ' ಎಂದು ಕೇಳಲಾರೆ. 
ಆದರೂ ನಿನ್ನ ಅಪೇಕ್ಷೆಯನ್ನು ಈಡೇರಿಸುತ್ತೇನೆಂದು ತಿಳಿಸಿ ಅಂತರ್ಧಾನವನ್ನು 
ಹೊಂದಿದರು. 


ರುದ್ರದೇವರು ಪಾರ್ವತಿಗೆ ವರವನ್ನು ನೀಡಿದ್ದಾಗಿದೆ. ಇದೀಗ 
ಪಾರ್ವತೀಕಲ್ಯಾಣದ ಶುಭಘಟ್ಟ. ಅದೃಶ್ಯರಾದ ರುದ್ರದೇವರು ಕೈಲಾಸಪರ್ವತಕ್ಕೆ 
ಬಂದು ಸಪ್ಪರ್ಷಿಗಳನ್ನು ಕರೆಸಿ ತಮ್ಮಮನೋಗತವನ್ನು ತಿಳಿಸುತ್ತಾರೆ. ತಮ್ಮಪರವಾಗಿ 


-89- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅವರೇನಾದರೂ ಕಿವಿಗೆ ಕೇಳುವಂತೆ ಮಹಾತ್ಮರ ನಿಂದೆಯನ್ನು ಮಾಡಿದರೆ, ಅವರನ್ನು 
ನಿಗ್ರಹ ಮಾಡಬೇಕು. ಇಲ್ಲದಿದ್ದರೆ ಅಲ್ಲಿಂದ ಹೊರಟು ಹೋಗಬೇಕು. 


ಹೀಗೆ ಪಾರ್ವತಿಯ ಅಪ್ಪಣೆಯಂತೆ ವಿಜಯಾ ಎಂಬ ಗೆಳೆತಿಯು ಸಿಟ್ಟಿನಿಂದ 
ಆ ಬ್ರಹ್ಮಚಾರಿಗೆ "ಇಲ್ಲಿಂದ ತೆರಳು' ಎಂದು ಗದರಿಸಿದಳು. 


ಬ್ರಹ್ಮಚಾರಿಯು ಆಗ ಇದ್ದಕ್ಕಿದ್ದಂತೆ ಅದೃಶ್ಯನಾಗಿಬಿಟ್ಟನು. ಎಲ್ಲಿಂದ ಬಂದ, 
ಎಲ್ಲಿಗೆ ಹೋದ 9 ಎಂದೇ ಯಾರಿಗೂ ತಿಳಿಯಲಿಲ್ಲ. ಎಲ್ಲಾ ಗೆಳತಿಯರು 
ಅಚ್ಚರಿಯಿಂದ ಎಲ್ಲೆಡೆಯೂ ಹುಡುಕಲು ಪ್ರಾರಂಭ ಮಾಡಿದರು. ಬ್ರಹ್ಮಚಾರಿಯು 
ಎಲ್ಲಿಯೂ ಕಾಣಿಸಲೇ ಇಲ್ಲ. 


ಅಂತರ್ಧಾನನಾದ ಮೇಲೆ ಬಂದ ವ್ಯಕ್ತಿಯು ರುದ್ರನೇ ಇರಬಹುದೆಂದು 
ಪಾರ್ವತಿಗೆ ಅನಿಸಿತು. ಪುನಃ ಸಮಾಧ್ಯವಸ್ಥೆಗೆ ತೆರಳಿ ರುದ್ರದೇವರನ್ನು ಭಕ್ಕುದ್ರೇಕದಿಂದ 
ಧ್ಯಾನಿಸಲು ಪ್ರಾರಂಭ ಮಾಡಿದಳು. ಕೂಡಲೇ ನನಗೆ ದರ್ಶನ ನೀಡಿ ಉದ್ಧರಿಸು 
ಎಂದು ಭಾವುಕಳಾದಳು. ಹೃದಯದಲ್ಲಿಯಾವ ರುದ್ರದೇವರ ಬಿಂಬವನ್ನು ಕಾಣುತ್ತಾ 
ಧ್ಯಾನ ಮಾಡುತ್ತಿದ್ದಳೋ, ಅದೇ ರೂಪವು ಪಾರ್ವತಿಯ ಎದುರು ಪ್ರಕಟಗೊಂಡಿತು. 


ಪ್ರತ್ಯಕ್ಷರಾದರು ರುದ್ರದೇವರು 

ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸನ್ನು ಮಾಡಿದ ಪಾರ್ವತೀದೇವಿಗೆ 
ರುದ್ರದೇವರು ದರ್ಶನವಿತ್ತರು. ಸಂಪೂರ್ಣ ಪ್ರಸನ್ನರಾದರು. ಹಸನ್ಮುಖಿಗಳಾಗಿ 
ಪಾರ್ವತಿಯ ಎದುರು ನಿಂತರು. 

ಆಗ ಪಾರ್ವತಿಯು ಹೀಗೆ ಪ್ರುರ್ಥಿಸಿದಳು - 


ತ್ವಂ ನಾಥೋ ಮಮ ದೇವೇಶ | ತ್ವಯಾ ಕಿಂ ವಿಸ್ಮೃತಂ ಪುರಾ । 
ದಕ್ಷಯಜ್ಞವಿನಾಶಂ ಚ ಯದರ್ಥಂ ಕೃತವಾನ್‌ ಪ್ರಭೋ | । 
ಸ ತ್ವಂ ಸಾಹಂ ಸಮುತ್ತನ್ನಾ ಮೇನಾಯಾಂ ಕಾರ್ಯಸಿದ್ದಯೇ il 


ಜ್ಯೋತಿರ್ಭೀಮೇಶ್ಚರ ವ್ರತ 


“ಪ್ರಭೋ ! ನೀನು ನಾಥ. ನಾನು ನಿನ್ನ ಚರಣದಾಸಿ. ತಮಗೆ ನೆನಪಿರಬಹುದು. 
ಹಿಂದಿನ ದುರಂತ ಘಟನೆ. ದಕ್ಷಯಜ್ಞದಲ್ಲಿ ತಮ್ಮನ್ನೇ ಸ್ಮರಿಸಿಕೊಂಡು ಆತ್ಮಾರ್ಪಣೆ 
ಮಾಡಿಕೊಂಡೆ. ಅದೇ ದಾಕ್ಚಾಯಿಣಿಯಾದ ನಾನು ಇಂದು ಹಿಮವಂತನ 
ಮಡದಿಯಾದ ಮೇನಾದೇವಿಯ ಉದರದಲ್ಲಿ ಹುಟ್ಟಿ, ಹೈಮವತಿಯಾಗಿರುವೆನು. 
ತಮ್ಮಲ್ಲಿ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ. ದೇವತೆಗಳು ದುಃಖತರಾಗಿದ್ದಾರೆ. ತಮ್ಮ 
ಅನುಗ್ರಹಾಕಾಂಕ್ಸಿಗಳಾಗಿದ್ದಾರೆ. ಲೋಕದಲ್ಲಿ ಸಜ್ಜನರು ಸಂಕಟ ಪಡುತ್ತಿದ್ದಾರೆ. 
ತಾರಕಾಸುರನು ಲೋಕಗಳಿಗೆ ಕಂಟಕನಾಗಿದ್ದಾನೆ. ಅದಕ್ಕಾಗಿ ತಮ್ಮಿಂದ ಮಹಾಶಕ್ತಿಯ 
ಅವತಾರವಾಗಬೇಕಾಗಿದೆ. ಅದಕ್ಕಾಗಿ ತಾವು ನನ್ನನ್ನು ವರಿಸಿ, ಎನ್ನನ್ನು ಉದ್ದಾರ 
ಮಾಡಬೇಕು. ಅದಕ್ಕಾಗಿ ನನ್ನ ತಂದೆಯಾದ ಹಿಮವಂತನ ಬಳಿ ತಾವು ತೆರಳಿ ನನ್ನನ್ನು 
ಮದುವೆ ಮಾಡಿಕೊಡಬೇಕೆಂದು ಕೇಳಿಕೊಳ್ಳಬೇಕು. ನಮ್ಮ ತಂದೆಯು ಸಂತೋಷ 
ಮನಸ್ಸಿನಿಂದ ತಮಗೆ ವಿವಾಹ ಮಾಡಿಕೊಡುವವರೆಗೆ ನಾನು ತಮ್ಮನ್ನು ಕೈ 
ಹಿಡಿಯಲಾಗದು' ಇತ್ಯಾದಿಯಾಗಿ ತಲೆತಗ್ಗಿಸಿ ವಿನಯಪೂರ್ವಕವಾಗಿ ಪ್ರಾರ್ಥಿಸಿದಳು. 


ಪಾರ್ವತಿಯ ತಪಸ್ಸಿಗೆ ಹೀಗೆ ವರವನ್ನಿತ್ತರು 


ಕಲ್ಯಾಣಿಯೇ | ನಿನ್ನನ್ನು ಬಿಟ್ಟುನಾನು ಮತ್ತೊಬ್ಬರನ್ನು ವರಿಸಲಾರೆ. ಹಿಂದೆಯೂ 
ನೀನೇ ಎನ್ನ ಪತ್ನಿ. ಮುಂದೆ ಎಂದೆಂದೂ ನೀನೇ ಪತ್ನಿ. ನಿನ್ನ ಪಾಣಿಗ್ರಹಣವನ್ನು 
ಖಂಡಿತವಾಗಿಯೂ ಮಾಡುತ್ತೇನೆ. ತಪಸನ್ನು ಸಾಕುಗೊಳಿಸು. ಆದರೆ ನಿನ್ನ ತಂದೆಯ 
ಬಳಿ ತೆರಳಿ ಯಾಚನೆ ಮಾಡಲಾರೆ. ಯಾರ ಬಳಿಯೂ "ದೇಹಿ' ಎಂದು ಕೇಳಲಾರೆ. 
ಆದರೂ ನಿನ್ನ ಅಪೇಕ್ಟೆಯನ್ನು ಈಡೇರಿಸುತ್ತೇನೆಂದು ತಿಳಿಸಿ ಅಂತರ್ಧಾನವನ್ನು 
ಹೊಂದಿದರು. 


ರುದ್ರದೇವರು ಪಾರ್ವತಿಗೆ ವರವನ್ನು ನೀಡಿದ್ದಾಗಿದೆ. ಇದೀಗ 
ಪಾರ್ವತೀಕಲ್ಯಾಣದ ಶುಭಘಟ್ಟ | ಅದೃಶ್ಯರಾದ ರುದ್ರದೇವರು ಕೈಲಾಸಪರ್ವತಕ್ಕೆ 
ಬಂದು ಸಪ್ತರ್ಷಿಗಳನ್ನು ಕರೆಸಿ ತಮ್ಮ ಮನೋಗತವನ್ನು ತಿಳಿಸುತ್ತಾರೆ. ತಮ್ಮಪರವಾಗಿ 


-89- 


ಜ್ಯೋತಿರ್ಭೀಮೇಶ್ವರ ವ್ರತ 


ಹಿಮವಂತನ ಬಳಿ ಸಪ್ಪರ್ಷಿಗಳೇ ಹೋಗಿ ಪಾರ್ವತಿಯನ್ನು ವಿವಾಹ 
ಮಾಡಿಕೊಡುವಂತೆ ಕೇಳಲು ತಿಳಿಸುತ್ತಾರೆ. 


ಸಪ್ತರ್ಷಿಗಳು ಹಿಮವಂತನ ಬಳಿ ತೆರಳಿ "ಪರ್ವತಸಾರ್ವಭೌಮನೇ | 
ಗಂಗಾಧರನನ್ನು ವಿವಾಹವಾಗಬೇಕೆಂದು ನಿನ್ನ ಮಗಳು ತಪಸ್ಸು ಮಾಡಿದ್ದಾಳೆ. 
ರುದ್ರದೇವರು ಆ ತಪಸ್ಸಿಗೆ ಮೆಚ್ಚಿದ್ದಾರೆ. ಈ ಗಿರಿಜೆಯು ಆ ಗಿರೀಶನ ಕೈ ಹಿಡಿದು 
ಕೃತಾರ್ಥಳಾಗಲಿ' ಎಂದು ತಿಳಿಸುತ್ತಾರೆ. 


ಆದರೆ ಗಿರಿರಾಜನಿಗೆ ಗೊಂದಲವೇ ಉಂಟಾಯಿತು. ಹತ್ತಾರು ಮಹೀಧರರ 
ಬಳಿ ವಿಚಾರಿಸಲು ಮುಂದಾದನು. ಆದರೆ ಅವನ ಪತ್ನಿಯಾದ ಮೇನಾದೇವಿಯು 
ಬಹಳ ಸಂತೋಷದಿಂದ ಒಪ್ಪಿದಳು. ಈ ಮಗಳು ನನ್ನ ಹೊಟ್ಟೆಯಲ್ಲಿ ಎಂದು 
ಹುಟ್ಟಿದಳೋ ಅಂದೇ ಕೈಲಾಸವಾಸಿಯ ಕೈಯನ್ನು ಹಿಡಿಯುತ್ತಾಳೆ ಎಂಬುದು 
ನಿಶ್ಚಯವಾಗಿತ್ತು. ಇಂದು ಆ ಸುಕ್ಷಣವು ಒದಗಿದೆ ಎಂದು ಸಂತೋಷ ಪಟ್ಟಳು. 
ಮತ್ತು ದೇವಸಂಕಲಕ್ಕೆ ವಿರುದ್ಧವಾದ ಸಂಕಲ್ಪವನ್ನು ನಾವು ಮಾಡಬಾರದು. "ಅಸ್ತು' 
ಎಂದು ಹೇಳಿ ನಾವು ಪುಣ್ಯಭಾಗಿಗಳಾಗಬೇಕು. ಇದರಲ್ಲಿ ವಿಚಾರ ಮಾಡುವುದೇ 
ಅಪರಾಧವಾಗುತ್ತದೆ ಎಂದು ತನ್ನ ಪತಿಗೂ ಕೂಡ ಬುದ್ಧಿ ಹೇಳಿದಳು. ಆಗ ವಿಧಿ 
ಪೂರ್ವಕವಾಗಿ ಪಾಣಿಗ್ರಹಣವನ್ನು ಮಾಡಿಕೊಳ್ಳಬೇಕೆಂದು ಪರ್ವತರಾಜನು 
ಮಹಾದೇವನಿಗೆ ಸಪ್ರರ್ಜಗಳ ಮೂಲಕ ಹೇಳಿಕಳುಹಿಸಿದನು. 


ಪಾರ್ವತೀ ಪರಮೇಶ್ವರರ ವಿವಾಹದ ಸಿದ್ಧತೆ 


ಸಪ್ತರ್ಷಿಗಳು ಪರಮೇಶ್ವರನ ಬಳಿ ತೆರಳಿ ಆನಂದದ ಸಂದೇಶವನ್ನು ತಿಳಿಸಿದರು. 
ಆಗ ಪರಮೇಶ್ವರನೇ ಸಪ್ರರ್ಷಿಗಳ ಜೊತೆ ಚರ್ಚಿಸಲು ಪ್ರಾರಂಭಿಸಿದನು. ವಿವಾಹವು 
ಹೇಗೆ ವೈವಭೋಪೇತವಾಗಿ ನಡೆಯಬೇಕು. ಯಾರನ್ನು ಆ ವಿವಾಹಕ್ಕೆ ಕರೆಸಬೇಕು. 
ಎಲ್ಲವನ್ನು ವಿಚಾರ ಮಾಡೋಣ ಬನ್ನಿರಿ ಎಂದನು. 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಖಿಲಾಂಡಕೋಟಿಬ್ರಹ್ಮಾಂಡನಾಯಕನಾದ ಮಹಾವಿಷ್ಣುವನ್ನೇ ಮೊದಲು 
ಆಮಂತ್ರಣ ಮಾಡಬೇಕೆಂದು ಅಲ್ಲಿ ನಿಶ್ಚಯ ಮಾಡಿದರು. ಅನಂತರ 
ಚತುರ್ಮುಖಬ್ರಹ್ಮ ವಾಯುದೇವರು, ಇಂದ್ರ-ಚಂದ್ರಾದಿ ದೇವತೆಗಳು, ಮರುತ್‌ 
ಗಣಗಳು, ಪ್ರಮಥಗಣಗಳು ಎಲ್ಲರನ್ನೂ ಕೂಡ ಹೇಗೆ ಆಹ್ವಾನ ಮಾಡಬೇಕು. 
ಬಂದವರಿಗೆಲ್ಲಾ ಹೇಗೆ ವ್ಯವಸ್ಥೆಯನ್ನು ಮಾಡಬೇಕು. ಇತ್ಯಾದಿ ವಿಚಾರಗಳನ್ನು 
ರುದ್ರದೇವರು ಸಪ್ಪರ್ಷಿಗಳ ಬಳಿ ತಿಳಿಸಿದರು. 


ಹಾದಿ 


ರುದ್ರದೇವರು ನಾರದರನ್ನು ಕರೆಸಿ ಹೇಳುತ್ತಾರೆ - ""ನಾರದರೇ ! ಈ ಕ್ಷಣವೇ 
ತಾವು ವೈಕುಂಠಕ್ಕೆ ತೆರಳಿರಿ. ಜಗದೊಡೆಯನಾದ ನನ್ನ ಸ್ವಾಮಿಯಾದ ಆ ಭಗವಂತನಿಗೆ 
ನಾನು ಪಾರ್ವತಿಯ ಜೊತೆ ವಿವಾಹವಾಗುತ್ತಿದ್ದೇನೆಂಬ ಶುಭಸುದ್ಧಿಯನ್ನು ತಿಳಿಸಿರಿ. 
ಭಗವಂತನು ಲಕ್ಷ್ಮೀಸಹಿತನಾಗಿ, ಗರುಡಾರೂಢನಾಗಿ ಬಂದು ನವದಂಪತಿಗಳನ್ನು 
ಅನುಗ್ರಹಿಸಬೇಕು. ಅವನ ಅನುಗ್ರಹಕ್ಕಾಗಿಯೇ ನಾನು ಪಾರ್ವೆತಿಯ ಪಾಣಿಗ್ರಹಣವನ್ನು 
ಮಾಡುತ್ತಿದ್ದೇನೆ. ಅವನ ಅನುಗ್ರಹಕ್ಕಿಂತ ದೊಡ್ಡದು ಮತ್ತೊಂದು ಎನಗಿಲ್ಲ''. ಈ 
ಎಲ್ಲ ವಿಷಯವನ್ನು ಅವನಿಗೆ ತಿಳಿಸಿ ಆಮಂತ್ರಿಸಿರಿ. ಪರಮೇಶ್ವರನ ಆಜ್ಞೆಯಂತೆ 
ನಾರದರು ತತ್‌ಕ್ಟಣದಲ್ಲಿಯೇ ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದರು. ಅಲ್ಲಿ 
ಲಕ್ಷ್ಮೀಕಾಂತನನ್ನು ಕಂಡು ಉಚ್ಚಕಂಠದಿಂದ ಸ್ತುತಿಸಿದರು. ರುದ್ರದೇವರು ತಿಳಿಸಿದಂತೆ 
ಪಾರ್ವತೀ ಪರಮೇಶ್ವರರ ವಿವಾಹಕ್ಕೆ ಆಹ್ವಾನ ನೀಡಿದರು. ತನ್ನ ಮೊಮ್ಮಗನ ವಿವಾಹದ 
ವಿಚಾರವನ್ನು ತಿಳಿದ ಭಗವಂತನಿಗೆ ಆನಂದವೋ ಆನಂದ. ಸಂಭ್ರಮವೋ ಸಂಭ್ರಮ. 
ನಾರದರು ತಿಳಿಸಿದ ಎಲ್ಲವಿಷಯವನ್ನು ಪುನಃ ಲಕುಮಿಯ ಎದುರು ಆ ಭಗವಂತನು 
ಹೇಳುತ್ತಾನೆ. ಸಂತೋಷ ಪಡುತ್ತಾನೆ. ನಾನೇ ಮುಂದೆ ನಿಂತು ಈ ವಿವಾಹವನ್ನು 
ನಡೆಸುತ್ತೇನೆಂದು ಭರವಸೆ ನೀಡುತ್ತಾನೆ. ಹೀಗೆ ಪಾರ್ವತೀ ಪರಮೇಶ್ವರರ ವಿವಾಹದ 
ಸಂಭ್ರಮಾಚರಣೆ ಪ್ರಾರಂಭವಾಯಿತು. 


-91- 


ಜ್ಯೋತಿರ್ಭೀಮೇಶ್ವರ ವ್ರತ 


ಗಿರಿಜಾ ಕಲ್ಯಾಣ 


ಸರ್ವೋತ್ತಮನಾದ ಮಹಾವಿಷ್ಣುವು ಲಕ್ಷ್ಮಿಯ ಸಹಿತನಾಗಿ ವೈಕುಂಠದಿಂದ 
ಕೈಲಾಸ ಶಿಖರಕ್ಕೆ ಅತ್ಯಂತ ಉತ್ಸಾಹದಲ್ಲಿ ವೈಭವೋಪೇತವಾಗಿ ಆಗಮಿಸಿದ್ದಾನೆ. 
ಮಹಾರುದ್ರದೇವರ ವಿವಾಹವನ್ನು ನೋಡಿ, ಆನಂದಿಸುವುದಕ್ಕಾಗಿ 
ಸಂತೋಷಭರಿತನಾಗಿದ್ದಾನೆ. ರುದ್ರದೇವರು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, 
ಸಾ ಗತ ಮಾಡಿದ್ದಾರೆ. ನನ್ನ ವಿವಾಹಕ್ಕೆ ತಾವು ಆಗಮಿಸಿರುವುದು ನನ್ನ ಮಹಾಸೌಭಾಗ್ಯ. 
ಇಂದು ಎನ್ನ ಜನ್ಮ ಸಾರ್ಥಕವಾಯಿತು. ನನ್ನ ತಪಸೆಲ್ಲವೂ ಫಲಿಸಿತು. ಸಾಕ್ಟಾತ್‌ 
ಲಕ್ಷ್ಮೀನಾರಾಯಣರೇ ನಿಂತು ವಿವಾಹ ಮಾಡುವ ಇಂಥಾ ಸೌಭಾಗ್ಯ ಎನ್ನ ಬಿಟ್ಟು 
ಬೇರೆ ಯಾರಿಗೆ ತಾನೇ ದೊರಕಲು ಸಾಧ್ಯ ಎಂಬುದಾಗಿ ಭಾವುಕರಾಗಿ 
ಮಾತನಾಡಿದ್ದಾರೆ. ಮತ್ತು ವಿವಾಹಕ್ಕಾಗಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು. 
ಅದನ್ನು ನನಗೆ ತಿಳಿಸಬೇಕೆಂದು ಭಗವಂತನ ಬಳಿ ಪ್ರಶ್ನಿಸುತ್ತಿರುತ್ತಾರೆ. ಆಗಲೇ 
ಬ್ರಹ್ಮಲೋಕದಿಂದ ಸರಸ್ವತಿಯ ಜೊತೆಗೆ ಹಂಸಾರೂಢರಾದ 
ಚತುರ್ಮುಖಬ್ರಹ್ಮದೇವರು ತ್ವರೆಯಿಂದ ಆಗಮಿಸಿದ್ದಾರೆ. ಮಹಾರುದ್ರದೇವರು 
ಚತುರ್ಮುಖಬ್ರಹ್ಮದೇವರನ್ನು ಸಾಷ್ಟಾಂಗ ನಮಿಸಿ ಜೀವೋತ್ತಮರಾದ ತಾವು ನನ್ನ 
ವಿವಾಹಕ್ಕೆ ಆಗಮಿಸಿರುವುದು ನನ್ನ ಸುಕೃತವೆಂದು ಸ್ತುತಿಸಿದ್ದಾರೆ. ಭಾರತೀದೇವಿಯಿಂದ 
ಸಹಿತರಾದ ವಾಯುದೇವರು ಮಹಾರುದ್ರದೇವರ ವಿವಾಹಕ್ಕೆ ಆಗಮಿಸಿದ್ದಾರೆ. 
ಸ್ವರ್ಗಲೋಕದಿಂದ ಶಚೀದೇವಿಯಿಂದ ಸಹಿತನಾಗಿ ದೇವೇಂದ್ರನು ಐರಾವತವನ್ನೇರಿ 
ವಿವಾಹಕ್ಕೆ ಆಗಮಿಸಿದ್ದಾನೆ. ಚಂದ್ರಲೋಕದಿಂದ ಚಂದ್ರನು, ಸೂರ್ಯಲೋಕದಿಂದ 
ಸೂರ್ಯನು ಅಷ್ಟದಿಕ್ಟಾಲಕರು, ಸಮಸ್ತದೇವತೆಗಳು, ಕರ್ಮಜದೇವತೆಗಳು, ಅಜಾನಜ 
ದೇವತೆಗಳು, ಯಕ್ಷರು, ಕಿನ್ನರರು, ವಿದ್ಯಾಧರರು, ಗಂಧರ್ವರು, ಅಪ್ಪರೆಯರು, 
ಮಹರ್ಷಿಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ನಾಗರು, ದಾನವರು, ಹೀಗೆ 
ಪ್ರತಿಯೊಬ್ಬರೂ ಕೂಡ ಪಾರ್ವತಿ ಪರಮೇಶ್ವರರ ವಿವಾಹಕ್ಕೆ ಉಲ್ಲಾಸ 
ಉತ್ಸಾಹಗಳಿಂದ ತ್ವರೆಯಿಂದ ಬಂದಿದ್ದಾರೆ. ಅಷ್ಟೇ ಅಲ್ಲದೇ, ಅಸುರರು, ದಾನವರು, 


-92- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮನುಷ್ಯೋತ್ತಮರೂ ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಆಗಮಿಸಿದ ಪ್ರತಿಯೊಬ್ಬರೂ 
ಮಹಾರುದ್ರದೇವರ ದಿವ್ಯಸ್ವರೂಪವನ್ನು ಕಂಡು ನಿಬ್ಬೆರಗಾಗಿ ಭಕ್ತಿಭಾವುಕರಾಗಿ 
ಸಾಷ್ಟಾಂಗ ನಮಿಸಿದ್ದಾರೆ. ಆಶ್ಚರ್ಯಚಕಿತರಾಗಿದ್ದಾರೆ. ಇಂಥಾ ವಿವಾಹದಲ್ಲಿ 
ಪಾಲ್ಗೊಂಡಿರುವುದು ತಮ್ಮ ಸೌಭಾಗ್ಯವೆಂದು ಭಾವಿಸಿದ್ದಾರೆ. ತಮ್ಮೆಲ್ಲರ ಸಂತೋಷದ 
ಪರಾಕಾಷ್ಠದ ದಿವಸವೆಂದು ಭಾವಿಸಿದ್ದಾರೆ. ತಪಸಿನ ಫಲವು ಫಲಿಸಿತೆಂದು 


ತಪರಾಗಿದಾರೆ. 
ಲವ ಎ 


ಮಹಾವಿಷ್ಣುವು ರುದ್ರದೇವರನ್ನು ಕುರಿತು ಹೇಳಿದನು. ಶಂಭುವೇ | 
ಗೃಹ್ಯಸೂತ್ರದಲ್ಲಿ ಹೇಳಿದ ಪ್ರಕಾರ ವಿವಾಹವಾಗಬೇಕು. ಮೊದಲು 
ನಾಂದಿಮುಖಶ್ರಾದ್ಧವನ್ನು ಆಚರಿಸಬೇಕು. ಅನಂತರ ಮಂಟಪದ ಸ್ಥಾಪನೆಯಾಗಬೇಕು 
ಎಂಬುದಾಗಿ ಆಜ್ಞೆಯನ್ನು ಮಾಡಿದನು. ಅದರ ಪ್ರಕಾರ ಪರಮೇಶ್ವರನು ವಿವಾಹದ 
ಪೂರ್ವಸಿದ್ಧತೆಯನ್ನು ಮಾಡಿದನು. ನಾಂದೀಸ್ಕಾಪನೆಯನ್ನು ಮಾಡಿ, 
ಮಂಟಪಸ್ಥಾಪನೆಯನ್ನು ಮಾಡಿ, ನವಗ್ರಹಪೂಜೆಯನ್ನೂ ಕೂಡ ಆಚರಿಸಿದನು. ಅತ್ರಿ, 
ಮಿಷ್ಠ, ಗೌತಮ, ಗುರು, ಭೃಗು, ಕಣ್ಣ, ಬೃಹಸ್ಪತಿ, ಶಕ್ತಿ, ಪರಾಶರ, ಮಾರ್ಕಂಡೇಯ, 
ಶಿಲಾವಾಕ, ಶೂನ್ಯಪಾಲ, ಅಕ್ಷತ, ಶಮ, ಅಗಸ್ಯ, ಚ್ಯವನ, ಶಿಲಾದ, ಗರ್ಗ ಮೊದಲಾದ 
ಬ್ರಹ್ಮರ್ಷಿಗಳು ಆ ವಿವಾಹದ ಪೌರೋಹಿತ್ಯವನ್ನು ಮಾಡಿಸುತ್ತಿದ್ದರು. ಆಯಾ 
ಸಂದರ್ಭದಲ್ಲಿ ಏನೇನು ಮಾಡಬೇಕೆಂಬುದನ್ನು ತಿಳಿದು ಅಚ್ಚುಕಟ್ಟಾಗಿ 
ಶುಭಕರ್ಮಗಳನ್ನು ಆಚರಿಸುತ್ತಿದ್ದರು. 


ಮಹಾರುದ್ರದೇವರಿಗೆ ಜಗ್ಯೇದ, ಯಜುರ್ವೇದ, ಸಾಮವೇದಗಳಿಂದ ಅನೇಕ 
ಮಂಗಳಗಳನ್ನು ಘೋಷಣೆ ಮಾಡಿದರು. ಅಭ್ಯಂಜನ ಸ್ನಾನಗಳನ್ನು ಮಾಡಿಸಿದರು. 
ಮುತ್ತೈ ದೆಯರು ಮುತ್ತಿನ ಆರತಿಯನ್ನು ಎತ್ತಿದರು. ಹೀಗೆ ವಿವಾಹ ಕಾರ್ಯವು 
ಪ್ರುರಂಭವಾಯಿತು. 


೨93. 


ಜ್ಯೋತಿರ್ಭೀಮೇಶ್ವರ ವ್ರತ 


ಅಭ್ಯಂಜನ ಸ್ನಾನವನ್ನು ಮಾಡಿದ ನಂತರ ಮಹಾರುದ್ರದೇವರು 
ಕಂಗೊಳಿಸುತ್ತಿದ್ದರು. ` 


ಮಹಾರುದ್ರದೇವರು ಧರಿಸಿದ ಮುಂಡಗಳ ಮಾಲೆಯೇ ಮುತ್ತಿನ 
ಹಾರವಾಯಿತು. ಧರಿಸಿದ ಸರ್ಪಗಳೆಲ್ಲವೂ ಸುವರ್ಣಾಭರಣಗಳಾಗಿ ಪರಿಣಾಮ 
ಹೊಂದಿದವು. ಗಜಚರ್ಮ, ವ್ಯಾಪುಚರ್ಮಗಳು ದಿವ್ಯಪೀತಾಂಬರಗಳಾದವು. 
ಹಣೆಯಲ್ಲಿದ್ದ ಮೂರನೆಯ ಕಣ್ಣು ಉತ್ತಮ ತಿಲಕದಂತೆ ಕಂಗೊಳಿಸಿತು. 
ದ್ವಾದಶನಾಮಗಳನ್ನು ಧರಿಸಿ, ಶಂಖ-ಚಕ್ರಾದಿ ಪಂಚಮುದ್ರೆಗಳನ್ನು ಧಾರಣೆ ಮಾಡಿ, 
ಊರ್ಧಪುಂಡ್ರವನ್ನು ಧರಿಸಿದ ಮಹಾರುದ್ರದೇವರ ದಿವ್ಯಕಾಂತಿ ಎಂಥವರಿಗೂ 
ಚೇತೋಹಾರಿಯಾಗಿತ್ತು. ಹೀಗೆ ಕಂಗೊಳಿಸುತ್ತಿದ್ದ ಮಹಾರುದ್ರದೇವರನ್ನು ಆನೆಯ 
ಮೇಲೆ ಕುಳ್ಳಿರಿಸಿದರು. ಅವರ ತಲೆಯ ಮೇಲೆ ಶ್ವೇತಛತ್ರವಿತ್ತು. ಹಣೆಯ ಮೇಲೆ 
ಚಂದ್ರನಿದ್ದನು. ಎಡ- ಬಲಭಾಗಗಳಲ್ಲಿ ಚಿನ್ನದ ಹಿಡಿಕೆಯ ಚಾಮರಗಳು ಬೀಸುತ್ತಿದ್ದವು. 
ಸುತ್ತಲೂ ಮಹರ್ಷಿಗಳು ವೇದಪಾರಾಯಣವನ್ನು ಮಾಡುತ್ತಿದ್ದರು. ಮುಂದೆ 
ಗರುಡಾರೂಢನಾದ ಮಹಾವಿಷ್ಣು ಚತುರ್ಮುಖಬ್ರಹ್ಮ ಹಾಗೂ ವಾಯುದೇವರು 
ತೆರಳುತ್ತಿದ್ದರು. ಇಂದ್ರ, ಚಂದ್ರ ಮೊದಲಾದ ಲೋಕಪಾಲಕರು ದಿಕಾಲಕರು ಶಿವನ 
ಜೊತೆಯಲ್ಲಿ ತಮ್ಮ ತಮ್ಮ ವಾಹನಗಳಲ್ಲಿ ಆರೂಢರಾಗಿದ್ದರು. ಭೇರಿಗಳ ಭಾಂಕಾರ 
ಮೊಳಗಿತು. ಶಂಖದ ಧ್ವನಿ ದಿಕ್ಕುಗಳನ್ನು ಆವರಿಸಿತು. ಡೊಳ್ಳು, ಡಮರುಗ, ದುಂದುಭಿ 
ಮೊದಲಾದ ವಾದ್ಯಗಳ ಘೋಷವು ಮಂಗಳಮಯ ವಾತಾವರಣವನ್ನು ಸೃಷ್ಟಿ 
ಮಾಡಿದವು. ರುದ್ರದೇವರ ಹಿಂದೆ ಸಮಸ್ತ ದೇವತೆಗಳು, ಸಿದ್ಧರು ನಿಂತಿದ್ದರು. 
ಭರದ್ವಾಜರೇ ಮೊದಲಾದ ಅನೇಕ ಮಹರ್ಷಿಗಳು ಕೂಡ ಮಹಾರುದ್ರ ದೇವರ 
ಜೊತೆ ಆಗಮಿಸಿದ್ದರು. ಬೇತಾಳರು, ಬ್ರಹದಾಕೃಸರು, ಭೂತಪ್ರೇತ-ಪಿಶಾಚಾದಿಗಳು, 
ಪ್ರಮಥಗಣಗಳು, ಚಂಡಿ ಮೊದಲಾದವರು, ಶಾಕಿನೀ ಮೊದಲಾದವರು ಲಕ್ಷ-ಲಕ್ಷ 
ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಮೆರವಣಿಗೆಯು ಹೊರಟಿತು. ಮುಂಭಾಗದಲ್ಲಿ 
ಅಪರೆಯರು ನರ್ತನ ಮಾಡಿದರು. ಗಂಧರ್ವರು ಗಾಯನ ಮಾಡಿದರು. 


94- 


ಜ್ಯೋತಿರ್ಭೀಮೇಶ್ವರ ವ್ರತ 


ಶುದ್ಧನ್ನಟಿಕ ಕಾಂತಿಯುಳ್ಳ ಗಜಾರೂಢರಾದ ಮಹಾರುದ್ರದೇವರು ಪಾಣಿಗ್ರಹಣಕ್ಕಾಗಿ 
ಶ್ರೇಷ್ಠ ಪರ್ವತವಾದ ಹಿಮಾಲಯವನ್ನು ಕುರಿತು ಹೊರಟರು. 


ಮಹಾರುದ್ರದೇವರ ಮತ್ತು ಪಾರ್ವತಿಯ ವಿವಾಹಕ್ಕೆ ಹಿಮವಂತನು 
ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಕರೆಯಿಸಿ ಚೇತೋಹಾರಿಯಾದ 
ಕಲ್ಯಾಣಮಂಟಪವನ್ನು ರಚನೆ ಮಾಡಿಸಿದ್ದನು. ಆ ಮಂಟಪವು ಸಮಸ್ತ 
ಸೌಂದರ್ಯದಿಂದ ಕಂಗೊಳಿಸುತ್ತಿತ್ತು. ಅತ್ಯಂತ ಆಶ್ಚರ್ಯಭರಿತವಾಗಿತ್ತು. 
ಹತ್ತುಸಾವಿರ ಯೋಜನಗಳಷ್ಟು ವಿಸ್ತಾರವಾಗಿತ್ತು. ಅನೇಕ ಸರೋವರಗಳಿದ್ದವು. 
ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ ದೇವತೆಗಳಿಗೆ, ಹಖುಷಿಮುನಿಗಳಿಗೆ 
ಇಳಿದುಕೊಳ್ಳಲು ಪ್ರತ್ಯೇಕವಾದ ಭವನಗಳಿದ್ದವು. ಸಿಂಹ, ಹಂಸ, ನವಿಲು, ಕುದುರೆ, 
ಜಿಂಕೆ ಇವುಗಳನ್ನು ಕೃತಕವಾಗಿ ನಿರ್ಮಾಣ ಮಾಡಲ್ಪಟ್ಟರೂ ಜೀವಂತವಾಗಿರುವಂತೆ 
ಕಾಣಿಸುತ್ತಿತ್ತು. ಚಾಮರಗಳನ್ನು ಹಿಡಿದು ಬೀಸುತ್ತಿರುವ ಚಿತ್ರಗಳು, ಕೃತ್ರಿಮಪುರುಷರು 
ಪುಷ್ಪಮಾಲೆಗಳನ್ನು ಧರಿಸಿರುವುದು ಇವೇ ಮೊದಲಾದ ಚಿತ್ರಗಳು ಹಾಗೂ 
ಗೊಂಬೆಗಳು ನಿಜವಾಗಿರುವಂತೆ ಕಾಣಿಸುತ್ತಿದ್ದವು. ಕ್ಲೀರಸಾಗರದಿಂದ 
ಪ್ರಾದುರ್ಭೂತಳಾದ ಮಹಾಲಕ್ಷ್ಮಿಯು ವಿವಾಹಮಂಟಪದಲ್ಲಿ ಚಿತ್ರಿತಳಾಗಿದ್ದಳು. 
ಸಾಕ್ಷಾತ್‌ ಲಕ್ಷ್ಮಿಯೇ ವಿವಾಹಮಂಟಪವಾಗಿ ಪರಿಣಮಿಸಿದ್ದಾಳೆಂಬಂತೆ ಕಾಣಿಸುತ್ತಿತ್ತು. 
ಸಭೆಯ ಬಾಗಿಲಿನಲ್ಲಿ ನಂದಿಯು ಚಿತ್ರಿತನಾಗಿದ್ದನು. ಇಷ್ಟೇ ಅಲ್ಲದೇ ಆಯಾ 
ದೇವತೆಗಳ ಭವನಗಳಲ್ಲಿ ಆಯಾ ದೇವತೆಗಳಿಗೆ ಸಂಬಂಧಪಟ್ಟ ಚಿತ್ರಗಳನ್ನು, 
ಬೊಂಬೆಗಳನ್ನು ರಚಿಸಿದ್ದನು. ಸ್ವರ್ಗಲೋಕವನ್ನು ಮೀರಿಸುವಂತಿತ್ತು. ಅತ್ಯದ್ಭುತವಾದ 
ವಿವಾಹಮಂಟಪದ ಸೌಂದರ್ಯವನ್ನು ಸವಿಯಲೇ ಎಲ್ಲರೂ ಕೌತುಕರಾಗಿದ್ದರು. 


ನಾರದರು ಹಿಮವಂತನಿಗೆ ರುದ್ರದೇವರು ಬರುತ್ತಿರುವ ವಿಷಯ ತಿಳಿಸಿದರು. 
ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಸೂಚನೆ ಮಾಡಿದರು. ಮತ್ತು | 
ತನ್ನ ಪರ್ವತಕ್ಕೆ ಬರುವ ಮೊದಲೇ ರುದ್ರದೇವರನ್ನು ಕಂಡು ಸ್ವಾಗತ ಮಾಡುವಂತೆ 


-95- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಾರ್ಗದರ್ಶನ ಮಾಡಿದರು. ಅನಂತರ ಅದೇ ನಾರದರು ರುದ್ರದೇವರ ಬಳಿ 
ಬಂದು ಅಲ್ಲಿ ನಡೆದ ಸಿದ್ಧತೆಗಳ ಬಗ್ಗೆ ತಿಳಿಸಿದರು. ಇಂದ್ರಾದಿ ದೇವತೆಗಳ 
ಸಮೀಪದಲ್ಲಿ ವಿಶ್ವಕರ್ಮನಿರ್ಮಿತವಾದ ಭವನದ ಬಗ್ಗೆ ಸುಂದರವಾಗಿ ವರ್ಣನೆಯನ್ನು 
ಮಾಡಿದರು. ನಾರದರ ಮಾರ್ಗದರ್ಶನದಂತೆ ಹಿಮವಂತನು ಮೇನಾದೇವಿಯ ಜೊತೆ 
ಸಾ ಗತ ಮಾಡುವುದಕ್ಕಾಗಿ ಆಗಮಿಸಿದನು. ಮೆರವಣಿಗೆಯಲ್ಲಿ ಆಗಮಿಸುತ್ತಿ ದ್ದ 
ಮಹಾರುದ್ರದೇವರ ಸೌಂದರ್ಯದ ಪರಾಕಾಷ್ಠೆಯನ್ನು ಕಂಡು ಅತ್ಯಂತ ಅಚ್ಚರಿ 
ಭರಿತನಾದನು. ಮೇನಾದೇವಿಯು ತನ್ನ ಮಗಳ ಜನ್ಮವು ಸಾರ್ಥಕವಾಯಿತು. 
ಹಿಮವಂತರಾಜ ಮತ್ತು ಮೇನಾದೇವಿಯರು ರುದ್ರದೇವರನ್ನು ಸಂದರ್ಶನ ಮಾಡಿದ 
ಆ ಸುಮಂಗಲ ಸಮಯದಲ್ಲಿ ದೇವತೆಗಳು ಮಂದಾರಪುಷ್ಪವೃಷ್ಟಿಯನ್ನು ಮಾಡಿದರು. 
ವಿವಾಹ ಮಂಟಪಕ್ಕೆ ಬಂದ ಮೇಲೆ ರುದ್ರದೇವರು ಗಜರಾಜನಿಂದ ಕೆಳಗೆ ಇಳಿದರು. 
ಸಕಲ ವೈಭವೋಪೇತವಾದ ವರಪೂಜೆಯನ್ನು ಹಿಮವಂತರಾಜ ಹಾಗೂ ಅವನ 
ಕಡೆಯವರು ಅಲ್ಲಿನಡೆಸಿದರು. ಮಂಗಳಪೀಠದ ಮೇಲೆ ರುದ್ರದೇವರನ್ನು ಕೂಡಿಸಿ, 
ಮೇನಾದೇವಿಯು ತನ್ನ ಸಖೀಜನರ ಜೊತೆ ಆರತಿಯನ್ನು ಬೆಳಗಿದಳು. ಮಧುಪರ್ಕ 
ಮೊದಲಾದ ವಿಧಿಗಳನ್ನು ವೈಭವೋಪೇತವಾಗಿ ಆಚರಿಸಿದಳು. ರುದ್ರದೇವರ 
ಪರಮಾದ್ಭುತವಾದ ಅನಿರ್ವಾಚ್ಯವಾದ ಸೌಂದರ್ಯರಾಶಿಯನ್ನು ಕಂಡು 
ಪ್ರತಿಯೊಬ್ಬರೂ ನಿಬ್ಬೆರಗಾದರು. ಪ್ರತಿಯೊಬ್ಬರ ಬಾಯಿಯಲ್ಲಿ ರುದ್ರದೇವರ 
ಸೌಂದರ್ಯದ ವರ್ಣನೆಯೇ ತುಂಬಿತ್ತು. 


ವರಪೂಜೆಯ ವೈಭವ 


ಎಲ್ಲ ಪರ್ವತರಾಜರ ಪತ್ನಿಯರು ಸರ್ವಾಲಂಕಾರ ವಿಭೂಷಿತರಾಗಿದ್ದರು. 
ಮೇನಾದೇವಿಯ ಸಖಿಯರಾದ ಅವರೆಲ್ಲರೂ ಒಂದೊಂದು ಬಗೆಯಲ್ಲಿ 
ವರಪೂಜೆಯನ್ನು ಮಾಡುವುದಕ್ಕಾಗಿ ಪಾಲ್ಗೊಂಡಿದ್ದರು. ಮಂಗಳರೂಪಿಯಾದ 
ಶಿವನಿಗೆ ವರಪೂಜೆಯಲ್ಲಿ ಮತ್ತಷ್ಟು ಮಂಗಳದ ಘೋಷಣೆಗಳನ್ನು ಜಯಕಾರದ 
ಘೋಷಣೆಗಳನ್ನು ಮಾಡುತ್ತಿದ್ದರು. ಬಗೆಬಗೆಯ ಮಂಗಳವಾದ್ಯಗಳು 


-96- 


ಜ್ಯೋತಿರ್ಭೀಮೇಶ್ಚರ ವ್ರತ 


ದಿಕ್ಕು-ವಿದಿಕ್ಕುಗಳಲ್ಲಿ ಪ್ರತಿಧ್ವನಿಸಿದವು. ಮೇನಾದೇವಿಯು ಅದೇ ಸಂದರ್ಭದಲ್ಲಿ 
ಆರತಿಯನ್ನು ಮಾಡಿದಳು. ಹೀಗೆ ಸಮಸ್ತ ದೇವತೆಗಳು ಯಷಿಮುನಿಗಳೆಲ್ಲರೂ 
ವರಪೂಜೆಯಲ್ಲಿ ಪಾಲ್ಗೊಂಡು ಹಿಂದೆ-ಮುಂದೆ ಎಂದೂ ನೋಡಲು, ಕೇಳಲು 
ಸಾಧ್ಯವಾಗದಷ್ಟು ವೈಭವದಲ್ಲಿ ವರಪೂಜೆಯ ಕಾರ್ಯಕ್ರಮವು ವಿಜೃಂಭಣೆಯಿಂದ 
ನಡೆಯಿತು. 


ಶಿವ-ಪಾರ್ವತಿಯರ ವಿವಾಹ ಮಹೋತವದ ವರ್ಣನೆ 


ವಿವಾಹದ ದಿವಸ ಉಷಃಕಾಲದಲ್ಲಿ ಎಲ್ಲಾ ಪತಿವ್ರತಾಸ್ತ್ರೀಯರು ಎದ್ದು 
ರುದ್ರದೇವರಿಗೆ ಆರತಿಯನ್ನು ಬೆಳಗಿದರು. ಕ್ಟೀರಾಭಿಷೇಕವನ್ನು ಮಾಡಿದರು. 
ಅಭ್ಯಂಗಸ್ನಾನವನ್ನು ಮಾಡಿಸಿದರು. ಮಂಗಳಸ್ನಾನವನ್ನು ಮಾಡಿಸಿ, ಸಕಲವಿಧವಾದ 
ಆಭರಣಗಳನ್ನು ನೀಡಿ ಅಲಂಕರಿಸಿದರು. ಅನಿರ್ವಾಚ್ಯ- ಸೌಂದರ್ಯದ 
ರಾಶಿಯಂತಿರುವ ರುದ್ರದೇವರ ಆ ಸ್ವರೂಪವನ್ನು ಪ್ರತಿಯೊಬ್ಬರೂ ಎವೆಯಿಕ್ಕದೇ 
ನೋಡುತ್ತಿದ್ದರು. ಸುಮುಹೂರ್ತಕಾಲವು ಸನ್ನಿಹಿತವಾದಾಗ ಗರ್ಗಾಚಾರ್ಯರು 
ವಿವಾಹದ ಪೌರೋಹಿತ್ಯಕಾರ್ಯವನ್ನು ಪ್ರಾರಂಭ ಮಾಡಿದರು. 


ಹಿಮವಂತನ ಮಗಳಾದ ಗಿರಿಜೆಯು ಸರ್ವಾಲಂಕಾರವಿಭೂಷಿತಳಾಗಿದ್ದಳು. 
ಪ್ರಾತಃಕಾಲದಲ್ಲಿ ಮಂಗಳಸ್ನಾನವನ್ನು ಮಾಡಿ, ಅತ್ಯಂತ ಶುದ್ಧವಾಗಿ ಕಂಗೊಳಿಸುತ್ತಿದ್ದಳು. 
ತನ್ನ ಅಂತರ್ಯಾಮಿಯಾದ ಲಕ್ಷ್ಮೀದೇವಿಯನ್ನು ವಿಶೇಷವಾಗಿ ಪೂಜಿಸಿದಳು. 


ಗರ್ಗಾಚಾರ್ಯರು 'ಪುಣ್ಯಾಹಕಾಲವು ಸನ್ನಿಹಿತವಾಗಿದೆ'. ವರನನ್ನು 
ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಆಜ್ಞೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ 
ಎಲ್ಲೆಡೆಯೂ ವಾದ್ಯಘೋಷಗಳು ಮೊಳಗಿದವು. ಎರಡೂ ಪಕ್ಷದವರು ಪುಣ್ಯಾಹ 
ಕಾರ್ಯವನ್ನು ಮುಗಿಸಿದ ಮೇಲೆ ವಿವಾಹ ಕಾರ್ಯಕ್ರಮವು ಪ್ರಾರಂಭವಾಯಿತು. 


ಸರ್ವಾಭರಣಭೂಷಿತೆಯೂ ಕೋಮಲಾಂಗಿಯೂ ಆದ ಪಾರ್ವತಿಯು 
ಅಂತರ್ವೇದಿಯನ್ನು ಪ್ರವೇಶಿಸಿದಳು. ಮುತ್ತು-ರತ್ನ, ವಜ್ರ-ವೈಢೂರ್ಯ, ಮಾಣಿಕ್ಯ 


-97- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮೊದಲಾದ ಆಭರಣಗಳಿಂದ ಅಲಂಕೃತಳಾಗಿದ್ದಳು. ಲಕ್ಷ್ಮೀದೇವಿಯಂತೆ 
ಕಂಗೊಳಿಸುತ್ತಿದ್ದಳು. ಅವಳಿದ್ದ ಹಸೆಗೆ ಮಹಾರುದ್ರದೇವರನ್ನು ಬ್ರಹ್ಮದೇವರು ಹಾಗೂ 
ಮಹಾವಿಷ್ಣು ಇಬ್ಬರು ಕೈಹಿಡಿದು ಕರೆದುಕೊಂಡು ಬಂದರು. ಬೃಹಸತ್ಯಾಚಾರ್ಯರೇ 
ಮೊದಲಾದವರು ಲಗ್ನವನ್ನು ನಿರೀಕ್ಷಿಸುತ್ತಿದ್ದರು. ಗರ್ಗಾಚಾರ್ಯರು 
ಘಟಿಕಾಲಯದಲ್ಲಿಕುಳಿತು ಲಗ್ನದ ಘಳಿಗೆಗಾಗಿ ಕಾಯುತ್ತಿದ್ದರು. ಲಗ್ಗವು ಪ್ರಾಪ್ತವಾದಾಗ 
"ಓಂ ಪುಣ್ಯಾಹಂ' ಎಂಬುದಾಗಿ ಉಚ್ಚರಿಸಿದರು. ಆ ಸಂದರ್ಭದಲ್ಲಿ 
ದಿಕ್ಕು- ವಿದಿಕ್ಕುಗಳಲ್ಲಿ ವೇದಘೋಷಗಳು ಮೊಳಗಿದವು. ಮಂಗಳಾಷ್ಟಕಗಳನ್ನು ಎಲ್ಲರೂ 
ಉಚ್ಚರಿಸಿದರು. ಅಂತಃಪಟವನ್ನು ಮಧ್ಯದಲ್ಲಿ ಹಿಡಿದಿದ್ದರು. ಪಾರ್ವತೀ ಹಾಗೂ 
ಪರಮೇಶ್ವರರಿಬ್ಬರು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡಿದ್ದರು. ಸರಿಯಾದ ಲಗ್ನದಲ್ಲಿ 
ಗರ್ಗಾಚಾರ್ಯರ ಮಾರ್ಗದರ್ಶನದಂತೆ ಅಂತಃಪಟವನ್ನು ಸರಿಸಲಾಯಿತು. 
ಪಾರ್ವತಿಯು ಅಂಜಲಿಯಿಂದ ಶಿವನ ಮೇಲೆ ಅಕ್ಷತೆಯ ಸುವೃಷ್ಟಿಗೈದಳು. ಅನಂತರ 
ರುದ್ರದೇವರೂ ಕೂಡ ಸತೀದೇವಿಯ ಮೇಲೆ ಅಕ್ಷತೆಕಾಳುಗಳನ್ನು ಹಾಕಿ 
ಆಶೀರ್ವದಿಸಿದರು. ಪಾರ್ವತಿಯು ರುದ್ರದೇವರ ಮುಖಕಮಲವನ್ನು ನೋಡಿದಳು. 
ರುದ್ರದೇವರು ಪಾರ್ವತಿಯ ನಾಭಿಸರಸನ್ನು ಕಂಡರು. ಅನಂತರ ಅಕ್ಷತೆ, ಕುಶ 
ಮೊದಲಾದವುಗಳಿಂದ ಗಿರಿಜೆಯು ರುದ್ರದೇವರನ್ನು ಪೂಜಿಸಿದಳು. 


ಓಂ ಪುಣ್ಯೇತಿ ಪ್ರಣಿಗದನ್‌ ಗರ್ಗೋ ವಧ್ವಂಜಲಿಂ ದಧೇ | 
ಪಾರ್ವತ್ಯಕ್ತತಪೂರ್ಣಂ ಚ ಶಿವೋಪರಿ ವವರ್ಷ ವೈ ॥ 

ತಯಾ ಸಂಪೂಜಿತೋ ರುದ್ರೋ ದಧ್ಯಕ್ಷತ ಕುಶಾದಿಭಿಃ । 
ಮುದಾ ಪರಮಯಾ ಯುಕ್ತಾ ಪಾರ್ವತೀ ರುಚಿರಾನನಾ ॥ 
ವಿಲೋಕಯಂತೀ ಶಂಭುಂ ತಂ ಯದರ್ಥೇ ಪರಮಂ ತಪಃ। 
ಕೃತಂ ಪುರಾ ಮಹಾದೇವ್ಯಾ ಪರೇಷಾಂ ಪರಮಂ ಮಹತ್‌ ॥ 


ಯಾರಿಗಾಗಿ ಅತ್ಯಂತ ಶ್ರೇಷ್ಠವಾದ ಯಾರಿಂದಲೂ ಮಾಡಲಸಾಧ್ಯವಾದ 
ತಪಸ್ಸನ್ನು ಆಚರಿಸಿದಳೋ, ಅದರ ಫಲವನ್ನು ಇಂದು ಅನುಭವಿಸಿ ತಾನೇ ಧನ್ಯಳೆಂದು 
ಭಾವಿಸಿದಳು. ಪಾರ್ವತಿಯು ಮಹಾರುದ್ರದೇವರ ಮುಖವನ್ನೇ ನೋಡುತ್ತಿದ್ದಳು. 


ಜ್ಯೋತಿರ್ಭೀಮೇಶ್ವರ ವ್ರತ 


ಆ ಸಂದರ್ಭದಲ್ಲಿ ಸನಕಾದಿ ಯಷಿಗಳು ಗರ್ಗಾಚಾರ್ಯರು ರುದ್ರದೇವರನ್ನು 
ಕುರಿತು ಹೀಗೆ ಹೇಳಿದರು - ತ್ರಿಲೋಚನನೇ | ಪಾರ್ವತೀದೇವಿಗೆ ನೀನು ಪ್ರತಿಯಾಗಿ 
ಪೂಜೆಯನ್ನು ಮಾಡಬೇಕು ಎಂದು. ಅದರ ಪ್ರಕಾರ ರುದ್ರದೇವರೂ ಕೂಡ 
ಪ್ರತಿಯಾಗಿ ಪೂಜೆಯನ್ನು ಮಾಡಿದರು. ಪಾರ್ವತೀ-ಪರಮೇಶ್ವರರಿಬ್ಬರು ಒಟ್ಟಿಗೆ 
ಕುಳಿತುಕೊಂಡರು. ಮಹಾಲಕ್ಷ್ಮೀದೇವಿ, ಸರಸ್ವತೀದೇವಿ ಮೊದಲಾದವರು 
ಆರತಿಯನ್ನು ಬೆಳಗಿದರು. ಅರುಂಧತಿದೇವಿಯೂ ಕೂಡ ನವದಂಪತಿಗಳಿಗೆ 
ಆರತಿಯನ್ನು ಮಾಡಿದಳು. ಪ್ರತಿಯೊಬ್ಬರೂ ಅಡಿಗಡಿಗೂ 
ಮಹದಾನಂದಭರಿತರಾಗುತ್ತಿ; ದ್ದರು. ಈ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಹೇಳಿದ 
ಪ್ರಕಾರ ಹಿಮವಂತರಾಜನು ಕನ್ಯಾದಾನವನ್ನು ಮಾಡಲು ಉದ್ಯುಕ್ತನಾದನು. ಆಗ 
ಮೇನಾದೇವಿಯು ಸುವರ್ಣಕಲಶಗಳನ್ನು ತೆಗೆದುಕೊಂಡಳು. ಬ್ರಹ್ಮದೇವರ ಹಾಗೂ 
ಮಹಾವಿಷ್ಣುವಿನ ದಿವ್ಯಸನ್ನಿಧಾನದಲ್ಲಿ ಹಿಮವಂತರಾಜನಿಗೆ ತನ್ನ ಮಗಳನ್ನು ದಾನ 
ಮಾಡುವ ಅತ್ಯಂತ ಪುಣ್ಯಕಾಲವು ಪ್ರಾಪ್ತವಾಯಿತು. ಗರ್ಗಾಚಾರ್ಯರು ಮಾಡಿಸಿದ 
ಸಂಕಲ್ಪದ ಪ್ರಕಾರ ಕನ್ಯಾದಾನವನ್ನು ಮಾಡುತ್ತೇನೆ ಎಂಬುದಾಗಿ ಸಂಕಲ್ಪವನ್ನು 
ಮಾಡಿದನು. 

ಬ್ರಹ್ಮಣಾ ಸಹ ಸಂಗತ್ಯಾ ವಿಷ್ಣುನಾ ಚ ತಥೈವ ಚ । 

ಸಾರ್ಧಂ ಪುರೋಧಸಾ ಚೈವ ಗರ್ಗೇಣ ಸುಮಹಾತ್ಮನಾ | 

ಕನ್ಯಾದಾನಂ ಕರೋಮ್ಯದ್ಯ ದೇವದೇವಸ್ಯ ಶೂಲಿನಃ ॥ 

ಆ ಸಂದರ್ಭದಲ್ಲಿ ಎಲೈ ವಿಪ್ರರೇ ! ರುದ್ರದೇವರ ಗೋತ್ರ ಯಾವುದು ? 
ಕುಲ ಯಾವುದು 9 ಎಂಬುದಾಗಿ ತಿಳಿಸಿರಿ ಎಂದು ಕೇಳಿದನು. ಆದರೆ ಯಾವ 
ಬ್ರಾಹ್ಮಣರೂ ಕೂಡ ಉತ್ತರವನ್ನು ನೀಡಲಿಲ್ಲ. ರುದ್ರದೇವರಿಗೆ ಒಂದು ಬಗೆಯಲ್ಲಿ 
ವಿಷಾದವಾಯಿತು. ಆಗ ನಾರದರು ಆ ಹಿಮವಂತನನ್ನು ಕುರಿತು ಉತ್ತರಿಸಿದರು. 


ಗಿರಿರಾಜನೇ ಪರಮೇಶ್ವರನ ಕುಲಗೋತ್ರಗಳು ಯಾವುದೂ ಇರುವುದಿಲ್ಲ. 
ಸಕಲ ಕುಲಗೋತ್ರದವರಿಗೆ ಸದ್ಗತಿಯನ್ನು ನೀಡುವ ಶ್ರೇಷ್ಠನಾದ ದೇವನೇ ಈ 


-99- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಹಾರುದ್ರದೇವನು. ಸಮಸ್ತ ಜಗತ್ತನ್ನು ಸೃಷ್ಟಿಸುವ, ಸಂಹಾರ ಮಾಡುವ 
ಸಾಮರ್ಥವಿರುವವನು ಎಂದು ಹೇಳಿದರು. (ಯಷಿಮುನಿಗಳು ದೇವತೆಗಳಿಗಿಂತ 
ಅತ್ಯಂತ ಅಧಮರಾಗಿರುತ್ತಾರೆ. ಅವರಿಂದ ಕುಲಗೋತ್ರಗಳು ಪ್ರಾರಂಭವಾಗಿವೆ. 
ಅವರಿಗಿಂತ ಉತ್ತಮರಾದ ದೇವತೆಗಳಿಗೆ ಯಾವುದೇ ಕುಲಗೋತ್ರಗಳಿರುವುದಿಲ್ಲ. 
ಯಷಿಮುನಿಗಳ ವಂಶದಲ್ಲಿ ಆಗಮಿಸಿದ ಮನುಷ್ಯರಿಗೆ ಕುಲಗೋತ್ರಗಳು ಇರುತ್ತವೆ. 
ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗಷ್ಟೇ ಅವರಿಗೆ ಕುಲಗೋತ್ರಗಳು ಇರುತ್ತವೆ. 
ನಿಜರೂಪದಲ್ಲಿ ಇರುವುದಿಲ್ಲ ಎಂಬ ಭ್ರಾಂತಿ ಬರುತ್ತದೆ. ಆದರೆ ಸಕಲದೇವತೆಗಳು 
ಕಶ್ಯಪರಿಂದ ಹುಟ್ಟಿದಾಗ ಕಾಶ್ಯಪರೇ ಆಗುತ್ತಾರೆ. ಬ್ರಹ್ಮದೇವರಿಂದ ಹುಟ್ಟಿದಾಗ 
ಬ್ರಹ್ಮಗೋತ್ರದವರಾಗುತ್ತಾರೆ). 


ಕನ್ಯಾದಾನ ಮಾಡಿ ಧನ್ಯನಾದ ಹಿಮವಂತ 


ಸಕಲ ಪರ್ವತಶ್ರೇಷ್ಠರು ಹಿಮವಂತನನ್ನು ಕುರಿತು ಹೇಳುತ್ತಾರೆ - 
ಪರ್ವತರಾಜನೇ! ಕನ್ಯಾದಾನದ ಸುಮುಹೂರ್ತ ಕಾಲವು ಪ್ರಾಪ್ತವಾಗಿದೆ. 
ಮಹಾರುದ್ರದೇವರು ನಿನಗೆ ಅಳಿಯನಾಗಿ ದೊರತಿದ್ದು ನಿನ್ನ ಭಾಗ್ಯೋದಯವೆಂದೇ 
ತಿಳಿದುಬಿಡು. ಏನನ್ನೂ ಯೋಚನೆ ಮಾಡದೇ, ಆ ಪರಮೇಶ್ವರನಿಗೆ ಗಿರಿಜೆಯನ್ನು 
ಕೊಟ್ಟುವಿವಾಹ ಮಾಡು ಎಂದು ಹೇಳಿದರು. ಚತುರ್ಮುಖ ಬ್ರಹ್ಮದೇವರ ಹಾಗೂ 
ಪರಮಾತ್ಮನ ಅನುಜ್ಞೆಯನ್ನು ಪಡೆದ ಹಿಮವಂತನು ಹೀಗೆ ಸಂಕಲ್ಪವನ್ನು ಮಾಡಿದನು 
- ಓ ಪರಮೇಶ್ವರನೇ | ನಾನು ನನ್ನ ಮಗಳಾದ "ಪಾರ್ವತಿ' ಎಂಬ ಕನ್ಯೆಯನ್ನು 
ನಿನಗೆ ದಾನ ಮಾಡುತ್ತೇನೆ. ನೀನು ಇವಳನ್ನು ಭಾರ್ಯೆಯನ್ನಾಗಿ ಪರಿಗ್ರಹ ಮಾಡು. 


ಇಮಾಂ ಕನ್ಯಾಂ ತುಭ್ಯಮಹಂ ದದಾಮಿ ಪರಮೇಶ್ವರ । 
ಭಾರ್ಯಾರ್ಥಂ ಪ್ರತಿಗೃಹ್ಟೀಷ್ವ ಮಂತ್ರೇಣಾನೇನ ದತ್ತವಾನ್‌ । 
ಅಸ್ಮೈ ರುದ್ರಾಯ ಮಹತೇ ದೇವದೇವಾಯ ಶಂಭವೇ। 
ಕನ್ಯಾ ದತ್ತಾ ಮಹೇಶಾಯ ಗಿರೀಂದ್ರೇಣ ಮಹಾತ್ಮನಾ ॥ 


ಹೀಗೆ ಹೇಳಿ ಧಾರೆಯನ್ನು ಎರೆದು ಕನ್ಯಾದಾನವನ್ನು ಮಾಡಿದನು. 


-100- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅನಂತರ ಕಮಲೇಕ್ಷಣರಾದ ಪಾರ್ವತೀ-ಪರಮೇಶ್ವರರು ಅಂತರ್ವೇದಿಯಿಂದ 
ಹೊರಗೆ ಬಂದರು. ಅನಂತರ ಹೋಮಕಾರ್ಯವು ನಡೆಯಿತು. ಹೋಮವೆಲ್ಲವೂ 
ಮುಗಿದ ಮೇಲೆ ಪಾರ್ವತೀ ಪರಮೇಶ್ವರರನ್ನು ಉಚ್ಚಕಂಠದಿಂದ ಆಶೀರ್ವಾದ 
ಮಂತ್ರಗಳನ್ನು ಹೇಳಿ, ಎಲ್ಲಾ ದೇವತೆಗಳು, ಬ್ರಾಹ್ಮಣರು ಶಿವ-ಪಾರ್ವತಿಯರ ತಲೆಯ 
ಮೇಲೆ ರತ್ತಾಕ್ಷತೆ, ಮಂತ್ರಾಕ್ಚತೆಗಳನ್ನು ಹಾಕಿದರು. ದೇವಲೋಕದ ಮಂಗಳಾಂಗಿಯರು 
ಆ ಮಹಾದೇವ ದಂಪತಿಗಳಿಗೆ ಆರತಿಯನ್ನು ಬೆಳಗಿದರು. ಹಿಮಾಚಲದ 
ಮುತ್ತೈ ದೆಯರು, ಯಷಿಪತ್ತಿಯರು ಬೇರೆ ಬೇರೆಯಾಗಿ ಬಂದು ವಧು-ವರರಿಗೆ 
ಆರತಿಯನ್ನು ಬೆಳಗಿದರು. ಗಂಧರ್ವರೇ ಮೊದಲಾದವರು ಶಿವ-ಪಾರ್ವತಿಯರನ್ನು 
ಕೊಂಡಾಡಿದರು. 


ಹಿಮವಂತನು ಆಗಮಿಸಿದ ಬ್ರಾಹ್ಮಣರಿಗೆ, ಯತ್ತಿಜರಿಗೆ, ಮುನಿಮಹರ್ಷಿಗಳಿಗೆ 
ಯಥೇಚ್ಛ ದಾನ-ದಕ್ಬಿಣೆಗಳನ್ನು ನೀಡಿದನು. ಅಮೂಲ್ಯವಾದ ರತ್ನಗಳನ್ನು 
ಉಡುಗೊರೆಯನ್ನಾಗಿ ನೀಡಿದನು. ಹೀಗೆ ವಿವಾಹ ಕಾರ್ಯವು ಮುಗಿಯುತ್ತಿರಲು 
ಪ್ರತಿಯೊಬ್ಬರಿಗೂ ಸುಗ್ರಾಸ ಭೋಜನವನ್ನು ಏರ್ಪಾಡು ಮಾಡಿದ್ದನು. 
ಮಹಾವಿಷ್ಣುವಿಗೆ ಮೊದಲು ಸಮಸ್ತ ಪದಾರ್ಥಗಳನ್ನು ಸಮರ್ಪಿಸಿದನು. ಅನಂತರ 
ಚತುರ್ಮುಖಬ್ರಹ್ಮದೇವರಿಗೆ ಭೋಜನವನ್ನು ಬಡಿಸಿ, ಉಳಿದೆಲ್ಲ ದೇವತೆಗಳಿಗೆ 
ತೃಪ್ತಿಪಡುವಷ್ಟು, ವಿವಿಧ ಭಕ್ಷ 5ಭೋಜ್ಯಗಳನ್ನು ಬಡಿಸಿದನು. ಎಲ್ಲಾಶಿವಗಣದವರು 
ಭೋಜನವನ್ನು ಬಡಿಸಿದರು. ಹನ್ನೊಂದು ಕೋಟಿ ಸಂಖ್ಯೆಯಲ್ಲಿ ಶಿವಭಕ್ತರು 
ಪಾರ್ವತೀ-ಪರಮೇಶ್ವರರ ವಿವಾಹಕ್ಕೆ ಆಗಮಿಸಿದ್ದರು. ಮೂವತ್ಮೂರು ಕೋಟಿ 
ದೇವತೆಗಳು ಬಂದಿದ್ದರು. ಕೋಟ್ಯಂತರ ಸಂಖ್ಯೆಯಲ್ಲಿ ಯಷಿಮುನಿಗಳೂ ಕೂಡ 
ವಿವಾಹಮಹೋತ್ಸವಕ್ಕೆ ಆಗಮಿಸಿದ್ದರು. ಪ್ರತಿಯೊಬ್ಬರೂ ಕೂಡ ಭೋಜನದಿಂದ, 
ಆತಿಥ್ಯದಿಂದ ತುಪ್ಪರಾದರು, ಸಂತೃಪ್ಪರಾದರು. ತಾವೇ ಧನ್ಯರೆಂದು ಭಾವಿಸಿದರು. 
ಪರ್ವತರಾಜನು ಅಳಿಯನಾದ ಮಹಾರುದ್ರದೇವರಿಗೆ ಅಸಂಖ್ಯವಾದ 
ರತ್ನಾಭರಣಗಳನ್ನಿಟ್ಟು ಪೂಜಿಸಿದನು. ಶಿವಪರಿವಾರದವರೆಲ್ಲರಿಗೂ ವಿಶೇಷವಾಗಿ 
ಸತ್ಯಾರಗಳನ್ನು ಮಾಡಿ ಗೌರವಿಸಿದನು. 


-101- 


ಜ್ಯೋತಿರ್ಭೀಮೇಶ್ವರ ವ್ರತ 


ಶಿವ-ಪಾರ್ವತಿಯರ ವಿವಾಹಮಂಗಳವು ಪ್ರತಿಯೊಬ್ಬರ ಮನಸಿಗೆ ಆನಂದವನ್ನು 
ತಂದಿತು. ಪ್ರತಿಯೊಬ್ಬರ ಅಮಾಂಗಲ್ಯಗಳು' ಪರಿಹಾರವಾದವು. ತ್ರಿಲೋಕಗಳಲ್ಲಿ 
ಪ್ರತಿಯೊಬ್ಬರೂ ಅಂದು ಪುಣ್ಯಶಾಲಿಗಳಾದರು. ಪರಮಪುರುಷನಾದ ಮಹೇಶ್ವರನಿಗೆ 
ಕನ್ಯಾದಾನವನ್ನು ಮಾಡಿ ಧನ್ಯನಾದ ಆ ಹಿಮವತ್‌ಪರ್ವತನು ಭಕ್ತಿಯಿಂದ ಶಿವ 
ನಾಮೋಚ್ಚಾರಣೆಯನ್ನು ಮಾಡಿದನು - 


ತೇ ಧನ್ಯಾಸ್ತೇ ಮಹಾತ್ಮಾನಃ ಕೃತಕೃತ್ಯಾಸ್ತ ಏವ ಹಿ । 

ದ್ವ್ಯಕ್ಷರಂ ನಾಮ ಯೇಷಾಂ ವೈ ಜಿಹ್ವಾಗ್ರೇ ಸಂಸ್ಥಿತಂ ಸದಾ ॥ 

ಶಿವ ಇತ್ಯಕ್ಷರಂ ನಾಮ ಯೈರುದೀರಿತಮದ್ಯ ವೈ । 

ತೇ ವೈ ಮನುಷ್ಯರೂಪೇಣ ರುದ್ರಾ ಸ್ಕುರ್ನಾತ್ರ ಸಂಶಯಃ ॥ 

"ಶಿವ' ಎಂಬ ಎರಡೇ ಅಕ್ಷರಗಳನ್ನು ಉಚ್ಚಾರ ಮಾಡಿದರೂ ಸಾಕು ಅವನು 
ಮಹಾತ್ಮನೆಂದು ಕರೆಸಿಕೊಳ್ಳುತ್ತಾನೆ. ಅವನ ಜನ್ಮವು ಸಾರ್ಥಕವಾಗುತ್ತದೆ. 
ಭೂಲೋಕದಲ್ಲಿ ಅವನು ಬಂದದ್ದೇ ಸಾರ್ಥಕವಾಗುತ್ತದೆ. ಭಕ್ತಿಯಿಂದ ಯಾರು 
ಶಿವನಾಮವನ್ನು ಪಠಿಸುತ್ತಾನೋ, ಅವನು ಮನುಷ್ಯದೇಹದಲ್ಲಿರುವ ದೇವತೆಯೇ 
ಆಗಿರುತ್ತಾನೆ. ಇಂಥ ಶ್ರೇಷ್ಠನಾದ ಶಿವನಿಗೆ ಕನ್ಯಾದಾನವನ್ನು ಮಾಡಿದ ಆ 
ಹಿಮಾಲಯನೇ ನಿಜವಾಗಿಯೂ ಕೂಡ ಧನ್ಯನಾದವನು. 


ತವರು ಮನೆಯಿಂದ ಗಂಡನ ಮನೆಗೆ ತೆರಳಿದ ಪಾರ್ವತಿ 


ಚೈತ್ರ ಶುಕ್ಲ, ತೃತೀಯಾ ಶಿವ ಪಾರ್ವತಿಯ ವಿವಾಹವಾದನು. (ಅಗ್ನಿಪುರಾಣ 
೧೭೮-೧-೨೦) 


ಒಟ್ಟು ನಾಕು ದಿವಸಗಳ ಕಾಲ ವೈಭವದಲ್ಲಿ ಶಿವ-ಪಾರ್ವತಿಯರ ವಿವಾಹವು 
ನಡೆಯುತ್ತದೆ. ಐದನೆಯ ದಿವಸ ಸಾಕ್ಷಾತ್‌ ಮಹಾವಿಷ್ಣುವೇ ವರಪಕ್ಷದಲ್ಲಿದ್ದು 
ಕನ್ಯಾಪಕ್ಷದವರಿಗೆ ಔತಣವನ್ನು ಏರ್ಪಾಡು ಮಾಡುತ್ತಾನೆ. ಸ್ವತಃ ತಾನೇ 
ಪ್ರತಿಯೊಬ್ಬರಿಗೂ ಪೂಜೆಯನ್ನು ಮಾಡಿ ಸತ್ಕಾರವನ್ನು ಮಾಡುತ್ತಾನೆ. ಅನಂತರ 


-102- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪ್ರತಿಯೊಬ್ಬರೂ ತಮ್ಮ ತಮ್ಮ ಆವಾಸಸ್ಥಾನಗಳಿಗೆ ಹಿಂತಿರುಗುತ್ತಾರೆ. 
ಮಹಾರುದ್ರದೇವರು ಪಾರ್ವತಿಯನ್ನು ಕರೆದುಕೊಂಡು, ಕೈಲಾಸ ಪರ್ವತಕ್ಕೆ ತೆರಳುತ್ತಾರೆ. 
ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಅಪಾರವಾದ ದುಃಖವಾಗುತ್ತದೆ. 
ಪರ್ವತರಾಜನು ಅವನ ವಂಶದವರು ಬಂಧು-ಬಾಂಧವರು ಪ್ರತಿಯೊಬ್ಬರಿಗೂ 
ದುಃಖವು ಉಮಲಿಸುತ್ತದೆ. ಮಂಗಳಕಾರ್ಯದಲ್ಲಿ ಕಣ್ಣೀರನ್ನಿಡಬಾರದೆಂದು ಭಾವಿಸಿ 
ತಡೆದುಕೊಳ್ಳುತ್ತಾರೆ. 


ರುದ್ರದೇವರು ಪಾರ್ವತೀದೇವಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಬರುತ್ತಾರೆ. 
ಮಾನಸಸರೋವರದ ಪ್ರಶಾಂತ ವಾತಾವರಣದಲ್ಲಿ ಅವಳನ್ನು ಕರೆದುಕೊಂಡು ಬಂದು 
ಅವಳಿಗೆ ಸಂಪೂರ್ಣವಾಗಿ ತೃಪ್ತಿ ಪಡಿಸುತ್ತಾರೆ. ರುದ್ರದೇವರಿಗೆ ಪಾರ್ವತಿಯ ಮೇಲೆ 
ಅದೆಷ್ಟು ಪ್ರೇಮವು ಉಲ್ಬಣಿಸಿತು ಎಂದರೆ ತಮ್ಮ ದೇಹದ ಅರ್ಧಭಾಗದಲ್ಲಿಯೇ 
ಪಾರ್ವತೀದೇವಿಯನ್ನು ಸೇರಿಸಿಕೊಳ್ಳುತ್ತಾರೆ. ಅರ್ಧನರನಾರೀಶ್ವರರಾಗುತ್ತಾರೆ. 
ಎಡತೊಡೆಯಲ್ಲಿ ಪಾರ್ವತಿದೇವಿಯನ್ನು ಕುಳ್ಳಿರಿಸಿಕೊಂಡು ನಿರಂತರವಾಗಿ 
ತತ್ವೋಪದೇಶವನ್ನು ಮಾಡುತ್ತಾರೆ. ಅವಳು ಕೇಳುವ ಪ್ರತಿಯೊಂದು ಪ್ರಶ್ನೆಗಳಿಗೂ 
ಉತ್ತರಿಸುತ್ತಾ, ಪರಮಾತ್ಮ ತತ್ವವನ್ನು ಸಂಪೂರ್ಣವಾಗಿ ತಿಳಿಸುತ್ತಾರೆ. ಪಾರ್ವತಿಯ 
ಜೊತೆ ಆಟವಾಡುತ್ತಾರೆ. ಅತ್ಯಂತ ಶುದ್ಧಪ್ರೇಮಯುಕ್ತನಾದ ಪತಿಯು ಹೆಂಡತಿಯನ್ನು 
ಹೇಗೆ ನೋಡಿಕೊಳ್ಳಬೇಕೆಂಬುದನ್ನು ರುದ್ರದೇವರು ಮಾಡಿ ತೋರಿಸಿರುತ್ತಾರೆ. 


ಪಾರ್ವತಿಯನ್ನು ಬಿಟ್ಟು ಒಂದು ಕ್ಷಣವು ರುದ್ರದೇವರು ಇರುತ್ತಿರಲಿಲ್ಲ. 
ರುದ್ರದೇವರನ್ನು ಬಿಟ್ಟು, ಪಾರ್ವತೀದೇವಿಯು ಒಂದು ಕ್ಷಣವೂ ಇರುತ್ತಿರಲಿಲ್ಲ. 
ಶಬ್ದ ಮತ್ತು ಅರ್ಥಗಳು ಹೇಗೆ ಒಟ್ಟಾಗಿ ಇರುತ್ತವೆಯೋ, ಮಾತು ಮನಸ್ಸುಗಳು 
ಯಾವಾಗಲೂ ಒಂದಾಗಿಯೇ ಇರುತ್ತವೋ, ಹೂ ಮತ್ತು ಹೂವಿನ ಪರಿಮಳವು 
ಹೇಗೆ ಒಂದಾಗಿ ಇರುತ್ತವೋ, ಅದರಂತೆ ಪಾರ್ವತೀ-ಪರಮೇಶ್ವರರು ನಿರಂತರ 
ಒಟ್ಟಾಗಿಯೇ ಇರುತ್ತಿದ್ದರು. 


-103- 


ಜ್ಯೋತಿರ್ಭೀಮೇಶ್ವರ ವ್ರತ 


ಗಿರಿಜಾ ಕಲ್ಯಾಣವನ್ನು ಕೇಳುವುದರಿಂದ ದೊರಕುವ ಫಲ 


ಯಾರು ಗಿರಿಜಾಕಲ್ಯಾಣವನ್ನು ಹೇಳುತ್ತಾರೋ, ಕೇಳುತ್ತಾರೋ ಅವರಿಗೆ 
ಕಲ್ಯಾಣವಾಗುತ್ತದೆ. ಪ್ರೇಮಮಯ ಜೀವನ ನಡೆಸುವ ಸಂಗಾತಿ ದೊರಕುತ್ತಾರೆ. 
ಎಂದಿಗೂ ದಾಂಪತ್ಯದಲ್ಲಿಉಚ್ಛಿತ್ತಿಯು ಬರುವುದಿಲ್ಲ. ನಿರಂತರ ಅವರ ಮನೆಯಲ್ಲಿ 
ಭಗವದಾರಾಧನೆಯು ನಡೆಯುತ್ತದೆ. ಮನೆಗೆ ಅತಿಥಿ- ಅಭ್ಯಾಗತರು ಆಗಮಿಸುತ್ತಾರೆ. 
ತತ್ವೋಪದೇಶಕರ ಸಂಪರ್ಕವಾಗುತ್ತದೆ. ಪುರಂದರದಾಸರು ಹೇಳುವಂತೆ - 
ಕಣ್ಣಿಲ್ಲದವರಿಗೆ ಕಣ್ಣು ಬರುತ್ತದೆ, ಮಾತಿಲ್ಲದವರಿಗೆ ಮಾತು ಬರುತ್ತದೆ. ಬಡವರಿಗೆ 
ಶ್ರೀಮಂತಿಕೆಯು ಬರುತ್ತದೆ. ಯಾರು ಗಿರಿಜಾಕಲ್ಯಾಣವನ್ನು ಮಾಡುತ್ತಾರೋ ಅವರಿಗೆ 
ಸಂಪತ್ತು ಉತ್ತಮ ಪದವಿ ಯಥೇಚ್ಛವಾಗಿ ದೊರಕುತ್ತವೆ. ಯಾರು 
ಗಿರಿಜಾಕಲ್ಯಾಣವನ್ನು ಬರೆಯುತ್ತಾರೋ, ಪಾರಾಯಣ ಮಾಡುತ್ತಾರೋ, ಅವರಿಗೆ 
ಸತ್‌-ಸಂತಾನವಾಗುತ್ತದೆ. ರೋಗಿಗಳಿಗೆ ರೋಗವು ಗುಣವಾಗುತ್ತದೆ. ವಿಶೇಷವಾಗಿ 
ಸೋಮವಾರ, ಹುಣ್ಣಿಮೆ, ಅಮಾವಾಸ್ಯೆ ಪ್ರತಿಪತ್‌ ಈ ದಿವಸಗಳಲ್ಲಿ ಹಾಗೂ 
ನವರಾತ್ರಿಯ ಪರ್ವಕಾಲಗಳಲ್ಲಿ ಮನೆಮಂದಿಯೆಲ್ಲರೂ ಕುಳಿತು ಗಿರಿಜಾಕಲ್ಯಾಣವನ್ನು 
ಶ್ರವಣ ಮಾಡಿದರೆ ಇಷ್ಟುರ್ಥಗಳೆಲ್ಲವೂ ಈಡೇರುತ್ತವೆ. 


""ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ ಚಂದ್ರಶೇಖರಪಾರ್ವತಿಯು ಕಂಗಳು 
ತೆರೆದು ಕಟಾಕ್ಸ್ಯದಿ ನೋಡಲು ಹಿಂಗುವುದು ಸಕಲ ಪಾಪಗಳು'' 
ರುದ್ರದೇವರಿಗೆ ಜಯವಾಗಲೀ |! ಪಾರ್ವತೀದೇವಿಗೆ ಜಯವಾಗಲೀ | 


ಗಿರಿಜಾಕಲ್ಯಾಣವನ್ನು ಕೇಳಿದ, ಚಿಂತಿಸಿದ, ಮನನ ಮಾಡಿದ ಎಲ್ಲಾ ಶಿವಭಕ್ತರಿಗೂ 
ಮಂಗಳವಾಗಲಿ. 


ಶಿವ-ಪಾರ್ವತಿಯರ ವಿಹಾರ 


ಜಾತು ವೀಣಾನಿನಾದೇನ ಕದಾಚಿಚ್ಚಿತ್ರಲೇಖನೈಃ | 
ಎಜಹ್ರತುಶ್ರಿವೌ ಸ್ವ ರಮೇಕದಾ ಮಂಡನೈರ್ಮಿಥಃ 1 


-104- 


ಜ್ಯೋತಿರ್ಭೀಮೇಶ್ವರ ವ್ರತ 


ವಿವಾಹವಾದ ಮೇಲೆ ಇಬ್ಬರು ಹೀಗೆ ಆದರ್ಶಪ್ರಾಯವಾಗಿ ವಿಹಾರವನ್ನು 
ಮಾಡಿದರು. ಕೆಲವು ಕಾಲ ವೀಣಾವಾದನ ಮಾಡುತ್ತಿ ದ್ದರು. ಕೆಲವು ಕಾಲ ಚಿತ್ರವನ್ನು 
ಬಡಿಸುತ್ತಿದ್ದರು. ಪರಸ್ಫರ ಒಬ್ಬರಿಗೊಬ್ಬರು ಅಲಂಕಾರವನ್ನು ಮಾಡಿಕೊಳ್ಳುತ್ತಿದ್ದರು. 
ಹೀಗೆ ಯಥೇಚ್ಛವಾಗಿ ವಿಹಾರವನ್ನು ಮಾಡಿದರು. 


ಜಾತು ವಿದ್ಯಾಗಮಾಲಾಪೈಃ ಕದಾಚಿಚ್ಛಿತ್ರವಸ್ತುಭಿಃ । 

ಏಕದಾ ಲೋಕವೃತ್ತಾಂತೈರ್ದಂಪತಿಭ್ಯಾಂ ವಿನೋದಿತಂ ॥ 

ತಾವು ಕಲಿತ ವಿದ್ಯೆಯ ಕುರಿತಾದ ಸಂವಾದ. ಶಾಸ್ತ್ರ ವಿಷಯಕ ಮಾತುಗಳು. 
ವಿಚಿತ್ರವಾದ ವಸ್ತುಗಳೊಂದಿಗೆ ಆಡಿ ಸಂತೋಷ ಪಡುತ್ತಿದ್ದರು. ಮತ್ತೊಮ್ಮೆ 
ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿಕೊಂಡು ವಿನೋದ ಮಾಡುತ್ತಿದ್ದರು. 


ಪುಷ್ಪಾವಚಯನೈರ್ಜಾತು ಕದಾಚಿದ್ವಾರಿಖೇಲನೈಃ 

ಅದೀಪತ್ಯಾಂ ಚ ರಾಗಾದೌನ್ರ ದೋಲಾಕೇಳಿಭಿರೇಕದು ॥ 

ಮತ್ತೊಮ್ಮೆಕಾಡಿಗೆ ಹೋಗಿ ಪುಷ್ಪವನ್ನು ಸಂಗ್ರಹಿಸುತ್ತಿದ್ದರು. ಸರೋವರದಲ್ಲಿ 
ಮುಳುಗಿ ಜಲಖೇಲಿಗಳಿಂದ ಕ್ರೀಡಿಸುತ್ತಿದ್ದರು. ಮತ್ತೊಮ್ಮೆ ದೋಣಿಯಲ್ಲಿ ಕುಳಿತು 
ವಿಹಾರ ಮಾಡುತ್ತಿದ್ದರು. ಕೆಲವೊಮ್ಮೆ ವಾದ್ಯಸಂಗೀತಮಗ್ನರಾಗುತ್ತಿದ್ದರು. ಹೀಗೆ 
ಶಿವ-ಪಾರ್ವತಿಯರು ಪ್ರೇಮಾರ್ದ್ರಭಾವದಿಂದ ಕಂಗೊಳಿಸಿದರು. 


ಮೈನಾಕೇನಾರ್ಚಿತೌ ಜಾತು ಮೇನಯಾ ಜಾತು ಪೂಜಿತೌ। 

ಜಾತ್ವರ್ಹಿತೌ ಹಿಮವತಾ ದಂಪತೀ ತೌ ವಿನೋದಿತೌ ॥ 

ಮೈನಾಕ, ಮೇನೆ, ಹಿಮವಂತ ಮೊದಲಾದ ಬಂಧುಜನರ ಜೊತೆ ಕುಳಿತು 
ಸಂಭ್ರಮವನ್ನು ಹೊಂದುತ್ತಿದ್ದರು. ಹೀಗೆ ಬಂಧು-ಬಾಂಧವರ ಜೊತೆ ಬೆರೆತು 
ಸಂಸಾರದ ಕಲೆಯನ್ನು ತಿಳಿಸುತ್ತಿದ್ದರು. 

ಜಾತು ದ್ಯೂತವಿನೋದೇನ ಗೀತಗೋಷ್ಯ್ಯಾ ಕದಾಚನ । 

ಏಕದಾ ದಾನಲೀಲಾಭಿಃ ಶಿವೌ ಚಿಕ್ರೀಡತುಶ್ಲಿರಂ ॥ 


-105- 


ಜ್ಯೋತಿರ್ಭೀಮೇಶ್ವರ ವ್ರತ 


ಕೆಲವೊಮ್ಮೆ ಪಗಡೆಯಾಟವಾಡುತ್ತಿದ್ದರು. ಇನ್ನೂ ಕೆಲವೊಮ್ಮೆ ಸಂಗೀತವನ್ನು 
ಕೇಳುತ್ತಾ, ಸಂಗೀತವನ್ನು ಹೇಳುತ್ತಾ ಭಗವಂತನನ್ನು ಸ್ತು ತಿಸುತ್ತಿದ್ದರು. 
ಗೀತಗೋಷ್ಠಿಯಿಂದ ಎಲ್ಲರನ್ನು ಆಕರ್ಷಣೆ ಮಾಡುತ್ತಿ ದ್ದರು. ಕೆಲವೊಮ್ಮೆ ಆ 
ದಂಪತಿಗಳು ದಾನ ಮಾಡುವುದರಲ್ಲಿಯೇ ತಲ್ಲೀನರಾಗಿರುತ್ತಿದ್ದರು. ಹೀಗೆ ಅವರ 
ಕ್ರೀಡೆಗಳು ಬಹುಮುಖವಾಗಿದ್ದವು. 


ಇತಿ ತೌ ಪಿತರೌ ಚರಾಚರಾಣಾಂ 
ನಿವಸಂತೌ ಕನಕಾಚಲಾದಿಕೇಷು । 
ರುಚಿರೇಷು ಪದೇಷು ಕಾಮಭೋಗಾ 
ನತಿಹೃದ್ಯಾನುಚಿರಂ ಕಿಲಾನ್ಹ್ಷಭೂತಾಂ I 
ಹೀಗೆ ಚರಾಚರ ಪ್ರಪಂಚಕ್ಕೆ ತಂದೆತಾಯಿಗಳಾದ ಶಿವಶಿವೆಯರು 
ಮೇರುಪರ್ವತ ಮೊದಲಾದ ಮನೋಹರ ಸ್ಥಳಗಳಲ್ಲಿ ವಾಸಿಸುತ್ತಾ, 
ಹೃದಂಯಗಮವಾದ ಎಹಾರವನ್ನು ಬಹಳ ಕಾಲ ಅನುಭವಿಸಿದರು. 


ಷಣ್ಮುಖ ಹಾಗೂ ಗಣಪತಿಯರನ್ನು ಹಡೆದಳು ಪಾರ್ವತಿ 


ಕ್ರಮೇಣ ದೌರ್ಹ್ಯದವತೀ ಭೂತ್ವಾ ಪ್ರಾಸೂತ ಪಾರ್ವತೀ | 
ಗಜಾನನಂ ಚ ಹೇರಂಬಂ ಸೇನಾನ್ಯಂ ಚ ಷಡಾನನಂ ॥ 


ಕಾಲಕ್ರಮದಲ್ಲಿ ಪಾರ್ವತಿಯು ಗರ್ಭವತಿಯಾದಳು. ಗಣೇಶ ಮತ್ತು 
ಸುಬ್ರಹ್ಮಣ್ಯರನ್ನು ಹಡೆದಳು. ಮೊದಲು ಷಣ್ಮುಖನನ್ನು ಹಡೆದಳು. ಅನಂತರ 
ಗಣಪತಿಯನ್ನು ಹಡೆದಳು ಎಂಬುದಾಗಿ ಇದೇ ಸ್ಕಾಂದಪುರಾಣದ ಹದಿನೇಳನೆಯ 
ಅಧ್ಯಾಯದಲ್ಲಿ ಹೇಳಲಾಗಿದೆ. ಆದ್ದರಿಂದ ವಿವಾಹವಾದ ಮೇಲೆ ರುದ್ರದೇವರ 
ದೇಹಸಂಗದಿಂದ ಪಾರ್ವತಿಯು ಗರ್ಭವನ್ನು ಪಡೆದೇ ಷಣ್ಮುಖನನ್ನು ಹಾಗೂ 
ಗಣಪತಿಯನ್ನು ಪ್ರಸವಿಸಿದ್ಧಾಳೆ. ಲೋಕದಲ್ಲಿ ಪ್ರಸಿದ್ಧವಿರುವ ಷಣ್ಮುಖ ಹಾಗೂ 


-106- 


ಜ್ಯೋತಿರ್ಭೀಮೇಶ್ವರ ವ್ರತ 
ಗಣಪತಿಯ ಜನನವನ್ನು ಕಾಲಾಂತರದಲ್ಲಿನಡೆಸಿದ ಮತ್ತೊಂದು ಬಗೆಯ ಸೃಷ್ಟಿಯೆಂದೇ 
ತಿಳಿಯಬೇಕು. ಪಾರ್ವತಿಯ ಗರ್ಭದಿಂದ ಹುಟ್ಟಿರುವುದನ್ನು ಅಲ್ಲಗೆಳೆಯಬಾರದು. 


ಹೀಗೆ ಪಾರ್ವತಿಯ ಗರ್ಭದಿಂದ ಜನಿಸಿದ ಷಣುಖಜನ ದೇವತೆಗಳ 
ಸೇನಾನಾಯಕನಾಗುವನು. ತಾರಕಾಸುರನನ್ನು ಕೊಂದು ಸಕಲದೇವತೆಗಳ ಸಂತೋಷಕ್ಕೆ 
ಪಾತ್ರನಾಗುವನು. 


ಇಲ್ಲಿಗೆ ಗಿರಿಜಾಕಲ್ಯಾಣ ಪ್ರಸಂಗವು ಸಮಾಪ್ತವಾಯಿತು. 


ದ್‌ ವ 
 ಶ್ರೀಕೃಷ್ಣಾರ್ಪಣಮಸ್ತು ॥ 


-107- 


ದಿವಸೀಗೌರಿ ಪೂಜೆ 


ಹಾಡುಗಳು ಕ 


ಜ್ಯೋತಿರ್ಭೀಮೇಶ್ವರ ವ್ರತ 


ದಿವಸೀಗೌರಿ ಪೂಜೆ ಹಾಡು 


ಶಕ್ತಿಗಣೇಶನ ಯುಕ್ತಿಯಿಂದ ಬಲಗೊಂಡು 

ಭಕ್ತಿಪೂರ್ವಕವಾಗಿ ಸತಿಯರೆಲ್ಲಾ 

ಮುತ್ತೆ ದೆತನಗಳಾ ಸೆರಗೊಡ್ಡಿ ಬೇಡುತಲೆ 

ಅರ್ಥಿಯಿಂದಲೇ ಪೂಜಿಸಿದರು ॥1॥ 

ಜ್ಯೋತಿಗೆ ಸಕಲ ಸನಾತ್ರೆಗೆ (ಪ್ರತಿಯೊಂದು ನುಡಿಗೂ ಇದನ್ನು ಹೇಳಬೇಕು) 


ಕಟ್ಟರಾಯಗೇ ಪುತ್ರ ಹುಟ್ಟಿದನೆಂದು 

ವಿಪ್ರಜೋಯಿಸರೆಲ್ಲಾ ನೆರೆದು 

ಅರ್ಥಿಯಿಂದಲೇ ಜಾತಕರ್ಮವನೇ ಮಾಡಿ 

ಇಟ್ಟರೇ ಪೆಸರ ಕಾಳಿಂಗರಾಯನೆಂದು ॥2॥ ಜ್ಯೋತಿಗೆ ಸಕಲ ಸನಾತ್ರೆಗಡ 


ಕಟ್ಟರಾಯನ ಮಗ ಕಾಳಿಂಗರಾಯನೂ 

ಅರ್ಥಿಯಿಂದಲೇ ಬೇಟೆಗೆನಲು ವಿ 

ಚಿತ್ರದ ಹುಲಿಕಂಡು ಮೂರ್ಛೆ ಹೋದಾನೆಂದು 

ಬೇಗದಿಂದಲೆ ಬಂದ್ಲೇಳಿದರೂ ॥131 ಜ್ಯೋತಿಗೆ ಸಕಲ ಸನಾತ್ರೆಗೆ 
ಪಟ್ಟೆಯ ಸೆರಗಿನಲಿ ಹತ್ತುಸಾವಿರ ಹೊನ್ನಾ 

ಆ ಕ್ಷಣದಲಿ ತಂದು ಕಟ್ಟಿದರೂ 

ಸತ್ತ ಶವಕೇ ಹೆಣ್ಣುಕೊಟ್ಟೀರಾ ಎಂದೂ 

ಪಟ್ಟಣದೊಳಗೆಲ್ಲಾ ಸಾರಿದರೂ ॥4!! ಜ್ಯೋತಿಗೆ ಸಕಲ ಸನಾತ್ರೆಗೆ 


ಶಾಲೆಯಾ ಸೆರಗಿನಲಿ ಆರುಸಾವಿರ ಹೊನ್ನು 

ಆ ಕ್ಷಣದಲಿ ತಂದು ಕಟ್ಟಿದಾರೂ 

ಹೋದ ಶವಕೇ ಹೆಣ್ಣುಕೊಟ್ಟೀರಾ ಎಂದೂ 

ಪಾಳ್ಯದ ಒಳೆಗೆಲ್ಲಾಸಾರಿದರೂ ॥1511 ಜ್ಯೋತಿಗೆ ಸಕಲ ಸನಾತ್ರೆಗೆ 


ಅಣ್ಣ ಅತ್ತಿ, ಗೆ ಹತ್ತಿರ ಕನ್ನಿಕೇಯನು ಬಿಟ್ಟು 


-109- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪುಣ್ಯಪುರುಷರು ಕಾಶಿಗೇ ಹೋಗಿರಲು 
ಮಾನ್ಯವರ ಮಗ ತಾನು ಮೂರ್ಛೆ ಹೋದನೆಂದೂ 
ಬೇಗದಲಿ ಬಂದು ಹೇಳಿದಾರೂ ॥6॥ ಜ್ಯೋತಿಗೆ ಸಕಲ ಸನಾತ್ರೆಗೆ 


ಅಣ್ಣ ಅತ್ತಿಗೆ ಕುಳಿತು ಆಲೋಚನೆ ಮಾಡಿ 

ಕನ್ನಿಕೆಯನು ತಾವು ಕೊಡುವೆವೆಂದೂ 

ಹೊನ್ನು ಭಂಡಾರವೂ ಚಿನ್ನದಾ ಜೋಳಿಗೆ 

ಕನ್ನಿಕೆ ಸಹವಾಗಿ ನಮಗೆಂದರು ॥7 ಜ್ಯೋತಿಗೆ ಸಕಲ ಸನಾತ್ರೆಗೆ 
ಹೊನ್ನು ಅವರಿಗೆ ಕೊಟ್ಟು ಹೆಣ್ಣುಕರಕೊಂಡು 

ದೇವರಾ ಮನದಲೀ ನೆನೆಯೆಂದರೂ 

ಹೆಣ್ಣೆ ನಿನ್ನ ಪುಣ್ಯವಾ ಕಂಡವರ್ಯಾರೆಂದೂ 


ಚಂದುಳ್ಳ ಅರಮನೆಗೆ ಕರೆದೊಯ್ದರೂ 11811 ಜ್ಯೋತಿಗೆ ಸಕಲ ಸನಾತ್ರೆಗೆ 


ಸತ್ತೀಗೆ ದಂಡಿಗೆ ವಿಚಿತ್ರದಾಕಹಳೆಗಳೂ 

ಮುತ್ತೈದೇರು ಢವಳವನೆ ಪಾಡುತ್ತಾ 

ಅತ್ತೆ ಮಾವಂದೀರು ದುಃಖವನೇ ಮಾಡುತ್ತಾ 

ಸತ್ತ ಶವಕೆ ಧಾರೆ ಎರೆದರಾಗ ॥9॥ ಜ್ಯೋತಿಗೆ ಸಕಲ ಸನಾತ್ರೆಗೆ 
ಕಾರಂಬೊ ಕತ್ತಲೆ ಭೋರೆಂಬೋ ಮಳೆ ಸುರಿಯೇ 
ಅರಣ್ಯದೊಳಗೆ ತಂದಿಟ್ಟರಾಗ । 

ನಾರಿ ನಿನ್ನ ಗಂಡನ್ನ ಕಾಯ್ದುಕೋ ಎಂದೂ 

ಭೋರಾನೆ ಅಲ್ಲಿಂದ ತೆರಳಿದರೂ ॥॥10॥ ಜ್ಯೋತಿಗೆ ಸಕಲ ಸನಾತ್ರೆಗೆ 
ಒಂದು ಗಲ್ಲದಿ ಹಾಲು ಒಂದು ಗಲ್ಲದಿ ಬೆಣ್ಣೆ 
ಕಂದಮ್ಮನಿನಗೇಕೆ ಕಡುದುಜುವೂ 

ರಂಭೆ ಬಾರೆಯನ್ನ ಮಂದಿರಕೇಯೆಂದೂ 
ಚಂದುಳ್ಳ ಸೊಸೆಯಾ ಕರೆದಾ ಮಾವ ॥11॥ ಜ್ಯೋತಿಗೆ ಸಕಲ ಸನಾತ್ರೆಗೆ 
ಹತ್ತಿಯ ಎಲೆಯಂತೆ ಚಿಕ್ಕ ಕಾಳಿಂಗನಾ 


-110- 


ಜ್ಯೋತಿರ್ಭೀಮೇಶ್ವರ ವ್ರತ 


ಹೆತ್ತೆಲೆ ಅತ್ತೆ ನನಗಾಗಿ ನೀನು 
ಚಿಕ್ಕ ಕಾಳಿಂಗನಾ ಬಿಟ್ಟರೆ ನಾನೀಗ 
ವಿಷ್ಣುರೋಕ ಮೆಚ್ಚೆಕಾಣೆ 1112 ಜ್ಯೊ ತಿಗೆ ಸು ಸನಾತ್ಹೆಗೆ 


ಆಗ ಶಿದ್ದಿಗೆ ಮುರಿದೂ ಟಾಣದೀವಿಗೆ ಮಾಡಿ 

ಶೀಘ್ರದಿ ಮರಳು ಮುಷ್ಟಿಕೆಯ ಮಾಡಿ 

ನಾರಬತ್ತಿ ನೀರು ಎಣ್ಣೆಯನ್ನಾಕಿ 

ತಾನಾಗ ಅಲ್ಲಿನೋಹಿಯ ನೂತಳು ॥13॥ ಜ್ಯೋತಿಗೆ ಸಕಲ ಸನಾತ್ರೆಗೆ 
ಹಿಂದಕ್ಕೆ ಮಾಡಿದ ಕಾಲದೀವಿಗೆ ನೋಹಿ 
ತಮ್ಮಭಂಡಾರವನೊಡೆದನಾಗ 

ಇಂದು ಭಂಡಾರವನೊಡೆವೊರಿನ್ಯಾರೆಂದು 

ಅಂಗನೇ ತುಂಬಿದಳು ಕಣ್ಣೀರನೂ ॥141 ಜ್ಯೋತಿಗೆ ಸಕಲ ಸನಾತ್ರೆಗೆ 


ಪಾರ್ವತಿ ಪರಮೇಶ್ವರ ಸಹಿತ ಬರುತಿರಲಾಗ 

ಭೋರೆಂಬೊ ಧ್ವನಿಗಳು ಆಗುತಿದೆ 

ನಾರಿ ಇದೇನೆಂದು ಚೋದ್ಯವಕೇಳಲು 

ಹಿಂದಿನ ವೃತ್ತಾಂತ ಅರುಹಿದಾಳೂ ॥15॥ ಜ್ಯೋತಿಗೆ ಸಕಲ ಸನಾತ್ರೆಗೆ 


ಪಾರ್ವತಿ ಪರಮೇಶ್ವರಾ ಸಹಿತ ಅಲ್ಲಿಗೆ ಬಂದು 

ಮಹಲಿಂಗ ಭಂಡಾರ ಒಡೆದನಾಗ । 

ತಂದು ಕಮಂಡಲ ಉದಕವಾ ತಳೆಯಲು | ಭೂ 

ಮಂಡಲಾಪತಿ ಮೈಮುರಿದೆದ್ದನು ॥16॥ ಜ್ಯೋತಿಗೆ ಸಕಲ ಸನಾತ್ರೆಗೆ 


ಅಡವಿ ಪಟ್ಟಣವಾಗಿ ಗಿರಿತುರಗ ರಥವಾಗಿ 

ಮೃಡ ಪಾರ್ವತಿಯು ಬಂದು ಕಥೆಯ ಹೇಳೇ 

ಅವಿಯೊಳಗೆ ನೋಹಿಯನೂತದ್ದು 
ಪೊಡವಿಯೊಳಗೆಲ್ಲಾಸಾರಿದರೂ ॥17॥ ಜ್ಯೋತಿಗೆ ಸಕಲ ಸನಾತ್ರೆಗೆ 


ಇವ ಜು ಬು ಚ 


-111- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪಾರ್ವತೀ ಕಲ್ಯಾಣ 


(ಈ ಹಾಡನ್ನು ಹೇಳಿಕೊಂಡೇ ಸ್ತ್ರೀಯರು ಪೂಜೆಯನ್ನು ಮಾಡಬಹುದು. 
ಆತ ಹಿಂದೆ ನೀಡಿದ ಮಂತ್ರವಿಧಾನವನ್ನು ಅನುಸರಿಸುವ ಅವಶ್ಯಕತೆ 
ಇರುವುದಿಲ್ಲ.) 

ಅಂಗಜ ಜನಕಗೆ ಮಂಗಳ ಮಹಿಮಗೆ 

ಹಿಂಗದೆ ಲಕ್ಷ್ಮಿಗೆರಗುವೆವು | 

ಹಿಂಗದೆ ಪ್ರೇಮದಾನಂದತೀರ್ಥರ 

ಪಾದಾಂಬುಜಕ್ಕೆರಗಿ ವಂದಿಸುವೆನು ॥1॥ 


ಗಂಗೆಯ ಜಡೆಯಲ್ಲಿಧರಿಸಿಪ್ಪದೇವನೆ 

ನಂದಿವಾಹನನೆ ಶಂಕರನೆ । 

ಅಂಬಿಕದೇವಿಯ ಅಮರವಂದಿತನೆ 

ನಂಜುಂಡ ಪಾಲಿಸು ನಿಜಮತಿಯ ॥2॥ 
ಶಿವಕಥೆಗಳ ಕೇಳಿ ಭವಬಂಧ ಹರಿವುದು 

ಶಿವನ ಪ್ರಾರ್ಥನೆಯ ಮಾಡಿದರೆ । 

ಮನದ ಇಷ್ಟವು ಬೇಕಾದವರಂಗಳ 

ಪರಮೇಶ್ವರ ಕರುಣಿಸುವ 31 
ಒಂದು ದಿವಸ ಗಿರಿರಾಜ ಓಲಗದಿ 

ಆನಂದದಿಂದಲಿ ಕುಳ್ಳಿರಲು । 

ಅಂದಿಗೆ ಕಿರುಗೆಜ್ಜೆಘಲಿರೆನ್ನುತಲಿ ಬಾಲೆ 

ಬಂದಳಾಗಲೆ ಪಾರ್ವತಿಯು ॥4॥ 
ಆವಣಿ ವಾಲೆಯು ಅಲಿಗಲಿಗಾಡುತ್ತ 

ಹೂವಿನ ಜಡೆ ನಲಿಯುತಲಿ । 

ಆಭರಣವು ಘಮ್ಮುಪಲಿರೆನ್ನುತಲಿ ಬಾಲೆ 

ಬಂದಳಾಗಲೆ ಪಾರ್ವತಿಯು ॥5॥ 


-112- 


ಜ್ಯೋತಿರ್ಭೀಮೇಶ್ವರ ವ್ರತ 


ಬಂದ ಮಗಳ ಬಿಗಿದಪ್ಪಿ ಮುದ್ದಾಡುತ್ತಾ 

ಚೆಂದದಿ ತೊಡೆಯ ಮೇಲಿಟ್ಟು! 

ಮುಂಗುರುಳನು ವಾ ಸರಿಸುತ್ತಾ ಮೋಹದಿ 

ಚೆಂದದಿ ಗಿರಿರಾಜನಿದ್ದ ॥6॥ 


ಗಗನ ಮಾರ್ಗದಿ ವೀಣೆ ಸ್ವರಗೈಯುತ್ತಾ 

ಬಂದ ನಾರದ ನೋಲಗಕೆ । 

ಬಂದ ಮುನಿಗೆ ಷೋಡಶೋಪಚಾರವು 

ವಂದನೆಗಳ ಮಾಡುವರು ॥7॥ 


ವಂದಿಸಿ ಕರಮುಗಿಯುತಲಿ ಗಿರಿರಾಜ 

ಇಂದು ಕೃತಾರ್ಥ ತಾನೆಂದ । 

ಪುತ್ರಿಯು ಅತಿ ಜಾಣೆ ಕಡು ಚೆಲುವೆಯು 

ಮಕ್ಕಳೊಳಗೆ ಮಾಣಿಕ್ಯವು ॥8॥ 


ತಕ್ಕ ವರನ ಕಾಣೆ ಸುರನರಾದಿಗಳಲ್ಲಿ 

ಪುತ್ರಿಗೆ ವರನ್ಯಾರೆಂದ । 

ಮುನ್ನಿವಳ ಹೋಲುವ ಸತಿಯರ ನಾಕಾಣೆ 

ನನ್ನ ಮಗಳ ಚೆಲುವಿಕೆಯ ॥9॥ 


ಕನ್ನಿಕೆ ಯಾರಿಗೆ ಕೊಡಲೆಂದೆನುತಲಿ 

ಬಣ್ಣಿಸಿದನು ಗಿರಿರಾಜ । 

ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ 

ಪತಿನಿಂದ್ಯವ ಕಿವಿಲಯಲ್ಲಿ ಕೇಳಿ ॥101 
ತಂದೆಯ ಮುಂದೆ ಶರೀರವ ಬಿಟ್ಟಳು 

ಬಂದಳು ನಿನ್ನರಮನೆಗೆ | 

ಎಷ್ಟು ಜನ್ಮದ ತಪಸಿನ ಫಲದಿಂದ 


ಪಾರ್ವತಿ ಮಗಳಾಗಿ ನಿನಗೆ "MLN 


-113- 


ಜ್ಯೋತಿರ್ಭೀಮೇಶ್ವರ ವ್ರತ 


ಭೂತೇಶ ಶಿವಬಂದು ಅಳಿಯನಾಗುವ 
ಪುಣ್ಯರಾಶಿ ನಿನಗೆ ಸರಿಯುಂಟೆ । 


ಸಕಲ ಲೋಕೇಶನೆ ಅಳಿಯನಾಗುವನು 

ಸಕಲ ಲೋಕದ ತಾಯಿ ಮಗಳು ॥12॥ 
ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ 

ಸುಕೃತವನೇನ ಬಣ್ಣಿಸುವೆ । 

ಇಂತೆಂದು ರಾಯದ ಕೊಂಡಾಡಿ ನಾರದ 

ಇಂದ್ರ ಲೋಕಕೆ ಮುನಿಹೋದ 131 


ಇಂದು ಮೌಳಿಯ ಮನದಲ್ಲಿ ಧ್ಯಾನಿಸುತ್ತ 

ಚೆಂದದಿ ಗಿರಿರಾಜನಿದ್ದ । 

ಕೇಳುತ್ತ ಪಾರ್ವತಿ ಬಹಳ ಸಂತೋಷದಿ 

ತಾಯಿ ತಂದೆಗೆ ಅಭಿನಮಿಸಿ 14 
ಸೋಮಶೇಖರನನ್ನು ತಪದಿಂದ 

ಓಲಿಸುವೆ ಬೇಗ ಎನ್ನನು ಕಳುಹೆಂದ್ಲು! 

ತುಪ್ಪಅನ್ನವನುಂಡು ಪಟ್ಟೆಮಂಚದಲಿರುವ 

ಚಿಕ್ಕವಳಿಗೆ ತಪಸುಂಟೆ 11151 


ಬಾಲೆ ನಿನ್ನನು ಬಿಟ್ಟು ಇರುವುದೆ ನಾವೆ 

ಹ್ಯಾಂಗೆ ಅರಣ್ಯದಲಿ ಹೇಗಿರುವೆ । 

ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ 

ಸುಮ್ಮನೆ ನಮಗೊಲಿಯುವನೆ 16 
ನಿಮ್ಮಅನುಜ್ಞೆಯ ಮೇಲೆ ತಪವನ್ನು 

ಮಾಡುವೆ ಸೋಮಶೇಖರನ ಮೆಚ್ಚಿಸುವೆ | 

ಭಾವ ಭಕ್ತಿಯಿಂದ ಭಜಿಸಿದಲ್ಲದೆ ಶಿವ 

ಪ್ರೇಮದಿ ನಮಗೊಲಿಯುವನೆ 171 


-114- 


ಜ್ಯೋತಿರ್ಭೀಮೇಶ್ವರ ವ್ರತ 


ಈಗ ನಿಮ್ಮಮಜ್ಜೆಯ ಮೇಲೆ ತಪವನ್ನು 
ಮಾಡಿ ನಾಗಭೂಷಣನ ಮೆಚ್ಚಿಸುವೆ | 


ಮಗಳ ಮಾತನು ಕೇಳಿ ತಲೆ ತೂಗಿ ಗಿರಿರಾಜ 
ನರರೂಪಿನ ನಾರಿಯಲ್ಲ 111811 


ಹರನ ಶರೀರದ ಅರ್ಧಾಂಗಿ ಇವಳೆಂದು 

ಮಗಳ ತಪಕೆ ಕಳುಹಿದನು । 

ಮಗಳಿಗೆ ಅಂಗರಕ್ಷೆ ಪರಿವಾರವು 

ವನದ ಸುತ್ತಲು ನಿಲ್ಲಿಸಿದನು Io 
ನಡೆದಳು ಪಾರ್ವತಿ ವನಕೆ ಸಂತೋಷದಿ | 

ಹರನ ಪಾದವ ಧ್ಯಾನಿಸುತ್ತಾ । 

ಮಿಂದಳು ನದಿಯಲ್ಲಿ ನಾರು ಸೀರೆಯನುಟ್ಟು 

ಅಂಗನೆ ಜಡೆಗಳ ಹೆಣೆದು 120 


ಅಂಗನೆ ವಿಭೂತಿ ರುದ್ರಾಕ್ಷಿ 

ಆನಂದದಿಂದಲಿ ಧರಿಸಿದಳು । 

ಅಷ್ಟದಿಕ್ಕಿಗೆ ಕೈಯ್ಯ ಮುಗಿದು ಪ್ರಾರ್ಥಿಸಿಕೊಂಡು 

ನಿಷ್ಠೆಯಿಂ ತಪವ ನಿಶ್ಚಯಿಸಿ ॥21॥ 
ಮುಕ್ಕಣ್ಣಹರನ ಮೂರುತಿಯನು ಧ್ಯಾನಿಸುತಲಿ 

ಮಿತ್ರೆ ತಾ ತಪಸು ಮಾಡಿದಳು । 

ಬಂದನು ಒಬ್ಬ ರಾಕ್ಷಸ ಮಾಯ ರೂಪಿನಲಿ 

ಅಂಗನೆಯನು ಮಾತಾಡಿಸಿದನು 1220 
ಚೆಂದುಳ್ಳ ಹೆಣ್ಣೆ ನಿನ್ನ ಕೊಂಡ್ಹೋಗಿ ಎನ್ನ 

ಅಂಗನೆಯನು ಮಾಡಿಕೊಂಬೆ। 

ಎಂದಸುರನ ಧ್ವನಿ ಕೇಳುತ್ತ ಪಾರ್ವತಿ | 

ಕಂಗಳು ತೆರೆದು ನೋಡಿದಳು 1230 


-115- 


ಜ್ಯೋತಿರ್ಭೀಮೇಶ್ವರ ವ್ರತ 


ನಿಂದುಗ ದೃಷಿಲಿ ನೋಡಲು ಅಸುರನು 
ಬೆಂದು ಹೋದನು ಆ ಕ್ಷಣವೇ | 


ನೋಡಲು ಆಸುರನು ಬೂದಿಯಾಗ್ಲೋಗಲು 
ಪಾರ್ವತಿ ಮನದಲ್ಲಿಮರುಗಿ 112411 


ಯಾರು ಬಂದರು ಗಂಡು ಹೆಣ್ಣಾಗಲಿ ಎಂದು 

ಬಾಲೆ ತಾ ಶಪಿಸಿ ನುಡಿದಳು । 

ಹರನೊಬ್ಬನಲ್ಲದೆ ಸುರನರಾದಿಗಳು 

ಮೃಗಕುಲ ಪಕ್ಷಿಜಾತಿಗಳು 1251 


ವನಕೆ ಬಂದರೆ ಗಂಡು ಹೆಣ್ಣಾಗಲಿಯೆಂದು 

ವನಿತೆ ತಾ ಶಪಿಸಿ ನುಡಿದಳು । 

ಇಂತೆಂದು ಶಾಪವ ಕೊಟ್ಟು 

ಕಂಗಳು ಮುಚ್ಚಿನಿಂದಳು ತಪವ ನಿಷ್ಠೆಯಲಿ 261 


ಆರು ತಿಂಗಳು ತಪಸನು ಮಾಡಲು ಬಾಲೆ 

ಪಾಲಲೋಚನ ತಾನರಿತು | 

ಪಾರ್ವತಿ ತಪದಿಂದ ಬಳಲಿದಳೆನ್ನುತಲಿ 

ಬೇಗದಿಂದಲಿ ಶಿವ ಬಂದ 1271 


ನಂದಿ ಸಕಲ ಪರಿವಾರವೆಲ್ಲವನು 

ಹಿಂದೆ ನಿಲ್ಲಿಸಿದನಾಕ್ಷಣದಿ । 

ಬಂದನು ಶಿವ ತಾನು ವಿಪ್ರವೇಷದಲ್ಲಿ 

ಅಂಗನೆಯನು ಮಾತಾಡಿಸಿದನು 1281 
ಬಂದದ್ದನರಿಯದೆ ಬಾಲೆಕಂಗಳು ಮುಚ್ಚಿ 

ನಿಂದಳು ತಪದ ನಿಷ್ಠೆಯಲಿ । 

ಅಂಗನೆ ಧ್ಯಾನಿಪ ಮೂರ್ತಿಯ ಸೆಳೆದನು 

ಕಂಗಳು ತೆರೆದು ನೋಡಿದಳು 1291 


-116- 


ಜ್ಯೋತಿರ್ಭೀಮೇಶ್ವರ ವ್ರತ 


ನಾರಿ ನಿನ್ಯಾತಕೆ ತಪವನ್ನು ಮಾಡುವೆ 
ಯಾರ ಚಿಂತಿಸುವೆ ಚಿತ್ತದಲಿ । 

ಏನು ಇಷ್ಟವು ಮನಸಿನ ಬಯಕೆಗಳೆಂದು 
ಕೇಳಿದನಾ ವಿಪ್ರನಗುತ 

ಚಂದ್ರಶೇಖರ ತನ್ನ ಪತಿಯಾಗಬೇಕೆಂದು 
ನಿಂದೆನು ತಪದ ನಿಷ್ಠೆಯಲಿ । 


ಸೋಮಶೇಖರ ತನ್ನ ಪತಿಯಾಗಬೇಕೆಂದು 


ಮಾಡಿದ ತಪದ ನಿಷ್ಠೆಯಲಿ 


ಹುಚ್ಚುಮರುಳು ಮಂಕು ಚಿಕ್ಕ ಬುದಿಟಛಿಯು 


ನಿನಗೆ ಚಿತ್ರದ ಭ್ರಮೆ ಹಿಡಿದುಹುದೆ । 
ಮುಕ್ಕಣ್ಣಶಿವನ್ಯಾವ ಚೆಲುವನು 


ಎಂದು ಹೇಳಿ ಮಿತ್ರೆ ನೀನು ಬಯಸಿದೆಯೆ 


ರೂಪಿಲ್ಲಗುಣವಿಲ್ಲಶ್ರೀಕಾರ ಮೊದಲಿಲ್ಲ 
ಬೇಕೆಂಬೊ ಐಶ್ವರ್ಯವಿಲ್ಲ! 

ಪಿನಾಕಿ ಮದುವೆಯಾಗಿ ಏನುಂಡೆ ನೀನು 
ವನಿತೆ ನಿನಗೆ ಗುಣವಿಲ್ಲ 


ಅರಿಯದವಳು ನೀನು ಹರನು ಮುದುಕನು 


ವರ ಅವ ನಿನಗೆಂತಾಗುವನು | 
ನಗುವರು ಎಲ್ಲತಪವನ್ನು ಮಾಡಿ 
ಮುದಿಯಾನ ಗೌರಿ ಪಡೆದಳೆಂದೆನುತಾ 
ಹರನ ಬೇಕೆಂಬೊ ಹೆಣಕ್ಟಳ ನಾ ಕಾಣೆ 
ಮರುಳು ನೀನೊಬ್ಬಳ ಕಂಡೆ | 
ನಗುವರು ನಿನ್ನ ಸಂಗಾತಿಯರೆಲ್ಲರೂ 
ಬಿಡು ತಪವನು ಗುಣವಲ್ಲ 


-117- 


11301 


॥1311 


113211 


11330 


11341) 


11351 


ಜ್ಯೋತಿರ್ಭೀಮೇಶ್ವರ ವ್ರತ 


ಈ ಪರಿ ಶಿವನ ನಿಂದಿಸಿ ನುಡಿಯಲು. 

ಕಾಂತೆ ಕೋಪ ಉಕ್ಕುತ್ತಾ ಒಡಲೊಳಗೆ | 

ಪಿನಾಕಿಯ ಮಹಿಮೆ ನೀನೇನು ಬಲ್ಗೆಯೇ 

ಕಾಕು ಬ್ರಾಹ್ಮಣನೇ ಹೋಗೆಂದಳು 361 


ಇಂದ್ರಾದಿ ಕೋಟಿ ದೇವರ್ಕಳೆಲ್ಲರು ಶಿವನ 

ಅಂಘ್ರಿನಿಂದ್ವಾಲೈಸೋರು । 

ನಂದಿ ವಾಹನ ಮಹಿಮೆ ಏನು ಬಲ್ಲೆಯೊ 

ಮಂದಮತಿಯೆ ಹೋಗೆಂದಳು 137M 


ತೆತ್ತೆಸೆ ಕೋಟಿ ದೇವರ್ಕಳೆಲ್ಲರು ಶಿವನ 

ಹತ್ತಿರ ನಿಂದೊಲೈಸೋರು | 

ಪ್ರತ್ಯಕ್ಷ ಶಿವನ ಮಹಿಮೆ ಏನು ಬಲ್ಗೆಯೊ 

ಹುಚ್ಚು ಬ್ರಾಹ್ಮಣನೇ ಹೋಗೆಂದಳು 381 


ಮಿತ್ರೆ ತಾ ನುಡಿದಳು ವಿಪ್ರನೆಂದು ಬಿಟ್ಟೆ 

ಮತ್ತೊಬ್ಬರಾದರೆ ಈಗ | 

ತಕ್ಕ ಬುದ್ಧಿಯನ್ಹೇಳಿ ಕಳುಹುವೆ 

ಇಷ್ಟರಲ್ಲೆಹೋಗೆಂದಳು 390 
ನೋಡಿದನು ಪಾರ್ವತಿ ಮನದ ಭಕ್ತಿಗಳನ್ನು 

ಬೇಗದಿ ಶಿವ ಕೈಯ ಹಿಡಿದ । 

ನೋಡುತ್ತ ನಡುಗುತ್ತ ಅಂಜುತ್ತಲೇ ಶಿವ 


ಎದಿ 


ತೋರಿದನೇ ನಿಜ ರೂಪ 11401 
ಜಾನ್ನವಿ ಜಡೆಯಲ್ಲಿ ಪಾಲದಿ ಚಂದ್ರರು 
ಮೂರು ಕಣ್ಣಿನ ಮುಖಕಾಂತಿ । 


ನೀಲಕಂಠನು ಚತುರ್ಭುಜ ಮೂರ್ತಿಯ 
| ಬಾಲೆಗೆ ಶಿವ ತೋರಿಸಿದ 114111 


-118- 


ಜ್ಯೋತಿರ್ಭೀಮೇಶ್ವರ ವ್ರತ 


ಬಿಡಿಸಿದ ಜಡೆನಾರು ಸೀರೆಯ ಶಿವ ತಾನು 
ಕೊಡರಿಂದ ಮೈಯ ಧೂಳುಗಳ । 


ಕೊಡಿಸಿದ ಸರ್ವಾಭರಣವ ಗೌರಿಗೆ 

ಉಡಿಕೊಟ್ಟದಿವ್ಯಾಂಬರವ 4211 
ಬಳಲಿದಳೆನ್ನುತ್ತ ಗಿರಿಜೆಯ ಮನ್ನಿಸಿ 

ತೊಡೆಯ ಮೇಲೆ ಕುಳ್ಳಿರಿಸಿ | 

ಬಂದರು ನಂದಿ ಸಮಸ್ತರು ಸಹಿತವಾಗಿ 

ಕರೆದರು ಹೂವಿನ ಮಳೆಯ 1431 
ಕಾಮಧೇನು ಕಲ್ಪವೃಕ್ಷವು ತುಂಬುರು... 

ನಾರದ ರಂಭೆ ಊರ್ವಶಿಯು | ' 

ದೇವೇಂದ್ರರು ಅಷ್ಟದೊರೆಗಳು ವಸುಗಳು 

ವಿವಾಹಕ್ಕೆ ಬಂದರತಿಯಲಿ " 11441 


ಮುನ್ನೂರು ಮೂವತ್ತು ಮೂರು ಕೋಟಿ ದೇವರು 

ಬ್ರಹ್ಮದೇವರು ಹರಿಸಹಿತ । | 

ಪನ್ನಗಧರನ ಮಹಿಮೆ ನೋಡಬಂದರು 

ಉನ್ನಂತ ಅಧಿಕ ಸಂಭ್ರಮದಿ 1451 
ಪಾರ್ವತಿಗೆ ಶಿವ ಒಲಿದನು ಎಂದ್ಹೇಳಿ 

ಬೇಗದಿ ಗಿರಿರಾಜಗ್ಬೇಳೆ । 

ಬಹಳ ಸಂತೋಷದಿ ಬಂದನು ಗಿರಿರಾಜ 

ದೇವನಂಪಘ್ರಿಗೆ ನಮಿಸಿದನು 1461 
ಭಕ್ತವತ್ಸಲ ಕರುಣಾಕರ ಶಂಕರ 

ರಕ್ಷಿಸಬೇಕು ನೀವೀಗ । 

ಭಕ್ತಿಯಿಂದಲಿ ಗಿರಿರಾಜ ಸ್ತುತಿಸಿದ 

ಅರ್ತಿಲಿ ಶಿವಮನ್ನಿಸಿದ 147 


-119- 


ಜ್ಯೋತಿರ್ಭೀಮೇಶ್ವರ ವ್ರತ 


ಚಂದ್ರಶೇಖರ ಪಾರ್ವತಿದೇವಿ ಸಹಿತ 

ಹೊನ್ನಂದಣವ ಏರಿದರು । 

ಭೋರೆಂಬ ವಾದ್ಯಮುತ್ತೈದೆಯರು 

ಪಾಡಲು ಬಂದರು ಮಾವನ ಮನೆಗೆ 4811 


ಬಾಗಿಲಲ್ಲಿಹರನ ಪಾರ್ವತಿಯ ಪಾದವ 

ತೊಳೆದು ಆರುತಿಗಳನು ಎತ್ತಿದರು । 

ಆರುತಿಗಳನ್ನೆತ್ತಿ ವೇದಮಂತ್ರಗಳಿಂದ 

ದೇವ ಬಂದನು ಮಂಟಪಕೆ 1491 


ಎಡದಲ್ಲಿ ಬ್ರಹ್ಮನು ಬಲದಲ್ಲಿ ಶ್ರೀವಿಷ್ಣು 

ನಡುವೆ ಶಂಕರನು ಕುಳ್ಳಿರಲು | 

ಸುರನರಾದಿಗಳು ಚಾಮರವ ಬೀಸುತಲಿರೆ 

ಹರನು ಕುಳ್ಳಿರೆ ಶೀವಿಯಲಿ ॥50॥ 


ತೆತ್ತಿಸೆ ಕೋಟಿ ಸೂರ್ಯಪ್ರಕಾಶದಿ 

ಇಟ್ಟಾಭರಣವು ಹಳೆಯೆ । 

ಕಟ್ಟಿದ್ದ ಬಾಷಿಂಗ ಕೈಯ ಕಂಕಣದಿಂದ 

ಒಪಿದ ಶಿವ ಹಸೆಯ ಮೇಲೆ 15111 


ಮುಡಿದ ಹೂವಿನ ಜಡೆ ಹರಳೋಲೆ ಬಂದಿಯ 

ಕಡಗ ಕಂಕಣ ಬಾಷಿಂಗವು | 

ಉದಯದ ರವಿಕೋಟಿ ಹೊಳೆದಂತೆ ಪಾರ್ವತಿ 

ಹರನ ಸನ್ನಿಧಿಯಲ್ಲೊಪಿದಳು 521 
ನವರತ್ನ ಪೀಠದಿ ಹರ ಬಂದು ಕುಳಿತಿರೆ 

ಗಿರಿರಾಜ ಮೇನಕೆ ಸಹಿತ । 

ಹರನ ಪಾದವನು ತೊಳೆದು ತೀರ್ಥವನು 

ಶಿರದಲ್ಲಿಧರಿಸಿದನಾಗ W531 


-120- 


ಜ್ಯೋತಿರ್ಭೀಮೇಶ್ವರ ವ್ರತ 


ಮಾಡಿದರು ಮಧುಪರ್ಕ ಪೂಜೆಯ 

ಆಭರಣ ಸಕಲ ಸಂಭ್ರಮದಿ । 

ಪೂಜೆಯ ಮಾಡಿದರು ಹರನ ಪಾದಗಳಿಗೆ 

ಧಾರೆಯನೆರೆದ ಶೀಘ್ರದಲಿ 1541 


ಚಿಕ್ಕವಳು ನಮ್ಮ ಅರಿಯದ ಬಾಲೆಯು 

ರಕ್ಷಿಸಬೇಕು ಪಾರ್ವತಿಯ । 

ಪ್ರತ್ಯಕ್ಷ ಶಿವನಿಗೆ ಧಾರೆಯ ನೆರೆದನು 

ಉತ್ಸಾಹದಿ ಗಿರಿರಾಜ ॥55॥ 
ಈ ಪರಿಯಲಿ ದಿವಸ ನಾಲ್ಕು ಸಂಭ್ರಮಣ 

ಅನೇಕ ಉತ್ಸವಗಳ ನಡೆಸಿ । 

ಪಿನಾಕಿಗೂ ಗೌರಿಗೂ ನಾಗವಲ್ಲಿಯ ಮಾಡಿ 

ಬೇಕೆಂಬೊ ಉಡುಗೊರೆಯನಿ3' ॥561 
ಭಕ್ಷ್ಯಪಾಯಸ ಫೃತ ಮೃಷ್ಠಾನ್ನವು ಮಧು 

ಮಕ್ಕಳೆಲ್ಲರ ಪಂಕ್ತಿಯಲಿ | 

ಚಿತ್ರಾನ್ನಗಳಿಂದ ವಿಪ್ರವರಣಿಸಿದೆ 

ಕೊಟ್ಟನೊ ವೀಳ್ಯ ದಕ್ಷಿಣೆಯ 1571 
ಬಾಲೆಯರಿಗೆ ಮರದ ಬಾಗಿನಗಳ ಕೊಟ್ಟು 

ಬಂದವರನ್ನು ಮನ್ನಿಸಿದ । 

ಕದಳಿ ತೆಂಗಿನಕಾಯಿ ಪದುಮತಾವರೆ ಹೂವು 

ಅರಳು ಮಲ್ಲಿಗೆ ಹೂವೀಳ್ಯವನು ॥581 
ಪರಮೇಶ್ವರನಿಗೆ ಕಾಣಿಕೆಯಿತ್ತರು ನಿಜ 

ಭಕ್ತರೆಲ್ಲ ವಂದಿಸುತ್ತಾ । 

ಅಷ್ಟದಿಕ್ಕಿನ ರಾಯರುಗಳು ದೊರೆಗಳು 

ನಿಷ್ಠೆಯಿಂದಲಿ ತಪದಿ ಯಷಿಗಳು Sol 


-121- 


ಜ್ಯೋತಿರ್ಭೀಮೇಶ್ವರ ವ್ರತ 


ಪಟ್ಟವಾಳಿಯ ಚೌಳಿಯನೊದಿಸಿದರು 

ಪ್ರತ್ಯಕ್ತಶಿವಗೂ ಪಾರ್ವತಿಗೂ | 

ಪೀತಾಂಬರ ಸೆರಗಿನ ಸೀರೆ ಹಚ್ಚಡ 

ನೂತನ ದಿವ್ಯಾಂಬರವು 11601 


ಪ್ರೀತಿಲಿ ನಾರಾಯಣರೋದಿಸಿದರು ಸಂಪ್ರೀತಿಲಿ 

ಶಿವಗೂ ಪಾರ್ವತಿಗೂ | 

ಸಣ್ಣಂಚಿನ ಸೀರೆ ಚಿನ್ನದ ಸೆರಗಿನ 

ಉನ್ನತದಿವ್ಯಾಂಬರವು 16111 


ಬ್ರಹ್ಮದೇವರು ಜವಳಿಯನೋದಿಸಿದರು 

ಪನ್ನಗಧರಗೂ ಪಾರ್ವತಿಗೂ | 

ಮಿತ್ರೆ ಮೇನಕಾದೇವಿ ಮುತ್ತಿನ ಹಸೆಯಿಟ್ಟು 

ತಟ್ಟೆಯಲಿ ಹೊಸ ಮುತ್ತು ತುಂಬಿ 162/1 


ಪಟ್ಟೆಯನುಡಿಸಿ ಪಾರ್ವತಿಯ ಬಟ್ಟನು 

ಉಟ್ಟು ಮುತ್ತು ಸೊಬಲನು ತುಂಬಿದಳು । 

ಅಪಿಕೊಳ್ಳುತ ಮುದ್ದಾಡಿ ಬುದ್ದಿಯನ್ನೇಳಿ 

ಮಿತ್ರೆ ಮೇನಕೆ ಗಿರಿರಾಜ 631 
ಅಕ್ಕ ಪಾರ್ವತಿ ನಿನ್ನ ಬಿಟ್‌ ಹ್ಯಾಗೆ ಇರುವೆವು 

ಅರ್ತಿಯಿಂದಲಿ ಬಂದರವರು । 

ಹಿಡಿದರಿಶಿನ ಬಣ್ಣ ಬಂಡಾರ ವಸ್ತುವು 

ವಡವೆಯು ಕಂಚು ಮುಟ್ಟುಗಳು 1641 
ಹರಿವಾಣ ಪೆಟ್ಟಿಗೆ ಜವಳಿಯ ಪಿಂಡಿಯು 

ಮಗಳಿಗೆ ಬಳುವಳಿಯಿಟ್ಟು। 

ರಜತಗಿರಿಯ ಕೈಲಾಸಕ್ಕೆ ಬಂದಾರು 

ಗೃಹಪ್ರವೇಶದ ಉತ್ಸವ 16511 


-122- 


ಜ್ಯೋತಿರ್ಭೀಮೇಶ್ವರ ವ್ರತ 


ಹೋದಲ್ಲಿದೇವಪತ್ನಿಯರು ಆರುತಿಯನ್ನೆತ್ತಿ 

ನಾಗಭೂಷಣಗೂ ಪಾರ್ವತಿಗೂ | 

ಬಂದಲ್ಲಿ ದೇವಪತ್ನಿಯರು ಆರುತಿಯನ್ನೆತ್ತಿ 

ನಂದಿವಾಹನಗೂ ಪಾರ್ವತಿಗೂ 1661 


ನಿಂದಲ್ಲಿ ದೇವಪತ್ನಿಯರು ಆರುತಿಯನ್ನೆತ್ತಿ 

ಚಂದ್ರಶೇಖರಗೂ ಪಾರ್ವತಿಗೂ। 

ಬಂದನು ಕೈಲಾಸಗಿರಿಯಲ್ಲಿ ನಂಜುಂಡ 

ಲಿಂಗನಿದ್ದನು ಹರುಷದಲಿ 167 


ಅಂತಕಾಂತಕ ಬಂದು ಕಂತು ಸಂಹರ ಬಂದ 

ಶಂಕರ ಶಿವತಾನು ಬಂದ | 

ಕಾಂತೆ ಪಾರ್ವತಿದೇವಿ ಸಹಿತ ಬಂದಾನೆಂದು 

ಸಂತೋಷದಿ ಕಹಳೆ ಹಿಡಿದವು " 1681 


ದಾರವಾಳಿಯ ಸೀರೆ ಹೂವಿನ ಸರಗಳು 

ಬೇಗದಿ ಶಿವತರಿಸಿದನು । 

ಲಕ್ಷ್ಮೀಸರಸ್ವತೀ ದೇವಿಯರಿಗಿತ್ತನು 

ಅತ್ಯಂತ ಅಧಿಕ ಸಂಭ್ರಮದಿ 1691 


ಮುತ್ತೆ ದೆ ಹೇಳಿದರೆ ಇಟ್ಟೋಲೆ ಸ್ಥಿರವಾಗಿ 

ಕಕ್ಬಿಲ್ಲದವರು ಹೇಳಿದರೆ | 

ಕಕ್ಬಿಯು ಬರುವುದು ಬಡವರು ಹೇಳಿದರೆ 

ಹೆಚ್ಚಿನ ಪದವಿ ಸೇರುವುದು 1701 
ಬರಡು ಹೇಳಿದರೆ ಕಂದನ್ನೆತ್ತಿಕೊಂಬುವಳು 

ಹೆಳವ ಕೇಳಿದರೆ ನಡೆಯುವನು । 

ಮದುವೆಯಿಲ್ಲದವರು ಹೇಳಿದರೆ 

ವಿವಾಹ ಒದಗುತ್ತ ಕಂಕಣ ಬಹುದು 710 


-123- 


ಜ್ಯೋತಿರ್ಭೀಮೇಶ್ವರ ವ್ರತ 


ಸೋಮವಾರ ಅಮಾವಾಸ್ಯೆ ಶಿವರಾತ್ರಿ ಪೌರ್ಣಿಮೆ 

ಪಾಡ್ಯವು ಮನೆಮಂದಿಯಲ್ಲಿ। 

ಸೋಮಶೇಖರನ ವಿವಾಹವ ಹೇಳಿದರೆ 

ಬೇಡಿದಿಷ್ಟುರ್ಥ ಕೊಡುವನು 17211 


ಮಂಗಳ ಜಯವೆನ್ನಿ ಮಂಗಳ ಶುಭವೆನ್ನಿ 

ಚಂದ್ರಶೇಖರ ಪಾರ್ವತಿಯು । 

ಕಂಗಳು ತೆರೆದು ಕಟಾಕ್ಷದಿ ನೋಡಲು 

ಹಿಂಗೋದು ಸಕಲ ಪಾಪಗಳು 1730 


ಚಂದ್ರಶೇಖರ ಪಾರ್ವತಿ ದೇವಿ ಮದುವೆ 

ಚಂದದಿ ಹೇಳಿ ಕೇಳಿದರೆ । 

ತಂದೆ ಪುರಂದರವಿಠಲ ತಾನೊಲಿದು 

ಕುಂದದ ಭಾಗ್ಯ ಕೊಡುವನು 741 


॥ ಶ್ರೀ ಕೃಷ್ಣರ್ಪಣಮಸ್ತು ॥ 


-124- 


-125- 


ಜ್ಯೋತಿರ್ಭೀಮೇಶ್ವರ ವ್ರತ 


ಶಾಖಾವ್ರತದಲ್ಲಿ ಜ್ಯೋರ್ಭೀಮೇಶ್ವರ ಹಬ್ಬವು ಬರುತ್ತದೆ. ಆದ್ದರಿಂದ ವ್ರತಕ್ಕೆ 
ಬಾರದ ಪದಾರ್ಥಗಳಿಂದ ಅಡುಗೆಯನ್ನು ಮಾಡಬಾರದು. ಯಾರು ವ್ರತವನ್ನು 
ಮಾಡುವುದಿಲ್ಲವೋ ಅವರೂ ಕೂಡ ಅವ್ರತದ ಅಡುಗೆಯನ್ನು ಮಾಡಿ ದೇವರಿಗೆ 
ಸಮರ್ಪಿಸಬಾರದು. ಮತ್ತು ಹಬ್ಬದ ದಿವಸ ಅವ್ರತದ ಅಡುಗೆ ಮಾಡಬಾರದು. 
ವ್ರತದ ಅಡುಗೆಯನ್ನು ಮಾಡಬೇಕು. 


ಶಾಖಾವ್ರತದಲ್ಲಿ ಮಾಡಬಹುದಾದ ಅಡುಗೆಗಳು 


ಈ ವ್ರತದಲ್ಲಿ ಎಲ್ಲ ಬಗೆಯ ಬೇಳೆಗಳು ಬರುತ್ತದೆ. ಹಾಗೂ ಬೇಳೆಯಿಂದ 
ಮಾಡಿದ ಉದ್ದಿನಹಿಟ್ಟು, ಕಡಲೆಹಿಟ್ಟು ಮೊದಲಾದವುಗಳೂ ಕೂಡ ಬರುತ್ತದೆ. 
ಮೆಣಸಿನಕಾಯಿಯ ಬದಲು ಮೆಣಸನ್ನು, ಹುಣಸೇ ಹುಳಿಯ ಬದಲು ಮಾವಿನ 
ಚಟ್ಟನ್ನು ಮತ್ತು ನೆಲ್ಲಿಕಾಯಿಯ ಚಟ್ಟನ್ನು ಬಳಸಬೇಕು. ಕೆಲವರು ಸಾಸಿವೆಯನ್ನು 
ಉಪಯೋಗಿಸುತ್ತಾರೆ. 


ತೊಗರಿಬೇಳೆ ಹಾಗೂ ಹೆಸರುಕಾಳನ್ನು ಒಟ್ಟಿಗೆ ಬೇಯಿಸಿ, ಅದಕ್ಕೆ ಉಪ್ಪು ಹಾಗೂ 
ಬೆಲ್ಲವನ್ನು ಹಾಕಿ ಒಗ್ಗರಣೆಯನ್ನು ಹಾಕಿ ನೈವೇದ್ಯಮಾಡಬಹುದು. 


ಹೆಸರುಕಾಳಿನ ಪಲ್ಯ , ಕಡ್ಲೆಬೇಳೆಗಳ ಕೋಸಂಬರಿಗಳನ್ನು ಮಾಡಬಹುದು. 
ತೆಂಗಿನಕಾಯಿಯ ಚಟ್ನಿಯನ್ನೂ ಕೂಡ ಮಾಡಬಹುದು. 
ಶ್ಯಾವಿಗೆ ಪಾಯಸ 
ಅಕ್ಕಿಪಾಯಸ 
ಹೋಳಿಗೆ 
ರವೆ ಉಂಡೆ 
ಲಡು 


[2 


ಬೇಸನ್‌ ಲಡ್ಡು 
ಬುತ್ತಿ ಅನ್ನ 


* +x 3೫೩ ೫% ೯೩ *% 


-126- 


ಜ್ಯೋತಿರ್ಭೀಮೇಶ್ವರ ವ್ರತ 


ಜೇ ಅವಲಕ್ಕಿ 

* ಗೋಧಿಹಿಟ್ಟನ್ನು ಬೆರೆಸಿ ಮಾಡುವ ಬೋಂಡ 

ಇವುಗಳನ್ನು ಈ ಹಬ್ಬದಲ್ಲಿ ಮಾಡಬೇಕು. 

ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಮೊದಲಾದ ವ್ರತಕ್ಕೆ ಬಾರದ ಪದಾರ್ಥಗಳನ್ನು 
ಭಾರತ 

ಗೋಧಿ ಭಕ್ಷ್ಯ 

ಈ ಹಬ್ಬದಲ್ಲಿ ಗೋಧಿಯಿಂದ ಭಕ್ತ ವನ್ನು ಮಾಡಬೇಕೆಂಬ ಸಂಪ್ರದಾಯವಿದೆ. 
ಆದ್ದರಿಂದ ಲಕ್ಕೋಟೆ ಹೋಳಿಗೆಯನ್ನು ಮಾಡಬಹುದು. ಗೋಧಿಹಿಟ್ಟನ್ನು ನೀರಿನಲ್ಲಿ 
ಕಲೆಸಿ, ತುಪ್ಪಹಾಕಿ ಚೆನ್ನಾಗಿ ಕುಟ್ಟಬೇಕು. ನಿಂಬೆಹಣ್ಣಿನ ಗಾತ್ರಕ್ಕೆ ಮಾಡಿಕೊಂಡು 
ಮುಚ್ಚಿಡಬೇಕು. ಹೂರಣ ಮಾಡಿಕೊಳ್ಳಬೇಕು. ತುಪ್ಪಹಾಕಿ ಹೊಂದಿಸಿಕೊಳ್ಳಬೇಕು. 
ಸಿದ್ಧಪಡಿಸಿರುವ ಕಣಕವನ್ನು ಲಟ್ಟಿಸಿ ಹೂರಣವನ್ನು ಮಧ್ಯದಲ್ಲಿ ಸಮಾನವಾಗಿ ಸೇರಿಸಿ, 
ನಾಕು ಕಡೆಯನ್ನು ಮಡಿಸಿ, ಕಾವಲಿಯ ಮೇಲೆ ಬೇಯಿಸಬೇಕು. ಹೀಗೆ 
ಗೋಧಿಹಿಟ್ಟಿನಿಂದ ಹೋಳಿಗೆ ಮಾಡಿದರೆ ಲಕ್ಕೋಳಿಗೆ ಮಾಡುವುದು ವಿಶೇಷ. 


ಬೇಳೆ ಸಾರು 

ಹೆಸರು ಬೇಳೆ ಅಥವಾ ತೊಗರಿಬೇಳೆಯನ್ನು ಚೆನ್ನಾಗಿ ಬೇಯಿಸಬೇಕು. ಅದಕ್ಕೆ 
ಮಾವಿನಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಕರಿಮೆಣಸಿನ ಪುಡಿ, ಬೆಲ್ಲ 
ಇವುಗಳನ್ನು ಕುದಿಸಿ ತುಪ್ಪದ ಒಗ್ಗರಣೆಯನ್ನು ಹಾಕಿದರೆ ಸಾರು ಸಿದ್ಧವಾಗುತ್ತದೆ. 

ನೆಲ್ಲಿಚಟ್ಟು ಸಾರು . 

ನೆಲ್ಲಿಚಟ್ಟು, ಕರಿಮೆಣಸು, ತೆಂಗಿನಕಾಯಿ ಇವುಗಳನ್ನು ನುಣ್ಣಗೆ ರುಬ್ಬಿ, ನಾಕು 
ಲೋಟ ನೀರು ಬೆರೆಸಿ ಕುದಿಸಬೇಕು. ಉಪ್ಪು, ಬೆಲ್ಲವನ್ನು ಹಾಕಿ, ಒಗ್ಗರಣೆಯನ್ನು 
ಹಾಕಿದರೆ ನೆಲ್ಲಿಚಟ್ಟು ಸಾರು ಸಿದ್ಧವಾಗುತ್ತದೆ. 


-127- 


ಜ್ಯೋತಿರ್ಭೀಮೇಶ್ವರ ವ್ರತ 


ಅರಳುಪಲ್ಯ 
ತಕ್ಕಷ್ಟು ಅರಳನ್ನು ತೆಗೆದುಕೊಂಡು, ರುಚಿಗೆ ತಕ್ಕ ಬೆಲ್ಲ, ಉಪ್ಪು , ತೆಂಗಿನಕಾಯಿ, 
ಇವುಗಳನ್ನು ಸೇರಿಸಿ ಪಲ್ಯವನ್ನು ಸಿದ್ಧಗೊಳಿಸಬೇಕು. 


ಹೆಸರುಕಾಳು ಪಲ್ಯ 


ಹೆಸರುಕಾಳನ್ನು ಚೆನ್ನಾಗಿ ಬೇಯಿಸಿ ತೆಂಗಿಕಾಯಿ, ಒಗ್ಗರಣೆಗಳನ್ನು ಸೇರಿಸಿದರೆ 
ಪಲ್ಯವು ಸಿದ್ಧವಾಗುತ್ತದೆ. 


“ಬು ಜು ಬು 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಆಸ್ಕದುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಕಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 

॥ ಶ್ರೀಮದ್ವೇಶಾರ್ಪಣಮಸ್ತು ॥ 

* ಸೇ ಶೇಂ ಸೇ 


ಜ್ಯೊತಿರ್ಭೀಮೇಶ್ವರ ವ್ರತ ಎಂಬ ಈ ಕೃತಿಯು ಅಸ್ಕದ್ಳುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
೫ೇ ೫ 1 ೫% 


-128- 


' ಮಮ ಸ್ವಾಮೀ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಜ 4 


a, 


ಈ 
ಕಕ 
ಈ 4 
ಕೈ ಜ್‌ 
| ಡ 
NN 
pe 
dd 

ಸ 
೪ 


ಸಾ. ಟ್‌ 
ಕ 
4 


ಖ್ಯ 


ಸ 


ROE 


ದುರು ಶೀಮಧ್ರಾಚಾರ್ಯಿ ದಂತ ಪ್ರತಿಷ್ಠಾ! 
KO 560 08 
೬ ಗಿಲಿನಗರ, ಬೆಂಗಳೂರು - 560 085 _ 


ಪಲಿಪೂರ್ಣಫಲಕ್ಷಾಗಿ ಶಾಸ್ರೋಕ್ತಮಾರ್ಣದರ್ಶಿನಿ 


ಭಜನಮಾಲಾ 


ಇದು ಸ್ತ್ರೀಯರಿಗಾಗಿ 


ಎದ್ದಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ.), 
ಬೆಂಗಳೂರು. 


""ಭಜನಮಾಲಾ - ಇದು ಸ್ವೀಯರಿಗಾಗಿ'' ಶಾರ್ವರಿ ।। ಶ್ರಾವಣ ॥ ಶುದ್ಧ ಹುಣ್ಣಿಮೆ (ದಿನಾಂಕ 
03.08.2020) ಶುಭ ಪರ್ವ ಕಾಲದಲ್ಲಿಈ ಕೃತಿಯನ್ನು ಪಲಿಮಾರು ಮಠಾಧೀಶರಾದ ಶ್ರಿ ಶ್ರೀಶ್ರೀ 
ವ ತೀರ್ಥ ಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯ 
ದ ಶ್ರೀ ಲಕ್ಷ್ಮೀ- ಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ ಕ 2029 
© : No portion of this book or other books of the set of 30 can be 


published through Whatsapp or Facebook or by way of Scanning. 
Anybody indulging in such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ದಾಚಾರ್ಯಸಿದ್ದಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, 
ಬೆಂಗಳೂರು-85. 


ದೂರವಾಣಿ : 9141495120 


ಹಾಹಾರಕೆ ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಪ್ರತಿಗಳು : 1000 
ಪುಟಗಳು : vi+120=126 


ಅಕ್ಷರಜೋಡಣೆ : ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 
ಮೈಸೂರು. ೧ : 7899779255 


ಮುಖಪುಟ : ಶ್ರೀವಿಶ್ವಾತ್ಮಾ, ಕಾರ್ತಿಕ ಜೋಷಿ 
ಮುದ್ರಕರು : ಮುಕ್ತಿಪಥ ಮುದ್ರಣಾಲಯ 


(ಪಿ. ಮಂಜುನಾಥ) 
ಬೆಂಗಳೂರು. 


-11॥- 


ಬಹಳ ಚತುರೆಯೂ ವಿದ್ಯಾಪ್ರವೀಣಳೂ ಆದ ಕುಮಾರಿ॥। ಶ್ರಾವ್ಯ ಆಕಸ್ಮಿಕವಾಗಿ ಹರಿಪಾದ 
ಸೇರಿದ್ದಾಳೆ. ಕಲ್ಲಕುರ್ಚಿ ಫ್ಯಾಮಿಲಿಗೆ ಮಾಣಿಕ್ಯ ಪ್ರಾಯಳಾಗಿದ್ದ ಇವಳ ಸ್ಮರಣೆಗಾಗಿ ಈ 
ಜ್ಞಾನಸೇವೆಯನ್ನು ಮಾಡಲಾಗಿದೆ. ಇದರಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ಶ್ರಾವ್ಯಳಿಗೆ 
ತಲುಪಿ ಎಲ್ಲಾ ರೀತಿಯಲ್ಲಿಯೂ ಅವಳಿಗೆ ಶ್ರೇಯಸ್ಸಾಗಲಿ ಎಂದು ಪ್ರಾರ್ಥಿಸುತ್ತೇವೆ. 


| | ಕಲ್ಲಕುರ್ಚಿ ಫ್ಯಾಮಿಲಿ ಬೋಸ್ಟನ್‌ 
ಯು.ಎಸ್‌.ಎ. 
ವಿಷಯಾನುಕ್ರಮಣಿಕೆ 

1. ಭಗವಂತನ ಚಿಂತನೆ 1 
2. ಗುರುಮಂತ್ರ ಜಪ ಅರ್ಥ ಸಹಿತ 3 
3. ಕೃಷ್ಣಮಂತ್ರ ಜಪ ಅರ್ಥಸಹಿತ 9 
4. ಸ್ತ್ರೀಯರು ಜಪಿಸಬೇಕಾದ ಮಂತ್ರಗಳು 11 
5. ಹಂಸಮಂತ್ರ ಜಪ 12 
6. ನದ-ನದಿಗಳ ಸ್ಥರಣೆ 14 
7. ಮಾನಸ ಪೂಜೆ 14 
8. ಅಭಿಷೇಕದ ಹಾಡು 15 
9. ಅಲಂಕಾರದ ಹಾಡು 15 
10. ನೈವೇದ್ಯದ ಹಾಡುಗಳು 16 
11. ವಾಯುದೇವರ ಪೂಜೆ 18 
12. ತುಳಸೀ ಪೂಜೆ | 18 
13. ತುಳಸೀ ಹಾಡು 19 


೨1೪ - 


14. ತುಳಸೀ ಆರತಿ ಹಾಡು 20 


15. ಗೌರೀ ಪೂಜೆ 3 20 
16. ಹೊಸ್ತಿಲ ಪೂಜೆ 21 
17. ಲಕ್ಷ್ಮೀಶೋಭಾನೆ 21 
18. ಗಜೇಂದ್ರ ಮೋಕ್ಷ 30 
19. ಭಗವದ್ಗೀತೆ 36 
29. ನಾರಾಯಣವರ್ಮ 38 
21. ನಾರಾಯಣವರ್ಮ 41 
22. ನರಸಿಂಹ ಸುಳಾದಿ 42 
23. ಕಪಿಲ ಸುಳಾದಿ 45 
24. ಧನ್ವಂತರಿ ಸುಳಾದಿ 46 
25. ದುರ್ಗಾ ಸುಳಾದಿ 48 
26. ಪ್ರಾಣದೇವರ ಸುಳಾದಿ 51 
27. ಕನ್ನಡ ಲಘುವಾಯುಸ್ತತಿ 52 
28. ರುಗ್ಮಿಣಿ ಸ್ವಯಂವರ 53 
29. ನಳಚರಿತ್ರೆ 56 
39. ಸುಧಾಮ ಚರಿತ್ರೆ 99 
31. ಆರತಿ ಹಾಡುಗಳು 105 
32. ಶ್ರೀವಾದಿರಾಜರು ರಚಿಸಿದ ಅಕ್ಷಯಪಾತ್ರೆ ಹಾಡು 106 
33. ಕೃಷ್ಣಪಾರಿಜಾತದ ಹಾಡು 108 
34. ಸೃಷ್ಟಿಚಿಂತನೆ 112 
35. ಲಯ ಚಿಂತನೆ 114 
36. ತಾರತಮ್ಯ 114 


LR 


ಮುನುಡಿ 
RSE. 


ಸ್ತ್ರೀಯರ ಸಾಧನೆಗಾಗಿ ಈ ಪುಸ್ತಕವು ಹೊರಟಿದೆ. ಪ್ರಾರಂಭದಲ್ಲಿ ಗುರುಮಂತ್ರ 
ಹಾಗೂ ಕೃಷ್ಣಮಂತ್ರಗಳನ್ನು ಅರ್ಥಸಹಿತವಾಗಿ ನೀಡಲಾಗಿದೆ. ಅನಂತರ ಸ್ತ್ರೀಯರು 
ಮಾಡಬೇಕಾದ ಪೂಜಾ ಕ್ರಮವನ್ನು ಪದ್ಯರೂಪದಲ್ಲಿ ನೀಡಲಾಗಿದೆ. ತುಳಸೀ ಪೂಜೆ, 
ಗೌರೀಪೂಜೆ, ಹೊಸ್ತಿಲಪೂಜೆ ಇವೆಲ್ಲದರ ವಿಧಾನವನ್ನು ಹಾಡುಗಳ ಸಹಿತವಾಗಿ ಇಲ್ಲಿ 
ನೀವು ಕಾಣಬಹುದು. ಅನಂತರ ದಿನನಿತ್ಯ ಹೇಳಿಕೊಳ್ಳಬೇಕಾದ ಹಾಡುಗಳನ್ನು, 
ಸುಳಾದಿಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ನಿತ್ಯವೂ ಬೆಳಿಗ್ಗೆಯ ಹೊತ್ತಿನಲ್ಲಿಸೃಷ್ಟಿ ಚಿಂತನೆಯು 
ಮಾಡಬೇಕು ಮತ್ತು ರಾತ್ರಿಯ ಹೊತ್ತಿನಲ್ಲಿಲಯಚಿಂತನೆಯನ್ನು ಮಾಡಬೇಕು. ಅದನ್ನೂ 
ಕೂಡ ನೀವಿಲ್ಲಿ ಗದ್ಯರೂಪವಾಗಿ ಕಾಣಬಹುದು. ಎಲ್ಲ ಸಾಧಕಿಯರು ಇದರ 


ಸದುಪಯೋಗವನ್ನು ಪಡೆದುಕೊಳ್ಳಬೇಕು. 


ಅತ್ಯಂತ ಚತುರೆಯೂ, ಪ್ರವೀಣಳೂ ಆದ ಕುಮಾರಿ ಶ್ರಾವ್ಯಳು ಆಕಸ್ಥಿಕವಾಗಿ 

ಹರಿಪಾದವನ್ನು ಸೇರಿದ್ದಾಳೆ. ಈ ಗ್ರಂಥದಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ಇವಳಿಗೆ 

ದೊರಕಲಿ. ಶ್ರೀಹರಿ-ವಾಯು-ಗುರುಗಳ ಪೂರ್ಣಾನುಗ್ರಹವು ಪ್ರಾಪ್ತವಾಗಲಿ. ಇವಳ 

ಸ್ಮರಣೆಗಾಗಿ ಈ ಕೃತಿಯನ್ನು ಪ್ರಕಾಶನವನ್ನು ಮಾಡಿದ ಕಲ್ಲಕುರ್ಚಿ ಫ್ಯಾಮಿಲಿ ಬೋಸ್ಟನ್‌, 

ಯು.ಎಸ್‌.ಎ ಇವರಿಗೂ ಉತ್ತಮ ಸಾಧನೆಯು ನಡೆಯಲಿ. ಶ್ರೀನಿವಾಸ ಕಲ್ಲಕುರ್ಚಿ 

ಇವರ ಉಪಕಾರವನ್ನು ಎಂದೆಂದೂ ನಾನು ಮರೆಯಲಾರೆ. ಇವರ ಪ್ರೋತ್ಸಾಹಕ್ಕೆ ಅನಂತ 
ಕೃತಜ್ಞತೆಗಳು. 

ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 

ಸಂಪಾದಕರು, ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 

ಬೆಂಗಳೂರು 


|| ಶ್ರೀಃ ॥ 


ಭಗವಂತನ ಚಿಂತನೆ 
ಪ್ರತಿದಿನ ಪ್ರಾತಃಕಾಲ ತುಲಸೀವಂದನದ ನಂತರ ದೇವರ ಮುಂದೆ ಪಠಿಸಿರಿ 

ಅನಂತಕೋಟಿ ಬ್ರಹ್ಮಾಂಡನಾಯಕ ರಮಾಬ್ರಹ್ಮರುದ್ರೇಂದ್ರಾದಿವಂದ್ಯ ಭಕ್ತವತ್ತಲ 
ಭವರೋಗವೈದ್ಯ ಶರಣಾಗತವಜ್ರಪಂಜರ ಆಪದ್ಧಾಂಧವ ಅನಾಥಬಂಧೋ 
ಅನಿಮಿತ್ತಬಂಧೋ ಪತಿತಪಾವನ ಮಹಾರೋಗನಿವಾರಣ ಮಹಾದುರಿತನಿವಾರಣ 
ಮಹಾಭಯನಿವಾರಣ ಮಹಾಬಂಧವಿಮೋಚನ ಭಯಕೃತದ್ದಯವಿನಾಶನ 
ಕೃಪಾವಾರಿಧೇ ದೇವದೇವೋತ್ತಮ ದೇವಶಿಖಾಮಣೀ ಕಪಟನಾಟಕಸೂತ್ರಧಾರ 
ನಿತ್ಯರೊಳುನಿತ್ಯ ಸತ್ಯಸಂಕಲ್ಪಮುಕ್ತಾಮುಕ್ತನಿಯಾಮಕ ಮೋಕ್ಟಧರ ಸುವೈಕುಂಠಪತೇ 
ವೈಕುಂಠವಿಹಾರಿನ್‌ ತ್ರಿಧಾಮನ್‌ ತ್ರಿಗುಣವರ್ಜಿತ ಜಗಜ್ಜನ್ಮಾಧಿಕರಣ ಜಗತ್ಪತೇ 
ಜಗದತ್ಯಂತಭಿನ್ನ ಜಗದೀಶ ಜಗದುದ್ದಾರ ಜಗತ್ನಾಮಿನ್‌ ಜಗದ್ವಿಲಕ್ಷಣ ಜಗನ್ನಾಥ 
ವಿಶಕುಟುಂಬಿನ್‌ ವಿರಾಟಮೂರ್ತೇ ಹೇ ಮಂಗಳಾಂಗ ಹೇ ಶುಭಾಂಗ 
ಪರಮಮಂಗಳಮೂರ್ತೇ ಕೋಮಲಾಂಗ ನೀಲಮೇಘಶ್ಯಾಮ ಇಂದುವದನ 
ಬಹುಸುಂದರ ಇಂದಿರಾವಂದಿತಚರಣ ವ್ರಕೋದರವಂದ್ಯ ಕೇಶವಾದಿರೂಪ 
ಅಜಾದಿರೂಪ ವಿಶ್ವಾದಿರೂಪ ಆತ್ಮಾದಿರೂಪ ಅನಿರುದ್ಧಾದಿರೂಪ 
ಅನ್ನಮಯಾದಿರೂಪ ಅನೇಕಮಂತ್ರ ಪ್ರತಿಪಾದ್ಯ ಸರ್ವಸಾರಭೋಕ್ತಃ 
ಅಷ್ಟೈಶ್ಚರ್ಯಪ್ರದಾತಃ ಶ್ರೀಂಕಾರಶಬ್ದವಾಚ್ಯ ವಿಶಿಷ್ಟತಾರತಮ್ಯವಾಚ್ಯ 
ಅನಂತಾನಂತಶಬ್ದವಾಚ್ಯ ಅಣುಮಹದ್ರೂಪ ಶಂಖಚಕ್ರಪೀತಾಂಬರಧಾರಿನ್‌ 
ಕಮಲಾಕ್ಷ ಕಮಲನಾಭ ವೈಜಯಂತಿವನಮಾಲಾಶೋಭಿತ ಕೌಸ್ತುಭಭೂಷಿತ 
ಸುವರ್ಣವರ್ಣ ನವರತ್ನಕುಂಡಲಧಾರಿನ್‌ ಕಸ್ತೂರಿಶ್ರೀಗಂಧಲೇಪನ 
ಗರುಡಾರೂಢಶೋಭಿತ ಕಾಮಧೇನೋ ಶ್ರೀವತ್ತಲಾಂಛನ ಕಲ್ಪವೃಕ್ಸ ಚಿಂತಾಮಣೇ 
ಕ್ಷೀರಾಬ್ದಿಶಾಯಿನ್‌ ಶೇಷಶಾಯಿನ್‌ ವಟಪತ್ರಶಾಯಿನ್‌ ಖಗವಾಹನ 
ದೇಶಕಾಲಗುಣಾತೀತ ಅನಂತಬ್ರಹ್ಮನ್‌ ಅನಂತಶಕ್ತೇ ಅನಂತಮೂರ್ತೇ 
ಅನಂತಕೀರ್ತಿ ಪುರುಷೋತ್ತಮ ಅಕ್ರೂರವರದ ಅಂಬರೀಷವರದ ನಾರದವರದ 
ಪ್ರಹ್ಲಾದವರದ ಗಜೇಂದ್ರವರದ ಮುಚುಕುಂದವರದ ಧ್ರುವವರದ ವಿಭೀಷಣವರದ 
ಕುಲಾಲಭೀಮಸಂರಕ್ಟಕ ಪುಂಡರೀಕವರದ ಪರಾಶರವರದ ಪಾರ್ಥಸಾರಥೇ 


-2- ಭಜನಮಾಲಾ 


ಪಾಪವಿದೂರ ಅರಿಜನಪ್ರಚಂಡ ಚಾಣೂರ ಮಲ್ಲಮುಷ್ಠಿಕಾಸುರಮರ್ದನ 
ಕಾಳಿಂದೀಕೂಲವನಕಂಠೀರವ ಮದನಗೋಪಾಲ ವೇಣುಗೋಪಾಲ 
ವೇಣುನಾದಪ್ರಿಯ ಹೋಡಶಸಹಸ್ರ ಗೋಪಿಕಾಪ್ರೀತಿವಿಲಾಸ 
ಅಹಲ್ಯಾಶಾಪವಿಮೋಚನ ದ್ರೌಪದ್ಯಭಿಮಾನರಕ್ನಕ ದುಷ್ಠಜನಮರ್ದನ 
ಶಿಷ್ಠಜನಪರಿಪಾಲನ ಮುಕುಂದ ಮುರಾರೇ ಕಂಸಾರೇ ಅಸುರಾರೇ 
ದೈತ್ಯಕುಲಸಂಹಾರ ಕಾತ್ರಕುಲಾಂತಕ ಸೋಮಕಾಸುರಾಂತಕ ಹಿರಣ್ಯಾಕ್ಷಹಿರಣ್ಯಕಶಿಪು 
ಸಂಹಾರ ರಾವಣಕುಂಭಕರ್ಣಮರ್ದನ ಶಿಶುಪಾಲದಂತವಕ್ರ ಶಿರಚ್ಛೇದನ 
ರಘುಕುಲೋದ್ಭವ ದಶರಥಕೌಸಲ್ಯಾನಂದನ ಸಿಂಧುವರದ 
ಸೀತಾಪತೇಶ್ರೀರಾಮಚಂದ್ರ ಯದುಕುಲೋತ್ಸನ್ನ ಯದುಕುಲೋದ್ದಾರಿನ್‌ 
ಯದುಕುಲತಿಲಕ ಯದುಕುಲಶ್ರೇಷ್ಠವಸುದೇವದೇವಕೀನಂದನ ಯಶೋದಾಕಂದ 
ವೃಂದಾವನವಾಸಿನ್‌  ಗೋಪಕುಮಾರ  ಗೋಕುಲದ್ದಾರಕವಾಸ 
ಗೋವರ್ಧನೋದ್ದಾರಿನ್‌ ಕಾಲಿಯಮರ್ದನ ಪೂತನಾಪ್ರಾಣಾಹಾರಿನ್‌ 
ಶಕಟಾಸುರಮರ್ದನ ಪಾಂಡವಬಂಧೋ ಪಾಂಡವಪ್ರಿಯ ಸುಧಾಮಸುಖ 
ರುಕ್ಕಿಣೀವಲ್ಲಭ ಸತ್ಯಭಾಮಾಪ್ರಿಯ ಗೋಪೀಜನಜಾರ ನವನೀತಚೋರ 
ಗೋಪಾಲಕೃಷ್ಣ ಗಂಗಾಜನಕ ಪ್ರಯಾಗಮಾಧವ ಕಾಶೀಬಿಂದುಮಾಧವ 
ಪಂಪಾಪತಿಗುಲಗಂಜಿಮಾಧವ ರಾಮೇಶರಸೇತುಮಾಧವ ಬದರೀನಾರಾಯಣ 
ಶ್ರೀರಂಗನಾಥ ವಡ್ಡಿಶ್ರೀಜಗನ್ನಾಥ ಉಡುಪಿಶ್ರೀಕೃಷ್ಣ ಮೇಲುಕೋಟೆ 
ಚೆಲುವರಾಯಸ್ವಾಮಿನ್‌ ಬೇಲೂರಚೆನ್ನಿಗರಾಯಸ್ವಾಮಿನ್‌ ಅಹೋಬಲನರಸಿಂಹ 
ಪಾಂಡುರಂಗವಿಟ್ಕಲ ಶ್ರೀಶೈಲವಾಸ ಅರುಣಾಚಲನಿಲಯ ವೃಷಭಾಚಲವಿಹಾರಿನ್‌ 
ಅನಂತಶಯನ ದರ್ಭಶಯನ ಕಪಿಲ ಹಯಗ್ರೀವ ದತ್ತಾತ್ರೇಯ ಶಿಂಶುಮಾರ 
ಧನ್ನಂತರೇ ಮಮಸ್ವಾಮಿನ್‌ ಸರ್ವಸ್ವಾಮಿನ್‌ ಜಗದಂತರ್ಯಾಮಿನ್‌ ಜಗದೀಶ 
ಪ್ರಾಣೇಶ ದ್ವಿಜ-ಫಣಿಪ-ಮೃಡೇಶ ಶ್ರೀರಮಣ ಭೂರಮಣ ದುರ್ಗಾರಮಣ 
ಶ್ರೀಲಕ್ಷ್ಮೀವೇಂಕಟರಮಣ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಸೀತಾಪತಿಶ್ರೀರಾಮಚಂದ್ರ ಸಾಕ್ಟಾತ್‌ ಮನ್ಮ್ನಥಮನ್ನಥ ಹರಿವಿಟ್ಕಲ ಪುಂಡರೀಕವರದ 
ಪಾಂಡುರಂಗವಿಟ್ಕಲ ಪುರಂದರವಿಟ್ಕಲ. 


ಭಜನಮಾಲಾ ಗ್‌ 


ಮುತ್ತೆದೆಯರು ನಿತ್ಯವೂ ಮಾಡಬೇಕಾದ ಜಪ 
ಅರ್ಥಸಹಿತ 
ಸುವಾಸಿನಿಯರು ಮೈತೊಳೆದುಕೊಂಡು ಮಡಿಬಟ್ಟೆಯನ್ನು ಧರಿಸಿ ಪೂರ್ವ ಅಥವಾ 


ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಜಪವನ್ನು ಆರಂಭಿಸಬೇಕು. ಮೊದಲು 
ಉದ್ದರಣೆಯಲ್ಲಿನೀರು ತೆಗೆದುಕೊಂಡು- 

ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂಗತೋತಪಿ ವಾ । 

ಯಃ ಸ್ಮರೇತ್‌ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 

ಎಂದು ಹೇಳಿ ತಲೆಯ ಮೇಲೆ ಪ್ರೋಕ್ಟಿಸಿಕೊಳ್ಳಬೇಕು. ಅನಂತರ 
ಗೋಪೀಚಂದನವನ್ನುಎಡಗೈೆ ಹೆಬ್ಬೆಟ್ಟಿನ ಹಿಂದೆ ನೀರಿನಲ್ಲಿತೇಯ್ದುಹಣೆಯಲ್ಲಿಒಂದು 
ಪುಂಡ್ರವನ್ನುಧರಿಸಬೇಕು. ಅನಂತರ ಗೋಪೀಚಂದನ ಅದ್ದಿಹಣೆಯಲ್ಲಿಗದಾ ಮತ್ತು 
ನಾರಾಯಣಮುದ್ರೆ ಧರಿಸಬೇಕು. ಆಮೇಲೆ ಎರಡು ಕೈಗಳ ಬಾಹುಮೂಲಗಳಲ್ಲಿ 
ಎರಡು ಕಣ್ಣಿನ ಪಕ್ಕದ ಕಪೋಲಗಳಲ್ಲಿ ಚಕ್ರಶಂಖಗಳನ್ನು ಧರಿಸಬೇಕು. ಕುತ್ತಿಗೆಯ, 
ಎಡ, ಬಲಪಾರ್ಶ್ವಗಳಲ್ಲಿ ಧರಿಸಬೇಕು. ಪಕ್ಕೆಗಳಲ್ಲೂ ಬೆನ್ನಿನ ಹಿಂದೆಯೂ ಒಂದು 
ಗದಾ, ನಾರಾಯಣ ಮುದ್ರೆಗಳನ್ನು ಧರಿಸಬೇಕು. ಅನಂತರ ಅರಿಶಿನ ಕುಂಕುಮವನ್ನು 
ಧಾರಣಮಾಡಬೇಕು. ಕಾಡಿಗೆ ಸಿಂಧೂರಗಳನ್ನು ಧರಿಸಬೇಕು. 


(ಮುದ್ರಾಧಾರಣೆ ಹಣೆಯಲ್ಲಿ ಮಾತ್ರವೆಂಬ ಸಂಪ್ರದಾಯಭೇದವಿದೆ) 
ಹೀಗೆ ಮಾಡುವಾಗ ಶ್ರೀವಾದಿರಾಜತೀರ್ಥರಿಂದ ವಿರತವಾದ ಕನ್ನಡದ ಲಘು 
ವಾಯುಸ್ತುತಿಯನ್ನು ಹೇಳಬಹುದು. 


ಆಚಮನ 
ಅನಂತರ ಕೇಶವಾಯ ನಮಃ | ನಾರಾಯಣಾಯ ನಮಃ । ಮಾಧವಾಯ ನಮಃ 
| ಗೋವಿಂದಾಯ ನಮಃ | ವಿಷ್ಠವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ | ಹೃಷೀಕೇಶಾಯ 
ನಮಃ । ಪದ್ಮನಾಭಾಯ ನಮಃ | ದಾಮೋದರಾಯ ನಮಃ । ಸಂಕರ್ಷಣಾಯ ನಮಃ 
| ವಾಸುದೇವಾಯ ನಮಃ । ಪ್ರದ್ಯುಮ್ನಾಯ ನಮಃ । ಅನಿರುದ್ಧಾಯ ನಮಃ । 
ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರಸಿಂಹಾಯ ನಮಃ 


ಇಡ್ಡಿ... ಭಜನಮಾಲಾ 


| ಅಚ್ಯುತಾಯ ನಮಃ | ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ | ಹರಯೇ 
ನಮಃ । ಶ್ರೀಕೃಷ್ಣಾಯ ನಮಃ ॥ ಎಂದು ಎರಡು ಬಾರಿ ಹೇಳಬೇಕು. 


ಸಂಕಲ್ಪ 
ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ಲೇತವರಾಹಕಲ್ಲೇ ವೈವಸ್ಪತಮನ್ನಂತರೇ 
ಅಷ್ಟುವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತ- ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ....... 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಸೇತ್ರೇ ಅಸ್ಮಿನ್‌ ವರ್ತಮಾನೇ 
ಚಾಂದ್ರಮಾನೇನ......... ಆಯನೇ ..... ಯತು....... ಮಾಸೇ ......... ಪಕ್ಷೇ 
ಜೆ ಶುಭತಿಥೌ ...... ವಾಸರಯುಕ್ತಾಯಾಂ.... ಶುಭನಕೃತ್ರೇ ..... ಶುಭಯೋಗೇ 
Es ಶುಭಕರಣೇ ಏವಂಗುಣವಿಶೇಷಣ ವಿಶಿಷ್ಟಾಯಾಂ ಶ್ರೀ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಪ್ರೇರಣಯಾ ಶ್ರೀಕೃಷ್ಣಪ್ರೀತ್ಯರ್ಥಂ 
ಗುರುಮಂತ್ರಜಪಂ ಶ್ರೀಕೃಷ್ಣಷಡಕ್ಷರಮಂತ್ರ ಜಪಂ ಚ ಕರಿಷ್ಯೇ॥। 
(ಒಂದು ಉದ್ದರಣೆ ನೀರು ಬಿಡಬೇಕು). 


ಭೂತೋಚ್ಚಾಟನೆ 
ಭೂತಗಳನ್ನು ಓಡಿಸಿರಿ 
ಅಪಸರ್ಪಂತ್ವಿತ್ಯಸ್ಯ ಮಂತ್ರಸ್ಯ ವಾಮದೇವ ಯಷಿಃ । ಅನುಷ್ಟುಪ್‌ ಛಂದಃ | ಸತ್ಯೋ 
ದೇವತಾ | ಸಮಸ್ತಭೂತೋಚ್ಚಾಟನೇ ವಿನಿಯೋಗಃ ॥ 
ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭುವಿ ಸಂಸ್ಥಿತಾಃ | 
(ಯೇ ಭೂತಾ ಅಂತರಿಕ್ನಸ್ಟಾ ಯೇ ಭೂತಾ ದಿವಿ ಸಂಸ್ಥಿತಾ: ॥) 
ಯೇ ಭೂತಾ ವಿಘ್ಕಕರ್ತಾರಸ್ತೇ ಗಚ್ಛಂತು ಶಿವಾಜ್ಞಯಾ । 


ಭುವಿ: ಭೂಮಿಯಲ್ಲಿ, ಸಂಸ್ಥಿತಾಃ: ವಾಸಮಾಡುವ, ಯೇಭೂತಾಃ- ಭೂತಗಳೆಲ್ಲವೂ, 
ಅಪಸರ್ಪಂತು- ಹೊರಗೆ ಹೋಗಲಿ, ವಿಘಕರ್ತಾರಃ: ಸತ್ಕಾರ್ಯಗಳಿಗೆ ವಿಘ್ನ 
ಮಾಡುವಂಥಾ, ತೇ ಭೂತಾಃ: ಆ ಎಲ್ಲ ಭೂತಗಳು, ಶಿವಾಜ್ಞಯಾ: ರುದ್ರದೇವರ 
ಆಜ್ಞಾದಿಂದ, ನಶ್ಯಂತಂ: ನಾಶವಾಗಲಿ. 

ಅಪಕ್ರಾಮಂತು ತೇ ಭೂತಾಃ ಕ್ರೂರಾಶ್ವೆವ ತು ರಾಕ್ಸಪಾಃ । 

ಯೇಚಾತ್ರ ನಿವಸಂತ್ಯೇವ ದೇವತಾ ಭುವಿ ಸಂತತಂ ॥ 


ಭಜನಮಾಲಾ [is 
(ಭೂತಪ್ರೇತಪಿಶಾಚಾ ಯೇ ಯೇ ಚಾನ್ಯೇ ಭುವಿ ಭಾರಕಾಃ 1) 
ತೇಷಾಮಪ್ಯವಿರೋಧೇನ ಬ್ರಹ್ಮಕರ್ಮ ಸಮಾರಭೇ ॥। 
ನಿರಸ್ತಃ ಪರಾವಸುಃ | ಇದಮಹಮರ್ವಾವಸೋಃ ಸದನೇ ಸೀದಾಮಿ । 


ಕ್ರೂರಾಶ್ಚೆವತು ರಾಕ್ಟಸಾಃ: ಕ್ರೂರರಾದ ರಾಕ್ಷಸರು, ಭೂತಾದ್ಯಾಃ-: ಭೂತಗಳೇ 
ಮೊದಲಾದವುಗಳು, ಅಪಕ್ರಾಮಂತು: ಹೊರಟು ಹೋಗಲಿ, ಅತ್ರ: ಈ ಭೂಮಿಯಲ್ಲಿ, 
ಸತತಂ: ಯಾವಾಗಲೂ, ನಿವಸಂತಿ: ವಾಸಮಾಡುವ, ಯಾಃ: ಯಾವ ಯಾವ 
ದೇವತಾಃ: ದೇವತೆಗಳೋ, ತೇಷಾಮಪಿ: ಆ ದೇವತೆಗಳಿಗೂ, ಅವಿರೋಧೇನ: 
ವಿರೋಧವಲ್ಲದಂತೆ, ಬ್ರಹ್ಮಕರ್ಮ: ವೇದೋಕ್ತ ಕರ್ಮವನ್ನು, ಸಮಾರಭೇ: 
ಪ್ರಾರಂಭಿಸುತ್ತೇನೆ. 
ಆಸನಶುದ್ದಿ 
ಕುಳಿತ ಆಸನ ಮುಟ್ಟಿ ಪ್ರಾರ್ಥಿಸಿರಿ 


ಪೃಥ್ವೀತಿ ಮಂತ್ರಸ್ಯ ಮೇರುಪೃಷ್ಠ ಯಷಿಃ । ಸುತಲಂ ಛಂದಃ । ಕೂರ್ಮೋ ದೇವತಾ। ಆಸನೇ 
ವಿನಿಯೋಗಃ ॥ 

ಪೃಥ್ವಿ ತಯಾ ಧೃತಾ ಲೋಕಾಃ ದೇವಿ ತ್ಪಂ ವಿಷ್ಣುನಾ ದೃತಾ । 

ತ್ರಂ ಚ ಧಾರಯ ಮಾಂ ದೇವಿ ಪವಿತ್ರಂ ಕುರು ಚಾಸನಮ್‌ ॥ 

ಮಾಂ ಚ ಪೂತಂ ಕುರು ಧರೇ ನತೋಶಸ್ಥಿ ತ್ವಾಂ ಸುರೇಶ್ದರಿ I 

ಆಸನೇ ಸೋಮಮಂಡಲೇ ಕೂರ್ಮಸ್ಥಂಧೇ ಉಪವಿಷ್ಟೋಶಸ್ಥಿ || 

"ಶ್ರೀಂ ಮಂ ಮಂಡೂಕಾಯ ನಮಃ, ಶ್ರೀಂ ಕುಂ ಕೂರ್ಮಾಯ ನಮಃ, ಶ್ರೀಂ ವಂ 

ವರಾಹಾಯ ನಮಃ, ಶ್ರೀಂ ಶೇಷಾಯ ನಮಃ, ಶ್ರೀಂ ಕಂ ಕಾಲಾಗ್ನಿರುದ್ರಾಯ ನಮಃ, ಶ್ರೀಂ 
ವಂ ವಜ್ರಾಸನಾಯ ನಮಃ' (ಎಂದು ಹೇಳುತ್ತಾ ಆಸನಮುಟ್ಟಿ ಜಪಿಸಬೇಕು. ಆಮೇಲೆ 
ದಿಗ್ಗಂಧನವನ್ನುಮಾಡಬೇಕು). ಪೃಥ್ಣಿ ಮುದ್ರೆಯನ್ನು ತೋರಿಸಬೇಕು, ಯಂತ್ರವನ್ನುಬರೆದು 
ಅದರ ಮೇಲೆ ಕುಳಿತುಕೊಳ್ಳಬೇಕು ಎಂದು ಪ್ರಮಾಣವಿದೆ. 


ಪೃಥ್ವೀ: ಪೃಥಿವಿಯೇ, ಲೋಕಾಃ: ಊರ್ಧ್ವ ಅಧೋಲೋಕಗಳು, ತ್ರಯಾ- ನಿನ್ನಿಂದ, 
ಧೃತಾಃ: ಧರಿಸಲ್ಪಟ್ಟಿವೆ. ದೇವಿ: ಪೃಥಿವೀನಾಮಕ ದೇವಿಯೇ, ತ್ವಂ: ನೀನು, ವಿಷ್ಣುನಾ: 
ವ್ಯಾಪ್ತನಾದ ಪರಮಾತ್ಮನಿಂದ, ಧೃತಾ: ಧರಿಸಲ್ಪಟ್ಟಿದ್ದೀ. ದೇವಿ: ಹೇ ಪೃಥಿವೀ 
ದೇವತೆಯೇ, ಮಾಂ: ನನ್ನನ್ನು, ಧಾರಯ: ಧರಿಸು, ಆಸನಂ: ನಾನು ಕುಳಿತಿರುವ, 
ಆಸನವನ್ನೂ ಪವಿತ್ರಂ ಕುರು: ಪವಿತ್ರವನ್ನಾಗಿ ಮಾಡು, ಸುರೇಶ್ದರಿ: ದೇವತಾ ಶ್ರೇಷ್ಠಳೆ, 
ತ್ವಾಂ: ನಿನ್ನನ್ನು, ನತೋಸ್ಟಿ- ನಮಸ್ಕಾರ ಮಾಡುತ್ತೇನೆ. 


-6- ಭಜನಮಾಲಾ 


ದಿಗ್ಗಂಧನೆ 
ಹತ್ತು ದಿಕ್ಕುಗಳಲ್ಲಿ ತೋರ್ಬೆರಳು ಹಾಗೂ ಮಧ್ಯದ ಬೆರಳನ್ನು ಒಟ್ಟುಗೂಡಿಸಿ 
ತೋರಿಸಬೇಕು. ಇದುವೇ ನಾರಾಚ ಮುದ್ರೆ. 
ಪೂರ್ವಾದಿ ದಿಶಂ ಬಧ್ದಾಮಿ । ಸುದರ್ಶನ ಚಕ್ರಾಯ ನಮಃ ॥ 


(ಪೂರ್ವಾದಿ ಹತ್ತುದಿಕ್ಕುಗಳನ್ನು ಯಾರೂ ಬರದಂತೆ ತಡೆಯುತ್ತೇನೆ ಎಂದು ಕಬ್ಬಿನ 
ಆಕಾರದಲ್ಲಿ ಬೆರಳನ್ನು ಸುತ್ತ ತೋರಿಸಿ ಬಂಧನ ಮಾಡುವುದು) 


ಅಥ ಕರಶುದ್ದಿ 
ಕೈಗಳ ಶುದ್ಧಿ 
ಮಣಿಬಂಧೇ ಪ್ರಕೋಷ್ಕೇ ಚ ಕೂರ್ಪರೇ ಹಸ್ತಸಂಧಿಷು । 
ತತ ಶೃಷ್ಯಪಾರ್ಶ್ವಯೋಶ್ಹೆವ ಕರಶುದ್ದಿರುದಾಹೃತಾ || 


ಶ್ರೀಯಂಶ್ರೀ, ಶ್ರೀರಂಶ್ರೀ, ಶ್ರೀವಂಶ್ರೀ॥ 


(ಕೈಗಳ ಸಮೀಪ, ಕಂಕಣಕಟ್ಟುವ ಜಾಗ, ಮೊಳಕ್ಳೆ ಮುಂಭಾಗ, ಮುಂಗೈ ಮತ್ತು 
ಕೈ ಬೆರಳುಗಳ ಸಂಧಿಗಳಲ್ಲಿಯೂ ಅಂಗೈ ಎರಡು ಪಾರ್ಶಗಳಲ್ಲಿಯೂ ಸರ್ಶದಿಂದಾಗುವ 
ಶುದ್ಧಿಯೇ ಕರಶುದ್ದಿ) 


ಪಾಪಪುರುಷನ ಚಿಂತನೆ 
ಎಡ ಹೊಟ್ಟೆಯನ್ನು ಮುಟ್ಟಿ 
ಬ್ರಹ್ಮಹತ್ಯಾಶಿರಸ್ಕಂ ಚ ಸ್ವರ್ಣಸ್ತೇಯ ಭುಜದ್ವಯಮ್‌ । 
ಸುರಾಪಾನ ಹೃದಾಯುಕ್ತಂ ಗುರುತಲ್ಪಕಟಿದ್ದಯಮ್‌ ॥ 
ತತ್ತಂಯೋಗಪದದ್ದಂದ್ದಂ ಅಂಗ ಪ್ರತ್ಯಂಗ ಪಾತಕಮ್‌ । 
ಉಪಪಾತಕ ರೋಮಾಣಂ ರಕ್ತಶಶ್ರುವಿಲೋಚನಮ್‌ । 
ಖಡ್ಗತರ್ಮಧರಂ ಕೃಷ್ಣಂ ಕುಕ್ಷೌ ಪಾಪಂ ವಿಚಿಂತಯೇತ್‌ ॥। 
ಪಾಪ ಪುರುಷನ ಸ್ವರೂಪವನ್ನು ಈ ಮಂತ್ರ ತಿಳಿಸುತ್ತಿದೆ - ಬ್ರಹ್ಮಹತ್ಯೆಯಿಂದಾದ 
ಪಾಪವೇ ಅವನ ತಲೆ, ಬಂಗಾರ ಕದ್ದಪಾಪವೇ ಅವನ ಎರಡು ಕೈಗಳು, ಸೂರಾಪಾನದ 
ಪಾಪವೇ ಹೃದಯ, ಗುರುಪತ್ನೀಗಮನಪಾಪವೇ ಅವನ ಎರಡು ಟೊಂಕಗಳು, ಈ 
ನಾಲ್ಕು ಮಂದಿ ಪಾತಕಿಗಳ ಸಹವಾಸದಿಂದಾದ ಪಾಪವೇ ಅವನ ಕಾಲುಗಳು. ಅವನ 
ಉಳಿದ ಅಂಗ, ಉಪಾಂಗಗಳೆಲ್ಲವೂ ಬೇರೆ ಪಾಶಕಿಗಳಿಂದಾಗಿವೆ. ಉಪಪಾತಕಗಳೇ 


ಭಜನಮಾಲಾ ಹ 
ಅವನ ರೋಮಗಳು. ಕೆಂಪು ಮೀಸೆ, ಕಣ್ಣುಗಳು, ಖಡ್ಗ ಮತ್ತು ಗುರಾಣಿಗಳು ಧರಿಸಿದ 
ಆಯುಧಗಳು. ಬಣ್ಣ ಕಪ್ಪು.ಇಂತಹ ಪಾಪಪುರುಷನನ್ನು ಹೊಟ್ಟೆಯ ಎಡಬದಿಯಲ್ಲಿ 
ಚಿಂತಿಸಬೇಕು. 


ನಾಭಿಯನ್ನು ಮುಟ್ಟಿರಿ 

ಷಟ್ಕೋಣಮಂಡಲಮಧ್ಯಸ್ನೋ ನೀಲವರ್ಣೋ ವಾಯ್ದಂತರ್ಗತ ಶ್ರೀಪ್ರದ್ಯುಮ್ನೋ 
ಭಗವಾನ್‌ ಮಚ್ಚರೀರಸ್ಥ ಪಾಪಪುರುಷಂ ವಾಯುನಾ ಶೋಷಯತು (ಶ್ರೀ ಯಂ ಶ್ರೀ 
೬ ಸಾರಿ ಜಪಿಸಬೇಕು). 

ನಾಭಿಮೂಲದಲ್ಲಿರುವ ಷಟ್ಕೋಣಾಕಾರ ಚಕ್ರದ ಮಧ್ಯದಲ್ಲಿರುವ 
ನೀಲವರ್ಣನಾದ ವಾಯುದೇವರ ಅಂತರ್ಯಾಮಿಯಾದ ಶಂಖಗದಾಬ್ಜ 
ಚಕ್ರಾಯುಧಧಾರಿ ಶ್ರೀಪ್ರದ್ಯುಮ್ನನಾಮಕಪರಮಾತ್ಮನು ನನ್ನ ಶರೀರದಲ್ಲಿ 
ಸೇರಿಕೊಂಡಿರುವ ಪಾಪಪುರುಷನನ್ನು ವಾಯುವಿನಿಂದ ಶೋಷಣೆ ಮಾಡಲಿ ಎಂದು 
ಪ್ರಾರ್ಥಿಸಿ ಶ್ರೀ ಯಂ ಶ್ರೀ ಎಂಬ ಬೀಜಮಂತ್ರವನ್ನು ೬ ಸಲ ಜಪಿಸಿ ಪಾಪಪುರುಷನು 
ಒಣಗಿದನೆಂದು ತಿಳಿಯಬೇಕು. 

ತ್ರಿಕೋಣಮಂಡಲಮಧ್ಯಸ್ಥೋ ರಕ್ತವರ್ಣಃ ಅಗ್ನ್ಯಂತರ್ಗತ ಶ್ರೀಸಂಕರ್ಷಣೋ 
ಭಗವಾನ್‌ ಮಚ್ಚರೀರಸ್ಥ ಪಾಪಪುರುಷಂ ಅಗ್ಗಿನಾ ನಿರ್ದಹತು ಶ್ರೀ ರಂ ಶ್ರೀ ೧೨ ಸಾರಿ 
ಜಪಿಸಬೇಕು. ತಂ ದಗ್ಧಂ ಭಾವಯೇತ್‌ ತದ್ದಸ್ಮ ವಾಮನಾಸುಪುಟೇನ 
ಬಹಿರ್ನಿಸ್ಲಾರಯೇತ್‌. 

ಪಾಪಪುರುಷನನ್ನು ಹೃದಯಕ್ಕೆ ತಂದು ತ್ರಿಕೋಣಮಂಡಲ ಮಧ್ಯದಲ್ಲಿ 
ರಕ್ತವರ್ಣನಾಗಿ ಅಗ್ನಿಯ ಒಳಗಿರುವ ಶಂಖ-ಅಬ್ದ-ಅರಿಗದಾಧಾರಿಯಾದ 
ಷಡ್ಸ್ಫುಣೈಶ್ಚರ್ಯಸಂಪನ್ನನಾದ ಸಂಕರ್ಷಣಮೂರ್ತಿಯೇ ನನ್ನ ಶರೀರದಲ್ಲಿರುವ 
ಪಾಪಪುರುಷನನ್ನು ಅಗ್ನಿಯಿಂದ ಭಸ್ಮಮಾಡು ಎಂಬುದಾಗಿ ಬೇಡಿಕೊಳ್ಳಬೇಕು. ಶ್ರೀ 
ರಂ ಶ್ರೀ ಎಂಬ ಬೀಜಮಂತ್ರವನ್ನು೧೨ ಸಲ ಉಚ್ಚರಿಸಿ ಪಾಪಪುರುಷನು ಸುಟ್ಟನೆಂದು 
ತಿಳಿದು ಅವನ ಭಸ್ಮವನ್ನು ಎಡಗಡೆಯ ಮೂಗಿನ ಹೊಳ್ಳೆಯಿಂದ ಹೊರಗಡೆ ಬರುವಂತೆ 
ಉಸಿರು ಬಿಡಬೇಕು. 


ಕೈಯಲ್ಲಿನೀರು ತೆಗೆದುಕೊಂಡು ಪಾದಗಳನ್ನೂ ಕೈಗಳನ್ನೂ ಒರೆಸಿಕೊಳ್ಳಬೇಕು. 


-8- ಭಜನಮಾಲಾ 


ತಲೆಯನ್ನುಮುಟ್ಟಿರಿ 
ವರ್ತುಲಮಂಡಲಮಧ್ಯಸ್ಥ ಶ್ವೇತವರ್ಣಃ ವರುಣಾಂತರ್ಗತ ಶ್ರೀವಾಸುದೇವೋ 
ಭಗವಾನ್‌ ಮಚ್ಚರೀರಮಮೃತವೃಷ್ಟಾ ತ ವರುಣೇನ ಅಪ್ಲಾವಯತು ॥ ಶ್ರೀ ವಂ ಶ್ರೀ 


೨೪ ಸಲ ಜಪಿಸಬೇಕು. ಸ್ಪಶರೀರಂ ಪ್ರಕ್ಟಾಲಿತಂ ಭಾವಯೇತ್‌ । ಶ್ರೀಪರಮಾತ್ಥಾನಂ 
ತೇನೈವ ಮಾರ್ಗೇಣ ಹೃದಯೇ ಸ್ಥಾಪಯೇತ್‌ |) 


ದುಂಡು ಆಕಾರದ ಮಂಡಲದ ಮಧ್ಯದಲ್ಲಿಬಿಳಿಬಣ್ಣವುಳ್ಳವನೂ ವರುಣ ದೇವರ 
ಅಂತರ್ಯಾಮಿಯೂ ಆಗಿರುವ ಶಂಖ-ಚಕ್ರ-ಪದ್ಮ- ಗದಾಧಾರಿಯಾಗಿ 
ಷಡ್ಗುಣೈಶ್ಚರ್ಯಸಂಪನ್ನನಾದ ಶ್ರೀ ವಾಸುದೇವನೇ, ನನ್ನ ಶರೀರದಲ್ಲಿ ವರುಣನಿಂದ 
ಅಮೃತವೃಷ್ಟಿ ಮಾಡಿಸು. ಶ್ರೀ ವಂ ಶ್ರೀ ಎಂಬ ಬೀಜಮಂತ್ರವನ್ನು ೨೪ ಸಲ ಜಪ 
ಮಾಡಬೇಕು. ಸಕಲತೀರ್ಥಾಭಿಮಾನಿದೇವತೆಗಳನ್ನು ಪ್ರಾರ್ಥಿಸಿ ಅವಭೃಥಸ್ನಾನ ಮಾಡಿ 
ಶುದ್ಧನಾದೆನೆಂದು ತಿಳಿದು ಸರ್ವಾಂಗವನ್ನುಸ್ಪರ್ಶಿಸಬೇಕು. ನಾಭಿಯಲ್ಲಿ ಅನಿರುದ್ದನನ್ನು, 
ಹೃದಯದಲ್ಲಿ ಪ್ರದ್ಯುಮ್ಹನನ್ನು, ಕಂಠದಲ್ಲಿ ಸಂಕರ್ಷಣನನ್ನು, ಭ್ರೂ ಮಧ್ಯದಲ್ಲಿ 
ವಾಸುದೇವನನ್ನು ಶಿರಸ್ಸಿನಲ್ಲಿ ನಾರಾಯಣನನ್ನು ಧ್ಯಾನ ಮಾಡಿ ತಲೆಯ ಮೇಲೆ 
ಕೂಡಿಸಿಕೊಂಡಿರುವ ಶ್ರೀಪರಮಾತ್ಮನನ್ನು ಹೃ ದಯದಲ್ಲಿ ನಿಲ್ಲಿಸಬೇಕು. 


ಗುರುನಮಸ್ಕಾರ 

ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮ । ಶ್ರೀ ಸರ್ವಗುರುಭ್ಯೋ 
ನಮಃ | ಶ್ರೀ ಸರ್ವದೇವತಾಭ್ಯೋ ನಮಃ | ಶ್ರೀಮದಾನಂದತೀರ್ಥ 
ಭಗತ್ಪಾದಾಚಾರ್ಯೇಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ | ಶ್ರೀ ಭಾರತ್ಯೈ 
ನಮಃ । ಶ್ರೀ ಸರಸ್ವತ್ತೈ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ | ಶ್ರೀಮಹಾಲಕ್ಷ್ಮೈ 
ನಮಃ । ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ ॥ ಎಂದು ಹೇಳಿ ೧೦೮ ಸಲ ೫ 
ರಾಘವೇಂದ್ರಾಯ ನಮಃ ಎಂದು ಜಪ ಮಾಡಬೇಕು. ಈ ಪ್ರಕಾರ ಗುರು ಮಂತ್ರವನ್ನು 
ಅರ್ಥಸಹಿತ ಗುರುಮುಖೇನ ತಿಳಿದು ಮಾಡಿದರೆ ದೀರ್ಫಾಯುವೂ ಸತ್ಯರ್ಮಿಯೂ 
ಆಗಿರುತ್ತಾರೆ. ಈ ಮಂತ್ರವನ್ನು ಜಪಿಸದೆಯೂ ಶ್ರೀ ಕೃಷ್ಣಮಂತ್ರವನ್ನು ಜಪಿ ಸಬಹುದು. 


ಶ್ರೀಗುರುರಾಘವೇಂದ್ರ ಧ್ಯಾನಶ್ಲೋಕ 
ತಪ್ಪಕಾಂಚನಸಂಕಾಶಂ ಅಕ್ಷಮಾಲಾ ಕಮಂಡಲಂ 
ದೋರ್ಭ್ಯಾಂ ದಧಾನಂ, ಕಾಷಾಯವಸನಂ ರಾಮಮಾನಸಂ 


ಭಜನಮಾಲಾ ಸ 


ಯೋಗೀಂದ್ರತೀರ್ಥವಂದ್ಯಾಂಘ್ರಿಂ ತುಲಸೀದಾಮಭೂಷಿತಂ 
ಜ್ಞಾನಭಕ್ತಿತಪಃಪೂರ್ಣಂ ಧ್ಯಾಯೇತ್‌ ಸರ್ವಾರ್ಥಸಿದ್ದಯೇ || 
Xk 


ಪ್ರಾಣಾಯಾಮ 
(ಮೂಗಿನ ಎಡರಂಧ್ರದ್ದಾರಾ ಮೊದಲಿದ್ದ ವಾಯುವನ್ನು ಹೊರಗೆ ಹಾಕಿ ಆ 
ಮೂಗನ್ನು ಬಿಗಿಹಿಡಿದು ವಾಯುವನ್ನು ಬಲರಂಧ್ರದ್ದಾರದಿಂದ ತುಂಬಿ ಬ್ರಹ್ಮರಂಧ್ರಕ್ಕೆ 
ತಗಲಿಸಿ ನಾವು ಜಪಿಸುವ ಮಂತ್ರದ ಭಗವದ್ರೂಪವನ್ನು ಧ್ಯಾನಿಸುವುದೇ 
ಪ್ರಾಣಾಯಾಮವು. ರೇಚಕ, ಪೂರಕ, ಕುಂಭಕ ಇವು ಪ್ರಾಣಾಯಾಮದ ಅಂಗಗಳು. 
ಇವುಗಳನ್ನು ಗುರುಗಳಿಂದ ತಿಳಿದು ಕೃಷ್ಣಮಂತ್ರದಿಂದ ಪ್ರಾಣಾಯಾಮ ಮಾಡಬೇಕು. 


ಷಡಂಗನ್ಯಾಸ 

ಶ್ರೀಪೂರ್ಣಪ್ರಜ್ಞಾತ್ಮನೇ ಹೃದಯಾಯ ನಮಃ । 

ಶ್ರೀಪೂರ್ಣಬಐಶ್ಚರ್ಯಾತ್ಮನೇ ಶಿರಸೇ ಸ್ಥಾಹಾ । 

ಶ್ರೀಪೂರ್ಣಪ್ರಭಾತ್ಸನೇ ಶಿಖಾಯೈ ವೌಷಟ್‌ । 

ಶ್ರೀಪೂರ್ಣಾನಂದಾತ್ಮನೇ ಕವಚಾಯ ಹುಂ । 

ಶ್ರೀಪೂರ್ಣತೇಜಾತ್ಮನೇ ನೇತ್ರಾಭ್ಯಾಂ ವೌಷಟ್‌ । 

ಶ್ರೀಪೂರ್ಣಶಕ್ಕಾತ್ಮನೇ ಅಸ್ವಾಯಫಟ್‌ । 

(ಹೃದಯದಲ್ಲಿರುವ ಹೃದಯನಾಮಕನಾದ ಸಂಪೂರ್ಣಜ್ಞಾನಮಯನಾದ 
ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂದು ಹೃದಯವನ್ನು ಮುಟ್ಟಬೇಕು. 

ಶ್ರೀಪರಿಪೂರ್ಣ ಐಶ್ವರ್ಯಯುಕ್ತನಾದ ಪರಮಾತ್ಮನು ತಲೆಯ ಮೇಲಿದ್ದು 
ಶಿರೋನಾಮಕನಾಗಿದ್ದಾನೆ. ಅವನಿಗೆ ನಾನು ನಮಸ್ಕಾರ ಮಾಡುತ್ತೇನೆ ಎಂದು ತಲೆಯನ್ನು 
ಮುಟ್ಟಬೇಕು. : 

ಶ್ರೀಸಂಪೂರ್ಣ ಅಸದೃಶಕಾಂತಿಯುಳ್ಳ ಪರಮಾತ್ಮನೇ, ನನ್ನ ತಲೆಯ 
ಹಿಂಬದಿಯಲ್ಲಿದ್ದು ಶಿಖಾನಾಮಕನಾದ ನಿನಗೆ ನಮಸ್ಕಾರಗಳು ಎಂದು ತಲೆಯ 
ಹಿಂಬದಿಯನ್ನು ಮುಟ್ಟಬೇಕು. 


-10- ಭಜನಮಾಲಾ 


ಶ್ರೀಪರಿಪೂರ್ಣನಾದ ಆನಂದದಿಂದ ಯುಕ್ತನಾದ ಪರಮಾತ್ಮನೇ ನನ್ನ ಮೈಗೆ 
ಕವಚದಂತಿದ್ದು ಕವಚನಾಮಕನಾದ ನಿನಗೆ ನಮಸ್ಕಾರವು ಎಂದು ಎರಡು ಕೈಗಳನ್ನು 
ಕವಚದಂತೆ ಮೊಳಕೈಗಳನ್ನು ವಕ್ಚಸ್ಥಳಕ್ಕೆ ತಗಲುವಂತೆ ಮಾಡಬೇಕು. 

ಶ್ರೀಪರಿಪೂರ್ಣತೇಜಸ್ಸುಳ್ಳ ಪರಮಾತ್ಮನೇ ನನ್ನಕಣ್ಣುಗಳಲ್ಲಿದ್ದುನೇತ್ರನಾಮಕನಾದ 
ನಿನಗೆ ನಮಸ್ಕಾರ. ಕಣ್ಣನ್ನು ಮುಟ್ಟಬೇಕು. 

ಶ್ರೀಪರಿಪೂರ್ಣನಾದ ಅಸದೃಶಸಾಮರ್ಥ್ಯವುಳ್ಳ ಪರಮಾತ್ಮ, ನೀನು ನನ್ನತಲೆಯ 
ಸುತ್ತಲೂ ಇರುವವನಾಗಿ ದೈತ್ಯರನ್ನು ಓಡಿಸುವ ನಿನಗೆ ನಮಸ್ಕಾರ. ಒಂದು ಸಲ 
ಚಪ್ಪಾಳೆ ತಟ್ಟಬೇಕು. 


ಈ ರೀತಿ ಅಂಗನ್ಯಾಸ ಮಾಡಿ ಶ್ರೀಕೃಷ್ಣನನ್ನು ಧ್ಯಾನಿಸಬೇಕು. 

ಅಸ್ಯ ಶ್ರೀಕೃಷ್ಣಷಡಕ್ಷರಮಹಾಮಂತ್ರಸ್ಯ ಬ್ರಹ್ಮಾಯಷಿಃ । ಗಾಯತ್ರೀಚ್ಛಂದಃ 
ಶ್ರೀಕೃಷ್ಣೋ ದೇವತಾ । ಶ್ರೀಕೃಷ್ಣಪ್ರೀತ್ಯರ್ಥೇ ಜಪೇ ವಿನಿಯೋಗಃ । 

(ಶ್ರೀಪರಮಾತ್ಮನ ಆರು ಅಕ್ಷರಗಳುಳ್ಳ ಈ ಮಂತ್ರಕ್ಕೆ ಬ್ರಹ್ಮದೇವರೇ ಯಷಿಗಳು. 
(ತಲೆಯನ್ನು ಮುಟ್ಟಬೇಕು) ಶ್ರೇಷ್ಠವಾದ ಗಾಯತ್ರಿಯೇ ಛಂದಸ್ಸು (ಮುಖವನ್ನು 
ಮುಟ್ಟಬೇಕು). ಶ್ರೀಕೃಷ್ಣನೇ ದೇವತೆಯು (ಹೃದಯವನ್ನು ಮುಟ್ಟಬೇಕು). 


ಧ್ಯಾನ 

ಧ್ಯಾಯೇದ್ಧರಿನ್ನಣಿನಿಭಂ ಜಗದೇಕವಂದ್ಯಂ 

ಸೌಂದರ್ಯಸಾರಮರಿಶಂಖವರಾಭಯಾನಿ ।ಟ 

ದೋರ್ಭಿರ್ದಧಾನಮಜಿತಂ ಸರಸಂ ಚ ಭೈಷ್ಠೀ- 

ಸತ್ಯಾಸಮೇತಮಖಿಲಪ್ರದಮಿಂದಿರೇಶಮ್‌ ॥ 

ಉತ್ತಮವಾದ ಇಂದ್ರನೀಲಮಣಿಯಂತೆ ಕಾಂತಿಯುಳ್ಳವನು. ಜಗತ್ತಿನಿಂದ 
ನಮಸ್ಕರಿಸಲ್ಪಡುವವನು, ಸೌಂದರ್ಯವೇ ಸಾರವಾಗಿವುಳವನು, ನಾಲುಕ್ಕೆಗಳಲ್ಲಿಚಕ್ರ , 
ಶಂಖ, ವರದಮುದ್ರೆ, ಅಭಯಮುದ್ರೆಗಳನ್ನು ಧರಿಸಿದವನು, ಅಜೇಯನಾಗಿ 
ನಗುಮುಖದವನು, ರುಕ್ಕಿಣೀಸತ್ಯಭಾಮಾ ಸಹಿತನಾಗಿ, ಇಂದಿರಾರಮಣನಾದ ಆ 
ಶ್ರೀಕೃಷ್ಣನು ತಮ್ಮ ಅಭೀಷ್ಟಗಳನ್ನು ಕೊಡುವವನು, ಹೀಗೆಂದು ಧ್ಯಾನಿಸಬೇಕು. 

ಶ್ರೀಮನ್ನಧ್ವಾಚಾರ್ಯಾಣಾಂ ಹೃತ್ತಮಲಮಧ್ಯನಿವಾಸಿ ವಾಸುದೇವಸಂಕರ್ಷಣ 
ಪ್ರದ್ಯುಮ್ನಾನಿರುದ್ಧಾದಿ ಅನಂತ ಅವತಾರಾತ್ಮಕ ಶ್ರೀಭೈಷ್ಠಿಸತ್ಯಾಸಮೇತ 


ಭಜನಮಾಲಾ -3]- 


ಶ್ರೀಗೋಪಾಲಕೃಷ್ಣ ಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಯಥಾಶಕ್ತಿ 


ಶ್ರೀಕೃಷ್ಣಷಡಕ್ಷರಜಪತರ್ಪಣಾಖ್ಯಂ ಕರ್ಮಕರಿಷ್ಯೇ (ನೀರು ಬಿಡಬೇಕು). 
॥ ಶ್ರೀ ಕ್ಲೀಂ ಕೃಷ್ಣಾಯ ನಮಃ ಶ್ರೀ ॥ 

ಶ್ರೀಮನ್ಮಧ್ವಾಚಾರ್ಯರ ಹೃದಯದಲ್ಲಿ ವಾಸಿಸುವ ವಾಸುದೇವ ಸಂಕರ್ಷಣ 
ಪ್ರದ್ಯುಮ್ನ ಅನಿರುದ್ಧ ಮೊದಲಾದ ನಾಲ್ಕುರೂಪದಿಂದ ಆರಂಭಿಸಿ ಅನಂತ 
ಅವತಾರರೂಪಿಯಾದ ಶ್ರೀ ರುಕ್ಕಿಣೀಸತ್ಯಭಾಮಾಸಮೇತ ಶ್ರೀಗೋಪಾಲಕೃಷ್ಣನ 
ಪ್ರೇರಣಾನುಸಾರ ಮತ್ತು ಅವನ ಪ್ರೀತಿಗಾಗಿ ನನ್ನ ಶಕ್ತಿ ಇದ್ದಷ್ಟು ಶ್ರೀ ಕ್ಲೀಂ ಕೃಷ್ಣಾಯ 
ನಮಃ ಶ್ರೀ ಎಂಬ ೬ ಅಕ್ಷರವುಳ್ಳ ಮಂತ್ರವನ್ನು ಜಪಿಸುತ್ತೇನೆ. ಶ್ರೀ ಕ್ಲೀಂ ಕೃಷ್ಣಾಯ 
ನಮಃ ಶ್ರೀ ಎಂದು ೧೦೦೮ ಅಥವಾ ೧೦೮ ಸಾರಿ ಕಮಲಾಕ್ಲಿಮಣಿಯಿಂದ 
ಜಪಿಸಬೇಕು). 

ಶ್ರೀ ಕ್ಲೀಂ ಕೃಷ್ಣಾಯ ನಮಃ ಶ್ರೀ ಎಂದು ೧೦ಕ್ಕೆ ೧ ರಂತೆ ತರ್ಪಣ ಕೊಡಬೇಕು. 
ಪುನಃ ಪ್ರಾಣಾಯಾಮ, ಅಂಗನ್ಯಾಸ, ಕರನ್ಯಾಸ, ಧ್ಯಾನವನ್ನು ಹಿಂದಿನಂತೆ ಮಾಡಬೇಕು. 

ಅನೇನ ಗುರುಮಂತ್ರ ಕೃಷ್ಣಷಡಕ್ಷರ ಮಂತ್ರ ಜಪತರ್ಪಣೇನ ಅಸ್ಪತ್ತತ್ಯಂತರ್ಗತ ಶ್ರೀಮನ್‌ 
ಮಧ್ವಾಚಾರ್ಯಾಣಾಂ ಶ್ರೀಗೋಪಾಲಕೃಷ್ಣಪ್ರೀಯತಾಮ್‌ | ಪ್ರೀತೋ ವರದೋ ಭವತು॥ 

(ಶ್ರೀಕೃಷ್ಣ! ನಿನ್ನ ಜಪ-ಚಿಂತನೆ ನಿನಗೆ ಅರ್ಪಣೆ ಎಂದು ಸಮರ್ಪಣೆ 
ಮಾಡಬೇಕು). 


ಕೆಳಗಿನ ಮಂತ್ರಗಳನ್ನು ಪಠಿಸಿರಿ 

ಸರ್ವೇಭ್ಯೋ ತತ್ತಾ ಭಿಮಾನಿದೇವತಾಭ್ಯೋ ನಮಃ 1 

ಸರ್ವೇಭ್ಯೋ ಮಾತೃಕಾಭಿಮಾನಿದೇವತಾಭ್ಯೋ ನಮಃ । 

ಸೂರ್ಯನಾರಾಯಣಾಯ ನಮಃ ॥ (10 ಬಾರಿ ಹೇಳಬೇಕು) 

ಶ್ರೀಭೂಸಹಿತ ನಾರಾಯಣಾಯ ನಮಃ ॥1 (30 ಬಾರಿ ಹೇಳಬೇಕು) 

ಇಂದ್ರಾಯ ನಮಃ | ಅಗ್ನಯೇ ನಮಃ | ಯಮಾಯ ನಮಃ । ನಿರ್ಯತಯೇ 
ನಮಃ 1 ವರುಣಾಯ ನಮಃ | ವಾಯವೇ ನಮಃ । ಸೋಮಾಯ ನಮಃ | 
ರುದ್ರಾಯ ನಮಃ । ಅನಂತಾಯ ನಮಃ । ಬ್ರಹ್ಮಣೇ ನಮಃ । ಮಾತೃಭ್ಯೋ ನಮಃ। 
ಪಿತೃ್ವಭ್ಯೋ ನಮಃ | ಅಸ್ಕತ್‌ ಪತಯೇ ನಮಃ । ಸಂಧ್ಯಾಯೈ ನಮಃ । ದುರ್ಗಾಯೈ 
ನಮಃ ॥॥ 


-12- ಭಜನಮಾಲಾ 
ಹಂಸಮಂತ್ರಃ 

ಪೂರ್ವೇದ್ಯು: ಸೂರ್ಯೋದಯಮಾರಭ್ಯ ಅದ್ಯ ಪ್ರಾತಃ ಸೂರ್ಯೋದಯ 

ಪರ್ಯಂತಂ ಮದ್ದೇಹೇ ಸ್ಥಿತ್ವಾ ಮುಖ್ಯಪ್ರಾಣೇನ ಕೃತೇನ ಷಟ್‌ಶತಾಧಿಕ 

ಏಕವಿಂಶತ್‌ ಸಹಸ್ರಸಂಖ್ಯಾಕಶ್ವಾಸರೂಪಹಂಸಮಂತ್ರಜಪೇನ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಹಂಸರೂಪೀಪರಮಾತ್ಮಾ ಪ್ರೀಯತಾಂ । 
ಶ್ರೀಕೃಷ್ಣಾರ್ಪಣಮಸ್ತು ॥ 


ಕರ್ಷ್ಲಾರ್ಪಣ 
ಯಸ್ಯ ಸ್ಥ ತ್ಯಾ ಚ ನಾಮೋಕ್ಕಾ ತಪಸಂಧ್ಯಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್‌ ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ ॥ 


ತಪಃ: ತಪಸ್ಸು, ಸಂಧ್ಯಾ: ಸಂಧ್ಯಾವಂದನ, ಕ್ರಿಯಾದಿಷು- ಕರ್ಮಗಳಲ್ಲಿ, ಯಸ್ಯ: 
ಯಾವ ಪರಮಾತ್ಮನ, ಸ್ಪೃತ್ಯಾ- ಸ್ಫರಣೆಯಿಂದಲೂ, ನಾಮೋಕ್ತಾಚ- ನಾಮೋಚ್ಚಾರಣ 
ದಿಂದಲೂ, ನ್ಯೂನಂ- ಲೋಪವಾದವುಗಳು, ಸಂಪೂರ್ಣತಾಂ- ಸಂಪೂರ್ಣತ್ತವನ್ನು, 
ಯಾತಿ: ಹೊಂದುತ್ತವೋ, ಸದ್ಯಃ: ಈಗ, ತಂ: ಆ, ಅಚ್ಯುತಂ: ನಾಶರಹಿತನಾದ 
ಪರಮಾತ್ಮನನ್ನು, ವಂದೇ: ನಮಸ್ಕರಿಸುತ್ತೇನೆ, ರಮಾಪತೇ: ಲಕ್ಷ್ಮೀಪತಿಯಾದ 
ಪರಮಾತ್ಮನೇ, ಮಂತ್ರಹೀನಂ: ಮಂತ್ರಹೀನವಾಗಿಯೂ, ಕ್ರಿಯಾಹೀನಂ- ಕರ್ಮ 
ಹೀನವಾಗಿಯೂ, ಭಕ್ತಿಹೀನಂ: ಭಕ್ತಿರಹಿತವಾಗಿಯೂ, ಮಯಾ: ನನ್ನಿಂದ, ಯತ್ಛತೆಂ- 
ಯಾವುದು ಮಾಡಲ್ಪಟ್ಟಿತೋ, ತತ್‌: ಅದು, ಮೇ: ನನಗಾಗಿ, ಪರಿಪೂರ್ಣಂ- 
ಸಂಪೂರ್ಣ ಫಲಪ್ರಾಪ್ತಿಗೆ ಕಾರಣವು, ಅಸ್ತು: ಆಗಲಿ. 

ಅನೇನ ಗುರುಮಂತ್ರ ಕೃಷ್ಣಮಂತ್ರ ಜಪಕರಣೇನ ಅಸ್ಪತ್ವತ್ಯಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ । ಪ್ರೀತೋ 
ವರದೋ ಭವತು ॥ 

ಮಧ್ಯೇಮುಂತ್ರತೆಂತ್ರಸ್ನರ್‌ವರ್ಣಪೆರ್ವಲೋಪ'ಪ್ರಾಯಶ್ನಿತ್ತಾರ್ಥಂ 
ನಾಮತ್ರಯಮಂತ್ರಜಪಂ ಕರಿಷ್ಯೇ ॥ 

ಅಚ್ಯುತಾಯ ನಮಃ । ಅನಂತಾಯ ನಮಃ | ಗೋವಿಂದಾಯ ನಮಃ ॥ 


ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ॥ 
ಅನೇನ: ಈ, ಪ್ರಾತಃ ಸಂಧ್ಯಾವಂದನೇನ: ಪ್ರಾತಃ ಸಂಧ್ಯಾಕರ್ಮದಿಂದ, ಭಗವಾನ್‌: 


ಭಜನಮಾಲಾ ಸ 
ಷಡ್ಗುಣೈಶ್ಚರ್ಯಸಂಪನ್ನನಾದ, ಶ್ರೀಮಧ್ವಾಚಾರ್ಯಾಣಾಂ: ಶ್ರೀಮಧ್ವಾಚಾರ್ಯರ, 
ಹೃತ್ಯಮಲಮಧ್ಯನಿವಾಸೀ: ಹೃದಯಕಮಲ ಮಧ್ಯದಲ್ಲಿ ವಾಸ ಮಾಡಿಕೊಂಡಿರುವ, 
ಅನಂತಕಲ್ಯಾಣಗುಣಪರಿಪೂರ್ಣಃ- ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾದ, 
ಕ್ಷೀರಾಬ್ದಿಶಾಯೀ: ಕ್ಷೀರಸಾಗರದಲ್ಲಿ. ಶಯನ ಮಾಡಿರುವ, 
ನಿರ್ದೋಷಜ್ಗಾನಾನಂದಾತ್ಮಕಃ£ ದೋಷಲೇಶವೂ ಇಲ್ಲದ ಜ್ಞಾನಾನಂದಾತ್ಮಕನಾದ, 
ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ- 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನು, ಪ್ರೀಯತಾಂ: 
ಪ್ರೀತನಾಗಲಿ, ಪ್ರೀತಃ: ಪ್ರೀತನಾಗಿ, ವರದೋ ಭವತು: ವರವನ್ನು ಕೊಡಲಿ. 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧಾ ತತ್ನನಾ ವಾ ಅನುಸೃತಸ್ವಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಹರಸ್ಥೆ ಕೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಕಾಯೇನ: ದೇಹದಿಂದಲೂ, ವಾಚಾ: ವಾಕ್ಸಿನಿಂದಲೂ, ಮನಸಾ: ಮನಸ್ಸಿನಿಂದಲೂ, 
ಇಂದ್ರಿಯ್ಯಃವಾ: ಇಂದ್ರಿಯಗಳಿಂದಲೂ, ಬುದ್ಧ್ಯಾ: ಬುದ್ಧಿಯಿಂದಲೂ, ಆತ್ಮನಾವಾ: 
ಪ್ರಾಣದಿಂದಲೂ, ಸ್ವಭಾವಃ- ಸ್ವಭಾವವನ್ನು, ಅನುಸೃತ್ಯ: ಅನುಸರಿಸಿದವನಾಗಿ, 
ಯದ್ಯತ್‌- ಯಾವುದು ಯಾವುದು, ಕರೋಮಿ: ಮಾಡುತ್ತೇನೋ, ಸಮಸ್ತಂ- 
ಆಸಮಸ್ತವನ್ನೂ, ಪರಸ್ಟ್ರೈ: ಉತ್ತಮನಾದಂಥಾ, ನಾರಾಯಣಾಯ ನಾರಾಯಣನಿಗೆ, 
(ಅಹಂ: ನಾನು), ಸಮರ್ಪಯಾಮಿ: ಅರ್ಪಣೆ ಮಾಡುತ್ತೇನೆ. 

ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಧವೇತ್‌ । 

ತತ್ಸರ್ವಂ ಕೃಮ್ಯತಾಂ ದೇವ ನಾರಾಯಣ ನಮೋಸಸ್ತು ತೇ ॥ 


ಯತ್‌: ಯಾವುದು ಅಕ್ಷರಪದಭ್ರಷ್ಟಂ- ಅಕ್ಷರ, ಪದಗಳ ಹೀನತೆಯು, ಚ: ಮತ್ತು, 
ಯತ್‌: ಯಾವುದು, ಮಾತ್ರಾಹೀನಂ: ಮಾತ್ರಾ ಕಾಲಗಳ ಹೀನತೆಯೂ, ಭವೇತ್‌: 
(ನನ್ನಿಂದ) ಉಂಟಾಯಿತೋ, ತತ್ಸರ್ವಂ: ಅವೆಲ್ಲವೂ, ಕ್ಷಮ್ಯತಾಂ: ಕ್ಷಮಿಸಲ್ಪಡಲಿ. 
ದೇವ: ಕ್ರೀಡಾದಿಗುಣ ವಿಶಿಷ್ಟನಾದ, ನಾರಾಯಣ: ದೋಷದೂರನಾದ, 
ಗುಣಪೂರ್ಣನಾದ ನಾರಾಯಣನೇ, ತೇ: ನಿನಗೆ, ನಮಃ: ನಮಸ್ಕಾರವು, ಅಸ್ತು: 
ಇರಲಿ. '` 
ಅಸ್ಥದ್ಭುರ್ವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು ॥ 

| ಶ್ರೀಕೃಷ್ಣಾರ್ಪಣಮಸ್ತು ॥ '` 


XR 


-12- ಭಜನಮಾಲಾ 
ಹಂಸಮಂತ್ರ: 

ಪೂರ್ವೇದ್ಯು: ಸೂರ್ಯೋದಯಮಾರಭ್ಯ ಅದ್ಯ ಪ್ರಾತಃ ಸೂರ್ಯೋದಯ 

ಪರ್ಯಂತಂ ಮದ್ದೇಹೇ ಸ್ಥಿತ್ವಾ ಮುಖ್ಯಪ್ರಾಣೇನ ಕೃತೇನ ಷಟ್‌ಶತಾಧಿಕ 

ಏಕವಿಂಶತ್‌ ಸಹಸ್ರಸಂಖ್ಯಾಕಶ್ವಾಸರೂಪಹಂಸಮಂತ್ರಜಪೇನ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಹಂಸರೂಪೀಪರಮಾತ್ಮಾ ಪ್ರೀಯತಾಂ । 
ಶ್ರೀಕೃಷ್ಣಾರ್ಪಣಮಸ್ತು ॥ 


ಕರ್ಷ್ಲಾರ್ಪಣ 
ಯಸ್ಯ ಸ್ಥ ತ್ಯಾ ಚ ನಾಮೋಕ್ಕ್ಯಾ ತಪಸ್ಪಂಧ್ಯಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್‌ ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ ॥ 


ತಪಃ: ತಪಸ್ಸು, ಸಂಧ್ಯಾ: ಸಂಧ್ಯಾವಂದನ, ಕ್ರಿಯಾದಿಷು: ಕರ್ಮಗಳಲ್ಲಿ, ಯಸ್ಯ 
ಯಾವ ಪರಮಾತ್ಮನ, ಸ್ಪೃತ್ಯಾ- ಸ್ಮರಣೆಯಿಂದಲೂ, ನಾಮೋಕ್ತಾಚ- ನಾಮೋಚ್ಚಾರಣ 
ದಿಂದಲೂ, ನ್ಯೂನಂ: ಲೋಪವಾದವುಗಳು, ಸಂಪೂರ್ಣತಾಂ: ಸಂಪೂರ್ಣತ್ತವನ್ನು 
ಯಾತಿ: ಹೊಂದುತ್ತವೋ, ಸದ್ಯಃ: ಈಗ, ತಂ: ಆ, ಅಚ್ಯುತಂ- ನಾಶರಹಿತನಾದ 
ಪರಮಾತ್ಮನನ್ನು, ವಂದೇ: ನಮಸ್ಕರಿಸುತ್ತೇನೆ, ರಮಾಪತೇ: ಲಕ್ಷ್ಮೀಪತಿಯಾದ 
ಪರಮಾತ್ಮನೇ, ಮಂತ್ರಹೀನಂ: ಮಂತ್ರಹೀನವಾಗಿಯೂ, ಕ್ರಿಯಾಹೀನಂ- ಕರ್ಮ 
ಹೀನವಾಗಿಯೂ, ಭಕ್ತಿಹೀನಂ: ಭಕ್ತಿರಹಿತವಾಗಿಯೂ, ಮಯಾ: ನನ್ನಿಂದ, ಯತ್ಛತಂ- 
ಯಾವುದು ಮಾಡಲ್ಪಟ್ಟಿತೋ, ತತ್‌: ಅದು, ಮೇ: ನನಗಾಗಿ, ಪರಿಪೂರ್ಣಂ: 
ಸಂಪೂರ್ಣ ಫಲಪ್ರಾಷ್ಟಿಗೆ ಕಾರಣವು, ಅಸ್ತು: ಆಗಲಿ. 

ಅನೇನ ಗುರುಮಂತ್ರ ಕೃಷ್ಣಮಂತ್ರ ಜಪಕರಣೇನ ಅಸ್ಪತ್ರತ್ಯಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ | ಪ್ರೀತೋ 
ವರದೋ ಭವತು ॥ 

ವುಧ್ಯೇವುುಂತ್ರತಂತ್ರಿಸ್ಲರವರ್ಣಪರ್ವಲೋಪ'ಪ್ರಾಯಶ್ಚಿತ್ತಾರ್ಥಂ 
ನಾಮತ್ರಯಮಂತ್ರಜಪಂ ಕರಿಷ್ಯೇ ॥ 

ಅಚ್ಯುತಾಯ ನಮಃ | ಅನಂತಾಯ ನಮಃ | ಗೋವಿಂದಾಯ ನಮಃ ॥1 


ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ॥ 
ಅನೇನ: ಈ, ಪ್ರಾತಃ ಸಂಧ್ಯಾವಂದನೇನ: ಪ್ರಾತಃ ಸಂಧ್ಯಾಕರ್ಮದಿಂದ, ಭಗವಾನ್‌: 


ಭಜನಮಾಲಾ ಸ 
ಷಡ್ಗುಣೈಶ್ಚರ್ಯಸಂಪನ್ನನಾದ, ಶ್ರೀಮಧ್ವಾಚಾರ್ಯಾಣಾಂ: ಶ್ರೀಮಧ್ವಾಚಾರ್ಯರ, 
ಹೃತ್ಸ್ತಮಲಮಧ್ಯನಿವಾಸೀ- ಹೃದಯಕಮಲ ಮಧ್ಯದಲ್ಲಿ ವಾಸ ಮಾಡಿಕೊಂಡಿರುವ, 
ಅನಂತಕಲ್ಯಾಣಗುಣಪರಿಪೂರ್ಣಃ- ಅನಂತ ಕಲ್ಯಾಣ ಗುಣಗಳಿಂದ ಪೂರ್ಣನಾದ, 
ಕ್ಷೀರಾಬ್ದಿಶಾಯೀ: ಕ್ಷೀರಸಾಗರದಲ್ಲಿ ಶಯನ ಮಾಡಿರುವ, 
ನಿರ್ದೋಷಜ್ಗಾನಾನಂದಾತ್ಮಕಃ: ದೋಷಲೇಶವೂ ಇಲ್ಲದ ಜ್ಞಾನಾನಂದಾತ್ಮಕನಾದ, 
ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಸವಿತೃನಾಮಕ ಶ್ರೀಲಕ್ಷ್ಮೀನಾರಾಯಣಃ- 
ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣನು, ಪ್ರೀಯತಾಂ: 
ಪ್ರೀತನಾಗಲಿ, ಪ್ರೀತಃ: ಪ್ರೀತನಾಗಿ, ವರದೋ ಭವತು: ವರವನ್ನು ಕೊಡಲಿ. 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧಾ 'ತ್ಮನಾ ವಾ ಅನುಸೃತಸ್ವಭಾವಃ | 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಕಾಯೇನ: ದೇಹದಿಂದಲೂ, ವಾಚಾ: ವಾಕ್ಶಿನಿಂದಲೂ, ಮನಸಾ: ಮನಸ್ಸಿನಿಂದಲೂ, 
ಇಂದ್ರಿಯ್ಯಃವಾ: ಇಂದ್ರಿಯಗಳಿಂದಲೂ, ಬುದ್ಧ್ಯಾ: ಬುದ್ಧಿಯಿಂದಲೂ, ಆತ್ಮನಾವಾ: 
ಪ್ರಾಣದಿಂದಲೂ, ಸ್ವಭಾವಃ: ಸ್ವಭಾವವನ್ನು, ಅನುಸೃತ್ಯ: ಅನುಸರಿಸಿದವನಾಗಿ, 
ಯದ್ಯತ್‌- ಯಾವುದು ಯಾವುದು, ಕರೋಮಿ: ಮಾಡುತ್ತೇನೋ, ಸಮಸ್ತಂ- 
ಆಸಮಸ್ತವನ್ನೂ, ಪರಸ್ಕೃ- ಉತ್ತಮನಾದಂಥಾ, ನಾರಾಯಣಾಯ: ನಾರಾಯಣನಿಗೆ, 
(ಅಹಂ: ನಾನು), ಸಮರ್ಪಯಾಮಿ: ಅರ್ಪಣೆ ಮಾಡುತ್ತೇನೆ. 

ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಧವೇತ್‌ । 

ತತ್ಸರ್ವಂ ಕ್ಷಮೃತಾಂ ದೇವ ನಾರಾಯಣ ನಮೋಸ್ತು ತೇ ॥ 


ಯತ್‌: ಯಾವುದು ಅಕ್ಷರಪದಭ್ರಷ್ಟಂ- ಅಕ್ಷರ, ಪದಗಳ ಹೀನತೆಯು, ಚ: ಮತ್ತು, 
ಯತ್‌: ಯಾವುದು, ಮಾತ್ರಾಹೀನಂ: ಮಾತ್ರಾ ಕಾಲಗಳ ಹೀನತೆಯೂ, ಭವೇತ್‌: 
(ನನ್ನಿಂದ) ಉಂಟಾಯಿತೋ, ತತ್ಸರ್ವಂ: ಅವೆಲ್ಲವೂ, ಕೃಮ್ಯತಾಂ: ಕೃಮಿಸಲ್ಪಡಲಿ. 
ದೇವ: ಕ್ರೀಡಾದಿಗುಣ ವಿಶಿಷ್ಟನಾದ, ನಾರಾಯಣ: ದೋಷದೂರನಾದ, 
ಗುಣಪೂರ್ಣನಾದ ನಾರಾಯಣನೇ, ತೇ: ನಿನಗೆ, ನಮಃ: ನಮಸ್ಕಾರವು, ಅಸ್ತು: 
ಇರಲಿ. 
ಅಸ್ಥದ್ಭುರ್ವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಸವಿತೃನಾಮಕ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು ! 
| ಶ್ರೀಕೃಷ್ಣಾರ್ಪಣಮಸ್ತು ॥ 


La A ರೇ 


-14- ಭಜನಮಾಲಾ 


ನದನದಿಗಳನ್ನು ಸ್ಮರಿಸಿ ಪುನೀತರಾಗಿ 

ನದನದಿಗಳನು ಸ್ಥರಿಸಿರೋ ನದನದಿಗಳನು ಸ್ಥರಿಸಿ ಹೃದಯ ನಿರ್ಮಳರಾಗಿ 
ಮುದದಿಂದ ನಿಮ್ಮ ಮನದಧಮತನ ಬಿಟ್ಟ ಸಂಪದವಿಗೆ ಸೋಪಾನದಂತಾಗುವದು 
ಶ್ರೀಪದಮನಾಭನು ವೊಲಿವನು ॥ಪ॥ ಸಿಂಧು ಮರುಧೃತಿ ಹೇಮವತಿ ನೇಮಿ ನೇತ್ರವತಿ 
ತರುಣಿಸುತೆ ನರ್ಮದಾ ಗಾಯತ್ರಿ ಗೋಮತಿ ಗರುಡ ಸಾಧರ್ಮಾ ಸರಸ್ವತಿ ಮಣಿಮುಕ್ತ 
ಮುಕ್ತನದಿಯು ಪ್ರಣತ ವರದಕಾಗಿಣಿ ಕೃಷ್ಣವೇಣಿ ವೇದವತಿ ಹರಿಧೃತಿ ಇಂದ್ರಾಣಿ ಪುನಃ 
ಪುನಃ ವಾಣಿವಂ ಜರಫಣಿ ಭೀಮರಥಿನೀ ॥।೧॥ ಧಾರಿ ತುಂಗಾ ಭದ್ರಿಗಣಪತಿ ಶತಭಾಗ 
ನಾರದಿ ಉಭಯಪಿನಾಕಿ ಚಿತ್ರವತೀ ಮೂರು ಲೋಕೋದ್ಧವ ಭವಾನೀ ಚಾರು ಗಂಡಿಕೆ 
ಸರಯು ಶ್ರೋಣಿ ಭದ್ರನೀಲ ಕ್ಲೀರನದಿ ಪಾಪಘ್ನಮಹಾನದಿ ಅಘನಾಶಿ ವಾರಿಜಾಪ್ತಾವತಿ 
ಸುವರ್ಣ ಮುಖರೀ ವಿಸ್ತಾರ ಹಾಟಕ ಅತ್ರಿಣೀ ॥1೨।। ಸುಲಭ ಮಂದಾಕಿನಿ ಕೌಮೋದಕಿ 
ಶಾಂತಿ ಕಪಿಲ ಚಂದ್ರಭಾಗ ಅರುಣೀ ಪೊಳೆವ ಕಾಳಾವತಿ ತ್ರಿಪಥಿ ಗೌರಿ ಕುಂತಿ ಅಳಕನಂದನ 
ಅಮಲವತಿ ಭೀಮಸಂಭೆ ಸೀತಾಂಬ್ರಪರ್ಣಿಯು ಜಯ ಮಂ ಸತಿ ಸತ್ಯವತಿ ವೈಷ್ಣವೀ 
11೩ ಕನಿಕ ಶುಕ್ಲಾವತೀ ಬಾಹುನದಿಗೋವಿಂದ ಮಿನಗುವ ಭೋಗವತಿ ಕಾಶ್ಯಪಿಂಕಾಳಿಂದಿ 
ಅನುಸಿಂಧು ಐರಾವತಿ ಬಣ ವಿಮೋಚನ ಮಯೂರ ಸಂಭವೆ ನಿತ್ಯ ಪುಷ್ಕರಣಿ ಪಯೋ 
ಶ್ಲಿನಿ ಮಹಾಪಗ ಭದ್ರ ಬೈರವಿ ವಿಚಿತ್ರ ನದಿಗಳನು ॥೪।॥। ಅರುಣೋದಯಲೆದ್ದು 
ಧರೆಯೊಳುಗಳ್ಳ ಬಲು ಸರಿತಗಳ ನೆನೆದು ಪುಳಕೋತ್ಸವದಲಿ ಪರಮ ಧನ್ಯರಾಗಿ ಪಾಪಗಳ 
ಪೋಗಾಡಿ ನಿರುತ ಮಾರುತ ಮತದಲೀ ಚರಿಸಿ ನಿಜಭಕುತಿಯಲಿ ಹಗಲು ಇರಳು 
ಇನಿತು ಸಿರಿಯರಸ ವಿಜಯವಿಟ್ಕಲನ ಚರಣಾಂಬುಜವ ಸರಸದಿಂದಲಿ ಧ್ಯಾನಗೈದು 
ಈ ನದಿಗಳಲಿ ಕರುಣದಲಿ ತಿಳಿದು ನಿತ್ಯಾ ॥೫॥ 


Xk 


ಮಾನಸ ಪೂಜೆ ಮಾಡಿರಿ 
ನಾರಾಯಣ ನಿಮ್ಮ ನಾಮವ ನೆನೆದು ನಾಲಿಗೆ ತುದಿಯಲಿ ಅಮೃತವ ಸುರಿದು 
ರಾಮನಾಮದ ಸಾರವ ತಿಳಿದು ಅಚ್ಯುತ ನಾಮವ ಭಕ್ತಿಯಿಂದ ನೆನೆದು ಅನಂತನಾಮವ 
ಗುಣಕಥೆ ಕೇಳಿ ಕುಸುಮನಾಭನ ಅಂಗಳದೊಳಗೆ ಕುಂಕುಮ ಕಸ್ತೂರಿ ಥಳಿಯನೆ ಹಾಕಿ 
ವೃಂದಾವನಕೆಂದು ಗೋಮಯತಂದು ಸಾರಿಸಿ ಮುತ್ತಿನ ಚೌಕಳಿ ತುಂಬಿ ಶಂಖ ಚಕ್ರ 
ಗದಾ ಪದ್ಧಗಳಿಂದ ಅಲಂಕಾರದಪಂಚಣಗಿ ತುಂಬಿ ಸಕಲ ತೀರ್ಥಗಳೆಂಬೋ ಗಂಗೆಯಲಿ 


ಭಜನಮಾಲಾ -15- 


ಮಿಂದು ದೇವಾಂಗ ಪಠಾವಳಿಯನೊಗೆದು ಗಿಂಡೀಲಿ ಉದಕ ರಾರಿಲಿ ತುಂಬಿ 
ನೇಮದಿಂದಲಿ ಶ್ರೀಕೃಷ್ಣತುಳಸಿಗೆರೆದು ಅನೇಕ ಜನ್ಮದ ಪಾಪವ ಕಳೆದು ಪಠಾವಳಿಯಲಿ 
ಬತ್ತಿಯ ಮಾಡಿ ಅಚ್ಚಕರಿ ಆಕಳ ತುಪ್ಪವ ತುಂಬಿ ಮುತ್ತು ಮಾಣಿಕವೆಂಬೋ ಠಾಣಾದೀವಿಗೆ 
ದೇವರ ಜಗುಲಿಗೆ ಇದಿರಾಗಿಟ್ಟು ಗೋವಿಂದಾ ನಿನಗರ್ಪಿತವೆಂದು ಶ್ರೀಕೃಷ್ಣಾ 
ನಿನಗರ್ಪಿತವೆಂದು ಪಂಚಾಮೃತದ ಅಭಿಷೇಕ ಮಾಡಿ ಆಚಮನಂಗಳ ಕೇಶವಗಿಟ್ಟು 
ಆಭರಣಂಗಳ ಶ್ರೀಹರಿಗಿಟ್ಟು ಮುಂಗೈಮುರಾರಿ ಮುಕುಂದಗಿಟ್ಟು ಅಂದಿಗಿ ಪಾಟಲಿ 
ಗೋವಿಂದಗಿಟ್ಟು ಮುತ್ತಿನವಂಕಿ ವಿಟ್ಕಲಗಿಟ್ಟುಪಾರಿಜಾತ ಹೊನ್ನುಹೂ ಮಲ್ಲಿಗೆ ಸಂಪಿಗೆ 
ಕ್ಯಾದಿಗಿ ದವನ ಮುಂಗೈ ಚೆಲುವ ಮಾಣಿಕ ಸೂರ್ಯ ಚಂದ್ರರಿಗಿಂತ ಹೆಚ್ಚಾಗಿ ಹೊಳೆವ 
ಹೊನ್ನ ಹರಿವಾಣ ತಂದಿರಿಸಿ ಶಾಲ್ಯಾನ್ನ ಸೂಪಗಳ ಬಡಿಸಿ ಪರಮಾನ್ನ ಭಕ್ಷಗಳ ಬಡಿಸಿ 
ಗಾಯತ್ರಿ ಮಂತ್ರದಲಿ ಪ್ರೋಕ್ಷಿಸಿ ಜ್ಞಾನದಿಂದ ಪಂಚಪ್ರಾಣನ ಸ್ಮರಿಸಿ ನೈವೇದ್ಯಂಗಳ 
ಕ್ರಮದಿಂದ ಬಡಿಸಿ ಶ್ರೀಕೃಷ್ಣಾನಿನಗರ್ಪಿತವೆಂದು । ಇತಿ ಮಾನಸ ಪೂಜೆ ಮಾಡಿದವರಿಗೆ 
ಅನಂತಾನಂತ ಮುಕ್ತಿಕೊಡುವ ಪುರಂದರವಿಟ್ಕಲ ॥ 


LA Ss 


ಅಭಿಷೇಕದ ಕಾಲದಲ್ಲಿಇದನ್ನು ಹೇಳಿರಿ 

ಚರಣ ತೊಳೆದು ಜಲಪಾನ ಮಾಡುವೆನು ॥ಪ॥ ನೀರೊಳಗೆ ನಿಂತುಕೊಂಬೆ । 
ಬೆಣ್ಣೆ ಬಾರ ಪೊಟ್ಟರೆ ನಗುವಳು ನಿನ್ನ ರಂಭೆ । ಮೋರೆ ತಗ್ಗಿಸಿರೆಂಬೆ | ಜಗದಿ । 
ನರಸಿಂಹನಾಂಗಿ ಪೂಜೆಯ ಗೊಂಬೆ ॥(೧॥ ಬಲಿಯ ದಾನವ ಬೇಡಿದೆಯಲ್ಲೋ । 
ಕ್ಷತ್ರ ಕುಲ ಸವರಿ ಕೊಡಲಿಯ ಹಿಡಿದ್ಯಲ್ಲೋ । ಬಲವಂತ ನಿನಗೆದುರಿಲ್ಲೋ । ನಿನ್ನ 
| ರಾಜ್ಯವ ತಂದು ರಾಜ್ಯ ಪಾಲಿಸಿದ್ಯಲ್ಲೋ 11೨11 ಗೋಕುಲದೊಳು ಇದ್ದೆಯಲ್ಲೋ 
| ಲೋಕ । ಪಾಕು ಮಾಡಲು ಬುದ್ಧನಾದ್ಯಲ್ಲೋ । ಏಕೆ ಹಯವನೇರಿದ್ಯಲ್ಲೋ । ನಮ್ಮ 
| ಸಾಕುವ ಹಯವದನ ನೀನೇ ಬಲ್ಲೆಲೋ ॥೩। 


LS SS 


ಅಲಂಕಾರ ಮಾಡುವಾಗ ಹೇಳಿರಿ 
ಈ ಪರಿಯ ಸೊಬಗಾವ ದೇವರಲಿ ಕಾಣೆ ॥ಪ।1 ಗೋಪೀಜನಪ್ರಿಯ 
ಗೋಪಾಲಗಲ್ಲದೆ ॥1ಅ.ಪ।॥ ದೊರೆಯತನದಲ್ಲಿ ನೋಡೆ ಧರಣಿದೇವಿಗೆ ರಮಣ 
ಸಿರಿಯತನದಲಿ ನೋಡೆ ಶ್ರೀಕಾಂತನು ಹಿರಿಯತನದಲಿ ನೋಡೆ ಸರಸಿಜೋದ್ಧವನಯ್ಯ 


-14- ಭಜನಮಾಲಾ 


ನದನದಿಗಳನ್ನು ಸ್ಮರಿಸಿ ಪುನೀತರಾಗಿ 

ನದನದಿಗಳನು ಸ್ಥರಿಸಿರೋ ನದನದಿಗಳನು ಸ್ಥರಿಸಿ ಹೃದಯ ನಿರ್ಮಳರಾಗಿ 
ಮುದದಿಂದ ನಿಮ್ಮ ಮನದಧಮತನ ಬಿಟ್ಟ ಸಂಪದವಿಗೆ ಸೋಪಾನದಂತಾಗುವದು 
ಶ್ರೀಪದಮನಾಭನು ವೊಲಿವನು ॥ಪ॥ ಸಿಂಧು ಮರುಧೃತಿ ಹೇಮವತಿ ನೇಮಿ ನೇತ್ರವತಿ 
ತರುಣಿಸುತೆ ನರ್ಮದಾ ಗಾಯತ್ರಿ ಗೋಮತಿ ಗರುಡ ಸಾಧರ್ಮಾ ಸರಸ್ವತಿ ಮಣಿಮುಕ್ತ 
ಮುಕ್ತನದಿಯು ಪ್ರಣತ ವರದಕಾಗಿಣಿ ಕೃಷ್ಣವೇಣಿ ವೇದವತಿ ಹರಿಧೃತಿ ಇಂದ್ರಾಣಿ ಪುನಃ 
ಪುನಃ ವಾಣಿವಂ ಜರಫಣಿ ಭೀಮರಧಿನೀ ॥೧॥ ಧಾರಿ ತುಂಗಾ ಭದ್ರಿಗಣಪತಿ ಶತಭಾಗ 
ನಾರದಿ ಉಭಯಪಿನಾಕಿ ಚಿತ್ರವತೀ ಮೂರು ಲೋಕೋದ್ಧವ ಭವಾನೀ ಚಾರು ಗಂಡಿಕೆ 
ಸರಯು ಶ್ರೋಣಿ ಭದ್ರನೀಲ ಕ್ಷೀರನದಿ ಪಾಪಘ್ನಮಹಾನದಿ ಅಘನಾಶಿ ವಾರಿಜಾಪ್ತಾವತಿ 
ಸುವರ್ಣ ಮುಖರೀ ವಿಸ್ತಾರ ಹಾಟಕ ಅತ್ರಿಣೀ ।1೨। ಸುಲಭ ಮಂದಾಕಿನಿ ಕೌಮೋದಕಿ 
ಶಾಂತಿ ಕಪಿಲ ಚಂದ್ರಭಾಗ ಅರುಣೀ ಪೊಳೆವ ಕಾಳಾವತಿ ತ್ರಿಪಥಿ ಗೌರಿ ಕುಂತಿ ಅಳಕನಂದನ 
ಅಮಲವತಿ ಭೀಮಸಂಭೆ ಸೀತಾಂಬ್ರಪರ್ಣಿಯು ಜಯ ಮಂ ಸತಿ ಸತ್ಯವತಿ ವೈಷ್ಣವೀ 
11೩.।1 ಕನಿಕ ಶುಕ್ಲಾವತೀ ಬಾಹುನದಿಗೋವಿಂದ ಮಿನಗುವ ಭೋಗವತಿ ಕಾಶ್ಯಪಂಕಾಳಿಂದಿ 
ಅನುಸಿಂಧು ಐರಾವತಿ ಯಣ ವಿಮೋಚನ ಮಯೂರ ಸಂಭವೆ ನಿತ್ಯ ಪುಷ್ಕ]ರಣಿ ಪಯೋ 
ಶ್ರಿನಿ ಮಹಾಪಗ ಭದ್ರ ಭೈರವಿ ವಿಚಿತ್ರ ನದಿಗಳನು ॥೪।॥। ಅರುಣೋದಯಲೆದ್ದು 
ಧರೆಯೊಳುಗಳ್ಳ ಬಲು ಸರಿತಗಳ ನೆನೆದು ಪುಳಕೋತ್ಸವದಲಿ ಪರಮ ಧನ್ಯರಾಗಿ ಪಾಪಗಳ 
ಪೋಗಾಡಿ ನಿರುತ ಮಾರುತ ಮತದಲೀ ಚರಿಸಿ ನಿಜಭಕುತಿಯಲಿ ಹಗಲು ಇರಳು 
ಇನಿತು ಸಿರಿಯರಸ ವಿಜಯವಿಟ್ಕಲನ ಚರಣಾಂಬುಜವ ಸರಸದಿಂದಲಿ ಧ್ಯಾನಗೈದು 
ಈ ನದಿಗಳಲಿ ಕರುಣದಲಿ ತಿಳಿದು ನಿತ್ಯಾ ೫॥ 


Xk 


ಮಾನಸ ಪೂಜೆ ಮಾಡಿರಿ 
ನಾರಾಯಣ ನಿಮ್ಮ ನಾಮವ ನೆನೆದು ನಾಲಿಗೆ ತುದಿಯಲಿ ಅಮೃತವ ಸುರಿದು 
ರಾಮನಾಮದ ಸಾರವ ತಿಳಿದು ಅಚ್ಯುತ ನಾಮವ ಭಕ್ತಿಯಿಂದ ನೆನೆದು ಅನಂತನಾಮವ 
ಗುಣಕಥೆ ಕೇಳಿ ಕುಸುಮನಾಭನ ಅಂಗಳದೊಳಗೆ ಕುಂಕುಮ ಕಸ್ತೂರಿ ಥಳಿಯನೆ ಹಾಕಿ 
ವೃಂದಾವನಕೆಂದು ಗೋಮಯತಂದು ಸಾರಿಸಿ ಮುತ್ತಿನ ಚೌಕಳಿ ತುಂಬಿ ಶಂಖ ಚಕ್ರ 
ಗದಾ ಪದ್ಧಗಳಿಂದ ಅಲಂಕಾರದಪಂಚಣಗಿ ತುಂಬಿ ಸಕಲತೀರ್ಥಗಳೆಂಬೋ ಗಂಗೆಯಲಿ 


ಭಜನಮಾಲಾ -15- 


ಮಿಂದು ದೇವಾಂಗ ಪಠಾವಳಿಯನೊಗೆದು ಗಿಂಡೀಲಿ ಉದಕ ರಾರಿಲಿ ತುಂಬಿ 
ನೇಮದಿಂದಲಿ ಶ್ರೀಕೃಷ್ಣತುಳಸಿಗೆರೆದು ಅನೇಕ ಜನ್ಮದ ಪಾಪವ ಕಳೆದು ಪಠಾವಳಿಯಲಿ 
ಬತ್ತಿಯ ಮಾಡಿ ಅಚ್ಚಕರಿ ಆಕಳ ತುಪ್ಪವ ತುಂಬಿ ಮುತ್ತು ಮಾಣಿಕವೆಂಬೋ ಠಾಣಾದೀವಿಗೆ 
ದೇವರ ಜಗುಲಿಗೆ ಇದಿರಾಗಿಟ್ಟು ಗೋವಿಂದಾ ನಿನಗರ್ಪಿತವೆಂದು ಶ್ರೀಕೃಷ್ಣಾ 
ನಿನಗರ್ಪಿತವೆಂದು ಪಂಚಾಮೃತದ ಅಭಿಷೇಕ ಮಾಡಿ ಆಚಮನಂಗಳ ಕೇಶವಗಿಟ್ಟು 
ಆಭರಣಂಗಳ ಶ್ರೀಹರಿಗಿಟ್ಟು ಮುಂಗೈಮುರಾರಿ ಮುಕುಂದಗಿಟ್ಟು ಅಂದಿಗಿ ಪಾಟಲಿ 
ಗೋವಿಂದಗಿಟ್ಟು ಮುತ್ತಿನವಂಕಿ ವಿಟ್ಕಲಗಿಟ್ಟು ಪಾರಿಜಾತ ಹೊನ್ನುಹೂ ಮಲ್ಲಿಗೆ ಸಂಪಿಗೆ 
ಕ್ಯಾದಿಗಿ ದವನ ಮುಂಗೈ ಚೆಲುವ ಮಾಣಿಕ ಸೂರ್ಯ ಚಂದ್ರರಿಗಿಂತ ಹೆಚ್ಚಾಗಿ ಹೊಳೆವ 
ಹೊನ್ನ ಹರಿವಾಣ ತಂದಿರಿಸಿ ಶಾಲ್ಯಾನ್ನ ಸೂಪಗಳ ಬಡಿಸಿ ಪರಮಾನ್ನ ಭಕ್ಷಗಳೆ ಬಡಿಸಿ 
ಗಾಯತ್ರಿ ಮಂತ್ರದಲಿ ಪ್ರೋಕ್ಷಿಸಿ ಜ್ಞಾನದಿಂದ ಪಂಚಪ್ರಾಣನ ಸ್ಮರಿಸಿ ನೈವೇದ್ಯಂಗಳ 
ಕ್ರಮದಿಂದ ಬಡಿಸಿ ಶ್ರೀಕೃಷ್ಣಾನಿನಗರ್ಪಿತವೆಂದು । ಇತಿ ಮಾನಸ ಪೂಜೆ ಮಾಡಿದವರಿಗೆ 
ಅನಂತಾನಂತ ಮುಕ್ತಿಕೊಡುವ ಪುರಂದರವಿಟ್ಕಲ ॥ 


Le SS SS Ss 


ಅಭಿಷೇಕದ ಕಾಲದಲ್ಲಿ ಇದನ್ನು ಹೇಳಿರಿ 

ಚರಣ ತೊಳೆದು ಜಲಪಾನ ಮಾಡುವೆನು ।।ಪ।॥ ನೀರೊಳಗೆ ನಿಂತುಕೊಂಬೆ । 
ಬೆಣ್ಣೆ ಬಾರ ಪೊಟ್ಟರೆ ನಗುವಳು ನಿನ್ನ ರಂಭೆ । ಮೋರೆ ತಗ್ಗಿಸಿರೆಂಬೆ | ಜಗದಿ । 
ನರಸಿಂಹನಾಂಗಿ ಪೂಜೆಯ ಗೊಂಬೆ ॥೧॥ ಬಲಿಯ ದಾನವ ಬೇಡಿದೆಯಲ್ಲೋ । 
ಕ್ಷತ್ರ ಕುಲ ಸವರಿ ಕೊಡಲಿಯ ಪಿಡಿದ್ಯಲ್ಲೋ । ಬಲವಂತ ನಿನಗೆದುರಿಲ್ಲೋ । ನಿನ್ನ 
| ರಾಜ್ಯವ ತಂದು ರಾಜ್ಯ ಪಾಲಿಸಿದ್ಯಲ್ಲೋ ॥೨॥ ಗೋಕುಲದೊಳು ಇದ್ದೆಯಲ್ಲೋ 
| ಲೋಕ | ಪಾಕು ಮಾಡಲು ಬುದ್ಧನಾದ್ಯಲ್ಲೋ । ಏಕೆ ಹಯವನೇರಿದ್ಯಲ್ಲೋ । ನಮ್ಮ 
| ಸಾಕುವ ಹಯವದನ ನೀನೇ ಬಲ್ಲೆಲೋ ॥1೩॥ 


La SS Ss 


ಅಲಂಕಾರ ಮಾಡುವಾಗ ಹೇಳಿರಿ 
ಈ ಪರಿಯ ಸೊಬಗಾವ ದೇವರಲಿ ಕಾಣೆ ।॥ಪ।! ಗೋಪೀಜನಪ್ರಿಯ 
ಗೋಪಾಲಗಲ್ಲದೆ ।॥1ಅ.ಪ।॥ ದೊರೆಯತನದಲ್ಲಿ ನೋಡೆ ಧರಣಿದೇವಿಗೆ ರಮಣ 
ಸಿರಿಯತನದಲಿ ನೋಡೆ ಶ್ರೀಕಾಂತನು ಹಿರಿಯತನದಲಿ ನೋಡೆ ಸರಸಿಜೋದ್ಧವನಯ್ಯ 


-16- ಭಜನಮಾಲಾ 


ಗುರುವುತನದಲಿ ನೋಡೆ ಜಗದಾದಿಗುರುವು 11೧1 ಪಾವನತ್ತದಿ ನೋಡೆ 
ಅಮರಗಂಗಾಜನಕ ದೇವತ್ತದಲಿ ನೋಡೆ ದಿವಿಜರೊಡೆಯ ಲಾವಣ್ಯದಲಿ ನೋಡೆ 
ಲೋಕಮೋಹಕನಯ್ಯ ಆವಾ ಧೈರ್ಯದಿ ನೋಡೆ ಲೋಕಮೋಹಕನಯ್ಯ ॥೨॥ 
ಗಗನದಲಿ ಸಂಚರಿಪ ಗರುಡದೇವನೆ ತುರುಗ ಜಗತೀಧರ ಶೇಷ ಪರಿಯಂಕ ಶಯನ 
ನಿಗಮಗೋಚರ ಪುರಂದರವಿಠಲಗಲ್ಲದೆ ಮಿಗಿಲಾದ ದೈವಗಿಳಿಗೀ ಭಾಗ್ಯವುಂಟೆ ॥1೩॥1 


KR 
ನೈವೇದ್ಯದಲ್ಲಿಇದನ್ನು ಹೇಳಿರಿ 
ಭೂಮ ಇಡುಬಾರೆ ದ್ರುಪದರಾಯನರಸಿ ಭೀಮಧರ್ಮಾರ್ಜುನ ನಕುಲ 
ಸಾದೇವ ದ್ರೌಪದಿ ಕುಳಿತ ಎಲೆಗೆ ॥॥ಪ।॥॥ ಮಂಡಿಗೆ ಗುಳ್ಳೋರಿಗೆಯು ಬುಂದ್ಯ ಚಕ್ಕುಲಿ 
ಕರ್ಜಿಕಾಯಿ ಚೆಂದದ ಶಾಲ್ಯಾನ್ನ ಶಾವಿಗೆ ಫೇಣಿಗಳು ಎಣ್ಣೋರಿಗೆಯು 1೧11 ಹಪ್ಪಳ 
ಸಂಡಿಗೆಯು ಶಾವಿಗೆ ಬಟ್ಟವಿಮಾಲತಿಯು ಗೌಲಿ ಬಟ್ಟಲೋಳ್‌ ತುಂಬಿತ್ತು ಪರಡಿ 
ಪಾಯಸ ಫೃತ ಸಕ್ಕರೆಯು ॥೨।। ಕುಂದಣದ್ದರಿವಾಣ ಪಿಡಿದು ಕುಸುಮಮಲ್ಲಿಗೆ 
ಮುಡಿದು ನಡೆದು ಬಂದು ಭೇಮೇಶಕೃಷ್ಣನ ಸಖರ್ದೊಂದಿ ಕುಳಿತರು ಕೃಷ್ಣೆಸಹಿತ ॥1೩॥1 


LS AS SS 
ನೈವೇದ್ಯದ ಹಾಡು-೧ 

ಆರೋಗಣೆಯ ಮಾಡೋ । ಸಾರಸುಖದ ಒಡೆಯಾ ।!ಪ॥ ಸತ್ಯವಾದ ಜಗಕೆ 
ಕರ್ತೃಕಾರಣ ನೀನೆ ಮುಕ್ತಿದಾಯಕ ನಿತ್ಯತೃಪ್ತ ನೀನಹುದಯ್ಯ ಸತ್ಯವಾದವತಾರ ಸಕಲ 
ಗುಣಪರಿಪೂರ್ಣ ಮುಕ್ತಿದಾಯಕ ಹರಿ ಪರಮ ದಯಾಳೋ 1೧11 ಅಣುರೇಣು 
ಕೂಪದೊಳು ಅಂಡಜಾಂಡಗಳೆರಡು ಘನ ಕೃಪಾಂಬುಧಿ ನಿನ್ನ ಪೊಗಳಲಳವೇ 
ಫಣಿಶಾಯಿಯಾಗಿದ್ದ ಭುವನ ವ್ಯಾಪಕ ಹರಿಯ ಘನ ಭಕುತಿಯಲಿ ಅಜ್ಜಭವರು 
ಪೂಜಿಸುವರೊ ।1೨॥ ಗಂಗೆ ಗೋದಾವರಿಯು ತುಂಗಭದ್ರೆ ಯಮುನೆ ರಂಗ ಸನ್ನಿಧಿ 
ಯಾದ ಕಾವೇರಿಯು ಮಂಗಳ ಭೀಮರಥಿ ಮಜ್ಜನಕೆ ಅಣಿ ಮಾಡಿ ಅಂಗಜನಯ್ಯನ 
ಭಾವೆಂದು ಪೋಗಳೇ ॥1೩।। ಗಂಧ ಕಸ್ತೂರಿ ಪುನಗು ಚಂದಾದ ಜುವಾಜಿ ಮುಂದೆ 
ಕುಂಕುಮದ ಗಂಧ ಕೇಸರಿಯ ಲೇಪ ಚೆಂದಾದ ಕೇದಿಗೆ ಮಡಿವಾಳ ಸಂಪಿಗೆಯು 
ಕಂದರ್ಪನಯ್ಯನ ಒಪ್ಪಿತು ಮಲ್ಲಿಗೆಯು 11೪11 ರನ್ನ ಮಯವಾಗಿದ್ದ 
ಹೊನ್ನಮಂಟಪದೊಳಗೆ ಸ್ವರ್ಣ ಪಾತ್ರೆಗಳಲ್ಲಿ ಸ್ವಯಂಪಾಕವು ನಿನ್ನ ಸೊಸೆ ವಾಣಿ 


ಭಜನಮಾಲಾ -17- 


ಭಾರತಿದೇವಿ ಕಡುಜಾಣೆ ಚೆನ್ನಾಗಿ ನೈವೇದ್ಯವನ್ನೆ ಮಾಡುವಳೋ ॥!೫।। ದೆಸೆ ದೆಸೆಗೆ 
ಪರಿಮಳದ ಕುಶಲದ ಚಿತ್ರಾನ್ನ ಬಿಸಿದೋಸೆ ಬೆಣ್ಣೆ ಲೇಹ್ಯದ ಪೇಯವು ಬಸಿರೊಳೊಗೆ 
ಈರೇಳು ಜಗುವ ಇಂಬಿಟ್ಟವಗೆ ನಸುನಗುತ ಇಂದಿರಾ ದೇವಿ ಬಡಿಸೆ ॥॥೬॥ ಆ ಕಮಲೆ 
ಮಾಡಿದ್ದು ನಾಕುಬಗೆ ಫೃತ ಸೂಪ ಲೋಕಪತಿಗನುವಾದ ದಿವ್ಯಾನ್ನವು ಬೇಕಾದ 
ಪಂಚಭಕ್ಷ್ಯ ರಸಾಯನವು ಏಕಾಂತದಲಿ ನಿಮ್ಮ ದೇವಿ ಬಡಿಸೆ ॥॥೭॥॥ ನೂರು 
ಯೋಜನದಗಲ ಸರಸಿಜ ಬ್ರಹ್ಮಾಂಡ ಹದಿನಾರು ಬಣ್ಣದ ಚಿನ್ನದ ಹರಿವಾಣವೂ ಸಾರೆ 
ಎಲೆ ಪೊಂಬಟ್ಟು ಎಂಬ ಸಾಗರದೊಳಗೆ ಮೇರುಮಂದರವೆಂಬ ದೀಪಗಳ ಬೆಳಗೇ 
1೮॥। ಖಳರ ಕುಲವೈರಿಗೆ ತಿಳಿನೀರು ಮಜ್ಜಿಗೆಯು ಎಳೆನೀರು ಪಾನಕ ಶೀತಲುದಕ 
ಬಳಿಲಿದಿರಿ ಬಳಿಲಿದಿರಿ ಎನುತ ಹಯವದನನಿಗೆ ನಳಿನಾಕ್ಷಿ ಕರ್ಪೂರದ ವೀಳ್ಯವನೆ 
ಕೊಡುತ ॥೯॥ 
Xx Xxx 
ನೈವೇದ್ಯದ ಹಾಡು-೨ 

ಫಲಹಾರವ ಮಾಡೋ ಪರಮ ಪುರುಷನೇ । ಜಲಜಾಕ್ಸಿ ಲಕುಮಿಯ 
ಕರಕಂಜದಿಂದ ॥।ಪ॥ ಕದಳಿ ಕಾಬಾಳೆ ಖರ್ಜೂರ ಕಿತ್ತಳೆಯು । ಬದರಿ ಹಲಸು ಮಾವು 
ದ್ರಾಕ್ಷಂಗಳು । ಮಧುರವಾದ ಮಾದಾಳ ತೆಂಗಿನಕಾಯಿ | ಮೊದಲಾದ 
ಪರಿಪರಿಸುಫಲಂಗಳು ॥೧॥। ಉತ್ತತ್ತೆ ಜೇನು ಅಂಜೂರ ಶೇವು । ಮತ್ತೆ ದಾಳಿಂಬೆ ನಿಂಬೆ 
ಜಂಬುಗಳು । ಕತ್ತರಿಸಿದ ಕಬ್ಬು ಬಾದಾಮಿ ಗುಗ್ಗುರಿಯು । ಅತ್ತಿ ಪನ್ನೀರೆಳೆ 
ನೆನೆಗಡಲೆಯು ॥1೨॥ ಹಾಲು ಸಕ್ಕರೆ ಬೆಣ್ಣೆ ತುಪ್ಪ ಶೀಕರಣೆಗಳು । ಸಾಲು ರಸಾಯನ 
ಎಳೆನೀರುಗಳು । ಮೂರು ಲೋಕದೊಡೆಯ ಹಯವದನ । ವೆಂಕಟರಾಯ ಪಾಲಿಸೋ 
ಶ್ರೀವರಕರಕಂಜದಿಂದ ॥೩। 

ರರ ರ್ಥ 
ನೈವೇದ್ಯದ ಹಾಡು-೩ 

ಏಳು ಆರೋಗಣೆಗೆ ಯಾಕೆ ತಡವೋ । ಆಲಸ್ಯ ಮಾಡದಲೆ ಮೂಲರಾಮಚಂದ್ರ : 
॥ಪ॥। ಕುಡಿಬಾಳೆ ಎಲೆ ಹಾಕಿ ಸಡಗರದಿಂದೆಡೆ ಮಾಡಿ | ಮಣಿಹಾಕಿ ಮುತ್ತಿನ ಮಣಿಗಳಿಟ್ಟು 
| ಮುಡಿಸಿ ದೀಪಗಳ್ಳಚ್ಚಿಉದಕ ರಂಗೋಲ್ಟಾಕಿ ಬಡಿಸಲು ಶ್ರೀದೇವಿ ಬಂದು ನಿಂತಿಹಳೋ 
೧1 ಪುಡಿ ಉಪ್ಪು ಚಟ್ನಿ ಕೋಸಂಬರುಪ್ಪಿನ ಕಾಯಿ । ಪಡವಲ ಕಾಯಿ 


-18- ಭಜನಮಾಲಾ 


ಚವಳೀಕಾಯಿಯಾ । ಅಡವಿ ಗುಳ್ಳದ ಪಲ್ಯ ಅಂಬೋಡೆ, ಫೇಣಿಗಳು । ಬಡಿಸಲು 
ಶ್ರೀದೇವಿ ಬಂದು ನಿಂತಿಹಳೋ ॥೨॥। ಎಣ್ಣೋರಿಗತಿ ರಸವು ಸಣ್ಯಶ್ಯಾವಿಗೆ ಫೇಣಿ । 
ಅನ್ನದಭ್ಯಾನ್ನ ಕ್ಷೀರಾನ್ನಗಳನು | ಬೆಣ್ಣೆ ದೋಸೆ ಹುಗ್ಗಿ ಕಾಯ್ದಾಲು ಬಡಿಸಲು । ಬಣ್ಣಿಸಿ 
ಶ್ರೀದೇವಿ ಬಂದು ನಿಂತಿಹಳೋ ॥1೩।। ಗಂಧ ಕಸ್ತೂರಿ ಪನಗು । ಕರ್ಪೂರ ವೀಳವನು 
| ಚಂದಾದಿ ಮಡಿಚಿ ಕೈಲ್ಲಿಡಿದುಕೊಂಡು । ರಂಬೆ ಜಾನಕಿದೇವಿ ಹಿಡಿದು ನಿಂತಿಹಳೋ 
೪ ನಿತ್ಯತ್ಛಪ್ತನೆ ನಿನ್ನ ಉದರದೊಳಿದ್ದಿಹ । ಉತ್ತಮ ಪುರುಷನೆ ಉಣಲಿ ಏಳೋ । 


ಇದಿ 


ತೃಪ್ತದಾಯಕ ನಮ್ಮ ಗೋಪಾಲ ವಿಟ್ಕಲನೆ । ಭಕ್ತರ ಭಿನ್ನಪವ ನೀ ಕೇಳ ಬಾರೋ ॥1೫॥ 
a A 


ವಾಯುದೇವರ ಪೂಜೆಯ ಹಾಡು 

ಭಾರತೀಶನಿಗೆ ನಮೋ ನಮೋ । ಭಾರವ ಪೊತ್ತಗೆ ನಮೋ ನಮೋ । ಚಾರು 
ಚರಿತ ಶ್ರೀರಾಮನಾಮವ ಸಾರುವ ಭಕುತಗೆ ।1ಅ।। ಅಂಜನ ಪುತ್ರಗೆ ನಮೋ ನಮೋ 
ಮಂಜುಳ ಗಾತ್ರಗೆ ನಮೋ ನಮೋ ಕಂಜಾಷೀಯ ಪದ ಕಂಬ ಕೆರಗಿ ಭವ ಭಂಜಕ 
ಹನುಮಗೆ ನಮೋ ನಮೋ ॥೧॥ ಕುಂತೆ ಆತ್ಮಜಗೆ ನಮೋ ನಮೋ ಸಂತತ ಸ್ತ್ರೀಯಗೆ 
ನಮೋ ನಮೋ ಹಂತ ಕೌರವ ಅಂತ ಕತ ಬಲವಂತ ಭೀಮನಿಗೆ ನಮೋ ನಮೋ ॥೨॥ 
ಮಧ್ಯಗೇಹನಿಗೆ ನಮೋ ನಮೋ ಮುದ್ದುಮುನಿವರಗೆ ನಮೋ ನಮೋ ಅದ್ವೈತ ಶಾಸ್ತ್ರ 
ಅಪದ್ದಗೈದ ಗುರು ಮಧ್ದರಾಯಗೆ ನಮೋ ನಮೋ ॥ಃ೩।। ಲೋಕ ಪೂಜ್ಯನಿಗೆ ನಮೋ 
ನಮೋ ಭೀಕರ ರೂಪಗೆ ನಮೋ ನಮೋ ಏಕ ವಿಂಶತಿ ಕುಭಾಷ್ಯವ ಖಂಡಿಸಿ ಶೇಖರ 
ಮಾಡ್ಬವಗೆ ನಮೋ ನಮೋ ೪11 ಹರಿಯ ರೂಪನಿಗೆ ನಮೋ ನಮೋ ದುರುಳ 
ಶಿಕ್ಷರಿಗೆ ನಮೋ ನಮೋ ವರದೇಂದ್ರ ವಿಟ್ಕಲನ ಧ್ಯಾನವ ಮಾಡುವ ಹರುಷ ತೀರ್ಥರಿಗೆ 
ನಮೋ ನಮೋ ॥!೫॥ 


LS AS A 

ತುಲಸೀಪೂಜೆ 
ಪ್ರಾತಃಕಾಲದಲ್ಲೊಮ್ಮೆ ತುಳಸೀವೃಂದಾವನಪೂರ್ತಿಯಾಗಿ ಒದ್ದೆಯಾಗುವಂತೆ 
ನೀರು ಹಾಕಿ, ರಂಗೋಲಿಯಿಟ್ಟು ಬಂದಿರುವ ಮುತ್ತೈದೆಯು ಪತಿಯ 


ದೇವಪೂಜಾನಂತರ ಸರ್ವಾಲಂಕಾರಭೂಷಿಶಳಾಗಿ ಹರಿನೈರ್ಮಾಲ್ಯವನ್ನು ಮುಡಿದು 
ಮಂಗಳದ್ರವ್ಯಗಳೊಡನೆ ತುಲಸೀಪೂಜೆಯನ್ನು ಮಾಡಬೇಕು. 


ಭಜನಮಾಲಾ -19- 


ತುಳಸೀಪೂಜೆಯ ಹಾಡುಗಳು 
(ಆರತಿ ಬೆಳಗಿರಿ ನಾರಿ ತುಳಸಮ್ಮಗೆ । 
ಕೋರಿವಾ ವರಗಳ ಕೊಡುವಾಕೆಗೆ ಪ॥ ೧ ಇತ್ಯಾದಿ) 
ಕಲ್ಯಾಣಂ ತುಳಸಿ ಕಲ್ಯಾಣಮ್‌ । 
ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀತುಳಸಿಗೆ । 
ಬಲ್ಲಿದ ಶ್ರೀ ವಾಸುದೇವನಿಗೆ Il 
ಅಂಗಳದೊಳಗೆಲ್ಲ ತುಳಸಿಯು ವನ ಮಾಡಿ । 
ಶೃಂಗಾರವ ಮಾಡಿ ಶೀಘ್ರದಿಂದ । 
ಕಂಗಳ ಪಾಪವ ಪರಿಹರಿಸುವ ಮುದ್ದು 
ರಂಗ ಬಂದಲ್ಲಿ ನೆಲೆಸಿದನು moll 


ಮಿಂದು ಮಡಿಯನ್ನುಟ್ಟು ಸಂದೇಹವ ಬಿಟ್ಟು । 

ತಂದ ಶ್ರೀಗಂಧಾಕ್ಷತೆಗಳಿಂದ । 

ಸಿಂಧುಶಯನ ವೃಂದಾವನದಿ ಪೂಜಿಸೆ । 

ಕುಂದದ ಭಾಗ್ಯವ ಕೊಡತಿಹಳು Hl 

ಭಕ್ಷ್ಯಭೋಜ್ಯಂಗಳ ನೈವೇದ್ಯವನಿತ್ತು । 

ಲಕ್ಷಬತ್ತಿಯ ದೀಪವ ಹಚ್ಚಿ । 

ಅಧೋಕ್ಷಜ ಸಹಿತ ವೃಂದಾವನ ಪೂಜಿಸೆ 

ಸಾಕ್ಷಾತ್‌ ಮೋಕ್ಟವ ಕೊಡುತಿಹಳು 11೩11 

ಉತ್ಥಾನ ದ್ವಾದಶಿ ದಿವಸದಲಿ ಕೃಷ್ಣ- 

ಉತ್ತಮ ತುಳಸಿಗೆ ವಿವಾಹವ । 

ಚಿತ್ತನಿರ್ಮಲರಾಗಿ ಮಾಡಿದವರಿಗೆ । 

ಉತ್ತಮ ಗತಿ ಈವ ಪುರಂದರ ವಿಟ್ನಲ ToT 

ಪ್ರಸೀದ ತುಲಸೀದೇವಿ ಪ್ರಸೀದ ಹರಿವಲ್ಲಭೇ । | 

ಕ್ಷೀರೋದಮಥನೋದ್ಧೂತೇ ತುಲಸೀ ತ್ಹಾಂ ನಮಾಮ್ಯಹಮ್‌ .॥ 

ಪ್ರಾತಃಕಾಲ ಮತ್ತು ಸಾಯಂಕಾಲಗಳಲ್ಲಿ ತುಲಸಿಯ ಸನಿಹದಲ್ಲಿ ದೀಪವನ್ನು 
ಬೆಳಗಬೇಕು. 


-18- ಭಜನಮಾಲಾ 


ಚವಳೀಕಾಯಿಯಾ । ಅಡವಿ ಗುಳ್ಳದ ಪಲ್ಯ ಅಂಬೋಡೆ, ಫೇಣಿಗಳು । ಬಡಿಸಲು 
ಶ್ರೀದೇವಿ ಬಂದು ನಿಂತಿಹಳೋ ॥1೨॥ ಎಣ್ಣೋರಿಗತಿ ರಸವು ಸಣ್ಣಶ್ಯಾವಿಗೆ ಫೇಣಿ । 
ಅನ್ನದಭ್ಯಾನ್ನ ಕ್ಷೀರಾನ್ನಗಳನು । ಬೆಣ್ಣೆ ದೋಸೆ ಹುಗ್ಗಿ ಕಾಯ್ದಾಲು ಬಡಿಸಲು । ಬಣ್ಣಿಸಿ 
ಶ್ರೀದೇವಿ ಬಂದು ನಿಂತಿಹಳೋ ॥1೩॥ ಗಂಧ ಕಸ್ತೂರಿ ಪನಗು । ಕರ್ಪೂರ ವೀಳವನು 
| ಚಂದಾದಿ ಮಡಿಚಿ ಕೈಲ್ಲಿಡಿದುಕೊಂಡು । ರಂಬೆ ಜಾನಕಿದೇವಿ ಹಿಡಿದು ನಿಂತಿಹಳೋ 
॥೪॥ ನಿತ್ಯತ್ಛಪ್ತನೆ ನಿನ್ನ ಉದರದೊಳಿದ್ದಿಹ । ಉತ್ತಮ ಪುರುಷನೆ ಉಣಲಿ ಏಳೋ । 
ತೃಪ್ರದಾಯಕ ನಮ್ಮ ಗೋಪಾಲ ವಿಟ್ಕಲನೆ । ಭಕ್ತರ ಭಿನ್ನಪವ ನೀ ಕೇಳ ಬಾರೋ ॥೫॥ 


La SS 


ವಾಯುದೇವರ ಪೂಜೆಯ ಹಾಡು 

ಭಾರತೀಶನಿಗೆ ನಮೋ ನಮೋ । ಭಾರವ ಪೊತ್ತಗೆ ನಮೋ ನಮೋ । ಚಾರು 
ಚರಿತ ಶ್ರೀರಾಮನಾಮವ ಸಾರುವ ಭಕುತಗೆ ॥॥ಅ।॥ ಅಂಜನ ಪುತ್ರಗೆ ನಮೋ ನಮೋ 
ಮಂಜುಳ ಗಾತ್ರಗೆ ನಮೋ ನಮೋ ಕಂಜಾಷೀಯ ಪದ ಕಂಬ ಕೆರಗಿ ಭವ ಭಂಜಕ 
ಹನುಮಗೆ ನಮೋ ನಮೋ ॥।೧॥ ಕುಂತೆ ಆತ್ಮಜಗೆ ನಮೋ ನಮೋ ಸಂತತ ಸ್ತ್ರೀಯಗೆ 
ನಮೋ ನಮೋ ಹಂತ ಕೌರವ ಅಂತ ಕತ್ಫಬಲವಂತ ಭೀಮನಿಗೆ ನಮೋ ನಮೋ ॥೨॥ 
ಮಧ್ಯಗೇಹನಿಗೆ ನಮೋ ನಮೋ ಮುದ್ದುಮುನಿವರಗೆ ನಮೋ ನಮೋ ಅದ್ವೈತ ಶಾಸ್ತ್ರ 
ಅಪದ್ದಗೈದ ಗುರು ಮಧ್ದರಾಯಗೆ ನಮೋ ನಮೋ ॥ಃ೩।। ಲೋಕ ಪೂಜ್ಯನಿಗೆ ನಮೋ 
ನಮೋ ಭೀಕರ ರೂಪಗೆ ನಮೋ ನಮೋ ಏಕ ವಿಂಶತಿ ಕುಭಾಷ್ಯವ ಖಂಡಿಸಿ ಶೇಖರ 
ಮಾಡ್ದವಗೆ ನಮೋ ನಮೋ ॥೪॥ ಹರಿಯ ರೂಪನಿಗೆ ನಮೋ ನಮೋ ದುರುಳ 
ಶಿಕ್ಷರಿಗೆ ನಮೋ ನಮೋ ವರದೇಂದ್ರ ವಿಟ್ಕಲನ ಧ್ಯಾನವ ಮಾಡುವ ಹರುಷ ತೀರ್ಥರಿಗೆ 
ನಮೋ ನಮೋ ॥!೫॥ 


ರ್ಕರ್ಸ್ಗ ರ 7೫ 

ತುಲಸೀಪೂಜೆ 
ಪ್ರಾತಃಕಾಲದಲ್ಲೊಮ್ಮೆ ತುಳಸೀವೃಂದಾವನಪೂರ್ತಿಯಾಗಿ ಒದ್ದೆಯಾಗುವಂತೆ 
ನೀರು ಹಾಕಿ, ರಂಗೋಲಿಯಿಟ್ಟು ಬಂದಿರುವ ಮುತ್ತೈದೆಯು ಪತಿಯ 


ದೇವಪೂಜಾನಂತರ ಸರ್ವಾಲಂಕಾರಭೂಷಿತಳಾಗಿ ಹರಿನೈರ್ಮಾಲ್ಯವನ್ನು ಮುಡಿದು 
ಮಂಗಳದ್ರವ್ಯಗಳೊಡನೆ ತುಲಸೀಪೂಜೆಯನ್ನು ಮಾಡಬೇಕು. 


ಭಜನಮಾಲಾ -19- 


ತುಳಸೀಪೂಜೆಯ ಹಾಡುಗಳು 
(ಆರತಿ ಬೆಳಗಿರಿ ನಾರಿ ತುಳಸಮ್ಮಗೆ । 
ಕೋರಿವಾ ವರಗಳ ಕೊಡುವಾಕೆಗೆ ॥ಪ॥ ೧ ಇತ್ಯಾದಿ) 
ಕಲ್ಯಾಣಂ ತುಳಸಿ ಕಲ್ಯಾಣಮ್‌ । 
ಕಲ್ಯಾಣವೇ ನಮ್ಮ ಕೃಷ್ಣ ಶ್ರೀತುಳಸಿಗೆ । | 
ಬಲ್ಲಿದ ಶ್ರೀ ವಾಸುದೇವನಿಗೆ ಪ 
ಅಂಗಳದೊಳಗೆಲ್ಲ ತುಳಸಿಯು ವನ ಮಾಡಿ । 
ಶೃಂಗಾರವ ಮಾಡಿ ಶೀಘ್ರದಿಂದ । 
ಕಂಗಳ ಪಾಪವ ಪರಿಹರಿಸುವ ಮುದ್ದು 
ರಂಗ ಬಂದಲ್ಲಿ ನೆಲೆಸಿದನು el 


ಮಿಂದು ಮಡಿಯನ್ನುಟ್ಟು ಸಂದೇಹವ ಬಿಟ್ಟು । 

ತಂದ ಶ್ರೀಗಂಧಾಕ್ಷತೆಗಳಿಂದ । 

ಸಿಂಧುಶಯನ ವೃಂದಾವನದಿ ಪೂಜಿಸೆ । 

ಕುಂದದ ಭಾಗ್ಯವ ಕೊಡತಿಹಳು 1|೨॥| 

ಭಕ್ಕ್ಯಭೋಜ್ಯಂಗಳ ನೈವೇದ್ಯವನಿತ್ತು । 

ಲಕ್ಷಬತ್ತಿಯ ದೀಪವ ಹಚ್ಚಿ । 

ಅಧೋಕ್ಕಜ ಸಹಿತ ವೃಂದಾವನ ಪೂಜಿಸೆ 

ಸಾಕ್ಟಾತ್‌ ಮೋಕ್ಟವ ಕೊಡುತಿಹಳು 11೩1 

ಉತ್ಥಾನ ದ್ವಾದಶಿ ದಿವಸದಲಿ ಕೃಷ್ಣ- 

ಉತ್ತಮ ತುಳಸಿಗೆ ವಿವಾಹವ । 

ಚಿತ್ತನಿರ್ಮಲರಾಗಿ ಮಾಡಿದವರಿಗೆ । 

ಉತ್ತಮ ಗತಿ ಈವ ಪುರಂದರ ವಿಟ್ಕಲ ToT 

ಪ್ರಸೀದ ತುಲಸೀದೇವಿ ಪ್ರಸೀದ ಹರಿವಲ್ಲಭೇ । 

ಕ್ಲೀರೋದಮಥನೋದ್ಗ್ಧೂತೇ ತುಲಸೀ ತ್ವಾಂ ನಮಾಮ್ಯಹಮ್‌ ॥ 

ಪ್ರಾತಃಕಾಲ ಮತ್ತು ಸಾಯಂಕಾಲಗಳಲ್ಲಿ ತುಲಸಿಯ ಸನಿಹದಲ್ಲಿ ದೀಪವನ್ನು 
ಬೆಳಗಬೇಕು. 


-20- ಭಜನಮಾಲಾ 


ಪ್ರದೀಪಂ ಯಾ ತು ಸಂಧ್ಯಾಯಾಂ ಸ್ಥಾಪಯೇತ್‌ ತುಲಸೀತಟೇ । 
ಸಾ ಯಾತಿ ಮಂದಿರಂ ವಿಷ್ಣೋಃ ಕುಲಕೋಟಿಸಮನಿತಾ ॥ 
(ಪದ್ಧಪುರಾಣ) 
Xk 
ತುಳಸಿಗೆ ಆರತಿ ಮಾಡುವಾಗ 
ಬೆಳಗಿರೆ ಆರುತಿಯ ಶ್ರೀ ತುಳಸಿಗೆ ॥॥ಪ॥। ಬೆಳಗಿರೆ ಆರುತಿ ತುಳಸಿದೇವಿಗೆ ನಿತ್ಯ 
ಲನೆಯರೆ ಲ್ಲ ಮಂಗಳವೆಂದು ಪಾಡುತ ।।ಅ.ಪ।॥। ಸುಧೆಯ ಕಲಶದೊಳು 
ಮಧುವೈರಿನಯನದ ಮುದ ಜಲಬೀಳಲು ಉದುಭವಿಸಿದಳೆಂದು ॥೧॥ ದರುಶನ 
ಮಾತ್ರದಿ ದುರಿತಗಳೋಡಿಸಿ ಸ್ಥಿರವಾದ ಸೌಭಾಗ್ಯ ಕರುಣಿಸುವಳೆಂದು 1೨1 ಇಳೆಯೊಳು 
ಕಾರ್ಪರ ನಿಲಯ ಶ್ರೀನರಹರಿ ಒಲುಮೆಯ ಪಡೆದ ಶ್ರೀ ತುಳಸಿದೇವಿಗೆ ಬೇಗ ॥೩/। 
LAS SS SS A 
ಗೌರೀಪೂಜೆ 
ಸ್ತ್ರೀಯರು ಸುವಾಸಿನಿ ಸ್ವೀಯರನ್ನು ಆರಾಧಿಸುವುದಕ್ಕೆ ಗೌರಿಪೂಜೆಯೆಂದು ಹೆಸರು. 
ಗೌರೀಪೂಜೆಯನ್ನು ಸ್ವೀಯರೇ ನಡೆಸಬೇಕು. ಪುರುಷರು ಪೂಜಿತರಾದ ಗೌರಿಸ ರೂಪಿಣಿ 
ಮುತ್ತೈದೆಯರಿಗೆ ನಮಸ್ಕರಿಸುವುದು ಮಾತ್ರ. ಈ ಗೌರೀಪೂಜೆಯೇ ಸಲ್ಪ ವಿಸ್ತರಿಸಲ್ಪಟ್ಟು 
ಗೌರೀಪೆಟ್ಟಿಗೆ-ಪ್ರತಿಮೆಗಳ ಪೂಜೆಯೂ ಕೆಲವೆಡೆ ಸಂಪ್ರ ಬಹುಮತ 
ಗೌರೀಪೂಜಗಾಗಿ ಈ ಹಾಡು- 
ಭದ್ರಾಣಿ ದೇಹಿ ಮೇ ಗೌರಿ । ಗೌರೀ ಭದ್ರಾಣಿ ದೇಹಿ ಮೇ ಗೌರಿ । 
ಭದ್ರಾಣಿ ದೇಹಿ ಗೌರಿ ರುದ್ರಾಣಿ ಭೂರ್ಯಾಭರಣಿ I ಪ॥ 
ಗರ್ವಾದಿನಿರ್ಮಿತಾನಿ ದುರ್ವಾದಸಂಭ್ಛತಾನಿ । 
ಸರ್ವಾಣಿ ಪಾತಕಾನಿ ಶರ್ವಾಣಿಭಿಂದಿತಾನಿ 11೧1 


ಅಂಭೋಜನಾಭಭಕುತೇ ರಂಭೋರು ಶಂಭುದಯಿತೇ । 
ಗಾಂಭೀರ್ಯಸುಗುಣಸಹಿತೇ ಕುಂಭೋದ್ಧವಾದಿವಿನುತೇ 21 


ಇಂದೀವರಾಭನಯನೇ ವಂದಿತಹಯವದನೆ । 
ಕುಂದಕುಡ್ಠಲರದನೆ ಚಂದ್ರಸಹಸ್ರವದನೆ 11೩11 ಭದ್ರಾಣಿ.... 


Xk 


ಭಜನಮಾಲಾ -21- 


ಭಗವಂತ ಗೌರಿದೇವಿಗೆ ಹೀಗೆ ವರವಿತ್ತ- 
ಭವ ಸೌಭಾಗ್ಯದಾ ಲೋಕೇ ಸರ್ವಾಸಾಮಪಿ ಯೋಷಿತಾಮ್‌ । 
ಹೊಸ್ತಿಲ ಪೂಜೆ 

ಹೊಸ್ತಿಲನ್ನು ತೊಳೆಯುವುದು. ರಂಗೋಲಿ ಅಥವಾ ಶೇಡಿಯಿಂದ ಸ್ವಷ್ಟಿಕ, 
ಪದ್ಮಾದಿಗಳನ್ನು ಬರೆಯುವುದು. ಮಂಗಳದ್ರವ್ಯ- ಪುಷ್ಪಪತ್ರೆಗಳಿಂದ (ದೀಪದಿಂದಲೂ) 
ಅಲಂಕರಿಸುವುದು. ತಂಬಿಗೆ ಅಥವಾ ಗಿಂಡಿಯಲಿ ಪೂರ್ಣಜಲವನ್ನು ಹೊಸ್ತಿಲಲ್ಲಿಟ್ಟು 
ದ್ವಾರಲಕ್ಷ್ಮಿಯನ್ನೂ ಸರಸ್ಪತಿ, ಗೌರಿಯರನ್ನೂ ಸ್ಥರಿಸುತ್ತಾ- 

ಹ್ರೀಂಕಾರೂಪಿಣಿ ದೇವಿ ವೀಣಾಪುಸ್ತಕಧಾರಿಣಿ । 

ವೇದಮಾತರ್ನಮಸ್ತುಭ್ಯಂ ಮಾಂಗಲ್ಯಂ ದೇಹಿ ಮೇ ಸದಾ ॥ 

ಈ ಶ್ಲೋಕ ಹೇಳಿ ಲಕ್ಷ್ಮೀಸಂಬಂಧಿ ಹಾಡುಗಳನ್ನು ಹಾಡುತ್ತಾ ನಮಿಸಬೇಕು. ಆ 
ಮೇಲೆ ಗಿಂಡಿಯ ನೀರನ್ನು ತುಳಸೀವೃಂದಾವನಕ್ಕೆ ಹಾಕಿ ತುಳಸೀ ಪೂಜೆ ಮಾಡುವುದು. 

ಹೊಸ್ಮಿಲ ನಡು ಬರೆದು ಗಿಂಡಿಯಿಟ್ಟಮೇಲೆ ಪೂಜೆ ಮುಗಿಯುವ ತನಕ ಯಾರೂ 
ಹೊಸ್ತಿಲು ದಾಟುವಂತಿಲ್ಲ. 

ದೇವರ ಕೋಣೆಯ ಹೊಸ್ತಿಲಿಗೆ ಹೊರಗಿನಿಂದಲೂ ಉಳಿದ ಹೊಸ್ತಿಲಿಗೆ 
ಒಳಗಿನಿಂದಲೂ ಪೂಜೆ. 

ಹೊಸ್ತಿಲಲ್ಲಿ ಚಿತ್ತಾರ ಬರೆದು ಅಲಂಕರಿಸುವುದು ಒಬ್ಬರೇ ಆದರೂ ಮನೆಯ 
ಎಲ್ಲಾಸ್ಟ್ರೀಯರು ಸಮೂಹದಲ್ಲಾದಗಲೀ ಪ್ರತ್ಯೇಕವಾಗಿಯಾಗಲೀ ನಮಸ್ಕರಿಸಬೇಕು. 

ಸ್ನಾನವಾದ ನಂತರ ಹೊಸ್ಲಿಲಪೂಜೆ ಮಾಡುವುದು ಉತ್ತಮ. 

XK 
ಶ್ರೀ ಲಕ್ಷ್ಮೀ ಶೋಭಾನೆ 

ಶೋಭಾನವೆನ್ನಿರೆ ಸುರರೊಳು ಸುಭಗನಿಗೆ ಶೋಭಾನವೆನ್ನಿ ಸುಗುಣನಿಗೆ 
ಶೋಭಾನವೆನ್ದಿರೆ ತ್ರಿವಿಕ್ರಮರಾಯಗೆ ಶೋಭಾನವೆನ್ನಿ ಸುರಪ್ರಿಯಗೆ । ಶೋಭಾನೇ. 
ಪಃ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿವಾಹನ್ನಗೆರಗುವೆ । 
ಪಕ್ಷಿವಾಹನ್ನಗೆರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧೂವರರ । ಶೋಭಾನೇ ॥ ೧॥ 
ಪಾಲಸಾಗರವನ್ನು ಲೀಲೆಯಲಿ ಕಡೆಯಲು ಬಾಲೆ ಮಹಾಲಕ್ಷುಮಿ ಉದಿಸಿದಳು । 


-22- ಭಜನಮಾಲಾ 


ಬಾಲೆ ಮಹಾಲಕ್ಕುಮಿ ಉದಿಸಿದಳಾ ದೇವಿ ಪಾಲಿಸಲಿ ನಮ್ಮ ವಧುವರರ ।॥೨1 ಬೊಮ್ಮನ 
ಪ್ರಳಯದಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ। ನಮ್ಮನಾರಾಯಣಗೂ 
ಈ ರಮ್ಮೆಗಡಿಗಡಿಗೂ ಜನ್ನವೆಂಬುದು ಅವತಾರ 11೩.1 ಕಂಬು ಕಂಠದ ಸುತ್ತ ಕಟ್ಟಿದ 
ಮಂಗಳಸೂತ್ರ ಅಂಬುಜವೆರಡು ಕರಯುಗದಿ । ಅಂಬುಜವೆರಡು ಕರಯುಗದಿ 
ಧರಿಸಿ ಪೀತಾಂಬರನುಟ್ಟು ಮೆರೆದಳು ॥೪। ಒಂದು ಕರದಿಂದ ಅಭಯವನೀವಳೆ 
ಮತ್ತೊಂದು ಕೈಯಿಂದ ವರಗಳ ॥ ಕುಂದಿಲ್ಲದಾನಂದ ಸಂದೋಹ ಉಣಿಸುವ ಇಂದಿರೆ 
ನಮ್ಮ ಸಲಹಲಿ ೫। ಪೊಳೆವ ಕಾಂಚಿಯ ದಾಮ ಪೊಳೆವ ಕಿಂಕಿಣಿಗಳು ನಲಿವ 
ಕಲತು ಘಲುಕೆನಲು । ನಳನಳಿಸುವ ಮುದ್ದುಮೊಗದ ಚೆಲುವೆ ಲಕ್ಷ್ಮಿ 
ಸಲಹಲಿ ನಮ್ಮ ವಧುವರರ ॥೬॥ ರನ್ನದ ಮೊಲೆಗಟ್ಟು ಚಿನ್ನದಾಭರಣಗಳ 
ಚೆನೆ ಿಮಹಾಲಕ್ತುಮಿ ಧರಿಸಿದಳೆ । ಚೆನ್ನೈ ಮಹಾಲಕ್ಕುಮಿ ಧರಿಸಿದಳಾ ದೇವಿ ತನ್ನಮನೆಯ 
ವಧುವರರ ಸಲಹಲಿ 11೭ ॥ Me ಮೇಲೆ ಇಂಬಿಟ್ಟಹಾರಗಳು ಸರ 
ಮುಖಕಮಲ ತುಂಬಿಗುರುಳ ಮುಖಕಮಲದ ಮಹಲಕ್ಷ್ಮಿಜಗ ದಂಬೆ ವಧುವರರ 
ಸಲಹಲಿ 11೮11 ಮುತ್ತಿನ ಓಲೆಯನಿಟ್ಟಳೆ ಮಹಾಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ ಕಸ್ತೂರಿ 

ತಿಲಕ ಧರಿಸಿದಳಾ ದೇವಿ ಸರ್ವತ್ರ ವಧುವರರ ಸಲಹಲಿ 14೯11 ಅಂಬುಜ ನಯನಗಳ 
ಬಿಂಬಾಧರದ ಶಶಿ ಬಿಂಬದಂತೆಸೆವ ಮೂಗುತಿ ಮಣಿಯ ಶಶಿ ಬಿಂಬದಂತೆಸೆವ 
ಮೂಗುತಿಮಣಿಯ ಮಹಲಕ್ಷ್ಮೀ ಉಂಬುದಕೀಯಲಿ ವಧುವರರ್ಗೆ ॥೧೦॥ 
ಮುತ್ತಿನಕ್ಷತೆಯಿಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ । ನೆತ್ತಿಯ 
ಮೇಲೆ ಧರಿಸಿದಳಾದೇವಿ ತನ್ನ ಭಕ್ತಿಯ ಜನರ ಸಲಹಲಿ ॥(೧೧॥ ಕುಂದ ಮಂದಾರ 
ಜಾಜಿ ಕುಸುಮಗಳ ವೃಂದವ ಚೆಂದದ ತುರುಬಿಲಿ ತುರುಬಿದಳೆ | ಕುಂದಣ ವರ್ಣದ 
ಕೋಮಲೆ ಮಹಾಲಕ್ಷ್ಮಿ ಕೃಪೆ ಯಿಂದ ವಧುವರರ ಸಲಹಲಿ ॥(೧೨॥ ಎಂದೆಂದೂ 
ಬಾಡದ ಅರವಿಂದ ಮಾಲೆಯ ಇಂದಿರೆ ಪೊಳೆವ ಕೊರಳಲ್ಲಿ । ಇಂದಿರೆ ಪೊಳೆವ 
ಕೊರಳಲ್ಲಿ ಧರಿಸಿದಳೆ ಅವಳಿಂದು ವಧುವರರ ಸಲಹಲಿ ।೧೩।। ದೇವಾಂಗ ಪಟ್ಟೆಯ 
ಮೇಲು ಹೊದ್ದಿಕೆಯ ಭಾವೆ ಮಹಾಲಕ್ಕುಮಿ ಧರಿಸಿದಳೆ । ಭಾವೆ ಮಹಾಲಕ್ಕುಮಿ 
ಧರಿಸಿದಳಾ ದೇವಿ ತನ್ನ ಸೇವಕ ಜನರ ಸಲಹಲಿ ॥॥೧೪॥ ಈ ಲಕ್ಷ್ಮಿದೇವಿಯ ಕಾಲುಂಗುರ 
ಘಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು । ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ 
ಕಂಡು ಆಲೋಚಿಸಿದಳು ಮನದಲ್ಲಿ ॥೧೫। ತನ್ನ ಮಕ್ಕಳ ಕುಂದ ತಾನೆ ಪೇಳುವುದಕ್ಕೆ 


ಭಜನಮಾಲಾ -23- 
ಮನ್ನದಿ ನಾಚಿ ಮಹಾಲಕ್ಷ್ಮಿ । ತನ್ನಾಮದಿಂದಲಿ ಕರೆಯದೆ ಒಬ್ಬೊಬ್ಬರ ಉನ್ನಂತ 
ದೋಷಗಳನೆಣಿಸಿದಳು ॥೧೬॥ ಕೆಲವರು ತಲೆಯೂರಿ ತಪಗೈದು ಪುಣ್ಯವ 

ಗಳಿಸಿದ್ದರೇನೂ ಫಲವಿಲ್ಲ! ಜಲಿಸುವ ಕೋಪದಿ ಶಾಪವ ಕೊಡುವರು ಲಲನೆಯನಿವರು 
ಒಲಿಸುವರೆ ॥1೧೭ 1 ಎಲ್ಲಶಾಸ್ತ್ರಗಳೋದಿ ದುರ್ಲಭ ಜ್ಞಾನವ ಕಲ್ಲಿಸಿ ಕೊಡುವ ಗುರುಗಳು 
| ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು ॥೧೮॥ 
ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ । 
ಕಾಮಾಂಧನಾಗಿ ಮುನಿಯ ಕಾಮಿನಿಗೈದಿದನೊಬ್ಬ ಕಾಮದಿ ಗುರುತಲ್ಲಗಾಮಿಯೊಬ್ಬ 
(೧೯ ನಶ್ಚರೈಶ್ಚರ್ಯವ ಬಯಸುವನೊಬ್ಬ ಪರ ರಾಶ್ರಯಿಸಿಬಾಳುವ ಈಶ್ವರನೊಬ್ಬ 
| ಹಾಸ್ಯವ ಮಾಡಿ ಹಲ್ಲುದುರಿಸಿಕೊಂಡವನೊಬ್ಬ ಅದೃಶ್ಯಾಂಪ್ರಿಯೊಬ್ಬ ಒಕ್ಕಣ್ಣನೊಬ್ಬ 
॥೨೦॥ ಮಾವನ ಕೊಂದೊಬ್ಬ ಮರುಳಾಗಿಹನು ಗಡ ಹಾರ್ವನಕೊಂದೊಬ್ಬ ಬಳಲಿದ 
| ಜೀವರ ಕೊಂದೊಬ್ಬಕುಲಗೇಡಿ ಎಂದೆನಿಸಿದ ಶಿವನಿಂದನೊಬ್ಬ ಬಯಲಾದ ॥೨೧॥ 
ಧರ್ಮ ಉಂಟೊಬ್ಬನಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ । ಕ್ಷಮೆಯ 
ಬಿಟ್ಟೊಬ್ಬ ನರಕದಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ॥1೨೨। ಖಳನಂತೆ ಒಬ್ಬ 
ತನಗೆ ಸಲ್ಲದ ಭಾಗ್ಯವ ಬಲ್ಲಿದಗಂಜಿ ಬರಿಗೈದ । ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ 
ಪಾತಾಳತಳಕ್ಕೆ ಇಳಿದ ಗಡ 1೨೩11 ಎಲ್ಲರಾಯುಷ್ಯವ ಶಿಂಶುಮಾರದೇವ ಸಲ್ಲೀಲೆಯಿಂದ 
ತೊಲಗಿಸುವ । ಒಲ್ಲೆ ನಾನಿವರ ನಿತ್ಯ ಮುತ್ತೈದೆಯೆಂದು ಬಲ್ಲವರೆನ್ನ ಭಜಿಸುವರು 
॥1೨೪॥ ಪ್ರಕೃತಿಯ ಗುಣದಿಂದ ಕಟ್ಟುವಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ । 
ಸುಖದುಃಖವುಂಬ ಬೊಮ್ಮಾದಿ ಜೀವರು ದುಃಖಕೆ ದೂರಳೆನಿಪ ಎನಗೆಣೆಯೆ ॥೨೫॥ 
ಒಬ್ಬನಾವನ ಮಗ ಮತ್ತೊಬ್ಬನಾವನ ಮೊಮ್ಮಗ ಒಬ್ಬನವನಿಗೆ ಶಯನಾಹ । ಒಬ್ಬನವನ 
ಪೋರುವ ಮತ್ತಿಬ್ಬರಾವನಿಗಂಜಿ ಅಬ್ಬರದಲಾವಾಗ ಸುಳಿವರು ॥1೨೬॥ ಒಬ್ಬನಾವನ 
ನಾಮಕಂಜಿ ಬೆಚ್ಚುವ ಗಡ । ಸರ್ಬರಿಗಾವ ಅಮೃತವ । ಸರ್ಬರಿಗಾವ 
ಅಮೃತವನುಣಿಸುವ ಅವನೊಬ್ಬನೆ ನಿರನಿಷ್ಟ ನಿರವದ್ಯ 11೨೭1 ನಿರನಿಷ್ಟ ನಿರವದ್ಯ 
ಎಂಬ ಶ್ರುತ್ಯರ್ಥವ ಒರೆದು ನೋಡಲು ನರಹರಿಗೆ ನರಕಯಾತನೆ ಸಲ್ಲ 
ದುರಿತಾತಿದೂರನಿಗೆ ಮರುಳ ಮನ ಬಂದಂತೆ ನುಡಿಯದಿರು 11೨೮1 ಒಂದೊಂದು 
ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹು ದೋಷ । ಕುಂದೆಳ್ಳಷ್ಟಿಲ್ಲದ 
ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ॥೨೯॥। ದೇವರ್ಷಿ ವಿಪ್ರರ 


-24- ಭಜನಮಾಲಾ 


ಕೊಂದು ತನ್ನುದರದೊಳಿಟ್ಟುತೀವಿರ್ದ ಹರಿಗೆ ದುರಿತವ ಭಾವಜ್ಞರೆಂಬರೆ ಆಲದೆಲೆಯ 
ಮೇಲೆ ಶಿವನ ಲಿಂಗವ ನಿಲಿಸುವರೆ 9 11೩೦11 ಹಸಿವು ತೃಷೆ ಜರೆ ಮರಣ 
ರೋಗರುಜಿನಗಳೆಂಬ ಅಸುರ ಪಿಶಾಚಿಗಳ ಭಯವೆಂಬ । ವ್ಯಸನ ಬರಬಾರದು ಎಂಬ 
ನಾರಾಯಣಗೆ ಪಶು ಮೊದಲಾಗಿ ನೆನೆಯದು 11೩೧11 ತಾ ದುಃಖಿಯಾದರೆ 
ಸುರಾರ್ತಿಯಂ ಕಳೆದು ಮೋದವೀವುದಕೆ ಧರೆಗಾಗಿ ಮಾಧವ ಬಾಹನೆ ಕೆಸರೊಳು 
ಮುಳುಗಿದವ ಪರರ ಬಾಧಿಪ ಕೆಸರ ಬಿಡಿಸುವನೆ 9 ॥1೩೨॥॥ ಬೊಮ್ಮನಾಲಯದಲ್ಲಿ 
ಇದ್ದವಗೆ ಲಯ ಉಂಟೆ ಜನ್ಮಲಯವಿಲ್ಲದವನಿಗೆ ಅಮ್ಮಿಯನುಣಿಸಿದ್ದ 
ಯಶೋದೆಯಾಗಿದ್ದಳೆ ಅಮ! ಇವಗೆ ಹಸಿ ತೃಷೆಯುಂಟೆ 9? ೩೩ ಆಗ ಭಕ್ಷ 
ಭೋಜ್ಯವಿತ್ತು ಪೂಜಿಸುವ ಯೋಗಿಗಳಿಗುಂಟೆ ಧನಧಾನ್ಯ! ಆಗ ದೊರಕೊಂಬುದೆ 
ಪಾಕಮಾಡುವ ವಹ್ಲಿಮತ್ತಾಗಲೆಲ್ಲಿಹುದು ವಿಚಾರಿಸಿರೊ ॥॥೩೪॥ ರೋಗವನೀವ ವಾತ 
ಪಿತ್ತಶ್ಲೇಷ್ಟ ಆಗ ಕೂಡುವುದೆ ರಮೆಯೊಡನೆ । ಭೋಗಿಸುವವಗೆ ದುರಿತವ ನೆನೆವರೆ 
ಈ ಗುಣನಿಧಿಗೆ ಎಣೆಯುಂಟೆ 11೩೫11 ರಮ್ಮೆದೇವಿಯರನ್ನಪ್ಪಿಕೊಂಡಿಪ್ಪುದು 
ರಮ್ಮೆಯರಸಗೆ ರತಿ ಕಾಣಿರೋ । ಅಮ್ಲೋಘವೀರ್ಯವು ಚಲಿಸಿದರೆ ಪ್ರಳಯದಲಿ 
ಕುಮ್ಮಾರರ್ಯಾಕೆ ಜನಿಸರು? 11೩೬1 ಏಕತ್ರ ನಿರ್ಣೀತ ಶಾಸ್ಟಾರ್ಥ ಪರತ್ರಾಪಿ ಬೇಕೆಂಬ 
ನ್ಯಾಯವ ತಿಳಿದುಕೋ । ಶ್ರೀ ಕೃಷ್ಣನೊಬ್ಬನೆ ಸರ್ವದೋಷಕ್ಕೆ ಸಿಲುಕ್ಕ್ಶನೆಂಬೋದು 
ಸಲಹಲಿಕೆ 11೩೭1 ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡವಗೆ ಸಲ್ಲದು ರೋಗರುಜಿನವು 
ಬಲ್ಲ ವೈದ್ಯರ ಕೇಳಿ ಅಜೀರ್ತಿ ಮೂಲವಲ್ಲ ದಿಲ್ಲ ಸಮಸ್ತ ರುಜಿನವು ॥1೩೮॥ ಇಂಥ 
ಮೂರುತಿಯ ಒಳಗೊಂಬ ನರಕ ಬಹುಭ್ರಾಂತ ನೀನೆಲ್ಲಿಂದ ತೋರುವೆಲೋ? 
ಸಂತೆಯ ಮರುಳ ಹೋಗೆಲೊ ನಿನ್ನ ಮಾತ ಸಂತರು ಕೇಳಿ ಸೊಗಸರು ॥೩೯॥। 
ಶ್ರೀನಾರಾಯಣರ ಜನನಿ ಜನಕರ ನಾನೆಂಬ ವಾದಿ ನುಡಿಯಲೊ । 
ಜಾಣರದರಿಂದರಿಯ ಮೂಲ ರೂಪವ ತೋರಿ ಶ್ರೀ ನಾರಸಿಂಹನ ಅವತಾರ ॥೪೦॥ 
ಅಂಬುಧಿಯ ಉದಕದಲಿ ಒಡೆದು ಮೂಡಿದ ಕೂರ್ಮ ಎಂಬ ಶ್ರೀಹರಿಯ ಪಿತನಾರು 
ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಭುಗಳೆಲ್ಲ ಅವತಾರ ॥೪೧॥ 
ದೇವಕಿಯ ಗರ್ಭದಲಿ ದೇವನವತರಿಸಿದ ಭಾವವನು ಬಲ್ಲ ವಿವೇಕಿಗಳು । 
ಈ ವಸುಧೆಯೊಳಗೆ ಕೃಷ್ಣಗೆ ಜನ್ಮವ ಆವ ಪರಿಯಲ್ಲಿ ನುಡಿವೆಯೊ? ॥೪೨॥| 
ಆಕಳಿಸುವಾಗ ಯಶೋದಾದೇವಿಗೆ ದೇವ ತನ್ನೊಳಗೆ ಹುದುಗಿದ್ದ । ಭುವನವೆಲ್ಲವ 


ಭಜನಮಾಲಾ ಕ 
ತೋರಿದ್ದುದಿಲ್ಲವೆ ಆ ವಿಷ್ಣು ಗರ್ಭದೊಳಡಗುವನೆ? ॥೪೩/। ಆನೆಯ ಮಾನದಲಿ 
ಅಡಗಿಸಿದವರುಂಟೆ ಅನೇಕ ಕೋಟಿ ಅಜಾಂಡವ । ಅಣು ರೋಮ ಕೂಪದಲಿ ಆಳ್ಬ 
ಶ್ರೀಹರಿಯ ಜನನಿ ಜಠರವು ಒಳಗೊಂಬುದೆ ॥1೪೪। ಅದರಿಂದ ಕೃಷ್ಣನಿಗೆ 
ಜನ್ಮವೆಂಬುದು ಸಲ್ಲಮದನನಿವನ ಕುಮಾರನು । ಕದನದಿ ಕಣೆಗಳ ಇವನೆದೆಗೆಸೆವನೆ 
ಸುದತೇರಿಗಿವನೆಂತು ಸಿಲುಕುವನೆ ? ॥।೪೫।। ಅದರಿಂದ ಕೃಷ್ಣನಿಗೆ ಪರನಾರೀ ಸಂಗವ 
ಕೋವಿದರಾದಬುಧರು ನುಡಿವರೆ ಸದರವೆ ಈ ಮಾತು ಸರ್ವವೇದಂಗಳು ಮುದದಿಂದ 
ತಾವು ಸ್ತುತಿಸುವುವು ॥೪೬।। ಎಂದ ಭಾಗವತದ ಚೆಂದಾದ ಮಾತನು ಮಂದ ಮಾನವ 
ಮನಸಿಗೆ | ತಂದುಕೊ ಜಗಕೆ ಕೈವಲ್ಯವೀವ ಮುಕುಂದಗೆ ಕುಂದು ಕೊರತೆ ಸಲ್ಲದು 
೪೭1 ಹತ್ತು ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ಟೀಯರಿಗೆ ಎರಗುವುದೆ 9 
ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ನೆಯರ ಸತ್ಯಸಂಕಲ್ಪ ಬೆರೆತಿದ್ದ ॥೪೮॥ ಹತ್ತು 
ಮತ್ತಾರು ಸಾಸಿರ ಸ್ಟೀಯರಲ್ಲಿ ಹತ್ತು ಹತ್ತೆನಿಪ ಕ್ರಮದಿಂದ । ಪುತ್ರರ ವೀರ್ಯದಲಿ 
ಸೃಷ್ಟಿಸಿದವರುಂಟೆ? ಅರ್ತಿಯ ಸೃಷ್ಟಿ ಹರಿಗಿದು ೪೯ ರೋಮ ರೋಮ ಕೂಪ 
ಕೋಟಿ ವೃಕಂಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ । ನಮ್ಮ ಶ್ರೀ ಕೃಷ್ಣನು ಮಕ್ಕಳ 
ಸೃಜಿಸುವ ಮಹಿಮ್ಮೆ ಬಲ್ಲವರಿಗೆ ಸಲಹಲಿಕೆ ।|೫೦/। ಮಣ್ಣನೇಕೆ ಮೆದ್ದೆಎಂಬ ಯಶೋದೆಗೆ 
ಸಣ್ಣ ಬಾಯೊಳಗೆ ಜಗಂಗಳ । ಕಣ್ಣಾರೆ ತೋರಿದ ನಮ್ಮ ಶ್ರೀಕೃಷ್ಣನ ಘನ್ನತೆ ಬಲ್ಲವರಿಗೆ 
ಸಲಹಲಿಕೆ ॥೫೧1 ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ 
ಮರುಳಾದರೆ | ಓರಂತೆ ಶ್ರೀಕೃಷ್ಣನ ಅಡಿಗಡಿಗೆರಗುವರೆ ಆರಾಧಿಸುತ್ತ ಭಜಿಸುವರೆ? 
11೫೨॥ ಅಂಬುಜ ಸಂಭವ ತ್ರಿಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತ । 
ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿದ್ದರಿವನ ಭಜಿಸುವರೆ? ೫೩ 
ಅವನುಂಗುಷ್ಕವ ತೊಳೆದ ಗಂಗಾದೇವಿ ಪಾವನಳೆನಿಸಿ ಮೆರೆಯಳೆ? 
ಜೀವನ ಸೇರುವ ಪಾಪವ ಕಳೆವಳು ಈ ವಾಸುದೇವಗೆ ಎಣೆಯುಂಟೆ? ॥೫೪॥ 
ಕಿಲ್ಪಿಷವಿದ್ದರೆ ಅಗ್ರ ಪೂಜೆಯನ್ನು ಸರ್ಬರಾಯರ ಸಭೆಯೊಳಗೆ । ಉಬ್ಬಿದ ಮನದಿಂದ 
ಧರ್ಮಜ ಮಾಡುವನೆ? ಕೊಬ್ಬದಿರೆಲೊ ಪರವಾದಿ ॥೫೫॥ ಸಾವಿಲ್ಲದ ಹರಿಗೆ ನರಕ 
ಯಾತನೆ ಸಲ್ಲಜೀವಂತರಿಗೆ ನರಕದಲಿ | ನೋವನೀವನೆ ನಿಮ್ಮಯಮದೇವನು ಗೋವ. 
ನೀ ಹರಿಯ ಗುಣವರಿಯ! ॥೫೬1॥ ನರಕವಾಳುವ ಯಮಧರ್ಮರಾಯ ತನ್ನ 
ನರಜನ್ನದೊಳಗೆ ಪೊರಳಿಸಿ | ಮರಳಿ ತನ್ನರಕದಲಿ ಪೊರಳಿಸಿ ಕೊಲುವನು ಕುರು ನಿನ್ನ 


-26- ಭಜನಮಾಲಾ 


ಕುಹಕ ಕೊಳದಲ್ಲಿ ॥೫೭।। ಬೊಮ್ಮನ ನೂರು ವರುಷ ಪರಿಯಂತ ಪ್ರಳಯದಲಿ 
ಸುಮ್ಮನೆಯಾಗಿ ಮಲಗಿರ್ದ । ನಮ್ಮ ನಾರಾಯಣಗೆ ಹಸಿ ತೃಷೆ ಜರಾ ಮರಣದು 
ಷ್ಠರ್ಮಗಳ ದುಃಖಗಳು ತೊಡಿಸುವರೆ ॥೫೮॥ ರಕ್ಕಸರಸ್ಪಗಳಿಂದ ಗಾಯ ಒಡೆಯದ 
ಅಕ್ಷಯ ಕಾಯದ ಸಿರಿಕೃಷ್ಣ। ತುಚ್ಛಯಮಭಟರ ಶಸ್ತಕಳುಕುವನಲ್ಲಹುಚ್ಚನೀಹರಿಯ 
ಗುಣವರಿಯ ॥೫೯॥ ಕಿಚ್ಚ ನುಂಗಿದನು ನಮ್ಮ ಶ್ರೀ ಕೃಷ್ಣನು ತುಚ್ಛ ನರಕದೊಳು 
ಅನಲನಿಗೆ ಬೆಚ್ಚುವನಲ್ಲ ಅದರಿಂದಿವಗೆ ನರಕ ಮೆಚ್ಚುವರಲ್ಲ ಬುಧರೆಲ್ಲ ॥೬೦॥ 
ಮನೆಯಲ್ಲಿ ಕ್ಷಮೆಯ ತಾಳ್ವ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೆ ? ಅಣುವಾಗಿ 
ನಮ್ಮ ಹಿತಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ಮಹತ್ತಾಹ ॥೬೧॥ ತಾಯ 
ಪೋಟ್ಟೆಯಿಂದ ಮೂಲರೂಪವ ತೋರಿ ಆಯುಧ ಸಹಿತ ಪೊರವಂಟ । ನ್ಯಾಯ 
ಕೋವಿದರು ಪುಟ್ಟಿದನೆಂಬರೆ ) ಬಾಯಿಗೆ ಬಂದಂತೆ ಬೊಗಳದಿರು ॥॥೬೨॥ 
ಉಟ್ಟಪೀತಾಂಬರ ತೊಟ್ಟ ಭೂಷಣಂಗಳು ಇಟ್ಟ ನವರತ್ನದ ಮಕುಟವು 
ಮೆಟ್ಟಿದ ಕುರುಹ ಎದೆಯಲ್ಲಿ ತೋರಿದ ಶ್ರೀವಿಟ್ಕಲ ಪುಟ್ಟಿದನೆನಬಹುದೆ? ॥೬೩। 
ಯಷಭ್ಧಂಸಮೇಷ ಮಹಿಷಮೂಷಕ ವಾಹನನೇರಿ ಮಾನಿಸರಂತೆ ಸುಳಿವ ಸುರರೆಲ್ಲ । 
ಎಸೆವ ದೇವೇಶಾನರ ಸಹಸಕ್ಕೆ ಮಣಿದರು ಕುಸುಮನಾಭನಿಗೆ ಸರಿಯುಂಟೆ ॥೬೪॥ 
ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿಸಂದಣಿಸಿವೆ ಬಹುದೋಷ | ಕುಂದೆಳ್ಳಷ್ಟಿಲ್ಲದ 
ಮುಕುಂದನೆ ತನಗೆಂದು ಇಂದಿರೆ ಪತಿಯ ನೆನೆದಳು ॥೬೫। ಇಂತು ಚಿಂತಿಸಿ ರಮೆ 
ಸಂತ ರಾಮನ ಪದವ ಸಂತೋಷ ಮನದಿ ನೆನೆವುತ್ತ | ಸಂತೋಷ ಮನದಿ ನೆನೆವುತ್ತ 
ತನ್ನಶ್ರೀಕಾಂತನಿದ್ದೆಡೆಗೆ ನಡೆದಳು ॥॥೬೬॥। ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯದ 
ಚೆಂದವಾಗಿದ್ದ ಚೆಲುವನ । ಇಂದಿರೆ ಕಂಡು ಇವನೆ ತನಗೆ ಪತಿಯೆಂದವನ ಬಳಿಗೆ 
ನಡೆದಳು ॥೬೭। ಇತ್ತರದ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ಚಿತ್ತವ ಕೊಡದೆ ನಸು 
ನಗುತ । ಚಿತ್ತವ ಕೊಡದೆ ನಸು ನಗುತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು 
॥೬೮॥ ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀ ನಾರಿ ತನ್ನ ಕರದಲ್ಲಿ । 
ಪೀನ ಕಂಧರದ ತ್ರಿವಿಕ್ರಮ ರಾಯನ ಕೊರಳೀನ ಮೇಲಿಟ್ಟು ನಮಿಸಿದಳು ॥೬೯॥ 
ಉಟ್ಟ ಪೊಂಬಟ್ಟೆಯು ತೊಟ್ಟಾಬರಣಗಳು ಇಟ್ಟ ನವರತ್ನ ಮುಕುಟವು ।ಟ 
ದುಷ್ಟ ಮರ್ದನನೆಂಬ ಕಡೆಯ ಪೆಂಡೆಗಳ ಒಟ್ಟಿದ್ದ ಹರಿಗೆ ವಧುವಾದಳು ॥೭೦॥ 
ಕೊಂಬು ಚೆಂಗಹಳೆಗಳು ತಾಳ ಮದ್ದಳೆಗಳು ತಂಬಟೆ ಭೇರಿ ಪಟಹಗಳು । ಭೊಂ 


ಭಜನಮಾಲಾ -27- 


ಭೊಂ ಎಂಬ ಶಂಖಡೊಳ್ಳು ಮೌರಿಗಳು ಅಂಬುಧಿಯ ಮನೆಯಲೆಸೆದವು ॥೭೧॥ 
ಅರ್ಫ್ಥ್ಯ ಪಾದ್ಯಾಚಮನ ಮೊದಲಾದ ಷೋಡಶನರ್ಫ್ಯ ಪೂಜೆಯಿತ್ತನಳಿಯಗೆ । ಒಗ್ಗಿದ 
ಮನದಿಂದ ಧಾರೆಯೆರೆದನೆ ಸಿಂಧು ಸದ್ಗತಿಯಿತ್ತು ಸಲಹೆಂದ ॥1೭ ೨1 ವೇದೊಕ್ತ ಮಂತ್ರ 
ಪೇಳಿ ವಸಿಷ್ಠನಾರದ ಮೊದಲಾದ ಮುನೀಂದ್ರರು ಹಖದದಿಂದ ( ಪಧುವರರ-ಮೇಲೆ 
ಶೋಭಾನಕ್ಷತೆಯನು ಮೋದವೀವುತ್ತ ತಳೆದರು ॥೭೩॥ಸರಿಭ್ರಮದಿಕದಬರಡಿ 
ದುಂದುಭಿ ಮೊಳಗಲು ತುಂಬುರು ನಾಠದರು ತುತಿಸುತ್ತ' ;-ಈಕಟುರು -ನಾರದರು 
ತುತಿಸುತ್ತ ಪಾಡಿದರು ಪೀತಾಂಬರಧರನ ಮಹಿಜೆಹುಸೆ1೭೪5 ದೇವನಾರಿಹುಕು 
ಬಂದೊದಗಿ ಪಾಠಕರು ಓವಿ ಪಾಡುತ್ತ ಕುಣಿದರು । ದೇವ ತರುವಿನ ಹೂವಿನ ಮಳೆಗಳ 
ಶ್ರೀವರನ ಮೇಲೆ ಕರೆದರು ॥೭೫॥। ಮುತ್ತು ರತ್ನಗಳಿಂಡ ತೆತ್ತಿಸಿದ ಹೆಸೆಯ ನಖ 
ಮಂಟಪದಿ ಪಸರಿಸಿ ನವರತ್ನ ಮಂಟಪದಿ ಪಸರಿಸಿ ಕೃಷ್ಣನ 'ಮುತ್ಯಬೆಯರೆಲ್ಲತಕಪ 
1೭೬1 ಶೇಷಶಯನನೆ ಬಾ ದೋಷದೂರೆನೆ' ಬೌ ಭಾಸುರ ಘನಡುಗಬಾ 
| ಭಾಸುರ ಕಾಯ ಹರಿಯೆ ಬಾ ಶ್ರೀ ಕೃಷ್ಣ ನಲಾಸಂಯದಷ್ಯೇ ಪ ಚು 4ಜಿ 
ಕಂಜಲೋಚನನೆ ಬಾ ಮಂಜುಳಮೂರ್ತಿ ಬಾ ಕುಂಜರ ಹಪರಹಾಹಕಹತೇಶಾ ಒಕ 
ವರದಾಯಕನೆ ಬಾ ಶ್ರೀ ಕೃಷ್ಣ ನಿರಂಜನ ನಮ್ಮ ಹ8ಗಾಣಾು1 ೫ರ ಆಡಿಕಾಲಡಲ್ಲಿ 
ಆಲದೆಲೆಯ ಮೇಲೆ ಶ್ರೀದೇವಿಯರೊಡನೆ ಪವಡಿಸಿದ ಶ್ರೀದೇವಿಯರೊಡನೆ 
ಪವಡಿಸಿದ ಶ್ರೀ ಕೃಷ್ಣ ಮೋದದಿಂದೆಮ್ಮಯ ಹಸೆಗೆ ಬಾ ॥೭೯॥ ಆದಿ ಕಾರಣನಾಗಿ 
ಆಗ ಮಲಗಿದ್ದು ಮೋದ ಜೀವರ ತನ್ನುದರದಲಿ । ಮೋದ ಜೀವರ ತನ್ನುದರದಲಿ 
ಇಂಬಿಟ್ಟಅನಾದಿ ಮೂರುತಿಯೆ ಹಸೆಗೆ ಬಾ ೮೦ ಚಿನ್ನಯವೆನಿಪ ನಿಮ್ಮ ಮನೆಗಳಲ್ಲಿ 
ಜ್ಯೋತಿರ್ಮಯವಾದ ಪದ್ಧದಲ್ಲಿ। ರಮ್ದೆಯರೊಡಗೂಡಿ ರಮಿಸುವ ಶ್ರೀ ಕೃಷ್ಣನಮ್ಮ 
ಮನೆಯ ಹಸೆಗೆ ಬಾ ॥(೮೧॥ ನಾನಾವತಾರದಲಿ ನಂಬಿದ ಸುರಠಿಗೆ -ಆನಂದವೀವ 
ಕರುಣಿ ಬಾ ಆನಂದವೀವ ಕರುಣಿ ಬಾ ಶ್ರೀ ಕೃಷ್ಣ ಶ್ರೀ ನೌಾರಿಯರೆಥಡೆನೆ ಹಸೆಗೆ ಬಾ 
1೮೨। ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದಿ ಕುಳಿತು ಒಮ್ಮನದಿ ನೇಹನ ಮಾಡುವ 
| ನಿರ್ಮಲ ಪೂಜೆಯ ಕೈಗೊಂಬ ಪರ ಬೊಮ್ಮಮೂರುತಿಯೆ ಹಸೆಗೆ ಬಾ ॥1೮೩॥ 
ಮುಖ್ಯಪ್ರಾಣನ ಮನೆಯಲ್ಲಿಭಾರತಿಯಾಗ ಲಿಕ್ಕಿ ಬಡಿಸಿದ ರಸಾಯನವ | ಸಕ್ಕರೆಕೂಡಿದ 
ಪಾಯಸ ಸವಿಯುವ ರಕ್ಕಸವೈರಿಯೆ ಹಸೆಗೆ ಬಾ ॥೮೪॥ ರುದ್ರನ ಮನೆಯಲ್ಲಿರುದ್ರಾಣಿ 
ದೇವಿಯರು ಭದ್ರ ಮಂಟಪದಿ ಕುಳ್ಳಿರಿಸಿ । ಸ್ವಾದ್ವನ್ಷಗಳನು ಬಡಿಸಲು ಕೈಗೊಂಬ ಮುದ್ದು 


-28- ಭಜನಮಾಲಾ 


ನರಸಿಂಹ ಹಸೆಗೆ ಬಾ ॥೮೫॥॥ ಗರುಡನ ಮೇಲೇರಿ ಗಗನ ಮಾರ್ಗದಲ್ಲಿ ತರತರದಿ 
ಸ್ತುತಿಪ ಸುರಸ್ವೀಯರ । ಮೆರೆವ ಗಂಧರ್ವರ ಗಾನವ ಸವಿಯುವ ನರಹರಿ ನಮ್ಮ 
ಹಸೆಗೆ ಬಾ।೮೬। ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆಯಲ್ಲಿ ಉಮ್ಮೆಯರಸ ನಮಿಸಿದ 
| ಧರ್ಮ ರಕ್ಷಕನೆನಿಪ ಕೃಷ್ಣ ಕೃಪೆಯಿಂದ ಪರಮ ಮೂರುತಿಯೆ ಹಸೆಗೆ ಬಾ ॥೮೭॥ 
ಇಂದ್ರನ ಮನೆಗ್ನೋಗಿ ಅದಿತಿಗೆ ಕುಂಡಲವಿತ್ತು ಅಂದದ ಪೂಜೆಯ ಕೈಗೊಂಡು । 
ಅಂದದ ಪೂಜೆಯ ಕೈಗೊಂಡು ಸುರತರುವ ಇಂದಿರೆಗಿತ್ತ ಹರಿಯೆ ಬಾ ॥೮೮। ನಿಮ್ಮ 
ನೆನೆವ ಮುನಿ ಹೃದಯದಲಿನೆಲಸಿದ ಧರ್ಮರಕ್ಷಕನೆನಿಸುವ । ಸಮ್ಮತವಾಗಿದ್ದಪೂಜೆಯ 
ಕೈಗೊಂಬ ನಿಸ್ಸೀಮ ಮಹಿಮ ಹಸೆಗೆ ಬಾ ।೮೯॥ ಮುತ್ತಿನ ಸತ್ತಿಗೆ ನವರತ್ನದ ಚಾಮರ 
ಸುತ್ತ ನಲಿವ ಸುರಸ್ವೀಯರ । ನೃತ್ಯವ ನೋಡುತ್ತ ಚಿತ್ರ ವಾದ್ಯಂಗಳ ಸಂಪತ್ತಿನ ಹರಿಯೆ 
ಹಸೆಗೆ ಬಾ ॥೯೦॥ ಎನಲು ನಗುತ ಬಂದು ಹಸೆಯ ಮೇಲೆ ಕುಳಿತು ವನಿತೆ 
ಲಕ್ಷುಮಿಯೊಡಗೂಡಿ । ಅನಂತ ವೈಭವದಿ ಕುಳಿತ ಕೃಷ್ಣನ ನಾಲ್ಕು ದಿನದುತ್ತವವ 
ನಡೆಸಿದರು ೯೧॥। ಅತ್ತೇರೆನಿಪ ಗಂಗೆ ಯಮುನೆ ಸರಸ್ಪತಿ ಭಾರತಿ ಮೊದಲಾದ 
ಸುರಸ್ವೀಯರು । ಮುತ್ತಿನಕ್ಷತೆಯನು ಶೋಭನವೆನುತ ತಮ್ಮರ್ತಿಯಳಿಗೆ ತಳಿದರು 
11೯೨।। ರತ್ನದಾರತಿಗೆ ಸುತ್ತ ಮುತ್ತನೆ ತುಂಬಿ ಮುತ್ತೈದೆಯರೆಲ್ಲ ಧವಳದ । 
ಮುತ್ತೈದೆಯರೆಲ್ಲಧವಳದ ಪದನ ಪಾಡುತ್ತಲೆತ್ತಿದರೆ ಸಿರಿವರಗೆ 1೯೩1 ಬೊಮ್ಮತನ್ನರಸಿ 
ಕೂಡೆ ಬಂದೆರಗಿದ ಉಮ್ಮೆಯರಸ ನಮಿಸಿದ । ಅಮ್ಮರರೆಲ್ಲರು ಬಗೆಬಗೆ 
ಉಡುಗೊರೆಗಳ ರಮ್ಮೆಯರಸಗೆ ಸಲಿಸಿದರು 1೯೪1 ಸತ್ಯ ಲೋಕದ ಬೊಮ್ಮಕೌಸ್ತುಭ 
ರತ್ತವನಿತ್ತ ಮುಕ್ತ ಸುರರು ಮುದದಿಂದ । ಮುತ್ತಿನ ಕಂಠೀಸರ ಮುಖ್ಯಪ್ರಾಣನಿತ್ತ 
ಮಸ್ತಕ ಮಣಿಯ ಶಿವನಿತ್ತ 11೯೫11 ತನ್ನರಸಿ ಕೂಡೆ ಸವಿ ನುಡಿ ನುಡಿವಾಗ ವದನ್ನದಲ್ಲಗ್ನಿ 
ಕೆಡದಂತೆ । ವಣ್ನಿ ಪ್ರತಿಷ್ಠೆಯ ಮಾಡಿ ಅವನೊಳಗಿದ್ದತನ್ನಾಹುತಿಯಿತ್ತ ಸುರರಿಗೆ ೯೬।॥ 
ಕೊಬ್ಬಿದ ಖಳರೋಡಿಸಿ ಅಮೃತಾನ್ನ ಊಟಕ್ಕೆ ಉಬ್ಬಿದ ಹರುಷದಲಿ ಉಣಿಸಲು । 
ಉಬ್ಬಿದ ಹರುಷದಿ ಉಣಿಸಬೇಕೆಂದು ಸಿಂಧು ಸರ್ಬರಿಗೆಡೆಯ ಮಾಡಿಸಿದ 1೯೭1 
ಮಾವನ ಮನೆಯಲ್ಲಿ ದೇವರಿಗೌತಣವ ಬಾನವರು ಕೆಡಿಸದೆ ಬಿಡರೆಂದು ದಾನವರು 
ಕೆಡಿಸದೆ ಬಿಡರೆಂದು ಶ್ರೀಕೃಷ್ಣದೇವ ಸ್ತ್ರೀವೇಷವ ಧರಿಸಿದ 114೯೮1 ತನ್ನ 
ಸೌಂದರ್ಯದಿಂದನ್ನಂತ ಮಡಿಯಾದ ಲಾವಣ್ಯದಿ ಮೆರೆವ ನಿಜ ಪತಿಯ । 
ಹೆಣ್ಣುರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಗನ್ಯರೇಕೆಂದು ಬೆರಗಾದಳು ॥೯೯॥ 


ಭಜನಮಾಲಾ -29- 


ಲಾವಣ್ಯಮಯವಾದ ಹರಿಯ ಸ್ತ್ರೀವೇಷಕ್ಕೆ ಭಾವುಕರೆಲ್ಲ ಮರುಳಾಗೆ । 
ಮಾವರ ಸುಧೆಯ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿಗುಣಿಸಿದ । ॥೧೦೦॥ 
ನಾಗನ ಮೇಲೆ ತಾ ಮಲಗಿದ್ದಾಗ ಆಗಲೆ ಜಗವ ಜತನದಿ | 
ಆಗಲೆ ಜಗವ ಜತನದಿ ಧರಿಸೆಂದು ನಾಗಬಲಿಯ ನಡೆಸಿದ ॥೧೦೧॥ ಕ್ಲುಧೆಯ ಕಳೆವ 
ನವರತ್ನದ ಮಾಲೆಯ ಮುದದಿಂದ ವಾರಿಧಿ ವಿಧಿಗಿತ್ತ । ಚದುರ ಹಾರವ 
ವಾಯುದೇವರಿಗಿತ್ತ ವಿಧುವಿನ ಕಲೆಯ ಶಿವಗಿತ್ತ ॥(೧೦೨।। ಶಕ್ರ ಮೊದಲಾದ ದಿಕ್ಬಾಲಕರಿಗೆ 
ಸೊಕ್ಕಿದ ಚೌದಂತ ಗಜಂಗಳ । ಉಕ್ಕಿದ ಮನದಿಂದ ಕೊಟ್ಟ ವರುಣ ದೇವ ಮದು 
ಮಕ್ಕಳಾಯುಷ್ಯವ ಬೆಳೆಸೆಂದ ॥೧೦೩।। ಮತ್ತೆ ದೇವೇಂದ್ರಗೆ ಪಾರಿಜಾತವನಿತ್ತ ಚಿತ್ತವ 
ಸೆಳೆವಪುರ ಸ್ತೀಯರ । ಹತ್ತು ಸಾವಿರ ಕೊಟ್ಟ ವರುಣ ದೇವ ಹರಿಭಕ್ತಿಯ ಮನದಿ 
ಬೆಳೆಸೆಂದ ॥॥೧೦೪॥ ಪೊಳೆವ ನವರತ್ನದ ರಾಶಿಯ ತೆಗೆತೆಗೆದು ಉಳಿದ ಅಮರರಿಗೆ 
ಸಲಿಸಿದ । ಉಳಿದ ಅಮರರಿಗೆ ಸಲಿಸಿದ ಸಮುದ್ರ ಕಳುಹಿದನವರ ಮನೆಗಳಿಗೆ 
1೧೦೫ ಉನ್ನಂತ ನವರತ್ನ ಮಯವಾದ ಅರಮನೆಯ ಚೆನ್ನೇಮಗಳಿಂದ ವಿರಚಿಸಿ 
| ತನ್ನ ಅಳಿಯಗೆ ಸ್ಥಿರವ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ॥೧೦೬॥ 
ಹಯವದನ ತನ್ನಪ್ರಿಯಳಾದ ಲಕ್ಕುಮಿಗೆ ಜಯವಿತ್ತ ಕ್ಷೀರಾಂಬುಧಿಯಲ್ಲಿ। ಜಯವಿತ್ತ 
ಕ್ಷೀರಾಂಬುಧಿಯಲ್ಲಿ ಶ್ರೀ ಕೃಷ್ಣ ದಯದಿ ನಮ್ಮೆಲ್ಲರ ಸಲಹಲಿ ॥೧೦೭॥ ಈ ಪದವ 
ಮಾಡಿದ ವಾದಿರಾಜೇಂದ್ರಮುನಿಗೆ ಶ್ರೀಪತಿಯಾದ ಹಯವದನ । ತಾಪವ ಕಳೆದು 
ತನ್ನ ಶ್ರೀ ಚರಣಸಮೀಪದಲ್ಲಿಟ್ಟು ಸಲಹಲಿ ॥॥೧೦೮॥ ಇಂತು ಸ್ವಪ್ನದಲ್ಲಿ 
ಕೊಂಡಾಂಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನೆನಿಸಿದ । ಸಂತರ ಮೆಚ್ಚಿನ ವಾದಿರಾಜೇಂದ್ರ 
ಮುನಿಪಂಥದಿ ಪೇಳಿದ ಪದವಿದು ॥೧೦೯॥ ಶ್ರೀಯರಸ ಹಯವದನಪ್ರಿಯ 
ವಾದಿರಾಜರಾಯ ರಚಿಸಿದ ಪದವಿದು । ಆಯುಷ್ಯ ಭವಿಷ್ಯ ದಿನದಿನಕೆ ಹೆಚ್ಚುವುದು 
ನಿರಾಯಾಸದಿಂದ ಸುಖಿಪರು ॥೧೧೦/। ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದುವೆ 
ಕ್ರಮ್ಮದಿ ಮಾಡಿ ವಿನೋದಿಸುವ । ನಮ್ಮ ನಾರಾಯಣಗೂ ಈ ರಮ್ಮೆಗಡಿಗಡಿಗೂ 
ಅಸುರಮ್ಮೋಹನವೆ ನರನಟನೆ ॥೧೧೦॥1 ಮದುವೆಯ ಮನೆಯಲ್ಲಿ ಈ ಪದನ 
ಪಾಡಿದರೆ ಮದುಮಕ್ಕಳಿಗೆ ಮುದವಹುದು । ವಧುಗಳಿಗೆ ಓಲೆಭಾಗ್ಯ ದಿನದಿನಕೆ . 
ಹೆಚ್ಚುವುದು ಮದನನಯ್ಯನ ಕೃಪೆಯಿಂದ ॥೧೧೨॥ 


ರ್ನ ರ XK 


-30- ಭಜನಮಾಲಾ 


ಶ್ರೀಮದ್‌ -ವಾದಿರಾಜತೀರ್ಥಗುರುಸಾರ್ವಭೌಮರು ವಿರಚಿಸಿದ 
ಗಜೇಂದ್ರಮೋಕ್ಷ 


ಶ್ರೀನಾಥ ಪಾರ್ವತಿಯ ನಾಥ ಶರಣೆಂಬೆ ನಾರಾಯಣ ಕೃಷ್ಣ। ವಾಣಿ ಭಾರತಿಯ 
ಗಜಮುಖನ ಬಲಗೊಂಬೆ ॥ ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ । ಶ್ರೀನಾಥ 
ಗಜರಾಜಗೊಲಿದ ಸಂಗತಿ ॥(೧। ಛಪ್ಪನ್ನ ದೇಶ ದೇಶದ ರಾಯಗೊಳಗೆ | ಉತ್ತಮದ 
ದೇಶಗೌಳಾದೇಶದಲ್ಲಿ ।। ವಿಷ್ಣುಭಕ್ತರೊಳು ಇಂದ್ರದ್ಯುಮ್ನ ನೃಪನು । ಮತ್ತೆ ಭೂಸುರರ 
ಪಾಲಿಸುತ್ತಿದ್ದ ತಾನು ॥॥೨॥। ಚಿತ್ತದಲ್ಲಿನರಹರಿಯ ನೆನೆದು ಚಿಂತಿಸುತ । ಪುತ್ರಮಿತ್ರಾದಿ 
ಬಂಧುಗಳ ವರ್ಜಿಸುತ ॥ ಧ್ಯಾನದಲ್ಲಿ ನರಹರಿಯ ನೆನೆದು ಚಿಂತಿಸುತ । 
ಆನೆಕುದುರೆಯ ರಾಜ್ಯಗಳನು ತ್ಯಜಿಸುತ್ತ ॥॥೩।। ಸರ್ಪಶಯನನ ಧ್ಯಾನದಲ್ಲಿದ್ದ ತಾನು 
| ಮತ್ತೆ ತ್ರಿಕೂಟಪರ್ವತಕ್ಕಾಗಿ ಬಂದು ॥। ನಾಗಶಯನನ ಧ್ಯಾನದಲ್ಲಿದ್ದತಾನು । ಮೇರು 
ಮಂದರದ ಸಮೀಪಕ್ಕೆ ಬಂದು ॥೪॥ ಸಿದ್ಧ ಕಿನ್ನರರು ಗಂಧರ್ವರಿಗೆ ಸ್ಥಾನ । ಎದ್ದೆದ್ದು 
ಕುಣಿವ ಮಗಖಗಗಳ ಸೀಮ ॥ ಎತ್ತ ನೋಡಲು ನಾಲ್ಕು ದೇಶ ವಿಸ್ತೀರ್ಣ । ಸುತ್ತ 
ಸುವರ್ಣಮಯ ವಸ್ತುಗಳ ಧಾಮ 1೫! ಹಲವು ನದಿ ಹಲವು ಕೊಳ ಹಲವು 
ಸರೋವರದಿ । ಹಲವು ಪರಿ ಪುಷ್ಪಗಳು ಮೆರೆವ ಅಳಿಕುಲದಿ ॥ ಚೆಲುವ ಗಂಧರ್ವ 
ಕಿನ್ನರಿಯರ ಸ್ಥಾನ । ಕುಣಿವ ನವಿಲುಗಳ ಗಿಳಿ ಕೋಗಿಲೆಯ ಗಾನ ॥೬॥ ಬಂದು 
ನದಿಯಲ್ಲಿ ಸ್ನಾನವನೇ ಮಾಡಿದನು । ಚಂದದಿಕ್ಕಿದನು ದ್ವಾದಶನಾಮಗಳು ॥ 
ಸಂಧ್ಯಾವಂದನೆ ಮಾಡಿ ಪದ್ಧ ಆಸನದಿ । ಇಂದಿರಾಪತಿಯ ಮನದೊಳಗಿರಿಸಿ ತಾನು 
॥೭॥ ಅಂದಾಗ ಆಯೆಡೆಗೆ ಅಗಸ್ತ್ಯ ಮುನಿ ಬಂದ । ನಿಂದಿರ್ದು ವಂದನೆಯ 
ಮಾಡಲಿಲ್ಲೆಂದ ॥। ಎಂದೆನುತ ಮನದಿ ಕೋಪಿಸುತ ಶಾಪಿಸಿದ । ಕುಂಜರದ ರೂಪಾಗಿ 
ಜನಿಸು ಹೋಗೆಂದ ॥೮॥ ತಪ್ಪುಟು ಮಹರ್ಷಿಯೆ ಕೇಳು ಬಿನ್ನಪವ । ಉಶ್ಯಾಪ 
ಎಂದಿಗಾಗುವುದೆನುತ ಪೇಳು ॥ ವಿಷ್ಣುಚಕ್ರವು ಬಂದು ನಿನ್ನಲ್‌ ಸೋಕುತಲೆ | ಉಶ್ಯಾಪ 
ಅಂದಿಗಾಗುವುದೆಂದು ಪೇಳೆ ॥೯॥ ಜ್ಞಾನವಡಗಿದವು ಅಜ್ಞಾನವಾವರಿಸೆ | ಸೂರ್ಯ 
ಮುಳುಗಿದನು ಕತ್ತಲೆ ಮುಸುಕಂತೆ ॥। ಧ್ಯಾನಿಸುತ ಹಿಂದು ಮುಂದಾಗಿ ಕುಳಿತಿರಲು 
| ಆನೆಯಾದನು ನೃಪನು ಆ ಕ್ಷಣದಿ ತಾನು ॥।೧೦।। ಮೇರುಪರ್ವತ ಕದಲಿ ಇಳಿದು 
ಬರುವಂತೆ | ಮೀಲುಮದ ಕೀಳು ಮದ ಸುರಿಯೆ ಕುಂಭದಲಿ ॥ ಕಾಡಾನೆ ಕರಿಯಾನೆ 
ಮರಿಯಾನೆ ಸಹಿತ | ಕೂಡಿಕೊಂಡೆಲ್ಲಒಂದಾಗಿ ಸಂಭ್ರಮಿಸಿ 1೧೧1! ಕಾಡಾನೆಯಾಗ್ನಲವು 


ಭಜನಮಾಲಾ -31- 


ಮಕ್ಕಳನೆ ಪಡೆದು । ಕಾನನದೊಳಗೆ ಸಂಚರಿಸುತ್ತಿದ್ದ ತಾನು ॥ ಘಟ್ಟಬೆಟ್ಟಗಳ ಹತ್ತುತಲೆ 
ಇಳಿಯುತಲೆ । ಹಿಟ್ಟುಹಿಟ್ಟಾಗಿ ಕಲ್ಲರವ ತುಳಿಯುತಲೆ ॥1೧೨॥ ದಟ್ಟಡವಿಯೊಳಗೆ 
ಸಂಚರವ ಮಾಡುತಲೆ | ಬತ್ತಿದವು ಕೆರೆಯೊರೆಯು ಬೇಸಿಗೆಯು ಬರಲು ॥| ಕಂಡಕಂಡಲ್ಲಿ 
ಏರುತಲಿ ಇಳಿಯುತಲಿ ತುಂಡುತುಂಡಾಗಿ ಗಿಡಮರದ ಮುರಿಯುತಲಿ । 
ತಂಡ-ತಂಡದಲ್ಲಿದ್ದತನ್ನಸತಿ ಸುತರು ॥೧೩।। ಬೆಂಡಾಗಿ ಹಸಿವು ತೃಷೆಯಿಂದ ಬಳಲಿದರು 
| ಬಾಳೆ ಕಿತ್ತಳೆ ನಿಂಬೆ ಚೂತ ಮಾದಲವು ॥।। ದಾಳಿಂಬ ದ್ರಾಕ್ಷಿ ಖರ್ಜೂರ ಪೇರಳೆಯು 
| ಮೇಲಾದ ಫಲಪುಷದಿಂದ ಶೋಭಿಸಲು ತಾವರೆ ಕೊಳವೊಂದು ಕಂಡ ಗಜರಾಜ 
1೧೪1 ನವರತ್ನ ಮುತ್ತು ಮಾಣಿಕ್ಯ ಸೊಪಾನ । ಕೊಳದ ಸುತ್ತಲು ಮುತ್ತಿ ಚಕ್ರವಾಕಗಳು 
|| ನಲಿಯುತಿವೆ ಚೆಲವು ಹಕ್ಕಿಗಳು ಹಂಸಗಳು । ಪರಿಮಳಿಸುವಾ ಕೊಳವೆ ಹೊಕ್ಕ 
ಗಜರಾಜ 11೧೫ ಹೊಡೆಯುತಲಿ ಬಡೆಯುತಲಿ ಕುಡಿಯುತಲಿ ನೀರ । ಮಡುವಿನಲ್ಲಿ 
ಚಲ್ಲುತಲಿ ನಲಿದುವೊಂದಾಗಿ ॥। ಕಾಡಾನೆ ಕರಿಯಾನೆ ಮರಿಯಾನೆ ಸಹಿತ । 
ಕೂಡಿಕೊಂಡಿರಲಿಂತು ಸಂಭ್ರಮದಿ ಜಲದಿ ॥೧೬। ಮುನಿಯ ಶಾಪದಲೊಂದು ಮಕರಿ 
ಮಡುವಿನೊಳು । ಹಲವು ಕಾಲದಿ ತಪಿಸಿ ಜೀವಿಸುತ್ತಿರಲು ।॥। ಮದಗಜವು ಪೊಕ್ಕ 
ಮಡುವನೆ ಕಲಕುತಿರಲು | ತಡೆಯದಾ ಮಕರಿ ಹಿಡಿಯಿತು ಕರಿಯ ಕಾಲು ॥೧೭। 
ಅತ್ತಿತ ನೋಡಿದನು ಸುತ್ತ ನೋಡಿದನು । ಎತ್ತನೋಡಿದರು ಬಿಡದು ಆ ಮಕರಿ ಕಾಲು 
|। ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು । ಸೆಳೆದು ಕೊಡಹಿದರು 
ಬಿಡದಾ ಮಕರಿ ಕಾಲು ॥೧೮॥ ಹಾಗೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು 
| ಹೇಗೆ ನೋಡಿದರು ಬಿಡದು ಆ ಮಕರಿ ಕಾಲು ॥। ತಮ್ಮಸತಿ ಸುತರೆಲ್ಲಸೆಳೆದರೊಂದಾಗಿ 
| ತಮ್ಮಕೈಲಾಗದೆಂದೆನುತ ತಿರುಗಿದರು ॥೧೯॥ ಎನ್ನಪುಣ್ಯದ ಫಲವು ಹೋಗಿ ನೀವೆಂದ 
| ದುಮ್ಮಾನದಿಂದ ದೂರದಲ್ಲಿದ್ದರವರು ॥| ಕಚ್ಚುತಲಿ ಸೆಳೆಯುತಲಿ ಆ ಮಕರಿ ಕಾಲು 
| ರಕ್ತಮಯವಾಗಿ ತುಂಬಿತು ಕೊಳದ ನೀರು ॥೨೦1 ಅಕ್ಕಟಾ ಎನಗಿನ್ನು ಗತಿಯಾರು 
ಎನುತ | ದಿಕ್ಕುಗೆಟ್ಟಂತೆ ಮೊರೆಯಿಟ್ಟಗಜರಾಜ ॥! ಅಚ್ಚುತಾನಂತ ಶ್ರೀಹರಿಯೆನ್ನಕಾಯೋ 
| ಸಚ್ಚಿದಾನಂದ ಸರ್ವೇಶರನೆ ಕಾಯೋ ॥೨೧॥ ಭಕ್ತ ವತ್ತಲನೆ ಭವಭಂಜನನೆ ಕಾಯೋ 
| ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ ॥! ಎಂಬತ್ತುನಾಲ್ಕು ಲಕ್ಷ ಜೀವರಾಶಿಗಳ . 
ಇಂಬಿಟ್ಟುಸಲಹೋ ಜಗದೀಶ್ವರನೆ ಕಾಯೋ । ಜಂಗಮಸ್ಥಾವರದೊಳಗೆ ಪರಿಪೂರ್ಣ 
॥1೨೨॥ ಎಂಬಂಥ ನೀ ಎನ್ನ ಬಂಧನವ ಬಿಡಿಸೋ । ಆರೇಳು ಭುವನವನು 
ಹೃದಯದೊಳಗಿಟ್ಟೆ | ಕಾದುಕೋ ಎಂದು ಗಜರಾಜ ಮೊರೆಯಿಟ್ಟ । ಆಹಾರ ನಿದ್ರೆ 


-32- ಭಜನಮಾಲಾ 


ಇಲ್ಲದೆ ಸಾವಿರೊರುಷ ಬಹಳ ನೊಂದನ್ನೆ ಸ್ವಾಮಿ ಕಾಯೋ ಬಾಯೆಂದ ॥೨೩। ವೇದಗಳ 
ಕದ್ದುಕೊಂಡೊಯ್ದ ದಾನವನ । ಸಾಧಿಸಿದೆ ಭೇದಿಸಿದೆ ಅವನ ॥ ಛೇದಿಸಿದೆ ಆದಿ 
ನಿಗಮವ ತಂದು ಕಮಲಜನಿಗಿತ್ತೆ | ವೇದಾಂತವೇದ್ಯ ಮತ್ಸ್ಯವತಾರ ಶರಣು ॥॥೨೪॥ 
ಸುರಾಸುರರು ಪಾಲ್ಗಡಲ ಮಧಿಸುತಿರಲು । ಮುರವೈರಿ ಹಾಸಿಗೆಯ ಹುರಿ 
ಮಾಡಿಕೊಂಡು ॥। ಭರದಿ ಮಂದರಗಿರಿಯು ಇಳಿಯುತಿರೆ ಬಂದು । ಗಿರಿಯನೆತ್ತಿದ 
ಕೂರ್ಮ ಹರಿ ನಿನಗೆ ಶರಣು 11೨೫1 ಸುರುಳಿ ಸುತ್ತಿದ ಭೂಮಿ ದಾಡೆಯಲಿ ತಂದೆ 
| ದುರುಳ ಹಿರಣ್ಯಾಕ್ಟನನು ಬೇಗದಲಿ ಕೊಂದೆ ।। ಧರಣಿದೇವಿಯನು ಸದಮಲದೊಳು 
ಗೆದ್ದೆ ವರಹಾವತಾರ ಶ್ರೀಹರಿ ನಿನಗೆ ಶರಣು ॥1೨೬।। ಬಾಲಕನು ಕರೆಯಲಿಕಿ ಕಂಬದಲಿ 
ಬಂದೆ । ಸೀಳಿ ರಕ್ಕಸನ ಕರುಳಿನ ಮಾಲೆ ಹಾಕಿದೆ ॥ ಶೀಲ ಪ್ರಹ್ಲಾದನಿಗೆ ಅಭಯವನು 
ಇತ್ತೆ | ಶ್ರೀಲಕ್ಷೀವೊಡನಿದ್ದ ನರಸಿಂಹ ಶರಣು ॥೨೭।। ಬಲಿಯ ಬಳಿ ದಾನವ ಬೇಡಿ 
ಬ್ರಹ್ಮಚಾರಿಯಾಗಿ । ನೆಲವನೆಲ್ಲವ ಮೂರು ಅಡಿ ಮಾಡಿ ಅಳದೆ ।। ಅಳೆದ ಪಾದದಲಿ 
ಭಾಗೀರಥಿಯ ತಂದೆ । ಚೆಲುವೆ ವಾಮನಮೂರ್ತಿ ತ್ರಿವಿಕ್ರಮನೆ ಶರಣು ॥೨೮॥ 
ದುಷ್ಠಕ್ಷತ್ರಿಯರ ನೃಪರ ಕುಲವ ಸಂಹರಿಸಿ । ರಕ್ತದಲಿ ಸ್ನಾನ ತರ್ಪಣವ ನೀ ಕೊಟ್ಟೆ 
| ಮತ್ತೆ ವೇದಾಂತ ಶಾಸ್ತ್ರಗಳ ನೆರೆ ಓದಿ । ವಿಪ್ರ ಭಾರ್ಗವರಾಮ ಹರಿ ನಿನಗೆ ಶರಣು 
1೨೯1 ಹರನ ಬಿಲ್ಲನೆ ಮುರಿದು ಧರಣಿಜೆಯ ತಂದೆ । ದುರುಳ ರಾವಣನ ಶಿರಗಳ 
ಹತ್ತು ತರಿದೆ ॥। ವರವಿಭೀಷಣಗವನ ರಾಜ್ಯಗಳನಿತ್ತೆ | ಶರಣರಕ್ಷಕ ಸೀತಾಪತಿ ರಾಮ 
ಶರಣು 11೩೦1 ಮಧುರೆಯಲಿ ಹುಟ್ಟಿಗೋಕುಲದಲ್ಲಿಬೆಳೆದೆ | ತರಳತನದಲಿ ಹಾಲು 
ಬೆಣ್ಣೆಗಳ ಮೆದ್ದೆ ॥ ತರುವ ಕಾಯುತ ಕೊಂದೆ ಹಲವು ರಕ್ಕಸರ । ಬಲರಾಮಕೃಷ್ಣ 
ಗೋಪಾಲಕನೆ ಶರಣು ।1೩೧॥।  ತ್ರಿಪುರರಸತಿಯರ ವ್ರತ ಅಪಹರಿಸಿದವನೆ । 
ಪೃಥಿವಿಯೊಳು ಅಶ್ವತ್ವನಾಗಿ ಮೆರೆದವನೆ ।। ಬಿಸಿಗಣ್ಣ ಹರಗೆ ಅಂಬಾಗಿ ನಿಂತವನೆ । 
ಪಶುಪತಿ ಪ್ರಿಯ ಬೌದ್ಧ ಅವತಾರ ಶರಣು ॥೩೨।। ವರ್ಣಾಶ್ರಮಗಳೆಲ್ಲ ಒಂದಾಗಿ 
ಇರಲು । ಬಿನ್ನಾಣದಿಂದ ತುರುಗವನೇರಿಕೊಂಡು ॥ ಬನ್ನಬಡಿಸುತ ಹಲವು ಪಾತಕರ 
ಕೊಂದೆ । ಬ್ರಹ್ಮಸ್ವರೂಪ ಕಲ್ಕ್ಯವತಾರ ಶರಣು ॥1೩೩॥ ಅರಿಯದಂತಿರದೆ ಅಚ್ಯುತ 
ರಕ್ಷಿಸೆನ್ನ । ಮರೆಯದೆಂದಿರದೆ ಮಾಧವ ರಕ್ಷಿಸೆನ್ನ ॥॥ ಕೇಳೆನೆಂದೆನದೆ ಕೇಶವ ರಕ್ಷಿಸೆನ್ನ 
11೩೪।॥॥ ಕಾಯಕಂಜದ ಪ್ರಾಣ ಹೋಗುತಿದೆ ಮುನ್ನ । ಯಾವಾಗ ಹರಿಬಂದು 
ಕಾಯ್ವನೋ ಎನ್ನ ॥ ಚೀರಿದನು ಕೂಗಿ ಮೊರೆಯಿಟ್ಟ ಗಜರಾಜ | ದಾನವಾಂತಕನು 
ಕಿವಿಗೊಟ್ಟುಕೇಳಿದನು 11೩೫1 ಕ್ಲೀರಾಬ್ದಿಯಲ್ಲಿವೈಕುಂಠ ನೆಲಸಿದ್ದ! ಶೇಷನಾ ಹಾಸಿಗೆಯ 


ಭಜನಮಾಲಾ ಚ 
ಮೇಲೆ ಕುಳ್ಳಿರ್ದ ॥ ಶ್ರೀಲಕ್ಷ್ಮಿ ಸಮ್ಮೇಳನದಿಂದ ಒಪ್ಪಿರಲು । ಆಲಯಿಸಿ ಕೇಳಿದನೆ ಅಜನ 
ಪೆತ್ತವನು ॥೩೬। ಶಂಖ-ಚಕ್ರಗಳಿಲ್ಲವೆಂದು ಶಂಕಿಸದೆ । ಬಿಂಕದಿಂ ಗರುಡನ್ನ 
ಪೆಗಲೇರಿಸಿಕೊಳದೆ || ಪಂಕಜಾಕ್ಷಿಯ ಕೂಡ ತಾನು ಉಸಿರಿಸದೆ | ಪಂಕಜನಾಭ ಬಂದನು 
ಕೊಳದ ಕಡೆಗೆ 11೩೭1 ಸಜ್ಜೆಉಪ್ಪರಿಗೆಯಿಂದಿಳಿದು ಬರುವಾಗ । ವಜಕುಂಟಲ ಕದಪು 
ಹಾರಗಳು ಹೊಳೆಯೆ ।। ಹೊದ್ದಪೀತಾಂಬರವು ನೆಲಕೆ ಅಲೆಯುತಲಿ | ಎದ್ದುಬಂದನು 
ದಯಾಸಮುದ್ರ ಬಂದಂತೆ ॥೩೮॥ ಸಿಂಧುಸುತೆ ಪತಿಯೆಲ್ಲಿ ಪೋದನೋ ಎನುತ । 
ಮಂದಗಮನೆಯು ಬರಲು ಪುರವೆಲ್ಲತೆರಳೆ ।। ವಂದಿಸದ ಗರುಡ ಗಂಧರ್ವರೊಗ್ಗಿನಲಿ 
| ಅಂದಾಗ ಶಂಖಚಕ್ರವ ಕೂಡೀಬರಲು ॥೩೯॥ ಹರಿಯು ಗರುಡನನೇರಿ ಕರಿಯತ್ತ 
ಬರಲು । ಹರ-ಪಾರ್ವತಿಯರು ನಂದಿಯನೇರಿಕೊಳ್ಳುತ ॥ ಶಿರವ ಮೇಲಿನ ಗಂಗೆ 
ತುಳುಕಾಡುತಿರಲು । ಹರ ಬಂದ ಕೈಲಾಸಪುರದಿಂದ ಇಳಿದು ॥೪೦॥ ತೊಡೆಯ 
ಮೇಲಿಂದ ಗೌರಿದೇವಿಯಳ ಸಹಿತ । ಮುಡಿಯ ಮೇಲಿನ ಗಂಗೆ ತುಳುಕಾಡುತಿರಲು 
|। ಹರಪಾರ್ವತಿದೇವಿ ವೃಷಭವನ್ನೇರಿ | ಹರಬಂದ ಕೈಲಾಸಪುರದಿಂದ ಇಳಿದು ॥೪೧॥ 
ದೇವರ್ಷಿ ಬ್ರಹ್ಮರ್ಷಿ ರಾಜರ್ಷಿ ಸಹಿತ | ದೇವಪುತ್ರಾದಿ ಸನಕಾದಿಗಳೂ ಕೂಡಿ ॥ 
ಸುಮ್ಮನೇ ನಾರದನಂದು ನಡೆತಂದ । ಧರ್ಮಸ್ವರೂಪರೆಲ್ಲಾ ನೆರೆದರೆಂದು ॥೪೨॥ 
ಬಂದ ಚಕ್ರವನು ಕರಕಮದಲಿ ತೆಗೆದು । ಸಂಧಿಸಿಟ್ಟನು ಮಕರಿ ಹಲ್ಲುಮುರಿವಂತೆ ॥ 
ಅಂದಾಗ ಅವನ ಶಾಪ ಉಶ್ಯಾಪವಾಗಿ । ಗಂಧರ್ವ ರೂಪಿನಲಿ ನಿಂತಿತಾ ಮಕರಿ ।(೪೩। 
ಹರಿಯ ಸುದರ್ಶನವು ಮದಗಜಕೆ ಸೋಕುತಲೆ । ಒದಗಿದವು ಶಂಖ ಚಕ್ರ ನಾಲ್ಕು 
ಕೈಗಳಲಿ ॥। ಉಟ್ಟ ಪೀತಾಂಬರವು ಕಿರೀಟ ಕುಂಡಲವು । ಎಳೆತುಳಸಿ ಮಾಲೆಗಳು 
ಕೊರಳೊಳೊಪ್ಪಿದವು ॥೪೪॥ ಜಯ ಜಯ ಜಗನ್ನಾಥ ಜಯವಿಶ್ವ ಮೂರ್ತಿ | ಜಯ 
ಜಯ ಜನಾರ್ದನ ಜಯ ವಿಶ್ವರೂಪ ॥। ಜಯತು ಸರ್ವೋತ್ತಮನೆ ಕ್ಷೀರಾಬ್ದಿಶಯನ 
| ಜಯವೆಂದು ಪದಗಳಿಗೆ ಬಂದು ಎರಗಿದನು ॥೪೫।। ಇಂದಿವನ ಭಾಗ್ಯವನು 
ನೋಡುವರು ಕೆಲವರು । ಇಂದಿರಾಪತಿಯ ಕೊಂಡಾಡುವರು ಕೆಲವರು ॥। ಮಂದಾರ 
ಹೂಮಳೆಯ ಕರೆಯುತ್ತ ಸುರರು । ದುಂದುಭಿ ವಾದ್ಯಗಳ ವೈಭವಗಳಿರಲು ॥1೪೬॥ 
ಸಿರಿಸಹಿತ ಹರಿಯು ಗರುಡನೇರಿಕೊಂಡು । ಕರಿರಾಜನೊಡನೆ ವೈಕುಂಠಕ್ಕೆ ಬರಲು 
| ಹರಪಾರ್ವತಿಯರು ಕೈಲಾಸಕ್ಕೆ ತೆರಳೆ | ತರತರದ ವಾಹನದಿ ಸುರರು ತೆರಳಿದರು 
೪೭।। ಹೊತ್ತಾರೆ ಎದ್ದು ಈ ಕತೆ ಹೇಳಿ ಕೇಳಿದವರಿಗೆ | ದುಃಸ್ಟಪ್ನದುರ್ಬುದ್ಧಿದುರ್ವಸನ 
ತರಿವುದು ॥। ಸರ್ಪಾರಿ ವಾಹನನ ಧ್ಯಾನದೊಳಗಿರಲು । ಸತ್ಸಂಗ ಸಾಯುಜ್ಯ ಪದವಿ 


-34- ಭಜನಮಾಲಾ 


ದೊರಕುವುದು ॥೪೮॥ ಹರಿಯ ನೆನೆ ಹರಿಯ ನೆನೆ ಹರಿಯ ನೆನೆ ಮನವೆ | 
ಮರೆಯದಲೆ ಮಾಧವನ ನೆನೆ ಕಂಡ್ಯ ಮನವೆ ॥ ಹರಿಯ ನೆನೆದವರಿಗೆ ಪರಮ 
ಪದವಿಯು ಉಂಟು |। ಕರಿರಾಜವರದನ್ನ ಶರಣೆಂದು ಭಜಿಸು ॥೪೯॥ ಜಯತು 
ಧ್ರುವ ರಾಯನಿಗೆ ವರವಿತ್ತ ದೇವ । ಜಯತು ಪ್ರಲ್ದಾದಗಭಯವನಿತ್ತ ದೇವ ॥ 
ಜಯತು ದ್ರೌಪದಿಯಭಿಮಾನ ಕಾಯ್ದ ದೇವಾ | ಜಯತು ಜಯ ಹಯವದನ 
ಶ್ರೀವಾಸುದೇವ ।।೫೦॥ 


XX 
ಶ್ರೀಪುರಂದರದಾಸರು ವಿರಚಿಸಿದ 
ಗಜೇಂದ್ರಮೋಕ 

೦2, 


ಹರಿಯೇನಾರಾಯಣ ನಮೋ । ಹರಿಯೇನಾರಾಯಣ ನಮೋ ನಾಗೇಂದ್ರ 
ಶಯನಾಯ । ನಾರದಾದ್ಯಖಿಳ ಮುನಿನಮಿತ ಚರಣಾಂಭೋಜ ಸಾರಿದರೆ ಪೊರೆವ 
ಕಂಸಾರಿ ರಕ್ಷಿಪುದೆನ್ನ ಕಾರುಣ್ಯದಿಂದೊಲಿದು । ಹರಿಯೇನಾರಾಯಣ । ನಮೋ ॥ಪ॥| 
ಪಾಂಡ್ಯ ದೇಶದೊಳಗೆ ಇಂದ್ರದ್ಯುಮ್ನನೆಂಬ ಭೂ । ಮಂಡಲಾಧಿಪನು ವೈರಾಗ್ಯದಲಿ 
ಹರಿಪಾದ । ಪುಂಡರೀಕ ಧ್ಯಾನಪರನಾಗಿ ತಪದೊಳಿರೆ ಚಂಡತಾಪಸನಗಸ್ವ ಹಿಂಡು 
ಶಿಷ್ಯರುವೆರಸಿ ಬರಲಿ ಸತ್ಮರಿಸಿದರೆ ಕಂಡು | ಗಜಯೋನಿಯೊಲಿ ಜನಿಸು 
ಪೋಗೆನುತಲುದ್ದಂಡ ಶಾಪವನಿತ್ತು ಮುನಿ ಪೋಗುತ್ತಿರಲತ್ತ ಕುಂಡಾಲನಾದವನರಸ । 
ಹರಿಯೇನಾರಾಯಣ । ನಮೋ (೧1 ಕ್ಷೀರಸಾಗರತಡಿಯಲಯುತ ಯೋಜನದಗಲ 
| ಮೇರುವ ತ್ರೀಕೂಟ ಪರ್ವತ ಶೃಂಗತ್ರಯದಲ್ಲಿ । ರಾರಾಜಿಸುವಮಳ 
ರಜತಕಾಂಚನದಮಲ ನಾರಾಯಣೇಶರಿಂದ । ಪಾರಿಜಾತಾಂಭೋಜ ತುಳಸಿ ಮಲ್ಲಿಗೆ 
ಜಾಜೀ । ಸೌರಂಭದಶ್ಟತ್ವ ಪೂಗ ಪುನ್ನಾಗ ಜಂಬೀರಾದಿ ತರು ಗುಲ್ಪ ಖಗ ಮೃಗಗೆಸೆವಲ್ಲಿ 
ವಾರಣೇಂದ್ರನು ಮೆರೆದನು ।। ಹರಿಯೇನಾರಾಯಣ । ನಮೋ॥೨॥ ಆನೆ ಹೆಣ್ಣಾನೆ 
ಮರಿಯಾನೆಗಳು ಸಹಿತಲಾ ಕಾನನದಿ ತೊಳಲುತ್ತ ಬೇಸಿಗೆಯ ಬಿಸಿಲಿಂದ । ತಾ ನೀರಡಿಸಿ 
ಬಂದುದೊಂದು ಸರಸಿಗೆ ಸಲಿಲ ಪಾನಾಭಿಲಾಷೆಯಿಂದ ॥ ನಾನಾ ಪ್ರಕಾರದಲಿ 
ಜಲಕ್ರೀಡೆಯಾಡುತಿರೆ । ಏನಿದೆತ್ತ । ರಭಸವೆಂದುಗ್ರ ಕೋಪದಿಂ । ದಾನೆಗಳೆ ಬಾಯ್ದೆರೆದು 
ನುಂಗಿತೋಂದಂಘ್ರಿಯನದೇನೆಂಬೆನಾಕ್ಟಣದೊಳು ।॥ಹರಿಯೇನಾರಾಯಣ। ನಮೋ 
1೩ ಒತ್ತಿಪಿಡಿದೆವುತ್ತಿರಲೆತ್ತಣವಿದೇನೆನುತ | ಮತ್ತಗಜರಾಜ ದೌಡೆತ್ತಿ ಫೀಳಿಡು ತಲೆಳೆ 


ಭಜನಮಾಲಾ -33- 
ದೊತ್ತಿ ದಂಡೆಗೆ ನಡುಮಡುವಿನೊಳಗೆತ್ತೆಳೆದುದಾ ನೆಗಳೆ ।। ಇತ್ತಂಡವಿತ್ತು ಕಾದುತ್ತ 
ಸಾವಿರ ವಷರು । ವಿಸ್ತರಿತೇನೆಂಬ ಮತ್ತಾ ಗಜೇಂದ್ರಂಗೆ । ಸತ್ವ ತಗ್ಗಿತು ತನ್ನ ಚಿತ್ತದಲಿ 
ಧ್ಯಾನಿಸುತ ಮತ್ತಾರು ತನಗೆನುತಲಿ | ಹರಿಯೇನಾರಾಯಣ । ನಮೋ ॥೪॥ ಬಂದುದಾ 
ಸಮಯದಲಿ ಹಿಂದೆ ಮಾಡಿದ ಪುಣ್ಯ । ದಿಂದ ದಿವ್ಯ ಜ್ಞಾನ ಕಂದೆರೆದು ಕೈಮುಗಿದು 
| ವಂದಿಸುತ ಮನದೊಳಗರವಿಂದನಾಭಾಚ್ಯುತ ಮುಕುಂದ ಮುನಿವೃಂದವಂದ್ಯ । 
ಇಂದಿರಾರಮ । ಗೋವಿಂದ ಕೇಶವ ಭಕ್ತ । ಬಂದು ಕರುಣಾಸಿಂಧು ತಂದೆ ನೀ ಸಲಹೆನ್ನ 
| ಇಂದು ಸಿಲುಕಿದೆನು ಬಲು ದಂದುಗದ ಮಾಯಾಪ್ರಬಂಧದಿಂ ನೆಗಳೆಯಿಂದ ॥ 
ಹರಿಯೇನಾರಾಯಣ । ನಮೋ॥೫। ಪರಮಾತ್ಮ ಪರಮೇಶ ಪರಿಪೂರ್ಣ ಪರತತ್ವ 
| ಪರತರ ಪರಂಜ್ಯೋತಿ ಪರಮಪಾವನಮೂರ್ತಿ । ಉರುತರಪರಬ್ರಹ್ಮ ಆನಂದ 
ಪರಮೇಷ್ಠಿ ಪರಾತ್ಸರ ಪರಮಪುರುಷ ।। ನಿರುಪಮ ನಿಜಾನಂದ ನಿರ್ಭಯ ನಿರಾವರಣ 
|| ನಿರವಧಿಕ ನಿರ್ಗುಣ ನಿರಂಜನ ನಿರಾಧಾರ । ನಿರವದ್ಯ ನಿಸ್ತಂಗ ನಿಶ್ಚಿಂತ ನಿತ್ಯನೆ 
ನೋಯಿಸಿದೆ ಸಲಹೆನ್ನನಿಂದು ಹರಿಯೇನಾರಾಯಣ । ನಮೋ ॥೬।। ಇಂತೆನುತ 
ಮೂರ್ಛೆಯಲಿ ಕಂಪಿತ ಕಂಠಧ್ವನಿಯೋ । ಳಂತರಾತ್ಮಕನ ನೆನೆಯುತ್ತಳುತ್ತಿರಲತ್ತ । 
ನಂತಮಹಿಮನು ಕೇಳಿ ಕರುದಿಂದಾಕ್ಷಣಾ ನಂತಶಯನನದಿಂದೆದ್ದನು ॥। ಸಂತಸದಿ 
ಸಿರಿಸಹತ ಗರುಡವಾಹನನಾಗಿ ಚಿಂತೆ ಬೇಡೆಳೆ ಬೇಡ ನುತ ಹಸ್ತವನಿತ್ತೇ । ಕಾಂತ ಭಕ್ತನ 
ಬಳಿಗೆ ಬಂದೆರಡು ಕೈಗಳಿಂದದಂತಿರಾಜನನು ನೆಗಹಿದ ।। ಹರಿಯೇನಾರಾಯಣ । 
ನಮೋ ॥೭॥ ನೆಗಳಿ ಬಾಯನು ಚಕ್ರದಲಿ ಸೀಳಿ ಕರಿವರನ | ಉಗುವ ಕರುಣದಲಿ 
ಮೈದಡಹಲ್ಕೆ ಗಜಜನ್ನ । ತಾಗೆದುದಾಕ್ಷಣವೆ ಮಣಿ ಮುಕುಟಕುಂಡಲದಿಂದ ಮಿಗೆ 
ಶೋಚಿಸುತಲೆಸೆದನು । ವಿಗಡ ದೇವಲಮುನಿಯ ಶಾಪದಲಿ ಮಂದು ಭೂ । ಮಿಗೆ 
ನಕ್ರವಾಗಿ ಹೂ ಹೂ ಎಂಬ ಗಂಧರ್ವ । ನಗಧರನ ಕಂಡು ನಿಜಗತಿ ಗೈದುದರಮರೊಳ್ಳಿಗೆ 
ಮೆರೆದೋಲೈಸುತ || ಹರಿಯೇನಾರಾಯಣ। ನಮೋ ॥1೮॥ ಮಣಿಮಯ 
ಕಿರೀಟಕುಂಡಲ ಹಾರ ಕೌಸ್ತುಭದಿ । ಮಿನುಗುತಿಹ ವೈಜಯಂತಿ ಭೂಷಣಾವಲಿಯ 
| ಫಣಿಯ ಕಸ್ತೂರಿತಿಲಕ ನಾಮದಿಂದೆಸೆವುತಿಹ ವರ ಶಂಖ ಚಕ್ರದಿಂದ ರುಣ । ರುಣಿತ 
ನೂಪುರದ ದಂತಪಂಕ್ತಿಯ ಕೃಪೇ । ಕ್ಷಣದ ಸಿರಿಮೊಗದ ಪೀತಾಂಬರಾಲಂಕೃತದಿ | 
ಮಣಿದು ಜಯ ಜಯವೆಂಬ ಸುರಸಿದ್ದಿಸಾಧ್ಯಸಂದಣಿಯೊಳಗೆ | 
ಹರಿಯೇನಾರಾಯಣ । ನಮೋ ॥೯॥। ಹರಿಯ ಸ್ತತಿಗೆದಂಘ್ರಿಗೆರಗಲಾ ಭೂಪನಾ 
| ದರದಿಂದ ಸತ್ತರಿಸಿ ಶರಧಿ ಶ್ಲೇತದ್ದೀಪ | ಗಿರಿಶ್ಚಂಗ ವಾರಾಶಿ ತರು ಶೇಷ ವಾಲ್ಚೀಕಿ 


-36- ಭಜನಮಾಲಾ 


ಮುನಿ ಧರಣಿ ಧ್ರುವ ಲಕ್ಷ್ಮಿಯು ॥। ಹರ ಗಿರಿಜೆ ವಿಧಿ ವಾಣಿ ನಾರದ ಪ್ರಹ್ಲಾದ । 
ಗರುಡ ಗೋವಿಪ್ರರ್ಷಿ ಗಂಗಾರ್ಕ ಚಂದ್ರಾಗಿನ । ಸಿರಿ ವತ್ಸ ಶಂಖ ಚಕ್ರಾದ್ಯವತಾರಗಳ 
ಸ್ಮರಿಸುವವರ ಕಾಯ್ದೆನೆಂದಾ ॥। ಹರಿಯೇನಾರಾಯಣ । ನಮೋ ॥1೧೦॥ 
ಆವನಿದುದನುದಯಕಾಲದೊಳೆದ್ದು ನಿಜಭಕ್ತಿ । ಭಾವಶುದ್ಧಿಗಳಿಂದ ಪೇಳಿ ಕೇಳ್ಶನೋ 
ಅವನ । ಸಾವಿರಾರ್ಜನ್ನಗಳ ಸಂಚಿತಘರಾಶಿಗಳು ತಾವೆ ಹತವಾದವೆಂದೆಂದು ॥ ಶ್ರೀ 
ವಾಸುದೇವನ ಜ್ಞಾಪಿಸಿ ಗಜೇಂದ್ರ ಸಹಿ (ತಾವಿಹಂಗಾಧಿ ಪನನೇರಿ ವೈಕುಂಠಕ್ಕೆ | ದೇವ 
ವಿಜಯಂಗೈದ ಪುರಂದರ ವಿಠಲನ ಸೇವಕರಿಗಿದು ಚಿತ್ರಮೇ ।। ಹರಿಯೇನಾರಾಯಣ 
| ನಮೋ ॥೧೧॥ 


XK 
ಭಗವದ್ಗೀತಾಸಾರ 


ಕೇಳಯ್ಯ ಎನ್ನ ಮಾತು ಪಾರ್ಥನೆ ಗೀತಾದರ್ಥನೆ ॥॥ ಪ ॥ ಶ್ಲೋ | ಕುರುಕ್ಲೇತ್ರದಿ 
ಎನ್ನವರು ಪಾಂಡವರು ಪೇಳೋ ಸಂಜಯಾ ಏನು ಮಾಡುವರು ಕೂಡಿ । 
ಕೇಳಯ್ಯ ಅರಸನೆ ನೋಡಿ ಪಾಂಡವರ ಸೇನಾ ಮಾತನಾಡಿದ ನಿನ್ನಸುತ ದ್ರೋಣಗಿಂತು 
[ಪಃ ಕೇಳಿ ತಾ ಪಾರ್ಥನು ಕುರು ದಂಡ ರಣದಲಿ ಚಂಡ | ಗಾಂಡೀವ ಕರದಂಡ 
ಅಚ್ಯುತ ಪಿಡಿರಥ ನಡೆ ಮುಂದ ಬಹು ತ್ವರದಿಂದ । ನೋಡುವೆ ನೇತ್ರದಿಂದ ॥ 
ಗುರುಹಿರಿಯರ ಕೂಡ ಯಾಕೆಂದ ಯುದ್ಧ ಸಾಕೆಂದು । ಭಿಕ್ಚವೆ ಸಖವೆಂದ ।। ಕುಂತಿಸುತ 
ಈ ಮಾತು ಉಚಿತಲ್ಲ ನಿನಗಿದು ಸಲ್ಲ। ಪಿಡಿ ಗಾಂಡೀವ ಬಿಲ್ಲ॥೧॥ ಶ್ಲೋ । ಬಾಲ್ಯ 
ಯೌವನ ಮುಪ್ಪುತನ ದೇಹದಲ್ಲಿ ಇಂಥ ದೇಹಕೆ ಮೋಹ ಮತ್ಯಾಕಿಲ್ಲಿ । ಕಾಯ್ದು 
ಕೊಲ್ಲುವ ನಾನು ಇರುತಿರಲು ಇಲ್ಲಿ ಬಿಲ್ಲು ಪಿಡಿದು ಕೀರ್ತಿಪಡೆ ಲೋಕದಲ್ಲಿ ॥ ಪ 
| ಶಸ್ತ್ರದಂಜಿಕೆಯಿಲ್ಲ ಜೀವಕ್ಕೆ ಈ ದೇಹಕ್ಕೆ | ಪಾವಕನ ದಾಹಕ್ಕೆ | ಉದಕಗಳಿಂದ ವೇದನೆ 
ಯಾಕೆ ಜೀವಕ್ಕೆ 1 ಮಾರುತನ ಶೋಷಕ್ಕೆ ನಿತ್ಯ ಅಭೇದ್ಯ ತಾ ಜೀವನ 
ಸನಾತನ । ವಸ್ಟ್ರಾದ್ಹಾಂಗೆ ಈ ತನುವು । ಆದಾವು ಹೋದಾವು ನಿನಗಯ್ಯ ನನಗಿಲ್ಲಯ್ಯ 
| ಅದನಾ ಬಲ್ಲೆನಯ್ಯಾ 11೨1 ಶ್ಲೋ । ಜ್ಞಾನ ದೊಡ್ಡದು ಕರ್ಮಬಂಧನವ ಬಿಟ್ಟುಕರ್ಮ 
ಬಿಟ್ಟರೆ ಪ್ರತ್ಯವಾಯವದೆಷ್ಟು । ಫಲ ಬಿಟ್ಟು ನೀ ಮಾಡು ಸತ್ಕರ್ಮಗಳ ಸಮ ದೇಹಕೆ 
ಫಲಕರ್ಮ ಕಾರಣವಲ್ಲ ॥ ಪ | ಕರ್ಮದಲ್ಲೆ ನಿನಗಧಿಕಾರ ಫಲ ತಾ ದೂರ । 
ಧನಂಜಯಗೋಸ್ಕರ । ಜ್ಞಾನ ದೊಡ್ಡದು ಕರ್ಮ ದೂರಯ್ಯ ಇತ್ತ ಬಾರಯ್ಯ । 


ಭಜನಮಾಲಾ ೨7 
ಯೋಗಬುದ್ಧಿ ಮಾಡಯ್ಯ । ಜಿತ ಬುದ್ಧಿ ಯಾವುದೆ ಕೇಶವ ಜಗತ್ನಾಶವ । ನೋಡದೇ 
ಪರಮೇಶ । ಗೋವಿಂದನಲಿ ಮನವಿಟ್ಟವ ಕಾಮ ಬಿಟ್ಟವ । ಜಿತ ದೇಹ ತಾನಾದಾ 
1೩ ಶ್ಲೋ । ಜ್ಞಾನ ದೊಡ್ಡದು ಕರ್ಮದಲ್ಲಾಕೆ ಎನ್ನ ಬುದ್ಧಿ ಮೋಹಿನಿ ಕೃಷ್ಣಕೇಳಯ್ಯ 
ಬಿನ್ನಪ ॥। ಕರ್ಮವಿಲ್ಲದೆ ಮೋಕ್ಟವುಂಟೆ ಇನ್ನು ಕರ್ಮ ಮೋಕ್ಷದ ಬುದ್ದಿಗೆ ಬೀಜವಲ್ಲೆ 
| ಪ। ಯುದ್ಧ ಕರ್ಮವ ಮಾಡೋ ಪಾಂಡವ ರಣ ತಾಂಡವ । ವೈರಿ ಷಂಢನೆಂಬುವ 
| ಜನರೆಲ್ಲ ಮಾಳ್ಗರೋ ನಿನ್ನ ನೋಡಿ ಮತ್ತೆನ್ನ ನೋಡಿ । ನೋಡಿದರ ನೀ ಬೇಡಿ । 
ಎನಗ್ಯಾಕೆ ಪೇಳಯ್ಯ ಜನಕರ್ಮ ಕ್ಷತ್ರಿಯ ಧರ್ಮ । ನಷ್ಟವಾಗುವದು ಧರ್ಮ । 
ಅರ್ಪಿಸು ಎನ್ನಲ್ಲಿ ಸರ್ವವು ಬಿಟ್ಟು ಗರ್ವವು । ತಿಳಿ ಎನ್ನೊಳು ಸರ್ವವು ॥೪॥ ಶ್ಲೋ 
| ಯೋಗ ಸನ್ಯಾಸ ಎರಡು ಮುಕ್ತಿಗೆ ದೃಢವು ಭೋಗವರ್ಜಿತ ಕೀಳು ಸನ್ಯಾಸಿಯಿರವು 
| ಹೇಗೆ ಪದ್ಧಕೆ ವಾರಿಯ ಲೇಪವಿಲ್ಲಹಾಗೆ ಭಕ್ತಿಗೆ ಸಂಸ್ಕೃತಿಯು ಇಲ್ಲ॥ ಪ । ಅಜನಲ್ಲಿ 
ದ್ವಿಜನಲ್ಲಿ ಗಜದಲ್ಲಿ ಸಮನಾನಲ್ಲಿ । ಭಜಿಪರ ಮನದಲ್ಲಿ ಮನಸು ಯಾರ ಜೀವಕೆ 
ಬಂದು ಇತ್ತ ಬಾರೆಂದು । ಮತ್ತೆ ವೈರಿ ದಾರೆಂದು । ಲೋಷ್ಠ ಕಾಂಚನ ನೋಡು 
ಸಮಮಾಡಿ ಆಸನ ಹೂಡಿ । ನಾಸಿಕ ತುದಿ ನೋಡಿ । ಧ್ಯಾನ ಮಾಡು ಹರಿ ಅಲ್ಲಿಹ 
ಅವನಲ್ಲಿಹ । ಯೋಗ ಸನ್ನಿಹಿತನವನೇ ಶ್ಲೋ । ಯಾರ ಭಕ್ತಿಯು ಎನ್ನ ಪಾದಾಬ್ದದಲ್ಲಿ 
ಘೋರ ಸಂಸಾರ ಯಾತನೆ ಅವರಿಗೆಲ್ಲಿ | ಶರೀರವೇ ಕ್ಷೇತ್ರವೆಂತೆಂದು ತಿಳಿಯೋ । 
ಮರಿಯದೆ ಕ್ಲತಜ್ಞನೆಂದನ್ನತಿಳಿಯೋ । ಪ | ಶರೀರದೊಳಗಿದ್ದು ಪಾಪಿಲ್ಲದುಃಖಲೇಪಿಲ್ಲ 
| ಆಕಾಶವು ಎಲ್ಲಾ । ಯಾತರಿಂದ್ದುಟ್ಟಿತು ಈ ಗುಣ ಮೂರು ಸದ್ಗುಣ । ಕೇಳಯ್ಯ 
ಫಲ್ಗುಣ । ಸುಖದುಃಖ ಸಮಮಾಡಿ ನೋಡಿ ನೀ । ಈಡ್ಯಾಡು ನೀ । ಬ್ರಹ್ಮನ ನೋಡು 
ನೀ | ಸೂರ್ಯ ಚಂದ್ರರ ತೇಜ ನನದಯ್ಯ ಗುಡಾಕೇಶಯ್ಯ । ಅನ್ನ ಪಚನ ನನ್ನದಯ್ಯ 
|೬॥। ಶ್ಲೋ | ನಾನೇ ಉತ್ತಮ ಮನಸು ಎನ್ನಲ್ಲಿ ಮಾಡೋ ಜ್ಞಾನ ಅಜ್ಞಾನ ಪೇಳುವೆ 
ತಿಳಿದು ನೋಡೋ । ಜ್ಞಾನ ದುರ್ಲಭ ಅವರ ಭಕ್ತಿಗಳಂತೆ ನಾನು ಕೊಡುವೆನು ಫಲವ 
ಮನಸು ಬಂದಂತೆ ॥। ಪ । ಸ್ಮರಣೆ ಮಾಡುತ ದೇಹ ಬಿಡುವರೋ ನನ್ನ ಪಡೆವರೋ 
| ಬಲು ಭಕ್ತಿ ಮಾಡುವರೋ । ಅನಂತ ಚೇತನ ಸುಳಿವೆನು ಹರಿ ಸುಲಭನು । ಮತ್ತೆ 
ಜನನವಿಲ್ಲವಗೆ । ಎನ್ನ ಭಕ್ಷರಿಗಿಲ್ಲ ನಾಶವು ಸರ್ಗದಾಶವು | ಬಿಟ್ಟು ಚರಣ ಭಕುತಿಯ 
1೭1 ಶ್ಲೋ । ಕೃಷ್ಣ ತೋರಿಸು ನಿನ್ನ ವಿಭೂತಿ ರೂಪ । ಇಷ್ಟ ಪೂರ್ತಿಯು ಆಗಲೊ 
ಎನಗೆ ಶ್ರೀಪ । ರಾಮ ನಾನಯ್ಯ ರಾಜರ ಗುಂಪಿನಲ್ಲಿ ಸೋಮ ನಾನಯ್ಯ ತಾರಕ 


-38- ಭಜನಮಾಲಾ 


ಮಂಡಲದಲಿ ॥ ಪ । ಅಕ್ಷರದೊಳಗೆ ಅಕಾರನು ಗುಣಸಾರನು । ಪಕ್ಷಿಗಳಲಿ ನಾನು 
ಗರುಡನು । ಸಕಲ ಜಾತಿಗಳಲ್ಲಿ ಶ್ರೇಷ್ಠತನದಲಿ । ಎನ್ನ ರೂಪ ತಿಳಿಯಲ್ಲಿ। ತೋರಿಸೋ 
ಶ್ರೀಕೃಷ್ಣನಿನ್ನ ರೂಪ ನಾನಾ ರೂಪ । ಅರ್ಜುನ ನೋಡೋ ರೂಪ । ಕಂಡನು ತನ್ನನ್ನು 
ಸಹಿತದಿ ಹರಿ ದೇಹದಿ । ಬ್ರಹ್ನಾಂಡಗಳಲ್ಲಿ ॥ ೮ ॥ ಶ್ಲೋ । ಕ್ಷರ ಅಕ್ಷರ ಎರಡಕ್ಕೂ 
ಉತ್ತಮನು ನಾನು । ಘೋರ ನರಕದ ಲೋಭ ಕಾಮನು ನಾನು । ಸಾರ ದಾನವು 
ಸಜ್ಜನರ ಹಸ್ತದಲ್ಲಿ ಭೂರಿ ದಕ್ಷಿಣೆ ನೀಡೋ ಸತ್ತಾತ್ರರಲ್ಲಿ ॥ ಪ । ಸರ್ವ ದಾನದಕಿಂತ 
ಎನಭಕ್ತಿ ಕೇಳೋ ಭೂಶಕ್ತಿ । ಮಾಡಯ್ಯ ವಿರಕ್ತಿ । ಕೃಷ್ಣ ಹರಣವಾಯ್ತು ನಿನ್ನಿಂದ 
ಮೋಹ ಎನ್ನಿಂದ | ಬಹು ಸುವಾಕ್ಯದಿಂದ । ಕೃಷ್ಣ ಭೀಮಾನುಜರ ಸಂವಾದ 
ಮಹ ಸುಖಪ್ರದ ।ಟ ಧೃತರಾಷ್ಟ್ರ ಕೇಳಿದ | ಬಲ್ಲೆನು ವ್ಯಾಸರ ದಯದಿಂದ 
ಮನಸಿನಿಂದ । ಕೃಷ್ಣನಲ್ಲೇ ಜಯವೆಂದ ॥೯॥ 


Xk 


ನಾರಾಯಣವರ್ಮ 

ರಾಗ : ಶಂಕರಾಭರಣ ಧ್ರುವತಾಳ 

ಶ್ರೀನಾರಾಯಣವರ್ಮ, ಪ್ರಕ್ರಿಯೆ, ದೇಶಕಾಲ, ನಿಯಾಮಕನಾದ ಶ್ರೀಹರಿಯ 
ರೂಪ, ಚಿಂತನೆ, ಕಾಲೋಪಾಸನೆ, ಧ್ಯಾನ ರಕ್ಷಿಸುವ ಭಕ್ತರ ನಾನಾ ರೂಪದಿಂದ । ಅಕ್ಷರ 
ಪುರುಷ ರಮಣ ಕರುಣಾಂಬುಧಿ । ಅಕ್ಷಿ ಮೊದಲಾದ ಕಾರ್ಯದಲ್ಲಿದ್ದು ಭಕ್ತರ । ಶಿಕ್ಷೆ 
ಮಾಡುವ ಉಕ್ಕುತಗ್ಗಿಸುವ । ಶಕ್ಟಿಸುತಿಪ್ಪನು ಒಳಗೆ ಹೊರಗಿದ್ದುಬಿಡದೆ । ದೀಕ್ಷಬದ್ಧನಾಗಿ 
ದೀನಬಂಧು । ಅಕ್ಷಯ ಕೊಡುತಲಿ ಆವಾವಕಾಲಕ್ಕೆ | ಮೋಕ್ಟಕ್ಕೆ ಸಾಧನ ಮಾಡಿಸುತ್ತ 
| ಲಕ್ಷಣ ಮೂರುತಿ ಕೇವಲ ನಂಬಿದವರು । ಲಕ್ಷ ಕೋಟಿ ಜನರ ನಡುವೆ ಇರಲು 
| ಲಕ್ಷ್ಮೀ ಸಹಿತ ಬಂದು ಕಾವಾನು ಆಪದ್ಧರ್ಮ । ರಕ್ಷಕನೆಂಬೊ ಬಿರುದು ಕೂಗುತಿದಕೋ 
| ಭಿಕ್ಷುಕ ಭಾಗ್ಯವಂತನೆಂಬೊ ವೈಷಮ್ಯವಿಲ್ಲಾ । ಲಕ್ಷೆ ಇಟ್ಟು ಮೇಲೆ ಒಪ್ಪಿಸಿಕೊಡನೋ 
| ವಕ್ಚಸ್ಥಳದ ಮೇಲೆ ಒದ್ದ ಬ್ರಾಹ್ಮಣನ । ಉಪೇಕ್ಷ ಮಾಡದಲೆ ಮನ್ನಿಸಿದ ನೋಡು । 
ಈ ಕ್ಷಿತಿ ಮಧ್ಯದಲಿ ಇನ್ನೊಂದು ದೈವವುಂಟೆ । ತ್ರ್ಯಕ್ಷ ಜನಕ ಮೊದಲಾದವರು । 
ರಕ್ಡಿಸಬೇಕೆಂದು ಕರವ ಜೋಡಿಸಿ | ಅಪೇಕ್ಟದಿಂದಲೆ ಸ್ತುತಿಸಿ ಬೆಂಡಾಹರೋ । ತೀಕ್ಷ್ಣವಾಗಿ 
ಹರಿಯ ಕಾಣಬೇಕೆನೆ ಪ್ರ । ತ್ಯುಕ್ಷ ಸೋಮನ ಶ್ರುತಿಯಲಿ ಕಾಣಿರೊ । ವೃಕ್ಷ ಸ್ಥಾವರ 
ಜಂಗಮ ನಾಲ್ಕು ಎಂಭತ್ತು ಜೀವಿಗಳನ್ನು ಚಕ್ರದಂತೆ | ಚಕ್ನುಲವನೋಟದಿಂದ 


ಭಜನಮಾಲಾ -39- 


ಬೊಮ್ಮಾಂಡಾವರ್ಣ ಮಹಾ । ಲಕ್ಷ್ಮೀ ಸಮೇತ ಸದಾ ಸರಸರಗಿದ್ದಾನೆ | ಆಕ್ಷಣದಿಂದಲಿ 
ತೃಣಮಾಯಾರಂದದಿ ಪ । ರೋಕ್ಷ ತಾನಾಗಿ ಇನಿತು ತಿರುಗಿಸುವ । ಕುಕ್ಸಿಗೋಸುಗವಲ್ಲ 
ಸರ್ವ ಸ್ಟಾಂತತ್ರ್ಯ ನಿತ್ಯ । ದಕ್ಷಕ ಸುಖ ಸಂಪೂರ್ಣ ಇಂಥವರನ್ನ । ಲಕ್ಷ್ಮಿಗೆ ತಾಹನೇನೊ 
ಸ್ವರತಾ ನಿರ್ದೋಕಷಮಣಿ | ಆಕ್ಟೀಣ ಬಲವಂತ ಸ್ವಪ್ರಕಾಶಾ । ಸಾಕ್ಟಾತ್ಮಾರ ಸ್ವಭಾವ 
ಕಾಲಾದಿಯಲ್ಲೀ ಸಮ । ಕಕ್ಕಿಗಳಿಲ್ಲ ಕಾಣೊ ಚಿಂತಿಸಿದರು । ನಕ್ಷತ್ರ ಗಣ ಪುಲಿನರಾಶೀ 
ಪರಾಗ ಸಂಖ್ಯ । ನೀಕ್ಷಿಸಿ ಎಣಿಸಬಹುದೋ ಇದು ತೀರದು | ಸಾಕ್ಸಿಪ್ರೇರಕ ಕರ್ತಕಾರಯಿತ 
ಅನಾದಿಯಿಂದ । ಸೂಕ್ಷ್ಮ ಶರೀರದೊಳು ಮಹಾತ್ಮ ತರದೀ । ಪಕ್ಚಿನಾಮಕದೇವ 
ವಾಸವಾಗಿಪ್ಪ ವಿಶ್ವ | ಚಕ್ಷು ನಾರಾಯಣಾ ಬಿಂಬವ್ಯಾಪ್ತಿ | ದಕ್ಷಿಣಾದೇವಿ ರಮಣ 
ವಿಜಯವಿಟ್ಕಲ ಬಲು । ಪಕ್ಷಪಾತಿ ಕಾಣೊ ಒಮ್ಮೆ ನೆನಸಿದರೂ ॥೧॥ 


ಮಟ್ಟತಾಳ 

ಸ್ಥಳದಲ್ಲಿ ವಾಮನ ಅಟವ್ಯ ನರಸಿಂಹ । ಜಲದಲ್ಲಿ ಮತ್ಸ್ಯಗಗನದಿ ತ್ರಿವಿಕ್ರಮಾ 
| ಕುಲಗಿರಿಯಲ್ಲಿಪರಶುರಾಮನು ಮಾರ್ಗ । ದಲಿ ಭೂವರಾಹಾತ್ಸಾ ಬಲು ಪ್ರವಾಸದಲಿ। 
ಸಲಕ್ಷ್ಮಣ ಭರತಾಗ್ರಜ ಜಾನಕಿಪತಿ ರಾಮಾ । ತಿಳಿವದು ಈ ವಿಧದಿ ರಕ್ಷಕ ಮೂರ್ತಿಗಳ। 
ಬಲಮರ್ದನಿ ಪಾದ ವಿಜಯವಿಟ್ಕಲರೇಯ । ಒಲಿದು ಸಂಗಡಿಲಿದ್ದು ಸುಖವೇ 
ಕೊಡುತಿಪ್ಪಾ 11೨11 


ತ್ರಿವಿಡಿತಾಳ 

ಮತ್ತೆ ನಿಖಿಳಾ ಪ್ರಮಾದ ರಕ್ಷಕ ಶುಭ । ಮೂರ್ತಿ ನಾರಾಯಣಾತ್ಮಕನೋ । 
ನ್ಹತ್ತವೂನ್ಮಾದಹ್ರಾಸಕನೇ ನರನಾಮಕಸ್ವಾಮಿ । ದತ್ತನೂ ಆ ಯೋಗದಕ್ಷಕನಾಗಿಪ್ಪಾ । 
ಮೊತ್ತ ಕರ್ಮಾಕರ್ಮ ಬಂಧಮೋಚಕ ಕಪಿಲಾತ್ಮಕ ಸ । ನತ್ಯುಮಾರನು ಯೋಗ್ಯತಾವ 
ಕಾಮಕೆ ಇನ್ನೂ (ತಾಪಸಕಾಮ ಎನ್ನು) । ಭೃತ್ಯಧರ್ಮವೇ ಮರದು ಪತಿದೇವ ಹೇಳನ 
ಕೃತ್ತಿಗೆ ಹಯಗ್ರೀವ ಪಾಲಿಸುತಿಪ್ಪನು । ತತ್ವೇಶರ ಕೂಡ ಅರ್ಚನೆಮಾಡದೆ ಹರಿಗೆ । 
ತುತ್ತು ಈಯದೆ ಲಕ್ಷಣ ಕರ್ಮ ಸ್ಥರಣರ | ಹಿತ್ತವಾಗಿದ್ದಪೂಜಿಯಾ ದೋಷಹ ಮಹಿದಾ। 
ಸಾತ್ಮಕ ಹರಿಯೆನ್ನು ಅಶೇಷ ನಿರಯವಾ । ಉತ್ತರಿಸುವಾ ಕೂರ್ಮ ಧನ್ವಂತರಿದೇವಾ 
| ಪತ್ಯ ರಕ್ಷಕಾ ದ್ವಂದ್ವಾಭಯ ಪರಿಹಾರಕ । ಕೀರ್ತಿ ಪುರುಷ ಯಷಭ ಯಜ್ಞಕೃತಫಲದಲ್ಲಿ 
| ನಿತ್ಯ ಯಜ್ಞಾತ್ಮಕ ಸುರನಾಯಕಾ । ವೃತ್ತಿ ಕ್ರೋಧಾವೇಶ ಕಳೆವ ಬಲಭದ್ರಾತ್ಮಕಾ । 
ಸತ್ಯಸಂಕಲ್ಪನೋ ಪರಮಾತ್ಮನೋ । ಸತ್ಯವತೀಸೂನು ಸಂಪ್ರಮೋಹ ಬಿಡಿಪಾ । 


ತ್ವಿಗ್ರಿ- ಭಜನಮಾಲಾ 


ಮಿಥ್ಯಾಜ್ಞಾನಿಗಳ ಸಂಗವ ಹರಿಸುವ ಬುದ್ಧಿ । ಚಿತ್ತಾದಿಯಲಿ ಕಲಿಯ ಕಲ್ಕಷವಿರೆ ನು 
| ಗೊತ್ತುವಾ ಕಲ್ಲಿರೂಪವೆನಿಸಿ । ಸತ್ಕಾಪರಾಮಣ್ಯ (ಯಣ)ಸ್ವಾಮಿ ವಿಜಯವಿಟ್ಕಲ 
ಸ । ರ್ವತ್ರದಲ್ಲಿ ಇದ್ದು ಅಘನಾಶಮಾಡುವಾ ॥೩॥ 
ಅಟ್ಟತಾಳ 

ಪದ ಜಾನು ಉರು ರಕ್ಷಕ ಅಜಾ ಅಣಿಮಾಯಜ್ಞ । ಮೃದುಕಟಿ ಅಚ್ಯುತಾ ಜಠರಾ 
ಹಯಗ್ರೀವಾ | ಪದುಮನಾಭ ನಾಭಿ ಗುಹ್ಯೇಂದ್ರಿ ಯನಿರುದ್ಧಾ | ಹೃದಯ ವಕ್ಷಸ್ಥಳ 
ಕೇಶವಾ ಈಶಾನಾ । ಇದೇ ಸಿದ್ಧಾಕರ ಸ್ವಆ ತ್ಮ (ಕಂಠಸ್ಪಾತ್ಮಕ) ಮುಜೆ ಎಷ್ಟು | rd 
ಉರುಕ್ರಮಾ ಶ್ರೋತ್ರ ಈಶ್ವರನೆನ್ನು । ಎದುರಿಗೆ ಚಕ್ರಿಯಾತ್ಮಕ ಪೃಷ್ಠ ಭಾಗಕ್ಕೆ | ಗದಾಧರ 
ಪಾರ್ಶಕ್ಷೆ ಧನುರ್ಧಾರಿ ಕಾಣೊ । ತದುಪರಿ ಉಪೇಂದ್ರ ಕ್ಲಿತಿಗೆ ತಾ ರಕ್ಶನೋ । 
ಮುದದಿಂದಲಿ ಸಮಾ ಅಂತಿಗೆ ಹಲಧರಾ । ಒದಗಿ ಇಂದ್ರಿಯಗಳಿಗೆ ಹೃಷಿಕೇಶ । 
ಸದಮಲ ಪ್ರಾಣಚಿತ್ತಾ | ಮನೋಬುದ್ದಿಗೆ । ಪದುಮೇಶ ನಾರಾಯಣ ದೇವ ಶ್ವೇ 
| ತದ್ವೀಪದವಾಸಿ ಯೋಗೇಶ್ವರ ಪೃಶ್ನಿಗರ್ಭ (ಪ್ರಶನಿಗರ್ಭ) ಇದೇ ಸತ್ಯವೆನ್ನಿ ಆತ್ಮನಿಗೆ 
ಪರಶುರಾಮಾ । ಪದೋಪದಿಗೆ ಕ್ರೀಡಾ ಶಯನಾವುಜಾಸಿನಾ । ವಿಧಕ್ಕೆ ಗೋವಿಂದ 
ಮಾಧವ ವೈಕುಂಠ ಶ್ರೀಪತಿ । ಪದಪ್ರದಾತಾ ನಮ್ಮ ವಿಜಯವಿಟ್ಕಲ ಸ । ನಿಧಿಯಾಗಿ 
ಇರುತಿಪ್ಪಾ ಆನಂದ ಕೊಡುತಲಿ ॥೪॥ 


ಆದಿತಾಳ | 

ಮುನ್ನೆ ಕೇಳುವದು ಭೋಕ್ತಾ ರಕ್ಷಕ ಯಜ್ಞಭೋಕ್ತ । ಉನ್ಮಾದ ಅಪಸ್ಥಾರ ಅರ್ಭಕ 
ಗೃಹಾ ಯಾತೂ । ಧಾನ್ಯ ಕೂಷ್ಟಾಂಡ ಭೂತಪ್ರೇತ ಪೈಶಾಚಿ ಡಾಕಿಣ್ಯ ಶಾಕಿನಿ ದೇಹ 
ಪ್ರಾಣೇಂದ್ರಿಯಗಳಲ್ಲಿ । ಭಿನ್ನಾ ದುಸಪ್ಪ ದುಷ್ಟ ಮೋಹೋತ್ಪಾತಾ ಬಾಲ ಯೌ । ವನ 
ವೃದ್ಧಾಪ್ಯ ವಿಡಿದು ನಾನಾ ಭಯ ವಿಚಿತ್ರಾ । ಘನ್ನವಾಗಿ ಬಂದರೆ ವಿಶ್ವನಾಮಕನ । 
ಚೆನ್ನಾಗಿ ನೆನಿಸುವುದು ಯಮನೇಮನದಿಂದ । ಇನ್ನು ಈ ವಿಚಾರಕ್ಕೆ ಸುಲಭ ಮಾರ್ಗವೆ 
ಉಂಟು । ಅನಂತರೂಪಗಳು ಸರ್ವತ್ರದಲ್ಲಿಇಪ್ಪವು । ಇನಿತು ಜ್ಞಾನದಲ್ಲಿಇದರೊಳಗಾವ 
ಒದಗೆ । ನಿನ್ನ ಚಿತ್ತಕ್ಕೆ ಬಂದದ್ದು ಸ್ಥರಿಸೆ ನಿರ್ಭಯವೋ । ಧನ್ಯ ನಾಗಲೊ ಜೀವಿ ಈ 
ಬಗ್ಗೆ ಕೊಂಡಾಡಿ । ಪುಣ್ಯ ಸಂಪಾದಿಸು ಅರಿಷ್ಟಪೋಗಾಡು । ಸಣ್ಣೋಪಾಯವೆ ಉಂಟು 
ಒಂದೆರಡು ಮೂರು ನಾಲ್ಕು । ಭಿನ್ನಆರೇಳು ಎಂಟು ಒಂಭತ್ತು ಈರೈದು । ಹನ್ನೊಂದು 
ಹನ್ನೆರಡು ಈ ಪ್ರಕಾರವೆ ಹರಿಯಾ । ಉನ್ನತ ಪ್ರೇರಣೆ ಸ್ವಾಮಿತ್ವ ತಿಳಿಯಬೇಕು । 


ಭಜನಮಾಲಾ ಹ 
ತಿನ್ನಲಾಗಿ ಮೇಲಿದ್ದರಸ ಪೋದ ಮಾವಿನ | ಹಣ್ಣಿನಂದದಿ ಎಲ್ಲಅನುಭವ ನೋಡಿಕೊಳಿರಿ 
| ಮನ್ನಿಸಿ ಓದಿ ಕೇಳಿ ಲಾಲಿಸಿದವರಿಗೆ । ಇನಿತು ಆಗುವದು ದೀಪದಿಂದಲಿ ದೀಪವ 
ಬಿನ್ನಾಣದಲಿ ಪಚ್ಚಿಕೊಂಡು ಪೋದಂತೆ ಇದು । ಪುಣ್ಯ ತಂದುಕೊಡುವದು 
ಹರಿಕಥಾಮೃತ ನಿತ್ಯ । ಪೂರ್ಣ ಗುಣಾರ್ಣವ ಹರಿ ವಿಜಯವಿಟ್ಕಲ। ತನ್ನ ತೋರಿಸಿ 
ತನ್ನ ಪದವಿಯ (ನೀವಾ) ಕೊಡುವಾ ॥೫॥ ಭಗವನ್ನೂರ್ತಿಗಳನ್ನು ಚಿಂತಿಸು ಅಲ್ಲಲ್ಲಿ 
| ಅಘ ನಿರ್ಲೇಪನಾಗು ವಿಜಯವಿಟ್ಕಲ ಪೊಳಿವಾ ॥ ೬ ॥ 


ರರ ರರ 
ನಾರಾಯಣವರ್ಮ 


ಜಲದಲ್ಲಿಮಚ್ಚಾವತಾರನಾಗಿ । ಸ್ಥಲದಲ್ಲಿವಾಮನನಾಗಿ ರಕ್ಷಿಸಯ್ಯ ನಮ್ಮನೆನೆಪರಾ 
ಆಕಾಶದಲ್ಲಿ ತ್ರಿವಿಕ್ರಮನಾಗಿ ರಕ್ಷಿಸು । ಮಾರ್ಗದಲ್ಲಿವರಾಹನಾಗಿ ರಕ್ಷಿಸು । ಭಯವಾದಲ್ಲಿ 
ನಾರಸಿಂಹನಾಗಿ ರಕ್ಷಿಸಯ್ಯ ನಮ್ಮನ್ನಿವು ।। ಅಶ್ವಗಳಲ್ಲಿನಲನಾಗಿ ರಕ್ಷಿಸು । ಅಯೋಗಿಗಳಿಗೆ 
ದತ್ತಾತ್ರೇಯನಾಗಿ ಕರ್ಮಬಂಧನ ಗಳಾ ಕಳೆದು ರಕ್ಷಿಸಯ್ಯಾ । ನಮ್ಮ ಕಪಿಲ 
ಮೂರುತಿಯಾಗಿ । ಕಾಮ ವಿಷಯಗಳಲ್ಲಿಕುಮಾರನಾಗಿ ರಕ್ಷಿಸು । ದುರ್ಮಾರ್ಗಗಳಲ್ಲಿ 
ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯಾ । ನಮ್ಮ ವಿಶ್ವ 
ಮೂರುತಿಯಾಗಿ । ನರಕಗಳಲ್ಲಿಕೂರ್ಮನಾಗಿ ರಕ್ಷಿಸು । ಆಪತ್ಕಾಲದಲ್ಲಿಧನ್ವಂತರಿಯಾಗಿ 
ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯಾ ನಮ್ಮ ಮಹಿದಾಸ ಮೂರುತಿಯಾಗಿ 
| ಪಾಖಂಡ ಮತದಲ್ಲಿಬೌದ್ದನಾಗಿ ರಕ್ಷಿಸು | ಅಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ 
| ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯಾ ನಮ್ಮ ವೇದವ್ಯಾಸ ಮೂರುತಿಯಾಗಿ ಅನಿತ್ಯ 
ಫಲಗಳಿಂದ ವೃಷಭನಾಗಿ ರಕ್ಷಿಸು | ಅನ್ಯಮತ ದೋಷಹರಿಸಿ ನಮ್ಮಕಲಿಯುಗದ ಕಲ್ಪಷ 
ಕಳೆದು ರಕ್ಷಿಸಯ್ಯಾ ನಮ್ಮ ಕಲ್ಕಿ ಮೂರುತಿಯಾಗಿ । ಪ್ರಾತಃಕಾಲದಲ್ಲಿ ಕೇಶವ ನಮ್ಮ 
ರಕ್ಷಿಸು ಸಂಗಮ ಕಾಲದಲ್ಲಿ ಗೋವಿಂದನಾಗಿ । ಪರಾಣ್ಣ ಕಾಲದಲ್ಲಿ ರಕ್ಷಿಸಯ್ಯಾ ನಮ್ಮ 
ನಾರಾಯಣನಾಗಿ । ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸು | ಅಪರಾಹ್ನ ಕಾಲದಲ್ಲಿ 
ಮಧುಸೂದನನಾಗಿ । ಸಾಯಾನ್ಹಕಾಲದಲ್ಲಿ ರಕ್ಷಿಸಯ್ಯ । ನಮ್ಮ ಮಾಧವನಾಗಿ । ನಿಶಿ 
ಕಾಲದಲ್ಲಿಪದ್ಗನಾಭ ನಮ್ಮ ರಕ್ಷಿಸು! ಅರ್ಧರಾತ್ರಿಯಲ್ಲಿಹೃಷಿಕೇಶನಾಗಿ । ಅಪರಾತ್ರಿಯಲ್ಲಿ 
ಶ್ರೀವತ್ಸ ಮೂರುತಿಯಾಗಿ ಉಷಣಾಲದಲ್ಲಿ ಜನಾರ್ದನ ನಮ್ಮನ್ನಿವು ॥। ಸರ್ವಕಾಲವ 
ಸಂಧಿಸಿ ಹರಿ ಚಕ್ರವೇ, ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ 


-40- ಭಜನಮಾಲಾ 


ಮಿಥ್ಯಾಜ್ಞಾನಿಗಳ ಸಂಗವ ಹರಿಸುವ ಬುದ್ಧಿ । ಚಿತ್ತಾದಿಯಲಿ ಕಲಿಯ ಕಲ್ಪಷವಿರೆ ನು 
| ಗೊತ್ತುವಾ ಕಲ್ಕಿರೂಪವೆನಿಸಿ । ಸತ್ಕಾಪರಾಮಣ್ಯ (ಯಣ)ಸ್ವಾಮಿ ವಿಜಯವಿಟ್ಕಲ 
ಸ | ರ್ವತ್ರದಲ್ಲಿ ಇದ್ದು ಅಘನಾಶಮಾಡುವಾ ॥೩। 
ಅಟ್ಟತಾಳ 

ಪದ ಜಾನು ಉರು ರಕ್ಷಕ ಅಜಾ ಅಣಿಮಾಯಜ್ಞ । ಮೃದುಕಟಿ ಅಚ್ಯುತಾ ಜಠರಾ 
ಹಯಗ್ರೀವಾ | ಪದುಮನಾಭ ನಾಭಿ ಗುಹ್ಯೇಂದ್ರಿಯನಿರುದ್ಧಾ । ಹೃದಯ ವಕ್ಫಸ್ಥಳ 
ಕೇಶವಾ ಈಶಾನಾ । ಇದೇ ಸಿದ್ಧಾಕರ ಸ್ವ ಆತ್ಮ (ಕಂಠಸ್ಪಾತ್ಮಕ) ಭುಜೆ ವಿಷ್ಣು | ವದನ 
ಉರುಕ್ರಮಾ ಶ್ರೋತ್ರ ಈಶ್ವರನೆನ್ನು । ಎದುರಿಗೆ ಚಕ್ರಿಯಾತ್ಮಕ ಪೃಷ್ಠ ಭಾಗಕ್ಕೆ | ಗದಾಧರ 
ಪಾರ್ಶಕ್ಷೆ ಧನುರ್ಧಾರಿ ಕಾಣೊ । ತದುಪರಿ ಉಪೇಂದ್ರ ಕ್ಲಿತಿಗೆ ತಾ ರಕ್ಷನೋ । 
ಮುದದಿಂದಲಿ ಸಮಾ ಅಂತಿಗೆ ಹಲಧರಾ । ಒದಗಿ ಇಂದ್ರಿಯಗಳಿಗೆ ಹೃಷಿಕೇಶ । 
ಸದಮಲ ಪ್ರಾಣಚಿತ್ತಾ । ಮನೋಬುದ್ದಿಗೆ । ಪದುಮೇಶ ನಾರಾಯಣ ದೇವ ಶ್ವೇ 
| ತದ್ವೀಪದವಾಸಿ ಯೋಗೇಶ್ವರ ಪೃಶ್ನಿಗರ್ಭ (ಪ್ರಶನಿಗರ್ಭ) ಇದೇ ಸತ್ಯವೆನ್ನಿ ಆತ್ಮನಿಗೆ 
ಪರಶುರಾಮಾ । ಪದೋಪದಿಗೆ ಕ್ರೀಡಾ ಶಯನಾವುಜಾಸಿನಾ । ವಿಧಕ್ಕೆ ಗೋವಿಂದ 
ಮಾಧವ ವೈಕುಂಠ ಶ್ರೀಪತಿ । ಪದಪ್ರದಾತಾ ನಮ್ಮ ವಿಜಯವಿಟ್ಕಲ ಸ । ನಿಧಿಯಾಗಿ 
ಇರುತಿಪ್ಪಾ ಆನಂದ ಕೊಡುತಲಿ ॥೪॥ 


ಆದಿತಾಳ | 

ಮುನ್ನೆ ಕೇಳುವದು ಭೋಕ್ತಾ ರಕ್ಷಕ ಯಜ್ಞಭೋಕ್ತ । ಉನ್ಮಾದ ಅಪಸ್ಥಾರ ಅರ್ಭಕ 
ಗೃಹಾ ಯಾತೂ । ಧಾನ್ಯ ಕೂಷ್ಮಾಂಡ ಭೂತಪ್ರೇತ ಪೈಶಾಚಿ ಡಾಕಿಣ್ಯ ಶಾಕಿನಿ ದೇಹ 
ಪ್ರಾಣೇಂದ್ರಿಯಗಳಲ್ಲಿ । ಭಿನ್ನಾ ದುಸಪ್ಲ ದುಷ್ಟ ಮೋಹೋತ್ಪಾತಾ ಬಾಲ ಯೌ । ವನ 
ವೃದ್ಧಾಪ್ಯ ವಿಡಿದು ನಾನಾ ಭಯ ವಿಚಿತ್ರಾ । ಘನ್ನವಾಗಿ ಬಂದರೆ ವಿಶ್ವನಾಮಕನ । 
ಚೆನ್ನಾಗಿ ನೆನಿಸುವುದು ಯಮನೇಮನದಿಂದ । ಇನ್ನು ಈ ವಿಚಾರಕ್ಕೆ ಸುಲಭ ಮಾರ್ಗವೆ 
ಉಂಟು | ಅನಂತರೂಪಗಳು ಸರ್ವತ್ರದಲ್ಲಿಇಪ್ಪವು | ಇನಿತು ಜ್ಞಾನದಲ್ಲಿಇದರೊಳಗಾವ 
ಒದಗೆ । ನಿನ್ನ ಚಿತ್ತಕ್ಕೆ ಬಂದದ್ದು ಸ್ಥರಿಸೆ ನಿರ್ಭಯವೋ । ಧನ್ಯ ನಾಗಲೊ ಜೀವಿ ಈ 
ಬಗ್ಗೆ ಕೊಂಡಾಡಿ । ಪುಣ್ಯ ಸಂಪಾದಿಸು ಅರಿಷ್ಟಪೋಗಾಡು । ಸಣ್ಣೋಪಾಯವೆ ಉಂಟು 
ಒಂದೆರಡು ಮೂರು ನಾಲ್ಕು । ಭಿನ್ನಆರೇಳು ಎಂಟು ಒಂಭತ್ತು ಈರೈದು । ಹನ್ನೊಂದು 
ಹನ್ನೆರಡು ಈ ಪ್ರಕಾರವೆ ಹರಿಯಾ । ಉನ್ನತ ಪ್ರೇರಣೆ ಸ್ವಾಮಿತ್ವ ತಿಳಿಯಬೇಕು । 


ಭಜನಮಾಲಾ ಜವ 
ತಿನ್ನಲಾಗಿ ಮೇಲಿದ್ದರಸ ಪೋದ ಮಾವಿನ | ಹಣ್ಣಿನಂದದಿ ಎಲ್ಲಅನುಭವ ನೋಡಿಕೊಳಿರಿ 
| ಮನ್ನಿಸಿ ಓದಿ ಕೇಳಿ ಲಾಲಿಸಿದವರಿಗೆ । ಇನಿತು ಆಗುವದು ದೀಪದಿಂದಲಿ ದೀಪವ 
| ಬಿನ್ನಾಣದಲಿ ಪಚ್ಚಿಕೊಂಡು ಪೋದಂತೆ ಇದು । ಪುಣ್ಯ ತಂದುಕೊಡುವದು 
ಹರಿಕಥಾಮೃತ ನಿತ್ಯ । ಪೂರ್ಣ ಗುಣಾರ್ಣವ ಹರಿ ವಿಜಯವಿಟ್ಕಲ। ತನ್ನ ತೋರಿಸಿ 
ತನ್ನ ಪದವಿಯ (ನೀವಾ) ಕೊಡುವಾ ॥೫॥ ಭಗವನ್ನ್ಧೂರ್ತಿಗಳನ್ನು ಚಿಂತಿಸು ಅಲ್ಲಲ್ಲಿ 
| ಅಘ ನಿರ್ಲೇಪನಾಗು ವಿಜಯವಿಟ್ಠಲ ಪೊಳಿವಾ ॥ ೬ ॥ 


KK 
ನಾರಾಯಣವರ್ಮ 


ಜಲದಲ್ಲಿಮಚ್ಚಾವತಾರನಾಗಿ । ಸ್ಥಲದಲ್ಲಿವಾಮನನಾಗಿ ರಕ್ಷಿಸಯ್ಯ ನಮ್ಮನೆನೆಪರಾ 
ಆಕಾಶದಲ್ಲಿತ್ರಿವಿಕ್ರಮನಾಗಿ ರಕ್ಷಿಸು | ಮಾರ್ಗದಲ್ಲಿವರಾಹನಾಗಿ ರಕ್ಷಿಸು । ಭಯವಾದಲ್ಲಿ 
ನಾರಸಿಂಹನಾಗಿ ರಕ್ಷಿಸಯ್ಯ ನಮ್ಮನ್ನಿವು ।। ಅಶ್ವಗಳಲ್ಲಿನಲನಾಗಿ ರಕ್ಷಿಸು । ಅಯೋಗಿಗಳಿಗೆ 
ದತ್ತಾತ್ರೇಯನಾಗಿ ಕರ್ಮಬಂಧನ ಗಳಾ ಕಳೆದು ರಕ್ಕಿಸಯ್ಯಾ । ನಮ್ಮ ಕಪಿಲ 
ಮೂರುತಿಯಾಗಿ | ಕಾಮ ವಿಷಯಗಳಲ್ಲಿಕುಮಾರನಾಗಿ ರಕ್ಷಿಸು | ದುರ್ಮಾರ್ಗಗಳಲ್ಲಿ 
ಹಯಗ್ರೀವನಾಗಿ ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯಾ | ನಮ್ಮ ವಿಶ್ವ 
ಮೂರುತಿಯಾಗಿ । ನರಕಗಳಲ್ಲಿಕೂರ್ಮನಾಗಿ ರಕ್ಷಿಸು । ಆಪತ್ಕಾಲದಲ್ಲಿಧನ್ವಂತರಿಯಾಗಿ 
ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯಾ ನಮ್ಮ ಮಹಿದಾಸ ಮೂರುತಿಯಾಗಿ 
| ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು | ಅಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ 
| ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯಾ ನಮ್ಮ ವೇದವ್ಯಾಸ ಮೂರುತಿಯಾಗಿ ಅನಿತ್ಯ 
ಫಲಗಳಿಂದ ವೃಷಭನಾಗಿ ರಕ್ಷಿಸು । ಅನ್ಯಮತ ದೋಷಹರಿಸಿ ನಮ್ಮಕಲಿಯುಗದ ಕಲ್ಪಷ 
ಕಳೆದು ರಕ್ಷಿಸಯ್ಯಾ ನಮ್ಮ ಕಲ್ಲಿ ಮೂರುತಿಯಾಗಿ । ಪ್ರಾತಃಚಾಲದಲ್ಲಿ ಕೇಶವ ನಮ್ಮ 
ರಕ್ಷಿಸು ಸಂಗಮ ಕಾಲದಲ್ಲಿ ಗೋವಿಂದನಾಗಿ । ಪರಾಣ್ಣ ಕಾಲದಲ್ಲಿ ರಕ್ಷಿಸಯ್ಯಾ ನಮ್ಮ 
ನಾರಾಯಣನಾಗಿ । ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸು | ಅಪರಾಹ್ನ ಕಾಲದಲ್ಲಿ 
ಮಧುಸೂದನನಾಗಿ । ಸಾಯಾನ್ನ ಕಾಲದಲ್ಲಿ ರಕ್ಷಿಸಯ್ಯ । ನಮ್ಮ ಮಾಧವನಾಗಿ । ನಿಶಿ 
ಕಾಲದಲ್ಲಿಪದ್ಗನಾಭ ನಮ್ಮರಕ್ಕಿಸು। ಅರ್ಧರಾತ್ರಿಯಲ್ಲಿಹೃಷಿಕೇಶನಾಗಿ । ಅಪರಾತ್ರಿಯಲ್ಲಿ 
ಶ್ರೀವತ್ಸ ಮೂರುತಿಯಾಗಿ ಉಷಃಕಾಲದಲ್ಲಿ ಜನಾರ್ದನ ನಮ್ಮನ್ನಿವು । ಸರ್ವಕಾಲವ 
ಸಂಧಿಸಿ ಹರಿ ಚಕ್ರವೇ, ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ 


-42- ಭಜನಮಾಲಾ 


ಬೇಗ ಸುಡು ವೈರಿಗಳ ಸೈನ್ಯವನ್ನು, ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ. 
ವಿಷ್ಣುಶಂಖವೇ, ನಿಮ್ಮ ಧನಿ ದುರಿದು ಎದು ರಾಕ್ಟಸರಾ ಎಡೆಗೂಡಿಸಿ, ಭಯ ಬಿಡಿಸಿ, 
ಲಯವು ಮಾಡಿ, ವಿಭೂತಿ ಗಂಧರ್ವರಾ ಪುಷ್ಟಾಂಡ ಓಡಿಸಿ ನಮ್ಮನ್ನು ಸಲಹಬೇಕೆಂದು 
ಪ್ರಾರ್ಥನೆಯು ಮಾಡಿದೆ. ಶತಚಂದ್ರಪ್ರಭೆಯಂತೆ ಹೊಳೆಯುವ ಹಲಗೆಯೂ, ನಮ್ಮ 
ಅತಿ ಪ್ರೇಮದಿಂದ ವೈರಿಗಳ ಕಣ್ಣಿಗೆ ಕಾಣಬಾರದಂತೆ ಮಾಡಿ, ತೋರುವಾ ನಿಮ್ಮ ದಿವ್ಯ 
ತೇಜವನೆಂಬೆನು, ಸಾಮವೇದಕ್ಕೆ ಅಭಿಮಾನಿಯಾದ ಗರುಡವನು ಏರಿ ವಿಷ್ಣು 
ಮುಕ್ತಾಭರಣ ಕೌಸ್ತುಭಾಭರಣ ರತ್ನಗಳಿಂದ ಅವತಾರ ಮೂರುತಿಗಳಿಂದ ಶ್ರೀಹರಿ 
ಎದ್ದು ರಕ್ಷಿಸಲಿ, ಸರ್ವ ದುರಿತಗಳೆಲ್ಲ ಅಂಜಿ ಓಡುತಿಹವು. 


ಈ ಪರಿಯಿಂದ ವಿಶ್ವ ವ್ಯಾಪಕನಾಗಿ ಒಳ ಹೊರಗೆ ವ್ಯಾಪಕನಾಗಿ ರಕ್ಷಿಸಿದ ನಮ್ಮ 
ಶ್ರೀಮದ್‌ ಗುರುವಂತರ್ಯಾಮಿ ಶ್ರೀಮದಾನಂದತೀರ್ಥ. 
|| ಶ್ರೀಕೃಷ್ಣಾರ್ಪಣಮಸ್ತು ॥ 
XK 
ನರಸಿಂಹ ಸುಳಾದಿ 


ಧ್ರುವತಾಳ 

ದುರಿತವನಕುಠಾರಿ ದುರ್ಜನ ಕುಲವೈರಿ ಶರಣಾಗತವಜ್ರಪಂಜರ ಕುಂಜರ 
ವರಸಂರಕ್ಕಕ ಜನ್ಮಮರಣರಹಿತ, ಮಹಿತ, ಪರಮಕರುಣಾಸಿಂಧು, ಭಕುತಬಂಧು 
ಸ್ವರತ ಸ್ವತಂತ್ರ ಜಗದ್ಧರಿತ ಚಿತ್ತುಖಪೂರ್ಣ ಹರಿಯೇ ! ಕ್ಷರಾಕ್ಷರಪುರುಷೋತ್ತಮ 
ಉರುಗಾಯ ವೈಕುಂಠವರಮಂದಿರ ಚಂದಿರ ತರಣಿಕೋಟಿಸಂಕಾಶ, ವಿಮಲಕೇಶ 
ಧುರದೊಳಗರ್ಜುನನ ತುರಗ ನಡೆಸಿದ ಸಂ-ಗರ ಭಯಂಕರ ಲೋಕೈಕವೀರ ನರಸಿಂಹ! 
ನಿನ್ನ ಪಾದಕ್ಕೆರಗಿ ಬೇಡಿಕೊಂಬೆ ಮೊರೆಹೊಕ್ಕ ದಾಸಗೆ ಬಂದ ಭಯವ ಪರಿ 
ಹರಿಸಿ ಸೌಖ್ಯವ ಕರುಣಿಸು ದಯದಿಂದ ಸರುವರಂತರ್ಯಾಮಿ ಲೋಕಸ್ವಾಮಿ 
ಸ್ಮರಣೆಮಾತ್ರದಿ ಅಜಾಮಿಳಗೆ ಮುಕ್ತಿಯನಿತ್ತೆ ಅರಿದೆನೋ ನೀನೀಗ ಪೊರೆವುದೆಮ್ಮ 
ಸುರವಕಾಮದ ಜಗನ್ನಾಥವಿಠಲ। ಭಕ್ತ ಪರಿಪಾಲಕನೆಂಬ ಬಿರುದು ನಿನ್ನದಲ್ಲವೇ Tel 
ಮಟ್ಟತಾಳ 

ವಿಧಿಪಿತ ನೀನಲ್ಲದೆ ನಿಧಿಪತಿಗಳು ಉಂಟೇ? ಸದನನಾಗಿ ಇಪ್ಪೆ ನಿನ್ನ ದಾಸರಿಗಾಗಿ 
ಮಧುಸೂದನ ಜಗನ್ನಾಥವಿಠಲರೇಯ ನಿಧನನೆನಿಸಿಕೊಂಡೆ ನಿನ್ನ ದ್ವೇಷಿಗಳಿಗೆ ।1೨॥॥ 


ಭಜನಮಾಲಾ ಸ 
ರೂಪಕತಾಳ 

ಮೂರು ಲೋಕಸ್ವಾಮಿ ಸರ್ವಜ್ಞ ಸುಖಪೂರ್ಣ ಪ್ರೇರಕ ಸಾಕ್ಷಿ ಕಾರಣಕಾರ್ಯ 
ದೋಷಾತಿ-ದೂರ ಸದ್ಗುಣಸಾಂದ್ರ ಸಜ್ಜನಾಂಬುಧಿಚಂದ್ರ ಸಾರಕರ್ತ ಜಗಕೆ ನೀನಿರೆ 
ಎಮ್ಮ ಮನೋರಥ ಸಲಿಸುವುದೇನಸಾಧ್ಯವೋ ನಿನಗೆ? ಕ್ರೂರ ಮಾನವರ ಸಂಹಾರ 
ಮಾಡಿದ ಗುರು ಮಾರುತನಿಂದತಿ ಶೀಘ್ರವಾಗಿ ನೀ ರಕ್ಷಿಸೆಂದು ಪ್ರಾರ್ಥಿಸುವೆ ಭಕ್ಷಗೆ 
ಭೂರಿ ಸಾರ ಭಾಗ್ಯವನಿತ್ತು ಕೃಪೆಮಾಡು ಅನುದಿನ ಶೂರ ಜಗನ್ನಾಥವಿಠಲ ನೀನಲ್ಲದಿ 
ನ್ನಾರು ಭಕ್ತರ ಕಾವ ಕರುಣಿಗಳು ಜನಗದಿ ॥೩॥। 


ರುಂಪೆತಾಳ 

ಪಿತನಿಂದ ನೊಂದ ಪ್ರಹ್ಲಾದನನು ಕಾಯ್ದು ದೇವತೆಗಳಿಗೆ ಬಂದ ಭಯವ 
ಪರಿಹರಿಸಿದೆ ದ್ರೌಪತಿಯ ಮೊರೆ ಕೇಳಿ ದಿವ್ಯಾಂಬರವ ಕರುಣಿಸಿದೆ ಕ್ಲಿತಿಜನಾಲಯದಿ 
ಬಳಲುವ ಬಾಲೆಯರ ದ್ವಾರಾವತಿಗೆ ಕರೆದೊಯ್ದು ಒಲಿದವರ ಪೋಷಿಸಿದೆ 
ಮಾರುತಿಯ ಕರದಿಂ ಬೃಹದ್ರಥನ ಕುವರನ ಕೊಲಿಸಿ ಪೃಥುವಿಪರ ಬಿಡಿಸಿ ಪಾಲಿಸಿದೆ 
ಕರುಣದಲಿ ಕುರು ಪತನದೋಳ್‌ ಪಾಂಡವರ ಗೆಲಿಸಿ ಕೀರ್ತಿಯನಿತ್ತೆ 
ಶತಮೋದನಸ್ವದಿಂದಲಿ ಗರ್ಭದೊಳಗೆ ಪೀಡಿತನಾದ ಶಿಶು ಪರೀಕ್ಷಿತನ ಸಂತ್ಛೈಸಿದೆ 
ಶಿತಿಕಂಠಗೊಲಿದು ನಾಯಕನಾಗಿ ಮುಪುರದ ಸತಿಯರನು ಒಲಿಸಿ ಕೀರುತಿಯಿತ್ತೆ 
ಭಕ್ತನಿಗೆ ಮಿತಿಯುಂಟೆ ನಿನ್ನ ಕರುಣಕೆ, ದೇವಪತಿ? ಸಾಂಪ್ರತ ಬೇಡಿಕೊಂಬೆ ಬಿನ್ನಪ 
ಕೇಳಜಸ್ರ ಸಂಸ್ತುತಿಪ ಭಕುತರ ಮನೋರಥವ ಪೂರೈಸು ಸುವ್ರತನಾಮ ಶ್ರೀ 
ಜಗನ್ನಾಥವಿಠಲ ಭಾಗವತಜನಪ್ರಿಯ ನೀನೇ ಗತಿ ಎಮಗೆ ಇಹಪರದಿ ॥೪॥ 


ತ್ರಿಪುಟತಾಳ 

ನೀ ಸಲಹಲಿನ್ನಾರು ಮೂಲೋಕದೊಳುಬಂದಡ್ಡೆಸುವರು ಒಳಹೊರಗೆ? ದಾನವ 
ದಿವೌಕಸರು ನಿನಗೆ ಸಮರ್ಪಕ ಕಾರ್ಯ ಮಹಾಸುಖದಿ ನಡೆಸುವರು ನಿರುತ ಲಕ್ಷ್ಮಿ 
ದಾಸಿ ಎಂದೆನಿಪಳು ನಿನ್ನರಮನೆಯಲ್ಲಿ ದೇಶಕಾಲಗುಣಕರ್ಮಾದಿಗಳು ನಿನಗಾವಾಸಕೆ 
ಯೋಗ್ಯವಾದ ಸ್ಥಾನವೆನಿಪುವು. ಈಶ ಲೋಕಕೆ ಲೇಶಾಯಾಸ ಕಾಣೆನೋ 
ಕರುಣಾಸಮುದ್ರನೇ! ಒಲಿದು ಎಮ್ಮ ಮನದ ಅಭಿಲಾಷೆ ಪೂರೈಸೆಂದು ಬೇಡಿದೆನೋ 
ವೇದವ್ಯಾಸ! ಕೀಟಗೆ ಒಲಿದು ಕೊಟ್ಟಿ ಮಹಾಸಿಂಹಾಸನವನೇರಿಸಿ ನೀ ಪೊರೆದೆಯೋ, 
ಪರಾಶರಾತ್ಮಜ, ನಿನ್ನ ಗುಣಗಳ ಬಣ್ಣಿಸೆ ನಾ ಸಮರ್ಥನೆ ಎಂದೆಂದಿಗಾದರೂ, ದೇವ? 


44 ಭಜನಮಾಲಾ 


ನೀ ಸುಲಭನೆಂದಾಶ್ರಯಿಸಿಂದು ನಾ ಬಿನ್ನೈಸಿದೆನೋ ಈ ರೀತಿಯಲ್ಲಿ 
ಸರುವಾಸುನಿಲಯ ಶ್ರೀಜಗನ್ನಾಥವಿಠಲರೇಯ, ಈಸು ಮಾತುಗಳೇಕೆ? ಮನ್ನನದ 
ಆಸೆ ಪೂರ್ತಿಯ ಮಾಡಿ ಎಮ್ಮನು ದಯದಿ ಉದಾಸಿಸದೆ ಅನುದಿನ ನೋಳ್ಳುದು? 
1೫11 


ಅಟ್ಟತಾಳ 

ನಿಗಮತತಿಗಳಿಗೆ ವೇದ್ಯವಾಗದ ನಿನ್ನ ಅಗಣಿತಮಹಿಮೆ ಲಕುಮಿ 
ಬೊಮ್ಮಭವಾದಿಗಳು ತಾವರಿಯರು ಸಾಕಲ್ಯದಿಂದ; ಜೀವಿಗಳಿಗೆ ಗೋಚರಿಸುವುದೇ 
ನಿನ್ನ ರೂಪ? ಭಗವಂತ, ನೀನೆ ದಯಾಳುವೆಂದುರಿದು ನಾ ಪೊಗಳಿದೆನೊ 
ಯಥಾಮತಿಯೊಳಗೆ ಲೇಶ ಬಗೆಯದಿರೆನ್ನಪರಾಧಕೋಟಿಗಳ ಜಗತೀಪತಿ ತನ್ನ 
ಮಗುವಿನ ತೊದಲು ಮಾತುಗಳನೆ ಕೇಳಿ ತಾ ನಗುತ ಕಾಮಿತ ಬಗೆ ಬಗೆಯಿಂದ 
ಪೂರ್ತಿಸಿ ಮಿಗೆ ಹರುಷದಿಂದ ಬಿಗಿದಪ್ಪಿ ಮೋದಿಪನಲ್ಲದೆ ಶಿಶುವಿನ ತೆಗೆದು ಬಿಸುಟು 
ಮತ್ತೆ ಹಗೆಗೊಂಬನೇನೋ? ತೈಯುಗನೆ, ಬಿಡದೆ ಪಾಡಿ ಪೊಗಳುವ ದಾಸಗೀ ಬಗೆ 
ಬಡತನವೇಕೆ ಸಂಸಾರದೊಳಗೆ? ನಾಲ್ಗೊಗನಯ್ಯ ಅರ್ಥಕಾಮದೊಳಗಿಪ್ಪ ಈರ್ವಗೆ 
ರೂಪ ಒಂದಾಗೆ ಆವದಸಾಧ್ಯವೋ? ಗಗನೆ ಭೂ ಪಾತಾಳ ವ್ಯಾಪ್ತರೂಪಗೆ ಕರ ಮುಗಿವೆ 
ಗೋಚರಿಸೆಮ್ಮ ದೃಗುಯುಗಗಳಿಗಿಂದು ಯುಗವರ್ತ ಶ್ರೀಜಗನ್ನಾಥವಿಠಲ 
ನರಮೃಗನಾಗಿ ಕಂಭದಿಂದೊಗೆದು ಬಂದೊದಗಿದೆ ॥೬। 


ಆದಿ ತಾಳ 

ಶ್ರೀನಿಧಿ! ಪ್ರತಿದೇಹಂಗಳಲಿ ಗತಿ ನೀನಲ್ಲದೇ ಎಮಗಾರಿಹಪರದಲ್ಲಿ? 
ಆ ನಳಿನಭವ ಭವಾದ್ಯನಿಮಿಷರ ನಿಜಾನಂದವರಿತು ಫಲಗಳ ಕೊಡುವೆ ಮಹಾನುಭಾವ! 
ಎಮ್ಮಭಿಮತ ಸಲಿಸುವ ದೇನಚ್ಚರಿ? ನಿನ್ನರಸಿ ಲಕುಮಿ ಕಡೆಗಾಣಳು ಪರಮೈಶ್ಚರ್ಯದ 
ಪ್ರಾಂತ ಚಿದಾನಂದಮಯನೆ, ಪ್ರಣತರ ಅಧಿಕಾರಾನುಸಾರ ನಡೆಸುವ 
'ಮುಖ್ಯಪ್ರಾಣಪತಿಗೆ ನೂತನ ವಿಜ್ಞಾಪನವೇನುಂಟೆನ್ನನುದಿನದಲಿ ಮಾಳ್ಬುದು? 
ಮಾನದ ಗುರು ಜಗನ್ನಾಥವಿಠಲ ಕರುಣಾನಿಧಿ ಸರ್ವದ ಸುಲಭ ನೀನಲ್ಲವೆ? ॥೭। 


ಜತೆ 


ಚಟುಲಕಾರ್ಯಗಳ ಸಂಘಟನೆ ಮಾಡುವಿಯೋ, ನಿಷ್‌ಕುಟಿಲ ಜಗನ್ನಾಥವಿಠಲ 
ದೇವೋತ್ತಮ ॥ 


ಭಜನಮಾಲಾ -45- 


ಶ್ರೀ ಕಪಿಲ ದೇವರ ಸ್ತೋತ್ರ ಸುಳಾದಿ 


ರಾಗ : ತೋಡಿ ಧ್ರುವ : ತಾಳ 

ಸಿದ್ದಿದಾಯಕ ಶಿಷ್ಟಜನ ಪರಿಪಾಲ । ಶುದ್ಧಾತ್ಮ ಸುಗುಣಸಾಂದ್ರ ಸುಖವಾರಿಧಿ । 
ನಿದ್ರಾರಮಣನಿರ್ವಿಕಾರ । ಚಿದ್ದೇಹ ಸರ್ವಕಾಲ ಸುಂದರಸಾರ । ನಿದ್ರಾರಹಿತ ಪದ್ಮಸಂಭವ 
ಬಲಿ ಪ್ರಕ್ಷಾಲಿತ ಪಾದ ಮಹಾ | ಹೃದ್ರೋಗ ನಾಶ ವೈಕುಂಠವಾಸ । ವಿದ್ಯಾತೀತ ವಿಶ್ವನಾಟಕ 
ನಾರಾಯಣ । ವಿದ್ಯ ಉದ್ಧಾರಕ ಉದಧಿ ಸದನಾ | ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ 
| ಬುದ್ದಿವಿಶಾಲ ಮಹಿಮ ಪಾಪಹಾರಿ। ಖದ್ಯೋತವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ 
| ಬದ್ಧವಿಚ್ಛೇದ ನಾನಾ ರೂಪತ್ಥಕ | ಅದ್ವೈತಕಾಯಾ ಮಾಯಾರಮಣ ರಾಜೀವ ನೇತ್ರಾ 
| ಅದ್ದಯ ಅನಾದಿ ಪುರುಷ ಚಿತ್ರ | ಕರ್ದಮ ಮುನಿಸೂನು ವಿಜಯ ವಿಠ್ಠಲ ಕಪಿಲ 
| ನಿರ್ದೋಷಕರುಣಾಬ್ಬಿ ಸರ್ವರಾಧಾರಿ ॥೧॥ 


ಮಟ್ಟತಾಳ 

ಆದಿಮನ್ನಂತರದಿ ಜನಿಸಿದ ಮಹದೈವ । ಆದಿಪೊರಬೊಮ್ಮ ಬೊಮ್ಮನಯ್ಯ 
ಜೀಯಾ। ಸಾಧು ಜನರ ಪ್ರಿಯಾ ಸಂತತ ಮುನಿತಿಲಕ । ಬೋಧ ಶರೀರ ಭಕುತರ 
ಮನೋಹರ ಹರಿ । ಮಾಧವ ಸಿರಿ ವಿಜಯ ವಿಠ್ಠಲ ವಿಮಲೇಶಾ | ಮೋದ ಮತಿಯ 
ಕೊಡುವ ಕಪಿಲ ಭಗವನ್ನೂರ್ತಿ 1೨11 


ತ್ರಿವಿಡಿತಾಳ 

ಘನಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ । ಜನಿಸಿ ಮೆರೆದ ಬಿಂದು 
ಸರೋವರದಲ್ಲಿ । ಮಿನುಗುವ ದ್ವಯ ಹಸ್ತ ಅಪ್ರಾಕೃತ ಕಾಯ । ಇನನಂತೆ ಒಪ್ಪುವ 
ಶಿರೋರುಹವೋ ॥ಟ ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ | ಅನವರತ ತುಂಬಿ 
ಸೂಸುತಲಿದಕೋ | ಜನನಿದೇಹವೂತಿಗೆ ಉಪದೇಶವನು ಮಾಡಿ । ಗುಣ ಮೊದಲಾದ 
ತತ್ವವ ತಿಳಿಸಿದೆ | ತನುವಿನೊಳಗೆ ನೀನೆ ತಿಳಿದು ತಿಳಿದೆ ನಿತ್ಯ । ಜನರನ್ನು ಪಾಲಿಸುವ 
ಕಪಿಲಾಖ್ಯನೆ । ಅನುದಿನ ನಿನ್ನ ಧ್ಯಾನವ ಮಾಡಿ ಮಣಿಯಿಂದ । ಎಣಿಸುವ ಸುಜನಕ್ಕೆ 
ಜ್ಞಾನ ಕೊಡುವೆ । ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ । ಜನಪ ನಂದರನ್ನು 
ಭಂಗಿಸಿದೆ । ಅನುಮಾನವಿದಕಿಲ್ಲ ನಿನ್ನ ನಂಬಿದ ಮೂಢಮನುಜನಿಗೆ ಪದವಿ 
ಬರುವದಯ್ಯ । ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ । ಎನಗೆ ಯೋಗ 
ಮಾರ್ಗವನು ತೋರೋ ತವಕದಿಂದ ॥೩। 


-46- ಭಜನಮಾಲಾ 
ಅಟ್ಟತಾಳ 

ಕಪಿಲ ಕಪಿಲಯೆಂದು ಪ್ರಾತಚಾಲದಲೆದ್ದು । ಸುಪುತ ಸಾರಿಗೆಯಲಿ ನುಡಿದ 
ಮಾನವಗೆ | ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲಾ। ಅಪರಿಮಿತ ಸೌಖ್ಯ ಅವನ 
ಕುಲಕೋಟಿಗೆ | ಗುಪುತ ನಾಮವಿದು ಮನದೊಳಗಿಡುವುದು । ಕಪಟ ಜೀವರು 
ಈತನು ಒಬ್ಬ ಯಷಿಯೆಂದು । ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ । ಕೃಪಣ ವತ್ತಲ 
ನಮ್ಮ ವಿಜಯ ವಿಠ್ಠಲರೇಯ । ಕಪಿಲಾವತಾರ ಬಲ್ಲವಗೆ ಬಲು ಸುಲಭ ॥೪॥ 


ಆದಿತಾಳ 

ಬಲಹಸ್ತದಲಿ, ಯಜ್ಞಶಾಲೆಯಲಿ, ಕಂಗಳ ಕಪ್ಪಿನಲ್ಲಿ ಹೃದಯಸ್ಥಾನ ನಾಭಿಯಲ್ಲಿ 
ಜಲಧಿ ಗಂಗಾ ಸಂಗಮದಲ್ಲಿ ಗಮನದಲ್ಲಿ । ತುಲಸಿ ಪತ್ರದಲ್ಲಿ ತುರಗ ತುರುವಿನಲ್ಲಿ 
| ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ । ಬಲು ಕರ್ಮ ಬಂಧಗಳು 
ಮೋಚಕವಾಗುವಲ್ಲಿ । ಚಲುವನಾದವನಲ್ಲಿ ವಿದ್ಯೆ ಪೇಳುವನಲ್ಲಿ | ಫಲದಲ್ಲಿ 
ಪ್ರತಿಕೂಲವಿಲ್ಲದ ಸ್ಥಳದಲ್ಲಿ ಬೆಳೆದ ದರ್ಭದಲ್ಲಿಅಗ್ನಿಯಲ್ಲಿಹರಿವ । ಜಲದಲ್ಲಿಜಾಂಬುದ 
ನದಿಯಲ್ಲಿ ಶ್ಲೋಕದಲ್ಲಿ | ಬಲಿಮುಖ ಬಳಗದಲ್ಲಿ ಆಚಾರಶೀಲನಲ್ಲಿ | ಘಳಿಗೆ 
ಆರಂಭದಲ್ಲಿ ಪಶ್ಚಿಮ ಭಾಗದಲ್ಲಿ । ಪೊಳೆವ ಮಿಂಚಿನಲ್ಲಿ ಬಂಗಾರದಲ್ಲಿ ಇನಿತು। 
ಕಾಲಕಾಲಕ್ಕೆ ಬಿಡದೆ ಸ್ಥರಿಸು ಕಪಿಲ ಪರಮಾತ್ಹನ್ನ | ಗೆಲುವುಂಟು ನಿನಗೆಲವೊ ಸಂಸಾರದಿಂದ 
ವೇಗ । ಕಲಿಯುಗದೊಳಗಿದೆ ಕೊಂಡಾಡಿದವರಿಗೆ । ಖಳರ ಅಂಜಿಕೆಯಿಲ್ಲ ನಿಂದಲ್ಲೆ 
ಶುಭಯೋಗ । ಬಲವೈರಿನುತ ನಮ್ಮ ವಿಜಯ ವಿಠ್ಠಲರೇಯಾ । ಇಳೆಯೊಳಗೆ 
ಕಪಿಲಾವತಾರನಾಗಿ ನಮ್ಮ ಭಾರವಹಿಸಿದ ॥೫॥ 


ಜತೆ 


ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು । ಹೃತ್ಯಮಲದೊಳಗೆ ವಿಜಯ ವಿಠ್ಗಲನ್ನ 
ಚರಣಾಬ್ದ 11೬ 


KX 
ಧನ್ವಂತರಿ ಸುಳಾದಿ 
ಧ್ರುವತಾಳ 
ಆಯುರ್ವದ್ಮಿಯಾಗೋದು ಶ್ರೇಯಸ್ಸು ಬರುವುದು । ಕಾಯ ನಿರ್ಮಲಿನ 
ಕಾರಣವಾಹೋದು । ಮಾಯಾ ಹಿಂದಾಗುವುದು ನಾನಾರೋಗದ ಬೀಜ 


ಭಜನಮಾಲಾ -47- 


ಬೇಯಿಸಿ ಕಳೆವುದು ವೇಗಾದಿಂದ । ನಾಯಿ ಮೊದಲಾದ ಕುತಿತ ದೇಹನಿ- । 
ಕಾಯವಾಯಿತು ದುಷ್ಕರ್ಮದಿಂದ । ಕ್ರಿಯಮಾಣಸಂಚಿತ ಭರಿತವಾಗಿದ್ದ ದುಃಖ । 
ಹೇಯಸಾಗರದೊಳು ಬಿದ್ದು ಬಳಲಿ । ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ 
| ಬಾಯಲ್ಲಿ ವೈದ್ಯಮೂರ್ತಿ ಶ್ರೀಧನ್ನಂತರಿ | ರಾಯರಾ ಔಷಧಿ ನಿಯಾಮಕಕರ್ತಾ 
| ಶ್ರೀಯರಸನೆಂದು ತುತಿಸಲಾಗಿ | ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ । 
ನೋಯಗೊಡದೆ ನಮ್ಮನು ಪಾಲಿಪ । ನಯ್ಯ ದೇವಾದಿಗಳಿಗೆಲ್ಲಧರ್ಮಜ್ಞ ಗುಣಸಾಂದ್ರ 
| ಶ್ರೇಯಸ್ಸು ಕೊಡುವನು ಭಜಕರಿಗೆ | ಮಾಯಾಮಾತ್ರದಿಂದ ಜಗವಲ್ಲಿ ವ್ಯಾಪಿಸಿ ಸ 
ನ್ನ್ಯಾಯವಂತನಾಗಿ ಚೇಷ್ಟೆ ಮಾಳ್ಬ | ವಾಯುವಂದಿತ ನಿತ್ಯ ವಿಜಯವಿಠಲರೇಯ 
| ಪ್ರೀಯನು ಕಾಣೋ ನಮಗೆ ಅನಾದಿರೋಗ ಕಳೆವ ॥೧॥ 


ಮಟ್ಟತಾಳ 

ಧನ್ವಂತರಿ ಶ್ರೀಧನ್ನಂತರಿ ಎಂದು । ಸನ್ನುತಿಸಿ ಸತತಾವಿಚ್ಛಿನ್ನ ಜ್ಞಾನದಿಂದ । ನಿನ್ನವ 
ನಿನ್ನವನೆಂದು ಘನತೆಯಲಿ ನೆನೆವ । ಮನುಜ ಭುವನದೊಳು ಧನ್ಯನೋ ಧನ್ವನೋ 
| ಘನ್ನಮೂರುತಿ ಒಲಿವ ವಿಜಯವಿಠಲ ಸುಪ್ರ । ಸನ್ನಸತ್ಯನೆಂದು ಬಣ್ಣಿಸು ಬಹುವಿಧದಿ 
11೨॥ 


ತ್ರಿಪುಟತಾಳ 

ಶಶಿಕುಲೋದ್ಧವ ದೀರ್ಫ್ಥತಮನಂದನ ದೇವ । ಶಶಿವರ್ಣಪ್ರಕಾಶ ಪ್ರಭುವೆ ವಿಭುವೆ 
ಶಶಿಮಂಡಲಸಂಸ್ಥಿತ ಕಲಶ ಕಲಶಪಾಣಿ । ಬಿಸಜಲೋಚನ ಆಶ್ಲಿನೇಯವಂದ್ಯ । 
ರಸ ಲತೆ ತಾಪ ಓಡಿಸುವ | ಔಷಧಿ ತುಳಸಿ ಜನಕ ವಾಸುದೇವ । 
ಅಸುರನಿರ್ಜರತತಿ ನೆರೆದು ಗಿರಿಯ ತಂದು । ಮಿಸುಕದೆ ಮಹೋದಧಿ ಮಢಿಸಲಾಗಿ 
| ನಸುನಗುತ ಪುಟ್ಟಿದೆ ಪೀಯೂಷಘಟಧರಿಸಿ । ಅಸಮದ್ಭೆವವೇ ನಿನ್ನ ಮಹಿಮೆಗೆ 
ನಮೋ ನಮೋ । ಬಿಸಜಸಂಭವರುದ್ರ ಮೊದಲಾದ ದೇವತಾ- । ಯಷಿನಿಕರ ನಿನ್ನ 
ಕೊಂಡಾಡುವುದು | ದಶದಿಶದಲಿ ಮೆರೆವ ವಿಜಯವಿಠಲ ಭಿಷಕು । ಅಸು 
ಇಂದ್ರಿಯಂಗಳ ರೋಗನಿವಾರಣ ॥1೩॥ 


ಅಟ್ಟತಾಳ 
ಶರಣು ಶರಣು ಧನ್ವಂತರಿ ತಮೋಗುಣನಾಶ । ಶರಣು ಆರ್ತಜನಪರಿಪಾಲಕ 
ದೇವ | ತರುವೇ ಭವತಾಪಹರಣ ದಿತಿಸುತ । ಹರಣ ಮೋಹಕಲೀಲಾ ಪರಮ । 


-48- ಭಜನಮಾಲಾ 


ಪೂರಣ ಬ್ರಹ್ಮ ಬ್ರಹ್ಮ ಉದ್ದಾರಕ । ಉರುಪರಾಕ್ರಮ ಉರುಕ್ರಮ ಉರಗಶಾಯೀ 
| ವರಕಿರೀಟ ಮಹಮಣಿ ಕುಂಡಲಕರ್ಣ । ಮಿರುಗುವ ಹಸ್ತಕಂಕಣ ಹಾರಪದಕತಾಂ 
| ಬರಕಾಂಚೀಪೀತಾಂಬರ ಚರಣಭೂಷಾ । ಸಿರಿವತ್ತಲಾಂಚನ ವಿಜಯವಿಠಲರೇಯ 
| ತರಣಿಗಾತುರ ಜ್ಞಾನಮುದ್ರಾಂಕಿತಹಸ್ತ 1೪1! 


ಆದಿತಾಳ 

ಏಳುವಾಗಲಿ ಮತ್ತೆ ತಿರುಗುವಾಗಲಿ । ಬೀಳುವಾಗಲಿ ನಿಂದು ಕುಳ್ಳಿರುವಾಗಲಿ 
| ಹೇಳುವಾಗಲಿ ವಾರ್ತೆ ಕೇಳುವಾಗಲಿ ಕರೆದು | ಪೇಳುವಾಗಲಿ ಪೋಗಿ ಸತ್ತರ್ಮ 
ಮಾಡೂವಾಗ । ಬಾಳುವಾಗಲಿ ಭೋಜನ ನಾನಾ ಷಡ್ರಸ ಸಂ- | ಮೇಳವಾಗಲಿ ಮತ್ತೆ 
ಪುತ್ರಾದಿಗಳೊಡನೆ । ಖೇಳವಾಗಲಿ ಮನುಜ ಮರೆಯದೆ ಒಮ್ಮೆ ತನ್ನ । ನಾಲಿಗೆ 
ಕೊನೆಯಲ್ಲಿಧನ್ನಂತರಿ ಎಂದು । ಕಾಲ ಅಕಾಲದಲ್ಲಿಸ್ಥರಿಸಿದ ಮಾನವಗೆ । ವ್ಯಾಳೆವ್ಯಾಳೆಗೆ 
ಬಾಹೋ ಭವಬೀಜಪರಿಹಾರ । ನೀಲಮೇಘಶ್ಯಾಮ ವಿಜಯವಿಠಲರೇಯ । ವಾಲಗ 
ಕೊಡೂವನು ಮುಕ್ತರ ಸಂಗದಲಿ ॥೫॥ 


ಜತೆ 
ಧಂ ಧನ್ವಂತರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯವಿಠಲ 
ಒಲಿವಾ ॥ 
Xk 


ಶ್ರೀವಿಜಯದಾಸಾರ್ಯವಿರಚಿತ 
ಶ್ರೀದುರ್ಗಾಸ್ತೋತ್ರ ಸುಳಾದಿ 


ರಾಗ:ಭೈರವಿ ಧವತಾಳ 

ದುರ್ಗಾ ದುರ್ಗೆಯೇ ಮಹದುಷ್ಟಜನ ಸಂಹಾರೆ, ದುರ್ಗಾಂತರ್ಗತ ದುರ್ಗೆ 
ದುರ್ಲಭೆ ಸುಲಭೆ, ದುರ್ಗಮವಾಗಿದೆ ನಿನ್ನ ಮಹಿಮೆ ಬೊಮ್ಮ ಭರ್ಗಾದಿಗಳಿಗೆಲ್ಲ 
ಗುಣಿಸಿದರೂ, ಸ್ವರ್ಗ ಭೂಮಿ ಪಾತಳ ವ್ಯಾಪುತದೇವಿ, ವರ್ಗಕ್ಕೆ ಮೇರಿದ ಬಲು 
ಸುಂದರೀ, ದುರ್ಗಣದವರ ಬಾಧೆ ಬಹಳವಾಗಿದೆ ತಾಯಿ, ದುರ್ಗತಿಹಾರೆ ನಾನು 
ಪೇಳುವದೇನು, ದುರ್ಗಂಧವಾಗಿದೆ ಸಂಸ್ಕೃತಿ ನೋಡಿದರೆ, ನಿರ್ಗಮ ನಾ ಕಾಣೆನಮ್ಮ 
ಮಂಗಳಾಂಗೆ, ದುರ್ಗೆ ಹೇ ದುರ್ಗೆ ಮಹಾ ದುರ್ಗೆ ಭೂದುರ್ಗೆ ಎಷ್ಟು ದುರ್ಗೆ 
ದುರ್ಜಯ ದುರ್ಧರ್ಷೆ ಶಕ್ತಿ, ದುರ್ಗಕಾನನ ಗಹನ ಪರ್ವತಘೋರ ಸರ್ಪ, ಗರ್ಗರ 


ಭಜನಮಾಲಾ 52? 


ಶಬ್ದ ವ್ಯಾಘ್ರ ಕರಡಿ ಮೃತ್ಯು, ವರ್ಗ ಭೂತ ಪ್ರೇತಪ್ಲೆ ಪೈಶಾಚಿ ಮೊದಲಾದ, ದುರ್ಗುಣ 
ಸಂಕಟಪ್ರಾಪ್ತವಾಗೆ, ದುರ್ಗಾದುರ್ಗೆ ಎಂದು ಉಚ್ಛಸ್ಸರದಿಂದ ನಿರ್ಗಳಿತನಾಗಿ ಒಮ್ಮೆ 
ಕೂಗಿದರೂ, ಸರ್ಗಾಪವರ್ಗದಲ್ಲಿ ಹರಿಯೊಡನೆ ಇದ್ದರೂ ಸುರರ್ಗಣ ಜಯ 
ಜಯವೆಂದು ಪೊಗಳುತಿರೆ, ಕರ್ಗಳಿಂದಲಿ ಎತ್ತಿ ಸಾಕುವ ಸಾಕಿ ಕಿ ಭೂತೆ, ನೀರ್ಗುಡಿದಂತೆ 
ಲೋಕ ಲೀಲೆ ನಿನಗೆ, ಸರ್ಗಂಗಾಜನಕ ನಮ್ಮ ವಿಜಯವಿಠ್ಶಲನಂಘ್ರಿ ದುರ್ಗಾಶ್ರಯ 


ಮಾಡಿ ಬದುಕುವಂತೆ ಮಾಡು ॥೧॥ 


ಮಟ್ಟತಾಳ 

ಅರಿದರಾಂಕುಶ ಶಕ್ತಿ ಪರಶು ನೇಗಲಿಖಡ್ಸ ಸರಸಿಜ ಗದೆ ಮುದ್ದರ 
ಚಾಪಮಾರ್ಗಣ, ವರ ಅಭಯ ಮುಸಲ ಪರಿ ಪರಿ ಆಯುಧವ, ಧರಿಸಿ ಮೆರೆವ 
ಲಕುಮಿ ಸರಸಿಜ ಭವ ರುದ್ರ, ಸರುವ ದೇವತೆಗಳ ಕರುಣಾಪಾಂಗದಲ್ಲಿ ನಿರೀಕ್ಷಿಸಿ 
ಅವರವರ ಸ್ವರೂಪ ಸುಖಕೊಡುವ, ಸಿರಿಭೂಮಿ ದುರ್ಗಾ ಸರ್ವೋತ್ತಮ ನಮ್ಮ 
ವಿಜಯವಿಠ್ಶಲನಂಖ್ರ, ಪರಮ ಭಕುತಿಯಿಂದ ಸ್ಥರಿಸುವ ಜಗಜ್ಜನನಿ GT 


ತ್ರಿವಿಡತಾಳ 

ಸ್ತುತಿ ಮಾಡುವಿ ನಿನ್ನ ಕಾಳಿ ಮಹಾಕಾಳಿ, ಉನ್ನತ ಬಾಹು ಕರಾಳವದನೆ ಚಂದಿರೆ 
ಮುಖೆ, ಧೃತಿ ಶಾಂತಿ ಬಹುರೂಪೆ ರಾತ್ರಿ ರಾತ್ರಿಂ ಚರಣೆ ಸ್ಥಿತಿಯೆ ನಿದ್ರಾಭದ್ರೆ ಭಕ್ತವತ್ಸಲೇ 
ಭವ್ಯೇ, ಚತುರಷ್ಟದ್ದಿಹಸ್ತೆ ಹಸ್ತಿ ಹಸ್ತಿ ಗಮನೆ ಅದ್ಭುತ ಪ್ರಬಲೆ ಪ್ರವಾಸೆ ದುರ್ಗಾರಣ್ಯವಾಸೆ, 
ಕಿತಿ ಭಾರಹರಣೆ ಕ್ಷೀರಾಬ್ಧಿ ತನಯೆ ಸದ್ಗತಿ ಪ್ರದಾತೆ ಮಾಯಾ ಶ್ರೀಯೆ ಇಂದಿರೆ ರಮೆ 
ದಿತಿ ಜಾತೆ ನಿಗ್ರಹೆ ನಿರ್ಧೂತ ಕಲ್ಪಷೆ, ಪ್ರತಿಕೂಲ ಭೇದೆ ಪೂರ್ಣಬೋಧೆ ರೌದ್ರೇ, 
ಅತಿಶಯ ರಕ್ತ ಜಿಹ್ವಾಲೋಲೆ ಮಾಣಿಕ್ಯ ಮಾಲೆ, ಜಿತಕಾಮೇ ಜನನಮರಣರಹಿತೆ 
ಖ್ಯಾತೆ, ಫೃತಪಾತ್ರ ಪರಮಾನ್ನ ತಾಂಬೂಲಹಸ್ತೆ, ಸುವ್ರತೆ ಪತಿವ್ರತೆ ತ್ರಿನೇತ್ರೆ ರಕ್ತಾಂಬರೆ, 
ಶತಪತ್ರನಯನೇ ನಿರುತಕನ್ಯ ಉದಯಾರ್ಕ, ಶತಕೋಟಿಸನ್ನಿಭೆ ಹರಿ ಅಂಕಸಂಸ್ಥೆ 
ಶ್ರುತಿತತಿನುತೆ ಶುಕ್ಷಶೋಣಿತರಹಿತೇ, ಅಪ್ರತಿಹತೆ ಸರ್ವದಾ ಸಂಚಾರಿಣಿ ಚತುರೆ, ಚತುರೆ 
ಕಪರ್ದಿಯೆ ಅಂಭ್ರಣಿ ಶ್ರೀ, ಉತ್ಪತ್ರಿಸ್ಥಿತಿಲಯಕರ್ತೆ ಶುಭ್ರೆ ಶೋಭನಗಾತ್ರೆ, ಪತಿತಪಾವನೆ 
ಧನ್ಯ ಸರ್ವೌಷಧಿಯಲಿದ್ದು ಹತ ಮಾಡು ಕಾಡುವ ರೋಗಂಗಳಿಂದ, ಕ್ಲಿತಿಯೋಳು 
ಸುಖದಿಂದ ಬಾಳುವ ಮತಿಯಿತ್ತು, ಸತತ ಕಾಯಲಿಬೇಕು ದುರ್ಗಾ ದುರ್ಗೆ, 
ಚ್ಯುತದೂರ ವಿಜಯವಿಠಲರೇಯನ ಪ್ರಿಯೆ ಕೃತಾಂಜಲಿಯಿಂದ ತಲಿಬಾಗಿ ನಮಿಸುವೆ 
Hal 


-50- ಭಜನಮಾಲಾ 
ಶ್ರೀಲಕ್ಷ್ಮಿಕಮಲಾ ಪದ್ಮಾಪದ್ಧಿನಿ ಕಮಲಾಲಯೆ ರಮಾ ವೃಷಕಪಿ ಧನ್ಯೆ ವದ್ಧಿವಿಶಾಲೆ 
ಯಜ್ಞೆ ಇಂದಿರೆ ಹಿರಣ್ಯಾ ಹರಿಣಿ, ವಾಲಯ ಸತ್ಯಾ ನಿತ್ಯಾನಂದೆ ತ್ರಾಯಿಸುಧಾ ಸುಶೀಲೆ, 
ಸುಗಂಧಸುಂದರಿ ವಿದ್ಯಾಶೀಲ ಸುಲಕ್ಷಣಾ ದೇವಿ ನಾನಾರೂಪಗಳಿಂದ ಮೆರೆವ 
ಮೃತ್ಯುನಾಶೆ, ವಾಲಗ ಕೂಡ ಸಂತರ ಸನ್ನಿಧಿಯಲ್ಲಿ ಕಾಲಕಾಲಕೆ ಎನ್ನ ಭಾರವಹಿಸುವ 
ತಾಯಿ, ಮೇಲುಮೇಲು ನಿನ್ನ ಶಕ್ತಿ ಕೀರ್ತಿ ಬಲು ಕೇಳಿಕೇಳಿ ಬಂದೆ ಕೇವಲ ಈ ಮನ 
ಗಾಳಿಯಂತೆ ಪರ ದ್ರವ್ಯಕ್ಕೆ ಪೋಪುದು ಏಳಲ ಮಾಡದೆ ಉದ್ದಾರ ಮಾಡು ಕೈಲಾಸಪುರದಲ್ಲಿ 
ಪೂಜೆಗೊಂಬ ದೇವಿ ಮೂಲಪ್ರಕೃತಿ ಸರ್ವವರ್ಣಾಭಿಮಾನಿನಿ ಪಾಲಸಾಗರಶಾಯಿ 
ವಿಜಯವಿಠಲನೊಳು ಲೀಲೆಯಾಡುವ ನಾನಾಭರಣಭೂಷಣೆ ॥(೪॥ 


ಆದಿತಾಳ 

ಗೋಪಿನಂದನೆ ಮುಕ್ತೆ ದೈತ್ಯಸಂತತಿಗೆ ಸಂತಾಪಕೊಡುತಿಪ್ಪ ಮಹಾಕಠೋರೆ ಉಗ್ರೆ 
ರೂಪವೈಲಕ್ಷಣೆ ಅಜ್ಞಾನಕಭಿಮಾನಿನಿ ತಾಪತ್ರಯವಿನಾಶೆ ಓಂಕಾರೆ ಹೂಂಕಾರೆ ಪಾಪಿ 
ಕಂಸಗೆ ಭಯ ತೋರಿದ ಬಾಲಲೀಲೆ ವ್ಯಾಪುತೆ ಧರ್ಮಮಾರ್ಗಪ್ರೇರಣೆ ಅಪ್ರಾಕೃತೆ 
ಸ್ವಾಪದಲ್ಲಿ ನಿನ್ನ ನೆನೆಸಿದ ಶರಣರ್ಗೆ ಅಪಾರವಾಗಿದ್ದ ವಾರಿಧಿಯಂತೆ ಮಹಾ-ಆಪತ್ತು 
ಬಂದಿರಲು ಹಾರಿ ಪೋಗೋದು ಸಪ್ತದ್ವೀಪನಾಯಕೆ ನರಕನಿರ್ಲೇಪೆ ತಮೋಗುಣದ 
ವ್ಯಾಪಾರಮಾಡಿಸಿ ಭಕ್ತಜನರ್ಗೆ ಪುಣ್ಯಸೋಪಾನ ಮಾಡಿಕೊಡುವ ಸೌಭಾಗ್ಯವಂತೆ ದುರ್ಗೆ 
ಪ್ರಾಪುತವಾಗಿ ಎನ್ನಮನದಲಿ ನಿಂದು ದುಃಖ-ಕೂಪದಿಂದಲಿ ಎತ್ತಿ ಕಡೆಮಾಡು ಜನ್ಮಂಗಳ 
ವಾಣಿಸೌಪರ್ಣಿ ಮೊದಲಾದ ಸತಿಯರು ನಿತ್ಯನಿನ್ನ ಆಪಾದಮೌಳಿ ತನಕ ಭಜಿಸಿ 
ಭವ್ಯರಾದರು ನಾ ಪೇಳುವುದೇನು ಪಾಂಡವರ ಮನೋಭೀಷ್ಟೆ 
ಈ ಪಂಚ ಭೌತಿಕದಲ್ಲಿಆವ ಸಾಧನೆ ಕಾಣೆ ಶ್ರೀಪತಿನಾಮ ಒಂದೇ ಜಿಹ್ನಾಗ್ರದಲ್ಲಿನೆನೆವ 
ಔಪಾಸನೆ ಕೊಡು ರುದ್ರಾದಿಗಳ ವರದೆ ತಾಪಸಜನಪ್ರಿಯ ವಿಜಯವಿಠಲರೇಯನ 
ಶ್ರೀಪಾದರ್ಚನೆ ಮಾಳ್ಪ ಶ್ರೀಭೂದುರ್ಗಾವರ್ಣತ್ರಯೆ ॥೫॥ 


ಜತೆ 


ದುರ್ಗೆ ಹಾ ಹೇ ಹೋ ಹಾ ದುರ್ಗೆ ಮಂಗಳದುರ್ಗೆ ದುರ್ಗತಿ ಕೊಡದಿರು 
ವಿಜಯವಿಠಲಖ್ರಿಯೇ ॥ 


XK 


ಭಜನಮಾಲಾ -51- 


ಪ್ರಾಣದೇವರ ಸುಳಾದಿ 


ಕೋತಿಯಾದರೆ ಬಿಡೆನೊ ಬಲುಪರಿ, ಭೂತಳದೊಳು ಪಾರ್ಯಾಡಲು ಬಿಡೆನೊ, 
ಖ್ಯಾತಿತೊರೆದು ಕಚ್ಚುಟ ಹಾಕಲು ಬಿಡೆನೊ, ಚಾತುರ ಬಿಟ್ಟರೆ ಬಿಡೆನೊ ನಾ 
ಬಿಡನೊ,ಭೀತಿಬೀರಲು ಬಿಡೆನೊ ಮಾತು, ಮಾತಿಗೆ ಹಲ್ಲು ತೋರಲು ಬಿಡೆನೊ, 
ಗಾತುರ ಗಗನಕ್ಕೆ ಬೆಳಿಸಲು ಬಿಡೆನೊ, ಕೋತಿ ಸೇವಿಸಲು ಬಿಡೆನೊ, ಆತುರದಲಿ ವನದಿ 
ಲಂಘಿಸಿದರೆ ಬಿಡೆ, ಆತರುಗಳ ಕಿತ್ತಲು ಬಿಡೆನೊ, ವೀತಿಹೊತ್ರನ ಬಾಲದಲ್ಲಿ ಇಟ್ಟರೆ 
ಬಿಡೆ, ಜಾತಿ ಧರ್ಮವ ಬಿಟ್ಟರೆ ಬಿಡೆನೊ, ಈ ತೆರದಲ್ಲಿ ನೀನು ಇದ್ದರೇನಯ್ಯ ಬೆ, 
ನ್ನಾತು ಕೇಳುವದು. ನಾ ಬಿಡಬಲ್ಲನೇ, ತಾತಾ ಇನ್ನಿದರಿಂದ ಆವದಾದರು ಬರಲಿ, 
ದಾತಾ ಮತ್ತಿದರಿಂದ ಏನಾದರಾಗಲಿ, ಸೋತು ಹಿಂದಗದು ಪೋದರೆ ನಿನ್ನಪದದಾಣೆ, 
ಯಾತಕ್ಕೆ ಸಂಶಯವೂ ಬಿಡೆನೊ ಬಿಡೆನೊ ಖದ್ಯೋತ ಮಂಡಲ ಪೋಗಲು ಬಿಡೆನೊ, 
ಮಾತು ಪೊಳ್ಳಾದರೆ ನೂರೊಂದು ಕುಲ ಎನ್ನ, ಗೊತ್ರದವರಿಗೆ ಗತಿ ಎಲ್ಲೆದೋ, 
ವಾತನ್ನಮಗವಾತ ಆತನ್ನರೂಪವ, ಗಾತುರದಲ್ಲಿನಿನ್ನೊಳಗೆ ತೋರೊ, ಜ್ಯೋತಿರ್ಮಯ 
ರೂಪ ವಿಜಯವಿಠಲರೇಯನ, ದೂತದುರ್ಜನಹಾರಿ ದುಃಖನಿವಾರಿ ॥೧॥ 


ಅಟ್ಟತಾಳ 

ಭೂತಳದೊಳಗೆ ಇದ್ದ ಭೂಮಿ ಸುತ್ತಲು ಬಿಡೆ, ಭೀತಿನಾಮವನ್ನು ಇಟ್ಟುಕೊಂಡರೆ 
ಬಿಡೆ, ನೀ ತಿರುದುಂಡರೆ ಬಿಡೆನೊ ಬಿಡೆನೊ ಆ, ರಾತಿಗಳಿಗೆ ಸೋತು ಅಡವಿ ಸೇರಲು 
ಬಿಡೆನೊ, ಸೋತುಮತನ ಬಿಟ್ಟು ಅಡಿಗಿ ಮಾಡಲು ಬಿಡೆ, ಘಾತಕ ನೀನಾಗಿ ಕುಲವ 
ಕೊಂದರೆ ಬಿಡೆ, ಮಾತುಗಾರಿಕೆಯಿಂದ ಯತಿಯಾದರೆ ಬಿಡೆನೊ, ಪ್ರೀತಿ ಸಲಹೊ 
ಎನ್ನ ಸಾಕದಿದ್ದರೆ ನಿನ್ನ ಪೂತರೆ ದ್ವಿತೀಯೇಶನಿಂದು ಪೊಗಳಲ್ಯಾಕೆ, ನಾಥನಲ್ಲ ನಿನ್ನ 
ಮಂತ್ರಿತನವೇನೋ, ಪೋತಭಾವ ನಮ್ಮವಿಜಯ ವಿಠ್ಠಲರೇಯನ, ಆತುಮನದೊಳಗಿಟ್ಟ 
ಭಾರತೀರಮಣಾ 11೨1 


ತ್ರಿವಿಡತಾಳ 

ಭಾರವೆ ನಾನೊಬ್ಬ ಶರಣಾ ನಿನಗಲ್ಲವೇ, ಬಾರಿ ಬಾರಿಗೆ ನಿನ್ನ ಅಹಿಕ ಸೌಖ್ಯ, 
ಮೀರದೆ ಕೊಡು ಎಂದು ಬೇಡಿ ಬ್ಯಾಸರಿಸು ವಿಸ್ತಾರವಾಗಿ ಗುರುವೆ ಕಾಡಿದೆನೇ, 
ಧಾರುಣಿಯೊಳು ಪುಟ್ಟಿ ಪಾರುಗಾಣದ ಸಂಸಾರಹೇಯವೆಂದು ಕೇಳಿ ನಿನಗೆ, 
ದೂರಿದೆನೊ ಇದು ದೈನ್ಯದಿಂದಲಿ ವಿಚಾರಿಸಿದರೊಳಿತು ಇಲ್ಲದಿದ್ದರೆ ಲೇಸೆ, ಸಾರಿ 


-52- ಭಜನಮಾಲಾ 


ಸಾರಿಗೆ ನಿನ್ನ ಸೌಭಾಗ್ಯ ಚರಣವ, ತೋರಿಸಿ ಧನ್ಯನ್ನ ಮಾಡೆಂದೆನೊ, ಕಾರುಣ್ಯದಲಿ 
ಕೈಟಭಾರಿ ಪ್ರಿಯನೆ, ಆರನ್ನ ಕಾಣೆನೊ ನಿನ್ನ ವಿನಾ, ಕೀರುತಿ ಅಪಕೀರ್ತಿ ನಿನ್ನದಯ್ಯಾ, 
ವಾರಣಾವರವಂದ್ಯ ವಿಜಯವಿಠಲರೇಯನ, ಸೇರುವ ಪರಿಮಾಡೊ ತಾರತಮ್ಯ 
ಭಾವದಲಿ ।೩ಟ 
ಅಟ್ಟತಾಳ 

ನೀನು ಒಲಿಯೇ ಹರಿ ತಾನೆ ಒಲಿವನಯ್ಯಾ, ನೀನು ಮುನಿದೆಡೆ ಹರಿ ತಾನೆ 
ಮುನಿದನು, ಏನೆಂಬೆ ನಿನ್ನ ಮೇಲಣ ಹರಿಕಾರುಣ್ಯ, ನೀನಲ್ಲದಿಲ್ಲದ ಸ್ಥಾನದಿ ತಾನಿಲ್ಲ 
ಪ್ರಾಣೇಶ ನಮೋ ನಮೋ ನಿನ್ನಪಾದಾಬಕ್ಷೆ, ವಾನರೇಶ ಸುಗ್ರೀವ ವಾಲಿ ಸಾಕ್ಷಿ ಜ್ಞಾನೇಶ 
ಭಕ್ತಿ ವಿರಕ್ಷೇಶ ಅಮರೇಶ, ಆನಂದ ಆನಂದ ಮೂರುತಿ ಗುರುರಾಯ, ಪಾಣಿಗ್ರಹಣ 
ಮಾಡು ಪತಿತಪಾವನ ದೇವ, ಪ್ರಾಣೇಂದ್ರಿಯಗಳು ದೇಹ ಚೇತನ ಚಿತ್ತವ, ಧ್ಯಾನ 
ಮಾಡಲಿ ಸರ್ವ ನಿನ್ನಾಧೀನವೆಂದು, ನೀನಿರೆಲಾವಾಗ ಅನ್ಯ ಜನರಿಗೆ ಮತ್ತಾನು, 


ಬಿನ್ನೈಪೇನು ದೇಹತ್ಯಾಗವ, ಶ್ರೀನಾಥ ವಿಜಯವಿಠಲರೇಯನ ಪಾದ, ರೇಣು ಧರಿಸಿದ 
ಸರ್ವರುದ್ದಾರೀ ॥೪॥ 


ಆದಿತಾಳ 

ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ಭಕ್ತಿ ಇಪ್ಪ ಸಲ್ಲಲಿತ ಮನುಜರ ಪದಪಾಂಸುವಶಿರದಲ್ಲಿ 
ಧರಿಸುವಂತೆ ಸಂತತ ಮತಿಯಿತ್ತು, ಬಲ್ಲಿದ ಕಾಮ ಬಿಡಿಸು ಬಲವಂತ ಗುಣವಂತ, 
ಬಲ್ಲವ ಭವದೂರ ನೀನೆ ಗತಿಯೊ ಜಗ, ದೊಲ್ಲಭ ಮುಂದಣ ವಾಣೀಶ ಸುಖಪೂರ್ಣ 
ಅಲ್ಲದಿದ್ದರೆ ಎನ್ನಕಾವ ಕರುಣಿಯ ಕಾಣೆ, ಮಲ್ಲಮರ್ದನ ನಮ್ಮವಿಜಯವಿಠ್ಶಲರೇಯನ, 
ನಿಲ್ಲಿಸಿ ಮನದಲ್ಲಿ ಪ್ರತಿಕೂಲವಾಗಿದೆ ।।೫॥ 
ಜತೆ 


ಅನಂತ ಜನುಮಕ್ಕೆ ನೀನೆ ಗುರು ಎಂಬ, ಜ್ಞಾನವೇ ಕೊಡು ಜೀಯಾ 
ವಿಜಯವಿಠ್ಕಲದಾಸಾ IW 


Xk 
ಕನ್ನಡ ಲಘು ವಾಯುಸ್ತುತಿ 
ಶ್ರೀಮದ್ವಿಷ್ಣ್ವಾಜ್ಞೆಯಿಂದ ಜನಿಸಿ ಪವನನು ಕೇಸರೀ ಕ್ಲೇತ್ರದಲ್ಲಿಕಂಜಾಕ್ಷೀ ಸೀತೆಗಾಗಿ 
ಲವಣಜಲಧಿಯಂ ಲಂಘಿಸಿ ಲಂಕೆಯಲ್ಲಿ । ಇದ್ದಂಥಾ ರಾವಣನ್ನು ರಘುಪನ ಕರದಿ 


ಭಜನಮಾಲಾ -53- 


ನಿಂಗಿಸಿ ಭೂಮಿಯಿಂದ ಕೂಡಿದ್ದಾ ರಾಘವನ್ನು ಭಜಿಸಿ ಮೆರೆದಿ ಕಿಂಪೂರುಷಾ ಖಂಡದಲ್ಲಿ 
1೧1 ಆ ವಾಯು ಭೀಮನಾಗಿ ಸುರವರ ಬಲದಿಂ ಕೋಬ್ಬಿದಾ ಮಾಗದನ್ನು ಕಿರ್ಮೀರಂ 
ಕೀಚಕನ್ನು ಬಕಮುಖಖಲರಂ ದುಷ್ಪದುರ್ಯೋಧನನ್ನು | ಕೊಂದು ರಾಜಾಶಮೇಧ 
ಪ್ರಮುಖಮಖಗಳಂ ಮಾಡಿ ಕೃಷ್ಣಾರ್ಪಣೆಂದು ರಾಜಾಧೀರಾಜನಾಗಿ ಸುಜನರಪತಿಯು 
ಮೆರೆದನು ಸಾಧು ಬಂಧು 1೨1 ಪ್ರಾಗ್‌ ಜನ್ನದ್ವೇಷದಿಂದ ಕಲಿಯಲಿ ಮಣಿಮಾನ್‌ 
ಸಂಕರಾಚಾರ್ಯನಾಗಿ ಬ್ರಹ್ಮಾಹಂ ನಿರ್ಗಣೋಹಂ ವಿತಥ ವಚನದಿಂ ಎಲ್ಲರಂ ಕೆಡಿಸಲಾಗಿ 
| ಅಜ್ಞಾನಾಖ್ಯಾನದಿಂದ ಸುಜನರ ಮತಿಯು ಮ್ಲಾನವಂ ಪೊಂದಿರಲು ಶ್ರೀಶಾಜ್ಞಾ 
ಶಿರದಿ ವಹಿಸಿ ಕುರುಕುಲ ಪತಿಯೂ ಆದನೂ ಮಧ್ವಸೂರ್ಯಾ ॥ ಸರ್ವಜ್ಞ ಶ್ರೀಶನೇನೇ 
ವಿಧಿಭವಮುಖರು ಶ್ರೀಹರೀ ದಾಸರೇನೇ ಸತ್ಯೇವೇ ಈ ಜಗತ್ತು ಜನವು ತ್ರಿವಿಧವು 
ನಿತ್ಯ ಪಂಚಪ್ರಭೇದ । ಈಶಾಧೀನೇವೇ ಸರ್ವಶುತಿಗಿದನುಗುಣಾ ಅಂದದೇವೇ 
ಪ್ರಮಾಣಾ ಹೀಗೆಂದು ಮಧ್ದಸೂರ್ಯ ತಿಳಿಸಿ ಸುಜನಕೆ ಆದನು ದಿವ್ಯಮೋದಾ 
1೪1 ಕೇಳೆಂದು ಮಾಯಿವಾದೀ ಸಕಲಸುರಪನು ಎಂದಿಗೂ ಅಲ್ಪಜ್ಞನಲ್ಲಾ ಜಿಜ್ಞಾಸ್ಯ 
ಬ್ರಹ್ಮನಾರಾಯಣ ಸಕಲಜಗತ್ಪರಿಮಿತಿಯನ್ನು ಬಲ್ಲ। ನೀನರಿಯೋ ನಿನ್ನನಾರಿ ಹಗಲು 
ಇರುಳಲಿ ಜಾರವಾಮಾಡುವೋದು ಬ್ರಹ್ಮಾಹಂ ನಿರ್ಗುಣೆಂಬೋ ವಿತಥ ವಚನವು 
ಹ್ಯಾಂಗ ನೀ ಆಡವೋದು ॥೫॥ ಮಾಯಾವಾದಿಗೆ ಮಾನಹೀನಜನಕೆ ಶುದ್ದಿಲ್ಲದಾ 
ನಾಯಿಗೆ ಮಾಯೀ ಸಂಕರಗೆ ಸಮೀರನಗದಾ ಪೆಟ್ಟಿಂದಲೇ ಮುಕ್ತಿಯು | ನಿತ್ಯಂಧಂತಮ 
ಅಹುದೆಂದು ತಿಳಿದು ಅಜ್ಞಾನವಂ ವರ್ಜಿಸಿ ಶ್ರೀಮುದ್ರಾಸಹ ಗೋಪೀಚಂದನವನು 
ದೇಹಂಗಳಲ್ಯರ್ಚಿಸಿ ॥೬॥ 
॥ ಇತಿ ಶ್ರೀವಾದಿರಾಜವಿರಚಿತ ಕನ್ನಡಲಘುವಾಯುಸ್ತುತಿಃ ಸಮಾಪ್ತಾ ॥ 
XK 
ಶ್ರೀರುಕ್ಮಿಣಿ ಸ್ವಯಂವರ ಹಾಡು 


ಬಂದು ಮಧುರೆಗೆ ತಾ ಕೊಂದು ಮಾತುಳನ । ಬಂಧನ ರಹಿತವಾಗಲು 
ಮಾತಾಪಿತರು ॥೧।। ಜರೆಯಸುತನ ಬಾಧೆಯು ಫನವಾಗುತಿರಲು | ಜಲದೊಳು. 
ದ್ವಾರಕಾಪುರವ ನಿರ್ಮಿಸಿದ ॥೨॥ ಯದುನಂದನ ತನ್ನಗ್ರಜ ಬಲರಾಮನ ಕೂಡ । 
ಮುದದಿಂದಾವಾಸ ಯಾದವರ ಸಹಿತಾಗಿ ॥॥೩। ಇರುತಿರೆ ರುಕುಮ ತನ್ನನುಜೆ ಸಹಿತಾಗಿ 
| ಚೆಲುವ ಸುಂದರಿಗೆ ಬ್ಯಾಗ್ವಿವಾಹದುತ್ತದವು IYI ಅಕ್ಕರದನುಜೆ ರುಕ್ಮಣೀದೇವಿಗಿನ್ನು 


-52- ಭಜನಮಾಲಾ 


ಸಾರಿಗೆ ನಿನ್ನ ಸೌಭಾಗ್ಯ ಚರಣವ, ತೋರಿಸಿ ಧನ್ಯನ್ನ ಮಾಡೆಂದೆನೊ, ಕಾರುಣ್ಯದಲಿ 
ಕೈಟಭಾರಿ ಪ್ರಿಯನೆ, ಆರನ್ನ ಕಾಣೆನೊ ನಿನ್ನ ವಿನಾ, ಕೀರುತಿ ಅಪಕೀರ್ತಿ ನಿನ್ನದಯ್ಯಾ, 
ವಾರಣಾವರವಂದ್ಯ ವಿಜಯವಿಠಲರೇಯನ, ಸೇರುವ ಪರಿಮಾಡೊ ತಾರತಮ್ಯ 
ಭಾವದಲಿ ॥೩ಟ 
ಅಟ್ಟತಾಳ 

ನೀನು ಒಲಿಯೇ ಹರಿ ತಾನೆ ಒಲಿವನಯ್ಯಾ, ನೀನು ಮುನಿದೆಡೆ ಹರಿ ತಾನೆ 
ಮುನಿದನು, ಏನೆಂಬೆ ನಿನ್ನ ಮೇಲಣ ಹರಿಕಾರುಣ್ಯ, ನೀನಲ್ಲದಿಲ್ಲದ ಸ್ಥಾನದಿ ತಾನಿಲ್ಲ 
ಪ್ರಾಣೇಶ ನಮೋ ನಮೋ ನಿನ್ನಪಾದಾಬ್ಬಕ್ತೆ, ವಾನರೇಶ ಸುಗ್ರೀವ ವಾಲಿ ಸಾಕ್ಷಿ ಜ್ಞಾನೇಶ 
ಭಕ್ತಿ ವಿರಕ್ಷೇಶ ಅಮರೇಶ, ಆನಂದ ಆನಂದ ಮೂರುತಿ ಗುರುರಾಯ, ಪಾಣಿಗ್ರಹಣ 
ಮಾಡು ಪತಿತಪಾವನ ದೇವ, ಪ್ರಾಣೇಂದ್ರಿಯಗಳು ದೇಹ ಚೇತನ ಚಿತ್ತವ, ಧ್ಯಾನ 
ಮಾಡಲಿ ಸರ್ವ ನಿನ್ನಾಧೀನವೆಂದು, ನೀನಿರೆಲಾವಾಗ ಅನ್ಯ ಜನರಿಗೆ ಮತ್ತಾನು, 


ಬಿನ್ನೈಪೇನು ದೇಹತ್ಯಾಗವ, ಶ್ರೀನಾಥ ವಿಜಯವಿಠಲರೇಯನ ಪಾದ, ರೇಣು ಧರಿಸಿದ 
ಸರ್ವರುದ್ದಾರೀ ॥೪॥ 


ಆದಿತಾಳ 

ಎಲ್ಲ ಕಾಲದಲ್ಲಿ ನಿನ್ನಲ್ಲಿ ಭಕ್ತಿ ಇಪ್ಪ ಸಲ್ಲಲಿತ ಮನುಜರ ಪದಪಾಂಸುವಶಿರದಲ್ಲಿ 
ಧರಿಸುವಂತೆ ಸಂತತ ಮತಿಯಿತ್ತು, ಬಲ್ಲಿದ ಕಾಮ ಬಿಡಿಸು ಬಲವಂತ ಗುಣವಂತ, 
ಬಲ್ಲವ ಭವದೂರ ನೀನೆ ಗತಿಯೊ ಜಗ, ದೊಲ್ಲಭ ಮುಂದಣ ವಾಣೀಶ ಸುಖಪೂರ್ಣ 
ಅಲ್ಲದಿದ್ದರೆ ಎನ್ನಕಾವ ಕರುಣಿಯ ಕಾಣೆ, ಮಲ್ಲಮರ್ದನ ನಮ್ಮವಿಜಯವಿಠ್ಠಲರೇಯನ, 
ನಿಲ್ಲಿಸಿ ಮನದಲ್ಲಿ ಪ್ರತಿಕೂಲವಾಗಿದೆ ।೫॥ 
ಜತೆ 


ಅನಂತ ಜನುಮಕ್ಕೆ ನೀನೆ ಗುರು ಎಂಬ, ಜ್ಞಾನವೇ ಕೊಡು ಜೀಯಾ 
ವಿಜಯವಿಠ್ಕಲದಾಸಾ WL 


LS SS 
ಕನ್ನಡ ಲಘು ವಾಯುಸ್ತುತಿ 
ಶ್ರೀಮದ್ವಿಷ್ಟ್ವಾಜ್ಞೆಯಿಂದ ಜನಿಸಿ ಪವನನು ಕೇಸರೀ ಕ್ಷೇತ್ರದಲ್ಲಿಕಂಜಾಕ್ಷೀ ಸೀತೆಗಾಗಿ 
ಲವಣಜಲಧಿಯಂ ಲಂಘಿಸಿ ಲಂಕೆಯಲ್ಲಿ | ಇದ್ದಂಥಾ ರಾವಣನ್ನು ರಘುಪನ ಕರದಿ 


ಭಜನಮಾಲಾ -53- 


ನಿಂಗಿಸಿ ಭೂಮಿಯಿಂದ ಕೂಡಿದ್ದಾರಾಘವನ್ನು ಭಜಿಸಿ ಮೆರೆದಿ ಕಿಂಪೂರುಷಾ ಖಂಡದಲ್ಲಿ 
1೧ ಆ ವಾಯು ಭೀಮನಾಗಿ ಸುರವರ ಬಲದಿಂ ಕೋಬ್ಬಿದಾ ಮಾಗದನ್ನು ಕಿರ್ಮೀರಂ 
ಕೀಚಕನ್ನು ಬಕಮುಖಖಲರಂ ದುಷ್ಪದುರ್ಯೋಧನನ್ನು | ಕೊಂದು ರಾಜಾಶ್ಹಮೇಧ 
ಪ್ರಮುಖಮಖಗಳಂ ಮಾಡಿ ಕೃಷ್ಣಾರ್ಪಣೆಂದು ರಾಜಾಧೀರಾಜನಾಗಿ ಸುಜನರಪತಿಯು 
ಮೆರೆದನು ಸಾಧು ಬಂಧು ॥1೨। ಪ್ರಾಗ್‌ ಜನ್ಮದ್ವೇಷದಿಂದ ಕಲಿಯಲಿ ಮಣಿಮಾನ್‌ 
ಸಂಕರಾಚಾರ್ಯನಾಗಿ ಬ್ರಹ್ಮಾಹಂ ನಿರ್ಗಣೋಹಂ ವಿತಥ ವಚನದಿಂ ಎಲ್ಲರಂ ಕೆಡಿಸಲಾಗಿ 
| ಅಜ್ಞಾನಾಖ್ಯಾನದಿಂದ ಸುಜನರ ಮತಿಯು ಮ್ಲಾನವಂ ಪೊಂದಿರಲು ಶ್ರೀಶಾಜ್ಞಾ 
ಶಿರದಿ ವಹಿಸಿ ಕುರುಕುಲ ಪತಿಯೂ ಆದನೂ ಮಧ್ವಸೂರ್ಯಾ ॥ ಸರ್ವಜ್ಞ ಶ್ರೀಶನೇನೇ 
ವಿಧಿಭವಮುಖರು ಶ್ರೀಹರೀ ದಾಸರೇನೇ ಸತ್ಯೇವೇ ಈ ಜಗತ್ತು ಜನವು ತ್ರಿವಿಧವು 
ನಿತ್ಯ ಪಂಚಪ್ರಭೇದ । ಈಶಾಧೀನೇವೇ ಸರ್ವಶ್ರುತಿಗಿದನುಗುಣಾ ಅಂದದೇವೇ 
ಪ್ರಮಾಣಾ ಹೀಗೆಂದು ಮಧ್ದಸೂರ್ಯ ತಿಳಿಸಿ ಸುಜನಕೆ ಆದನು ದಿವ್ಯಮೋದಾ 
೪1 ಕೇಳೆಂದು ಮಾಯಿವಾದೀ ಸಕಲಸುರಪನು ಎಂದಿಗೂ ಅಲ್ಪಜ್ಞನಲ್ಲಾ ಜಿಜ್ಞಾಸ್ಯ 
ಬ್ರಹ್ಮನಾರಾಯಣ ಸಕಲಜಗತ್ಪರಿಮಿತಿಯನ್ನು ಬಲ್ಲ! ನೀನರಿಯೋ ನಿನ್ನನಾರಿ ಹಗಲು 
ಇರುಳಲಿ ಜಾರವಾಮಾಡುವೋದು ಬ್ರಹ್ಮಾಹಂ ನಿರ್ಗುಣೆಂಬೋ ವಿತಥ ವಚನವು 
ಹ್ಯಾಂಗ ನೀ ಆಡವೋದು ॥೫।। ಮಾಯಾವಾದಿಗೆ ಮಾನಹೀನಜನಕೆ ಶುದ್ದಿಲ್ಲದಾ 
ನಾಯಿಗೆ ಮಾಯೀ ಸಂಕರಗೆ ಸಮೀರನಗದಾ ಪೆಟ್ಟಿಂದಲೇ ಮುಕ್ತಿಯು । ನಿತ್ಯಂಧಂತಮ 
ಅಹುದೆಂದು ತಿಳಿದು ಅಜ್ಞಾನವಂ ವರ್ಜಿಸಿ ಶ್ರೀಮುದ್ರಾಸಹ ಗೋಪೀಚಂದನವನು 
ದೇಹಂಗಳಲ್ಯರ್ಚಿಸಿ ॥೬/ 
| ಇತಿ ಶ್ರೀವಾದಿರಾಜವಿರಚಿತ ಕನ್ನಡಲಘುವಾಯುಸ್ತುತಿಃ ಸಮಾಪ್ತಾ ॥ 
La SS ್ಥ್‌ 
ಶ್ರೀರುಕ್ಕಿಣಿ ಸ್ವಯಂವರ ಹಾಡು 
ಬಂದು ಮಧುರೆಗೆ ತಾ ಕೊಂದು ಮಾತುಳನ । ಬಂಧನ ರಹಿತವಾಗಲು 
ಮಾತಾಪಿತರು ॥೧।। ಜರೆಯಸುತನ ಬಾಧೆಯು ಫನವಾಗುತಿರಲು | ಜಲದೊಳು. 
ದ್ವಾರಕಾಪುರವ ನಿರ್ಮಿಸಿದ ॥೨॥ ಯದುನಂದನ ತನ್ನಗ್ರಜ ಬಲರಾಮನ ಕೂಡ । 
ಮುದದಿಂದಾವಾಸ ಯಾದವರ ಸಹಿತಾಗಿ ॥1೩।। ಇರುತಿರೆ ರುಕುಮ ತನ್ನನುಜೆ ಸಹಿತಾಗಿ 
| ಚೆಲುವ ಸುಂದರಿಗೆ ಬ್ಯಾಗ್ಗಿವಾಹದುತ್ತದವು 11೪॥| ಅಕ್ಕರದನುಜೆ ರುಕ್ಮಿಣೀದೇವಿಗಿನ್ನು 


-54- ಭಜನಮಾಲಾ 


| ಚಿಕ್ಕ ಚೆನ್ನಿಗನಾದ ತಕ್ಕ ವರನ್ಯಾರು ॥೫।। ವಸುಧೆಪಾಲರ ಮಧ್ಯ ಶಿಶುಪಾಲೀಲಗಧಿ 
ಕ | ಕುಸುಮಗಂಧನಿಗೆ ನಿಶ್ಚಯನ ಮಾಡಿದರು ॥॥೬॥। ಅಗ್ರಜನ್ವಾಕ್ಯವ ಕೇಳಿ 
ಮನದಲ್ಯೋಚಿಸುತ । ಘನಮಹಿಮೆಗೆ ಓಲೆ ಬರೆದಳು ಲಿಖಿತ ॥೭।। ನೀನೆ ಮುರವೈರಿ 
ಸರುವಾಂತರಯಾಮಿ । ನಿನ್ನ ಸ್ಮರಣೆ ದರುಶನ ಮಾತ್ರಕೆ ಪರಮಲಾಭೆನಗೆ ॥೮॥ 
ಎಂದೆಂದಿಗೆನಕೂಡಾನಂದವ ಬಟ್ಟು । ಇಂದೆ ಕೈಬಿಟ್ಟು ದೂರಿಂದ ನೋಡುವರೆ ॥£॥ 
ಪ್ರಾಣಪತಿ ನೀ ಪಾಣಿ ಗ್ರಾಣ (ಗ್ರಹಣ) ಮಾಡದಲೆ ಇರೆ । ಪ್ರಾಣ ಉಳಿಯದು 
ಕೇಳೆನ್ನಾಸೆ ಹುಸಿಯಲ್ಲ ॥೧೦॥। ಸರ್ವವಂದಿತ ನಿನ್ನ ಅರಮನೆದ್ವಾರ । ಕಾದಿರುವೋ 
ಭೃತ್ಯರಿಗೊಪ್ಪಿಸಿಕೊಡದೆ ಕರುಣಾಳು ॥೧೧॥ ದೇಶಕಾಲಕೆ ನಾ ನಿನ್ನ ಸಮಳ್ಳಾಸುದೇವ 
| ಗುಣಕಸಮಳೆಂದು ಉದಾಸೀನ ಮಾಡಬ್ಯಾಡ ॥೧೨।। ವಕ್ಪಸ್ಥಳದ ವಾಸಿಯ ತುಚ್ಛ 
ಮಾಡದಲೆ | ಲಕ್ಷೀಲೆ ಕರೆದೊಯ್ಯೊ ಪಕ್ಷಿವಾಹನನೆ 11೧೩1 ಎನ್ನಬಿನ್ನಪ ಕೇಳಿ ಮನ್ನಿಸೊ 
ೈಷ್ಣ। ಪನ್ನಂಗಶಯನ ನಿನ್ನ ಪಾದಕ್ಕೆರಗುವೆನು ॥/೧೪॥ ಸುರರ್ವಂದಿತ ಪಾದ ಉರಗ 
ಮೆಟ್ಟಿದ ಪಾದ । ನಿನ್ನ ಧ್ವಜವಜ್ರಾಂಕುಶ ಪಾದಕ್ಕೆರಗಿ ನಮಿಸುವೆನು ॥॥೧೫॥ ಬರೆದ 
ಓಲೆಗೆ ಹಚ್ಚಿ ಅರೆದರಿಷಿಣವ । ಕರವ ಜೋಡಿಸಿ ಕೃಷ್ಣಗೆ ಕರೆದು ಬ್ರಾಹ್ಮಣನ ॥೧೬॥ 
ಜಗದೀಶಗೆ ಪತ್ರವ ಜಾಣೆ ತಾ ಬರೆದು । ದ್ವಿಜನ ಕೈಯಲಿ ಕೊಟ್ಟು ಕಳುಹೆ ದ್ವಾರಕೆಗೆ 
॥೧೭॥ ವ್ಯಾಳ್ಯ ವೀರುವುದೆಂದು ಎದ್ದಾಗ ರುಕುಮ । ಭೇರಿ ತಾಡನ ಮಾಡಿಸೆ 
ಭೋರೆಂಬೊ ರಭಸ ॥೧೮॥। ಎರೆದು ಮುಡಿಯನ್ನಿಕ್ಸಿ ಜಡೆಯಬಂಗಾರ । ಚೌರಿ 
ರಾಗಟೆ ಗೊಂಡ್ಯ ಧರಗೆ ಮುಟ್ಟುತಿರೆ ॥೧೯1॥ ಅಚ್ಚ ಜರತಾರಿ ಹೊಳೆವಷ್ಟಪತ್ರಿಕೆಯು 
| ಮ್ಯಾಲೊಪ್ಪವೊ ಪಟ್ಟಿನೊಡ್ಕಾಣ ಸರಿಸಿಟ್ಟು ॥೨೦1॥ ಕಂಕಣ ಚೂಡ್ಯ ದ್ದಾರ್ಯ್ಯಥಡಿ 
ಕೈಕಟ್ಟು । ಮ್ಯಾಲ್ವೊಂಕಿ ನಾಗಮುರಿಗೆಗೊಪ್ಪುವ ಕಂಚುಕ ಕೊಟ್ಟು ॥೨೧॥ ಹರಳು 
ಮಾಣಿಕ್ಯದ್ದಾಲೆ ಬುಗುಡಿ ಬಾವುಲಿಯು । ಹೊಳೆವೂ ಮುತ್ತಿನ ಮೂಗುತಿ ಥಳಥಳಿಸುತಲಿ 
॥೨೨॥ ಹಾರ ಪದಕದ ಮಧ್ಯ ಮೇಲಾದೇಕಾವಳಿಯು | ತೋರ ಮುತ್ತಿನ ದಂಡೆ 
ಲೊಲ್ಯಾಡುತಿರಲು ॥೨೩।। ಕನ್ನಡ್ಯಂದದಿ ಗಲ್ಲ ಕಳೆಯ ಸುರಿಸುತಲಿ । ಸಣ್ಣ ಮುತ್ತಿನ 
ಗೊಂಚಲು ಸರಗಳೆಯುತಲಿ ಟ1೨೪। ರುಗರುಗಿಸುತ ಬಂದಳು ಜಗದ 
ಮೋಹಿನಿಯು । ಮುಗುಳು ನಗೆಯಿಂದ ಮೂರ್ಜಗವ ಮೋಹಿಸುತ ॥೨೫॥ ಗೆಜ್ಜೆ 
ಸರಪಳಿ ಅಂದಿಗೆ ಹೆಜ್ಜೆಸರಿಸಿಡುತ | ನಿರ್ಜುರೇಶನ ಮಾರ್ಗದ ನಿರೀಕ್ಷಣದಿಂದ ।೨೬॥ 
ಸುತ್ತ ಮತ್ವೆದೇರು ಕತ್ತಿಕ್ಕೆ ಭಟರು । ತುತ್ತೂರಿ ವಾದ್ಯ ಭೇರಿ ತಮ್ಮಟೆ ಕಾ (ಕಹ)ಳೆ ॥೨೭॥ 


ಭಜನಮಾಲಾ -58- 


ನಡೆದು ರುಕ್ಮಿಣಿ ಹೊಕ್ಕಳು ಗುಡಿಯ ಮಹಾದ್ವಾರ । ಮೃಡನರಸಿಯ ಪೂಜಿಸೆ 
ದೃಢಭಕ್ತಿಯಲಾಗ ।॥೨೮।। ಹಿರಿಯ ಮುತ್ತೆದೇರಿಗೆ ಮರದ ಬಾಗಿನವ । ಅರೆದರಿಷಿಣ 
ಕುಂಕುಮ ಕರದಲ್ಲಿ ಗಂಧ ॥೨೯। ಕಡಲೆ ಕಬ್ಬು ಕಾಯಿ ಉಡಿಯ ತುಂಬುತಲಿ । 
ಕಡಲಶಯನನ ಮಾರ್ಗವ ಬಿಡದೆ ನೋಡುತಲಿ 11೩೦1! ಮಂಗಳಗೌರಿಯೆದುರಿಗೆ 
ಮುತ್ರೈದೇರು । ಅಂಗನೆ ಬೈಷ್ಟಿ ಪೀಠದಲಿ ಕುಳ್ಳಿರಿಸಿ ॥೩೧1॥ ಮಂಗಳಾಂಗನು ನಿನ್ನ 
ಪತಿಯಾಗಲೆಂದು | ಮಂಗಳಸೂತ್ರ ಬಂಧನ ಮಾಡಲು ನಗುತ ॥॥೩೨।। ಮಾರನಯ್ಯನ 
ಮೋರೆ ನೋಡಿದಾಕ್ಷಣದಿ । ಮಹಾದ್ವಾರದಿ ಮುತ್ತು ಸೂರ್ಯಾಡೇನೀಕ್ಷಣದಿ ॥೩೩।। 
ಹರನ್ನಲ್ಲಭೆ ತೋರೆ ಮುರಹರನ ಕರಿವರನ । ಭಯಹರನ ಶ್ರೀಧರನ ಕೂಡುವೆನೀ 
ದೇವರನು ।೩೪।। ಮಚ್ಚಲೋಚನೆ ಧ್ಯಾನ ಅಚ್ಯುತನಲ್ಲೇ ಇಡೆ । ಭಕ್ತವತ್ಸಲ 
ಬಂದನೆಂದಚ್ಚರಿಸಿದರು 11೩೫11 ಹತವಾದ ಪ್ರಾಣ ಬರಲತಿ ಹರುಷವ್ಹ್ಯಾಗೋ । ರಥವ 
ಕಾಣುತ ರುಕ್ಮಿಣಿ ಕೃತಕೃತ್ಯಳಾಗ ॥೩೬॥। ಸೃಗಾಲದ ಮಧ್ಯ ಒಂದು ಸಿಂಹ ಹೊಕ್ಕಂತೆ 
ಶ್ರೀನಾಥ । ರುಕ್ಮಿಣಿಯ ಸ್ವೀಕಾರ ಮಾಡಿದನು ।1೩೭॥ ರಥವು ಮುಂದಕೆ ಸಾಗೆ ಪಥವು 
ತೋರದಲೆ । ಅತಿ ಬಾಯ ಬಿಡುತ ಶ್ರೀಪತಿಯ ಬೆನ್ನತ್ತಿ 1೩೮1 ಬಂದ ರುಕುಮನ 
ಗಡ್ಡ ಮಂಡಿ ಸವರುತಲಿ । ಬಂಧನ ರಥಕೆ ಮಾಡಿದ ನಂದಸುತನು ॥೩೯॥ 
ವಾರೆನೋಟದಿ ನೋಡಿ ಮೋರೆತಗ್ಗಿಸಿದ । ನಾರಿ ರುಕ್ಮಿಣಿಯ ಮುಖ ನೋಡಿ ಶ್ರೀಕೃಷ್ಣ 
॥೪೦॥ ಕರುಣವಿರಲಿಕ್ಕೆ ನೀ ಬರೆದ್ಯಾತಕೆ ಓಲೆ । ತಿಳಿಯಲಿಲ್ಲವೆ ಎಂದೀಪರಿ ಹಾಸ್ಯದಿ 
ನುಡಿದ ॥(೪೧॥ ಒಡಹುಟ್ಟಿದವನಲ್ಲಿ ಕಡುಮೋಹವಿನ್ನೂ । ಹಿಡಿಯದೆನ್ನೊಳು ಕೋಪ 
ಬಿಡು ರುಕ್ಮಿಣಿ ಎಂದ ॥೪೨। ಪಂಚಜಾಕ್ಷಿಗೆ ಹೇಳಿ ಶಂಕಾರಿಷಿಣ (ಸಂಕರ್ಷಣ)ನು 
| ಮುಂಚೆ ಬಿಡಿಸ್ಕವನ ಬಂದರು ದ್ವಾರಾವತಿಗೆ ॥(೪೩1 ಪರಮ ಸಂಭ್ರಮದಿಂದ ಹರಿಯು 
ರುಕ್ಮಿಣಿಗೆ | ಹರಸುತ್ತಾಕಿದರು ಶಿರದಲಿ ಮಂತ್ರಾಕ್ಸತೆಯ ।೪೪॥ ಕಟ್ಟಿಕರಿಮಣಿ ಮಂಗಳ 
ಸೂತ್ರ ಕೊರಳಲ್ಲಿ | ಹಚ್ಚಿದ (ಅ)ರಿಶಿಣ ಕುಂಕುಮ ಹರಿ ತಾನ್ಪರುಷದಲಿ ॥೪೫॥1 
ಸುರರು ಜಯಜಯವೆಂದು ಹರಿಯು ರುಕ್ಮಣಿಗೆ । ವಿವಾಹದುತ್ತವಕಾಲಕೆ 
ಕರೆದರ್ನೂಮಳೆಯ ॥೪೬। ಪಟ್ಟದ್ದಲ್ಲಭೆ ಕೂಡಿ ಶ್ರೇಷ್ಠ ಭೀಮೇಶ- । ಕೃಷ್ಣ 
ದ್ವಾರಕೆಯಲ್ಲಾವಾಸ ಮಾಡಿದನು ॥೪೭॥ 


XK 


-56- ಭಜನಮಾಲಾ 
ನಳಚರಿತ್ರೆ ಹಾಡು 


ಧನಿ-೧ 
ಉಮೆಯ ಸುತನ ಚರಣಕಮಲಕೆ i ಪೇಳುವೆ ನಾನು ಹರುಷದಿ । ರಮೆಯ 
ರಮಣನ ಕರುಣದಿಂದಲಿ ನಳನ ಕಥೆಗಳನು 11೧1 ಕಂತುಪಿತನ ಕರುಣದಲಿ 
ದಮಯಂತಿ ಬಂದಾಪತ್ತು ಕಳೆದು । ಸಂತೋಷದಿ ಸಾಮ್ರಾಜ್ಯವಾಳಿದ ಕಥೆಯ 
ಪೇಳುವೆನು ॥(೨।। ಸತ್ಯವಂತನೆಂಬೊ ನಳ ತಾ ಪೃಥಿವಿಪತಿ ರಾಜಾಧಿರಾಜನು । ಭೃತ್ಯನಾಗಿ 
ಭೀಮೇಶಕೃಷ್ಣಗೆ ಭಕ್ತನೆನಿಸುವನು ॥೩। 


ವಚನ-೨ 
ಬಲವಂತನಾದ ನಳರಾಯನಾಖ್ಯಾನದಲಿ । ಕಲಿಬಾಧೆಯಿಂದ ಕಡೆಗಾಗುವರು 
ಜನರೆಲ್ಲ | ಬಲರಾಮನನುಜನನುಗ್ರ(ಹ) ದಿಂದೀಕಥೆಯ । ಸುಲಭದಿಂದೇಲಿ 
ಕೇಳುವರು ಸಜ್ಜನರು ॥ 


ಧನಿ-೩ 

ಹಸ್ತಿನಾವತಿಯ ಪಟ್ಟಣದಿ ಜಾ. ಲೆತ್ತ ಜೂಜುಗಳಾಡುತ । ಕೆಟ್ಟ ಕೌರವಗೆ 
ಸೋತೆಲ್ಲ ರಾಜ್ಯಗಳನು ಬಿಟ್ಟಡವಿಗೆ ಪೋದರು ॥೧/। ವನಜಾಕ್ಷಿ ದ್ರೌಪದಿಯನು 
ಕೂಡಿಧರ್ಮ ವನವಾಸದಲ್ಲಿರಲು । ಘನಮಹಿಮನು ಬೃಹದಶ್ಚನೆಂಬುವ ಮುನಿ ವನಕಾಗ 
ನಡೆತಂದನು 1॥1೨॥ ಬಂದ ಮುನಿಗೆ ವಂದಿಸುತ ಧರ್ಮರಾಯ ಆನಂದದಿಂದಲಿ 
ಪೂಜಿಸಿ । ಬಂದ್ವನವಾಸದ್ದಾರ್ತೆಗಳ ಹೇಳುತಲಾಗ ಮುಂದೇನುಗತಿ ಎಂದನು ॥1೩॥ 
ಖಳದುಶ್ಯಾಸ(ನ)ನು ಎಳೆದು ದ್ರೌಪದಿಯ ದುರುಳರ ಸಭೆಯೊಳಗೆ । ಸೆಳೆದನು 
ಉಟ್ಟ ಸೀರೆಗಳ ಎಂದೆನುತಲಿ ಬಳಲುತೇಳಿಕೊಂಡ ॥೪।। ಸಣ್ಣಮಲ್ಲಿಗೆ ಪೋಲುವಂಥ 
ದ್ರೌಪದಿಯ ಅರಣ್ಯವಾಸಗಳ ನೋಡಿ । ಇನ್ನೀಸಂತಾಪಸ್ಥೆರಿಸಲಾರೆನೆಂತೆಂದು ಕಣ್ಣಲುದಕ 
ತಂದನು ॥॥೫।। ಪಟ್ಟದರಸಿ ಅನುಜರ ಸಹಿತಾಗಿ ಶ್ರೀಕೃಷ್ಣನನುಗ್ರಹದಿಂದ । ಸತ್ಯಧರ್ಮವ 
ನಡೆಸುತಲಿದ್ದರಾಜಗೆ ಮತ್ತೆಲ್ಲಿವನವಾಸವು ॥॥೬ ॥ ಪೃಥಿವಿನಾಳುವ ನಳರಾಯನೆಂಬಾತನು 
ಸತಿಸುತರನು ಅಗಲಿ । ಅತಿದುಃಖದಿಂದ ಭೀಮೇಶಕೃಷ್ಣನ ಪಾದ ಗತಿಯೆಂದು 
ತಿರುಗಿದನು ॥1೭॥ 


ಭಜನಮಾಲಾ ತ 
ವಚನ-೪ 
ದಾರ ಮಗನಾತ ನಳರಾಯನೆಂಬುವ ಶ್ರೇಷ್ಠ! ಘೋರ ಅರಣ್ಯವಾಸ್ಕಾಕೆ ಬಂದಿತು 
ಕಷ್ಟ!। ಕೇಳಿ ಸಂತಾಪವಾಗುವುದೆನ್ನ ಮನಕೆನಲು । ಹೇಳುವೆನು ನಳನ ಕಥೆ ಕೇಳೆಂದನಾ 
ಮುನಿಪನು ॥ 


ಧ್ವನ-೫ 
ಸಾಕು ಸಂತಾಪ ಮನಸ್ವ್ವಾಕುಲವಾಗಿದೆ ನೀ ಕೇಳಿ ನಿಶ್ಲಿಂತನಾಗೋ ರಾಜ ॥/ಪ॥ 
ವಸುಧೆಪಾಲನೆ ಕೇಳೊ ನಿಷಧದೇಶಾಧಿಪತಿ ಕುಶಲದಿಂದಿದ್ದನಾ ವೀರಸೇನ । ಹೆಸರಾದ 
ಮಗನು ನಳರಾಯನೆಂಬಾತನು ದೆಸೆವಂತನಾದ ಭೂಲೋಕದೊಳಗೆ ॥೧॥ ಗುಣದಲ್ಲಿ 
ಗಂಭೀರ ಮಣಿಯಂತೆ ಮೈಬಣ್ಣ ಕಳೆಯು ಚಿಲ್ಲಿಕೆಯು ಕಾಮನ ಪೋಲ್ಡುದು | 
ನಳರಾಯನಲ್ಲೀಗುಣಗಳ ಕೇಳಿ ದಮಯಂತಿ ಮರುಳಾಗಿ ಮನಸಿಟ್ಟಳಾತನಲ್ಲೆ ॥1೨॥1 
ಸತ್ಯ ಪ್ರತಿಜ್ಞೆ ಮೀರುವನಲ್ಲ ನಳರಾಯ ಕೊಟ್ಟ ಭಾಷೆಗಳ ತಪ್ಪುವನಲ್ಲವೋ । ಅತ್ಯಂತ 
ಹರುಷದಿಂದಾಗ ತಾ ಭೀಮೇಶಕೃಷ್ಣನ್ನ ಭಜಿಸಿ ಭಕ್ತಿಯಲಿದ್ದನು ॥॥೩। 


ವಚನ-೬ 

ಅವನಿಯೊಳಗೊಬ್ಬ ವಿದರ್ಭದೇಶಾಧಿಪತಿ ಭುವನದೊಳು ಭೀಮರಾಯನೆಂದು 
ಹೆಸರಾದ | ದಮನೆಂಬೊ ಖುಷಿಯ ವರದಿಂದ ಮೂರು ಗಂಡುತನಯರ್ದುಟ್ಟಲು 
ದಮನ ಹೆಸರೆಂದು ಕರೆಯುತ್ತ ಪಡೆದನಾಗ ।॥ ದಮಯಂತಿ ಎಂಬುವ ಮಗಳ ಎರಡು 
ಪಾದಗಳು ಎಳೆ ಮಾವಿನಾ ತಳಿಲಂತೆ | ನಡೆದರಾಗಜ ನೋಡಿ ನನಗೆ ಮಿಗಿಲೆಂಬುವುದು 
ನಡುವ ನೋಡುತ ಸಿಂಹ ನಾಚಿ ಬೆರಗಾಗುವುದು ॥। ಕಡಗಬಳೆಕರ ಬಾಳೆದಿಂಡಿನಂ(ತೆ) 
ತೋರುವುದು ಜಡೆಯ ನೋಡುತ ಸರ್ಪ ಮಡುವ ಸೇರ್ಪುದು ಪೋಗಿ |! ಉಡುರಾಜ 
ನೋಡ ಮುಖಕಾಂತಿಗೆ ಕಪ್ಪಾದ ಬಿಳಿ ಮತ್ತು ಪುಟ್ಟ ಕರಡಿಗೆಯಂಥ ಬಾಯಿಂದ ॥ 
ನುಡಿದ ಮಾತಿಗೆ ಮರುಳುಗೊಂಡುವಾ ಗಿಳಿಹಿಂಡು ಒಡೆದು ದಾಳಿಂಬ್ರ ಬಾಯ್ದ್ಬಿಡಲು 
ದಂತಕೆ ಹವಳ । ಕುಡಿಯೆಂತ ತುಟಿಕೆಂಪು ಕದಪು ಕನ್ನಡಿಯಂತೆ ಮುಡಿಯ 
ಸಂಪಿಗೆತೆನೆಯು ಮೂಗುಮಾಟಕೆ ಬಾಡೆ ॥ ಕಡೆಗಣ್ಣುಕಮಲದೆಸಳಂತೆ ತಿದ್ದಿದ ಹುಬ್ಬು 
ಕಡಲಂತೆ ಗುಣಕೊಂದು ಕಡಿಮ್ಮ್ಮಿಲ್ಲುದ್ದಾಗಿರಲು । ಕಡುಮುದ್ದು ಕಾಮನ್ನಲ್ಲಭೆಗೆಸಮ 
ಚೆಲ್ಲಿಕೆಯು ಸಡಗರದ ಶುಭ ಲಕ್ಷಣವ ಕೇಳಿ ನಳರಾಯ ॥। ಮಡದ್ಯಾಗಲೆನುತ ಮನಸಿಟ್ಟು 
ದಮಯಂತಿರಲಿ । ಬಿಡದೆ ಭೀಮೇಶಕೃಷ್ಣನ ಬೇಡಿಕೊಳ್ಳುತ್ತಿದ್ದವು ॥ 


-56- ಭಜನಮಾಲಾ 
ನಳಚರಿತ್ರೆ ಹಾಡು 
ಧ್ವನಿ-೧ 
ಉಮೆಯ ಸುತನ ಚರಣಕಮಲಕೆ ನಮಿಸಿ ಪೇಳುವೆ ನಾನು ಹರುಷದಿ | ರಮೆಯ 
ರಮಣನ ಕರುಣದಿಂದಲಿ ನಳನ ಕಥೆಗಳನು ॥೧॥ ಕಂತುಪಿತನ ಕರುಣದಲಿ 
ದಮಯಂತಿ ಬಂದಾಪತ್ತು ಕಳೆದು । ಸಂತೋಷದಿ ಸಾಮ್ರಾಜ್ಯವಾಳಿದ ಕಥೆಯ 


ಪೇಳುವೆನು ॥೨। ಸತ್ಯವಂತನೆಂಬೊನಳ ತಾ ಪೃಥಿವಿಪತಿ ರಾಜಾಧಿರಾಜನು । ಭೃತ್ಯನಾಗಿ 
ಭೀಮೇಶಕೃಷ್ಣಗೆ ಭಕ್ತನೆನಿಸುವನು ।೩॥ 


ವಚನ-೨ 
ಬಲವಂತನಾದ ನಳರಾಯನಾಖ್ಯಾನದಲಿ । ಕಲಿಬಾಧೆಯಿಂದ ಕಡೆಗಾಗುವರು 
ಜನರೆಲ್ಲ | ಬಲರಾಮನನುಜನನುಗ್ರ(ಹ) ದಿಂದೀಕಥೆಯ । ಸುಲಭದಿಂದ 
ಕೇಳುವರು ಸಜ್ಜನರು ॥ 


ಧ್ವನಿ-೩ 

ಹಸ್ತಿನಾವತಿಯ ಪಟ್ಟಣದಿ ಪಾಂಡವರು ಲೆತ್ತ ಜೂಜುಗಳಾಡುತ । ಕೆಟ್ಟ ಕೌರವಗೆ 
ಸೋತೆಲ್ಲ ರಾಜ್ಯಗಳನು ಬಿಟ್ಟಡವಿಗೆ ಪೋದರು ॥೧।। ವನಜಾಕ್ಷಿ ದ್ರೌಪದಿಯನು 
ಕೂಡಿಧರ್ಮ ವನವಾಸದಲ್ಲಿರಲು । ಘನಮಹಿಮನು ಬೃಹದಶ್ವನೆಂಬುವ ಮುನಿ ವನಕಾಗ 
ನಡೆತಂದನು ॥1೨॥ ಬಂದ ಮುನಿಗೆ ವಂದಿಸುತ ಧರ್ಮರಾಯ ಆನಂದದಿಂದಲಿ 
ಪೂಜಿಸಿ | ಬಂದ್ದನವಾಸದಾರ್ತೆಗಳ ಹೇಳುತಲಾಗ ಮುಂದೇನುಗತಿ ಎಂದನು ॥೩। 
ಖಳದುಶ್ಕಾಸ(ನ)ನು ಎಳೆದು ದ್ರೌಪದಿಯ ದುರುಳರ ಸಭೆಯೊಳಗೆ । ಸೆಳೆದನು 
ಉಟ್ಟ ಸೀರೆಗಳ ಎಂದೆನುತಲಿ ಬಳಲುತೇಳಿಕೊಂಡ ॥೪।। ಸಣ್ಣಮಲ್ಲಿಗೆ ಪೋಲುವಂಥ 
ದ್ರೌಪದಿಯ ಅರಣ್ಯವಾಸಗಳ ನೋಡಿ । ಇನ್ನೀಸಂತಾಪಸ್ಥೆರಿಸಲಾರೆನೆಂತೆಂದು ಕಣ್ಣಲುದಕ 
ತಂದನು ॥1೫! ಪಟ್ಟದರಸಿ ಅನುಜರ ಸಹಿತಾಗಿ ಶ್ರೀಕೃಷ್ಣನನುಗ್ರಹದಿಂದ । ಸತ್ಯಧರ್ಮವ 
ನಡೆಸುತಲಿದ್ದರಾಜಗೆ ಮತ್ತೆಲ್ಲಿವನವಾಸವು ॥॥೬। ಪೃಥಿವಿನಾಳುವ ನಳರಾಯನೆಂಬಾತನು 


ಸತಿಸುತರನು ಅಗಲಿ । ಅತಿದುಃಖದಿಂದ ಭೀಮೇಶಕೃಷ್ಣನ ಪಾದ ಗತಿಯೆಂದು 
ತಿರುಗಿದನು ॥॥೭॥॥ 


ಭಜನಮಾಲಾ -37- 


ವಚನ-೪ 
ದಾರ ಮಗನಾತ ನಳರಾಯನೆಂಬುವ ಶ್ರೇಷ್ಠ। ಘೋರ ಅರಣ್ಯವಾಸ್ಯಾಕೆ ಬಂದಿತು 
ಕಷ್ಟ!! ಕೇಳಿ ಸಂತಾಪವಾಗುವುದೆನ್ನ ಮನಕೆನಲು । ಹೇಳುವೆನು ನಳನ ಕಥೆ ಕೇಳೆಂದನಾ 
ಮುನಿಪನು ॥ 


ಧ್ವನಿ-೫ 

ಸಾಕು ಸಂತಾಪ ಮನಸ್ವ್ವಾಕುಲವಾಗಿದೆ ನೀ ಕೇಳಿ ನಿಶ್ಚಿಂತನಾಗೋ ರಾಜ ॥॥ಪ॥ 
ವಸುಧೆಪಾಲನೆ ಕೇಳೊ ನಿಷಧದೇಶಾಧಿಪತಿ ಕುಶಲದಿಂದಿದ್ದನಾ ವೀರಸೇನ । ಹೆಸರಾದ 
ಮಗನು ನಳರಾಯನೆಂಬಾತನು ದೆಸೆವಂತನಾದ ಭೂಲೋಕದೊಳಗೆ ॥೧॥ ಗುಣದಲ್ಲಿ 
ಗಂಭೀರ ಮಣಿಯಂತೆ ಮೈಬಣ್ಣ ಕಳೆಯು ಚಿಲ್ಲಿಕೆಯು ಕಾಮನ ಪೋಲ್ಡುದು । 
ನಳರಾಯನಲ್ಲೀಗುಣಗಳ ಕೇಳಿ ದಮಯಂತಿ ಮರುಳಾಗಿ ಮನಸಿಟ್ಟಳಾತನಲ್ಲೆ ॥॥೨॥॥ 
ಸತ್ಯ ಪ್ರತಿಜ್ಞೆ ಮೀರುವನಲ್ಲ ನಳರಾಯ ಕೊಟ್ಟ ಭಾಷೆಗಳ ತಪ್ಪುವನಲ್ಲವೋ । ಅತ್ಯಂತ 
ಹರುಷದಿಂದಾಗ ತಾ ಭೀಮೇಶಕೃಷ್ಣನ್ನ ಭಜಿಸಿ ಭಕ್ತಿಯಲಿದ್ದನು ॥೩। 


ವಚನ-೬ 

ಅವನಿಯೊಳಗೊಬ್ಬ ವಿದರ್ಭದೇಶಾಧಿಪತಿ ಭುವನದೊಳು ಭೀಮರಾಯನೆಂದು 
ಹೆಸರಾದ । ದಮನೆಂಬೊ ಯಷಿಯ ವರದಿಂದ ಮೂರು ಗಂಡುತನಯರ್ದುಟ್ಟಲು 
ದಮನ ಹೆಸರೆಂದು ಕರೆಯುತ್ತ ಪಡೆದನಾಗ | ದಮಯಂತಿ ಎಂಬುವ ಮಗಳ ಎರಡು 
ಪಾದಗಳು ಎಳೆ ಮಾವಿನಾ ತಳಿಲಂತೆ | ನಡೆದರಾಗಜ ನೋಡಿ ನನಗೆ ಮಿಗಿಲೆಂಬುವುದು 
ನಡುವ ನೋಡುತ ಸಿಂಹ ನಾಚಿ ಬೆರಗಾಗುವುದು ॥ ಕಡಗಬಳೆಕರ ಬಾಳೆದಿಂಡಿನಂ(ತೆ) 
ತೋರುವುದು ಜಡೆಯ ನೋಡುತ ಸರ್ಪ ಮಡುವ ಸೇರ್ಪುದು ಪೋಗಿ । ಉಡುರಾಜ 
ನೋಡ ಮುಖಕಾಂತಿಗೆ ಕಪ್ಪಾದ ಬಿಳಿ ಮತ್ತು ಪುಟ್ಟ ಕರಡಿಗೆಯಂಥ ಬಾಯಿಂದ ॥ 
ನುಡಿದ ಮಾತಿಗೆ ಮರುಳುಗೊಂಡುವಾ ಗಿಳಿಹಿಂಡು ಒಡೆದು ದಾಳಿಂಬ್ರ ಬಾಯ್ಬಿಡಲು 
ದಂತಕೆ ಹವಳ । ಕುಡಿಯೆಂತ ತುಟಿಕೆಂಪು ಕದಪು ಕನ್ನಡಿಯಂತೆ ಮುಡಿಯ : 
ಸಂಪಿಗೆತೆನೆಯು ಮೂಗುಮಾಟಕೆ ಬಾಡೆ ॥ ಕಡೆಗಣ್ಣುಕಮಲದೆಸಳಂತೆ ತಿದ್ದಿದ ಹುಬ್ಬು 
ಕಡಲಂತೆ ಗುಣಕೊಂದು ಕಡಿಮ್ಮಿಲ್ಲುದ್ದಾಗಿರಲು । ಕಡುಮುದ್ದು ಕಾಮನ್ನಲ್ಲಭೆಗೆಸಮ 
ಚೆಲ್ವಿಕೆಯು ಸಡಗರದ ಶುಭ ಲಕ್ಷಣವ ಕೇಳಿ ನಳರಾಯ ॥ ಮಡದ್ಯಾಗಲೆನುತ ಮನಸಿಟ್ಟು 
ದಮಯಂತಿರಲಿ । ಬಿಡದೆ ಭೀಮೇಶಕೃಷ್ಣನ ಬೇಡಿಕೊಳುತ್ತಿದ್ದನು ॥ 


-58- ಭಜನಮಾಲಾ 


ಧನಿ-೭ 

ಒಂದು ದಿನದಿ ಬ್ಯಾಟೆಗೆನುತ ಬ. ರಾಜನು । ಕಂಡ ರಾಜಹಂಸಪಕ್ಷಿ ಬರುವೊ 
ಭರವನು ॥(೧॥ ತುಂಡು ತುಂಡಾಗಿ ಚಂದ್ರಮನಂಬರದಿಂದಲಿ । ಬಂದು ಭೂಮಿಯಲ್ಲಿ 
ಬಿದ್ದನೋ ಏನೆಂದು ನೋಡಿದ ॥೨॥ ಸಾಲು ಸಾಲು ಚಂದ್ರಮನಂತ್ಲಿಶಾಲವಾಗಿರೆ । 
ಹಾಲು ನೊರೆಯಂತಿದ್ದ ಪಕ್ಕ ಹರವಿಕೊಂಡಿದೆ ೩ ಸಂಪಿಗೆಯ ವನದ ಮಧ್ಯ 
ತಂಪಿನಿಂದಲಿ । ಗುಂಪು ಗುಂಪಾಗಾಡೋಪಕ್ಲಿ ಸಂಪು ನೋಡಿದ ॥೪।। ದೊರೆಯು 
ಕರದಿಂದ್ದಿಡಿಯಲ್ಲೋದ ಸರ್ವಪಕ್ಷಿಯು। ಭರದಿಂದ್ದಾರಲು ಹಿರಿಯದೊಂದ್ಕೆ ಪಸರೆಯು 
ಸಿಕ್ಕಿತು ॥೫॥ ಬಿಡುಬಿಡೆನ್ನ ಹಿಡಿದು ಹೀಗೆ ತಡೆವೋದ್ಯಾತಕೋ । ಒಡೆಯ 
ನಿನಗೊಂದ್ವಾರ್ತೆ ಹೇಳುವೆ ಸಡಗರ ಸುದ್ದಿ॥॥೬।। ಎಂಥ ರೂಪವಂತೋ ದಮಯಂತಿಗೆ 
ನೀನು । ಕಾಂತನಾಗುವಂತೆ ನಾ ಮಾಡುವೆನು ಮತೀಗ ॥೭॥ ಹವಳ ಮುತ್ತು 
ಕೂಡಿಸಿದಂತವಳಿಗೆ ನಿನಗೆ । ಬಿಳಿಯೆಲೆ ಅಡಕೆ ಸುಣ್ಣದಂತೆ ಸೊಗಸು ಕಾಂಬೋದು 
1೮॥। ಎನ್ನ ಮಾತು ಕೇಳೊ ರಾಜ ಮನ್ನಿಸಿ ಬ್ಯಾಗ । ನಿನ್ನಗೊಂದುಪಕಾರ ಮಾಡುವೆನು 
ಮತ್ತೀಗ ।(೯।। ಅಂದ ಮಾತು ಕೇಳಿ ಬಿಟ್ಟಆನಂದದಿ ರಾಜ । ಮುಂದೆ ಭೀಮೇಶಕೃಷ್ಣ 
ಗತಿಯೆಂದು ಹಾರಿತು ॥೧೦॥ 


ವಚನ-೮ 

ಕುಸುಮಲೋಚನೆ ಕುಸುಮಕೆನುತ ಬರುತಿರಲಾಗ । ಶಶಿವರ್ಣಪಕ್ಸಿ 
ಶಾವಂತಿಗೆವನದೊಳಗೆ ॥। ಪಸರಿಸುತ ರೆಕ್ಕೆ ಪರಮರ್ಥಿಲ್ಲಾರಾಡುತಿರೆ । ಹೊಸ ಹಂಸ 
ನೋಡಿ ಬೆರಗಾಗುತಲಿ ದಮಯಂತಿ 11 ನಸುನಗುತಲ್ಲಿಡಿದು if 
ಕೊಸರಿಕೊಂಡ್ಲೋಗುವುದು ಕುಶಲಮಾಡಲಿ ಕರೆಯೆ ಬಂದು ಕೈ ಸೇರುವುದು । ಹತನಾದ 
ಮುದ್ದು ಮುಖ ನೋಡಿ ಮಾತಾಡುವುದು ॥ ವಸುಧೆ ಮ್ಯಾಲೇನ್ಪರ್ಶಮಾನ 
ಹೇಳನುತಿರಲು । ಶಶಿವದನೆ ನಿನ್ನ ನವಯೌವನಕೆ ತಕ್ಕಂಥ ॥। ದೆಸೆವಂತನಾದ 
ನಳರಾಯನೆಂಬುವ ದೊರೆಯು । ಪುರುಷನಾದರೆ ನಿನ್ನ ಪುಣ್ಯಕ್ಕೆಸರಿಯಿಲ್ಲಟ!। ಮೊಸರು 
ತಂದ್ಲಾಲಿಗ್ಗೆಬ್ಲಿಟ್ಟಂತೆ ಕೂಡುವುದು । ಮಿಸುಣಿಮಾಣಿಕ್ಯ ಮುತ್ತು ಬೆರಸಿದಂತೆ 
ತೋರುವುದು ॥ ಅರಸನರಸಿಯು ಆಗಿ ಸರಸುಖಬಡುವಾಗ್ಗೆ | ನೆನಸಿಕೊಂಬುವಿ ಎನ್ನ 
ಮಾತು ಮರೆಯದೆ ನೀನು ಮನಸು ಬಂದರೆ ಮಾಡಿಕೊಂಡು ಮಕ್ಕಳ ಪಡೆದು ॥ 


ಬಿಸಜಾಕ್ಷಿನೀನು ಭೀಮೇಶಕೃಷ್ಣನ ದಯದಿ | ಹರುಷದಿಂದಲಿ ಬಾಳು ನಳನ್ಹಾರ್ತೆಗಳನು 
ಕೇಳು ॥ 


ಭಜನಮಾಲಾ -59- 


ಧನಿ೯ 
ಅಮ್ಮ ಕೇಳಿದ್ದಾರ್ತೆಯ ನಮ್ಮ ರಾಜನ ಕೀರ್ತಿಯ । ಮನ್ಮಥನ ರೂಪ ಲಾವಣ್ಯ 
ಸುಂದರಮೂರ್ತಿಯ ॥ಪ।। ಸಜ್ಜನ ಶಿರೋಮಣಿ ಸರ್ವಾಂಗ ವಜ್ರದ ಖಣಿ । 
ಸಾಮ್ರಾಜ್ಯಧಾರುಣೀಧಣಿ ನೀನಾಗೆ ಪಟ್ಟದ ರಾಣಿ ॥1೧॥ ತ್ಯಾಗದಲ್ಲಿ ಕರ್ಣನು 
ಭೋಗಕಾಮರೇಂದ್ರನು । ಸಾಗರಕ್ಕೆ ಸರಿಯುಗುಣ ಸತ್ಯದಲಿ ಧರ್ಮರಾಯನು ॥೨॥ 
ಭೀಮರಾಯಗೆ ಹೇಳಿಕೋ ಭೀಮೇಶಕೃಷ್ಣಗೆ ಬೇಡಿಕೋ । ಆ ನಳನ್ನ ಮಾಡಿಕೋ 
ಅನಂತಸುಖವು ನೋಡಿಕೋ ॥।೩॥ 


ವಚನ-೧೦ 
ಪಕ್ಕಿಮಾತನು ಕೇಳಾಪೇಕ್ಟೆ ಹುಟ್ಟಿತು ಮನಕೆ ಇಕ್ಬ್ಟುಚಾಪನ ಶರದಿಂದ ಮೋಹಿತಳಾಗಿ 
| ಲಕ್ಷ್ಮೀವಲ್ಲಭ ಹರಿಯ ಸಾಕ್ಷಿಯಿಂದ್ಹೇಳುವೆನು ಸಾಕ್ಟಾನ್‌ಪತಿಯು ನಳನೆಂದು 
ನೇಮಿಸಿಕೊಂಡೆ ।। ಅಕ್ಷದಿಂದಿನ್ನೊಬ್ಬ ಪತಿಯ ನೋಡುವಳಲ್ಲರಕ್ಷಿಸೀಗೆನ್ನ ಸ್ವಯಂವರಕೆ 
ಬರಹೇಳೆನಲು । ಆ ಕ್ಷಣದಲ್ಲೋಗಿ ನಳರಾಯಗ್ದಾರ್ತೆಯ ತಿಳಿಸಿ ತಕ್ಷಣದಲ್ಹ್ವಾಂತರಿಕ್ಷಕ್ಕೆ 


ನಡೆದಿತಾಗ ॥ 


ಧ್ವನಿ-ಂ೧ 
ನಳನ ವಾರ್ತೆಗಳ ಕೇಳುವ ತನ್ನ ಮನದಲ್ಲಿ ಅಳಲುತ ಬಳಲುತಲಿ ಸೆಳೆಮಂಚದಲ್ಲಿ 
ಮಲಗಿ ಮೋಹನಾಂಗಿ ತಾ ಕಳೆಗುಂದಿ ಮುಖಪದ್ಧವು Tell ಅನ್ನಪಾನಗಳ ಒಲ್ಲಳು 
ತನ್ನ ದೇಹಕ್ಕೆ ಬಣ್ಣದ್ದಸ್ತವನುಡದೆ ಸುಣ್ಣ ಬಿಳಿಯೆಲೆ ಅಡಕೆ ತಾಂಬೂಲವ ಕಣ್ಣಲಿ 
ನೋಡದಂತೆ ॥1೨॥ ಮರುಗ ಮಲ್ಲಿಗೆ ಜಾಜಿ ಸಂಪಿಗೆ ಸರವನು ತುರುವಿಗೆ 
ಮುಡಿಯದಂತೆ ಸರಿಗೆಳತಿಯರನು ಕರೆದು ಮಾತಾಡದೆ ಮರುಗುತ ಸೊರಗಿದಳು 
112.1 ಮುತ್ತು ಮಾಣಿಕ್ಯ ಚಿನ್ನಸರ ಪದಕ ನವರತ್ನದಾಭರಣಗಳ ಬಿಚ್ಚಿಬಿಪ್ಪ (ಸುಟ)ಳು 
ಜಡೆ ಬಂಗಾರ ರಾಗಟೆ ಹಚ್ಚದೆ ಶ್ರೀಗಂಧವ ॥೪॥। ಕಾಮ ಮೋಹಗಳಿಂದ ಪರವಶವಾಗಿದೆ 
ಸಾಮಜಗಮನೆ ತಾನು ಭೀಮೇಶಕೃಷ್ಣನ ದಯದಿಂದ ನಳದೊರೆ ತೋರಿಸೀಗೆಂದೆನುತ . 
HSI 
ವಚನ-೧೨ 


ಬಂದು ದೂತಿಯರೇಛೆ ಭೀಮರಾಯಗೆ ನಿನ್ನ ನಂದನೆಯ ಮನಸು 
ನಳಿನಾಯನಲ್ಲೊಂದಿಹುದು । ಕಂದಿಕುಂದಿದಳೆನುತ ಕೇಳುತಾಕ್ಷಣದಲ್ಲಿಬಂದು ಬಿಗಿದಪ್ಪಿ 


-60- ಭಜನಮಾಲಾ 


ತೊಡೆಯಲ್ಲಿಟ್ಟು ಮುದ್ದಿಸುತ ॥॥ ಮುಂಗುರುಳು ತಿದ್ದಿ ಮುಖ ಬೆವರುಗಳನ್ನೊರೆಸುತ್ತ 
ಸಂದೇಹ ಬ್ಯಾಡ ಸ್ವಯಂವರವ ಮಾಡುವೆ ಮನಕ್ಕೆ । ಬಂದ ರಾಯರಿಗೊಲಿದು 
ವನಮಾಲೆ ಹಾಕೆನುತ ಆನಂದಬಡಿಸಿದ ಮಗಳನು ॥ 


ಧನಿ-೧೩ 

ತಿಳಿಸಿದ ಸ್ವಯಂವರವ ರಾಯರಿಗೆಲ್ಲ ಕಳಿಸಿ ಪತ್ರಿಕವ ॥॥ಪ।॥॥ ಊರು ಶೃಂಗರಿಸುತ 
ಉತ್ತಮಗಂಧ ತಳಿರುತೋರಣ ಕಟ್ಟುತ ಬೀದಿ ಬೀದಿಗೆ ಬಿಡಾರ ಮಂಟಪ 
ಮಧ್ಯಹಾದಿಗ್ಬಂದರ ಹಾಕಿ ಹಲವು ಕನ್ನಡಿನಿಟ್ಟು ಬಾರಿ ಬಾರಿಗೆ । ನೂರು ಸಾವಿರ ಭೇರಿ 
ಬಡಿಸಿ ಭೀಮರಾಯ ಮಾದುವನು ತಾ ಮಗಳಸ್ವಯಂವರ ನೋಡಲು ಜನ 
ಬರಬೇಕೆಂದು ॥೧॥ ದೊರೆ ನಡೆಸಿದ ಕಾರ್ಯವ ನಾರದರಿಂದ ಸುರದೇವತೆಗಳು 
ಕೇಳಿ ನರಲೋಕದೊಳಗೆ ನಮ್ಮಂಥ ಪುರುಷರಿಲ್ಲ ದೊರೆ ಭೀಮರಾಯಗೆ 
ಅಳಿಯನಾಗುವೆನೆಂದು । ಇಂದ್ರನು ಯಮನು ವರುಣನು ಕುಬೇರ ಅಗ್ನಿ 
ಕೂಡಿಕೊಂಡು ಬರುವ ಮಾರ್ಗದಿ ಕಂಡು ನಳನ ನಾಮ ಕೇಳಿಕೊಂಡಾಗ ॥1೨1। ಶ್ರೇಷ್ಠ 
ರಾಜನೆ ನೀ ನಮ್ಮ ಮನಸಿನ ಅಭೀಷ್ಟವ ಗೆಲಿಸೆಂದರು ಎತ್ತರಾಗಲಿ ಉತ್ತಮರೆ ನಿಮ್ಮ 
ಕಾರ್ಯವಗತ್ಯ ಮಾಡುವೆನೆಂದರಿಗ್ಗ್ಲಚನವ ಕೊಟ್ಟ | ಇವತ್ತು ನೀನು ಪೋಗಿ 
ಇಂದ್ರಾದಿಗಳು ಬಂದರೆನುತ ಹೇಳಿ ಮಿತ್ರೆದಮಯಂತಿ ನಿಮ್ಮಪತ್ನಿಯಾಗುವಂತೆ ಮಾಡು 
11೩11 ಅಂದ ಮಾತನು ಕೇಳುತ ರಾಜನು ಭಾಳ ಸಂದೇಹದಲಿ ನುಡಿದ 
ಮಂದಗಮನೆಯಲ್ಲಿಮನಸಿಟ್ಟುನಾನೀಗ ಬಂದೆನೀ ಕಾರ್ಯಕ್ಟೀಗೆಂದು ನುಡಿದನಾಗ 
| ಮುಂದೆ ಮಾತುಕೊಟ್ಟು ನಮಗೆ ಹಿಂದೆ ತಪ್ಪಿದರೆ ವಚನ ಬಂದೀತಪಕೀರ್ತಿ 
ಎನ್ನಲ್ಲೌದೆಂದು ತಿಳಿದನು ತನ್ನ ಮನದಿ ॥।೪॥। ಸಂತೋಷದಲಿ ಬಂದನು ರಾಜನು 
ದಮಯಂತಿಯಿದ್ದರಮನೆಗೆ ನಿಂತು ನೋಡುತ ಕರ ಮುಗಿದು ವಂದಿಸುತಿರೆ 
ಅಂತರಂಗದ ಮಾತಭ್ಯಂತರಿಲ್ಲದೆ ಹೇಳಿ । ಇಂಥ ಇಂದ್ರಾದಿಗಳು ನಿನ್ನಕಾಂತರಾಗುವಂತೆ 
ಮಾಡಿಕೋ ಕಂತುಪಿತ ಭೀಮೇಶಕೃಷ್ಣನು ಕರುಣದಿಂದೀಗೊಲಿವ ನಿಮಗೆ ।೫॥ 


ವಚನ-೧೪ 
ನುಡಿದ ನುಡಿ ಕೇಳುತಲಿ ಕಡುಕೋಪದಿಂದಾಗ ಮುಡಿ ಬಾಗಿ ಮುಂದೆ 


ಮೂಧ್ದೆಜ್ಜೆದಕ್ಕುತ ಬಂದು । ಕಡೆಗಣ್ಣಲಿಂದ ಕಾಂತನ ಮುಖವ ನೋಡುತಲಿ ನುಡಿದಳು 
ವಿನಯದ ಮಾತು ನಾಗವೇಣಿ ಹರುಷದಿ ॥ 


ಭಜನಮಾಲಾ -61- 


ಧ್ವನಿ-೧೫ 

ದಾವ ದೇಶ ಬಂದ ಕಾರ್ಯವೇನು ನಿಮ್ಮನಾಮವ ಕೇಳರಿಯೆ | ಮೋರೆ ನೋಡಲು 
ಸುಂದರ ಚೆಲ್ವಿಕೆಯು ತೋರೆ ಮಾರನ್ನ ಸರಿಯೆ ।॥೧॥ ಸಾರ್ಯದಿ ಬರದಿರು ಸಾರಸಮುಖಿ 
ನೀ ದೂರ ಹಿಂದಕೆ ಸರಿಯೆ । ವಾರಿಜಾಕ್ಸಿ ವೈಯಾರಿ ಕೇಳು ನಾ ನಳರಾಯನೆಂಬೊ 
ದೊರೆಯೇ 11೨11 ಕಾಂತರಾದರೇಕಾಂತದೊಳೇನಿದು ನಿಂತು ಮಾತಾಡುವುದು । 
ಸಂತೋಷದಲಿ ಜಂತದ್ದಖಿಗೆ ಮಂಚದಲ್ಲಿ ಕುಳ್ಳಿರಬಹುದು ॥೩। ಹರಿಣಾಕ್ಜಿಯೆ ಕೇಳು 
ಸುರದೇವತೆಗಳು ಹೊರಗೆ ಬಂದಿಹರಿನ್ನು | ಪರಮಧನ್ಯಳೆಂದೆನಿಸುವಿ ನೀನು ಕರೆದು 
ಕೂಡವರನ್ನು ೪1 ಪಕ್ಷಿರಾಜ ನಿಮಗೇಳಿದ ಮಾತು ಲಕ್ಷಿಗೆ (ಕ್ಲ್ಯಕ್ಳೆ ಬರದೇನೊ 
| ಸಾಕ್ಟಾತಪತಿ ನೀವೆಂದು ನಂಬಿದೆನಪೇಕ್ಲೆ ಹುಟ್ಟಿದೇನು ।1೫॥ ಗಜಗಮನೆಯೆ ಕೇಳು 
ಗಜವಾಹನ ಬಂದೊದಗಿ ಮಾರ್ಗದಲ್ಲಿ! ಮೊದಲೆ ಮಾತು ತಕ್ಕೊಂಡನು ನಾ ತಿಳಿಯದಲೆ 
ಮೋಸಹೋದೆ ॥॥೬॥॥ ಯಾತರ ಮಾತಿದು ಏನುಸೋಜಿಗ ಪ್ರಖ್ಯಾತಪುರುಷ ನಿಮಗೆ 
| ಪ್ರೀತಿಯಿಂದಲಿ ಕೊರಳಿಗೆ ನಾ ಪಾರಿಜಾತ ಮಾಲ್ಡ್ಯಾಕುವೆನು ॥೭।। ಇಂದುವದನೆ 
ನಿನ್ನಿಂದಕೀರ್ತಿ ಹೊಂದಲಾರೆ ನಾನು । ಬಂದದ್ದಿಲ್ಲಿಗೆ ಭಾಳಪರಾಧ ಈ ಬಂಧನಕ್ಕೊಳಗಾದೆ 
11೮1! ಮನಬಂದವರಿಗೆ ಮಾಲೆ ಹಾಕುವೆ ನಾ ನಿಮಗಿಲ್ಲಕೀರ್ತಿ ಬಹು । ಜನರೊಳಗೆ 
ಬಂದೀತು ನಿಮಗೆ ಬಹುಮಾನವು ಕೀರ್ತಿ ॥£॥। ಒಲ್ಲೆ ನಾನು ಶಚಿವಲ್ಲಭ ನಿನಗೆ 
ನಲ್ಲನಾಗಲಿ ಇಂದ್ರ | ಬಲ್ಲಷ್ನೇಳುವೆ ಭಾಳ ಮೂರ್ಬ್ಯತನ ಮಾಡೊದೇನು ಚೆಂದ 
11೧೦।। ಸ್ವಯಂವರ ಕಾಲಿಕೆ ಸರಿಬಂದವರಿಗೆ ಒಲಿವುದೆ ನಮಗಿಷ್ಟ । 
ಪರಮಧನ್ಯರೆಂದೆನಿಸಿರಿ ನಿಮಗೆ ಒಲಿವ ಭೀಮೇಶಕೃಷ್ಣ ॥೧೧॥1 


ವಚನ-೧೬ 
ಅಂದ ಮಾತನು ಕೇಳಾನಂದದಿಂದಲಿ ನಗುತ । ಬಂದು ಇಂದ್ರಾದಿಗಳಿಗ್ಗಂದಿಸುತ 
ಕರಮುಗಿದು ॥। ಮಂದಗಮನೆಯ ಮನಸು ಬಾರದು ನಿಮ್ಮಲ್ಲಿ! ಹೊಂದಿಕೊಂಬುವುದು 
ನಿಜವೆಂಂದು ಪೇಳುವಳೆನಗೆ ॥॥ ಮುಂದಿನುಪಾಯ ಚಿಂತಿಸಬಹುದು ನೀವೆನಲು । 
ಅಂದ ಮಾತಿಗೆ ಕೋಪದಿಂದಿಂದ್ರ ನುಡಿದನಾಗ ॥ | 


ಧ್ವನಿ-೧೭ 


ಏನಿದು ಛಲವೊ ಮಾನಿನಿ ರನ್ನೆಗೆ ಏನಿದು ಛಲವೋ । ಮಾನವಿಲ್ಲದೆ ನುಡಿದಳೋ 
ಮೊಹನೆ ಏನಿದು ಛಲವೋ ॥ಪ॥। ಸುರಪತಿಗಳಿಗಿಂತ ನರಪತಿ ಅಧಿಕನೆ । ಗರುವ 
ಹೆಸ 


-62- ಭಜನಮಾಲಾ 


ಮುರಿದು ನಾನು ಬರುವೆನೀಕ್ಷಣದಿ ॥॥೧॥ ಲಗ್ಗಕಾಲಕ್ಕೆ ಹೋಗಿ ವಿಘ್ನ ಮಾಡುವೆನೆಂದು 
| ಸರ್ಗಾಧಿಪತಿಯು ಭಾಳಾಗ್ರ(ಹ)ದಿನುಡಿದ ॥೨। ಭೀಮೇಶಕೃಷ್ಣ(ನ) ದಯ 
ದಾರಿಗುಂಟಾಗುವುದೋ । ಭೀಮನಂದನೆಯ ಬಿಂಕ ಮುರಿದು ಬರುವೋಣ ॥1೩॥ 


ವಚನ-೧೮ 
ಹೀಗೆಂದು ನುಡಿಯುತಲಿ ಸಾಗಿಬಂದರು ತಾವು ನಾಗವೇಣಿಯ ಸ್ಥಯಂವರಾಗೋ 
ಮಂಟಪದಲ್ಲಿ। ಬ್ಯಾಗ ನಳರಾಯನಿದ್ದಾಗೆ ರೂಪವಲ್ಲಿಧರಿಸಿ ಹೋಗಿ ತಾವೆಲ್ಲಸಾಲಾಗಿ 
ನಿಂತಿರಲಿಲ್ಲ ಸೋಗಿನ ಗೊಂಬ್ಯಂತೆ ಚಿತ್ರಾಂಗಿ ಬರವೋ ಬಗೆ- 


ಧ್ವನಿ-೧೯ 

ಬಂದಳಿಂದುವದನೆ ಹಂದರದೊಳಗೆ | ಮಂದಗಮನೆಯು ಮಹಾಸುಂದರಾಂಗಿ 
ಪಃ ಉಟ್ಟಪೀತಾಂಬರವು ಪಟ್ಟಿವೊಡ್ಕಾಣವದು ಪುತ್ಥಳಿಸದ ಚಂದ್ರಹಾರ ಪದಕ । 
ಕಟ್ಟಾಣಿ ಸರಿಗೆ ಏಕಾವಳಿಯು ಕೊರಳಲ್ಲಿಕಟ್ಟಿದ್ದಡ್ಡಿಕೆ ಮುತ್ತು ಕಮಲಾಕ್ಷಿಗೆ ॥॥೧।। ದ್ವಾರ್ಯ 
ಕಂಕಣ ಹರಡಿ ಹಸ್ತ ಕಡಗವಿಟ್ಟು ನಾಗಮುರಿಗೆ ವಂಕಿ ಒಲೆವ ಗೊಂಡ್ಯ । ಭಾರಿ 
ಬಾಬೂಬಂದು ಬಂಗಾರದ ಬುಟ್ಟಾದಾರಿ ಕುಪ್ಪಸ ತೊಟ್ಟು ತೋಳಿನಲ್ಲಿ 1೨11 
ಹೆರಳುಬಂಗಾರ ರಾಗಟೆ ಗೊಂಡ್ಯ ಕ್ಯಾದಿಗೆಯು ಅರಳುಮಲ್ಲಿಗೆ ಪಾರಿಜಾತ ಮುಡಿದು 
| ಪರಿಮಳವು ದಿವ್ಯ ಕೇಸರಿ ಗಂಧ ಬುಕ್ಕಿಟ್ಟು ಪಣೆಗೆ ಕಸ್ತೂರಿಕುಂಕುಮ ಹೊಳೆಯುತ 
1೩! ರಭಾಲಕ ಬುಗುಡಿ ಚಂದರ ಬಾಳ್ಯದ ಬೆಳಕು ವಾಲೆ ಸರಪಳಿಯು ಮುತ್ತಿನ 
ಗೊಂಚಲು । ಸಾಲು ಕುಂದಣದಾಣಿಮುತ್ತಿನ ಮುಕುರ್ಯ ಬುಲಾಕು ಬೇಸರಿ 
ಗಲ್ಲದಲ್ಲೊಳೆಯುತ ॥೪।। ಪಿಲ್ಕಕಾಲುಂಗುರವು ಲುಲ್ಲು ರುಳಿ ಪೈಜಣವು 
ಮೆಲ್ಲನೊಂದೊಂದು ಹೆಜ್ಜೆಯನಿಕ್ಕುತ । ಪುಲ್ಲಾಕ ಭೀಮೇಶಕೃಷ್ಣನ್ನ ್ಥರಿಸುತ್ತ ನಲ್ಲನಾಗಲಿ 
ನಳರಾಯನೆಂದು ॥೫। 


ವಚನ-೧೦ 
ಬಂಗಾರಭಾರಕ್ಕೆ ಬಳುಕುತಲಿ ರುಳುಕುತಲಿ ಶೃಂಗಾರ ಸಿರಿವುಳ್ಳಮುಖ ಮುದ್ದು 
ಸುರಿಯುತಲಿ ಮುಂಗಾರಮಿಂಚಿನಂತ್ಥೊಳೆಯುತಲಿ ಪೊಳೆಯುತಲಿ 
ಹೊಂಗ್ಯಾದಿಗೆಯಂತೆ ಮೈಬಣ್ಣ ನಡುಸಣ್ಣಕಂಗಳ ಕಡೆನೋಟ (ಅ) ನಂಗನ್ನ ಸಿರಿಕಾಟ 
| ಅಂಗನೆಯ ಜನರೆಲ್ಲದಂಗಾಗಿ ನೋಡುತಿರೆ ಉಂಗುರದ ಬೆರಳಿಂದ ಮುಂಗುರುಳು 


ಭಜನಮಾಲಾ -63- 


ತಿದ್ದುತಲಿ ಅಂಗುಲಿಯ ತುದಿಯಿಂದ ಕಂಜಮಾಲೆಯ ಹಿಡಿದು ಮಂಗಳಾಂಗನೆ 
ಬಂದಳಂಗಳದ ಮಂಟಪಕ್ಕೆ || 


ಧನಿ-೨೧ 

ಸರಸಿಜಾಕ್ಲಿ ಬಂದಳು ಸರಸ್ವತಿ ಪೂಜಿಸಿ । ಅರಿತುಕೊಳ್ಳದೆ ತನ್ನ ಪತಿಯ ಗುರುತು 
ತಿಳಿಯದೆ ॥೧॥। ಸುರರ ಚರಣಕ್ಕೆರಗಿ ಕರವ ಮುಗಿದು ನಿಂತಳು । ದೊರೆಯ 
ತೋರದಿರಲು ಹಿಂದಿನ ಕಥೆಯ ಹೇಳಿದಳು 11೨॥ ಹಿಂದಕ್ಕೊಬ್ಬ ಅರಸು ಸಿರಿ 
ಯತಿರಾಜನು । ನಂದನೆ ಸುಕನ್ಯಳೆಂಬೊ ಕನ್ನಿಕೆ ಪಡೆದನು ॥॥೩॥॥ ಬೇಟೆನಗುತ ಬಂದದ 
ಚ್ಯವನ ಯಪಷಿಗಳಾಶ್ರಮ । ತೋಟ ಕಂಡು ಊಟಕೆನುತ ಇಳಿದ ರಾಜನು ॥೪॥ ಹಣ್ಣು 
ಹೂವಿಗೆನುತ ಬಂದವಳ್ಗಲ್ಲೀಕದೊಳು । ಹೊನ್ನಿಹುಳದಂತ್ಥೊಳೆವೊ ಕಣ್ಣಿಗೆ 
ಕಂಟಕವೂರಿದಳು ॥1೫1ನೇತ್ರ ಒಡೆದು ರಕ್ತಸುರಿಯೆ ಬಂದಜನರಿಗೆ | ಮೂತ್ರಮಲವು 
ಕಟ್ಟಿ ಹೊಟ್ಟ್ಟುಬ್ಬರಿಸಿ ಬಿದ್ದರು ॥೬।। ಆಶ್ರಮಕ್ಕೆ ಬಂದರೆ ನಮಗೀಶ್ರಮವಾಯಿತು । 
ಭೂಸುರಾಗ್ರಾಣಿಗೇನು ತಪು ನಡೆಸೀರೆಂದರು ॥೭।। ತಪ್ಪು ನೆನ್ನದೆನುತ ಮಗಳು 
ಒಪ್ಪಿಕೊಂಡಳು । ಮತ್ತೆ ತನ್ನ ಪಿತನ ಕರೆದು ನೋಡಿರೆಂದಳು ॥1೮।। ಎನ್ನ ಜನಕೆ 
ಕ್ಷೇಮವಾದರೆ ಇನ್ನು ನಿಮಗೆ । ಸುಕನ್ಯಳನ್ನು ಕೊಟ್ಟು ಧಾರೆಯೆರೆವೆನೆಂದನು ॥£೯॥ 
ಒಡೆದು ಹುತ್ತ ಗಿಡವ ಕಿತ್ತು ನಡುಗೋ ಶಿರದಲ್ಲಿ । ಜಡೆಯ ಕಟ್ಟಿ ನಡುವ ಬಾಗುತ 
ನಡೆದು ಬಂದರು ॥೧೦॥ ಅಸ್ತೀಚರ್ಯ ಬಿಳಿಯ ಕೂದಲು ವ್ಯಾಪ್ತವಾಗಿರೆ । 
ರೆಪ್ಪೆಗ್ಡುಬ್ಬು ಇಳಿದು ಕಣ್ಣು ಮುಚ್ಚಿಕೊಂಡಿರೆ ೧೧ ವದನದಲ್ಲಿ ದಂತವಿಲ್ಲ ಒಣಗಿ 
ದೇಹವು । ಒದಗಿ ಮುಪ್ಪು ಒದರಿಕೊಂಡರು ಕೇಳವು ಕಿವಿಗಳು ॥೧೨॥ ದೊರೆಯೆ 
ನಿನ್ನಮಗಳ ಕರಿ ಸುರಗಿಲೆನಗೆರಿ | ಸರಿಯಾಗ್ವರದಕ್ಷಿಣೆ ಕೊಟ್ಟೆನಗೆ ಧಾರೆಯನೆರಿ ೧೩ 
ಚರಣ ತೊಳೆದು ಕಟ್ಟಿಕೊರಳ ಮಂಗಳಸೂತ್ರದ ಮಗಳ । ಧಾರೆಯೆರೆದುಕೊಟ್ಟು 
ಮನೆಗೆ ನಡೆದನು ।॥೧೪॥। ಭಕ್ತಿಯಿಂದ ಪತಿಯ ಸೇವೆ ಮಾಡುತ್ತಿದ್ದಳು । ಜತ್ತಿಲಿಳಿದು 
ಬಂದರಶ್ವಿನಿ ದೇವತೆಗಳು ॥೧೫॥ ಚಿಕ್ಕವಯಸು ಚೆಲುವ ರೂಪ ಮಾಡಿಕೊಟ್ಟರೆ । ಮತ್ತೆ 
ನೀವು ಬೇಡಿದಿಷ್ಟ ಕೊಡುವೆನೆಂದಳು ॥೧೬। ಯಜ್ಞದಲ್ಲಿ ಭಾಗ ನಮಗೆ ಬರಲುಂಟಾದರೆ 
| ಅನರ್ಫ್ಯವಾದ ರೂಪ ಮಾಡಿಕೊಂಡುವೆವೆಂದರೆ ॥೧೭1 ಮೂರುಮಂದಿ 
ಮಡುವಿನೊಳಗೆ ಮುಣುಗುತಿದ್ದರು । ಬಂಗಾರ ಪ್ರತಿಮೆಯಂಥ ರೂಪ ಆಗಿ ನಿಂತರು 
॥೧೮॥ ವಯಸು ಹದಿನಾರುವರುಷ ಒಂದೇ ಪ್ರಾಯದ ಪುರುಷರನ್ನು ಕಂಡು 


-62- ಭಜನಮಾಲಾ 


ಮುರಿದು ನಾನು ಬರುವೆನೀಕ್ಷಣದಿ ॥೧1 ಲಗ್ಗಕಾಲಕ್ಕೆ ಹೋಗಿ ವಿಘ್ನ ಮಾಡುವೆನೆಂದು 
| ಸ್ಪರ್ಗಾಧಿಪತಿಯು ಭಾಳಾಗ್ರ(ಹ)ದಿನುಡಿದ ॥॥೨॥ ಭೀಮೇಶಕೃಷ್ಣ(ನ) ದಯ 
ದಾರಿಗುಂಟಾಗುವುದೋ । ಭೀಮನಂದನೆಯ ಬಿಂಕ ಮುರಿದು ಬರುವೋಣ ೩1 


ವಚನ-೧೮ 
ಹೀಗೆಂದು ನುಡಿಯುತಲಿ ಸಾಗಿಬಂದರು ತಾವು ನಾಗವೇಣಿಯ ಸ್ಹಯಂವರಾಗೋ 
ಮಂಟಪದಲ್ಲಿ। ಬ್ಯಾಗ ನಳರಾಯನಿದ್ದಾಗೆ ರೂಪವಲ್ಲಿಧರಿಸಿ ಹೋಗಿ ತಾವೆಲ್ಲಸಾಲಾಗಿ 
ನಿಂತಿರಲಿಲ್ಲ ಸೋಗಿನ ಗೊಂಬ್ಯಂತೆ ಚಿತ್ರಾಂಗಿ ಬರವೋ ಬಗೆ- 


ಧನಿ-೧೯ 

ಬಂದಳಿಂದುವದನೆ ಹಂದರದೊಳಗೆ । ಮಂದಗಮನೆಯು ಮಹಾಸುಂದರಾಂಗಿ 
॥ಪ॥ ಉಟ್ಟಪೀತಾಂಬರವು ಪಟ್ಟಿವೊಡ್ಕಾಣವದು ಪುತ್ಥಳಿಸದ ಚಂದ್ರಹಾರ ಪದಕ । 
ಕಟ್ಟಾಣಿ ಸರಿಗೆ ಏಕಾವಳಿಯು ಕೊರಳಲ್ಲಿ ಕಟ್ಟಿದ್ದಡ್ಡಿಕೆ ಮುತ್ತು ಕಮಲಾಕ್ಷಿಗೆ ॥೧।। ದ್ವಾರ್ಯ 
ಕಂಕಣ ಹರಡಿ ಹಸ್ತ ಕಡಗವಿಟ್ಟು ನಾಗಮುರಿಗೆ ವಂಕಿ ಒಲೆವ ಗೊಂಡ್ಯ । ಭಾರಿ 
ಬಾಬೂಬಂದು ಬಂಗಾರದ ಬುಟ್ಟಾದಾರಿ ಕುಪ್ಪಸ ತೊಟ್ಟು ತೋಳಿನಲ್ಲಿ ॥1೨॥1 
ಹೆರಳುಬಂಗಾರ ರಾಗಟೆ ಗೊಂಡ್ಯ ಕ್ಯಾದಿಗೆಯು ಅರಳುಮಲ್ಲಿಗೆ ಪಾರಿಜಾತ ಮುಡಿದು 
| ಪರಿಮಳವು ದಿವ್ಯ ಕೇಸರಿ ಗಂಧ ಬುಕ್ಕಿಟ್ಟು ಪಣೆಗೆ ಕಸ್ತೂರಿಕುಂಕುಮ ಹೊಳೆಯುತ 
ಹ ರಭಾಲಕ ಬುಗುಡಿ ಚಂದರ ಬಾಳ್ಯದ ಬೆಳಕು ವಾಲೆ ಸರಪಳಿಯು ಮುತ್ತಿನ 
ಗೊಂಚಲು । ಸಾಲು ಕುಂದಣದಾಣಿಮುತ್ತಿನ ಮುಕುರ್ಯ ಬುಲಾಕು ಬೇಸರಿ 
ಗಲ್ಲದಲ್ಲೊಳೆಯುತ ॥೪॥। ಪಿಲ್ಯಕಾಲುಂಗುರವು ಲುಲ್ಲು ರುಳಿ ಪೈಜಣವು 
ಮೆಲ್ಲನೊಂದೊಂದು ಹೆಜ್ಜೆಯನಿಕ್ಕುತ । ಪುಲ್ಲಾಕ ಭೀಮೇಶಕೃಷ್ಣನ್ನ ಸ್ಮರಿಸುತ್ತ ನಲ್ಲನಾಗಲಿ 
ನಳರಾಯನೆಂದು 1೫1! 


ವಚನ-೧೦ 
ಬಂಗಾರಭಾರಕ್ಕೆ ಬಳುಕುತಲಿ ರುಳುಕುತಲಿ ಶೃಂಗಾರ ಸಿರಿವುಳ್ಳಮುಖ ಮುದ್ದು 
ಸುರಿಯುತಲಿ ಮುಂಗಾರಮಿಂಚಿನಂತ್ಥೊಳೆಯುತಲಿ ಪೊಳೆಯುತಲಿ 
ಹೊಂಗ್ಯಾದಿಗೆಯಂತೆ ಮೈಬಣ್ಣ ನಡುಸಣ್ಣಕಂಗಳ ಕಡೆನೋಟ (ಅ) ನಂಗನ್ನ ಸಿರಿಕಾಟ 
| ಅಂಗನೆಯ ಜನರೆಲ್ಲದಂಗಾಗಿ ನೋಡುತಿರೆ ಉಂಗುರದ ಬೆರಳಿಂದ ಮುಂಗುರುಳು 


ಭಜನಮಾಲಾ -63- 


ತಿದ್ದುತಲಿ ಅಂಗುಲಿಯ ತುದಿಯಿಂದ ಕಂಜಮಾಲೆಯ ಹಿಡಿದು ಮಂಗಳಾಂಗನೆ 
ಬಂದಳಂಗಳದ ಮಂಟಪಕ್ಕೆ I 


ಧ್ವನಿ-೨೧ 

ಸರಸಿಜಾಕ್ಸಿ ಬಂದಳು ಸರಸ್ಪತಿ ಪೂಜಿಸಿ | ಅರಿತುಕೊಳ್ಳದೆ ತನ್ನ ಪತಿಯ ಗುರುತು 
ತಿಳಿಯದೆ ॥೧॥। ಸುರರ ಚರಣಕ್ಕೆರಗಿ ಕರವ ಮುಗಿದು ನಿಂತಳು । ದೊರೆಯ 
ತೋರದಿರಲು ಹಿಂದಿನ ಕಥೆಯ ಹೇಳಿದಳು 11೨॥ ಹಿಂದಕ್ಕೊಬ್ಬ ಅರಸು ಸಿರಿ 
ಯತಿರಾಜನು । ನಂದನೆ ಸುಕನ್ಯಳೆಂಬೊ ಕನ್ನಿಕೆ ಪಡೆದನು ॥೩। ಬೇಟೆನಗುತ ಬಂದದ 
ಚ್ಯವನ ಯಷಿಗಳಾಶ್ರಮ । ತೋಟ ಕಂಡು ಊಟಕೆನುತ ಇಳಿದ ರಾಜನು ॥೪॥ ಹಣ್ಣು 
ಹೂವಿಗೆನುತ ಬಂದವಳ್ಗಲ್ಲೀಕದೊಳು । ಹೊನ್ನಿಹುಳದಂತ್ಥೊಳೆವೊ ಕಣ್ಣಿಗೆ 
ಕಂಟಕವೂರಿದಳು ।।೫।।ನೇತ್ರ ಒಡೆದು ರಕ್ತಸುರಿಯೆ ಬಂದಜನರಿಗೆ | ಮೂತ್ರಮಲವು 
ಕಟ್ಟಿ ಹೊಟ್ಟ್ಟುಬ್ಬರಿಸಿ ಬಿದ್ದರು ॥೬।। ಆಶ್ರಮಕ್ಕೆ ಬಂದರೆ ನಮಗೀಶ್ರಮವಾಯಿತು । 
ಭೂಸುರಾಗ್ರಾಣಿಗೇನು ತಪು ನಡೆಸೀರೆಂದರು ॥೭॥। ತಪ್ಪು ನೆನ್ನದೆನುತ ಮಗಳು 
ಒಪ್ಪಿಕೊಂಡಳು । ಮತ್ತೆ ತನ್ನ ಪಿತನ ಕರೆದು ನೋಡಿರೆಂದಳು 11೮1 ಎನ್ನ ಜನಕೆ 
ಕ್ಲೇಮವಾದರೆ ಇನ್ನು ನಿಮಗೆ । ಸುಕನ್ಯಳನ್ನು ಕೊಟ್ಟು ಧಾರೆಯೆರೆವೆನೆಂದನು ॥£॥ 
ಒಡೆದು ಹುತ್ತ ಗಿಡವ ಕಿತ್ತು ನಡುಗೋ ಶಿರದಲ್ಲಿ । ಜಡೆಯ ಕಟ್ಟಿ ನಡುವ ಬಾಗುತ 
ನಡೆದು ಬಂದರು ॥೧೦॥ ಅಸ್ತೀಚರ್ಯ ಬಿಳಿಯ ಕೂದಲು ವ್ಯಾಪುವಾಗಿರೆ । 
ರೆಪ್ಪೆಗ್ಡುಬ್ಬು ಇಳಿದು ಕಣ್ಣು ಮುಚ್ಚಿಕೊಂಡಿರೆ ೧೧ ವದನದಲ್ಲಿ ದಂತವಿಲ್ಲ ಒಣಗಿ 
ದೇಹವು । ಒದಗಿ ಮುಪ್ಪು ಒದರಿಕೊಂಡರು ಕೇಳವು ಕಿವಿಗಳು ॥1೧೨॥ ದೊರೆಯೆ 
ನಿನ್ನಮಗಳ ಕರಿ ಸುರಗಿಲೆನಗೆರಿ | ಸರಿಯಾಗ್ದರದಕ್ಷಿಣೆ ಕೊಟ್ಟೆನಗೆ ಧಾರೆಯನೆರಿ ॥೧೩॥ 
ಚರಣ ತೊಳೆದು ಕಟ್ಟಿಕೊರಳ ಮಂಗಳಸೂತ್ರದ ಮಗಳ । ಧಾರೆಯೆರೆದುಕೊಟ್ಟು 
ಮನೆಗೆ ನಡೆದನು ।॥೧೪॥। ಭಕ್ತಿಯಿಂದ ಪತಿಯ ಸೇವೆ ಮಾಡುತ್ತಿದ್ದಳು । ಜತ್ತಿಲಿಳಿದು 
ಬಂದರಶ್ತಿನಿ ದೇವತೆಗಳು (1೧೫1 ಚಿಕ್ಕವಯಸು ಚೆಲುವ ರೂಪ ಮಾಡಿಕೊಟ್ಟರೆ । ಮತ್ತೆ 
ನೀವು ಬೇಡಿದಿಷ್ಟ ಕೊಡುವೆನೆಂದಳು ॥೧೬॥ ಯಜ್ಞದಲ್ಲಿ ಭಾಗ ನಮಗೆ ಬರಲುಂಟಾದರೆ 
| ಅನರ್ಫ್ಯವಾದ ರೂಪ ಮಾಡಿಕೊಂಡುವೆವೆಂದರೆ ॥೧೭11 ಮೂರುಮಂದಿ 
ಮಡುವಿನೊಳಗೆ ಮುಣುಗುತಿದ್ದರು । ಬಂಗಾರ ಪ್ರತಿಮೆಯಂಥ ರೂಪ ಆಗಿ ನಿಂತರು 
॥೧೮॥ ವಯಸು ಹದಿನಾರುವರುಷ ಒಂದೇ ಪ್ರಾಯದ ಪುರುಷರನ್ನು ಕಂಡು 


64. ಭಜನಮಾಲಾ 


ಪಾದಕ್ಕೆರಗಿ ನಿಂತಳು ॥೧೯॥ ಪ್ರೀತಿಲೆನ್ನ ಪತಿಯ ಎನಗೆ ತೋರಿಸಿಕೊಡುವುದು । 
ಭೂತದಳಿ ನಿಮ್ಮ ಪ್ರಖ್ಯಾತಿ ನಡೆವುದು ॥೨೦॥ ಪತಿವ್ರತಾಧರ್ಮಗಳ ನೋಡಿ ಪರಮ 
ಹರುಷದಿ । ಅತಿ ಕರುಣದಿ ಸತಿಪತಿಯರ ಕೂಡಿಸಿ ನಡೆದರು 11೨೧1 ತಪಸ್ಸಿನಿಂದ 
ಸಕಲ ಸಂಪತ್ತು ಒದಗಿತು । ಸುಖದಲಿ ಸುಕನ್ಯ ಸಂತೋಷ ಹೊಂದಿದಳು ॥॥೨೨॥ ಜನಕ 
ಬಂದು ವನಕೆ ಮಗಳ ನೋಡಿ ಕೋಪದಿ | ವನಕೆ ಬಾರದಾ ಮುದುಕನ ಕೊಂದೊಗೆದ್ಯಾ 
ಎಂದಳು ॥೨೩।। ಪುಂಡಗಾರ ಪತಿಯ ಕೂಡಿಕೊಂಡು ರಮಿಸುವ್ಯಾ । ಪ್ರಚಂಡಳೆನ್ನ 
ಕುಲಕೆ ಅಪಕೀರ್ತಿ ಹೊರಿಸಿದ್ಯಾ ॥೨೪॥ ಮಗಳ ಕೂಡ ಮಾತನಾಡದೆ ಮುಖವ 
ನೋಡದೆ । ತಿರುಗಿ ಪೋಗುತ ಪಿತನ ಕಂಡು ಕರವ ಮುಗಿದಳು 11೨೫11 ಯಾಗಮಾಡಿ 
ಭಾಗವ ಕೊಡುವುದರಿಗೆನುತಲಿ । ನಾಗವೇಣಿ ನಗುತ ಪಿತಗೆ ಹೇಳಿಕೊಂಡಳು ।1೨೬॥ 
ತಂದೆ ಚರಣಕ್ಕೆರಗಿ ಅಶ್ವಿನೀದೇವತೆಗಳು । ಬಂದೀರೂಪವ ಮಾಡಿಕೊಟ್ಟರೆಂದು 
ನುಡಿದಳು ।(೨೭(। ಆ ಕಾಲದಲಿ ಅಶ್ವಿನಿದೇವೆಗಳ ಮಹಿಮೆಯು । ಪಾಕಶಾಸನ ನಿಮ್ಮ 
ಕೀರ್ತಿ ಈ ಕಾಲದಿ ನಡೆವುದು ॥॥೨೮॥ ಕಂತುಪಿತ ಭೀಮೇಶಕೃಷ್ಣ ಕರುಣದಿಂದಲಿ | 
ಪಂಥಗೆಲಿಸಿ ಪಾಲಿಸೆನುತ ಬೇಡಿಕೊಂಡಳು ॥೨೯॥। 


ವಚನ-೨೨ 
ಇಂತೀಪರಿ ಮಾತಿನಿಂದ ದಮಯಂತಿ ಪ್ರಾರ್ಥಿಸುತ್ತಿರಲು ಅಂತರಂಗದಲಿ ದಯ 
ಹುಟ್ಟಿ ಅಮರಾದಿಗಳು ಅಂತರದಿ ನಿಂತವನಿ ಬಿಟ್ಟು ಎವೆ ಹಾಕದಿರೆ ಸಂಪಿಗೆಯು 
ಕೊರಳ ಶಾವಂತಿಗೆಯು ಬಾಡದಿರೆ | ನಿಂತು ಭೂಮಿಯಲಿ ಎವೆಯಿಕ್ಕುತೆದೆ ಬೆವರುತಿರೆ 
ಕಾಂತನ್ನ ನೋಡುತಲಿ ಕಮಲಮಾಲೆಯ ಪಿಡಿದು ಸಂತೋಷದಿಂದ್ವಾಕಿದಳು ನಳನ 
ಕೊರಳಿಗಾಗ ॥ 


ಧ್ವನಿ-೨೩ 
ಸುರರು ಜಯ ಜಯವೆಂದರು ದಮಯಂತಿಯ ಶಿರದಿ ಸುರಿಸಿ ಮಂತ್ರಾಕ್ಟತೆಯ 
| ಸುರರು ಜಯ ಜಯವೆಂದು ಸುರಗಿಲೆರೆದು ಬಂದು ಸುರಗಿ ಶಾವಂತಿಗೆ ತಂದು 
ತರುವಿಗ್ವಾಕಿದರಂದು ॥।ಪ॥ ಚರಣ ತೊಳೆದು ಹಚ್ಚಿಕುಂಕುಮ ಪಣೆಗೆ | ಗಿರಿಜಾಪೂಜೆಯ 
ಮಾಡಿ ಕರದಿ ಕಂಕಣ ಕಟ್ಟಿ ॥೧1 ಅಂತರಪಟ್ಟದ್ದಿಡಿದು ಅಷ್ಟಪತ್ರಿಕೆ ಉಡಿಸಿ । ನಿಂತು 
ಅರಿಷಿಣುದಕ ಸಂತೋಷಡದಿಂದಲ್ಲಾಕಿ ॥೨।। ಮಂಗಳಾಷ್ಠಕವ್ಲೇಳಿ ಮಂಗಳಸೂತ್ರ ಕಟ್ಟಿ 
| ಮಂಗಳಾಂಗಿಗೆ ಮಂಗಳಾರತಿ ಬೆಳಗುತ ॥1೩॥ ಕಾಲಮಿಂಚುಗಳು ಕಾಚಾಳಿಕುಪುಸ 


ಭಜನಮಾಲಾ ನ 
ತೊಡಿಸಿ | ಮ್ಯಾಲೆ ಅರುಂಧತಿಯ ನೋಡಿ ಲಾಜಾಹೋಮವ ಮಾಡಿ ॥೪॥ ಸುತ್ತಿಸಾಡ್ಯವ 
ಅಕ್ಕಿ ಉಪ್ಪಿನಾನೆಯ ಬೇಡಿ । ತೊಟ್ಟಿಲೊಳು ಕಂದನ್ನ ಭಾಳರ್ತಿಜೋಗುಳವ ಪಾಡಿ ॥೫॥ 

ಮೃಷ್ಟಾನ್ನವನು ಉಣಿಸಿ ವಸ್ತ್ರ ಆಭರಣ ತೊಡಿಸಿ । ಹಸ್ತಿ ತೇಜಿಗಳ ಸಮಸ್ತ ಭಾಗ್ಯವ 
ಕೊಡಸಿ ॥॥೬॥ ಭೀಮರಾಯನ ಮಗಳ ನೋಡಿ ಹಿಗ್ಗುತಲಿ । ಭೀಮೇಶಕೃಷ್ಣನ್ನ ದಯಕೆ 
ಪಾತ್ರಳಾಗಿರು ಎಂದು ॥೭॥ 


ವಚನ-೨೪ 
ಪಿತನ ಅಪ್ಪಣೆಗೊಂಡು ಜತೆಯಾಗಿ ಬಂದು । ದೇವತೆಗಳಿಗೆ ಎರಗಿ ಕರಮುಗಿದು 
ನಿಂತಿರಲಾಗ ।। ಅತಿಕರುಣದಿಂದ ಶಚೀಪತಿ ನೋಡಿ ತಾ ಬ್ಯಾಗ । ಹಿತದಿಂದ 
ಕೊಡುವೆನೆಂದನಾಗ ತಾ ವರಗಳನ್ನು ॥ 


ಧ್ವನಿ-೨೫ 

ಕೊಡುವೆನು ಹಿಡಿ ಹಿಡಿ ಪೊಡವೀಶ ವರವ ಕೊಡುವೆನು । ಹಿಡಿ ಹಿಡಿ ತಡಮಾಡದೆ 
ಉಡಿಯೊಡ್ಡಿ ಬೇಡಿಕೋ ನಾ ॥ಪ॥। ಇಂದ್ರನು ನುಡಿದ ಪ್ರತ್ಯಕ್ಷ ನಿನ್ನಜ್ಞದಿ । ಬಂದು 
ಭಾಗವ ಕೊಂಬೆನೆಂದು ಕೊಟ್ಟರವ 1೧1 ಯಮಧರ್ಮ ನುಡಿದನು ನಿಮ್ಮ 
ಧರ್ಮಕಾಮ್ಯಾರ್ಥ । ಸಮನಾಗಿಯಿರಲೆಂದು ಸಂತೋಷದ್ದರವರ ॥೨।। ಅಗ್ನಿಯು 
ನುಡಿದ ನಿನ್ನಡಿಗೆಕಾರ್ಯಗಳಲ್ಲಿ । ಸಿದ್ಧಾಗಿರುವೆನೆಂದು ಶೀಘ್ರದಿಂದ್ದರವ ॥1೩1॥1 
ವರುಣನು ನುಡಿದ ನೀ ಕರೆಯೆ ಕಾರಂಜ್ಯಾಗಿ । ಬರುವುದು ನಿಜವೆಂದು ಸ್ಥಿರವಾಗಿ 
ವರವ ॥೪।। ಭೀಮೇಶಕೃಷ್ಣನ ದಯದಿಂದ ಧನ ರಾಜ್ಯ । ಆಳೆಂದು ಕೊಟ್ಟ ಕುಬೇರ 
ತಾನ್ನರವ ॥1೫॥ 


ವಚನ-೨೬ 
ಪಡೆದು ವರಗಳನು ಉಡುಗೊರೆ ವೀಳ್ಯ ತಕ್ಕೊಂಡು ಒಡಗೂಡಿ ಸತಿಸಹಿತ ನಡೆದ 
ತನ ಪಟ್ಟಣಕೆ ಪಡೆದಳಾಗ ಇಂದ್ರಸೇನನೆಂಬುವ ಸುತನ । ಒಡಹುಟ್ಟಿದಳು ಇಂದ್ರಸೇನಿ 
ಎಂಬುವ ಮಗಳು ಮಡದಿಮಕ್ಕಳ ಕೂಡ ಕಡುಹರುಷದಿಂದಾಗ ಸಡಗರದಿ 
ಸಾಮ್ರಾಜ್ಯವಾಳುತ್ತಿದ್ದ ರಾಜನು ॥ 


ಧ್ವನಿ-೨೭ 
ಸುರರು ವರವ ಕೊಟ್ಟು ನಡೆದರು ತಮ್ಮ ಲೋಕಕೆ । ಭರದಿ ಬರುವ ಮಾರ್ಗದಿ 


-66- ಭಜನಮಾಲಾ 


ಕಲಿದ್ವಾಪರರ ಕಂಡರು ॥೧॥ ಎತ್ತ ಪೋಗುವಿರಯ್ಯ ಮತ್ತೆಲ್ಲಿ ಪಯಣವು । ಸತ್ಯವ 
ಪೇಳೆನುತಲಿ ಸಹಸ್ರಾಕ್ಟನುಡಿದನು ॥1೨॥ ಕಂಡು ಬರುವೆ ದಮಯಂತಿ ಸ್ವಯಂವರದ 
ಉತ್ತವ । ಖಂಡಿತವಾಗಿ ಅವಳ ಮಾಡಿಕೊಂಡು ಬರುವೆನು ॥೩।। ನಳನು ಮಾಡಿಕೊಂಡು 
ನಡೆದ ತನ್ನ ದೇಶಕೆ । ತಿಳಿಯದೆ ಪೋಗುವರೆ ಹಿಂದಕೆ ತಿರುಗಿರೆಂದರು ॥।೪।। ಕೊಟ್ಟ 
ವರವು ಅವರನೀಗ ಪಾಲಿಸುವುದು । ಶ್ರೇಷ್ಠ ಭೀಮೇಶಕೃಷ್ಣ ರಕ್ಷಿಸಲೆನುತ ನಡೆದರು 
1೫11 


ವಚನ-೨೮ 
ನುಡಿದ ನುಡಿ ಕೇಳುತಲಿ ಕಂಡುಕೋಪದಿಂ ಕಲಿಯು ಖಡಖಡನೆ ಹಲ್ಲು 
ಕಡಿಯುತಾಗ ಮಾತಾಡಿದನು ಮಡದಿಮಕ್ಕಳನಗಲಿಸಿ ಅಡವಿಗಟ್ಟುವೆ ನಳನ । ಬಿಡದೆ 
ಹನ್ನೆರಡ್ವರುಷ ಕಾಮ ವಶವಾಗದಿರೆ ನಡೆದು ಪುಷ್ಕರನೆಂಬೋ ರಾಜನೆದುರಿಗೆ ಬಂದು 
ಕಡು ಹರುಷದಿಂದ ಕಲಿ ಹೇಳಿಕೊಂಬುವುದು ಮತ್ತೇನೆಂದರೆ-॥ 


ಧ್ವನಿ-೨೯ 

ರಾಜ ಕೇಳೆನ್ನ ಮಾತನು ಹೇ ರಾಜಾಧಿರಾಜ ಕೇಳೆನ್ನ ಮಾತನು । ರಾಜ ಲಾಲಿಸೆನ್ನ 
ಮಾತು ಈ ಜಗತ್ತಿನೊಳಗೆ ಶ್ರೇಷ್ಠರಾಜ ಕೇಳೆನ್ನಮಾತನು ।॥ಪ।। ಸಹಜವಾದ ಮಾತಿನಿಂದ 
ಪುಷ್ಕರ ದೊರೆಯೆ ನೀನು । ಜೂಜಿನಾಟವನ್ನು ಆಡಿ ಮೋಜಿನಿಂದ ಬರವೋಣೀಗ 
೧ ಆಗ್ರಹದಿಂದಲಾಟವಾಡಿ ಶೀಘ್ರದಿಂದ ಗೆಲಿಸುವೆನು । ನಿರ್ಭಾಗ್ಯನಾಗಿ 
ತಿರುಗಲವನು ಶ್ಲಾಘ್ಯವಲ್ಲವೇನೊ ನಿನಗೆ ॥1೨॥॥ ವಿಗಡಮಾಯದಿಂದಲವನ 
ಪಗಡೆಯಾಡಿ ಸೋಲಿಸುವೆನು । ಅಗಡು ಮಾಡಿ ನಳನ ತಾರತಿಗುಡಿ(ರಿ) ಯಂದದಿ 
ತಿರುಗಿಸುವೆನು ॥।೩॥ ಮಡದಿ ಮಕ್ಕಳನಗಲಿಸವನ ಅಡವಿಗ್ವಚ್ಚಿನಳನ ರಾಜ್ಯ । ಸಡಗರ 
ಸಂಪತ್ತು ನೀನು ಪಡೆಯೊ ಪರಮ ಹರುಷದಿಂದ ॥೪॥। ಪಾಶ(ಕ)ದೊಳಗೆ ಪೊಕ್ಕು 
ಅವನ ಮೋಸಮಾಡಿ ಸೋಲಿಸುವೆನು । ಭೀಮೇಶಕೃಷ್ಣನ ದಯದಿ ನೀನು 
ಲೇಸುಕಾಂಬುವ್ಯಲ್ಲೊ ಮುಂದೆ 11೫11 


ವಚನ-೩೦ 
ಕಲಿ ನುಡಿದ ಕಠಿಣ ಮಾತುಗಳ ಪುಷ್ಕರ ಕೇಳಿ | ಎಲಿಯೆಲಾ ಏನು ಸೋಜಿಗಸುದ್ದಿ 
ಹೇಳುವಿಯೋ ॥ ಪರಮ ಧಾರ್ಮಿಕ ನಮಗಣ್ಣನಾಗಲು ಬೇಕು ಅವನ ಕೂಡಾಟ 
ಸಲ್ಲದು । ಬೇಡ ಹೋಗೆನಲು ಚಲದಿಂದಲ್ಲೊಕ್ಸ ತಾ ಪುಷ್ಠರನ ಹೃದಯದಲ್ಲಿ ॥ 


ಭಜನಮಾಲಾ -67- 
ಧನಿ-೩೧ 
ಕಲಿ ಪುಷ್ಕರನಲಿ ವಾಸವಾಗಿರೆ ಚಲವು ಹುಟ್ಟಿ | ನಳನ ತಾನು ಗೆಲುವೆನುತಲಿ ॥೧॥ 
ದಂಡು ಬಲವನು ಹಿಂಡು ಜನರನು ಪ್ರಚಂಡ । ಬುದ್ದಿಯಿಂದ ಕೂಡಿಕೊಂಡು 
ಬರುವನು ॥೨।। ಬರುವ ದೊರೆಯನು ಎದುರಗೊಳ್ಳುತ | ನರರು ಮಾಡಿ ಸಿಂಹಾಸನದಿ 
ಕುಳ್ಳಿರಿಸಿದನು 1೩11 ರಾಜಭೋಜನಕೂಡ ಮಂಡಿಗೆ ಕ್ಷೀರ । ಸಕ್ಕರೆ ಫೃತ ಮೃಷ್ಟಾನ್ನ 
ಮಾಡೆ ಭೋಜನ 1೪1 ಅಡಿಕೆ ವೀಳ್ಯವ ಮಡಿಚಿ ಮೆಲ್ಲುತ ಅರಸರೆ । ನೀವು ಬಂದ 
ಕಾರುಣೆನುತ ಕೇಳಿದ ॥೫।। ಸತ್ಯವಂತನೆ ನಿಮ್ಮಸಂಗಡ । ಲೆತ್ತಪಗಡೆನಾಡೋ ಇಚ್ಛೆಯಿಂದ 
ಬಂದೆನು ॥॥೬।1 ಪರಮ ಆಪ್ತರೇ ಪಂಥಗಡೆಯು । ತರವೆ ನಮ್ಮ ನಿಮ್ಮ 
ಗುಚಿತವಲ್ಲವೆಂದನು ॥೭।॥। ಅಂದ ಮಾತನು ಕೇಳುತಾ ಕಲಿ । ಬಂದು ನಳನ 
ದೇಹದಲ್ಲಾವೇಶವಾದನು ॥೮।। ಕುಶಲದಿಂದಲಿ ಕುಳಿತೀಗಾಡುವ । ವಸುಥೆಪತಿ 
ಭೀಮೇಶಕೃಷ್ಣನಲಿ ಬ್ಯಾಗೆನುತಲಿ ॥£೯॥ 


ವಚನ-೩೨ | 
ಚಿತ್ರ ಚಾವುಡಿಯಲ್ಲಿ ರತ್ನದ್ದಲಿಗೆಯನ್ನಾಕಿ ಮುತ್ತು ಮಾಣಿಕ್ಯ ಚಿನ್ನ ನೀಲಪ ಪಚ್ಚು 
ಕಾಯಿ ಅರ್ಥಿಯಿಂದಿಟ್ಟು । ಆಡ ಕಾಲದಲ್ಲಾಗ(ಕಲಿ) ಹೊಕ್ಕದೋ. ಪುರ ಪಾಸಿ 
ಹಾಕುವೊ ಕಾಯಲ್ಲಿ ಮತ್ತೊಂದು ಮಾತನು ನುಡಿದ ಪುಷ್ಕರರಾಜನು ॥ 


ಧ್ವನಿ-೩೩ 

ರಾಜ ನಿನ್ನ ಮೋಜಿನ ಆಟಿಕೆ ಜೂಜುಪಂಥ ಮತ್ತೇನಯ್ಯ । ಈ ಜಗದೊಳಗತಿ 
ಧೈರ್ಯದಿ ಹರಿಶ್ಚಂದ್ರಾಯನ ಸರಿ ನೀನಾಗಯ್ಯ ॥ಪ॥| ಸೋತರೆ ನನ್ನರಾಜ್ಯ ಭಂಡಾರದ 
ಸೋಸಿಲಿಂದ ನೀನಾಳಯ್ಯ । ನೀ ಸೋತರೆ ಪರದೇಶಿಯಂದದಿ ದೇಶದೇಶವ 
ತಿರುಗುವುದಯ್ಯ ॥೧॥ ಪ ಪೃಥಿವಿಗೋಡೆಯ ಪರಾಜಿತನಾಗುವೆನೆಂದತಿ ಸಂತಾಪವು 
ಬ್ಯಾಡಯ್ಯ । ಹಿತಂದೆನ್ನನು ಗೆದ್ದುನೀ ಸೀತಾಪ ಪತಿ (ಯಂತೆ ದೊರೆತನ) ಯಂದೊರೆತನ 
ಆಳಯ್ಯ ॥1೨॥ ಈ WE ಆಟವ ಆಡುವೆ ನಾನು ಪ್ರೇಮದಿಂದ ನೀ ಆಡಯ್ಯ 
| ಭೀಮೇಶಕೃಷ್ಣನ ದಯವಾರಿಗೆ ಉಂಟಾಗೋದು ಮುಂದಕೆ ನೋಡಯ್ಯ ॥1೩॥ 


ವಚನ-೩೪ 
ಒಳಿತಾಯಿತೆಂದಾಗ ತುಳುಕಾಡುತಿರುವಂಥ | ನಳಚಕ್ರವರ್ತಿಯ ತಹುತಕಾಗಿ 


-68- ಭಜನಮಾಲಾ 


ಜನರೆಲ್ಲ ॥ ಮಿಡುಕುತಲಿ ಬಂದೇಳುತಿರಲಾಗ ದಮಯಂತಿ । ಬಳುಕುತಲಿ 
ಬಂದೇಳಿಕೊಂಬೊ ಮಾತುಗಳು ಮತ್ತೇಸೆಂದರೆ- ॥ 


ಧ್ವನಿ-೩೫ 

ಕಾಂತ ಕೇಳು ಗುಣಶಾಂತ ಶ್ರೀಮಂತ ಈ ಪಗಡೆಪಂಥ | ನಿಂತು ಪೇಳುವೆ ಬ್ಯಾಡೋ 
ಬಲವಂತ ॥ಪ॥ ಆಡುತಿರಲಾ ಸ್ನೇಹಿತಜನರು ಬೇಡೆಂದು ಪೇಳೆ ನೋಡಲಾರದೆ । 
ಪೋಗೆ ಸಜ್ಜನರು ಮಾಡಬಾರದ ಕಾರ್ಯವಿದು ಎನುತ ದುರ್ಜನರು ನಗುತ ॥೧॥ 
ಪಾಸಿಯಲ್ಲಿ ಪರಮ ಕಪ್ಪವು ಇದರೊಳಗೆ ಒಂದು ಸಾಸಿವ್ಯಷ್ಟೂ ಸುಖವು । ಹುಟ್ಟಿದು 
ದೇಶಭ್ರಷ್ಟನಾಗಿ ತಿರುಗುವುದು ಲೇಸೆಂದು ತಿಳಿಯೋ ॥।೨।। ಅಕ್ಕರದಲಿ ನೀನು ಹಡೆದಂಥ 
ಈ ಚಿಕ್ಕಮುದ್ದುಮಕ್ಕಳನ್ನುನೋಡೋ ದಯವಂತ । ದುಃಖ ಭಾಳಾಸ್ವ್ಯಕ್ತವಾಗುವುದೋ 
ಕರುಣ್ಮಟ್ಟದ್ದೋಯ್ತೊ ॥೩।। ಬಲಿಯ ಯಜ್ಞದಿ ಬಂದು ವಾಮನನು ಮೂಡರೈ್ಟೆಜೈದಾನ 
ಕೊಡುವೆನೆನುತಲಿ ಪೇಳ ದಾನವನು । ಗುರುವು ಶುಕ್ರಾಚಾರಿ ಮಾತು ಕೇಳದಲೆ ಬಲಿ 
ಬಲು ಭಂಗಬಟ್ಟನೊ ॥೪॥ ಮಂದಬುದ್ಧಿ ಹುಟ್ಟಿತೊ ನಿಮಗೆ ಈ ಸೆರಗನೊಡ್ಡಿ ಬಂದು 
ಬೇಡಿಕೊಂಬೆನೋ । ನಿಮಗೆ ಬಂದು ಭೀಮೇಶಕೃಷ್ಣನು ಹೀಗೆಂದು ನಿಮಗಿದ 
ಪ್ರೇರಿಸಿದನೋ ॥೫॥ 


ವಚನ-೩೬ 

ಎಷ್ಟುಹೇಳಿದರು ದಯಹುಟ್ಟವಲ್ಲದು ದೊರೆಗೆ ಇಷ್ಟನ್ನಕಡೆಗೆ ಕಣ್ಣೆತ್ತಿ ನೋಡುವರಲ್ಲ 
| ಮತ್ತೇನು ಇದಕೆ ಉಪಾಯವೀಗೆಂದೆನುತ ಬೃಹಚ್ಛೆನಳೆಂಬಂಥ ಬೋನಗಿತ್ತಿಯ ಕರೆಸಿ 
|| ವಾರ್ಟೇಯನೆಂಬೊ ವೈನಾದ ದೂತನ ಕಳಿಸಿ ಕಟ್ಟಿ ನಾಲಕು ತೇಜಿ ಹೆಚ್ಚಿನಂದಣ 
ತರಿಸಿ । ಮಕ್ಕಳಿಬ್ಬರನು ಮೋಹದಲಿ ಕುಳ್ಳಿರಿಸಿ ಬ್ಯಾಗ ಇವತ್ತೆ ನೀನೀಗ ವಿದರ್ಭದೇಶಕೆ 
ಪೋಗಿ ಬಿಟ್ಟವರ ॥ ಭೀಮರಾಯನ ಬದಿಯಲ್ಲೊಂದಿನ್ನು ಇಷ್ಟಬಂದಲ್ಲಿ ನೀವಿರಲು 
ಬಹುದೆಂದೆನುತ ಅಪ್ಪಣೆಯಂತೆ | ಅವರಪ್ಪಗೊಪ್ಪಿಸಿಕೊಟ್ಟು ಮತ್ತೆ ವಾರ್ಷ್ಟಿಯು 
ಯತುಪರಣನಲ್ಲೊಂದಿರಲು ಇತ್ತ ದಮಯಂತಿ ಪ್ರಲಾಪಿಸುವುದು ಮತ್ತೇನೆಂದರೆ- ॥ 


ಧನಿ-೩೭ 
ಹ್ಯಾಗೆ ಮಾಡಲಮ್ಮ ನಾ ಇನ್ನ್ನ್ಯಾಗೆ ಮಾಡಲೆ ॥॥ಪ।॥॥ ಭರದಿ ಆಟದಲ್ಲೆ ಹೋಗಿ 
ಸೆರಗನೊಡ್ಡಿ ಬೇಡಿಕೊಂಡೆ । ತಿರುಗಿ ನೋಡರೆನ್ನ ಕಡೆಗೆ ಕರುಣಹುಟ್ಟುದ್ದೋೊಯುತು 
ಮೊರೆಗೆ ॥॥೧॥ ಹಂಡ್ಯ ಭಾಂಡ್ಯಗಳೆಲ್ಲ ಸೋತ । ಹಿಂಡು ಗೋವತ್ತಗಳನು ಸೋತ 


ಭಜನಮಾಲಾ -69- 


ದಂಡು ಮಾರ್ಬಲ ಸಹಿತ ಕೋಟಿ ಖಂಡುಗ ಧನ ಧಾನ್ಯವ ಸೋತು ॥೨॥ ಬೆಳ್ಳಿ 
ಬಂಗಾರವನು ಸೋತ ಒಳ್ಳೆ ವಸ್ಟ್ರಾಭರಣವ ಸೋತ । ಹಳ್ಳಿಪಳ್ಳಿ ಸಹಿತವಾಗಿ ಎಲ್ಲ 
ನಿಷಧದೇಶವ ಸೋತ ॥।೩॥ ರಾಜ್ಯಲಕ್ಷ್ಮಿಯನ್ನು ಸೋತ ತೇಜಿ ಗಜ ರಥಗಳನು ಸೋತ 
| ರಾಜಹಿಡಿವೋ ಛತ್ರಛಾಮರ ಜೂಜಿನ ಪಣಕಿಟ್ಟುಸೋತ ॥೪॥ ಉಪ್ಪರೀಗ್ಯರಮನೆಯ 
ಸೋತ ಹತ್ತುವೋ ಸಿಂಹಾಸನ ಸೋತ । ಕಪ್ಪಖಜಾನೆಗಳ ಏಳು ಕೊಪ್ಪರೀಗೃಣಹೊನ್ನು 
ಸೋತ 11೫11 ಕಂಠಿ ಕಂಠಾಭರಣವ ಸೋತ ಟೊಂಕದುಡಿದಾರುಂಗುರ ಸೋತ । ಒಂಟಿ 
ಮುತ್ತು ಕರ್ಣಕುಂಡಲ ಕಂಕಣ ಕರಭೂಷಣ ಸೋತ ॥1೬। ಹೊದ್ದ ಜರದ ಛಾದರ 
ಸೋತ ಮುದ್ರೆಮೋ (ಮೋಹ) ರಂಗುರವನು ಸೋತ । ವಜ್ರಬಿಗಿದ ಮುತ್ತಿನ 
ಮುಂದಾಸನ ಪಣಕ್ಕಿಟ್ಟುಸೋತ ॥೭॥। ಗೆದ್ದೆನೆಂದು ಪುಷ್ಕರ ನಗುತ ತಿದ್ದಿತನ್ನಮೀಸೆಗಳನು 
ಮುದ್ದುದಮಯಂತಿಯ ಪಣಕ್ಕಿಟ್ಟು ಗೆದ್ದು ನೀ ಹೋಗೆಂದು ನುಡಿದ ॥೮॥। ಅಂದ 
ಮಾತನು ಕೇಳುತ ರಾಜ ಕೇಡದಂತೆ' ಕುಪಿತನಾಗಿ | ಮುಂದೆ ಭೀಮೇಶಕೃಷ್ಣನೆ 
ಗತಿಯೆಂದು ಮಾರ್ಗವನ್ನಿಡಿದು ನಡೆದ ॥೯॥ 


ವಚನ-೩೮ 

ದೊರೆ ಹೊರಡುತಿರಲಾಗ ತ್ಹರಿತದಲಿ ದಮಯಂತಿ ಸರ್ವ ಆಭರಣ 
ಬಿಚ್ಚೊಗೆದಳರಮನೆಯಲ್ಲಿ | ಭರದಿಂದ ಬಂದಾಗ ಪುರದ ಹೊರಗಿರುವಂಥ ಮರದ 
ನೆರಳಲಿ ಕುಳಿತರಾಗಿಬ್ಬರೊಂದಾಗಿ ॥ ಕರುಣದಿಂದೂರ ಜನರನ್ನ ಪಾನವ ಕೊಡಲು 
ಮುದದಿಂದ ಮೂರುದಿವಸ ಅಲ್ಲಾ _ವಾಗಿರಲು | ಅದಕೇಳಿ ಪುಷ್ಕರನು ಅತಿ 
ಕೋಪದಿಂದಾಗ ನಳಗನ್ನ ಕೊಟ್ಟವರ ನಾ ಶಿಕ್ಕಿಸುವೆನೆಂದು ॥॥ ಪರಮ ಸಂಭ್ರಮದಿ 
ಡಂಗುರ ಹೊಯಿಸೆ ಊರಲ್ಲಿ ಇದು ನಮ್ಮ ವಿಧಿ ಬರೆದ । ಬರಹ ತಪ್ಪದು ಎನುತ 
ಒಡಗೂಡಿ ಸತಿ ಸಹಿತ ನದೆದ ನಳಮಹಾರಾಜನು ॥ 


ಧ್ವನಿ-೩೯ 
ಎನು ಮಾಡಲೆನ್ನಸತಿ ಮುಂದೇನು ಗತಿ । ಕಾನನದೊಳಿಬ್ಬರೆ ಮತ್ತಿಲ್ಲವೆ ಜತಿ ।[ಪ॥| 
ಅಡವಿಯಲ್ಲಿನಡೆದು ) ಮೆಲ್ಲವಜ್ಜೆಯಿಕುತ | ಒಡೆದು ಕಾಲಂಗುಷ್ಟರಕ್ತಸಿಡಿದು ಚಿಮ್ಮುತ 
॥೧॥ ಕರಡಿ ಹುಲಿಯು ಸಿಂಹ ಖಡ್ಡಾಮೃಗವ ಕಂಡಳು । ನಡುಗುತ ಕರಪಿಡಿದು 
ಕಾಂತನ್ನಪ್ಪಿಕೊಂಡಳು 1೨ ಹೆಗಲಮ್ಯಾಲೆ ಕೈಯನ್ಸಾಕಿ ಮುಖವ ನೋಡುತ । ಸುಗುಣೆ 
ಸೂಕ್ಷ ಗೊಂಬೆ ಸುಮ್ಮನ್ನೆದರೋದ್ಯಾ ಕೆಂದ ॥1೩॥ ಇಂಥ ಗುಡ್ಡ ಗಂಹ್ಹರ ಈ 


-70- ಭಜನಮಾಲಾ 


ಕಾಂತಾರದೊಳು | ನಿಂತು ಸಿಂಹ ನಿನ್ನ ಟೊಂಕ ನೋಡಿ ನಡೆವುದೆ ॥೪॥ ಮಡದಿ ನಿನ್ನ 
ಸಡಗರದ ನಡಿಗೆಯು ಚೆಂದ । ಅಡವಿ'ಗಜವು ನೋಡಿ ಭಾಳಾರ್ಭಟಿಸಿ ಬರುವುದೆ 
1೫1। ಜಿಂಕೆ ಹಿಂಡು ಮರಿಗಳೆಲ್ಲ ರೇಂಕರಿಸುತ । ತಮ್ಮಂಥ ನೇತ್ರವೆಂದು ನೋಡಿ 
ಭ್ರಾಂತಿ ಗೊಂಡವೆ ॥(೬॥ ಸರ್ಪನೋಡುತ್ತೆರಳಿಗ್ಜೆಡೆಯ ಎತ್ತಿ ಬರುವುದೆ । ಎತ್ತಿಕೊಂಡು 
ನಡೆಯಲಿಕ್ಕೆ ಶಕ್ತಿ ಸಾಲದೆ ॥೭।। ಬಿಸಿಲಿನಲ್ಲಿ ಮುಖದಕಮಲ ಬಾಡಿ ಕಂದಿತೆ । 
ಶಶಿಯಬಿಂಬದಂಥ ಕಾಂತಿ ಕಳೆಯುಗುಂದಿತೆ ॥॥೮।। ಮಲ್ಲಿಗೆ ಹಾಸಿಕೆಯ ಮಂಚದಲ್ಲಿ 
ಮಲಗುವಿ । ಕಲ್ಪಿನ್ಹಾಹಿಕ್ಕಲ್ಲಿಕಠಿಣ ಶಯನವಾಯಿತೆ ॥£೯॥ ಕ್ಷೀರ ಫೃತ ಮಂಡಿಗೆ ಫೇಣಿ 
ಬೂರಾಸಕ್ಕರೆ । ಸಾರ ಸವಿ ಮೃಷ್ಟಾನ್ನಭೋಜನ ದೂರವಾಯಿತೆ ॥1೧೦1॥ ಕಾರೆ ಕವಳೆ 
ಬೋರೆ ಬೆಳವಲ್ಲಣ್ಣು ಮೆಲ್ಲುತ । ಘೋರಾರಣ್ಯದಲ್ಲಿ ಇಂಥ ಕಾಲ ಕಳೆಯುತ ॥೧೧1॥ 
ಕುಡಿವ ನೀರು ಮಡಚಿ ವೀಳ್ಯ ಕೊಡುವರಿಲ್ಲದೆ । ಮಡುವಿನೊಳಗೆ ಇಳಿದು ನೀರು 
ಕುಡಿವಂತಾಯಿತೆ ॥1೧೨॥ ಹರಸಿ ಎಣ್ಣೆ ಬೆರೆಸಿ ನೀರು ಎರೆಸಿ ಮೈಯ್ಯನು । ಒರೆಸಿ 
ಭಾಳಾದರಿಸಿ ಪರಾಂಬರಿಸೋರಿಲ್ಲದೆ (೧೩  ಬುಟ್ಟಾದಾರಿ ನಿರಿ ಜರತಾರಿ ಉಟ್ಟಂಥ 
ಸೀರೆ । ಬಿಟ್ಟರ್ಹೊಗೆದುಡಿವೋರಿಲ್ಲೆ ಪಟ್ಟದ ನಾರಿ ।॥೧೪॥। ಅಚ್ಚ ಮುತ್ತು ಪಚ್ಚ 
ನವರತ್ನಾಭರಣವು | ಅಚ್ಚದರಸಿಗಿಟ್ಟಲಂಕಾರ ನೋಡೋರಿಲ್ಲವೆ ॥॥೧೫। ಬಿಡಿಮಲ್ಲಿಗೆ 
ಪಾರಿಜಾತ ಗಿಡದ ಸಂಪಿಗೆ | ಜಡೆಯನ್ಹಾಕಿ ಬಳಲುವಿ । ಎನ್ನಿಂದ ನಿನಗೀ ದುಃಖ 
ಸಂತಾಪ್ಯೆಂದು ಪೋಗುವುದೆ ॥೧೭।। ಸ್ವರ್ಗದಿಂದ ಅಗ್ನಿಯಲ್ಲಾದರೂ, ವಿಷವ ಕೊಂಡು 
ಮಡಿವೆನೆ । ಶೀಘ್ರದಿಂದ್ಹಾರುತ ಪ್ರಾಣಬಿಡುವೆನೆಂದೆಯೆ ।೧೯। ಅಗ್ರಾ (ಗ್ರಹ) 
ದಿಂದಲೆನ್ನ ಕೂಡಿ ಹಿಗ್ಗಿಲಿಂದಲಿ । ನಿರ್ಭಾಗ್ಯನ ಕೈಹಿಡಿದು ಇಷ್ಟು ಸುಖವಬಟ್ಟೆಯೆ 
೨೦1 ಇಂಥ ಮಾತು ಕೇಳಿ ದಮಯಂತಿ ನುಡಿದಳು । ಸಂತಾಪವ್ಯಾತಕೋ 
ಸ್ವಾಮಿತಂದಾಪತ್ತಿಗೆ ॥೨೧1 ಪತಿಯ ಬಿಟ್ಟಪಾತಕರಿಗೆ ಗತಿಯು ಇಲ್ಲವೆ । ದೇವತೆಗಳು 
ನೋಡಿದಕೆ ಸನ್ನತಿಯ ಬಡುವರೆ ॥೨೨। ನೇಮದಿಂದ ನಿನ್ನ ಪಾದ ನಂಬಿಕೊಂಡೆವೊ 
| ಭೀಮೇಶಕೃಷ್ಣನೆ ನಮ್ಮ ಕಾಯೋ ಎಂದಳು ॥1೨೩॥ 


ವಚನ-೪೦ 
ಸತಿಪತಿಯರಿಬ್ಬರೊಂದಾಗಿ ಪ್ರಲಾಪಿಸುತ । ಅತಿದುಃಖದಿಂದ ಬರುತಿರಲು 


ಅರಣ್ಯದಲಿ । ಕೌತುಕದಿಂದ ಬಂದಾಡುತಿರುವೋ ಪಕ್ಷಿಯ ನೋಡಿ । ಹಿತದಿಂದಲಾಗ 
ತೋರಿಸುತಿದ್ದ ತನ್ನ ಮಡದಿದಾಗ ॥ 


ಭಜನಮಾಲಾ -71- 


ಧ್ವನಿ-೪೧ 

ಪಕ್ಷಿನೋಡೆ ಪರಮಸುಂದರಿ । ಈ ಅಡವಿಲಾಡೋ ಪಕ್ಷಿನೋಡೆ ಪರಮಸುಂದರಿ 
ಇಕ್ಬುಚಾಪನ ಪಿತನು ನಮಗೆ ಇಲ್ಲೆ ಸೃಷ್ಟಿ ಮಾಡಿಕೊಟ್ಟ ॥॥ಪ।॥ ಮಂಗಳಾಂಗಿ ಮುಖವು 
ನೋಡೆ ಬಂಗಾರದ ರೆಕ್ಕೆ ಹೊಳೆವೊ । ಕಂಗಳು ಮಾಣಿಕ್ಯದಂತೆ 
ಶೃಂಗಾರವಾಗ್ದಾರಾಡುವಂಥ ॥೧॥ ಕ್ಲೇಶದಿಂದ ಮೂರು ಉಪವಾಸವೆಂದು ತಿಳಿದು 
ನಾವು । ವಾಸುದೇವನು ನಮಗೆ ಇಂಥ ಗ್ರಾಸಮಾಡಿಕೊಟ್ಟನಿಲ್ಲೆ ॥೨1॥ ಆರುಪಕ್ಷಿ ಸಿಕ್ಕರೆ 
ನಮಗೆ ಮೂರುದಿನದ ಆಹಾರವಾಯ್ತು । ಸಾರ್ಯಲ್ಲೋಗಿ ಹಿಡಿವೆನೆಂದರೆ 
ದೂರದಲ್ಲೋಗ್ಹಾರುವಂಥ ।೩।। ಉಟ್ಟವಸನ ಬಿಚ್ಚಿನಾ ಉಪಾಯದಿಂದ ಹಿಡಿವೆನೆನಲು 
| ತಟ್ಟನೆ ಹೋಗಿಯದನೆ ಮಟ್ಟಿಕಟ್ಟಿಕೊಂಡ್ಲೋಗ್ಲಾರುವಂಥ ॥೪॥। ನಳನೆ ನಿನ್ನ ಜೂಜಿನಲ್ಲಿ 
ಹಲವು ಭಾಗ್ಯ ಗೆಲಿದುಕೊಂಡು । ಚಲದಿ ನೀನು ಉಟ್ಟವಸ್ತ್ರ ಸೆಳದ ಕಲಿ ನಾನೆಂದು 
ತಿಳಿಯೋ ॥೫॥ ಮರದ ಮ್ಯಾಲೆ ಕುಳಿತು ಪಕ್ಷಿ ಮಾತನಾಡುತಿರಲು ಕೇಳಿ । ತಲೆಯ 
ತಗ್ಗಿಸಿನೆಲಕೆ ಬಿದ್ದು ನಳನು ನಾಚಿಕಿಂದ ನುಡಿದ ೬ ಹತ್ತಾವತಾರದೊಳಗೊಂಬತ್ತು 
ತಾನು ಇಟ್ಟುಕೊಂಡು ಶ್ರೇಷ್ಠ! ಭೀಮೇಶಕೃಷ್ಣನಮಗೆ ಕೊಟ್ಟನೀಗೊಂದು ಬೌದ್ಧಾವತಾರ 
al 


ವಚನ-೪೨ 
ಬಿದ್ದಪತಿಯನು ನೋಡಿ ಬ್ಯಾಗದಲಿ ದಮಯಂತಿ। ಅರ್ಧಾಂಗಿ ನಾ ಬದಿಯಲ್ಲಿದ್ದು 
ಫಲವೇನೆಂದು ॥। ಅರ್ಧ ಸೀರೆಯನುಡಿಸಿ ಆದರದಿ ಸೆರಗು ಹೊದಿಸಿ | ಪದ್ಮಪಾಣಿಯ 
ಹಿಡಿದು ನಡೆದಳರಣ್ಯಕಾಗ ॥ 


ಧ್ವನಿ-೪೩ 
ಇದು ನೋಡೆ ಮದಗಜಮನಲೆ ಬಾ ಚಂದಿರವದನೆ ಇದು ನೋಡೆ ಇದು 
ನೋಡೆ ನೀ । ಎನ್ನಲ್ಲಿರುತೀಮಕ್ಕಳು ಭಾಗ್ಯ ಮರೆತೆ ಮನಕೆ ಭಾಳ ಕೊರತೆ ಪತಿವರತೆ 
[ಪ॥। ಇದು ನೋಡೆ ಎಂಧ್ಯಪರ್ವತವು ವಿದರ್ಭ । ದೇಶದ ಭೀಮರಾಯನ ಪುರದ 
ಮಂದಿರಮಾರ್ಗ ।1೧।। ರಾಜಪುತ್ರಿಯೆ ನೋಡೆ ಚೇದೀದೇಶದ ಹಾದಿ । 
ವೀರಬಾಹುವಿನ ಪಟ್ಟಣಿಲ್ಲೆ ಇರುವುದೆ 1೨। ಸತಿ ನೋಡೆ ಯತುಪರಣನ ರಾಜ್ಯವಿದು 
| ಸೀತಾಪತಿ ಆಳಿದಂಥ ಅಯೋಧ್ಯಾ ಪಟ್ಟಣ ದಾರಿ ॥೩॥ ಉತ್ತರ ಪೂರ್ವ ಪಶ್ಚಿಮ 


-72- ಭಜನಮಾಲಾ 


ದಕ್ಷಿಣದ ದಾರಿ । ನಿರೀಕ್ಷಣವಿಂದೀಗ ನಕ್ಷತ್ರಮುಖಿಯೆ ॥೪॥ ಅಂದ ಮಾತನು ಕೇಳಿ 
ಸಂದೇಹದಿಂದಲಿ । ಇಂದು ಈ ಮಾರ್ಗನೋಡೆಂದ ಕಾರಣವೇನಿದು ೫ ಸುಪಾಣಿ 
ಮುತ್ತಿನಂತ್ಹೊಳೆವೊ ಸೂಕ್ಟಾಂಗಿಯೆ । ನಿಮ್ಮಪ್ಪನ ಮನೆಯಲ್ಲೋಗ್ಗೊಪ್ಪದಲ್ಲಿರು ಎಂದ 
೬1 ಇಂದು ನಾವಿಬ್ಬರು ತಂದೆಮಂದಿರಕ್ಕೋಗಿ 1 ಕಂದರ 
ಒಡಗೂಡ್ಯಾನಂದವಾಗಿರೋಣೆಂದಳು ॥೭। ಕೆಟ್ಟುನಂಟರಮನೆ ಸೇರಿಕೊಂಬುವದಕ್ಕಿಂತ 
| ಅಟ್ಟಡವಿಯಲ್ಲಾವಾಸವೆ ಲೇಸೆಂದೆನುತ ॥೮॥। ಸುಗುಣ ಭೀಮೇಶಕೃಷ್ಣನ್ನಪದಾಂಬುಜ 
| ಯುಗಳವೆ ಗತಿಯೆಂದ್ಲಾಗಿಲ್ಲೆ ಇರುವೋಣೆಂದ 1೯॥ 


ವಚನ-೪೪ 
ಪಟ್ಟದರಸನ ಮಾತೆ ಕೇಳುತಲಿ ದಮಯಂತಿ । ಉತ್ತರವ ಕೊಡುವ ಕಣ್ಣೆಂದುದಕ 
ಸುರಿಸುತಲಿ 1 ಅಟ್ಟಅರಣ್ಯದಲಿ ಬಿಟ್ಟುನಿಮ್ಮೊಬ್ಬರನೆ | ಹೆತ್ತವರ ಮನೆಯ ಸುಖಯೆನಗೆ 
ಸಮೃತವಿಲ್ಲ॥। ಕಷ್ಟದಾರಿದ್ರ , ಸಂತಾಪ ಹೊಂದಿರಲಿನ್ನು | ಪಶ್ಚಿಕಾಣುತ ಮನಕೆ ಪರಮ 
ಹರುಷಾಗುವುದು | ಎಷ್ಟು ಬಾಂಧವರಿದ್ದರೇನು ಈ "ಪ್ರಾಣಕ್ಕೆ ಮುಖ್ಯ ಮಡದಿಯ 
|| ಸರಿಯು ಮತ್ತೊಬ್ಬರಾಗುವರೆ ಚಿತ್ತ । ಚಂಚಲವಾಗಿ ಚಿಂತೆಮಾಡುವುದ್ಯಾಕೆ | ನಿತ್ಯದಲಿ 
ಬೆನ್ನತ್ತಿ ನೆರಳಂತಿರುವೆನು ॥ 


ಧ್ವನಿ-೪೫ 

ಮಡದಿಮಾತನು ಕೇಳಿ ಕಡು ಹರುಷದಿ ರಾಜ ಕೋಮಲಾಂಗಿ | ದ ್ರಢವಾದ 
ಮನಸು ನೋಡುತ ಬೆರಗಾದನು ಕೋಮಲಾಂಗಿ ॥1೧11 ಹೊತ್ತು ಮುಣುಗಿ ಕತ್ತಲು 
ಕವಿದಿತು ನೋಡೆ ಕೋಮಲಾಂಗಿ । ಇವತ್ತಿನ ರಾತ್ರಿ ಇಲ್ಲಿರುವೋಣೀಗೆಂದನು 
ಕೋಮಲಾಂಗಿ ॥೨। ನಡುಮಾರ್ಗದಲ್ಲಿ ಚಾವಡಿಯೊಂದಕಂಡನು ಕೋಮಲಾಂಗಿ 
| ಒಡಗೂಡಿ ಸತಿಯ ಆವಾಸ ಮಾಡಿದನಲ್ಲೆ ಕೋಮಲಾಂಗಿ ॥1೩॥ ಬಿಚ್ಚಿ ಸೆರಗನಾಗ 
ಬೀಸುತ ಗಾಳಿಯ ಕೋಮಲಾಂಗಿ । ಒಕ್ಕುತಿದ್ದಳು ತನ್ನ ಪತಿಯ ಪಾದಗಳನ್ನು 
ಕೋಮಲಾಂಗಿ ॥೪॥ ಬಿಸಿಲಲ್ಲಿದಣಿದು ಭಾಳ್ವಸಿದು ಬಂದಿಯೆ ನೀನು ಕೋಮಲಾಂಗಿ 
| ವಸುಧೆಮ್ಯಾಲಾದರು ವಿಶ್ರಮಿಸಿಕೊ ಎಂದನು ಕೋಮಲಾಂಗಿ 11೫1 ಮಣ್ಣು 
ಹುಡಿಯಮ್ಯಾಲೆ ಮಲಗಿ ಮಾತಾಡುತ ಕೋಮಲಾಂಗಿ | ಕಣ್ಣು ಮುಚ್ಚಲು ಗಾಢನಿದ್ರೆ 
ಬಂದೊದಗಿತು ಕೋಮಲಾಂಗಿ ॥೬॥ ಮಲಗಿದ ಸತಿನೋಡಿ ಘನಕ್ಷೇಶದಿಂದಾಗ 


ಭಜನಮಾಲಾ -73- 


ಕೋಮಲಾಂಗಿ | ಮನದೊಳಗೊಂದು ಆಲೋಚನೆ ಮಾಡಿದ ಕೋಮಲಾಂಗಿ ॥1೭॥ 
ಇಂದುವದನೆಯನ್ನು ಇಲ್ಲೆ ಬಿಟ್ಟೋದರೆ ಕೋಮಲಾಂಗಿ । ತಂದೆಮಂದಿರ 
ಕ್ಹೋಗ್ಯಾನಂದವಾಗಿರುವಳು ಕೋಮಲಾಂಗಿ ॥೮॥ ಸುತ್ತ ನೋಡಲು ಕಲಿ ತತ್ತಿ 
ಬಿಟ್ಟಿರರೊಂದು ಕೋಮಲಾಂಗಿ | ಉಟ್ಟ ಸೀರೆಯನರ್ಧ ಹರಿದುಕೊಂಡನು ಬ್ಯಾಗ 
ಕೋಮಲಾಂಗಿ 1೯11 ಗಟ್ಟಿ ಮನಸ್ಸು ಮಾಡಿ ತತ್ಪನೆ ನಡೆದನು ಕೋಮಲಾಂಗಿ । ಚಿತ್ತ 
ಚಂಚಲನಾಗಿ ತಿರುಗೋಡಿ ಬಂದನು ಕೋಮಲಾಂಗಿ ॥೧೦॥ ಮುಂಗುರುಳನೆ ತಿದ್ದಿ 
ಮುಖಬೆವರೊರೆಸುತ್ತ ಕೋಮಲಾಂಗಿ । ರಂಗುತುಟಿಗೆ ಚುಮ್ಮುನಂಗಳ ಕೊಡುತಲಿ 
ಕೋಮಲಾಂಗಿ 11೧೧1 ನಡೆದು ಹೋದನು ನಾಲ್ಕು ಮೂಡ್ಟೆಚ್ಚೆನಿಕ್ಕುತ ಕೋಮಲಾಂಗಿ 
| ಕಡೆಗೆ ಕಾಲೇಳದೆ ತಿರುಗಿ ತಾ ಬಂದನು ಕೋಮಲಾಂಗಿ 11೧೨1 ಅಂಗನೆ 
ಅಂಗಧೂಳನೆಲ್ಲ ಒರೆಸುತ ಕೋಮಲಾಂಗಿ । ಆಲಿಂಗನೆ ಕೊಟ್ಟುಕಂಗಳ ಜಲ ಒರೆಸುತ 
ಕೋಮಲಾಂಗಿ ॥೧೩। ಅತ್ತ ಪೋಗುವ ಇತ್ತ ಬರುವೋನು ಭರದಿಂದ ಕೋಮಲಾಂಗಿ 
| ತೊಟ್ಟಿಲು ತೂಗುವಂದದಿ ತಿರುಗ್ಯಾಡುತ ಕೋಮಲಾಂಗಿ ॥೧೪॥ ಅಂಬುಜಾಕ್ಟಿನಿನ್ನ 
ಹಂಬಲ ಬಿಡದಲ್ಲೆ ಕೋಮಲಾಂಗಿ । ಜಾಂಬೂನಪುತ್ನಳಿಗೊಂಬೆ ನಿನ್ನಗಲುವೆ 
ಕೋಮಲಾಂಗಿ ॥1೧೫॥ ಎನ್ನ ನಂಬಿದರೀಗ ನಿನ್ನ ಬಿಟ್ಟೋಗುವೆ ಕೋಮಲಾಂಗಿ । 
ಎನ್ನಂಥ ಪಾತಕರಿನ್ನಿಲ್ಲ ಜಗದೊಳು ಕೋಮಲಾಂಗಿ ॥೧೬॥ ದಾರನ ದಾರಿ ಕೇಳುವಿ 
ದಮಯಂತಿಯೇ ಕೋಮಲಾಂಗಿ । ದಾರ ದಾರಳುಯೆಂದು ಹೇಳಿಕೊಂಬುವಿಯೆ 
ನೀ ಕೋಮಲಾಂಗಿ ॥೧೭॥ ಒಬ್ಬಳೆ ನೀನು ವಿದರ್ಭದೇಶಕೆ ಪೋಗಿ ಕೋಮಲಾಂಗಿ 
| ವೈದರ್ಭಿ ನೀ ಪಿತನ ಮಂದಿರವ ಸೇರುವುದ್ಹ್ವಾಗೆ ಕೋಮಲಾಂಗಿ ॥೧೮॥| 

ಎಚ್ಚರವಿಲ್ಲದಾಕೆಯ ಮುಂದೆ ಕುಳಿತಿನ್ನು ಕೋಮಲಾಂಗಿ । ಹುಚ್ಚುಗೊಂಡಂತೆ ತಾ 
ಮಾತನಾಡುತಲಿದ್ದ ಕೋಮಲಾಂಗಿ ॥೧೯॥ ಈಪರಿಯಿಂದ ಪ್ರಲಾಪ ನೋಡುತಲಿ 
ಕೋಮಲಾಂಗಿ | ಕೋಪದಿ ತನ್ನಪ್ರತಾಪವ ತೋರಿದ ಕೋಮಲಾಂಗಿ ॥1೨೦॥॥ ಕಲಿಕೊಟ್ಟ 
ಕಠಿಣ ಮನಸು ಕಲ್ಲೆದೆಯ ಮಾಡಿ ಕೋಮಲಾಂಗಿ । ಕರುಣವಿಲ್ಲದೆ ದಾರಿಹಿಡಿದು 

ತಾ ನಡೆದನು ಕೋಮಲಾಂಗಿ ॥1೨೧॥ ಪೃಥಿವಿ ಚಂದ್ರಮ ಸೂರ್ಯ ದಿಕ್ಕುಪಾಲಕರೆಲ್ಲ 
ಕೋಮಲಾಂಗಿ ।ಟ ಮತ್ತೆನ್ನ ಸತಿಯ ಸಂರಕ್ಷಿಸಲೆಂದನು ಕೋಮಲಾಂಗಿ ॥೨೨। 

ವೃಕ್ಷಜಾತಿಗಳಂಥ ವೃಕ್ಷದೇವತೆಗಳು ಕೋಮಲಾಂಗಿ | ಸಾಕ್ಟಾತ ಹರಿ ತಾ ರಕ್ಷಿಸಲೆಂದು 

ನಡೆದನು ಕೋಮಲಾಂಗಿ ॥೨೩॥ ತಿರುಗಿ ತಿರುಗಿ ನೋಡಿ ಸುರಿಸುತ ಕಣ್ಣೀರ 

ಕೋಮಲಾಂಗಿ | ಪರಮ ಕ್ಲೇಶಗಳಿಂದ ಭರದಿಂದ ನಡೆದನು ಕೋಮಲಾಂಗಿ 11೨೪॥ 


-74- ಭಜನಮಾಲಾ 


ಸಾಮಜಗಮನೆಯ ಸರ್ವರಕ್ಕಕನಾದ ಕೋಮಲಾಂಗಿ । ಭೀಮೇಶಕೃಷ್ಣ ರಕ್ಷಿಸಲೆಂದು 
ನಡೆದನು ಕೋಮಲಾಂಗಿ ॥೨೫॥ 


ವಚನ-೪೬ 

ನಾಗವೇಣಿಯ ಬಿಟ್ಟು ನಡೆದ ನಳಮಹಾರಾಜ । ಆಗ ಬೆಳಗಾಯಿತರವಿಂದ 
ಮೋಗ್ಗರಳಿದವು ಕೋಳಿ ॥ ಕೋಗಿಲೆ ಹಂಸ ಗಿಳಿ ಗರುಡಪಕ್ಷಿಗಳು । ಕೂಗುತಿರೆ ಧ್ವನಿಯ 
ಕೇಳುತಲಾಗ ದಮಯಂತಿ । ಬ್ಯಾಗನೆಚ್ಚೆತ್ತೆದ್ದುಕುಳಿತು ಹರಿಗ್ಗಂದಿಸುತ | ಸೋಗೆಗಣ್ಣಿಂದ 
ನೋಡುತ ಪತಿಯ ಕಾಣದಲೆ ॥। ಈಗರ್ಧಸೀರೆ ಹರಿದುತ್ತೆತ್ತ ಪೋಗಿಹನು । ಆಗರಕೆ 
ಪೋಗಿ ಮಾಗಿದ ಫಲವ ಹುಡುಕುವನೊ ।। ನಾಗಸಂಪಿಗೆ ದವನ ಕ್ಯಾದಿಗೆಯ 
ಕೊಯ್ತಂದು । ಈಗೆನ್ನ ಮುಡಿಗೆ ಮುಡಿಸುವೋನೆಂಬ ಸಂಭ್ರಮವು ॥। ಭೋಗದರಸನ 
ಬಿಟ್ಟು ಬಾಳ ಹೊತ್ತಯ್ತೆನುತ । ಆಗ ತನ್ನೆದೆಯ ಗಟ್ಟಿಸುತ ಭುಗಿಲೆನುತಿರೆ 
ಬ್ಯಾಗನ್ನೊರಟ್ಟೊರಟು ತನ್ನ ಕಾಂತನ್ನ ಕರೆಯೋ ಬಗೆ-॥ 


ಧ್ವನಿ-೪೭ 

ಸುಂದರ ಸುಗುಣ ಬಾ ಬಾರೆದ್ದುಕರೆದಳಂಬುಜಾಕ್ಲಿ॥॥ಪ।॥ ಅಂದವಲ್ಲ ಚೆಂದವಲ್ಲ 
ಮಂದಿ ಒಳಗೆ ಮಾನವಲ್ಲ। ಕುಂದು ಬಂದಿತು ನಿಮ್ಮ ಕುಲಕೆ ಎಂದಿಗಾದರು ತಪ್ಪಲಿಲ್ಲ 
11೧ ಬ್ಯಾಡ ಬ್ಯಾಡವೆಂದು ನಾನು ಬೇಡಿಕೊಂಡ್ಲೇಳಿದೆನು ನಿಮಗೆ । ಕಾಡಿನೊಳಗೆ 
ಬಿಟ್ಟು ಎನ್ನ ಓಡಿ ಹೋಗೋದುಚಿತವಲ್ಲ ॥೨।। ಮರದ ಹಿಂದೆ ಅಡುಗೆ ನಿನ್ನ ಮೋರೆ 
ನೋಡಿ ಕರೆವೆ ನಾನು । ಪರಮ ಹಾಸ್ಯ ಮಾಡುವೋದು ತರವೆಯೆನ್ನಕೂಡ ಕಾಂತ 
1೩।। ಚೂತ ಕದಳಿ ವೃಕ್ಷಗಳಿಂದ ಚಾತಕ ಗಿಳಿ ಪಕ್ಚಿಗಳಿರ । ಜೂ (ದ್ಯೂ)ತನಾಡಿ ಸೋತು 
ಬಂದ ನಾಥ ನಳನ ಕಂಡಿರೇನೆ ।೪॥ ನೆಲ್ಲಿ ಹೇರಳೆ ನಿಂಬೆಗಳಿರ ಬಲ್ಲಿದಾಶತ್ನಗಳಿರ 
| ಎಲ್ಲರೊಳಗೆ ಶ್ರೇಷ್ಠ ತುಳಸಿ ನಲ್ಲನಳನ ಕಂಡಿರೇನೆ ॥೫॥| ಬದರಿಮರವೆ ಬೆಳೆದ ತೆಂಗು 
ಗಗನಮುಟ್ಟೋ ಅಡೆವೃಕ್ಷ | ಒದರಿಕೊಂಡರು ಕೇಳದೇನು ಬಿದಿರಿನಂತೆ ಇರುವಿರಲ್ಲ 
1೬॥। ಶೋಕದಿಂದ ಬಂದೆ ನಾನಶೋಕ ವೃಕ್ಷನಿನ್ನಮುಂದೆ | ನಾ ಕೈಮುಗಿದು ಕೇಳಿಕೊಂಬೆ 
ಅಶೋಕಳನ್ನ ಮಾಡುಯೆನ್ನ ॥೭। ಅಂದು ಹರಿಶ್ಚಂದ್ರ ತನ್ನ ಹೆಂಡತಿಯು ಮಗನ 
ಮಾರಿ । ಕೊಂಡ ಕಠಿಣ ಬುದ್ಧಿನಿನಗೆ ಬಂದು ಸೇರಿಕೊಂಡಿತೇನೊ ॥೮॥ ಇಂದ್ರ ಬಿಟ್ಟು 
ಸ್ವರ್ಗ ಶಚಿಯ ಬಂದ ನಹುಷಗೊಪ್ಪಿಸಿ ರಾಜ್ಯ । ಬಂದು ಕಮಲನಾಳದಲ್ಲಿ 
ಹೊಂದಿಕೊಂಡಂತಾಯಿತೀಗ 114೯1 ಎಷ್ಟುಬಾಯಿ ಬಿಟ್ಟಿದರು ನಿನ್ನ ಭೆಟ್ಟಿಯಾಗೋರೆತನ 


ಭಜನಮಾಲಾ -75- 


ಕಾಣೆ । ಬಿಟ್ಟು ಅರಣ್ಯದಲ್ಲಿ ಕಷ್ಟಕ್ಕೆ ಗುರಿಮಾಡಿದೆನ್ನ ॥೧೦॥ ಆದರದಲಿ ಬಂದೆ ನಿನ್ನ 
ಆದರವು ತಪ್ಪಿತೆನಗೆ । ಶ್ರೀಧರ ಭೀಮೇಶಕೃಷ್ಣ ನೀ ದಯದಿ ಕಾಯೊ ಎನ್ನ ॥೧೧॥ 


ವಚನ-೪೮ 

ಬಡಬಡನೆ ನಡೆಯುತಲಿ ಎಡವೈಡವಿ ಬೀಳುತಲಿ । ಕಡೆಗಣ್ಣಿಲಿಂದುದಕ ದಡದಡನೆ 
ಸುರಿಸುತಲಿ 11 ಜಡೆಮುಡಿಯ ಬಿಟ್ಟಾಗ ಹುಡಿಯಲ್ಲಿ ಹೊರಳುತಿರೆ । 
ಅಡವಿಯಲ್ಲಾರ್ಭಟಿಸುತ ಬಂದು ಘಟಸರ್ಪ ಕಡಿದು ॥ ಉಂಗುಷ್ಟ ಮೈಗೆ ಸುತ್ತಿ 
ನುಂಗುತಿರೆ ಕಡುವಿಷವು ತಲೆಗೇರಿ | ಕಣ್ಣು ಪ ಮುಚ್ಚುತಲಿರಲು ಹಿಡಿದು ಕೊಡಲಿಯನಾಗ 
ಬಂದೊಬ್ಬ ಕಿರಾತ ।। ಹೆಡೆಯ ಸೀಳುತ ಸರ್ಪ ಕಡಿದು ತುಂಡನು ಮಾಡಿ ಗಿಡದ 

ಔಷಧದ ಮೈಗ್ಹಚ್ಚಿ । ವಿಷವನು ಕಳೆದು ಮಡದಿ ಮೂರ್ಛೆಯ ತಿಳಿಯೆ 
ಮಾತನಾಡುವುದು ಮತ್ತೇನೆಂದರೆ- ॥ 


ಧ್ದನಿ- -೪೯ 

ದಾರೆ ನಿನಗೆ ದಾರಿ ತೋರುವೆ ನೀರಜಮುಖಿ । ನೀರೆ ನೀರು ನೆರಳು ತೋರುವೆ 
ಬಾರೆ ಬಾ ಮುಖಿ ॥ಪ॥ ಸ್ವಚ್ಛವಾದ ದಿವ್ಯ ಸರೋವರವ ಕಂಡಳು । ತೋರುವೆ ಬಾರೆ 
ಬಾ ಮುಖಿ ॥ಪ।। ಸ್ವಚ್ಛವಾದ ದಿವ್ಯ ಸರೋವರವ ಕಂಡಳು । ಮಚ್ಚಲೋಚನೆ ಮೈಯ 
ತೊಳೆದು ಮಡಿಯನುಟ್ಟಳು ॥॥೧॥ ಮಧುರವಾದ ಫಲವ ತಂದು ಎದುರಿಗಿಟ್ಟನು 
| ಮಧುರವಾಣಿ ಅವನು ಮೆದ್ದು ಮುದದಿ ಕುಳಿತಳು ॥೨।। ಹಣ್ಣು ಮೆದ್ದು ಹರಿವ 
ಜಲವ ಕುಡಿದು ಕುಳಿತಿರೆ | ಹೆಣ್ಣೆ ಬಾರೆದ್ದು ಕಣ್ಣುಸನ್ನೆ ಮಾಡಿ ಕರೆದನು (1೩1 ಪತಿವ್ರತಾ 
ಧರ್ಮಗಳು ಎನ್ನಪಾಲಿಸುವವು । ಪತಿತ ನಿನ್ನ ಹತವ ಮಾಡ್ದೇನೆಂದು ನುಡಿದಳು ॥೪॥ | 
ಗಂಡನಿಲ್ಲದವಳಿಗಿಷ್ಟುಗರುವ ಯಾತಕೆ | ಹೆಂಡತ್ಯಾಗಿರೆನುತ ಮುಂಗ್ಗೆ ಪಡಿಯಲ್ಲೋದನು 
1೫1 ದೃಷ್ಟಿ ತೆಗೆದು ನೋಡಲಾಗ ದುಷ್ಟ ದುರುಳನು । ಸುಟ್ಟು ಭಸ್ಮವಾಗಿ 
ಯಮಪಟ್ಟಣಕ್ಕೊರಟನು ॥೬॥ ತಿರುಗಿ ನೋಡದ್ದಾಗೆ ತಾನು ಭರದಿ ನಡೆದಳು । 
ಸರ್ವಖಷಿಗಳಾಶ್ರಮವ ಕಂಡು ನಿಂತಳು ೭1 ಸ್ನಾನ ನೇಮ ಜಪವು ಅಗ್ನಿ ಹೋಮ 
ಕಂಡಳು | ನೇಮದಿಂದಲವರ ಪಾದಕ್ಕೆರಗಿ ನಿಂತಳು ॥೮।। ಮುತ್ತೈದೆ ಆಗಿ ನೀ ಪುತ್ರರನೆ 
ಪಡೆಯೆಂದು । ಸತ್ಯವಂತೆ ಸುಖದಿ ಬಾಳೆಂದ್ವರಸುತಿದ್ದರು ॥೯॥। ಸುಗುಣೆ ದಾರ ಮಗಳೆ 
ನೀನು ಸುಂದರಾಂಗಿಯೆ । ಯುಗಳಲೋಚನೆ ಇಲ್ಲಿಬಂದ ಬಗೆ ಹೇಳೆ ನೀ ॥೧೦1ನಾನು 
ದಮಯಂತಿ ನಳರಾಯನರಸಿಯು । ಭೀಮನೆಂದರೆ ಬಿಟ್ಟಪತಿಯ ಹುಡುಕುತಿದ್ದೆನು 


276. ಭಜನಮಾಲಾ 


॥೧೧॥ ಜ್ಞಾನದೃಷ್ಟಿಯಿಂದ ನೋಡೇವೆ ನಿನ್ನ ಅರಸನ । ನೀನು ಸ್ವಲ್ಪದಿವಸದಲ್ಲಿ 
ಕಾಂಬೀಯೆಂದರು ॥1೧೨॥ ನುಡಿದ ಟು ಕೇಳುತಾಗ ಪಡೆದಳ್ಳರುಷ ಷವ । ಅಡಗೆ 
ಯಷಿಗಳಾಶ್ರಮ ಕಾನಡವಿಯಾಯಿತು 1೧೩11 ಸುಚಿಯಯೆಂಬೊ ಸಾಹುಕಾರ 
ಸರಕನೇರಿಸಿ | ಸಕಲ ಜನರ ಸಹಿತವಾಗಿ ಬರುತಲಿದ್ದನು ॥1೧೪1 ಎತ್ತಿನ ವ್ಯಾಪಾರದವರು 
ಎದುರು ಬರುತಿರೆ । ಮತ್ತೆ ನೋಡುತಲವರ ಬೆನ್ನತ್ತಿ ನಡೆದಳು ॥1೧೫॥ ಭಾನು 
ಮುಣುಗೆ ಬಯಲೊಳು ಭರದಿ ನಿದ್ರೆಲಿ ಮಲಗಿರೆ । ಮಾನವಂತೆ ಮರದ ಹಿಂದೆ 
ಅಡಗಿ ಕುಳಿತಿರೆ 1೧೬ ಓಡುತೋಡುತ ಬಂದವು ಕಾಡಾನೆ ಹಿಂಡುಗಳು |! ನೋಡದವರ 
ತುಳಿದು ತುಂಡು ಮಾಡುತಿದ್ದುವು 1೧೭1 ಕಣ್ಣುಮೂಗು ಕಿವಿಯು ಕೈ ಕಾಲು ಕತ್ತರಿಸೆ 
| ಬಿನ್ನಭಿನ್ನವಾದೆವೆಂದು ಚೀರುತಿದ್ದರು ॥೧೮।। ಮಣಿಯುಭದ್ರನೆಂಬೊ ನಮ್ಮಮನೆಯ 
ದೇವರ | ಶರಣು ಮಾಡದೆ ಬಂದೆ ನಾನೀಪರಿಯು ಆಯಿತು ॥೧೯॥ ಭೂತ ಪ್ರೇತವೋ 
ಪಿಶಾಚೋ ಪೀಡಾರಾಕ್ಷಸೊ । ಘಾತಕಳೇ ನೀನ್ಯಾತಕಿಲ್ಲಿ ಬಂದೆಯೆನುತಲಿ ॥೨೦॥ 
ಕವಣೆಕಲ್ಲುಕರದಿಂ ಪಿದಿದು ಒಗೆಯುತಿದ್ದರು । ಸರ್ವಜನರ ಬಿಟ್ಟುದೂರದಲ್ಲೆನಡೆದಳು 
11೨೧ ಭರದಿಂದೋಡುತ ಬರುತ ದೊಡ್ಡ ಪುರವ ಕಂಡಳು । ಇಲ್ಲಿರುವ ದೊರೆಯು 
ದಾರೆಂದೆನುತ ಕೇಳುತಿದ್ದಳು ॥1೨೨।। ಚೇದಿದೇಶ ಚೆಲುವ ವೀರಬಾಹುವಿನ ಪುರ । 
ಸುಬಾಹುಯೆಂಬೊ ರಾಜ ರಾಜ್ಯ ಆಳುತಿದ್ದನು ॥।೨೩/। ಕೇಳಿ ಮನಕೆ ಭಾಳ 
ಹರುಷದಿಂದ ನುಡಿದಳು । ಕಾಳಿಮರ್ದನನ ಕರುಣವೆನ್ನಲ್ಲಾಯಿತೆಂದಳು ॥1೨೪॥1 
ಬಂದು ಭೀಮೇಶಕೃಷ್ಣ ಬಂಧುಗಳೊಳಗೆ ಬಿಟ್ಟನು । ಹಾಗೆಂದು ತನ್ನ ಮನಕೆ 
ಭಾಳಾನಂದಬಟ್ಟಳು ।೨೫। 


ವಚನ-೫೦ 
ಪುರದೊಳಗೆ ಬರುವಂಥ ಪೂರ್ಣೇಂದುಮುಖ ನೋಡಿ | ಪರಮ 
ಅಶ್ಚರ್ಯದಿಂದಾಗ ಬಾಲಕರೆಲ್ಲ॥॥ ಕರದಿ ಚಪ್ಪಾಳೆಯಿಕ್ಕುತ ಸುತ್ತ ಬರುತಿರಲು । ಸೆರಗ 
ಶಿರದಲ್ಲೊದ್ದು ಮರ್ಯಾದೆಯಿಂದಾಗ ॥। ಬರುತಿರಲು ರಾಜಬೀದಿಯಲಿ 
ದಮಯಂತಿಯನು | ದೊರೆಜನನಿ ಕಂಡು ತಾ ಕರೆಸಿ ಕೇಳುವುದು ಮತ್ತೇನೆಂದರೆ-॥ 


ಧ್ವನಿ-೫೧ 
ಅಮ್ಮಯ್ಯಾ ನೀನ್ಯಾರು ಪೇಳೆ ನಿಮ್ಮೊರ್ತಮಾನ । ಸುಮ್ಮನಿರುವೊದ್ಯಾತಕೊಂದು 
ಮಾತು ಪೇಳಮ್ಮ!!ಪ॥ ದಾವ ಲೋಕದಿಂದ ಬಂದೆ ಆಯತಾಕ್ಷಿಯೆ | ವಾಯುದೇವರರಸಿ 


ಭಜನಮಾಲಾ -77- 
ನೀ ಭಾರತಿಯಯೇನಮ್ಮ ।॥೧॥ ಇಂದುವದನೆ ನಿನ್ನ ದೇಹ ಚೆಂದ ಚೆಲ್ಲಿಕೆಯ ನೋಡೆ 
| ಇಂದ್ರನರಸಿ ಶಜಿಯೊ ನೀ ದಾರೆಂದು ಪೇಳಮ್ಮ ॥1೨॥ ಇಂಡೀವರಾಕ್ಷಿಯೆ ನೀನು 
ಬಂದ ಕಾರಣವ ಹೇಳೆ | ಚಂದ್ರನರಸಿ ರೋಹಿಣಿಯೊ ನೀ ದಾರು ಪೇಳಮ್ಮ ॥1೩॥ 
ವಾರಿಜಮುಖಿಯೇ ನಿನ್ನ ಮೋರೆನೋಡಿ ಮರುಳುಗೊಂಡೆ । ಸೂರ್ಯನರಸಿ ಸಂಜ್ಞಾ 
ದೇವೇರಾದರ್ಹೇಳಮ್ಮ 11೪11 ಅಷ್ಟೂರೊಳಗೆ ಶ್ರೇಷ್ಠಳೆ ಉತ್ಕೃಷ್ಟ ಉತ್ತಮಳೇ ನೀನು । 
ವಶಿಷ್ಠರರಸಿ ಅರುಂಧತಿಯೋ ನೀದಾರೇಛಮ್ಮ ॥೫॥ ಬಾಗಿ ಬಳುಕಿ ಭರದಿ ನೀನು 
ಯೋಗದಿಂದ ಬರಲು ಕಂಡು । ಸಾಗರನರಸಿ ಭಾಗೀರಥಿ ನೀನಾದರ್ದೇಳಮ್ಮ ॥೬॥ 
ಕೋಮಲಗಾತ್ರೆಯೇ ನೀನು ಪ್ರೇಮದಿ ಪೇಳುವುದೆನಗೆ | ನೀನು ಯಮಧರ್ಮನರಸಿ 
ಶ್ಯಾಮಲ್ಯೇನಮ್ಮ ।೭।। ಹೊಳೆವೋ ಚಿನ್ನದ ಗೊಂಬ್ಯಂತೆ ತೊಳೆದ ಮುತ್ತಿನಂಥ ಕಾಂತಿ 
| ನಳನ ಸತಿ ದಮಯಂತ್ಯೊ ನೀ ತಿಳಿಯ ಪೇಳಮ್ಮ ॥1೮॥ ಪೃಥಿವಿಯೊಳು ನಿನ್ನಂಥ 
ರೂಪವತಿಯರ ನಾ ಕಾಣೆನೆಲ್ಲೊ। ಮನ್ಮಥನ ಸತಿ ರತಿದೇವಿಯೋ ನೀ ದಾರು ಪೇಳಮ್ಮ 
11 ಮುದ್ದುಮೋಹನ್ನೆಯೆ ನಿನ್ನ ತಿದ್ದಿ ಮಾಡಿದವರು ಯಾರೆ । ರುದ್ರನರಸಿ ಗೌರಿ 
ನೀನಾಗಿದ್ದದ್ದೇಳಮ್ಮ ॥(೧೦॥ ಚಂಚಲಾಕ್ಷಿ ನಿನ್ನ ದೇಹ ಮಿಂಚಿನಂತೆ ಹೊಳೆವೊ ಕಾಂತಿ 
| ವಿರಿಂಚಿಯರಸಿ ವಾಣಿ ಪಂಚನಿಲ್ಲದೇಳಮ್ಮ ॥೧೧॥ ನಾಥರಿಲ್ಲದಾಗ ನೀನನಾಥಳಾಗಿ 
ಬಂದೀಯಲ್ಲೆ । ಪ್ರಖ್ಯಾತ ರಾಮರರಸಿ ನೀ ಸೀತಾಂಗನ್ಯೇನಮ್ಮ ॥೧೨। ಎಲ್ಲರೊಳಗೆ 
ಅಧಿಕವಾದ ಚೆಲ್ವೆ ನಿನ್ನ ಚಂದ ಮುಖವು । ಬಲ್ಲಿದ ಗೌತಮರ ಸತಿ ನೀ ಅಹಲೈಯೇನಮ್ಮ 
1೧೩ ಲಕ್ಷ್ಯಯಿಟ್ಟು ನೋಡಲಿಕ್ಕೆ ಅಕ್ಷವೆರಡು ಸಾಲದ್ದರಿಯ । ವೃಕ್ಷಸ್ಥಳದ ವಾಸಿ 
ಶ್ರೀಮಾಲಕ್ಷ್ಮಿಯೇನಮ್ಮ ॥1೧೪॥ ಸತ್ಯವಾಗ್ದೇಳೆ ಭೀಮೇಶಕೃಷ್ಣನ ಪಟ್ಟದರಸೇರೊಳು । 
ಸತ್ಯಭಾಮೆ ರುಕ್ಕಿಣಿಯೊ ನೀ ದಾರು ಪೇಳಮ್ಮ ೧೫ 


ವಚನ-೫೨ 
ಮಾತೆ ಕೇಳಮ್ಮ ಮರ್ಯಾದೆ ಬಿಟ್ಟೇಳುವೆನು । ಯಾತಕೆನಗೆಲ್ಲದೇವತೆಗಳ್ಳೆಂಡಿರ 
ಸಾಕ್ಸಿ ॥ ಭೂತಳದೊಳೊಬ್ಬ ರಾಜನ ಮಡದಿ ನಾನೀಗ । ದ್ಯೂತ ಪಗಡೆಯನಾಡಿ 
ಸೋತು ಅಡವಿಗೆ ಬಂದ ॥। ಪ್ರೀತಿಪತಿಯೆನ್ನ ಬಿಟ್ಟೋದಕಾರಣದಿಂದ 1 
ಆತನ್ನುಡುಕುತಲಿ ಆತುರದಿ ಬಂದೆನೆ ನಾನು ॥ ನೀ ತಡೆಯದೆನಗೆ ಅಪ್ಪಣೆ ಕೊಟ್ಟು 
ಕಳುಹಿಸೆನಲು | ಆ ತರುಣಿ ಮಾತೆ ಕೇಳುತ ರಾಜಜನನಿ ಮತ್ತೇನೆಂದಳು ಎಂದರೆ-॥ 


-78- ಭಜನಮಾಲಾ 


ಧ್ವನಿ-೫೩ 

ಹೋಗಬ್ಯಾಡ್ಜೋಗಬ್ಯಾಡ ನಾಗವೇಣಿ ನೀನೆಲ್ಲೂ । ಹೋಗಬ್ಯಾಡ್ಜೋಗಬ್ಯಾಡ 
ಪಃ ಅಚ್ಚಮುತ್ತಿನಂತ್ಟೊಳೆವೊ ಮಚ್ಚಲೋಚನೆಯ ನೀ ಹುಚ್ಚಿಯಂ(ತೆ)ತಿರುಗುವೋ 
ದುಚಿತವಲ್ಲೀಗ ॥೧॥ ಪರರ ಮಂದಿರವಾಸ ಪರಮಕಷ್ಟವೆ ತಾಯೆ । ದೊರೆಗಳ 
ಮನೆಯಲ್ಲಿಸ್ಥಿರವಾಗಿ ಇರುವೋರೆ ।೨।। ಮಕ್ಕಳಂದದಿ ನೋಡಿ ಮನ್ನಿಸುವೆನೆ ತಾಯೆ 
| ಅಕ್ಕತಂಗಿಯರಂತಃಕರ(ಣ)ದಿ ನೋಡುವೆನೆ ।1೩।। ಇಂದು ನಮ್ಮನೆಯಲ್ಲಿ 
ಹೊಂದಿಕೊಂಡಿರೆ ನೀ | ಸುನಂನನ ಬದಿಯಲ್ಲಿ ಮಂದಗಮನೆಯೆ ॥೪॥ ನಾನಾ 
ದೇಶಗಳಲ್ಲಿ ನಾನು ಈ ಪ್ರಯತ್ನ ಮಾಡಿ ನಾರಿ । ನಿಮ್ಮರಸನ ಕರೆಸಿ ಕೂಡಿಸುವೆ ॥೫॥ 
ಜನನಿಯಂದದಿ ನಿನ್ನ ಮನದಿ ತಿಳಿದೇನಮ್ಮ । ವಿಷಯದಲ್ಲೊಂದು ಮಾತು ಈಗ 
ಹೇಳುವೆನೆ ।॥೬।। ಹಿಂಡುಕೆಲಸವ ಹೇಳಲೊಂದು ಮಾಡುವಳಲ್ಲ । ಗಂಡಸರೊಳು 
ಮಾತನಾಡಿ ನಾನರಿಯೆ ॥೭। ಪತಿಯ ವಾರ್ತೆಯ ತಂದು ಪೇಳ್ವ ಗಂಡಸರೊಳು 
| ಹಿತದಿಮಾತಾಡುವೆನತಿ ಹರುಷದಲಿ ॥೮।। ಎಂಜಲನ್ನವನು ತಂದಿಟ್ಟ ರುಂಬುವಳಲ್ಲ 
| ಅಂಜದೆ ಅನುಗಾಲುಪವಾಸ ಮಾಡುವೆನೆ (೯1 ಹಿಕ್ಕೆ ಜಡೆಗೆ ಹೂವು ಕಟ್ಟಿ ಮುಡಿಸಲು 
ಬಲ್ಲೆ | ಮತ್ತೆ ನಿನ್ನ ಮಗಳ ಶೃಂಗಾರ ಮಾಡುವೆನೆ 1೧೦1 ಅಣ್ಣ ಅತ್ತಿಗೆಯಂತೆ ನಿನ್ನ 
ಮಗ ಸೊಸೆಯನು । ಮುನ್ನ ತಿಳಿದು ಕಾಲವನ್ನು ಕಳೆವನೆ (೧೧1 ಈ ಸಮಯದಲಿ 
ಭೀಮೇಶಕೃಷ್ಣನ ನಿಜ । ದಾಸಿಯಂತಿಳದಲ್ಯಾವಾಸ ಮಾಡಿದಳು ॥೧೨॥ 


ವಚನ-೫೪ 
ಮಂದಮನೆಯು ತಾ ಸುನಂದನ ಬದಿಯಲ್ಲಿ । ಹೊಂದಿಕೊಂಡಿರಲು 
ಬಿಟ್ಟೋದ ನಳರಾಯ ತಾ ॥। ಮುಂದೇನು ಮಾಡಿದ ಕಥೆಯ ವಿಸ್ತಾರವನು 
ಚಂದವಾಗ್ಹೇಳಬೇಕೆಂದು । ಧರ್ಮಜ ನುಡಿಯೆ ಆನಂದದಿಂದ್ದೇಳುತಿದ್ದಾಗ 
ಬೃಹದಶಮುನಿಯು ॥ 


ಧ್ವನ ೫೫ 
ನಡೆದ ನಡೆದ ನಳಮಾರಾಯನು ಮಡದಿಯನ್ನು ಬಿಟ್ಟು । ನಡೆದ ನಡೆದ 
ನಳರಾಯನು ॥ಪ।। ಮಲಗಿದಂಥ ಸತಿಯ ಬಿಟ್ಟು ಮನಸಿನಲ್ಲಿವ್ಯಾಕುಲವಾಗಿ । ನನ್ನ 
ಸತಿಯನು ನಾ ಇನ್ನ್ವ್ವಾಗೆ ಕಾಂಬೇನೆಂದು ಕಳವಳಿಸುತ ॥೧॥ ಘೋರ ಅರಣ್ಯದಲಿ 


ಭಜನಮಾಲಾ -79- 


ಭೋರುಗುಟ್ಟುತ ಪೆಳೆಯ ಒಳಗೆ ಕ್ರೂರವಾದ ಸರ್ಪ ನಳನ ಕೂಗಿ ಕರೆದು ಹೇಳಿತಾಗ 
|೨॥। ಸುತ್ತಮುತ್ತ ಕಾಡುಕಿಚ್ಚು ಹತ್ತಿಬರೆ ಪ್ರಾಣ್ಣತ್ಯವಾಗೋದು । ಎತ್ತಿಯೆನ್ನ ಕಡೆಗೆ 
ಬಿಟ್ಟರೆ ಪ್ರತ್ಯುಪಕಾರ ಮಾಡುವೆನೆಂದು ॥೩।॥ ಎತ್ತಿ ಕಡೆಗೆ ಬ್ಲುಡುತಿರಲು ಮತ್ತೆ ನೀರು 
ನೆರಳಿನಲ್ಲಿ । ಹತ್ತು ಹೆಜ್ಜೆ ಎಣಿಸುತೆನ್ನ ಹೊತ್ತು ಹಾಕೆಂದಿತಾಗ ॥೪॥। ಒಂದು ಎರಡು 
ಮೂರುಯೆನುತೊಂಬತ್ತು ಹೆಜ್ಜೆಯೆಣಿಸುತ್ಡೋಗಿ । ಹತ್ತು ಎಂದು ಬಿಡಲು 
ಮೈಗ್ವತ್ತಿಕೊಂಡು ಸುತ್ತಿದ ನಾಗ ॥॥೫1 ಕಚ್ಚಿ ವಿಷವು ಅಂಗವೆಲ್ಲ ಕಪ್ಪಿನಿಂದ ವ್ಯಾಪ್ತವಾಗೆ 
| ವಕ್ರವಾದುದಂದಮುಖವು ಸೊಟ್ಟ ಗಣ್ಣಿಂದ ಕೆಟ್ಟಿತು ದೇಹ ॥॥೬॥ ಬೆಳೆದ ಹೊಟ್ಟೆ 
ಕಾಲು ಕೈ ಸೊರಗಿ ಸಣ್ಣವಾಗಿ ಪಾದ । ತಿರುಗೆ ಮೂಗುವರೆಗೆ ಗೋಣು ಶಿರವ ತೂಗುತ 
ನಿಂತನಾಗ ॥೭।। ನಾನು ಮಾಡಿದುಪಕಾರಕ್ಕೆ ನೀನು ಯೇನು ಮಾಡಿದ್ಯೈೆನುತ । 
ಹೀನಮನುಜನಾದೆನೆಂದು ತಾನು ಕೋಪಿಸುತ್ತಿದ್ದನಾಗ ॥1೮॥ ಇಳೆಯ ಮ್ಯಾಲೆ ಜನರು 
ನಿನ್ನತಿಳಿಯಬಾರದೆಂದು ನಾನು । ನಳನೆ ನಿನ್ನಚೆಲುವ ರೂಪ ಕಳೆಯ ಕೆಡಿಸಿಬಿಟ್ಟೆನೆಂದ 
|೯| ನಿನಗೆ ಜೋಡುವಸ್ತ್ರಕೊಡುವೆ ತನುವಿನಲ್ಲಿಹಾಕಿಕೊಂಡರೆ | ಕನಕಪ್ರತಿಮೆಯಂಥ 
ರೂಪ ದಿನಕರನ ಪ್ರಕಾಶ ಕಾಂಬುವಿ ॥೧೦1 ವಸ್ತಕೊಟ್ಟು ಮಾತೆಶಾಪದಿ ಮುಕ್ತನಾಗೆ 
ಕಾರ್ಕೋಟಕನು । ಇತ್ತ ನಳನು ಖತುಪರಣನ ರಾಜಮಂದಿರಕೆ ಬಂದ ॥೧೧॥ 
ನೋಡಿದ ಖುತುಪರಣನು ಮಾತಾಡಿ ಕೇಳಿದ ನಿನ್ನ ತಿದ್ದಿ! ಮಾಡಿದಂಥ ಬ್ರಹ್ಮನ ಬುದ್ಧಿ 
ಕುಶಲ ಭಾಳೆಂದು ನಸುನಗುತಲಿ ॥॥೧೨॥ ದಾವ ದೇಶ ನೀನು ಬಂದ ಕಾರ್ಯವೇನು 
ನಿನಗೆಯಿಟ್ಟ | ನಾಮವೇನು ನನ್ನ ಮುಂದೆ ಹೇಳಬೇಕೆಂದು ಕೇಳಿದನಾಗ ॥೧೩/ 
ನಾನು ಬಾಹುಕನೆಂಬೊ ಬಡವ ಬಲ್ಲೆ ತೇಜಿಗಳ ಪರೀಕ್ಷೆ । ಎಲ್ಲರೊಳಗೆ ಸಾರಥಿ 
ಕಾರ್ಯದಲ್ಲಿನಿಪುಣನೆಂಬುವರೆನಗೆ ।॥೧೪॥ ಅಶ್ವಗಳ ಪರೀಕ್ಷೆಯಲ್ಲಿಅಧಿಕವಾದ ಪ್ರೌಢ 
ನಾನು । ಇಟ್ಟುಕೊಂಡರೆ ನಿನಗೆ ಎನ್ನಲಿದ್ದ ಗುಣವು ತಿಳಿವುದೆಂದ ॥೧೫॥ ಧೀರ ನಿನ್ನ 
ರಥವ ನಾನು ಶೂರತನದಿ ನಡೆಸುವೆನು । ಭಾರಿ ಸಂಬಳ ತಿಂಗಳಿಗೊಮ್ಮೆ ನೂರುವರಾಹ 
ನೀ ಕೊಡಬೇಕೆಂದು ॥೧೬॥ ಎನ್ನ ಮನೆಯಲ್ಲಿರುಯೆಂದೆನುತ ಮನ್ನಿಸ್ಟೇಳುತಿರಲು 
ರಾಜ । ಅನ್ಯಜನಕೆ ತನ್ನ ಗುಣವು ತಿಳಿಯದಂತೆ ಕಳೆವ ಕಾಲ ॥೧೭।। ಇಂಥಾ ಗುಣವಂತೆ 
ದಮಯಂತಿಯ ಬಿಟ್ಟಗಲಿ ಭಾಳ । ಭ್ರಾಂತನಾದೆನೆಂದು ತನ್ನಂತರಂಗದಿ ಚಿಂತಿಸುತ್ತಿದ್ದ 
೧೮॥ ಕನಸಿನಲ್ಲಿಮನಸಿನಲ್ಲಿ ನೆನೆಸುತಾಗ ತನ್ನಸತಿಯ | ನಿರುತದಲಿ ಭೀಮೇಶಕೃಷ್ಣನ 
ಸ್ಫರಿಸುತ ತಾನಿರುತಿದ್ದನಾಗ 1೧೯11 


-80- ಭಜನಮಾಲಾ 


ವಚನ-೫೬ 
ಅತ್ತ ನಳರಾಯ ಯತುಪರಣನಲ್ಲೊಂದಿರಲು । ಇತ್ತ ವಿದರ್ಭದೇಶದ 
ಭೀಮರಾಯ ತಾ ॥ ಮತ್ತೆ ಮಗಳು ಅಳಿಯ ಎತ್ತ ಪೋದರೆಂದು । ಭೃತ್ಯರನೆ ಕರೆಸಿ 
ಮಾತಾಡುವುದು ಮತ್ತೇನೆಂದರೆ- ॥ 


ಧ್ವನಿ-೫೭ 

ಮತ್ತೆ ಮಗಳು ಅಳಿಯ ಎತ್ತ ಪೋದರೆಂದು । ಭೃತ್ಯರನು ಕಳಿಸಿದನು ಭೀಮರಾಯ 
|। ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣದ ದೇಶ । ಸುತ್ತಿ ಬನ್ನಿರಿ ಸುದ್ದಿ ತನ್ನಿರೆಂದು ॥॥ಪ॥ 
ಹಳ್ಳಿಪಳ್ಳಿಯ ತಿರುಗಿ ಹಳ್ಳಕೊಳ್ಳವ ಸುತ್ತಿ ಎಲ್ಲದಿಗ್ಲೇಶಗಳ ತಿರುಗಿಕೊಂಡು । ಎಲ್ಲ್ಯಾದರು 
ದಮಯಂತಿಯನು ಕಂಡರೆ ಪಲ್ಲಕ್ಷಿಯೇರಿಸಿ ಕರೆದುತನ್ನಿ ॥೧॥ ಅಂಗಡಿಬೀದಿ 
ಜನಸಂದಣಿಯೊಳಗೆಲ್ಲ ಸಂಗೀತಗಾಯನದ ಗುಂಪಿನಲ್ಲಿ । ಕಂಡಲ್ಲಿ ನಮ್ಮ ನಳರಾಯ 
ದಮಯಂತಿಯನು ಅಂದಣೇರಿಸಿ ನೀವು ಕರೆದುತನ್ನಿ 1೨1 ಆಡಿದ ಮಾತು ತಪ್ಪುವನಲ್ಲ 
ನಾನೀಗ ಬೇಡಿದಿಷ್ಠಾರ್ಥವನು ಕೊಡುವೆ ನಿಮಗೆ । ನೋಡಿ ಮಾತಾಡಿ ಒಡಗೂಡಿ 
ನಳರಾಯನ್ನ ಗಾಡಿಯೇರಿಸಿ ನೀವು ಕರೆದುತನ್ನಿ 11೩1) ಹಾದಿಹಾದಿಯ 
ಹುಡುಕುತ್ಡೋದರು ಜನರು ಸುದೇವನೆಂಬುವ ಸುಜನ ಬ್ರಾಹ್ಮಣನೊಬ್ಬ । 
ಚೇದಿದೇಶದಲಿ ಸುಬಾಹು ಎಂಬುವ ದೊರೆಯು ಆಳುತಿರುವಂಥ ಪಟ್ಟಣಕೆ ಬಂದ 
(1೪।। ಕೋಟೆಗೋಪುರ ಸುತ್ತಿ ತೋಟಮಲ್ಲಿಗೆ ದವನ ಪಾಟಲ ಚಂಪಕವು ಪಾರಿಜಾತ 
| ಊಟಶಾಲೆ ಪಾಠಶಾಲೆ ಸರೋವರವ ದಾಟಿ ದಮಯಂತಿಯನು ಹುಡುಕುತಿದ್ದ 
1೫1! ಬಾಜಾರದೊಳಗೆಲ್ಲಆಜುಬಾಜು ಮನೆಯು ರಾಜನುಪ್ಪರಿಗೆ ಕನ್ನಡಿಯ ಮಾಲು 
(ಮಹಲು) । ತೇಜಿ ಗಜಗಳ ಕಟ್ಟೋಮಂದಿರವ ನೋಡುತಲಿ ರಾಜನರಮನೆಯ 
ಹೊಕ್ಕನು ಬ್ಯಾಗನೆ 1/೬ ॥ ಗಕ್ಸನ್ನೋಗರಮನೆಯ ಹೊಕ್ಕೊಕ್ಕುನೋಡುತಲಿ ಚಿಕ್ಕಸುನಂದನ 
ಮಂದಿರದಲಿ । ಅಕ್ಕತಂಗಿಗೆ ಜಡೆಯ ಹಿಕ್ಕಿ ಹೂವ ಮುಡಿಸುತಿರೆ ಸಿಕ್ಕಳೆಂದೆನುತ 
ಸಂತೋಷದಿಂದ ॥೭। ಚೆದುರ ಮಾತಿನ ಚಪಲ ಚಂದ್ರಮುಖಿಯಳ ಕಂಡು ಎದುರಿಗೆ 
ಬಂದು ತಾ ಕುಳಿತನಾಗ । ಮುದದಿಂದ ಮುದ್ದುದಮಯಂತಿಮುಖ ನೋಡುತಲಿ 
ಮಧುರವಾಣಿ ಮಾತನಾಡೆನ್ನುತ ।(೮।। ಅಮ್ಮಯ್ಯ ನೀ ದಾರ ಮಗಳು ಪೇಳೆ ನಿಮ್ಮಮ್ಮ 
ಗೀರಾಜಯೇನಾಗುವ । ನಮ್ಮ ಭೀಮರಾಯನಳಿಯ ನಳರಾಯಗೆ ಇನ್ನು ನೀ 
ಏನಾದರಾಗಬೇಕೆ ೯11 ಅಂದ ಮಾತನು ಕೇಳಿ ನೊಂದು ದುಃಖಿತಳಾಗಿ ಮುಂದಲೆಯ 


ಭಜನಮಾಲಾ -81- 


ಬಾಗಿ ಮುಖವನು ತಗ್ಗಿಸಿ ತುಂಬಿ । ಕಣ್ಣಿಂದ ಜಲಗಳನಾಗ ಸುರಿಸುತ್ತ ಒಂದೊಂದು 
ಮಾತನಾಡುತಲಿದ್ದಳು ॥॥೧೦॥ ದಾವ ದೇಶವು ದಾವಪುರದ ಪುರಾಣಿಕನು ನಾಮವೇನು 
ಬಂದ ಕಾರ್ಯವೇನು । ನೀನು ನಿರ್ಭಯದಿಂದ ಈ ರಾಜನ ಮಂದಿರಕೆ ಬಂದೇನು 
ಕಾರಣ ಎನ್ನಿಚಾರಿಸುವಿ ॥೧೧॥ ನಂದು ವಿದರ್ಭದೇಶವು ಕುಂಡಲೀನಗರದಿಂದ 
ಸುದೇವನೆಂಬುವ ಬ್ರಾಹ್ಮಣ । ಬಂದೆ ಭೀಮರಾಯನಾಜ್ಞೆಯನು ವೀರದಲೆ ಕಂಡು 
ದಮಯಂತಿ ಕರಕೊಂಡು ಹೋಗುವೆ ॥॥೧೨।। ಗಂಡಹೆಂಡರು ಮೂರು ಗಂಡುಮಕ್ಕಳು 
ಸೊಸೆಯರಿಂದ ಕೂಡಿ ಕ್ಷೇಮವಾಗಿಪ್ಟೋರೆ । ಕುಂದಣರ್ನರಳಿನಂತ್ಲೊಳೆವೊ ಮೊಮ್ಮಕ್ಕಳ 
ಆನಂದದಿಂದಾರಾಜ ಲಾಲಿಸುವನೆ ॥1೧೩॥ ಪುತ್ಥಳಿಗೊಂಬೆಯಂತ್ಹೊಳೆವೊ ಮೊಮ್ಮಕ್ಕಳು 
ಹೆತ್ತವರ ನೆನಸಿ ಬಡವಾದವೇನು । ಮತ್ತೆ ಮಗಳು ಅಳಿಯ ಎತ್ತ ಪೋದರೆಂದು 
ಚಿತ್ತದಲಿ ಚಿಂತ್ಯವರಿಗ್ಗುಟ್ಟಿತೇನು ॥॥೧೪॥ ಹಗಲು ಇರುಳು ತನ್ನ ಮಗಳು ಅಳಿಯನ 
ಧ್ಯಾನ ತೆಗೆಯದೆ ರಾಜ ಸಂತಾಪದಿಂದ | ಜಗದೊಡೆಯ ಭೀಮೇಶಕೃಷ್ಣನೇ ಗತಿಯೆಂದು 
ಬಗೆಬಗೆಯಲಿ ಬೇಡಿಕೊಳುತಿದ್ದನು ॥೧೫॥1 | | 


ವಚನ-೫೮ 
ತಂದೆತಾಯಿಗಳ್ಳ್ಯಾರ್ತೆ ಕೇಳಿ ಮಕ್ಕಳ ಸುದ್ದಿ । ಗಂಡ ಬಿಟ್ಟು ಹೋದನೆಂಬಂಥ 
ಸಂತಾಪದಲಿ ॥। ಅಂದಾಗ ಅಳುತ ಕುಳಿತಿರಲಾಗ ದಮಯಂತಿ । ಕಂಡು ಸುನಂದನು 
ಕಡುಬ್ಯಾಗದಿಂದ್ಲೋಗಿ ॥। ಬಂದ ಬ್ರಾಹ್ಮಣನ ಮುಂದಳುತಿಹಳು ಸೈರಂಧ್ರಿ | ಇಂದೇನು 
ಸೋಜಿಗವು ಇದು ತಿಳಿಯದಮ್ಮಯ್ಯ ॥ ಬಂದು ನೋಡೆಂದು ಕರೆತಂದು ತೋರಿದಳಾಗ 
| ಕಂಡಾಗ ಮಾತೆ ಮಾತಾಡುವುದು ಮತ್ತೇನೆಂದರೆ- ॥ 


ಧನಿ-೫೯ 

ದಾರು ನೀನು ಅರಿಯೆ ನಾನು ವಾರಿಜಾಕ್ಷಿ ಆಳುವುದೇನು । ಅಪಾರವಾದ 
ದುಃಖಬಡುವೋ ಕಾರಣವೇನು 11೧1 ಬಡಬ್ರಾಹ್ಮಣ ನೀ ದಾರು ಹುಡುಗಿ ಯಾತಕಿಷ್ಟು 
ದುಃಖ । ಬಡುವಳ್ಳಾತಕೆನ್ನ ಮುಂದೆ ತಡೆಯದ್ದೇಳಿಗ ॥೨॥ ನಾಮ ದಮಯಂತಿ ಕಥೆ 
ಭೀಮಭೂಪಾಲನ ಪತ್ರಿ । ಪ್ರೇಮದಿಂದ ಕಂಡು ಕರೆದು ಕೇಳಿದೆ ನಾನು ೩ ಗುರುತು 
ಏನು ದಮಯಂತಿ ಅರಿತುಕೊಂಡದ್ದಾಗೋ ನೀನು । ಕರೆತಾರೆಂದು 
ಕಳಿಸಿದವರ್ಯಾರರ್ತಮಾನ್ನೇಳು ॥೪॥ ಭೀಮರಾಯ ಹೇಳಿದಂಥ ಭಾಳ ಶುಭಲಕ್ಷಣವು 
| ಕೂಡಿಕೊಂಡಾವೀ ಶರೀರದಲ್ಲಾಗ ॥1೫॥ ಮಚ್ಚಲೋಚನದಿ ಒಂದು ಹೆಚ್ಚಿನ 


-82- ಭಜನಮಾಲಾ 


ಲಕ್ಷಣಗಳುಂಟು । ಮತ್ತೆ ಮುಖದ ಮ್ಯಾಲೆ ಉತ್ತಮದ ಲಕ್ಷಣ ॥೬। ಹಚ್ಚಿ(ದ) 
ಕುಂಕುಮದ ನಡುವೆ ಹಚ್ಚಿದ ಜ್ಯೋತಿಗಳಂತೆ । ಅಚ್ಚ ಕೆಂಪುವರ್ಣದ ಮಾಣಿಕ್ಯ 
ಹೊಳೆದಿತು ॥೭।। ಮೋಡಮುಸುಕಿ(ದ) ಚಂದ್ರನಂತೆ ಧೂಳು ಮುಸುಕೀಕೆಯಲ್ಲಿ | 
ಕಾಣವಲ್ಲದೊಂದು ಶುಭಲಕ್ಷಣವೀಗ ॥೮॥। ಅಂದಮಾತು ಕೇಳುತ ಸುನಂದನು 
ಸುವರ್ಣದ । ತಂಬಿಗೆಯಲಿ ಬಿಸಿನೀರು ತಂದುಕೊಟ್ಟಳು 11೯1 ತಿಕ್ಕಿತಿಕ್ಕಿ ತೊಳೆದು 
ಮುಖವ ವಸ್ತ್ರದಿಂದ ಒರೆಸುತಿರಲು । ಪಕ್ಕನೆದ್ದು ಪಣೆಯಲ್ಲಿ ಮಾಣಿಕ್ಯ ಹೊಳೆದಿರೆ 
1೧೦॥ ಒಪ್ಪಿಕೊಂಡು ಮಗಳು ಎನುತ ಅಪ್ಪಿಕೊಂಡು ತೊಡೆಯಲಿಟ್ಟು। ಸರ್ಪವೇಣಿ 
ನಿನಗೆ ಈ ಸಂತಾಪವ್ಯಾಕಿನ್ನು ॥1೧೧1 ಬಂದನು ಸುಬಾಹು ಕಂಗಳಿಂದ ಜಲವ 
ಸುರಿಸುತಾಗ । ಮಂಗಳಾಂಗಿ ನಿನ್ನ ಕೂಡ ಮಾತನಾಡದೆ ॥೧೨/। ದಾಸಿಯೆಂದು 
ತಿಳಿದು ನಿನ್ನು ದಾಸೀನವ ಮಾಡಿದೆವೆ ಏ ಶುಭಾಂಗಿ ನಿನ್ನ ಗುರುತು ತಿಳಿಯದ್ದೋದೆವೆ 
1೧೩1 ಅರಸು ನಳರಾಯನನ್ನು ಕರೆಸಿ ನಿನ್ನ ಕೂಡಿಸುವೆನು । ಸರಸಿಜಾಕ್ಸಿ ನಿನ್ನ ಮನಕೆ 
ಹರುಷ ಮಾಡಿಕೋ ॥॥೧೪॥ ಅಚ್ಚ ಜರತಾರಿ ಸೀರೆ ಕುಪ್ಪಸ ರಾಗಟೆ ಚಂದ್ರರತ್ನ । 
ಮಾಣಿಕ್ಕದಾಭರಣ ತಂದು ಕೊಡಿಸಿದ ॥(೧೫।। ಅರಸನಗಲಿ ವಸ್ತಾಭರಣ ಸೊಗಸು 
ಯಾತಕೆನ್ನ ಪತಿಯು | ಉಡಿಸಿಹೋದನರ್ಧಸೀರೆ ಬಿಡುವೋಳಲ್ಲೀಗ ॥॥೧೭।। ಬಂದು 
ತಾ ಸುನಂದಳನಾನಂದದಿಂದ ಎತ್ತಿಕೊಂಡು । ತಂಗಿ ನಿನ್ನ ಕೂಡ ನಾ ಆವಾಸ ಮಾಡದೆ 
1೧೭1 ಹೋಗಿ ಬರುವೆನಣ್ಣ(ಮ್ಮ)ಎಂದು ಬಾಗಿ ಮಾತೆ ಚರಣಕ್ಕೆರಗಿ । ಬ್ಯಾಗ 
ಬಂದಂದಣವನೇರಿ ಸಾಗಿನಡೆದಳು ।॥೧೮।। ಸತ್ಯವಂತೆ ಬಂದು ತನ್ನಹೆತ್ತವರ ಚರಣಕ್ಕೆರಗಿ 
| ಎತ್ತಿಕೊಂಡು ಮಕ್ಕಳ ಮುದ್ದಾಡುತ್ತಿದ್ದಳು ॥೧೯॥ ಹಡೆದ ತಾಯಿತಂದೆ ಮಗಳ 
ತೊಡೆಯಲಿಟ್ಟು । ಮುದ್ದಿಸುತ ಮಗಳೆ ನಿನಗೆ ಇನ್ನು ಈ ಸಂತಾಪವ್ಯಾತಕೆ ॥೨೦॥ 


ಚಿಂತೆಬ್ಯಾಡವಮ್ಮ ದಮಯಂತಿ ನಿನ್ನ ಕಾಂತನನ್ನು । ಕಂತುಪಿತ ಭೀಮೇಶಕೃಷ್ಣ 
ಕರೆಸಿಕೊಡುವನು ಟ1೨೧॥ 


ವಚನ-೬೦ 
ಧರೆಮ್ಯಾಲೆ ದೊರೆಯ ಹುಡುಕುತ ಹೋದ ಜನರೆಲ್ಲ ತಿರುಗಿಬಂದು । ವಾರ್ತೆ 
ಹೇಳಿದನೊಬ್ಬ ಬ್ರಾಹ್ಮಣನು ಅರಿತುಕೊಳ್ಳಮ್ಮ । ಅಯೋಧ್ಯೆಯಲಿ ಯತುಪರಣ 
ನರಮನೆಯೊಳಗೊಬ್ಬ! ಅಶ್ನರಕ್ಷಕನಾಗಿ ಇರುತಿರುವನೊಬ್ಬ ಬಾಹುಕನೆಂಬ ನಾಮದಲಿ 
|| ತೆರೆದುನೋಡಲು ಕಣ್ಣ ಸಾಧ್ಯವಾತನ ರೂಪ । ಮರುಗುವನು ನಿತ್ಯರಾತ್ರಿಯಲಿ 


ಭಜನಮಾಲಾ -83- 


ಸತಿಯಳ ನೆನಸಿ ॥ ವರಮೋಹನಾಂಗಿಯೆಲ್ಲಿರುವೆ ನೀ ಎಂದೆನುತ । ಕರೆದು ಕೇಳಿದನು 
ಜೀವಲನೆಂಬೊ ಮನುಜನ್ಮ।। ಇರುತಿರುವ ಇಂದ್ರಪ್ರಜ್ಞಾನಿಯೆಂಬುವನೊಬ್ಬ। ಪರಮ 
ಸ್ನೇಹಿತ ಎನಗೆ ಅವನ ಸುದ್ದಿ ಎಂಬುವನು ॥ ಇರುವ ವಾರ್ತೆಗಳಿಷ್ಟು ಅರಿತುಕೋ 
ಎಂದೆನಲು । ಅರಿತು ದಮಯಂತಿ ಮಾತಾಡುವುದು ಮತ್ತೇನೆಂದರೆ- ॥ 


ಡಂ 
ಕರುಣದಿಂದ್ಹೋಗೋ ಏ ಪರಣಾದ । ನೆಂಬೊ ಬ್ರಾಹ್ಮಣನೆ ಕರುಣದಿಂದ್ಹೋಗೋ 
ಏ ಷರಣಾದ ಚರಣಕ್ಕೆರಗಿ ನಾ ಶರಣೆಂಬುವೆನೊ ಪರಣಾದನೆ ಖುತುಪರಣನ ಮನೆಗೆ 
(ಪ ಘೋರಾರಣ್ಯದಿ ನಾರಿಯ ಬಿಟ್ಟರ್ಧ- । ಸೀರೆಯನ್ನರಿದುಟ್ಟೋಗುವರೇನೆಂದು 
1೧।। ಕಂಡಕಂಡ ಗಂಡಸರನು ಕೇಳುತ ಬಂದುತ್ತರ । ಕೊಡಲ್ಲಿಂದಕೆ ಬಾರೆಂದು ॥೨॥ 
ಭೀಮೇಶಕೃಷ್ಣನ ದಯದಿಂದೆನಗೆ | ಪ್ರೇಮದ ಪತಿಪಾದವನು ತೋರಿಸೊ ॥1೩॥ 


ವಚನ-೬೨ 
ಆಡಿದ್ವಚನವ ಕೇಳುತಾಗ್ದೊರಟ ಪರಣಾದ ನೋಡಿ ನಳರಾಯನೊಡಗೂಡಿ । 
ಮಾತಾಡಿದನು ಕಾಡ ಅರಣ್ಯದಲಿ ಗಾಢನಿದ್ರೆಯಲ್ಲಿ।। ಮಾಡಿಕೊಂಡಂಥ ಮಡದಿಯ 
ಬಿಟ್ಟು ಪೋಗುವರೆ । ಮೂಢಮೂರ್ಯರು ಉಂಟೆ ಈ ಜಗದೊಳಗೆಂದಿನ್ನು ॥॥ ಆಡಿದ 
ಮಾತಿಗುತ್ತರ ಕೇಳಿ ಬಾ ಬಂದು । ಬ್ಯಾಗ ದಮಯಂತಿ ಮುಂದ್ಟೇಳೋ ಮಾತುಗಳು 
ಮತ್ತೇನೆಂದರೆ- ॥ 


ಧ್ವನಿ-೬೩ 

ಕಂಡುಬಂದನೆ ದಮಯಂತಿ ನಿನ್ನ ಗಂಡನ । ನೋಡಿ ಬಂದೆನೆ ಭಾಗ್ಯವಂತಿ ।।ಪ॥ 
ಆತನ ರೂಪ ಲಾವಣ್ಯಯಿನ್ನು ಭೂತಗಳಿಗೆ ಬಾರದ ಮಸಿಬಣ್ಣ । ದಂತವಕ್ರ ಕೈಕಾಲು 
ಸಣ್ಣಇನ್ನುಮಾತಲಿ ಚಪಲ ಮೋರೆಯು ಸೊಟ್ಟಗಣ್ಣ/೧॥ ಸತ್ಯವಂತೆಯು ಆಗಿ ತಾನು 
ಉತ್ತಮಪತಿಯಲ್ಲಿಕೋಪವ ಮಾಡ್ವುದೇನು ನಿತ್ಯಸತಿಯ ನೆನಸುವನು । ಅಟ್ಟಾರಣ್ಯದಿ. 
ಬಿಟ್ಟು ಬಂದರೆ ಭಯವೇನು ॥೨॥॥ ಪಿತನ ಮಂದಿರ ಸೇರಲೆಂದ ಅತಿ ಕಷ್ಟದಿಂದ 
ಆಕೆಯ ಬಿಟ್ಟು ಬಂದ । ಪತಿವರತಾ ಧರ್ಮದಿಂದ ಶ್ರೀಪತಿಯು ಭೀಮೇಶಕೃಷ್ಣನೆ 
ಕಾಯ್ದೋನೆಂದ ॥೩॥ | 


-84- ಭಜನಮಾಲಾ 


ಧನಿ-೬೫ 

ಹೋಗಿಬಾರಯ್ಯ ಸುದೇವ ಬ್ಯಾಗದಲಿ । ಸಾಗಿ ದಮಯಂತಿಸ್ವಯಂವರವೆಂದು 
ಹೇಳುತಲಿ ॥ಪ।। ಮತಿವಂತ ನೀ ಪೋಗಿ ಖುತುಪರಣನಲಿ । ಅತಿ 
ಬ್ಯಾಗದಿಂದಲಯೋಧ್ಯಾ ಪಟ್ಟಣಕೆ ॥(೧1 ಬರೆದು ಓಲೆಯನು ಬ್ರಾಹ್ಮಣಗೆ ತಾ ಕೊಟ್ಟು 
| ದೊರೆ ಯುತುಪರಣನ ಕರೆದು ಮುಂದಿಟ್ಟು ।1೨1 ಓಡಿಹೋದನು 
ನಳರಾಯನೆಂಬರಸು । ಮಾಡಿಕೊಂಬುವಳೀಗ ಮತ್ತೊಬ್ಬ ಅರಸು ॥॥೩। ಸೋಸಿಲಿಂದ 
ಭೀಮರಾಯ ಕರೆಸಿದನು । ದೇಶದೇಶದ ರಾಜರೆಲ್ಲಬಂದಿಹರು ॥1೪॥ ಬಹಳ ತ್ತರಿತದಿ 
ಲಗ್ಗಮಾಡೋ ಸಂಭ್ರಮದಿ । ನಾಳೆಉದಯಕೆ ತಪ್ಪದ್ದೇ (ಪ್ಲೆವೇ)ಳ್ಯ ಮೀರುವುದು 
॥೫॥ ಸಾಧ್ಯವಾದರೆ ನೀನಾಗೋದಾತಗಳಿಯ । ಮುದ್ದುದಮಯಂತಿ ಮೋಹದ 
ಅರಗಿಳಿಯ ॥೬॥। ಸಾಮಜಗಮನೆಗೆ ಸಮನಾದ ವರನ । ಭೀಮೇಶಕೃಷ್ಣಕೊಡಿಸುವ 
ಸುಂದರನ ॥೭॥ 


ವಚನ-೬೬ 
ಇಂಥ ಮಾತನು ಕೇಳಿ ಭ್ರಾಂತಿಗೊಂಡನು ಮನದಿ । ಕಾಂತನಾಗುವೆನು ರಮಯಂತಿಗೆ 
ನಾನೆಂದು || ಸಂತೋಷದಿಂದ ಬಾಹುಕನ | ಕರೆದ್ದೇಳೊ ಮಾತುಗಳು ಮತ್ತೇನೆಂದರೆ-॥। 


ಧ್ವನಿ-೬೭ 

ಬಾರೊ ಬಾರೊ ಬಾಹುಕನೆ ತೋರೊ । ಸಾರಥಿ ಕಾರ್ಯವ ಬಾರೊ ಬಾರೊ ಪ 
ಅಬ್ಬರದಿ ಮಾಡುವ ವಿದರ್ಭದೇಶದೊಳಗೆ ತಾನು । ಉಬ್ಬಿಲಿಂದ ಭೀಮರಾಯ 
ವೈದರ್ಭಿನೀಸ್ವಯಂವರವ ॥೧॥  ಲಗ್ಡಮಾಡಿಕೊಂಡಾನಳ ನಿರ್ಭಾಗ್ಯನಾಗಿ ತಿರುಗಲವನು 
| ಹಿಗ್ಗಿಲಿಂದ ಪೋಗಿ ನಾ ಸೌಭಾಗ್ಯವಂತೆಯ ಕೊಡುವೆ ।೨। ಮಧುರವಾಣಿಮದುವೆ 
ಕೇಳಿ ಮದನಬಾಣವೆನ್ನನನು | ಹೃದಯಸೀಳದೀ ವಿರಹತಾಪದಿ 
ಒದಗಿಪೋಗುವಾದ್ದ್ಯಗೆಲೊ ।।೩।। ದೂರದಾರಿ ನೂರುಗಾವುದ ಸಾರ್ಯವಲ್ಲಸಾಧ್ಯವೊ 
| ಮಾರನಶರಕಾಟಕಳೆದು ಮಾಡೋ ಎನಗುಪಕಾರವ ।।೪।। ನೀನು ತೇಜಿ ನಡೆಸೊ 


ನಾ ಕೂತಂಥ ರಥವನೋಡಿಸೊ । ಶ್ರೀಕಾಂತ ಭೀಮೇಕೃಷ್ಣನೆ ದಮಯಂತಿಗೆನ್ನನು 
ಕೂಡಿಸೊ 11೫॥ 


ಭಜನಮಾಲಾ -85- 


ವಚನ-೬೮ 
ಅಂದ ಮಾತನು ತನ್ನ್ವೆಂಡತಿಗೆ | ಗಂಡನಾಗುವಂಥ ಗಂಡು ನೀನ್ಯಾರೆನುತ । 
ಕೆಂಡದಂತೆ ಕುಪಿತನಾಗಿ ತನ್ನ ಮನದೊಳಗೆ । ಮುಂದೆ ಮಾವಗೆ ಮಾತನಾಡುವುದು 
ಮತ್ತೇನೆಂದರೆ- ॥ 


ಧನಿ-೬೯ 
ಸ್ಥೆಯೊಸ್ಸೆಸ್ಸೆ ಭೀಮನಾ(ನೆ) ಎಲ್ಲಿ ಹೋಯಿತಭಿಮಾನ ।।ಪ॥। ಯಾತಕೆರಡನೆ 
ಸ್ವಯಂವರ ಪ್ರಖ್ಯಾತ ನಳ ಯಾತಕೆ ಬಾರ | ನೂತನಾಂಗಿ ಸುಂದರ ನೀನಾಗಬಹುದಾಕೆಗೆ 
ವರ (।೧॥ ಬಿಟ್ಟನೆಂದು ಮಿಡುಕೋಳೊ ಕಷ್ಟಬಟ್ಟುಹುಡುಕೋಳೊ । ಶ್ರೇಷ್ಠಪತೀವರತಿ 
ತನ್ನ ಗುಟ್ಟು ನಮಗೆ ತಿಳಿಸ್ಯಾಳೊ 11೨1 ಎನ್ನ ನೆನಸಿ ಮರಗೋಳೊ 
ಸಂಪನ್ನಳೆನಿಸಿಕೊಂಬೋಳೊ | ಘನ್ನಮಹಿಮ ಭೀಮೇಶಕೃಷ್ಣಎನ್ನ ಪತಿ ತೋರೆಂಬೋಳೊ 
ENT 


ವಚನ-೭೦ 
ನಾನವಳ ಬಿಟ್ಟು ಬಂದಂಥ ಕಾರಣದಿಂದ । ತಾನೊಬ್ಬ ಪತಿಯ ಲಗ್ಗವ 
ಮಾಡಿಕೊಂಬುವಳು ॥ ಮೋಹರಗಿಳಿಯೆನ್ನ ಮುದ್ದುದಮಯಂತಿ ಮುಖ । ಹ್ಯಾಗೆ 
ಕಾಂಬುವೆನೆಂದು ಸಾಗಿ ತೇಜಿಯ ಲಾಯಕೆ- ॥ 


ಧ್ವನಿ-೭೧ 

ರಥಿಕನಾದ ಖುತುಪರಣಗೆ ತಾ ಸಾರಥಿಯಾದನು ನಳನು । ಸತಿಯ 
ನೋಡುವೆನೆಂಬೊ ಸಂಭ್ರಮದಲಿ ಅತಿ ತ್ತರಿತದಿ ತಾ ರಥವ ನಡೆಸಿದ ॥ಪಃ। ಹಿಡಿದು 
ನಾಲ್ಕುತೇಜಿಗಳನು ತಂದು ಹೂಡಿದನಾ ರಥಕಾಗ | ನಡುವೆ ರಾಜ ಹಿಂದ್ವಾರ್ಷ್ಬೇಯನು 
ರಥ ನಡೆಸೊ ಸಾರಥಿ ತಾನಾಗಿ ಕುಳಿತನು ॥1೧1 ಮೂರುಹೆಜ್ಜೆನಿಕ್ಕುತಲಾ ಕುದುರೆ 
ಮುಗ್ಗರಿಸುತ ಬಿದ್ದಿತು ನೆಲಕೆ । ಭಾರೀತೇಜಿಗಳನೆಬಿಟ್ಟು ನೀನೀ ಬಡತೇಜಿಗಳನೆ ಕಟ್ಟದಿ 
ಯಾಕೆಂದ ॥1೨1॥ ತಟ್ಟನಿಳಿದು ಎಬ್ಬಿಸಿ ತೇಜಿಯಮೈಗ್ಗಸ್ತವೆಳೆದು ಬೆನ್ನು ಚಪ್ಪರಿಸಿ ಸತ್ಯವಾಗಿ 
ಹೇಳುವೆ ತೇಜಿಗೆ ಶುಭಲಕ್ಷಣಗಳು ಭಾಳುಂಟೆಂದ್ಹೇಳಿದ ॥1೩11 ವಾಯುವೇಗ 
ಮನೋವೇಗದಿ ಕುದುರೆ ಹಾರುತಿದ್ದುವು ಗಿರಿಗಂಹರವ । ಮ್ಯಾಲ್ಡೊದ್ವಸ್ತ ಬಿದ್ದಿತು 
ನಿಲ್ಲೆಮತಿರೆ ನೂರುಗಾವುದ ಹಿಂದಾಯಿತೀಗೆಂದ ॥೪॥ ಬಾಹುಕ ನಿನ್ನ ಬಾಹುಬಲಗಳ 


-86- ಭಜನಮಾಲಾ 


ತೋರೊ ಎನಗೆ ಈ ಕ್ಷಣದಲ್ಲಿ ನಾ | ಹೋಗೀಗ ಭೀಮೇಶಕೃಷ್ಣನ ದಯದಲಿ 
ದಮಯಂತಿಯ ಕೊಡುವೆನು ॥೫॥ ' 


ವಚನ-೭೨ 
ಭಯದಿಂದ ರಥವ ನಡೆಸುತ ಬರುವ ಮಾರ್ಗದಲಿ । ಬುರುಗಾಲದ ಮರವ 
ಕಂಡರಾಕ್ಷಣದಲ್ಲಿ ॥ ಇಲ್ಲಿರುವೊ ಕಾಯಿಗಳು ಎಲೆಯೆಷ್ಟುಂಟು ಹೇಳೆನಲು | ಸರಿಯಾಗಿ 
ನಾನು ಹೇಳುವೆನೆಂದನಾ ರಾಜನು- ॥ 


ಧ್ವನಿ-೭೩ 

ಕೇಳೊ ರಾಜ ನಿನ್ನಯ ಮಾತು ಸಾಜ ಸಾಜವಾದರೀಗೆನ್ನಮನಕೆ ನಿಜ । ಕೇಳೊ 
ರಾಜ ನಿನ್ನಯ ಮಾತು ಸಾಜ (ಪಃ ಆಡುವೋ ಮಾತ ಕೇಳಿದನು । ತಾ ಓಡುವೋ 
ರಥ ನಿಲ್ಲಿಸಿದನು 11೧11 ಸುತ್ತ ಬೆಳೆದ ಮರ ದೊರೆಯೆ । ಇದಕ್ಕೆಷ್ಟು ಎಲೆಕಾಯುಂಟೊ 
ದೊರೆಯೆ ॥೨।। ಎರಡುಸಾವಿರತೊಂಬತ್ತೈದು । ಇದಕ್ಕೆಲೆಕಾಯಿಗಳು ನೋಡು ಕೊಯ್ದು 
1೩1 ಮತ್ತೆರಡು ದೊಡ್ಡ ಟೊಂಗೆಯಲಿ । ಪತ್ರಕಾಯ್ದಣ್ಣು ಸರಿಯಾಗಿ ॥೪॥ ಹತ್ತು 
ಸಾವಿರ ಮ್ಯಾಲೊಂದು । ಯದನ್ನತ್ತಿ ನೋಡೋ ನೀ ಬಂದು ॥೫। ಸರಸರನೆ ಏರಿದ 
ಮ್ಯಾಲಕೆ ಟೊಂಗೆ । ಮುರಿದು (ಬಿಸಾ)ಕಿದ ನೆಲಕೆ ॥॥೬।। ಎಣಿಸಿಕೊಂಡನು ಹೇಳಿದಷ್ಟೂ 
| ಗುಣಿಸಿಕೊಂಡರಾಯಿತು ಮನದಷ್ಟು ।೭।। ಹೊತ್ತು ಹೋಯಿತು ಬಾಹುಕನೆ । 
ನಿನಗೆಷ್ಟುಹೇಳಲೋ ಅರ್ಭಕನೆ ॥೮।। ದಾರಿಯೊಳಗೆ ನೀ ನಿಂತಿ | ಮತ್ಯಾರಿಗಾಗೊಳೋ 
ದಮಯಂತಿ 1೯1 ವಿಘಫವಾಗಿದೆ ಎನಗೀಗ ಬಂದು । ಲಗ್ಗಮಾಡಿಸೋ ನೀ ಬ್ಯಾಗ 
॥೧೦॥ ಇವತ್ತಿನೊಳಗೆ ನಾ ಇನ್ನು 1 ಊರುಮುಟ್ಟಿಸುವೆನು ಕೇಳೊ ನಿನ್ನ ॥೧೧॥ 
ಭೀಮೇಶಕೃಷ್ಣನ ಧ್ಯಾನ ಮಾಡೊ । ಮುಂದಾಗೋ ಕಾರ್ಯವ ನೀ ನೋಡೊ ॥॥೧೨॥ 


ವಚನ-೭೪ 
ದೊರೆ ನಿನ್ನ ಮಾತೆನಗೆ ಖರೆಯ ಬಂದಿತು ಈಗ । ಗುರುವಾಗಿಯೆನಗಿನ್ನು 
ಗೋಪ್ಯದಿಂದೀಮಂತ್ರ ॥ ಸರಿಯಾಗಿ ಹೇಳಬೇಕೆಂದು ಬಾಹುಕ ತಾನು | ಪರಮ 
ಆದರದಿಂದ ಕೇಳಕೊಂಬುವುದು ಮತ್ತೇನೆಂದರೆ- ॥ 


ಧನಿ-೭೫ 
ಏ ವಸುಧೀಶ ಮಾಡೆನಗುಪದೇಶ | ಈ ಸಮಯದಿ ಹುಟ್ಟಿತೆನಗೆ ಉಲ್ಲಾಸ ॥।ಪ॥ 


ಭಜನಮಾಲಾ -87- 


ಅಕ್ಷಹೃದಯವಿದ್ಯಾಪೇಕ್ಟ್ಯವಾಗಿದೆ । ಎನಗೀಕ್ಷಣದಲ್ಲಿ ಹೇಳಲಕ್ಷ್ಯಮಾಡದಲೆ ॥೧॥ 
ವಿನಯದಿಂದ್ದೇಳಿಕೊಂಬುವೆನು ಪಾಗಾಡಿವಿದ್ಯೆ | ಘನಗುಣವಂತ ನೀ ಎನಗೆ 
ಪೇಳುವುದೊ ।೨।। ಅಶ್ಚಹೃದಯ ಮಂತ್ರ ಅಧಿಕ ಲೋಕದೊಳಿದು । ಅವಶ್ಯ 
ಹೇಳುವೆನೆಂದನಾಗ ಖತುಪರಣ ॥1೩।। ಬರುವ ಕಾಲಗಳಲ್ಲಿ ಕರೆದು ನಿನಗೆ ವಿದ್ಯೆ 
| ಸರಿಯಾಗ್ಬೇಳುವೆನೀಗ ತ್ನರಿಯ ಬೇಡೆಂದ ॥೪॥ ತ್ವರಿಯವಿದ್ದರೆ ನೀ ಮತ್ತೊಬ್ಬ 
ಸಾರಥಿಕೂಡ । ಭರದಿ ರಥನಡೆಸುತ ಪುರವ ಸೇರೆಂದ ॥೫।। ಇಂಥ ಸಾರಥಿ ಬಿಟ್ಟರೀಗ 
ರಥ ನಡೆಯದು । ದಮಯಂತಿ ದಾರಿಗೆ ವನಮಾಲೆ ಹಾಕುವಳೊ ॥೬॥ ಮೊದಲೆ 
ಕಲಿಸುವೆ ಅಕ್ಷಹೃದಯವಿದ್ಯವನೆಂದು । ಮುಂದದಿಂದ್ಹೇಳಿದ ಯತುಪರಣ ನಳದೊರೆಗೆ ' 
11೭! ಅಕ್ಚಯಹೃದಯಮಂತ್ರ ಆಗ ಪಾಗಾಡಿವಿದ್ಯ । ಆಕ್ಷಣದಲ್ಲಿ ಕಲಿತ ಆಗ 
ನಳದೊರೆಯು ॥1೮॥। ಅಕ್ಷಹೃದಯಮಂತ್ರ ಕುಕ್ಷಿಯಲ್ಹೊಗಲಾಗ । ಶಿಕ್ಷೆಯಾಯಿತು 
ಕಲಿಗಾಕ್ಟಣದಲ್ಲೆ ॥£॥। ಗಿರಿಗಿರಿ ಹೊಟ್ಟೆಯಲಿ ತಿರುತಿರುಗಿ । ನಳ ಗರಳಸಹಿತ 
ಕಾರಿಕೊಂಡನಾ ಕಾಲಿಯ ॥೧೦॥ ಬಿದ್ದನಾಗಲೆ ಕಲಿ ಶುದ್ಧನಾದನು । ನಳ ಗೆದ್ದ 
ಭೀಮೇಶಕೃಷ್ಣನ ದಯದಿ ರಾಜ್ಯವನು ॥೧೧॥ 


ವಚನ-೭೬ 
ಸಿಡಿದು ಬಿದ್ದಂಥ ಕಲಿಯನು ನೋಡಿ ನಳರಾಯ । ಕಡುಕೋಪದಿಂದ ತಾ 
ಕೊಡುವೆ ಶಾಪವನೆಂದು ॥ ನುಡಿದ ನುಡಿ ಕೇಳುತಲಿ ಅಡಿಗೆರಗಿ ಮುಡಿಬಾಗಿಕೊಂಡು 
| ಕಲಿ ತಾನ್ನೇಳಿಕೊಂಡೂ ಮಾತುಗಳು ಮತ್ತೇನೆಂದರೆ - ॥ 


ಧ್ವನಿ-೭೭ 

ೇಪಮಾಡಬ್ಯಾಡೊ ನಳ ಭೂಪ ಎನ್ನ ಪಾಲಿಸೊ । ಪಾಪಿ ನಾನು ನಿನ್ನನು 
ನಾನಾಪರಿ(ಯಿ)ಂದ ಕಾಡಿದೆ ॥ಪ॥ ಇಷ್ಟುದಿವಸದಿ ನಿನ್ನ ಹೊಟ್ಟೆಯೊಳಗಿದ್ದೆನೊ । 
ದುಷ್ಟ ಸರ್ಪರಾಜನ್ವಿಷದಿ ಸುಟ್ಟು ಸುಣ್ಣವಾದೆನೊ ॥೧॥ ಮೂರು ವರುಷದಿ ನಿನ್ನ 
ಶರೀರದೊಳಿದ್ದೆನೊ । ಕ್ರೂರ ಕಾರ್ಕೋಟಕ ಎನಗೆ ಭಾರಿ ಶಿಕ್ಷೆ ಮಾಡಿದ ॥೨॥ ನಿನ್ನ 
ಕಚ್ಚಿ ತನ್ನ ವಿಷದಿ (ನ್ನ ವ್ಯ)ಥೆ ಬಡಿಸಿದ । ಪನ್ನಗರಾಜನ ಪಾದಕಿನ್ನು ನಾ ನಮಿಸುವೆ 
TENT ಶಾಪವ್ಯಾತಕಿನ್ನು ವಿಷದ ಲ | ದ ಕ್ಹಮಿಸೊ ನಿನ್ನ 
ಪಾದಕ್ಕೆರಗುವೆ ॥೪॥ ಚಿಂತೆ ಬ್ಯಾಡವಿನ್ನು ದಮಯಂತಿ ನಿನ್ನ ಮಕ್ಕಳ । ಸಂತೋಷದಿ 
ಕೂಡಿ ನೀ ನಿಶ್ಚಿಂತನಾಗಿರ್ಹೋಗಯ್ಯ । ॥೫॥ ಪಾಶ(ಶಕ) ಪಗಡೆಯನಾಡಿ ಪುಷ್ಕರನ್ನ 


-88- ಭಜನಮಾಲಾ 


ಸೋಲಿಸೊ | ದೇಶಭ್ರಷ್ಟನಾಗಲವ ನೀ ನಿಷ(ಧ) ದೇಶವಾಳಯ್ಯ ॥೬॥ ಭೀತಿ ಯಾತಕಿನ್ನು 
ನಾನಾ ಭೀತ್ಯಾಕಾಮರದೊಳು | ನೀತವಾಗಿ ಸೇರಿಕೊಂಬೆ ಪ್ರಖ್ಯಾತನಾಗಿರ್ಹೋಗಯ್ಯ 
(1೭11 ಕಲಿಯ ಕಾರ್ಕೋಟಕ ಯತುಪರಣ ದಮಯಂತಿಯ | ನಳನೆ ಕೇಳ್‌ 
ನಮ್ಮೈವರನ್ನು ಸ್ಥರಣೆಮಾಡುತಿಪ್ಪೊರ ॥೮1॥ ಏಳು ಜನ್ಮದಲಿ ಕಲಿ ಬಾಧೆಯಿಲ್ಲದವರಿಗೆ 
| ಬಾಳೆಲೊ ಸಂತಾನ ಸಂಪತ್ತಲಿ ಭಾಳ್ವರುಷದಿ ॥೯॥। ನಳನ ದಮಯಂತಿ ಕಥೆಯ 
ಕೇಳಿದವರ । ಸುಲಭದಿ ಭೀಮೇಶಕೃಷ್ಣ ಒಲಿದು ಕಾಯ್ವನವರ ೧೦॥ 


ವಚನ-೭೮ 
ದೊರೆಗೆ ವರಗಳ ತಾನು ಕೊಟ್ಟಾಗ ಕಲಿ ಹೋಗಿ । ಬರುಗಾಲದಾ ಮರವ 
ಸೇರಿಕೊಂಡಾಕ್ಷಣದಿ ॥ ಪರಮ ಸಂಭ್ರಮದಿಂದ ಬಂದಾಗ ನಳರಾಯ । ಭರದಿಂದಲೇರಿ 
ನಡೆಸುತಲಿದ್ದ ನಾ ರಥವನು ॥ 


ಧ್ವನಿ-೭೯ 

ದಾರೆ ಬಂದವರಿಲ್ಲಿಗೆ ದಮಯಂತಿ ನೋಡೆ ದಾರೆ ಬಂದವರಿಲ್ಲಿಗೆ । ದಾರೆ 
ಬಂದವರಿಲ್ಲೆ ಮುರುಸಂಜೆಯಲ್ಲಿ ಊರು ಕಾಣದೆ ಕೆಂಧೂಳು ಮುಸುಕಿತಲ್ಲೆ ।॥।ಪ॥ 
ಧಡ ಧಡ ರಥ ಶಬ್ದ ಸಿಡಿಲು ಬಡಿದಂತೆ ಕೇಳಿ । ತಡೆಯದೆ ನಮ್ಮ ಕಿವಿ ಒಡೆದು 
ಹೋಗುತಾವಲ್ಲೆ ॥೧॥ ಪುಂಡ ಪುಷ್ಕರ ನಿನ್ನ ಗಂಡನ್ನೋಡಿಸಿದಂತೆ | ಇಂದು ಈ 
ಉರಿಗ್ಯಾರೋ ದಂಡು ಬಂದಿತು ಎಂದು ॥೨। ಅತಿವೇಗದಿಂದ ಬಂದ ರಥದ ಘೋಷಕ್ಕೆ 
ನಿನ್ನ | ಸುತರ ಕರೆತಂದ ತೇಜಿ ಪ್ರತಿಧ್ವನಿ ಕೊಡುತಾವೆ ॥॥೩। ತಟ್ಟನೆ ಬಂತು ರಥ 
ಪಟ್ಟಣದೊಳಗಿದ್ದ ಪುಟ್ಟಮಕ್ಕಳು । ಮೆಟ್ಟಿ ಮೆಟ್ಟಿ ಬೀಳುತಾವಲ್ಲೆ ॥೪॥। ದಿಡ್ಡಿ ಕಿಂಡಿಯ 
ಒಳಗೆ ದೊಡ್ಡರಥ ನಡೆಸುತ । ಬಾಡಿದ್ದ ಮೊಗ್ಗು ಬಾಯ್‌ ಬಿಟ್ಟು ಅರಳಿದುವಲ್ಲೆ॥॥೫। 
ಸಂದಿಯೊಳಗೆ ದೊಡ್ಡ ಅಂದಣವನು ನಡೆಸುತ । ಬಂದ ಎನ್ನ ಪತಿಯು ನಿಜವೆಂದು 
ತಿಳಿದಳು ಮನದಿ ॥॥೬॥ ಶಕ್ರ ಪಾರ್ಥರ ಸಾರಥಿಗಳಿಗೆ ಸಮ । ನಳಚಕ್ರವರ್ತಿಯ ಬಿಟ್ಟು 
ಮತ್ಯಾರಿನ್ನಿಲ್ಲವೆಂದು ೭1 ಪುರದ ಬೀದಿಯಲಿ ಸ್ವಯಂವರದ ಗದ್ದಲವಿಲ್ಲ | ಇದು 
ಏನು ಸೋಜಿಗವೆಂದು ಮನದಲ್ಲೋ ಚಿಸಿದನು ॥೮।। ಎದುರಿಗೆ ಬಂದು ಭೀಮರಾಯ 
ತಾ ಕರೆತಂದು | ಸದರು ಸಿಂಹಾಸನದಲ್ಲಿ ಕುಳ್ಳಿರಿಸಿದ ।॥೯।। ಏನುಕಾರಣ ನೀವು 
ಬಂದಿರೆನುತಲಿ । ಮಾನಮಾಡುತ ಭೀಮರಾಯ ತಾ ಕೇಳಿದನು ॥॥೧೦॥ ಇಷ್ಟುದಿವಸ 
ನಿನ್ನ ಭೆಟ್ಟಿ ಅಪೇಕ್ಷೆಯೆನಗಿತ್ತು । ಇವತ್ತೆ ಕೂಡಿ ಬಂದನೀಗೆನುತಿದ್ದ 1೧೧1 ಬೇಕಾದ 


ಭಜನಮಾಲಾ ೨೮9- 


ಭಕ್ಷ್ಯ ಪರಮಾನ್ನ ಉಣಿಸೆ ರಾಜ । ಹಾಕಿಕೊಂಡರು ತಾಂಬೂಲ ಹರುಷದಿಂದ ॥೧೨/॥ 
ಭೀಮೇಶಕೃಷ್ಣನ ಧ್ಯಾನಮಾಡುತ ಖುತುಪರಣರಾಯ । ಮಲಗಿದ ದೊಡ್ಡ 
ತೂಗುಮಂಚದ ಮೇಲೆ ॥೧೩॥ 


ವಚನ-೮೦ 
ಅಂದಣವ ನಿಲಿಸಿ ಅದರ್ದಿಂದೆ ತೇಜಿಯ ಕಟ್ಟಿ! ಬಂದು ಬಾಹುಕನು ಕುಳಿತಿರುವಂಥ 
ಕಾಲದಲಿ ॥ ಅಂದಾಗ ತನ್ನ ದಾಸಿಯ ಕರೆಸಿ ತಾನಾಕೆ । ಮುಂದ್ವೇಳಿಕೊಂಬೋ 
ಮಾತುಗಳು ಮತ್ತೇನೆಂದರೆ- || 


ಧ್ವನಿ-೮೧ 

ಮತ್ತೋಗಿ ಬಾರೆ ಮಂಗಳಗಾತ್ರೆ ನೀನು । ಚಿತ್ತದ್ವಲ್ಲಭನ ಚಿಂತೆಯಲಿದ್ದೆ ನಾನು 
ಪಃ ಕೇಸನಿ ನೀ ಎನ್ನ ದಾಸಿ ನೀ ಎನ್ನ ಮಾತು । ಉದಾಶ(ಸೀ) ನ ಮಾಡದ್ದೋಗಿ 
ಸಮಯದಲಿ ॥೧॥। ಅಂದ ಮಾತನು ಕೇಳಿ ಬಂದಳು ದಾಸಿ ತಾ| ಅಂದಣಕ್ಕೊಂದಿ 
ನಿಂತಾಗ ನುಡಿದಳು ॥1೨। ದೇಶ ದಾವುದು ನಿಮ್ಮವಾಸ ಸವೆಲ್ಲಿಹುದು । ಹೆಸರೇನ್ವೇಳೆಸುತ 
ಕೇಸನಿ ತಾ ಕೇಳಿದಳು ॥೩।। ದೂರದೇಶವು ನಾವಿರುವೋದಯೋಧ್ಯೆ । ಕರೆವಂಥ 
ನಾಮ ಬಾಹುಕನೆಂಬೋದೆನಗೆ ॥೪।। ನುಡಿದ ಮಾತನು ಕೇಳಿ ನಡೆದು ಬಂದಾತನ 
| ಒಡನುಡಿದ್ವಾರ್ತೆ ಹೇಳಿದಳಾಕ್ಷಣದಿ 1೫11 ಎನ್ನಮಕ್ಕಳ ಕರೆಕೊಂಡ್ಲೋಗಾತನ ಮುಂದೆ 
| ಮನ್ನಿಸುವನೊ ಮಾತನಾಡದಿರುವೊನೊ ॥೬।। ಕರೆದು ಮಕ್ಕಳ ಕರದಿಂದಪ್ಪಿಕೊಂಡನು 
| ಕಡು ಮೋಹದಿಂದ ತೊಡೆಯಲಿಟ್ಟನಾಗ ॥೭।। ಗಲ್ಲವ ಪಿಡಿದು ಮುದ್ದಾಡುತ 
ಮಕ್ಕಳ । ಚೆಲ್ಲಿದ ಕಣ್ಣೀರುಗಳ ಸುರಿಸುತಲಿ ॥೮॥ ಪರರ ಮಕ್ಕಳ ಕಂಡು ಸುರಿಸುವಿ 
ಕಣ್ಣೀರು | ಪರಮ ಆಶ್ಚರ್ಯವೇನೆಂದು ಕೇಳಿದಳು ॥£೯॥ ಚಿಕ್ಕ ಮಕ್ಕಳ ಬಿಟ್ಟು ಬಂದೆನು 
ಬಹುದೂರ । ಈ ಮಕ್ಕಳ ಕಂಡೀಗ ದುಃಖ ಬಂತೆಂದ ॥೧೦॥ ಆಡಿದ ಮಾತು 
ಕೇಳುತಲಾಗ ಕೇಸನಿ | ಓಡಿಬಂದ್ದಾರ್ತೆ ಹೇಳಿದಳಾಕ್ಟಣದಿ 11೧೧1 ತಡೆಯದೆ 
ನೀನ್ಹೋಗಡಿಗೆಗಗ್ನಿನೀರು । ಕೊಡ ಹೊತ್ತು ತರುವನೊ ಹ್ಯಾಗೆ ಮಾಡುವನೊ ॥೧೨॥ 
ಬೆಟ್ಟಿನಿಂದಲಿ ನೆಲ ಕೆದರುತಿರಲು ಕಂಡು । ಪುಟಿದ್ದರಿದವಮ್ಮ ಸ್ವಚ್ಛಜಲವು ॥೧೩॥ 
ಕೊಡಗಳ ತುಂಬಿಟ್ಟು ಹಿಡಿದ್ದುಲ್ಲು ಬೀಸಲು ಕಿಡಿಕಿಡಿ | ಹಾರ್ಯಗ್ನಿ ಉರಿಯಾದನಮ್ಮ 
॥೧೪॥ ಚಿನ್ನದ ಹರಿವಾಣವನ್ನು ಕೈಯಲ್ಲಿಕೊಟ್ಟು। ಅನ್ನಶಾಖ ಪಾಕವ ಬೇಡಿ ತಾರಮ್ಮ 
1೧೫ ಹಸ್ತಾಳೆ ರಾಜಪುತ್ರಿಯು ನಿಮ್ಮಡಿಗೆಯನ್ನು । ಅಪೇಕ್ಟಿಸಿರುವೋಳಿಗ 


-90- ಭಜನಮಾಲಾ 


ನೀಡಬೇಕೆನುತ ॥೧೬॥। ಮುಸಿ ಮುಸಿ ನಗುತಲಿ ಬಿಸಿಬಿಸಿ ಅಡಿಗೆಯ । ಹಸನಾಗಿ 
ತೆಗೆದಿಟ್ಟ ತನ್ನ ಹಸ್ತದಿಂದ ॥೧೭॥ ಎನ್ನಲ್ಲ್ಯಾತಕೆಯಿಷ್ಟು ಎಡತಾಕುವ್ಯಲೆ ದಾಸಿ । 
ಇನ್ನೊಮ್ಮ್ಯಾದರು ಇಲ್ಲಿ ಬರಿದಿರೀಗೆಂದ ॥೧೮॥ ಕುದಿವೊ ಪಾತ್ರೆಯಲ್ಲಿ ತೆಗೆದನು 
ಕೈಯಿಟ್ಟು । ಇದನುಂಡು ರುಚಿನೋಡಿ ತಿಳಿದುಕೊಳ್ಳಮ್ಮ ॥1೧೯1॥1 ಉಂಡು ರುಚಿಯ 
ನೋಡಿಕೊಂಡಳು । ಮನದಲ್ಲಿ ಬಂದಯೆನ ಪತಿಯು ನಿಜವೆಂದು ತಿಳಿದಳು ॥೨೦॥ 
ಮಾತೆಯ ಕರೆಸಿ ಮಾತ್ಚೇಳಿಕೊಂಡಳು ಎನ್ನ | ಪ್ರೀತಿಪತಿಯ ಕರೆಸೆಂದು ನುಡಿದಳು 
॥೨೧॥ ಇನ್ನೊಮ್ಮ್ಯಾದರು ಇಲ್ಲಿ ಬರದಿರೆಂದೆನುತಲಿ । ಕಣ್ಣು ತೆಗೆದು ಕೋಪ 
ಮಾಡಿದನಮ್ಮ।1೨೨॥। ಪುಣ್ಯಕ್ಕೆ ಪಾತ್ರಳಾಗುವಿಯೇ ಭೀಮೇಶಕೃಷ್ಣ | ಧ್ಯಾನವ ಮಾಡು 
ಹೋಗಿಬಾರಮ್ಮ ॥1೨೩॥ 


ವಚನ-೮೨ 
ಸತ್ಯವಂತೆಯು ಆಕೆ ಉತ್ತಮ ಪತಿವರತಿ ಮತ್ತೊಂದು ಮಾತನಾಡುವಳಂತೆ । 
ನಿಮಕೂಡ ಚಿತ್ತಕ್ಕೆ ತಂದು ದಯಮಾಡಿ ಬನ್ನಿರಿ ಎಂದು ॥ ಹಸ್ತಳ ಮುಗಿದ್ದೇಳಿಕೊಂಬೊ 
ದಾಸಿಯ ನೋಡಿ । ನಕ್ಕು ನಳರಾಯ ಮಾತಾಡುವುದು ಮತ್ತೇನೆಂದರೆ- ॥ 


ಧ್ವನಿ-೮೩ 
ಕಾಂತೆ ಕರೆದಳ್ಳೇತನಕೆನೊಳೇಕಾಂತವೇನಿದು । ಭ್ರಾಂತಿಗೊಂಡಳೇನು ನಾ ತನ್ನ 
ಕಾಂತನಲ್ಲವೆ ॥॥ಪ।॥ ಹಗರಣವಾಗಿವೆ ಮಾತಿನ ಬಗೆಯು ತಿಳಿಯದು ॥ ಸುಗುಣೆ 
ಸುಂದರಳೆನ್ನ ನೋದಿ ನಗುವೋಳಲ್ಲವೆ ॥೧॥। ರಾತ್ರಿಯಲ್ಲಿ ಹೋದರೆನಗಪಕೀರ್ತಿ 
ಬರುವುದು । ಈ ವಾರ್ತೆ ಕೇಳಿ ದೊರೆಯು ಶಿಕ್ಷೆಪೂರ್ತಿಮಾಡುವ ।1೨1॥ ಮಂದಗಮನೆ 


ಮಾತು ಎನ್ನ ಮನಕೆ ತಿಳಿದಿತು । ಇಂದು ಭೀಮೇಶಕೃಷ್ಣ ಪತಿಯ ತಂದು ಕೂಡಿಸುವ 
WAI 


ವಚನ-೮೪ 
ಪನ್ನಂಗವೇಣಿ ತಾ ಪರಮ ಆದರದಿಂದ । ಎನ್ನಂಥ ಪಾಪಿ ಪಾತಕಿ(ಯ) ಯಾಕೆ 
ಕರೆಸಿದಳೊ ॥ ಇನ್ನಾದರ್ಹೋಗಿ ನಾ ಕೇಳಿ ಬರುವೆನೆಂದು । ಚಿನ್ನದುಪ್ಪರಿಗೆಯನು ಏರಿ 
ಬರುತಿರಲಾಗ ॥। ರನ್ನ ಮಾಣಿಕ್ಯದ ಮಣೆ ಹಾಕಿ ಕುಳ್ಳಿರಿಸಿನ್ನು । ಎನ್ನಮ್ಮ ನಾನು 


ಕರೆತಂದೆನೀತನ ಈಗ ॥ ನಿನ್ನ ಮನಸಿನ ಮಾತನಾಡಿಕೋ ಎಂದೆನಲು | ಚಿನ್ನದಗೊಂಬ್ಯಂತೆ 
ಚಿತ್ರಾಂಗಿ ಬರುವೊ ಬಗೆ- ॥ 


ಭಜನಮಾಲಾ -91- 


ಧ್ವನಿ-೮೫ 

ಕ್ಷೇಮವೇ ನಮ್ಮ ರಾಯ ಸುಂದರ ಕಾಯ । ಭೂಮಿಗೊಡೆಯ ಮಹರಾಯ 
1!ಪ।। ಸಂತೋಷದಿಂದೆದ್ದಳು ತನ್ನ ಮನ ಸಂತಾಪವೆಲ್ಲಬಿಟ್ಟುಜಂತದ ಗೊಂಬೆಯಂತಾದ 
ದಮಯಂತಿ | ತಾ ಅಂತರಂಗದ ಮಾತು ನಿಂತಾಡುತಿದ್ದಳು 11೧1 ತಲೆಯ 
ತಗ್ಗಿಸಿಕೊಂಡನು ಬಾಹುಕ ತಾನು ನೆಲವ ನೋಡುತ ಕುಳಿತ ಚೆಲುವ ಪತಿವರತಿ । ತಾ 
ಚಂದ್ರನಂತ್ಹೋಳೆಯುತ ಹಲವು ಬಗೆಯಲಿಂದ ಒಲಿಸಿ ಕೊಂಬುವೆನೆಂದು ॥1೨1॥ ಮಾವ 
ವೀರಸೇನನ ಉದರದಲ್ಲಿ ನೀವೆ ಹುಟ್ಟಿದಿರಿ ಎಂದು ಭಾವಿಸಿಕೊಂಡು । ನಾ ಭಾವ 
ಭಕ್ತಿಲಿ ಬಂದೆ ಮತ್ತಾಅ ಪುರುಷನ ಕಣ್ಣೆತ್ತಿ ನೋಡುವಳಲ್ಲ ॥೩।। ಇಂದ್ರಾದಿ ಸುರರು 
ಬಂದು ಎನ್ನ ಮಾಡಿಕೊಂಡೇನೆಂದ ಕಾಲಕ್ಕೆ ಅಂದು | ನಾನವರನಲಕ್ಷ್ಯ ಮಾಡಿದರಿಂದ 
ಇಂದು ಎನಗೆ ದೋಷ ಬಂದು ಸುತ್ತಿತೋ ಏನೋ ॥೪॥ ಭೂಪಾಲ ನಿಮಗೆ ಇಂಥ 
ಈ ಕೆಟ್ಟಕುರೂಪವ ಕೊಟ್ಟವರು ದಾ(ವ)ಪಾಪಿ । ಹೇಳಬೇಕೆನ್ನಮುಂದವರನು ಶಾಪವ 
ಕೊಟ್ಟು ನಾ ಸುಟ್ಟು ಬಿಡುವೆನೀಗ ॥1೫॥ ಅಟ್ಟಾರಣ್ಯದಲ್ಲಿ ಎನ್ನನು ನೋಡಾ ಉಟ್ಟ 
ಸೀರೆಯ ಹರಿದು ಬಿಟ್ಟ । ಹೋದರೆಂಬೊ ಸಿಟ್ಟಿಲ್ಲ ಎನಗೀಗ ಗಟ್ಟ್ಯಾಗಿ ನಿಮಪಾದ 
ಮುಟ್ಟಿ ಹೇಳುವೆನೀಗ ॥೬॥। ಕಾಮ ಮೋಹಗಳ ಎಲ್ಲಎನ್ನಲಿದ್ದ ಪ್ರೇಮಂತಃಕರಣಗಳ 
| ಭೀಮೇಶಕೃಷ್ಣ ತಾ ಬಿಡಿಸಿಬಿಟ್ಟಟೋ ಏನೋ ತಾ ಪಡೆದಿಲ್ಲ ಎನ್ನಂಥ ಮಕ್ಕಳನೀಗ 
aT 


ವಚನ-೮೬ 
ನಿಂತ್ಲೇಳಿಕೊಂಬೊ ದಮಯಂತಿ ಮಾತನು ಕೇಳಿ | ಇಂಥ ಪತಿವರತಿ ಈ 
ಲೋಕದೊಳಗಿಲ್ಲೆಂದು | ಅಂತಃಕರಣವ ಅಡಗಿಸಿ ತನ್ನ ಮನದೊಳಗೆ । ಸಂತೋಷದಿಂದ 
ತಾ ಮಾತಾಡುವು ಮತ್ತೇನೆಂದರೆ- ॥ 


ಧ್ವನಿ-ರ೮೭ 
ನೀನಿಲ್ಲಿ ಬಾರದಿರೆ ನಾ ನಳನೆನ್ನದಿರೆ ವಾರಿಜಾಕ್ಷಿ ವೈಯಾರಿ । ನಿನಗೀ ಬುದ್ಧಿದಾರು. 
ಕಲಿಸಿದರೇಳೆ ॥॥ಪ॥॥ ಸರ್ಪವೇಣಿ ನೀ ನಳಗೆ ತಪ್ಪೇನು ಮಾಡಿದೆಯೆ । ಒಪ್ಪಾಗದಲೆ 
ಬಿಟ್ಟೊ ದ ಪತಿಯನು ನೀ ಮತ್ಯಾಕೆ ನೆನಸುವಿಯೆ ॥೧॥। ಕಂಡ ಕಂಡವರಿಗೆ ನಿನ್ನ 
ಗಂಡನೆಂಬುವರೇನೆ । ಪುಂಡತನವು ತರವಲ್ಲೆ ನಾರಿ ನಿನ್ನ ಕಂಡವರು ಕೆಂಡವರಿಗೆ ನಿನ್ನ 
ಗಂಡನೆಂಬುವರೇನೆ । ಪುಂಡತನವು ತರವಲ್ಲೆನಾರಿ ನಿನ್ನಕಂಡವರು ನಗುವರಲ್ಲೆ॥೨॥ 


-92- ಭಜನಮಾಲಾ 


ಮಂಗನಂಥವನಲ್ಲೇ ಮನಸು ಮಾಡುವೋರೇನೆ । ಮಂಗಳಾಂಗಿ ಎನ್ನ ಮಾಡಿಕೊಂಡರೆ 
ಮುಂದೂ ಭಂಗತಪ್ಪದು ನಿನಗೆ ॥1೩॥ `ರಧಿಕ ಯತುಪರಣನ ಹಿತದಿಂದ ನೀ ಕರೆಸಿ 
| ಸಾರಥಿಗೆ ಒಲಿದು ವನಮಾಲೆ ಹಾಕುವುದು ಸನ್ನತವೇನೆ ನಿನ್ನ ಮನಕೆ ॥೪।। ಮಾಡಿಕೊಂಬ 
ಯತುಪರಣ ಕೂಡಿಕೊಂಡರೆ ನಾನು । ಓಡಿ ಹೋದಂಥ ನಳ ಬಂದರೆ ನಿನ್ನ 
ಗತಿಯೇನಾಗೋದೆ ಮುಂದೆ ।1೫॥ ಶಂಬಾರಿಯ ಶರವು ಬಂದು ಬೀಸುವುದೇನೆ । 
ಹಂಬಲಿಸುವಿ ಮತ್ತೊಬ್ಬ ಪುರುಷನ ಏನೆಂಬೋರೆ ಜನಯಿದಕೆ ॥॥೬।। ಸಾಮಜಗಮನೆ 
ಸೋಮವವದನೆ ನೀನು । ಭೀಮೇಶಕೃಷ್ಣನ ಧ್ಯಾನ ಮಾಡುತಿದ್ದರೆ ನಿನ್ನ ಪ್ರೇಮದ ಪತಿ 
ಕಾಂಬುವೆ ॥೭॥ 


ವಚನ-೮೮ 

ಇಷ್ಟು ನಿಷ್ಠೂರ ಮಾತುಗಳ ಕೇಳುತ ತನ್ನ । ಹೊಟ್ಟೆಯೊಳಗಲಗು ನೆಟ್ಟಂತಾಗಿ 

ನದಲ್ಲಿ ।। ಸೃಷ್ಟಿಮಾಡಿದ ಬ್ರಹ್ಮ ಇಷ್ಟೆ ಬರೆದ । ಪಣೆಯಲ್ಲಿಷ್ಟು ವ್ಯಥೆ ಬಟ್ಟು 
ಬದುಕಿರೊದ್ಯಾತಕೀಪ್ರಾಣ ॥। ಬಿಟ್ಟು ಹೋಗಲಿ ಎಂದು ಬಿದ್ದಳಾ ಧರಣಿಯಲಿ । 
ನಿಟ್ಟುಸಿರ ಬಿಡುತ ನೀರಜಾಕ್ಲಿ ಮೈಯಲ್ಲಿ ।। ಕೆಟ್ಟಬೆವರ್ದುಟ್ಟಗದುಗುಟ್ವೊದಳುತಿರಲಾಗ 
| ಇಷ್ಟು ನೋಡುತ ಕರುಣ ಹುಟ್ಟಲು ತಾ ॥ ನುಡಿದ ಶ್ರೇಷ್ಠ ಪತಿವರತಿ ಈಕೆಯ 
ಕೂಡಿಕೊಂಡಿನ್ನು | ಪಟ್ಟದರಸಿಯ ಪರಮ ಹರುಷ ಬಡಿಸೆಂದೆನಲು ॥ ಗಟ್ಟ್ಯಾಗಿ 
ನುಡಿದ ಆಕಾಶವಾಣಿಯ ಕೇಳಿ | ತಟ್ಟನೆದ್ದಾಗ ಅಂಗನೆಯ ಮುಖ ನೋಡುತಲಿ ॥ 
ಮುಟ್ಟೆಬ್ಬಿಸುತ ತನ್ನ ರೆಟ್ಟಿಂದ ಬಿಗಿದಪ್ಪಿ । ಇಟ್ಟು ತೊಡೆಯಲ್ಲಿ ವಿನಯದ 
ಮಾತನಾಡುತಿದ್ದ! 


ಧ್ವನಿ-೮೯ 

ನೋಡೆ ಮನಸಾರ ಬಂದ ನಳ | ತಾ ಸುಂದರ ನೋಡೆ ಮನಸಾರ ॥।ಪ॥ 
ಅಂಗನೆಯನು ಆಲಿಂಗನೆ ಮಾಡುತ । ಕಂಗಳ ಜಲ ಕರದಿಂದ್ವೊರೆಸಿದನು ॥೧॥ 
ಕಾರ್ಕೋಟಕನು ಕೊಟ್ಟ ವಸ್ಟವ ಪಿಡಿದಿನ್ನು ; ತಿಕ್ಕತೊಂಡನು ತನ್ನ ದೇಹದಲ್ಲಾಗ ।೨॥। 
ಕನಕ ಪ್ರತಿಮೆಯಂಥ ರೂಪವು ತಾನಾಗಿ | ದಿನಕರನಂತೆ ಪ್ರಕಾಶ ತೋರಿದನು ।1೩॥ 
ಮನ್ಮಥ ರೂಪ ಲಾವಣ್ಯ ಸುಂದರನಾದ । ತನ್ನ ಪತಿಯು ನೋಡಿ ಮನದಲ್ಲಿ ಹಿಗ್ಗಿದಳು 
॥೪॥ ಕೆಟ್ಟಕಲಿಯು ಚಲವಿಟ್ಟು ನಿನ್ನಲಿ | ರಾಜ್ಯಭ್ರಷ್ಟನ ಮಾಡಿ ನಿನ್ನ ಬಿಟ್ಟೋಡಿಸಿದನೆ 
1೫1 ಮೂರು ವರುಷ ನಿನ್ನ ಅಗಲಿದ್ದೆನಗ್ನತ್ತು | ಸಾವಿರ ಯುಗವಾಗಿ ತೋರಿತೀಗೆಂದ 


ಭಜನಮಾಲಾ -93- 


11೬1! ಮುದ್ದರಗಿಳಿಯೆ ಮೋಹದ ರಾಣಿ ನಿನಬಿಟ್ಟು । ನಿದ್ರೆಹಸಿವೆ ತೊರೆದಿದ್ದೆನೀಗೆಂದ 
1121 ಪುಣ್ಯ ವಂತೆಯೆ ನೀನು ಪು ಪುಷ್ಠರನ ಗೆದ್ದು। ನಮ್ಮ ರಾಜ್ಯವ ನಾವಿನ್ನಾಳುವೋಣೆಂದ 
11೮।। ಸತಿಪತಿಯರು ಸ ಸನ್ನತವಾಗಿ ಕುಳಿತಿರೆ | ದೇವತೆಗಳು ನೋಡಿತಾವು ಅತಿಹರುಷದಲಿ 
11೯1 ಇಂದ್ರಾದಿಸುರರು ದುಂದುಮಿ ಭೇರಿ ಬಡಿಸುತ | ಮಂದಾರಮಲ್ಲಿಗೆ ಮಳೆಯ 
ಕರೆದರು 11೧೦1 ಜಾಜಿಮಲ್ಲಿಗೆ ಪಾರಿಜಾತ ಸಂಪಿಗೆ ನಳರಾಯ । ದಮಯಂತಿಯ 
ಮ್ಯಾಲೆ ಕರೆದರು ॥೧೧॥ ನಳಿನಾಕ ಕ್ಲ ಭೀಮೇಶಕೃಷ್ಣನ ದಯದಿಂದ । ನಳದಮಯಂತಿ 
ಕೂಡಿದರು ಸಂಭ್ರಮದಿ ॥೧೨॥ 


ವಚನ-೯೦ 
ಸಾಮಜಗಮನೆ ತಾ ಸರ್ವ ಸಂಭ್ರಮದಿಂದ । ಪ್ರೇಮದ ಪತಿ ಬಂದನೆಂಬಂಥ 
ವಾರ್ತೆಯನು ॥। ಭೀಮರಾಯಗೆ ಹೇಳಿ ಕಳಿಸುತಿರೆ । ಕೇಸನಿಯು ಬ್ಯಾಗ 
ಬಂದ್ಲೇಳುವಂಥ ಮಾತುಗಳು ಮತ್ತೇನೆಂದರೆ- ॥ 


ಧ್ವನ೯೧ 

ಕೇಳೋ ರಾಜ ಮನೆಗೆ ಬಂದ ನಳ ಸುಂದರ ಏಳು । ಏಳಿನ್ನೆಷ್ಟುನಿದ್ರೆ ಹೇಳುವೆನು 
ಹರುಷದ ಸುದ್ದಿ ।ಪ। ಯತುಪರಣರಾಯನಲ್ಲಿ ರಥವನೋಡಿಸಿದ | ಸಾರಥಿಯು 
ತಾನು ಸುಂದರ ಮೂರುತಿಯು ಆಗಿ ಕುಳಿತಿನೀಗ ॥॥೧.।! ಕಾಮರತಿಯಂತಿರುವೊ 
ಚೆಲ್ಡಿಕೆ ಸೋಮಸೂರ್ಯರಂತೆ ಹೊಳೆವ । ಮೋರೆ ನೋಡುತ ಜನರು ಮೋಹದಿಂದ 
ಮೂರ್ಛೆಗೊಂಬುವರೀಗ ॥೨।। ಮರುಗ ಮಲ್ಲಿಗೆ ಪಾರಿಜಾತ ಸುರಗಿ ಶಾವಂತಿಗೆಯ 
ಕುಸುಮ । ಸುರರು ನೆರೆದು ನಿನ್ನ ಮಗಳ ಶಿರದಲ್ಲೂ ಮಳೆ ಕರೆದರಾಗ ॥೩॥ ಇಂಥ 
ಪತಿವರತಿ ದಮಯಂತಿ ಸೆರಿಯಿನ್ನಿಲ್ಲವೆಂದು । ಅಂತರಿಕ್ಷದಲ್ಲಿ ಆಕಾಶವಾಣಿ ಆಯಿತಾಗ 
1೪1 ಭೀಮರಾಯ ನೀನು ಬೇಡಿದಿಷ್ಟಫಲವ ಕೊಟ್ಟು ತಾ । ಭೀಮೇಶಕೃಷ್ಣ ತನ್ನ 
ದಯವ ಸೂರೆಮಾಡಿದ ಸುಗುಣ ನಿಮಗೆ ॥೫॥ 


ವಚನ೯೨ 
ಅಳಿಯನ್ನಾರ್ತೆಯ ಕೇಳಿ ಅತಿಬ್ಯಾಗದಿಂದಾಗ । ಬೆಳಗಾಗಲವರನು ಕರೆಸಿ 
ನೋಡುವೆನೆನುತ ॥ ಕೊರಳಿಗೆ ಹಾಕಿದ ಚಂದ್ರಹಾರ ಪಚ್ಚದ ಪದಕ । ಬಿಳಿಯ ಹೂವಿನ 
ಸೀರೆ ಬಟ್ಟಮುತ್ತಿನ ಕುಪ್ಪಸ ॥ ಸಡಗರದಿ ಕೊಟ್ಟ ಉಡುಗೊರೆ ವೀಳ್ಯ ತಕ್ಕೊಂಡು 
ನಡೆದು । ಬಮ್ಮಾಗ ಕೇಸನಿ ಹೇಳಿದ್ದಾರ್ತೆ ಕೇಳುತಲಿ ತಾ ಕುಳಿತಿದ್ದಳಾಗ ॥ 


-94- ಭಜನಮಾಲಾ 


ಧ್ವನಿ-೯ ೩ 

ಬೆಳಗಾಯಿತೊ ಬೆಳಗಾಯಿತೊ ರಾಜ | ಅರಳಿದವರವಿಂದ ಆಕಾಶದಿ ಭಾನು 
ಬಂದ ॥!ಪ॥। ಸಂಪಿಗೆಣ್ಣೆಯನ್ನಚ್ಚಿ ಜಂತದ್ದಣಿಗೆಲ್ಲಿಕ್ಸಿ | ದಮಯಂತಿ ರಾಜಗೆ 
ಬಿಸಿನೀರನೆರೆದರು ॥೧॥| ಬಿಚ್ಚಿ ಬಿಸುಟರು ಅರ್ಧ ಸೀರೆಗಳನು ಬ್ಯಾಗ । ಅಚ್ಚ ಜರದ 
ಪೀತಾಂಬರ ಉಡಿಸೋರು ॥೨॥ ಪಚ್ಚೆ ಯಂಚಿನ ಕುಬುಸ ತೊಟ್ಟಳಾ ತೋಳಿನಲಿ । 
ಜತ್ತಿಲಿಟ್ಟರು ನಾಗಮುರಿಗೆ ವಂಕಿಯನು ॥೩।। ಹರಡಿ ಕಂಕಣ ಹಸ್ತಕಡಗ ಕಮಲದ್ವಾರ್ಯ 
| ನಡುವಿಗಿಟ್ಟರು ನವರತ್ನದ ಮುಖಪಟ್ಟಿ ॥೪11 ಚೌರಿ ರಾಗಟೆ ಗೊಂಡ್ಯ 
ಹೆರಳುಬಂಗಾರವು । ಸರಿಗೆ ಕಟ್ಟಾಣಿ ಸರ ಪದಕವ್ಹಾಕಿದರು ॥೫।। ವಾಲೆ ಬುಗುಡಿ 
ಗಲ್ಲಕ್ಕೊಲೆವೊ ಗೊಂಚಲು ಮುತ್ತು | ನೀಲವೇಣಿಗ್ಧೂಬ್ಪಿನ ಮಾಲೆ ಮುಡಿಸಿದರು ॥೬॥ 
ಗೆಜ್ಜೆ ಪೈಜಣ ರುಳಿ ವಜ್ರ ಬುಲಾಕನಿಟ್ಟು। ತಿದ್ದಿ ಕುಂಕುಮ ಹಣೆಗಿಟ್ಟು ಮುತ್ತಿನ ಚಟ್ಟು 
1೭11 ಬಣ್ಣದರಿಷಿಣ ಗಂಧ ಭಾರಿ ಮುತ್ತಿನ ಮುಕುರ್ಯ । ಕಣ್ಣಕಾಡಿಗೆ ಕಮಲಾಕ್ಷಿಗ್ವಚ್ಚಿದರು 
1೮.1 ಅಳಿಯಗುಡಿಸಿದರಾಗ ಬಿಳಿಯ ಪೀತಾಂಬರ । ಕೊರಳಿಗ್ಜಾಕಿದರು ಕಂಠೀಪದಕ 
ಮುತ್ತಿನ ಸರ 14೯11 ರಂಗುಮಾಣಿಕ್ಯ ಬಿಗಿದ ಅಂಗಿ ಮುಂಡಾಸವನಿಟ್ಟು । 
ಉಂಗುರುಡಿದಾರ ಒಂತಿಮುತ್ತು ಬಾವುಲಿನಿಟ್ಟು ॥೧೦। ಕುಂದಣ ಕೆತ್ತಿದ್ದಜ್ರ ಕಡಗ 
ತೋಡ್ಯವನಿಟ್ಟು। ತಂದು ಪಣೆಗಿಟ್ಟರು ಮಾಣಿಕ್ಯದ ಅಕ್ಷತೆಬಿಟ್ಟು॥(೧೧॥ ಗಂಡಹೆಂಡಿರು 
ಕೂಡಿ ಗಜದಅಂಬಾರಿಯೇರಿ | ಕಂದರ ಒಡಗೂಡ್ಯಾನಂದದಿ ಕುಳಿತರು ॥೧೨॥ 
ಭೇರಿ ಬಡಿದು ಕಾಳೆ ಹಿಡಿದು ಮಂಗಳವಾದ್ಯ । ಭಾರಿ ಪಾತರದವರ ಬಜಾರದಿ 
ಕುಣಿಸುತ 11೧೩1 ಆನೆಯಿಳಿದು ಅರಮನೆಗೆ ಬಂದರು ಬ್ಯಾಗ । ರಾಜಸಿಂಹಾಸನದಲ್ಲಿ 
ಕುಳಿತರು ॥॥೧೪॥ ಗಂಧ ಕುಂಕುಮ ಕುಸುಮ ತಂದರುಡುಗೊರೆ ವೀಳ್ಯ । ಬಂದ 
ಬ್ರಾಂಬರಿಗ್ನಿಡಿಹೊನ್ನು ದಕ್ಷಿಣೆ ಕೊಟ್ಟ ॥1೧೫॥ ಮಗಳು ಅಳಿಯನ ನೋಡಿ ಮನದಿ 
ಹಿಗುತ ರಾಜ । ಮುಗುಳುನಗೆ ನಗುತೊಂದು ಮಾತನಾಡಿದನು 11೧೬11 ಹಿಂದೆ 


ಮಾಡಿದ ಪುಣ್ಯ ಬಂದು ಒದಗಿತೀಗ । ಇಂದು ಭೀಮೇಶಕೃಷ್ಣನ ದಯವು 
ನಮಗಾಯಿತೆಂದ ॥೧೭। 


ವಚನ-೯೪ 
ಪರಮ ಸಂಭ್ರಮದಿಂದ ಕುಳಿತಿರಲು ದಮಯಂತಿ । ಸರ್ವ ಜನರೆಲ್ಲಸಂತೋಷದಲಿ 
ನೋಡುತಿರೆ ॥ ಶಿರವ ಬಾಗಿಸಿ ತನ್ನಕರವ ಜೋಡಿಸಿಕೊಂಡು ದೊರೆಗೆ । ಯತುಪರಣ 
ಬಂದ್ಲೇಳಿಕೊಂಬುವುದು ಕರುಣದಲಿ ನೀ ಪಾಲಿಸೆಂದು ॥ 


ಭಜನಮಾಲಾ -95- 


ಧ್ವನಿ-೯೫ 

ಏನು ಹೇಳಲೀಗೆನ್ನಪರಾಧವ ನೀನೆ ರಕ್ಷಿಸೊ ದೊರೆಯೆ । ಮಾನಾಭಿಮಾನಗಳಿಲ್ಲದೆ 
ನಾನಿಂಥ ಮಾನವಂತೆಯರಲ್ಲಿ ಮನಸು ಮಾಡಿದೆನೀಗ ॥ಪ! ಮೂಢ ಮೂರ್ಹ 
ನಾನಾಡಿದ ಮಾತನು ನೋಡಿ ತಪ್ಪಿಡಿಯದಿರೊ | ಆಡು ಬಂದಾನೆಯ 
ಮಾದಿಕೊಂಬುವೋದುಂಟೆ ಹೇಡಿಯಂದದಿ ಮುಖವಿಲ್ಲದ್ದೋಗುವೆನೀಗ ॥೧॥ ವರ 
ಮಣಿಮಯದ ಆಭರಣಕ್ಕೆ ಅಲ್ಪ ಕಬ್ಬಿಣ ಸರಿ ಆಗುವುದೇ ಪರಮ ಪತಿವರತೆ । 
ಪಾವಕನಂತಿರುವೋಳೀಕೆ ಚರಣಕ್ಕೆರಗುವೆ ನಾ ಕರುಣಿಸೀಗೆನ್ನ ತಾಯಿ ॥1೨॥| 
ಸ್ವಯಂವರವೆಂದು ನಾ ಬಂದೆನಿಲ್ಲಿಗೆ ಭಾಳ ಸ್ವಯಂವರವಾಯಿತೀಗ | ಬಯ್ವೋರೊಯೆನ್ನ 
ಭಾಳಾಡಿಕೊಂಬೊರೋ ಜನ ಅಯ್ಯೋ ಎನ್ನಿಧಿ ಬರೆದಿದ್ದ ನೀ ಪಣೆಯಲ್ಲಿ ॥1೩॥ 
ಇಂದ್ರ ಚಂದ್ರನು ನಹುಷರಾಯ ರಾವಣರಂತೆ ಕುಂದು ಪಡೆದೆ ಲೋಕದಿ । 
ಇಂದೀಗೆನ್ನಿಂದ ನೀ ಕಪ್ಪ ಕೊಂಬುವ ಧಣಿಯೆಂದು ತಿಳಿಯಲಿಲ್ಲ ಮಂದಬುದ್ಧಿಯಲಿ 
೪1 ಭೀಮರಾಯನ ಪುತ್ರಿ ಕಾಮಿಸಿಲ್ಲಿಗೆ ಬಂದೆ ನಾ ಮಹಾಪಾತಕಿಯೊ । 
ಪ್ರೇಮದಿಂದೆನ್ನನು ಸಲಹಬೇಕೆನುತಲಿ ಭೀಮೇಶಕೃಷ್ಣಗೆ ಬೇಡಿಕೊಂಬುವೆನೀಗ ॥೫॥ 


ವಚನ-೯೬ 
ಮತಿತಪ್ಪಿದವನು ನಾನೆಂದ್ವೇಳಿಕೊಂಬಂಥ ಯತುಪರಣರಾಯನ್ನ ನೋಡುತಲಿ 
ನಳರಾಯ । ಅತಿಕರುಣದಿಂದ ಕರಪಿಡಿದು ಕುಳ್ಳಿರಿಸ್ಯಾಗ ಹಿತದಿಂದಲಾಡುತಿರುವಂಥ 
ಮಾತುಗಳು ಮತ್ತೇನೆಂದರೆ- ॥ 


ಧ್ವರ೯೭ 

ಸರಿಸರಿ ನೀಯೆನ್ನನರಿ ಈ ಪರಿ ಹೇಳೋರೇನೊ । ದೊರೆ ಸರಿಸರಿ ನೀಯೆನ್ನನರಿ 
|[ಪ।। ನಿನ್ನ ಮಂದಿರದಲಿ ಮುನ್ನ ಮೂರು ವರುಷದಿ | ಅನ್ನಪಾನದಿಂದ ಕಾಲವನ್ನು 
ಕಳೆದೆನೊ ದೊರೆ ॥॥೧॥ ಮೂರುವರುಷದ ಮ್ಯಾಲಾರುಮೂರು ವರ್ಷಗಳ । ಧೀರ 
ನಿನ್ನ ಕೈಲೆ ಕಪ್ಪನಾನು ತೆಗೆದುಕೊಂಡೆ ಭೂಪ ॥೨।। ಕಾಮಕ್ರೋಧ ಮದವೆಂಬೊ ಮತ್ತರ 
ಮರವನೇರಿ | ಜಾರಿಬಿದ್ದೆ ಭವಾಂಬುಧಿಯೇರಿಯೇರಲಾರೆ ದೊರೆ ॥೩। ಹೆಣ್ಣು 
ಹೊನ್ನು ಮಣ್ಣು ಮುರು ಅನ್ಯಯ ಗಿಡದ ಬೇರು । ಇನ್ನು ನೀ ಇದನು ಮೀರು 
ಚೆನಾಗ್ಗರಿಲೋಕ ಸೇರು ॥1೪॥ ವಿಷಯ ಕೆಟ್ಟದೆಂದು ಜನವಶವ ಮಾಡಿಕೊಂಡು ಮನ 
ಆಗಿ ಹರಿಯನ್ನು ಭಜಿಸುವರು ಅನುದಿನ ॥೫॥ ಆದರದಿಂದಲಿ ಅಕ್ಷಹೃದಯ 


-96- ಭಜನಮಾಲಾ 


ವಿದ್ಯವನ್ಹೇಳಿ । ಚಾದರ ಶಾಲುಗಳುಡುಗೊರೆ ವೀಳ್ಯ ಕೊಟ್ಟನಾಗ 11೬1 ಹತ್ತಿ ರಥ 
ಅಯೋಧ್ಯಾ ಪಟ್ಟಣಕ್ಕೆ ಬಂದನಾಗ । ಭೃತ್ಯನಾಗಿ ಭೀಮೇಶಕೃಷ್ಣನ ಭಜಿಸುತಿದ್ದ ॥೭॥॥ 


ವಚನ-೯೮ 
ಅತ್ತ ಯತುಪರಣ ಅಯೋಧ್ಯೆಯಲ್ಲೊಂದಿರಲು । ಇತ್ತ ನಳರಾಯ ತನ್ನ ಪಟ್ಟಣಕ್ಕೆ 


ಪೈಣಾಗಿ ॥ ಅತ್ತೆ ಮಾವರ ಚರಣಕ್ಕೆರಗಿ ಅಪ್ಪಣೆಗೊಂಡು । ಮತ್ತಾಗ ನಿಷಧದೇಶಕ್ಕೆ 
ಹೊರಟ್ಟೋದನಾಗ-।। 


ಧ್ವ 

ಬಂದನು ರಾಜ ಭಾಸ್ಕರ ತೇಜ ಬಂದನು ರಾಜ । ದಂಡು ನೂರ್ಬಲ ಕೂಡಿಕೊಂಡು 
ತನ್ನ ಪುರಕ್ಕೆ ಬಂದನು ರಾಜ ॥ಪ॥। ಆರುನೂರು ಕಾಲಾಳು ಕುದುರೆ । ಹದಿನಾರು 
ಆನೆಗಳು ಆಯುಧ ಸಹಿತಾಗಿ ॥॥೧॥ ಊರ ಮುಂದೆ ಬಂದು ಭೇರಿ ಬಡಿಸಿದನು 
| ಶೂರರಾದವರೆನ್ನೆದುರಿಗೆ ಬನ್ನಿರೆಂದು ॥॥೨॥ ಊರುಕಾದಿರುವಂಥ ದ್ವಾರಪಾಲಕರೆಲ್ಲ 
ಸಾರಿ ಹೇಳಿದರು ಪುಷ್ಕರಗೆ ವಾರ್ತೆಯನು ॥೩। ಪುಷ್ಕರ ನಿನ್ನಪುರಕ್ಕೆ ಲೋಷ್ಠರ ಬಂದಿತೀಗ 
| ಮುಷ್ಕರನಾಗಿ ಮೂಲೆಗೆಕೂಡಬ್ಯಾಡ ॥(೪1 ಹೇಳಿದಾಕ್ಟಣದಲ್ಲೆಭಾಳ ದಂಡನು ಕೂಡಿ 
| ಕಾಳಗಕ್ಕಾಗಿ ಬಂದು ಕೇಳಿದ ನಗುತ 1೫11 ಸೋತುಹೋದವ ನೀನ್ಯಾತಕೆ 
ಬಂದೀಯೆಂದು ಘಾತಕತನದಿಂದ ಮಾತನಾಡಿದನು ॥ಟ1೬॥ ಯುದ್ಧಕ್ಕೆ ನೀನು 
ಸನ್ನದ್ಧನಾಗುವುದೆಂದು । ಗೆದ್ದು ಎನ್ನನು ರಾಜ್ಯವಾಳು ನೀನೆಂದ ॥೭।। ಒಲ್ಲದಿದ್ದರೆ 
ಯಾಗ ಪಗಡೆನಾದುವೋಣೆಂದ ಚೆಲ್ದೆ ದಮಯಂತಿ ಪಣಕ್ಕಿಡು ನೀನೆಂದ ।॥೮॥ 
ಸ್ವಲ್ಪದಂಡನು ಗೆದ್ದರೇನು ಬರುವುದೆಂದು । ಅಲ್ಬಮನುಜ ದಮಯಂತಿನಿಡೆಂದ ॥೯॥ 


ಶರಣರಕ್ಷಕನೆಂಬೋ ಬಿರುದು ಭೀಮೇಶಕೃಷ್ಣ। ಕರುಣದಿಂದೆನ್ನ ಪಾಲಿಸೆಂದು ಕುಳಿತನು 
Teel 


ವಚನ-೧೦೦ 
ಜಂಬುಕಾನಾ ರತ್ನಕಂಬಳ್ಳ್ಯಾ ಸಿಕೆಯಲ್ಲಿ | ರಂಭದಮಯಂತಿ ಪಣಕಿಟ್ಟನು 


ನಳರಾಯ || ಇಂದಿರೇಶೆನ್ನಕಾಯಲಿಯೆಂದು ಕುಳಿತಾಗ । ಸಂಭ್ರಮ್ಮದಿಂದ ಕುಳಿತಾಡೋ 
ಬಗೆ- ॥ 


ಭಜನಮಾಲಾ -97- 


ಧನಿ-೧೦೧ 

ಪಗಡೆ ಯಾಡಿದ ಪು ಪುಷ್ಕರರಾಜನೊಡಗೂಡಿ ನಳದೊರೆ ಪಗಡೆಯಾಡಿದ । 
ಪಗಡೆಯಾಡಿದ ಬಹುಸಡಗರದಿಂದಲಿ ಬಿಡಿಮುತ್ತು ಬಿಗಿದ್ದಜ್ರ ಕಡಗದ ಕೈಯಿಂದ 
|[ಪ।। ಮುತ್ತು ಮಾಣಿಕ್ಯ ಚಿನ್ನ ಪಚ್ಚೆಯ ಪಗಡೆ । ರತ್ತದ್ದಲಿಗೆಲಿಟ್ಟು ಲೆತ್ತವನ್ಹಾಕಿದ ॥೧॥। 
ಹಿಡಿದ ಪಾಸಿಯ ಬಿಡದ್ದಾಗ್ದಾಕುತ । ಮಡದಿ ದಮಯಂತಿಯ ಮೊದಲೆ ತಾ ಗೆದ್ದ 
11೨ ಛತ್ರಚಾಮರ ರತ್ನ ಮೋ(ಮೊಹ) ರುಂಗುವ । ಸಮಸ್ತ ಭಾಗ್ಯವ ಸರಸರನೆ ತಾ 
ಗೆದ್ದ ॥೩।। ನಿಷಧದೇಶ ಪು ಪುಷ್ಕ ರನ ರಾಜ್ಯವು । ಅರಸು ಸಿಂಹಾಸ ಸನಕ್ಕಧಿಪ ತಿಯಾದನು 
॥1೪॥ ಸತಿಸುರತರನು ಸಹಿತಾಗಿ ಪುಷ್ಠರನ । ಅತಿಹರುಷದಿ ಗೆದ್ದನು ನಳದೊರೆಯು 
1೫11 ದ್ಯೂತದೊಳಗೆ ತಾ ಸೋತುಪುಷ್ಠರನು | ಕೋತಿಯಂದದಿ ತನ್ನ ಮೂತಿ ತಗ್ಗಿಸಿದ 
1೬1 ಅಳಲುತ ಬಳಲುತ ಅಳುವೋ ಪುಷ್ಠರನ । ನಳಮಾರಾಜತಾ ನಗುತ ನೋಡಿದನು 
|೭| ಮನ್ನಿಸಿ ಮಾತನಾಡಿದ ಕರುಣದಲಿ । ನಿನ್ನ ರಾಜ್ಯವ ನೀನಾಳಿಕೊ ಎಂದ ॥೮॥ 
ಹೆಂಡಿರು ಮಕ್ಕಳು ಸಹಿತ ಪುಷ್ಕರನ । ಪುಂಡೆಬ್ಬಿಸಿ ಗಡಿದಾಟಿಸಿ ಬಿಟ್ಟ ॥೯॥ ತನ್ನ ಸತಿ 
ಸುತರನು ಕರೆಸಿಕೊಂಡಾಕ್ಷಣ । ಘನ ಹರುಷದಿ ರಾಜ್ಯವನಾಳಿದನು eel ನತ್ಯದಿ 
ಭೀಮೇಶಕೃಷ್ಣನ ಭಜಿಸುತ । ಪತ್ನಿ ಸಹಿತ ದೊರೆಪಟ್ಟವನಾಳಿದ ॥॥೧೧॥ 


ವಚನ-೧೦೨ 

ದೊರೆಯು ಯಜ್ಞವ ಮಾಡುತಿರಲು ಸಂಭ್ರಮದಿಂದ । ಸುರಪತಿಯು ಬಂದು 
ಪ್ರತ್ಯಕ್ಷ ಭಾಗವ ಕೊಂಡ ॥ ಕೆರೆ ಕೂಪ ಕಾವಲು ಗೋಪುರವು ಹರಿಯ ದೇವಾಲಯವು 
| ಸಿರಿಸಹತ ಪೂಜೆಯನಿಡಿಸುತಿದ್ದನಾಗ ॥ ಅನ್ನಛತ್ರಗಳು ಅರವಂಟಿಕೆಯು ಭೂದಾನ 
| ಕನ್ಯಾಹಿರಣ್ಯ ಕರಿತುರಗ ಗೋವುಗಳ ದಾನ ॥ ತನ್ನ ಪಂಕ್ತಿಲಿ ನಿತ್ಯ ಬ್ರಾಹ್ಮಣ । 
ಬಹುಜನರನ್ನು ಸುಖಬಡಿಸುತಿದ್ದ ॥ ಸ್ನಾನ ಹೋಮವು ನಿತ್ಯ ಜಪತಪವು ಅನುಷ್ಠಾನ 
| ನೇಮನಿಷ್ಠೆಯಲಿ ಇರುತಿದ್ದ ಗುಣನಿಧಾನ ॥ ಭೂಮಿಪತಿ ಭೀಮೇಶಕೃಷ್ಣ ನದಯ 
ಪಡೆದು । ತಾ ಮಹಾ ಸಂಪತ್ತಿಲಿದ್ದ ನಳಮಹಾರಾಜನು- ॥ 


ಧನಿ- -೧೦೩ 
ಜಯಜಯ ಜಯವೆನಿರೆ ಜನರು । ನಳದೊರೆಯ ಕಥೆಯ ಕೇಳಿರೆ ॥ಪ॥ 
ಚಕ್ರವರ್ತಿಯಾದ ನಳೋಪಾಖ್ಯಾನವ ಕೇಳಿದರೆ । ಚಕ್ರಧಾರಿ ಒಲಿದು ಸಾಲೋಕ್ಯ ಪದವಿ 
ಪಡೆವರಿನ್ನು 1೦1 ಸಂತೋಷದಿಂದಲಿ ದಮಯಂತಿ ಕಥೆಯ ಕೇಳಿದರೆ । ಸಂತಾನ 


-98- ಭಜನಮಾಲಾ 


ಸಂಪತ್ತಲಿ ದಂಪತಿ ಸುಖಬಾಳ್ಳೋರಿನ್ನು।॥೨॥ ಅಕ್ಕರದಿಂದ್ವೆಣ್ಣುಗಂಡು ಮಕ್ಕಳನು ಪಡೆದು 
| ಮೊಮ್ಮಕ್ಕಳ ಸಹಿತಾಗಿ ಪಲ್ಲಕ್ಕಿ ಪದವಿ ಪಡೆದವರಿನು ॥೩।। ಬತ್ತ ಧಾನ್ಯ ಬೆಳೆಸೋರೊ 
ಭಾಳಾರ್ಥ ದಾನ ಗಳಿಸೋರು । ಸತ್ಯವಂತರಾಗಿ ಆಯುಷ್ಯಕೀರ್ತಿ ಪಡೆವರಿನ್ನು (೪11 
ಅನ್ನಗೋವು ದಾನ ಕನ್ಯಾದಾನ ತೀರ್ಥಯಾತ್ರೆ ಫಲವು । ಇನ್ನು ಈ ಕಥೆ ಕೇಳಿದರೆ 
ಮನ್ನಿಸಿ ಕೊಡುವನು ಹರಿಯು ॥೫॥ ಕಷ್ಟದುರಿತ ಬಂದರ್ದಿಂದಕಟ್ಟಿಸುತಲಿನ್ನು। ಬೇಡಿದಿಷ್ಟ 
ಫಲವ ಕೊಡುವ ನಳಚರಿತ್ರೆಯ ಕೇಳಿದರಿನ್ನು ॥೬।। ಕಲಿಯ ಬಾಧೆಯೆಂಬೋದೇಳು 
ಜನುಮಜನುಮಕ್ಕು ಬಾರದು । ನಳನ ಕಥೆ ಕೇಳಿದರೆ ಒಲಿವನು ಭೀಮೇಶಕೃಷ್ಣ ೭1 


ವಚನ-೧೦೪ 
ಕಾರ್ಕೋಟಕನು ಯತುಪರಣ ದಮಯಂತಿ । ನಳ ಚಕ್ರವರ್ತಿ ಕಥೆಯ ಭಕ್ತಿಂದ 
ಕೇಳಿದರೆ । ಕೆಟ್ಟ ಕಲಿಬಾಧೆ ಬರದು ನಾಶವಾಗುವುದು । ಇಷ್ಟಫಲ ಭೀಮೇಶಕ್ಕ್ಸ 
ಕರುಣಿಸಿ ಕೊಡುವನು- ॥ 


ಧ್ವನಿ-೧೦೫ 

ಎತ್ತಿ ಬೆಳಗಿರೆ ಮುತ್ತಿನಾರತಿಯ ನಳ ಚಕ್ರವರ್ತಿ ರಾಜಭೂಪಾಲಗೆ । ಅಚ್ಚದರಸಿಯ 
ಸಹಿತ ಕುಳಿತ ನಳರಾಯಗೆ ಅಚ್ಚಕೆಂಪಿನ ಕದಲಾರತಿಯ ।।ಪ॥ ಕಲಿಸಿಕೊಂಡಾಗಕ್ಷ 
ಹೃದಯವನ್ನು ಕಲಿಯು ಕಾರ್ಕೋಟಕನ ಕರುಣವನ್ನು । ಪಡೆದು ಪಗಡೆಯನಾಡಿ 
ಪುಷ್ಕರನ ತಾ ಗೆದ್ದು ಸಡಗರದಿ ರಾಜ್ಯವಾಳಿದ ರಾಜಗೆ ।೧॥ ಹತ್ತಿ ಸಿಂಹಾಸನದಿ 
ಕುಳಿತಿರಲು ಎತ್ತಿ ಚಾಮರವನ್ನು ಬೀಸುತಿರಲು । ಮುತ್ತೈದೇರೆಲ್ಲಮುದದಿಂದ ಪಾಡುತ್ತ 
ಹಚ್ಚಿ ಜ್ಯೋತಿಗಳ ಹರಿವಾಣದೊಳಗೆ ।ಃ೨। ರುಳಿಗೆಜ್ಜೆ ಪೈಜಣವು ಕಾಲುಪೆಂಡೆ 
ಹೆರಳುಬಂಗಾರ ರಾಗಟೆಯು ಗೊಂಡ್ಯ 1 ಹೊಳೆವೊ ಕುಂದಣ ಮುತ್ತಿನ್ಹಾಲೆ 
ಮೂಗುತಿಯಿಟ್ಟು ಕಳೆಯ ಸುರಿವಂಥ ಕಮಲಾಕ್ಷಿಗೀಗ ॥೩।। ವಂಕಿ ಬಾಜೂಬಂದು 
ನಾಗಮುರಿಗೆ ಕಂಕಣದ್ವಾರ್ಯ ಕಟ್ಟಾಣಿ ಸರಿಗೆ | ಕುಂಕುಮ ಗಂಧ ಬುಕ್ಕಿಟ್ಟುಮಲ್ಲಿಗೆ 
ಮುಡಿದಲಂಕಾರವಾದ ದಮಯಂತಿಗೀಗ 11೪11 ಜಾಂಬೂನಜರದ ಪೀತಾಂಬರುಟ್ಟು 
ಕುಂದಣಂಚನ ಕುಪ್ಪಸವ ತೊಟ್ಟು । ಹೊಂದಿ ಕುಳಿತಿರಲು ಭೀಮೇಶಕೃಷ್ಣನ 
ಪಾದ್ಯಾನಂದದಿಂದಕ್ಷಂತಿಟ್ಟರಸುತ ॥೫॥1 


La SS 


ಭಜನಮಾಲಾ -99- 


ಸುಧಾಮಚರಿತ್ರೆ ಹಾಡು 


ರಾಮ ರಾಮ ರಾಮ ರಾಮ । ರಾಮ ರಾಮ ರಾಮ ರಾಮ । ರಾಮ ರಾಮ 
ರಾಮ ಕೋ । ದಂಡ ರಾಘವ ॥ ಹರನ ಪುತ್ರ ಗಣಪ ನಿಮಗೆ | ತರಗು ಚುಕಲಿಯನೀವೆ 
| ವರಮತಿಯ ಪಾಲಿಸಯ್ಯ । ವಸ್ತುಮೂರಿತ ॥। ಉರುತರಾದ ಶೃಂಗಪುರದ | 
ಸರಸ್ವತೀಯಮ್ಮನಿಮಗೆ | ಕರವ ಮಗಿದು ಬೇಡುವೆನು । ಕರುಣಿಸಂಬಿಕೆ ॥೧1 ರಾಮ 
ರಂಗಸ್ವಾಮಿ ಸು। ದಾಮಗೊಲಿದ ಕಥೆಯ ಸಾರ । ಪ್ರೇಮದಿಂದ ಬರೆವೆ ಶ್ರೀ | 
ರಾಮಚರಿತೆಯ ॥। ಭೂಮಿ ಮೇಲೆ ಈ ಕಥೆಯ । ಪ್ರೇಮದಿಂದ ಪೇಳಿದರಿಗೆ । 
ಶ್ರೀಮಹಾಲಕ್ಷ್ಮಿಯೊಲಿದು । ಸಿರಿವನೀವಳು ॥1೨॥ ಗುರುಗಳಿಗೆ ಮಾತಾಪಿತರು । 
ಹಿರಿಯರುಗಳ ಚರಣಕೆರಗಿ । ಹರಿಯ ನಮಚರಿತೆಯನ್ನು । ಒರೆದು ಪೇಳುವೆ ॥ 
ಇರುವನೊಬ್ಬ ವಿಪ್ರನಲ್ಲಿ । ಪರಮ ದಾರಿದ್ರನಾಗಿ । ಹರಿಯ ನೆನೆದು ಕಾಲವನ್ನೆ | 
ಕಳೆಯುತ್ತಿದ್ದನು 11೩11 ನಡೆಯಲರಿಯ ಧರಣಿ ನೋಯ । ನುಡಿಯಲರಿಯ 
ಗರ್ಜಿಸುತ್ತ | ಕಡಿಯಲರಿಯ ಮರನ ಕುಡಿಯ ।:ಚಿವುಟಲರಿಯನು ॥ 
ತಡೆಯಲರಿಯ ಸಾಧುಜನರ । ಹಿಡಿಯಲರಿಯ ಪರರ ವಸ್ತು । ಒಡವೆಯನ್ನು 
ಮುಟ್ಟಲರಿಯ । ಬಡವನಾದರೂ ॥೪॥ ವೃತ್ತಿಕ್ಷೇತ್ರಾದಿಗಳಲಿ । ಸುತ್ತಿ ಸುಳಿದು ಧರೆಯ 
ಮೇಲೆ । ನಿತ್ಯ ಯಾಚನವ ಮಾಡಿ | ನೀಲವರ್ಣನ ॥। ಮೂರ್ತಿಧ್ಯಾನವನ್ನೆ ಮಾಡಿ 
ಭಿಕ್ಷೆಯನ್ನು ಬೇಡಿ ತಂದು । ಪತ್ನಿಸಹಿತ ಪ್ರಾಣಧಾ | ರಣೆಯ ಮಾಡಿದ ॥೫॥ 
ಭಿಕ್ಷೆಯನ್ನು ಬೇಡಿ ತರಲು । ಲಕ್ಷ್ಯವೆಂದು ಜೋಕೆ ಮಾಡಿ | ಅಕ್ಷಯಾ ಪಾತ್ರೆಯಲ್ಲಿ 
| ಶಾಕಪಾಕವ ॥ ಆ ಕ್ಷಣದಿಂದ ಮಾಡಿ । ಪತಿಯ ಸಂತೋಷಪಡಿಸಿ । ಕುಕ್ಷಿಯನ್ನು 
ಪೊರೆದು ಹರಿಯ । ನೆನೆವುತಿರ್ದಳು ॥೬। ದಾರಿದ್ರ್ಯದುಃಖ ಜಗಕೆ | ತೋರದಂತೆ 
ಗೃಹವ ಶೃಂ । ಗಾರವನ್ನೆ ಮಾಡಿ ಶಂಖ । ಚಕ್ರ ಪದ್ಧದಿ । ಹರಿದ್ರಾ ಕುಂಕುಮವು । 
ಅರುಣವನ್ನೆ ಶೃಂಗರಿಸಿ | ನಾರಾಯಣನ ನಾಮವನ್ನೆ | ನೆನೆವುತಿರ್ದಳು ॥೭॥ ಸ್ನಾನ 
ಸಂಧ್ಯಾನ ಜಪವು । ಮಾನಸವು ಹರಿಯ ಪೂಜೆ । ದಾನ ಧರ್ಮ ವೈಶ್ವದೇವ । ಅತಿಥಿ 
ಸತ್ಯರ | ನೇಮದಿಂದ ಮಾಡಿ ಕಾಮ | ಧೇನುವಿಗೆ ಕವಳವಿತ್ತು | ಮಾನಿನಿಯ ಸಹಿತ 
ಉಂಡ! ನುಳಿದ ಭಾಗವ ॥೮॥ ಪತಿವ್ರತೆ ತನ್ನ ಪ್ರಾಣ । ಪತಿಯ ಸೇವೆಯನ್ನು ಮಾಡಿ 
| ಅತಿಶಯಾದಿಂದ ಬಿ । ನಪವ ಮಾಡಲು ॥| ಪಿತರ ವಗರದವರು ಸಂ | ಗತಿಯಲಾಡಿ 
ಬೆಳೆದವಾರು ಹಿತವರಾರಿಲ್ಲವೆಂದು | ನುಡಿಯಲಂಗನೆ (11 ಹೆತ್ತ ತಾಯಿವರ್ಗದವರು 


-100- ಭಜನಮಾಲಾ 


| ಜೊತೆಯಲಾಡಿ ಬೆಳೆದವಾರು । ಶಾಸ್ತ್ರಪಾಠ ಸಕಲ ವೇ । ದಾಂತ ವಿಪ್ರರು ॥ ನಿತ್ಯದಲ್ಲಿ 
ಪೋಗಿ ಸಕಲ । ಪೃಥ್ವಿಯನ್ನೆ ತಿರುಗುವಾಗ । ಇತ್ತ ಬಾರೆಂದು ಕರೆವ । ಹಿತವರಿಲ್ಲವೆ 
॥೧೦॥ ಪತ್ನಿಯೆಂದ ಮಾತ ಕೇಳಿ | ಅತಿರಯಿಂದ ವಿಪ್ರ ನುಡಿದ । ಮಿತ್ರರೆನಗೆ 
ರಾಮಕೃಷ್ಣ! ಭಕ್ತವತ್ಸಲ ॥। ರಿಕ್ತ ಹಸ್ತದಲ್ಲಿಪೋಗಿ | ನಿತ್ಯ ಸದ್ಗುಣನಾ ದಿವ್ಯ । ಮೂರ್ತಿಯನ್ನು 
ಕಾಣಬಾರ। ದೆಂದು ನುಡಿದನು ॥(೧೧॥ ಪ್ರಾಣಪದಕ ಹರಿಯ ಪೋಗಿ | ಕಾಣಬೇಕಾದರೆ 
ಕೆ | ಕಾಣಿಕೇಗೆ ಕಾಣೆನೆಂದು । ಮನದಿ ನೊಂದನು ॥ ರಾಣಿ ಹೋಗಿ ನೆರೆಕೆರೇ । 
ಪ್ರಾಣಿಗಳ ಮನವನೊಲಿಸಿ | ಕಾಣಿಕೇಗೆ ತಂದಳೊಂದು । ಮುಷ್ಟಿ ಪೃಥುಕವ ॥॥೧೨। 
ಮುಷ್ಟಿ ಪೃಥುಕವನ್ನೇ ತಂದು । ಕಟ್ಟಿ ಜೀರ್ಣವಸ್ವದಲ್ಲಿ ಪಟ್ಟದೊಲ್ಲಭನ ಕೈಯ । 
ಕೊಟ್ಟಳಂಗನೆ ॥॥ ಕೃಷ್ಣ ಮೂರುತಿಯ ಮುಂದೆ | ಇಟ್ಟು ಕರವ ಮುಗಿದು ನಮ್ಮ । 
ಕಷ್ಟವನ್ನು ಪೇಳಿ ಬನ್ನಿ । ರೆನುತ ನುಡಿದಳು ॥೧೩1॥ ಕೊಟ್ಟ ಪೃಥುಕವನ್ನೆ ದೊಡ್ಡ 
ಮೂಟೆಯನ್ನೆ ಕಟ್ಟಿ ಹೆಗಲೊಳಳಿಟ್ಟುಕೊಂಡು ನಡೆದ ವಿಪ್ರ । ಹರಿಯ ಧ್ಯಾನದಿ । 
ಬಟ್ಟೆಯನ್ನೆ ಮೆಟ್ಟಿ ಬರಲು । ಬಲಕೆ ಬಂತು ವಾಯಸವು ॥। ಕೃಷ್ಣಪಕ್ಷಿ ಕೃಷ್ಣಯೆಂದು 
| ಎಡಕೆ ಹೋಯಿತು (1೧೪11 ಉತ್ತಮಾ ಶಕುನಾದ ನಿ । ಮಿತ್ತವನ್ನೆ ಕಂಡು ವಿಪ್ರ 
| ಚಿತ್ತದಲ್ಲಿ ಪರಮ ಸಂ । ತೋಷಪಟ್ಟನು । ಕೃಷ್ಣಮೂರುತಿಯು ನಮಗೆ । ಸಕಲ 
ಸಂಪದವನೀವ । ಅಚ್ಯುತಾನಂತ ರಕ್ಷಿ। ಸೆಂದು ನುಡಿದನು ॥೧೫।। ಶುದ್ಧ ಜಲಗಳೆಲ್ಲ 
ನಮ್ಮ । ಸುಗುಣ ಹರಿಯ ಚರಣಕೆಂದ । ಪದ್ಮ ಪುಷ್ಪ ಪಾರಿಜಾತ । ಲಕ್ಷ್ಮಿಗೆಂದನು। 
ಮಧ್ಯಮಾರ್ಗದಲ್ಲಿ ಬೆಳೆದ । ಮರುಗ ಮಲ್ಲೀಗೆ ಜಾಜಿ । ಪದ್ಮನಾಭ ಗರ್ಪಿಸುತ್ತ । 
ಮುಂದೆ ನಡೆದನು ॥೧೬। ಹರಿವ ಜಲಗಳೆಲ್ಲ ಶ್ರೀ । ಹರಿಯ ದಿವ್ಯ ಚರಣಕೆಂದ 
| ಪರಿಪರಿಯ ಸುಪುಷ್ಪವೆಲ್ಲ। ಲಕ್ಷ್ಮಿಗೆಂದನು 11 ಕೆರೆಯಲ್ಲಿದ್ದತಾವರೇಯು | ಕೆಲದಲ್ಲಿದ್ದ 
ಕೇದಿಗೇಯು । ನರಮೃಗರೂಪ ನಾರ | ಸಿಂಹಗೆಂದನು।(೧೭॥ ಎಳೆಯ ತುಳಸಿದಳವು 
ನಮ್ಮ । ನಳಿನನಾಭನ ಕೃಷ್ಣಗೆಂದ । ಸುಳಿವಡೆದ ಬಿಳಿಯೆಲೆ ಶ್ರೀ । ಲಕ್ಷ್ಮಿಗೆಂದನು ॥ 
ಕಳಿತ ಖರ್ಜೂರ ದ್ರಾಕ್ಷೆ | ನಳಿನನಾಭ- ಗರ್ಪಿಸುತ್ತ । ಥಳಥಳೀಪ ದ್ವಾರಕೇಯ । 
ಬಳಿಗೆ ಬಂದನು ।೧೮॥ ಬಿಸಿಲು ಸೆಕೆಗೆ | ಸುದಾಮ । ನೆರಳು ತಂಪಿನಲ್ಲಿ ನಿಂತು 
| ತೃಷೆಗೆ ರಾಮನಾಮವೆಂಬ । ರಸವ ಚಿಮ್ಮುತ ॥ ಹಸಿದುದಾಗ ಹರಿಯ ನಾಮ । 
ಹುಣ್ಣಗಳನೆ ಭುಂಜಿಸುತ್ತ । ನಸುನಗುತ್ತ ನಡೆದ ವಿಪ್ರ । ಹರಿಯ ಧ್ಯಾನದಿ ॥೧೯॥ 
ದೂರದಿಂದ ಕಂಡು ವಿಪ್ರ । ದ್ಹಾರಕೇಯ ನಗರವನ್ನು ಸಾರಿ ಮೈಯುಬ್ಬಿ ಸಂ । 


ಭಜನಮಾಲಾ -101- 


ತೋಷಪಟ್ಟನು ॥ ನಾರಾಯಣ ನಾಮವನ್ನು! ಪಾರಾಯಣ ಮಾಡಿಕೊಂಡು | 
ಭೋರನಯ್ತಂದ ವಿಪ್ರ । ರಾಜದ್ದಾರಕೆ ।೨೦॥। ಗೊಲ್ಲರೆಲ್ಲ ಕಂಡು ವಿಪ್ರ । ನಿಲ್ಲು 
ಹೋಗಬೇಡವೆನಲು । ತಲ್ಲಣೀಸಿ ನೆನೆದ ತನ್ನ | ತಂದೆ ಕೃಷ್ಣನ ॥। ಪುಲ್ಲನಾಭನೀಗೆ ಪೂರ್ವ 
| ದಲ್ಲಿ ಮಿತ್ರನೆಂಬುದೊಂದು! ಸೊಲ್ಲ ಹೋಗಿ ಹೇಳಿ ಲಕ್ಷ್ಮೀ । ರಮಣಗೆಂದನು 
11೨೧ ಎಂದ ಮಾತ ಕೇಳುತಾ ಬಂದರಾಗ ಚಾರಕರು । ಇಂದಿರಾಪತಿಗೆ ಬಿ | ನಪವ 
ಮಾಡಲು ॥। ಹಿಂದೆ ತಮ್ಮ ಮಿತ್ರನಂತೆ ಹೆಸರು ಸುದಾನಮಂತೆ । ಬಂದು ಬಾಗಿಲಲ್ಲಿ 
ನಿಂದ । ನೆಂದು ನುಡಿದರು ॥(೨೨। ಕರುಣನಿಧಿಯು ಬೇಗದಿಂದ । ಕರೆದು ತನ್ನಿರೆನಲು 
ವಪ್ರ । ವರದಿ ಬಂದು ಹರಿಯ ದಿವ್ಯ । ಚರಣಕೆರಗಿದ ॥ ಕರಗಳಿಂದ ಶಿರವನೆತ್ತಿ 
| ಭರದಿ ಮೈದಡವಿ ಕೃಷ್ಣ । ಇರದೆ ಮಚಂದಲ್ಲಿ ಕು । ಉೃರಿಸಿಕೊಂಡನು ॥1೨೩॥ 
ಬಿಸಿಲೊಳಗೆ ಬಂದಿರೆಂದು । ಬೀಸಣಿಗೆಯಿಂದ ಬೀಸಿ । ತೃಷೆಗೆ ತರಿಸಿಕೊಟ್ಟರಾಗ । 
ಗುಡವು ಜಲಗಳ ॥ ಹಸಿದು ಬಂದ ವಿಪ್ರನೆಂದು । ಹಣ್ಣು ಸಕ್ಕರೆಯ ಕೊಡಿಸಿ | 
ನಸುನಗುತ್ತ ಕೇಳಿದಾನು । ಕುಶಲವಾರ್ತೆಯ ॥೨೪॥। ಬರವು ತಡೆದುದ್ಯಾತಕಯ್ಯ 
| ಬಂದುದಿಲ್ಲ ಬಹಳ ದಿವಸ । ವರ ವಿವಾಹ ನಿಮಗೆ ದಾವ । ಕಡೆಯಲಾಯಿತು 
| ಮರೆತು ಬಿಟ್ಟಿದೇನು ನಮ್ಮ । ಕರೆಯಲಿಲ್ಲವಯ್ಯ ನೀ । ವಿರುವ ಕ್ಷೇತ್ರದಾವ ಕಡೆಯ 
| ಲಾಯಿತೆಂದನು (1೨೫11 ಮದನಪಿತನ ಕರುಣದಿಂದ | ಮದುವೆಯಾಯಿತಯ್ಯ 
ನಮಗೆ | ಪದಮುನಾಭ ನಿಮ್ಮ ಪಾದ । ದ್ವಯದ ಕೃಪೆಯಲಿ ।। ಮೊದಲು ಬಂದುದಿಲ್ಲ 
ಬಹಳ । ಮುಂದೆಗೆಟ್ಟು ಭಂಗಪಟ್ಟು। ವಧುವು ತನ್ನ ಕಳುಹಿಕೊಟ್ಟ। ಳೆಂದು ನುಡಿದನು 
॥೨೬॥ ಇಂದಿರಾಪತಿಯ ವಿಪ್ರ | ವಿನಯದಿಂದ ಮಾತನಾಡೆ | ಹಿಂದಿನಾಧ್ಯಾಯವಿಲ್ಲಿ] 

ಸಂದುಹೋಯಿತು ॥ ಹಿಂದೆ ತಾವು ಗುರುಗಳಲ್ಲಿ। ಒಂದಾಗಿ ಓದಿ ಬೆಳೆದ । ಅಂದವನ್ನೆ 
ನೆನೆದು ಸಂ | ತೋಷಪಟ್ಟರು ॥1೨೭॥ ಗುರುಪತ್ನಿಯೊಂದು ದಿವಸ | ಕರೆದು ಕೆಲಸವನ್ನು 
ಹೇಳಿ | ಮುರಿದು ತನ್ನಿಕಾಷ್ಠವೆ | ದೆನುತ ಹೇಳಲು ॥ ಸುರರು ಮಳೆಯ ಹೊಯ್ಯುತಿರಲು 

| ಭರದಿ ಕಾನನದ ಒಳಗೆ । ಗುರುಗಳು ಕಂಡು ನಮ್ಮ । ಕರೆದು ಒಯ್ದರು ॥೨೮॥ 

ಗುರುಗಳ ಪಂಕ್ತಿಯಲ್ಲಿ। ಪರಮ ಸಂತೋಷದಿಂದ । ಹರುಷದಿಂದ ಮೃಷ್ಟಾನ್ನ । ಗಳನೆ 
ಸವಿದೆವು ॥॥ ಗುರುಕುಮಾರಕರಿಗೆ ಎಲ್ಲ । ಸ್ಥಿರಂಜೀವಿ ಪದವಿನಿತ್ತು । ಹರಸಿದಿರಿ 

ದೀರ್ಫಾಯುಷ್ಯ । ರಾಗಿರೆನುತಲಿ ॥೨೯॥ ಸತ್ಯಮೂರ್ತಿ ಸರಸದಿಂದ ಭ್ರಾತೃಭಾವದಿಂದ 

ನ । ಮೃತ್ತಿಗೇನು ಕಳುಹಿಕೊಟ್ಟಳ । ಪೂರ್ವದೊಸ್ತುವ ॥ ಚಿತ್ತದಲ್ಲಿ ಚಿಂತೆ ಬೇಡ । 


-102- ಭಜನಮಾಲಾ 


ಇತ್ತ ತನ್ನಿರೆನ್ನಲು ವಿಪ್ರ | ಮಸ್ತಕವ ಬಾಗಿ ಲಜ್ಜೆ! ಯಿಂದ ನಿಂತನು ॥೩೦॥ ಭಕ್ತಿವರ್ಜ್ಯವಾಗಿ 
ತಂದ । ಮುತ್ತು ರತ್ನ ಕೆಲಸವಿಲ್ಲ । ಭಕ್ತಿಯಿಂದ ತಂದುದೊಂದು । ಪತ್ರ ಪುಷ್ಪವು ॥ 
ಚಿತ್ತದಲ್ಲಿ ಚಿಂತೆ ಬೇಡ । ಬೇಗ ತನ್ನಿರೆನಲು ಸ್ವರ್ಣ । ಪಾತ್ರೆಯಲ್ಲಿಪೃಥುಕವನ್ನೆ | ಸುರಿದ 
ವಿಪ್ರನು ॥೩೧॥ ಮುಷ್ಟಿ ಪೃಥುಕವನ್ನೆ ರಾಮ । ಕೃಷ್ಣರೊಂದು ಬಾರಿ ಮೆಲ್ಲೆ । ಕಷ್ಟ 
ದಾರಿದ್ರ ,ವೆಲ್ಲ । ದಹಿಸಿ ಹೋಯಿತು ॥ ಮುಷ್ಟಿಯಲ್ಲಿ ಮೂರು ಕಾಳು । ತಿರುಗಿ 
ರಾಮಕೃಷ್ಣರು ಮೆಲ್ಲೆ | ಶ್ರೇಷ್ಠವಾದ ವೈಕುಂಠ । ಪದಕೆ ವಿಪ್ರನು ॥೩೨। ಮಲ್ಲಿಗೆಯ 
ಮುಡಿಯ ಲಕ್ಷ್ಮಿ। ವಲ್ಲಭನ ಕರವ ಪಿಡಿದು । ಅಲ್ಲಿಂದ ವಿಪ್ರ ತಂದ- । ಪೂರ್ವದೊಸ್ತುವ 
|| ಎಲ್ಲವನ್ನು ನೀವೆ ಸ್ವಾಮಿ । ಮೆಲ್ಲಬಹುದೆ ನಮಗೆ ಕೊಡದೆ ನ । ಮೆಲ್ಲರಿಗೆ 
ಕೊಡಬೇಕೆಂದು ನುಡಿದಳಂಗನೆ ।1೩೩।॥ ಎಂದ ಮಾತ ಕೇಳಿ ಗೋ । ವಿಂದ ತಾನು 
ನಸುನಗುತ್ತ | ಇಂದು ಮುಖಿಯರಿಗೆ ಎಲ್ಲ । ಕರೆದುಕೊಟ್ಟನು ॥। ಬಂಧುಬಳಗೆಲ್ಲ 
ಕೊಟ್ಟು । ಮಂದಿ ಮಾರ್ಬಲಕೆ ಕೊಟ್ಟು । ಹಿಂದೆ ಮಿಕ್ಕ ಪೃಥುಕ ಜೋಕೆ । ಎಂದು 
ನುಡಿದನು ॥೩೪॥ ಹೊತ್ತು ಹೋಯಿತಯ್ಯ ವಿಪ್ರ । ಹಸಿದು ಬಂದಿರೇಳಿ ಭೋಜ 
| ನೋತ್ತರದಿ ಮಾತನಾಡ । ಬಹುದು ಎಂದನು ॥ ಸತ್ಯಗಂಗೆಗೆ ಹೋಗಿ । ನಿತ್ಯಕರ್ಮವನ್ನೆ 
ಮಾಡಿ । ಅಚ್ಯುತನ ಪಂಕ್ತಿಗಾಗಿ । ಬಂದ ವಿಪ್ರನು ॥1೩೫॥। ಕೃಷ್ಣನಾ ಪಂಕ್ತಿಯಲ್ಲಿ । 
ಮೃಷ್ಟಾನ್ನಗಳನೆ ಸವಿದು । ಇಷ್ಟಗಂಗೆಗೆ ಹೋಗಿ । ಕರೆವ ತೊಳೆದರು ॥ ಇಟ್ಟಗದ್ದಿಗೇಲಿ 
ಕುಳಿತು । ಪಟ್ಟಿ ವೀಳ್ಯವನ್ನೆ ಹಿಡಿದು । ಕೊಟ್ಟ ತಾಂಬೂಲ ಚ । ರ್ವಣವ ಮಾಡಿದ 
॥೩೬॥ ಇಂದಿರಾಪತಿಯು ವಿಪ್ರ ವಿನಯದಿಂದ ಮಾತನಾಡಿ ರಂಜಿಸುವ ರಾಜ ಮಂ 
| ದಿರವರ ತೋರಿದ ।। ಅಂಜಬೇಡ ವಿಪ್ರನೆನಲು । ಅಧಿಕ ಸಂತೋಷದಿಂದ । ಸಂಜಗೆ 
ಅಮೃತಾನ್ನ ಭೋ । ಜನಗಳಾದುವು ॥೩೭।। ಶ್ರಮಿಸಿ ಬಂದ ವಿಪ್ರನೆಂದು । ಶಾಲು 
ಪಟ್ಟೆಗಳನೆ ಹಾಸಿ । ವಿಶ್ರಮಿಸಿಕೊಳ್ಳಿರೆನುತ । ನುಡಿದ ಕೃಷ್ಣನು ॥॥ ಅಮರವಂದಿತನೆ 
ತನ್ನ। ಆದಿಲಕ್ಷ್ಮಿಯು ಸಹಿತ | ಕಮಲನಾಭನ ಹೋಗಿ ವಿ । ಶ್ರಮಿಸಿಕೊಂಡನು ॥೩೮॥ 

ಅರಣುನುದಯದಲ್ಲಿ ಎದ್ದು । ಸುರನದೀಲಿ ಸ್ನಾನ ಮಾಡಿ । ಪರಮಾತ್ಮ ಅಪ್ಪಣೆಯ 

| ಪಾಲಿಸೆಂದನು ॥ ತ್ವರಿತವಿಟ್ಟು ಯಾತಕಯ್ಯ । ಇರಲುಬಹುದು ಎರಡು ದಿವಸ 

| ಬರವ ತಡೆದು ಬಹಳ ದಿವಸ । ಕಾಗಿ ಬಂದಿರಿ ॥೩೯॥ ನೆರೆಹೊರೆಯಿಲ್ಲ ನಮಗೆ 

| ತರುಣಿಯೊಬ್ಬಳಿನುತ ಪೇಳೆ | ಹರುಷದಿಂದ ಹೋಗಿ ಬನ್ನಿ । ರೆನುತ ನುಡಿದನು 

1 ಕೃಷ್ಣ ನಪ್ಪಣೆಯ ಕೊಂಡು । ತಟ್ಟನೆ ಅಲ್ಲಿಂದ ಬಂದು । ಅಷ್ಟಮ ಸ್ವೀಯರಪ್ಪ । 


ಭಜನಮಾಲಾ -103- 


ಣೆಯ ಕೇಳಿದ ।೪೦॥। ತ್ವರಿತವಿಷ್ಟು ಯಾತಕಯ್ಯ । ಇರಲುಬಹುದು ಎರಡು ದಿವಸ 
| ಕಷ್ಟಪಟ್ಟು ಬಂದಿರೆಂದ । ಳಾದಿಲಕ್ಷ್ಮಿಯು ॥। ನೆರೆ ಹೊರೆಯಿಲ್ಲ ನಮಗೆ । 
ತರುಣಿಯೊಬ್ಬಳಿನುತ ಪೇಳೆ । ಹರುಷದಿಂದ ಹೋಗಿ ಬನ್ನಿ । ರೆನುತ ನುಡಿದಳು 
॥೪೦॥ ರಾಜಗೋಪಾಲ ತನ್ನ | ರಾಜದ್ದಾರ ತನಕ ಬಂದು । ರಾಜಸಮ್ಮೇಳದಿಂದ । 
ಕಳುಹಿಸಿಕೊಟ್ಟನು ॥। ಮೂಜಗಕ್ಕಧಿಕವಾದ। ಮುತ್ತು ರತ್ನ ಅಂದವಾದ । ತೇಜಿಯನ್ನು 
ಹಿಡಿದರೇ । ತಂದು ವಿಪ್ರಗೆ ॥೪೨॥॥ ರುಗರುಗಿಪ ಚಿತ್ರ ದಂಗಿ | ಜಗಿಯ ತಂದು 
ತೊಡಿಸಿದರೆ । ಅಗಣಿತ ರತ್ನದಾಭರಣ | ತಂದು ಇಟ್ಟರು ॥। ಬಗೆ ಬಗೇ ಕೊಂಬು 
ಕಹಳೆ | ವಾದ್ಯಗೀತ ರಭಸದಿಂದ । ಹೊಗಳಿದರೆ । ಹರಿಯ ಭಕ್ತ । ಪೋಪನೆನುತಲಿ 
॥1೪೩॥ ನಿರ್ಮಲಮೂರ್ತಿ ವಿಶ್ವ। ಕರ್ಮನಾಗ ಕರೆಯ ಕಳುಹಿ । ನಮ್ಮ ನಗರಿಗಿಂತ 
ಅಧಿಕ । ಇಮ್ಮಡಿಯಾಗಿ ॥। ರಮ್ಯವಾದ ಮುತ್ತು ರತ್ನ । ಕುಂದಣದ ಕೆಲಸದಿಂದ 
ನಿರ್ಮಿಸಯ್ಯ ರಾಜಗೃಹವ । ವಿಪ್ರಗೆಂದನು ॥೪೪॥ ಸುಪ್ಪಣಿ ಸುವರ್ಣಮಯದ 
| ಉಪ್ಪರಿಗೆ ಕಂಡು ವಿಪ್ರ । ತಪ್ಪಿತೇನು ದಾರಿಯೆನುತ । ಮನದಿ ನೆನೆದನು।। ಅಪ್ರತಿಮ 
ಆದಿಮಹಿಮ । ಸರ್ಪಶಯನ ಕೊಟ್ಟಭಾಗ್ಯ । ತಪ್ಪಲಿಲ್ಲದಾರಿಯೆಂದು ಹರುಷಬಟ್ಟನು 
೪೫1 ಇಂದುಮುಖಿಯು ಹರುಷದಿಂದ । ತುಂಬಿ ಸುವರ್ಣ ಕಲಶ ಜಲವ । ತಂದು 
ತನ್ನ ಪತಿಯ ಪಾದ। ವನ್ನೆ ತೊಳೆದಲು | ಇಂದಿರಾಪತಿಯ ಪೋಗಿ । ಕಂಡ ಕಾರಣದಿಂದ 
| ಬಂದುದೀ ಭಾಗ್ಯ ಸಂ | ದೇಹವಿಲ್ಲವು ॥೪೬॥ ಎತ್ತ ನೋಡ ಸುವರ್ಣಮಯದ 
| ರತ್ನ ಹೊನ್ನರಾಶಿಗಳು । ಮತ್ತೆ ವಿದ್ವಾಂಸರೆಲ್ಲವೇ । ದಾಂತ ಘೋಷಣೆ ॥ ಸುತ್ತಲಿದ್ದ 
ಪಕ್ಷಿಗಳು । ಹಸ್ತವನ್ನೇ ಮುಗಿದು ಸೇವೆ । ವೃತ್ತಿಯನ್ನೇ ಮಾಡುತಿಹುದ | ಕಂಡ ವಿಪ್ರನು 
೪೭।। ಅರ್ತಿಯಿಂದ ವಿಪ್ರ ತಾ ಅ । ಶ್ವತ್ರವೃಕ್ಹ ನಡಿಸಿ ಮೇಲೆ । ಕಟ್ಟಿಸಿದ ಕೆರೆಯ 
ತರುವಿ | ಕಟ್ಟೆ ಕಾಲುವೆ ॥ ಬಟ್ಟೆಯಲ್ಲಿ ಸಾಲು ಸಸಿಗ । ಳಿಟ್ಟು ಅರವಟ್ಟಿಗೆಯ । 
ಕೃಷ್ಣಗರ್ವಿತವ ಮಾಡಿ । ಕರವ ಮುಗಿದನು ॥೪೮॥। ಅನ್ನದಾನ ಹೊನ್ನು ದಾನ । 
ಕನ್ಯಾದಾನ ಕಪಿಲದಾನ । ತನ್ನ ಪಂಕ್ತಿಯಲ್ಲಿ ಬ್ರಾ | ಹೃಣರ ಭೋಜನ ॥। ಉನ್ನತವಾದ 
ದಾನ । ಧರ್ಮಗಳನೆ ಮಾಡಿ ವಿಪ್ರ | ಪನ್ನಗಶಯನಗ । ರ್ಪಿತವ ಮಾಡಿದ ೪೯1 
ಅಗ್ನಿಹೋತ್ರ ಯಜ್ಞ ಸೂತ್ರ । ಯಜ್ಞ ಪೌಂಡ್ರಿಕಧರ್ಮ । ಶಾಸ್ತಪಾಠ ಸಕಲ ವೇ । 
ದಾಂತವಿಪ್ರರು ॥। ಮಧ್ಯಾಹ್ನಕಾಲದಲ್ಲಿ ಹಸಿದು ಬಂದ ಎಪ್ರರಿಗೆ । ದಧ್ಯನ್ನಕ್ಷೀರದಿಂದ 
| ತೃಪ್ತಿ ಬಡಿಸಿದ ॥॥೫೦)) ಮನಸು ಪೂರ್ಣ ಪಕ್ಷವಾಗಿ । ಶರೀರಧರ್ಮ ನಿತ್ಯವಾಗಿ 


-104- ಭಜನಮಾಲಾ 


| ಹರಿಯು ಕೊಟ್ಟ ಭಾಗ್ಯವೆಲ್ಲಹರಿಗೆ ಅರ್ಪಿಸಿ ॥। ಸತಿಯು ಪತಿಯು ಹೋಗಿ ಲಕ್ಷ್ಮೀ 
| ಪತಿಯ ಸನ್ನಿದಿಯಿರಲು। ಚತುರ್ಮುಖ ಬ್ರಹ್ಮ ಶಾ । ಶ್ಚತಗಳಾದುವು ॥೫೧॥ 
ಆದಿತ್ಯವಾರ ದಿನಗಳಲ್ಲಿಬಾಲೆಯರು ಹೇಳಿದರೆ । ಬಾಲ ಸಂತಾನ ಕೊಟ್ಟು ರಕ್ಷಿಸುವನು 
|| ಬಾಲಕರಿಲ್ಲದ ಬಾಲೆಯರು । ಹೇಳಿದರೆ ಈ ಪದವ ಸಾಲು ಸಂತಾನ ಕೊಟ್ಟು । 
ರಕ್ಷಿಸುವನು ॥1೫೨॥ ಪೃದ್ವಿಯೊಳಗೆ ಈ ಕಥೆಯ । ಕೇಳಿದವರಿಗೆ ಪೇಳಿದವರಿಗೆ । 
ಪುರಂದರವಿಠಲ ಸಂ | ಪದವನೀವನು ॥ 


ಸುಲಭನೆ ಶ್ರೀಹರಿ ಎಮಗೆ ।॥॥ಪ।॥॥ ಅಡವಿತುಳಸಿಯ ತಂದು ಆಜ್ಞೆಯಿಲ್ಲದೆ ಜಲ 
| ಮುಡುಪು ಕಟ್ಟಿಸುವಂಥ ಸುಲಭನೆ ॥೧॥ ಮುಷ್ಟಿ ತುಂಬವಲಕ್ಕಿ ಕೊಟ್ಟ ಸುಧಾಮೆ 
11೨ ಅಷ್ಟ ಪದವಿಯನಿತ್ತ ಗುರುಡವಾಹನ ಕೃಷ್ಣ ॥॥ ಬಡವ ಬಲ್ಲಿದನಾಗಿ ಚಿಕ್ಕ 
ದೊಡ್ಡವನಾಗಿ । ಕೊಟ್ಟು ರಕ್ಷಿಸು ಎಮ್ಮ ಪುರಂದರವಿಠಲ ॥೩॥ 


ಫಲಶ್ರುತಿ 
ಈ ಸುಧಾಮನ ಕಥೆಯ ಈ ವಸುಧೆಯೊಳಗೆ । ಭೂಸುರರಾಗಲಿ ಭೂಭುಜರು 
| ವೈಶ್ಯ ಶೂದ್ರಾದಿಗಳು ಪಠಿಸೆ ಶುಭಕರವಾಗಿ । ಕ್ಲುದ್ರ ಬುದ್ದಿಯ ತೊರೆದು 
ನಿರುಪದ್ರರಾಗುವರು ॥ ಲೇಸಾಗಿ ಆದಿತ್ಯವಾರದಲ್ಲಿ ॥॥ ಅಪಾರಭಕ್ತಿಯಲಿ ದೀಪವನೆ 
ಹಚ್ಚಿಕಾಪಾಡು । ಎಂತೆಂದು ಕರಗಳನೆ ಮುಗಿದು । ಸಂಧ್ಯಾವೇಳೆಯಲ್ಲಿಹರಿಮಂದಿರದಿ 
ಪಠಿಸೆ | ಚಂದದಿಂದಲಿ ಕಥೆಯ ಅಂದ ಮಾನವರಿಗೆ । ಸಂದೇಹ ಕಳೆದು ಸಕಲ ಸಂಪತ್ತು 
ಕೊಡುವ | ಮಧ್ಯೇರು ಪವಿತ್ರ ಪುತ್ರವತಿಯರಾಗುವರು । ಏನೇನು ಕಾರ್ಯಗಳನೀಕ್ಷಿಸಲಿ 
| ಮನದಿ ಸಾಹಸಕೊಡಿಸುವುದು ಸಂದೇಹವಿಲ್ಲ! ಮಾನನಿಧಿ ಶ್ರೀಮಧ್ವಮತದ ಅಭಿಮಾನಿ 

| ಶ್ರೀನಿಧಿ ನರಸಿಂಹ ವಿಜಯವಿಟ್ಕಲರೇಯ ॥ 

| ಶ್ರೀಕೃಷ್ಣಾರ್ಪಣಮಸ್ತು ॥ 
ಸುಧಾಮಚರಿತ್ರೆ ಹಾಡು ಮುಗಿದುದು. 
ರರ ರರ 


ಭಜನಮಾಲಾ -105- 


ಆರತಿ ಹಾಡುಗಳು 

ಮತ್ಸ್ಯಾವತಾರ ಶ್ರೀಹರಿಯ ಅಕ್ಬಗಂಗಳದೊಂದು ಬೆಳಕು । ನಿತ್ಯವೇದವ ತಂದ 
ಬೆಳಕು ತುಂಬಿತು ದ್ವಾರಾವತಿಗೆ ॥॥ ಕೂರ್ಮಾವತಾರ ಶ್ರೀಹರಿಯ ಹೇಮಗಿರಿಯ 
ತಂದ ಬೆಳಕು । ಬಲ್ಲಿದ ಕಾಯನ್ನ ಬೆಳಕು ತುಂಬಿತು ದ್ವಾರಾವತಿಗೆ ।। ವರಾಹಾವತಾರ 
ಶ್ರೀಹರಿಯ ಹೊಳೆದ ಕೋರೆದಾಡೆಯ ಬೆಳಕು । ದ್ದಾರುಣಿಯ ನೆಗವಿದ ಬೆಳಕು 
ತುಂಬಿತು ದ್ವಾರಾವತಿಗೆ 1: ನರಮೃಗರೂಪ ಶ್ರೀಹರಿಯ ಮೆರೆವೊ ನಖದ ಬೆಳಕು | 
ಉರಿಗಣ್ಣುಜ್ಞಾಲೆಯ ಬೆಳಕು ತುಂಬಿತು ದ್ವಾರಾವತಿಗೆ ।॥ ವಾಮನಾವತಾರ ಶ್ರೀಹರಿಯ 
ಭೂಮಿಯನಳೆದೊಂದು ಬೆಳಕು । ಬಾಲಕ ತನಯನ ಬೆಳಕು ತುಂಬಿತು ದ್ವಾರಾವತಿಗೆ॥। 
ಭಾರ್ಗವಾವತಾರ ಶ್ರೀಹರಿಯ ಮೆರೆವೊ ಬಲುಭುಜದೊಂದು ಬೆಳಕು । 
ದುರುಳಕತ್ರಿಯರ ಗೆದ್ದಬೆಳಕು ತುಂಬಿತು ದ್ವಾರಾವತಿಗೆ ॥ ದಶರಥತನಯ ಶ್ರೀಹರಿಯ 
ಎಸೆವೊ ಬಿಲ್ಲುಬಾಣದ ಬೆಳಕು | ಶಶಿವದನಯು ತಂದ ಬೆಳಕು ತುಂಬಿತು ದ್ವಾರಾವತಿಗೆ॥। 
ಗೋಪಿ ಮುದ್ದಾಡಿದ ಬೆಳಕು । ದೇವಕ್ಕಿತನಯನ ಬೆಳಕು ತುಂಬಿತು ದ್ವಾರಾವತಿಗೆ ।। 
ಬೌದ್ಧಾವತಾರ ಶ್ರೀಹರಿಯ ಬುದ್ಧಿಪಲ್ಲಟದೊಂದು ಬೆಳಕು । ರುದ್ರನ್ನಗೆಲಿದೊಂದು 
ಚ ತುಂಬಿತು ದ್ವಾರಾವತಿಗೆ ॥ ಕಲ್ಲ $ವತಾರ ಶ್ರೀಹರಿಯ ಚಾ ತರೊರ 
ಬೆಳಕು | ಗುರು ಹಯವದನನ್ನ ಬೆಳಕು ತುಂಬಿತು ದ್ವಾರಾವತಿಗೆ ॥ 


ಮಂಗಳಾರತಿ ಮಾಡುವಾಗ ಹೇಳಬೇಕಾದ ಹಾಡು 

ಆರತಿಯೆತ್ತಿದರೆ ಕೇಶವ ನಾರಾಯಣಗೆ ॥॥ಪ।। ಶಾಶ್ವತವೀವ ಮಾಧವ ವಾಸವವಂದ್ಯ 
ಗೋವಿಂದಗಾರತಿಯನೆತ್ತಿದರೆ ॥॥ಅ.ಪ।॥। ದ್ವಾಪರ ರಹಿತ ಶ್ರೀವಿಷ್ಣುವಿಗೆ ಅಪಾರ 
ಮಧುಸೂದನಗೆ ಪಾಪರಹಿತ ತ್ರಿವಿಕ್ರಮಗಾರತಿಯನೆತ್ತಿದರೆ ॥ ಸಾಧುಸೇವಿತ ವಾಮನಗೆ 
ಶ್ರೀಧರ ಹೃಷೀಕೇಶನಿಗೆ ಆದಿಮೂರುತಿ ಪದ್ಗನಾಭಗಾರತಿಯನೆತ್ತಿದರೆ ॥ ದಾಮೋದರ 
ವಾಲುಳ್ಗವಗೆ ಪ್ರೇಮದಿ ಸಂಕರ್ಷಣನಿಗೆ ಕಾಮಿತಾರ್ಥವನೀವ 
ವಾಸುದೇವಗಾರತಿಯನೆತ್ತಿದರೆ ॥॥ ಅನಿರುದ್ದ ಪುರುಷೋತ್ತಮಗೆ ವಿನಯದಿಂದಲ್ಲಿ 
ಅಧೋಕಜಗಾರತಿಯನೆತ್ತಿದರೆ || ನರಸಿಂಹರೂಪನಾದವಗೆ ವರದ ಮೂರುತಿ ಅಚ್ಯುತಗೆ 
ಆಟ ಜನಾರ್ದನಗಾರತಿಯನೆತ್ತಿದರೆ ॥ ಉಪೇಂದ್ರನೆಂದೆನಿಸಿಕೊಂಡವಗೆ 
ಅಪಾರಮಹಿಮ ಶ್ರೀಹರಿಗೆ ಗೋಪಾಲಮೂರುತಿ ಶ್ರೀಕೃಷ್ಣ ಗಾರತಿಯನೆತ್ತಿದರೆ || 
ಚತುರವಿಂಶತಿಮೂರುತಿಗಳ ಅತಿಶಯ ಧವಳವ ಪಾಡೆ ಸತುಪುರುಷರಿಷ್ಟಾರ್ಥವೀವನು 
ಸಿರಿ ಹಯವದನ ॥ 


-106- ಭಜನಮಾಲಾ 


ಶ್ರೀವಾದಿರಾಜತೀರ್ಥರು ರಚಿಸಿದ ಅಕ್ಷಯಪಾತ್ರೆ ಹಾಡು 

ಎದ್ದರು ವನವಾಸಕ್ಕೆ ಬುದ್ಧಿವಂತ ಪಾಂಡವರು । ಅಲ್ಲಿದ್ದಜನರು ಅಲ್ಲಿಇರಲಾರೆಂದು 
ಸಿದ್ದರಾದರು ॥। ಏನು ಮಾಡಿದನು ಪಾಪಿ ಮೂಢ ಶಕುನಿಯ ಮಾತು ಕೇಳಿ ಅಡಿ 
ಪಗಡೆ ಸೋಲಿಸಿ ಅವರನು ಅಡವಿಗಟ್ಟಿದ ದುಷ್ಟ ದುರ್ಯೋಧನನು ನಿಮಗೆ 
ಪಗಡೆಯಾಡಿ ಸೋಲಿಸಿದ ವಾರ್ತೆಯ ನೀವು ಕಳುಹಿಸುತಿರೆ ಹೀಗೆ ಧನವು ದ್ರವ್ಯವು 
ಇದ್ದ ಇವನಿಗೆ ದಯಾಧರ್ಮ ಎಳ್ಳಷ್ಟು ಬೇಡವೆ ಲೋಭ ಮೋಹ ಪಾಶದಿಂದ 
ಬಿಗಿದುಕೊಂಡರು ವಿಪ್ರರ ಮಾತು ಕೇಳಿ ಧೌಮ್ಯಾಚಾರ್ಯರ ಪಾದಕ್ಕೆರಗಿ ಅವರು 
ಹೇಳಿದಂತೆ ಮಾಡಿದ ಧರ್ಮಜ ಸೂರ್ಯೋಪಾಸನೆಯನ್ನು ಕಂಡು 
ಸೂರ್ಯಪ್ರತ್ಯಕ್ಸಾಗಿ ಏನು ಬೇಕು ಬೇಡು ಎಂದು ವರವ ಕೊಟ್ಟನು ಲಕ್ಷಕೋಟಿ 
ಬ್ರಾಹ್ಮಣರ ಭೋಜನ ಆಲಸ್ಯವಿಲ್ಲದಂತೆ ಮಾಡಿಸಬೇಕು ಎಂಬ ಮಾತನ್ನು ಕೇಳಿ ಕೊಟ್ಟ 
ಸೂರ್ಯ ಅಕ್ಷಯಪಾತ್ರೆಯ ಸ್ವಚ್ಛವಾಗಿ ತೊಳೆದು ಪತ್ನಿಯ ಕೈಯಲ್ಲಿ ಕೊಟ್ಟ ಅಚ್ಯುತನ 
ನಾಮ ನಮಗೆ ಹಾಸಿಗೆ ತಲೆದಿಂಬು ಅಕ್ಷಯಪಾತ್ರೆಯ ಕೊಟ್ಟು ತೆರಳಿದ ಸೂರ್ಯ 
ಇಷ್ಟವಾದ ವನದೊಳಗೆ ಅಷ್ಟೈಶ್ವಚರ್ಯದಿಂದಿದ್ದರು ಪಂಚಪಾಂಡವರು ಮುತ್ತೈದೆಯರು 
ಉದಯ ಕಾಲದಲ್ಲಿ ಈ ಪದವ ಹೇಳಿ ಕೇಳಿದರೆ ಅಷ್ಟೈಶ್ಚರ್ಯಕೊಟ್ಟು ಪುತ್ರಸಂತಾನ 
ಕೊಟ್ಟು ರಕ್ಷಿಸುವ ನಮ್ಮ ಹಯವದನ ॥ 


ಅನ್ನದಾನ ಮಹಿಮಾ ಸುಳಾದಿ 

ಧ್ರುವತಾಳ 

ಉತ್ತಮರಿಗೆ ಒಂದು ತುತ್ತನ್ಹ ದಾನದಿಂದ । ಇತ್ತವನ ಹತ್ತು ಹೆತ್ತು ಬಂದು । 
ಸಪುತ್ರ ಗೋತ್ರಾಕಿಲ ಹತ್ತಿ ಹೊಂದಿದವರು । ಸುತ್ತಣ ಪರಿವಾರ ಎತ್ತಲೆತ್ತ ಉಳ್ಳವರು 
| ಅತ್ಯಂತವಾದ ಪಾಪಮೊತ್ತದಾಸಕ್ತರಾಗಿ | ಮರ್ಶ್ಯಲೋಕದಲಿ ಆಪತ್ತು ಬಡುತಲಿರೆದೆ 
| ಹೆತ್ತ ಜನನಿಯಂತೆ ಎತ್ತಿಕೊಂಡೊಯ್ದು, ಪುನರಾ । ವರ್ತಿ ಇಲ್ಲದ, ಲೋಕದತ್ತ 
ಸೇರಿಸುವುದು । ಎತ್ತಲೂ ಸರಿಗಾಣದೆ ಕ್ಷುದಾತುರರಾಗಿ ಬಂದ । ಸ್ಟೋತ್ತಮರಿಗಿತ್ತ ಫಲ 
ಚಿತ್ತದಲ್ಲಿ ಎಣಿಸೆ | ನಿತ್ಯ ಕರುಣವ ಪಡೆದು ಸತ್ತಥ ನಡೆಯುವರು ॥೧॥ 


ಮಟತಾಳ 
ಆ 


ಹರಿಸರ್ವೋತ್ತಮನೆಂಬೋ ಜ್ಞಾನ । ಮರುತದೇವನ ಮತವೆಂಬೋ ಮತದಿ | 
ಹರಿಗುರು ಭಕುತಿ ಎಂಬೋ ಭಕುತಿ ನಿರಂತರದಲ್ಲಿ। ವಿರಕುತರಾಗಿ ಚರಿಸುವ ಜ್ಞಾನಿಗಳ 


ಭಜನಮಾಲಾ -107- 


ಸಂಗದಲ್ಲಿ । ಹರಿ ಕಥಾ ಶ್ರವಣ ನಿರುಮಲ ಮನದಿ ಎರೆಗುತಲಿಪ್ಪಾ । ಚರಣೆಯ 
ಮಾನವನು ಧರೆಯೊಳಗವೆ ಪರಮೋತ್ತಮನೋ । ಅರಿದೀಪರಿಯಲ್ಲಿ ವಿಜಯವಿಟ್ಕಲ 
ಹರಿಯೆ । ಶರಣಾಗಲಿಬೇಕು ತಾರತಮ್ಯವ ತಿಳಿದು ॥೨॥ 


ತ್ರಿವಿಡತಾಳ 

ಬಂದ ಅತಿಥಿಯನು ತನ್ನಯ ಬಾಗಿಲ । ಮುಂದೆ ಕಾಣುತ್ತಲಿವೆ ಎಂದು 
ಎದಿರುಗೊಂಡು । ವಂದಿಸಿ ಕರ ಮುಗಿದು ದ್ವಂದ್ವ ಪಾದಕ್ಕೆರಗಿ । ತಂದೆ ಆವಲ್ಲಿಂದ 
ದಯಮಾಡಿ ಬಂದಿರಿ ಎಂದು । ಒಂದೊಂದು ಮಾತನು ಆನಂದದಿಂದಲಿ ಪೇಳಿ । 
ರೆಂದು ಪೀಠವನಿತ್ತು ಚಂದದಿಂದಲಿ ನಲಿದು । ಮಂದಿರದೊಳಗೆ ವಸುಂಧರ ವಿಬುಧನ್ನ 
| ಮಂದಹಾಸದಲಿ ನಯದಿಂದ ಕುಳ್ಳಿರಿಸಿ ಜಲ । ದಿಂದ ಚರಣ ತೊಳಿದಾನಂದ 
ಭರಿತನಾಗಿ | ಸಂದೇಹ ಬಿಟ್ಟುಸೊಬಗಿನಿಂದ ಶಿರದ ಮೇಲೆ । ಬಿಂದು ಮಾತುರ ಜಲ, 
ಬಂಧು ಬಳಗ ಕೂಡಿ । ಕುಂದರೆ ಧರಿಸಿ ತಾ ಮಂದಿರದಲ್ಲಿ ಚೆಲ್ಲಿ | ಒಂದೊಂದು 
ಪರಿಯಲ್ಲಿ ಪೊಂದಿ ಸುಖದಲ್ಲಿರು । ಮಂದರಧರ ನಮ್ಮ ವಿಜಯವಿಟ್ಕಲ ಹರಿಯೆ 
| ಎಂದೆಂದಿಗೂ ಬಿಡದೆ ವಂದಿಸು ಮನದಲ್ಲಿ ॥೩। 


ಅಟ್ಟತಾಳ 

ಜೀವೇಶರೊಂದೊಂದು ಪೇಳುವ ಪಾಪಿಗೆ | ಶ್ರೀವೈಷ್ಣವೋತ್ತಮನು, ಕರೆದು ತುತ್ತನ್ನವ 
| ಪಾವನನಾಗುವೆನೆಂದು ಇತ್ತರೆ, ಅದು | ಪಾವಕನೊಳು ಹಾಕಿದಂತೆ ಬಯಲಾಗಿ । 
ಯಾವತ್ತೂ ಪುಣ್ಯವು ನಾಶವಾಗುವುದು । ಆವಾವ ಕಾಲಕ್ಕೆ ಯುಳ್ಳನಿತು ಕಾಣೆ | ದೇವೇಶ 
ವಿಜಯವಿಟ್ಕಲ ಜಗದೊಡೆಯನಾ ಈವನೇತ್ರನ ಪದ ತಾವರೆ ಭಜಿಪಂಗೆ । 
ಕೋವಿದನಾಗಿ ಇತ್ತವಗೆ ಸರಿಗಾಣೇ ॥೪॥ 


ಆದಿತಾಳ 

ಅನ್ನ ಇತ್ತರೆ ಅದು ಭವನವಾಗಿ ತೋರುವುದು । ಅನ್ನವೀಯದಿರೆ ಅದು ಕಾನನಕೆ 
ಸರಿ ಎನ್ನಿ! ಅನ್ನದಿಂದಲಿ, ಬಂದ ಘನದುರಿತಹರ ಕಾಣೋ । ಅನ್ನದಿಂದಲಿ, ಸರ್ವಪುಣ್ಯ 
ಫಲಿಸುವುದು । ಅನ್ನ ಇತ್ತವನೆ ಕೀರ್ತಿ ಉನ್ನತವಾಗಿ ತ್ರಿಭು । ವನದೊಳೆಗೆ ತುಂಬಿ ಚೆನ್ನಾಗಿ 
ಪೊಳೆವನಯ್ಯ । ಅನ್ನದಾನಕ್ಕಿಂತ ಇನ್ನು ಮಿಗಿಲು ದಾನಗಳಿಲ್ಲ! ಹೊನ್ನು ಹಣ,ಕೊಡಲು 
ಅಗಣ್ಯ ಅನ್ನದಾನಕ್ಕೆ । ಅನಂತಕಾಲ ಮುಖವನ್ನೆ ಮಾಡಲು ವಿಪ್ರ । ಗುಣಿಸುದುದಕ್ಕೆ 


-108- ಭಜನಮಾಲಾ 


ಸರಿಯೆನ್ನ ಬಹುದೇ ತಿಳಿದು । ಅನಂತ ಮೂರುತಿ ವಿಜಯವಿಟ್ಕಲರೇಯ । 
ಅನ್ನವನೀವನೆಂದು ಮನ್ನಿಸಿ ಸಲಹುವ ॥೫॥ 


ಜತೆ 
ಅತಿಥಿ ಅಭ್ಯಾಗತನ ಸಂತೋಷ ಪಡಿಸಲು । ಸತತ ಪೊಳೆವ ವಿಜಯವಿಟ್ಕಲ 
ಮನಸಿನೊಳು ॥೬॥ ` 


XK 
ಶ್ರೀಕೃಷ್ಣಪಾರಿಜಾತದ ಹಾಡು 


ಶ್ಲೋಕ : ದ್ವಾರಾವತಿಯಲಿ ದನುಜದಲ್ಲಣ ಮುಕುಂದ ಸಾರೆ ರುಕ್ಕಿಣಿಸಹಿತ 
ಆನಂದದಿಂದ ವಾರಿಜಾಂಬಕ ವಾಲಗದೊಳು ಚಂದ ನಾರಂದಮುನಿ ತಾ ಪಾರಿಜಾತವ 
ತಂದ ॥॥೧॥ ಪದ : ಬಲ್ಲಿದ ಮುನಿಯ ಕುಳ್ಳಿರಿಸಿದ ಸತ್ಕರಿಸಿದ ಪುಷ್ಪಯಾರಿಗೆ ಎಂದ 
ವಲ್ಲಭೆರುಕ್ಕಿಣಿಗಲ್ಲದೆ ಬ್ಯಾರೆ ಸಲ್ಲದು ಎಲ್ಲನೀನು ಬಲ್ಲದೆ ಇಂತೆಂದ ಈ ಸುದ್ದಿಸತ್ಯಭಾಮೆಗೆ 
ತಂದು ಹೇಳಿದರಂದು ಕೇಳಿದಳಾಕೆ ನಿಂದು ತಲ್ಲಣಿಸುತ ಎದೆ ಧಿಗಿಲೆಂದು 
ಭುಗಿಭುಗಿಲೆಂದು ಮನದಲ್ಲಿ ಅತಿನೊಂದು 11೧1 ಶ್ಲೋಕ : ಇಂದ್ರಲೋಕದ ಚಂದದ 
ಕುಸುಮವನ್ನು ಮಂದಗಮನೆಯ ಮುಡಿಗೆ ತಾ ಮುಡಿಸಿದನು ಎಂದು ಎನ್ನೊಳು 
ಎರವು ಇಲ್ಲವು ಕಾಣೆ ಇಂದು ಮಾಡಿದ ಕುಹಕವ ಕೃಷ್ಣತಾನು ॥೨॥ ಪದ : ಹರಿಯು 
ಮಾದಿದ ಮಾಟವನು ಕಂಡೆನು ನಾನು ಇನ್ನಾರಿಗೆ ಪೇಳುವೆನು ಪರಿಮಳದ ಪಾರಿಜಾತದ 
ಹೂವ ತಂದನು ಭಾಮೆ ರುಕ್ಮಿಣಿ ತನ್ನ ಜೀವ ಸರಿ ಬಂದ ಮಡದಿಗೆ ಮುಡಿಸಿದ 
ಶೃಂಗರಿಸಿದ ಬಹುಪ್ರೀತಿ ಬಡಿಸಿದ ಬರಿಯ ಮಾತಿನ ಬನ್ನಣೆಯಿಲ್ಲ ಸ್ನೇಹ ತನಗಲ್ಲಿ 
ಠಕ್ಕುಠವಳಿಗಳಿಲ್ಲ ॥೨। ಶ್ಲೋಕ : ಮೆಚ್ಚಿ ಬಂದೆನೆ ಮೋಹಕ್ಕೆ ಮರುಳಾದೆನೆ ಹಚ್ಚಿರೆ 
ಮಾತ ಹರಿಯು ತಾ ಕೇಳಿದೆನೆ ನೆಚ್ಚಿ ಇದ್ದೆನೆ ಎನ್ನೊಳು ವಂಚಿಸಿದನೆ ರಚ್ಚಿಗಿಕ್ಕಿದ ರಂಪು 
ಮಾದಿದ ಕಾಣೆ ENT ಪದ ಕ ಮಾರನಟ್ಟು9 ತಾಳಲಾರೆನೆ ಮುಖದೋರನೆ ಇನ್ನೇನು 
ತೆರನೆ ತೋರಿಸೆ ಕೃಷ್ಣನ್ನ ಅಮ್ಮಯ್ಯ ಕೇಳು ದಮ್ಮಯ್ಯ ಕಂತು ಕಮಲಜನಯ್ಯ ಬಾರದಿದ್ದರೆ 
ಪ್ರಾಣ ಉಳಿಯದು ಮತ್ತೆ ಅಳಿವುದು ಏನೆಂದು ತಿಳಿಯದು ಸಾರಿದ ಸರಿಬಂದ ಸತಿಯ 
ಬಹುರತಿಯ ಬಹು ಪ್ರೀತಿ ಇದ್ದವ(ಳ) ॥1೩1॥ ಶ್ಲೋಕ : ಮಳೆ ಇಲ್ಲದ 
ಮೇಘವಿದ್ಯಾತಕ್ಕಮ್ಮ ಬೆಳೆ ಇಲ್ಲದ ಭೂಮಿ ಮತ್ಯಾತಕಮ್ಮ ಗಿಳಿ ಇಲ್ಲದ ಗೂಡು 


ಭಜನಮಾಲಾ -109- 


ತಾನ್ಯಾತಕಮ್ಮ ತಾಳಲಾರೆನೊ ಶ್ರೀ ಕೃಷ್ಣನಿಲ್ಲದೆ ಎಮ್ಮ ॥।೪॥ ಪದ : ಯಾಕೆನ್ನ ಬ್ರಹ್ಮ 
ಪುಟ್ಟಿಸಿದನೊ ಸೃಷ್ಟಿಸಿದನೊ ಮಾತೆನ್ಸ್ಯಾಕ ಪಡೆದಳೊ ಸಾಕಿನ್ನು ಹೆಣ್ಣು ಜನ್ಮದ ತ 
ಯಾತಕೆ ಹೇಳು ತಾಕಲೆನ್ನಯ ಸು ಕುಹಕ ಪೇಳ್ದು ದ ಸಿದ್ಧ ಎಂಬುದು ಬದ್ಧ 
ಮೂರುಲೋಕ ಪ್ರಸಿದ್ಧ ಶ್ರಿ ್ರೀಕೃಷ್ಣಂಗೆ ಎನಗೆ ಭೇದವ ಮಾಡಿ ಹೋದನು ಓಡಿ ತನಗ್ಯಾ ತ 
ಬ್ಯಾಡಿ ॥1೪॥ ಶ್ಲೋಕ : ಬಿಸಜಾಕ್ಷನ ಬಹಳ ನಂಬಿದ್ದೆ ನಾನು ವಶವಾದನೆ ಒಲಿದು 
ರುಕ್ಮಿಣಿಗೆ ತಾನು ಶಶಿಮುಖಿಯಳೆ ಸವತಿ ಅಟ್ಕುಳಿ ಇದೇನು ಆಸೆಬಟ್ಟೆನೆ ಬಹಳ ವಸುದೇವ 
ಸುತಗೆ ॥೫॥॥ ಪದ : ಸಿಟ್ಟಿನಿಂದಲಿ ಘುಡಘುಡಿಸುತ ಆರ್ಭಟಿಸುತ ಎಲ್ಲರೊಡನೆ 
ಕೋಷಿಸುತ ತೊಟ್ಟತೊಡಿಗೆ ಈಡಾಡುತ ಬಿಸಾಡುವ ನನಗ್ಯಾಕಿದು ಎಂದುಪ ಪಟ್ಟಿಮಂಚದ 
ಮೇಲೆ ಒರುಗುತ ತಾ ಎರಗುತ ಮನದೊಳು ಮರುಗುತ ಇಷ್ಟು ಮಾಡುವುದಿದು 
ನೀತವೆ ಪ್ರಖ್ಯಾತವೆ ಸುರಪಾರಿಜಾತವೆ ॥(೫1 ಶ್ಲೋಕ : ದೇವಲೋಕದ ಹೂವ ತನಗಿಲ್ಲವಲ್ಲ 
ಭಾವೆ ಎನ್ನೊಳು ಮುನಿಯದೆ ಬಿಡುವಳಲ್ಲ ಅವ ಪರಿಯಲಿ ತಿಳಿದು ಹೇಳುವೆನು 
ಸೊಲ್ಲಜೀವದೊಲ್ಲಭೆಯೊಡನೆ ಪಂಥವು ಸಲ್ಲ೬। ಪದ : ಮಂದಗಮನೆ ಮುನಿದಿಹಳು 
ಎನ್ನ ಪ್ರಿಯಳೊ । ಎನ್ನೊಡನೆ ನುಡಿಯಳೊ । ಇಂದು ಅಲ್ಲಿಗೆ ಹೋಗದಿದ್ದರೆ ಇಲ್ಲಿದ್ದರೆ 
ಅಪ್ರಬುದ್ಧನಾದರೆ ಕುಂದು ಎನ್ನ ಮ್ಯಾಲಿಡುವಳೊ ಸ್ನೇಹಬಿಡುವಳೊ 
ಕೋಪವನು ತಾಳುವಳೊ ಇಂ-ತೆಂದು ನುಡಿದ ಮುಕುಂದ ನಿತ್ಯಾನಂದನು 
ಬಾಗಿಲೊಳು ನಿಂದನು ॥೬॥। ಶ್ಲೋಕ : ಚಿತ್ತದೊಲ್ಲಬೆ ಚದುರೆ ಮೋಹನಾಕಾರೆ 
ಮುತ್ತುರತ್ತವ ಮನೆಯೊಳಗೆಲ್ಲ ಬೀರಿ ಎತ್ತ ಹೋದಳೊ ಎನ್ನ ಪ್ರಾಣದ ನಾರಿ 
ಸತ್ಯಭಾಮೆಯ ಸುಳುಹು ಕಾಣೆನು ತೋರಿ ॥॥೭॥ ಪದ : ಕನ್ನಡಿ ಕದಪಿನ ಜಾಣೆಯ 
ಸುಪ್ರವೀಣೆಯ ಕೋಕಿಲವಾಣಿಯ ಇನ್ನೆಲ್ಲಿಹೋದಳು ತೋರಿಸೆ ಹತ್ರ ಸೇರಿಸೆ ಬಂದೆನು 
ಹಾರೈಸಿ ನಿಂತವರು ಕಣ್ಣು ಸನ್ನೆಯ ಮಾಡಿ ತೋರ್ವದು ನೋಡಿ ಮೆಲಗೆ ಮಾತಾಡಿ 
1೭ ಶ್ಲೋಕ : ಹಾಸಿ ಮಲಗಿದ್ದಸತಿಯ ಕಂಡು ಬೀಸಣಿಕೆಯಲಿ ಬೀಸಿದ ಕೃಷ್ಣತಾನು 
ಸೂಸು ಪರಿಮಳ ಪಾರಿಜಾತದ ಹೂವ ಹಾ-ರೈಸಿ ಕಂಗಳು ತೀರ ನೋಡಿದಳು ಕಾಂತೆ 
॥೮॥। ಪದ : ಕಂಡಳು ಕಾರುಣ್ಯಮೂರ್ತಿಯ ಸತ್ಕೀರ್ತಿಯ ಫಲ್ಲುಣನ ಸಾರಥಿಯ 
ಇಲ್ಲಿಗ್ಯಾತಕೆ ಬಂದೆ ಹೋಗೆಂದು ಅತ್ತಸಾಗೆಂದು ಇದು ಏನು ಸೋಗೆಂದು ಹಿಂಡು 
ಸ್ತ್ರೀಯರ ಶಿರೋರನ್ನಳೆ ಮೋಹನ್ನಳೆ ಮುನಿಸ್ಯಾತಕೆನ್ನೊಡನೆ ಕಂಡ ಕನಸು ಎಂದು ಭಾವಿಸೆ 
ಎನ್ನಜೀವಿಸೆ ಎಜಿ ಕೃಮಿಸೆ ॥॥೮॥ ಶ್ಲೋಕ : ಆಕ್ಕಂಿಂದಲೆ ರುಕ್ಮಿಣಿಗೆ ಇತ್ತ ಹೂವ 
ಮಿಕ್ಕ ಸತಿಯರಿಗ್ಯಾತಕೆಂಬ ಭಾವ ಕಕ್ಕುಲಾತಿಯ ಕಂಡೆ ನಿನ್ನಲ್ಲಿ ಜೀವ ಸೊಕ್ಕಬ್ಬಾ ್ಯಡವೊ 


-110- ಭಜನಮಾಲಾ 


ಸಾಕು ಹೋಗೆಲೊ ಗೋವ (೯1. ಪದ : ಮಲಯಜಗಂಧಿ ಮರನ ತಂದು 
ನಿಲಿಸುವೆನಿಂದು ಮನಸೆ ಕೃಪಾಸಿಂಧು ಬಲರಾಮ ನಂದಗೋಪಸಾಣೆ ತಪ್ಪೆನು ಕಾಣೆ 
ಕೋಕಿಲಸ್ಟರಗಾನೆ ಛಲವ್ಯಾತಕೆಂದು ತಕ್ಕೈಸಿದ ಸಂತೈಸಿದ ತೊಡೆಯಲ್ಲಿ ಕುಳ್ಳಿರಿಸಿದ 


ಹೆಳವನಕಟ್ಟೆಯ ರಂಗನು ಕೃಪಾಂಗನು ದೇವೋತ್ತುಂಗ ವಿಕ್ರಮನು 1೯1 


XK 
ಶ್ರೀಕೃಷ್ಣಚರಿತ್ರೆಯ ಹಾಡು 

ಬಗೆಬಗೆ ಆಟಗಳೆಲ್ಲಿ ಕಲಿತೆಯೊ ಜಗದ ಮೋಹಕನೆ ।।ಪ॥। ಖಗವರ ಗಮನನೆ 
ಅಗಣಿತ ಮಹಿಮನೆ । ಜಗದೊಳು ನೀ ಬಹು ಮಿಗಿಲಾಗಿ । ಪರಿ ॥॥ಅ.ಪ॥ ಒಬ್ಬಳ 
ಬಸಿರಿಂದಲಿ ಬಂದು-ಮ । ತ್ತೊಬ್ಬಳ ಕೈಯಿಂದಲಿ ಬೆಳೆದು ।। ಕೊಬ್ಬಿದ 
ಭೂಭಾರವನಿಳುಹಲು ಇಂಥ | ತಬ್ಬಿಬ್ಬಾಟಗಳೆಲ್ಲಿಕಲಿತೆಯೊ ॥೧।। ಮಗುವಾಗಿ ಪೂತಣಿ 
ಮೊಲೆಯ-ಉಂಡು | ನಗುತಲವಳ ಅಸುವನೆ ಕೊಂಡು | ಅಗಹರ ನೀ ಗೋಪಿಯೊಳು 
ಜನಿಸಿ ಇಂಥ । ಸೊಗಸಿನ ಆಟಗಳೆಲ್ಲಿ ಕಲಿತೆಯೊ ॥।೨॥ ಲೋಕರಂತೆ ನೀ ಮಣ್ಣನು 
ತಿನಲು | ತಾ ಕೋಪಿಸಿ ಜನನಿಯು ಬೇಗ ॥ ಓಕರಿಸೆನ್ನಲು ಬಾಯೊಳು ಸಕಲ । 
ಲೋಕವ ತೋರಿದುದೆಲ್ಲಿ ಕಲಿತೆಯೊ ॥।೩। ಮಡುವ ಧುಮುಕಿ ಕಾಳಿಂಗನ ಪಿಡಿದು 
| ಪಡೆಯ ಮೇಲೆ ಕುಣಿದಾಡುತಿರೆ ॥॥ ಮಡದಿಯರು ನಿನ್ನ ಬಿಡದೆ ಬೇಡಲು । 
ಕಡುದಯೆದೋರಿದುದೆಲ್ಲಿ ಕಲಿತೆಯೊ ।೪॥। ಒಂದುಪಾದಭೂಮಿಯಲಿ ವ್ಯಾಪಿಸಿ 
ಮ-। ತ್ತೊಂದುಪಾದಗಗನಕ್ಕಿಡಲು ॥। ಅಂದದಿ ಬಲಿಯ ಶಿರದಿ ಮೂರನೆಯದಿಟ್ಟು 
| ಬಂಧಿಸಿದಾಟಗಳೆಲ್ಲಿ ಕಲಿತೆಯೊ ॥೫। ಭರದಿ ಭಸ್ಮಾಸುರ ವರವನು ಪಡೆದು । 
ಹರನು ಶಿರದಿ ಕರವಿಡ ಬರಲು ॥ ತರುಣಿರೂಪವ ತಾಳಿ ಉದಿಹಸ್ತದವನ । 
ಮರುಳುಗೊಳಿಸಿದುದನೆಲ್ಲಿಕಲಿತೆಯೊ ॥।೬।। ಜಗಕೆ ಮೂಲನೆಂದು ನಾಗರಾಜ ಕರೆಯೆ 
| ಖಗವಾಹನನಾಗದೆ ನೀ ಬಂದು ॥ಟ। ನಗುತ ನಗುತ ಆ ವಿಗಡನಕ್ರನ ಕೊಂದ । 
ಹಗರಣದಾಟಗಳೆಲ್ಲಿ ಕಲಿತೆಯೊ ।೭। ವೇದಗಳರಸಿಯು ಕಾಣದ ಬ್ರಹ್ಮ ನೀ- । 
ನಾದರದಲಿ ವಿದುರನ ಗೃಹದಿ ॥॥ ಮೋದದಿ ಒಕ್ಕುಡಿತೆಯ ಪಾಲನೆ ಕೊಂಡು । 
ಹಾದಿಯೊಳ್‌ ಹರಸಿದುದೆಲ್ಲ ಕಲಿತೆಯೊ ॥೮(। ಡಂಬಕಹಿರಣ್ಯಕಶಿಪು ಪ್ರಹ್ಲಾದನ । 
ಹಂಬಲವಿಲ್ಲದೆ ಶಿಕ್ಷಿಸಲು ॥। ಸ್ತಂಭದಿ ಭಕ್ತಗೆ ರೂಪವ ತೋರಿ । 
ಸಂಭ್ರಮವಿತ್ತುದನೆಲ್ಲಿ ಕಲಿತೆಯೊ 14೯1 ಚಕ್ರಧರನೆ ಜರಾತನಯನೊಂದಿಗೆ ಕಾದಿ । 


ಭಜನಮಾಲಾ -111- 


ಸಿಕ್ಕಿ ಓಡಿದವನಿವನೆಂದೆನಿಸಿ ॥। ಭಕ್ತಭೀಮನ ಕೈಯಲಿ ಕೊಲ್ಲಿಸಿದ । ಠಕ್ಕಿ ನಾಟಗಳನೆಲ್ಲಿ 
ಕಲಿತೆಯೊ ॥(೧೦॥। ಆ ಶಿರವಾತನ ತಂದೆಯ ಕರದೊಳು । ಸೂಸುತ ರಕ್ತವ ಬೀಳುತಿರೆ 
| ಸೋಸಿ ನೋಡದೆ ರುಂಡ ಬಿಸುಡಲವನ ಶಿರ । ಸಾಸಿರ ಮಾಡಿದುದೆಲ್ಲಿ ಕಲಿತೆಯೊ 
11೧೧1 ಪ್ರಾಣ ಸೆಳೆವನೀ ದಿನವೆಂದರ್ಜುನ । ಧೇನಿಸದಲೆ ಸೈಂಧವಗೆನಲು ॥ ಕಾಣದಂತೆ 
ಸೂರ್ಯಗೆ ಚಕ್ರವನಿಟ್ಟು । ಬಾಣ ಹೊಡಿಸಿದುದನೆಲ್ಲಿ ಕಲಿತೆಯೊ ॥॥೧೨। ಸರ್ಪನ 
ಬಾಣವು ಉರಿಯುತ ಬರಲು ಕಂ-। ದರ್ಪನ ಪಿತ ನೀ ಕರುಣದಲಿ ॥ ತಪ್ಪಿಸಿ ಪಾರ್ಥನ 
ರಥ ನೆಲಕೊತ್ತಿ । ತೋರ್ಪಡಿಸಿದಾಟವೆಲ್ಲಿ ಕಲಿತೆಯೊ ॥೧೩॥ ದುರುಳದುಃಶಾಸನ 
ದ್ರೌಪದಿ ಸೀರೆಯ । ಕರದಿಂದ ಸಭೆಯೊಳು ಸೆಳೆಯುತಿರೆ । ಹರಿಶ್ರೀ ಕೃಷ್ಣ ನೀ 
ಪೊರೆಯೆನಲಾಕ್ಷಣ । ಅರಿವೆ ರೂಪದೆ ಬಂದುದೆಲ್ಲಿ ಕಲಿತೆಯೊ ॥॥೧೪॥ ಕುರುಪತಿ 
ಸಭೆಯೊಳು ಗುರುವಿನಿಂದಿರುತ । ಸಿರಿಕೃಷ್ಣನು ಬರೆ ವಂದಿಸದೆ ॥ ಸ್ಥಿರವಾಗಿ ಕುಳಿತಿರೆ 
ಚರಣದಿ ಧರೆಮೆಟ್ಟಿ | ಕುರುಪನನುರುಳಿಸಿದ್ದೆಲ್ಲಿ ಕಲಿತೆಯೊ ॥೧೫॥1 ದುರಿಯೋಧನ 
ಪಾಂಡವರ ಶಿಕ್ಷಿಸಲು | ಮೊರೆಯಿಡಲವನ ಮರುಳುಗೊಳಿಸಿ ।। ಧುರದೊಳುಪಾರ್ಥಗೆ 
ಸಾರಥಿಯಾಗಿ ನೀ । ಕುರುಕುಲವಳಿದುದನೆಲ್ಲಿ ಕಲಿತೆಯೊ ॥೧೬ಟ। ಪತಿಶಾಪದಿ 
ಶಿಲೆಯಾದ ಅಹಲ್ಯೆಯ । ಹಿತದಿಂದವಳನು ಉದ್ಧರಿಸಿ ॥ ಪತಿಯೊಡಗೂಡಿಸಿ 
ಪತಿವ್ರತೆಯೆನಿಸಿದ ಆ-। ಮಿತಮಹಿಮೆಯ ಕೃತಿಯೆಲ್ಲಿಕಲಿತೆಯೊ ॥।೧೭।। ಅಂಬರೀಷ 
ದ್ವಾದಶಿ ವ್ರತ ಸಾಧಿಸೆ | ಡೊಂಬೆತನದಿದೂರ್ವಾಸಬರೆ ।। ಇಂದುಧರಾಂಶನು ರಾಜನ 
ಪೀಡಿಸ-। ಲಂದು ಚಕ್ರದಿ ಕಾಯ್ದುದೆಲ್ಲಿ ಕಲಿತೆಯೊ ॥(೧೮॥ ಕುಲಭಲಗಳನಳಿದ 
ಅಜಮಿಳ ಸರಸದಿ | ಹೊಲತಿಯ ಕೂಡಿರೆ ಮರಣ ಬರೆ ॥ ಬಲು ಮೋಹದ ಸುತ 
ನಾರಗನೊದರಲು । ಒಲಿದು ಗತಿಯನಿತ್ತುದೆಲ್ಲಿಕಲಿತೆಯೊ ॥೧೯।। ಬಡತನ ಪಾರ್ವನ 
ಬಿಡದೆ ಬಾಧಿಸಲು । ಮಡದಿಯ ನುಡಿಕೇಳಿ ಆಕ್ಟಣದಿ 11 ಒಡೆಯ 
ನೀನವನೊಪ್ಪಿಡಿಯವಲನು ಕೊಂಡು । ಕಡುಭಾಗ್ಯನಿತ್ತುದನೆಲ್ಲಿ ಕಲಿತೆಯೊ ॥॥೨೦॥ 
ಎಂದೆಂದು ನಿನ್ನ ಗುಣವೃಂದಗಳೆಣಿಸಲು | ಇಂದಿರೆಬೊಮ್ಮನಿಗಸದಳವು ॥ 
ಮಂದರಧರಸಿರೆಪುರಂದರವಿಠಲನೆ । ಚೆಂದ-ಚೆಂದದಾಟಗಳೆಲ್ಲಿ ಕಲಿತೆಯೊ ॥೨೧॥ 


ರ್ನರ್ಸರ್ಪ್ಗರ್ಗರ೯ 


-112- ಭಜನಮಾಲಾ 


ಸ್ಪಷಿಚಿಂತನೆ 
ನಿತ್ಯವೂ ಪ್ರಾತಃಕಾಲದ ಸೃಷ್ಟಿ ಚಿಂತನೆಯನ್ನು ಮಾಡಬೇಕು ಹಾಗೂ ಯುಗಾದಿಯ 
ದಿವಸ ಸೃಷ್ಟಿ ಚಿಂತನೆಯನ್ನು ಮಾಡಬೇಕು. 


ಆದಿಯಲ್ಲಿ ಪ್ರಳಯಕಾಲದ ಸಮುದ್ರದಲ್ಲಿ ಶೂನ್ಯನಾಮಕನಾದ ಪರಮಾತ್ಮನು 
ಪವಡಿಸಿದ್ದನು. ಏಳುಕೋಟಿ ಯೋಜನದ ಶಿಶುವಾದ ಇವನು ತನ್ನ ಉದರದಲ್ಲಿ 
ಸರ್ವಜಗತ್ತನ್ನು ಇಟ್ಟುಕೊಂಡು ರಮಾರೂಪಳಾದ ಜಲಧಿಯಲ್ಲಿ ಐವತ್ತು ಕೋಟಿ 
ಯೋಜನಾದ ವಟಪತ್ರಳಾದ ಪತ್ನಿಯ ಮೇಲೆ ಪವಡಿಸಿದ್ದನು. ಶ್ರೀ-ಭೂ ರೂಪಗಳಿಂದ 
ಆಲಂಗಿತನಾಗಿ ಮಲಗಿದ್ದನು. ಎಂಬತ್ತೇಳೂವರೆ ವರ್ಷ ಹೀಗೆ ಕಳೆಯಿತು. 
ವೇದಾಭಿಮಾನಿಗಳಾದ ದುರ್ಗಾದೇವಿಯರು ತಮ್ಮ ಪತಿಯ ಪಾದಗಳನ್ನು ತೊಡೆಯ 
ಮೇಲೆ ಇಟ್ಟುಕೊಂಡು ಒತ್ತುತ್ತಾ ಸ್ತೋತ್ರ ಮಾಡಿ ಎಬ್ಬಿಸಿದರು. 


ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ನಾರಾಯಣ, ಅನ್ನಮಯ, 
ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಮತ್ಸ್ಯಾದಿ 
ದಶರೂಪಗಳು, ಯಜ್ಞ, ವಿಭು, ಹರಿ, ಸತ್ಯಸೇನಾ, ವಿಶ್ವಜಿತ್‌, ವಾಮನ, 
ಸಾರ್ವಭೌಮ, ಯೋಗೇಶ್ತರ, ಬೃಹದ್ದಾನು, ಕೇಶವಾದಿ ಚತುರ್ವಿಂಶತಿ ರೂಪಗಳು, 
ಅಜಾದಿ ಐವತ್ತೊಂದು ರೂಪಗಳು, ನಾರಾಯಣಾದಿ ಶತರೂಪಗಳು, ವಿಶ್ವಾದಿ 
ಸಹಸ್ರರೂಪಗಳು, ಪರಾದಿ ಬಹುರೂಪಗಳು- ಹೀಗೆ ದೀಪದಿಂದ ದೀಪಾಂತರವು 
ಹುಟ್ಟುವಂತೆ ತನ್ನ ಅನೇಕ ರೂಪಗಳನ್ನು ಸೃಷ್ಟಿ ಮಾಡಿದನು. 


ಅನಂತರ ಭಗವಂತನ ರೂಪಗಳಿಗೆ ಅನುಗುಣವಾಗಿ ತನ್ನ ರೂಪಗಳಿಗೆ 
ಅನುರೂಪವಾಗಿ ರಮೆಯ ರೂಪಗಳನ್ನೂ ಕೂಡ ದೀಪದಿಂದ ದೀಪಾಂತರವು 
ಹುಟ್ಟುವಂತೆ ಸೃಷ್ಟಿಮಾಡಿದನು- ಪ್ರಬೋಧಾ, ಮಾಯಾ, ಜಯಾ, ಕೃತೀ, ಶಾಂತಾ, 
ಲಕ್ಷ್ಮೀ, ವೇದಾ, ವೇದವತೀ, ಧಾತ್ರಿ, ಮಹಾಲಕ್ಷ್ಮೀ, ಸುಖಾಲಯ, ಭಾರ್ಗವೀ, 
ಸೀತಾ, ರುಗ್ನಿಣಿ, ಸುಪ್ರಭಾ, ಪ್ರಭಾ, ಶ್ರೀ ಮೊದಲಾದ ಕೇಶವಾದಿ ರೂಪಗಳ 
ಭಾರ್ಯಾ ರೂಪಗಳು, ಶ್ರೀ, ಲಕ್ಷ್ಮೀ, ಕಮಲಾ, ಪದ್ಮಾ, ಪದ್ಧಿನೀ, ಕಮಲಾಲಯಾ, 
ರಮಾ, ವೃಷಾಕಪೀ, ಧನ್ಯಾ, ಬುದ್ದೀ, ಯಜ್ಞಾ, ಇಂದಿರಾ, ಹಿರಣ್ಯಾ, ಹರಣೀ, 
ಸತ್ಯಾ, ನಿತ್ಯಾ, ಆನಂದಾ, ಪ್ರಜ್ಞಾ, ಸಖಾ, ಸುಗಂಧಾ, ಸುಂದರೀ, ವಿದ್ಯಾ, ಸುಪರ್ಣಾ, 
ಸುಲಕ್ಷಣಾ - ಇವೇ ಮೊದಲಾದ ರಮೆಯ ರೂಪಗಳು ಪ್ರಾದುರ್ಭೂತವಾದವು. 


ಭಜನಮಾಲಾ -113- 


ವಾಸುದೇವನು ಮೊದಲು ತನ್ನದೇಹದೊಳಗಿರುವ ಲಿಂಗದೇಹ ಭಂಗವಾದವರಿಗೆ 
ಮೋಕ್ಸವನ್ನುದಯಪಾಲಿಸಿದನು. ಸಂಕರ್ಷಣನು ಸೃಷ್ಟಿಗೆ ಪ್ರತಿಬಂಧಕವಾದ ತಮಸ್ಸನ್ನು 
ಪಾನ ಮಾಡಿದನು. ವಾಸುದೇವನಿಂದ ಚತುರ್ಮುಖ ದೇವರು ಹುಟ್ಟಿದರು. 
ಸಂಕರ್ಷಣನಿಂದ ವಾಯುದೇವರು ಹುಟ್ಟಿದರು. ಪ್ರದ್ಯುಮ್ನನು ತನ್ನ ಉದರದಲ್ಲಿ 
ಸರ್ವಜಗತ್ತನ್ನು ಇಟ್ಟುಕೊಂಡು ಅನಿರುದ್ದನಿಗೆ ನೀಡಿದನು. ವನು ಮೂಲಪ್ರಕೃತಿಯ 

ದೆಸೆಯಿಂದ ಜಡಪ್ರಕೃತಿಯನ್ನು ಸ್ಥ ಪ್ಟಿಮಾಡಿದನು. ಸಾತ್ತಿಕ, ರಾಜಸ, ತಾಮಸ ಎಂಬ 
ಪ್ರಭೇದವನ್ನು ತಾಳಿತು. ಇವುಗಳಿಂದ ಮಹತ್ತತ್ತವನ್ನು ಸೃಷ್ಟಿ ಮಾಡಿದನು. ಮಹತ್ತತ್ತದ 
ದೆಸೆಯಿಂದ ಅಹಂಕಾರ ತತ್ತ ವು ಹುಟ್ಟಿತು. ಅಹಂಕಾರ ತತ್ತ ದಲ್ಲಿರುವ 
ತಮೋಭಾಗದಿಂದ ಮನಸ್ಸು ಹುಟ್ಟಿತು. Bees ದಲ್ಲಿರುವ ತಮೋಭಾಗದಿಂದ 


ವವೌ ವ 


ಬುದ್ಧಿತತ್ತ ವು ಹುಟ್ಟಿತು. ಈ ಬುದ್ಧಿತತ್ತ ನ ಮೂರು ಭಾಗವಾಯಿತು. ಸತ್ತಭಾಗದಿಂದ 
ವೈಖಾರಿಕ ಎಂಬ ಹೆಸರುಳ್ಳ ದೇವತೆಗಳ ದೇಹವು ಹುಟ್ಟಿದವು. ನಿಷ ಸಗಳ 
ಹತ್ತು ಇಂದ್ರಿಯಗಳು ಹುಟ್ಟಿದವು. ತಮೋಭಾಗದಿಂಡ ಪಂಚತನ್ನಾತೃಗಳು ಹುಟ್ಟಿದವು. 
ಆಕಾಶದಿಂದ ಶಬ್ದಗುಣವು ಹುಟ್ಟಿತು. ವಾಯುವಿನಿಂದ ಸ್ಪರ್ಶಗುಣವು ಹುಟ್ಟಿತು. 
ತೇಜಸ್ಸಿನಿಂದ ರೂಪಗುಣವು ಹುಟ್ಟಿತು. ನೀರಿನಿಂದ ರಸೋಗುಣವು ಹುಟ್ಟಿತು. 
ಪೃಥಿವಿಯಿಂದ ಗಂಧಗುಣವು ಹುಟ್ಟಿತು. 

ಬ್ರಹ್ಮಪದಯೋಗ್ಯರಾದ ಚತುರ್ಮುಖ ಬ್ರಹ್ಮದೇವರು ಮೊದಲು ಹುಟ್ಟಿದರು. 
ಬ್ರಹ್ಮಪದವಿಗೆ ಯೋಗ್ಯರಾದ ವಾಯುದೇವರು ಅನಂತರ ಹುಟ್ಟಿದರು. ಇದೇ ಪದವಿಗೆ 
ಯೋಗ್ಯರಾದ ಉಳಿದ ತೊಂಬತ್ತೆಂಟು ಮಂದಿ ಯಜುದೇವತೆಗಳು ಹುಟ್ಟಿದರು. 
ಅನಂತರ ಸರಸ್ಪತೀದೇವಿ ಹಾಗೂ ಭಾರತೀದೇವಿಯರು ಹುಟ್ಟಿದರು. 
ಮಸಾನಿ ಶೇಷದೇವರು, ಕಾಲನಿಯಾಮಕರಾದ ಗರುಡದೇವರು, 
ಮನೋನಿಯಾಮಕರಾದ ರುದ್ರದೇವರು ಹುಟ್ಟಿದರು. ಅನಂತರ ಷಣ್ಮಹಿಷಿಯರು 
ಹುಟ್ಟಿದರು. ಸೌಪರ್ಣೀ, ವಾರುಣೀ, ಪಾರ್ವತೀದೇವಿಯರನ್ನು ಇಂದ್ರ- ಕಾಮರನ್ನು, 
ಅಪಕಣಿರಕ ಪ್ರಾ ಣದೇವರನ್ನು, ಅನಿರುದ್ಧ- ರತಿ-ಸ ಸ್ವಾಯಂಭುವ ಚು 
ದಕ್ಷಪ್ರಜಾಪತಿ, ಬೃಹಸ್ಥ ತ್ಕಾಚಾರ್ಯರು, ಯಂ ಜನಿಸಿದರು. ಇದೇ 
ರೀತಿಯಾಗಿ ಸ್ಟೋತ್ತಮ ಗಳತ ಸ್ವಾಧಮ ದೇವತೆಗಳು ಜನಿಸಿದರು. ಇದುವೇ 


ಷ್ಟಿ ಚಿಂತನೆ. 


-114- ಭಜನಮಾಲಾ 


ಲಯ ಚಿಂತನೆ 
ನಿತ್ಯವೂ ರಾತ್ರಿಯ ಕಾಲದಲ್ಲಿ ಇದನ್ನು ಚಿಂತನೆ ಮಾಡಬೇಕು ಹಾಗೂ ಫಾಲ್ಗುಣ 
ಮಾಸದ ಕೃಷ್ಣಪಕ್ಷದ ಅಮಾವಾಸ್ಯೆಯ ದಿವಸ ಇದನ್ನು ಚಿಂತನೆ ಮಾಡಬೇಕು. 


ಶರೀರವು ಅನ್ನದಲ್ಲಿ ಬ್ಲ ಅನ್ನವು ಧಾನ್ಯದಲ್ಲಿ, ಧಾನ್ಯವು ಭೂಮಿಯಲ್ಲಿ ಭೂಮಿಯು 
ಅಪ್‌ನಲ್ಲಿ, ಅಪ್‌ ತೇಜಸ್ಸಿನಲ್ಲಿ ತೇಜಸ್ಸು ವಾಯುವಿನಲ್ಲಿ, ವಾಯುವು ಆಕಾಶದಲ್ಲಿ 
ಲಯವನ್ನು ಹೊಂದಿತು. ಇಂದ್ರಿಯಗಳು ಮನಸಿನಲ್ಲಿ, ಮನಸ್ಸು ಬುದ್ಧಿತತ್ತ್ವದಲ್ಲಿ, 
ಬುದ್ದಿತತ್ತ ವು ಅಹಂಕಾರತತ್ತ್ವದಲ್ಲಿ, ಅಹಂಕಾರತತ್ರ್ವವು ಮಹತ್ತತ್ತ್ವದಲ್ಲಿ, ಮಹತ್ತತ್ತ್ವವು 
ಗುಣತ್ರಯದಲ್ಲಿ, ಗುಣತ್ರಯವು ಮೂಲಪ್ರಕೃತಿಯಲ್ಲಿ ಮೂಲಪ್ರಕೃತಿಯು 
ನಾರಾಯಣನಲ್ಲಿ ಲಯವನ್ನು ಹೊಂದಿತು. 

ಇದೇ ರೀತಿಯಾಗಿ ಅಧಮದೇವತೆಗಳು ಸ್ಫೋತ್ತಮರಲ್ಲಿ ಲಯವನ್ನು 


ಹೊಂದುತ್ತಾರೆ. ಪುರುಷ ದೇವತೆಗಳು ಪುರುಷ ದೇವತೆಗಳಲ್ಲಿ, ಸ್ತ್ರೀಯ ದೇವತೆಗಳು 
ಸ್ವೀಯದೇವತೆಗಳಲ್ಲಿ ಲಯಹೊಂದುತ್ತಾರೆಂದು ತಿಳಿಯಬೇಕು. 


ಇಲ್ಲಿಗೆ ಲಯ ಚಿಂತನೆಯು ಸಮಾಪುವಾಯಿತು. 
LN ರ ರ್‌ 
ಸೃಷ್ಟಿ-ಸ್ಥಿತಿ-ಲಯ ಚಿಂತನೆಗಾಗಿ ದೇವತಾ ತಾರತಮ್ಯವನ್ನು ಇಲ್ಲಿ ನೀಡಲಾಗಿದೆ 
ತಾರತಮ್ಯ 


೧. ಪರಮಪುರುಷ ನಾರಾಯಣ : 

ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, 
ಕೃಷ್ಣ ಬುದ್ಧ ಕಲ್ಕಿ ದತ್ತ, ಹಯಗ್ರೀವ, ಐತರೇಯ, ವೇದವ್ಯಾಸ, ಕಪಿಲ, ವೈಕುಂಠ, 
ವೃಷಭ, ಯಜ್ಞ, ಧನ್ನಂತರಿ, ಮೋಹಿನೀ, ತಾಪಸಮನು, ನಾರಾಯಣ, ಹರಿ, ಕೃಷ್ಣ 
ಉಪೇಂದ್ರ, ಇವೇ ಮೊದಲಾದ ಅವತಾರಗಳು ನಾರಾಯಣನ ಸಾಕ್ಷಾದವತಾರಗಳು 
ಎಂದು ಪ್ರಸಿದ್ಧವಾಗಿವೆ. 


೨. ಸರ್ವೋತ್ತಮಳಾದ ಪ್ರಕೃತಿ ಎನಿಸಿದ ಮಹಾಲಕ್ಷ್ಮಿಯು: 


ಶ್ರೀ, ಭೂ, ದುರ್ಗಾ, ಅಂಭ್ರಣೀ, ಹ್ರೀ, ಮಹಾಲಕ್ಷ್ಮೀ, ದಕ್ಷಿಣಾ, ಸೀತಾ, 
ಜಯಂತೀ, ಸತ್ಯಾ, ರುಗ್ಗಿಣೀ, ಎಂಬ ಅವತಾರಗಳು ಸಾಕ್ಷಾತ್‌ ಲಕ್ಷ್ಮೀ ಎಂದೇ 
ಲ 
ಹೇಳಲ್ಪಡುತ್ತವೆ. 


ಭಜನಮಾಲಾ -115- 


೩. ಚತುರ್ಮುಖ ಬ್ರಹ್ಮಾ ಮುಖ್ಯಪ್ರಾಣನು: 

ಪ್ರಾಣ, ಸೂತ್ರ, ಬ್ರಹ್ಮಾ ಚಿತ್ತ, ವಾಯು, ಬಲ, ಧೃತಿ, ಸ್ಥಿತಿ, ಯೋಗ, ವೈರಾಗ್ಯ, 
ಜ್ಞಾನ, ಪ್ರಜ್ಞಾ, ಸ್ಮೃತಿ, ಸುಖ, ಮೇಧಾ, ಮುಕ್ತಿ, ವಿಷ್ಣುಭಕ್ತಿ, ಆದಿಗೋಪ, ಮಹಾಪ್ರಭು, 
ಯಜು, ಸುಮಾನ, ವಿಜ್ಞಾತಾ, ಮಹಾಧ್ಯಾತಾ, ಮಹಾಗುರು, ಹನೂಮಾನ್‌, ಭೀಮ, 
ಶ್ರೀಮದಾನಂದತೀರ್ಥ ಮುಂತಾದ ರೂಪಗಳು ಮೂಲರೂಪದಂತೆಯೇ ಇವೇ. 
ಬ್ರಹ್ಮದೇವನು ಹಿಂದೆ ಹೀಗೆಯೇ ಅವತರಿಸಿದ್ದ 


೪. ಚತುರ್ಮುಖನ ಪತ್ನೀ ಸರಸ್ಪತೀ, ಮುಖ್ಯಪ್ರಾಣಪತ್ನೀ ಭಾರತೀ: 

ಸರಸ್ಪತೀ, ಗಾಯತ್ರೀ, ಶ್ರದ್ಧಾ ಆದ್ಯಾ, ಪ್ರೀತಿ, ಸರ್ವವೇದಾತ್ಯಾ ಬುದ್ಧಿ 
ಅನುಭೂತಿ, ಸುಖಾತ್ಮಿಕಾ, ಗುರುಭಕ್ತಿ, ಹರಿಪ್ರಿಯಾ, ಸರ್ವಮಂತ್ರಾತ್ರಿಕಾ, ಶಿವಕನ್ಯಾ, 
ಇಂದ್ರಸೇನಾ, ದ್ರೌಪದೀ, ಕಾಶಿಜಾ, ಚಂದ್ರಾ, ಮುಂತಾದ ರೂಪಗಳು ಭಾರತಿಯ 
ಮೂಲರೂಪದಂತೆಯೇ, ಸರಸ್ಪತೀಯೂ ಭಾರತೀ ಆಗಿದ್ದಾಗ ಈ ರೂಪಗಳಿಂದ 


೨. 
ಪ್ರಸಿದ್ಧಳು. 


೫. ಗರುಡ ಶೇಷ ರುದ್ರ (ಏಕಾದಶ ರುದ್ರರಲ್ಲಿಪ್ರಧಾನನಾದ ರುದ್ರ) 

ಶೇಷದೇವನು ಸದಾಶಿವ, ಊರ್ಧ್ವತಪ, ಅಹಂಕಾರ, ನರ, ಲಕ್ಷ್ಮಣ, 
ಬಲರಾಮ, ಶುಕ, ಸದ್ಯೋಜಾತ, ವಾಮದೇವ, ಘೋರ, ತತ್ಪುರುಷ, ದುರ್ವಾಸ, 
ಅಶ್ವತ್ಥಾಮ, ಔರ್ವ, ಜೈಗೀಷವ್ಯ ರೂಪಗಳಿಂದ ಪ್ರಸಿದ್ಧನು. ರುದ್ರದೇವನೂ 
ಹೀಗೆಯೇ. 


೬. ನಾರಾಯಣನು ಕೃಷ್ಣನಾಗಿ ಪ್ರಕಟಗೊಂಡಾಗ ಷಣ್ಣಹಿಷಿಯರಾದವರು 

ನೀಲಾ, ಭದ್ರಾ, ಮಿತ್ರವಿಂದಾ, ಕಾಳಿಂದೀ, ಲಕ್ಷಣಾ, ಜಾಂಬವತೀ. ಇವರಲ್ಲಿ 
ಜಾಂಬವತಿಯು ಮುಖ್ಯಳು. ಲಕ್ಷ್ಮೀದೇವಿಯ ವಿಶೇಷವಾದ ಆವೇಶದಶೆಯಲ್ಲಿ 
ಶೇಷತುಲ್ಯಳು. 


೭. ಗರುಡಪತ್ನೀ ಸುಪರ್ಣೀ, ಶೇಷಪತ್ನೀ ವಾರುಣೀ, ರುದ್ರಪತ್ನಿ ಪಾರ್ವತಿಯರು. 


೮. ಪುರಂದರ(ಇಂದ್ರ) ಕಾಮನು 
ವಾಲಿ, ಗಾಧಿ, ವಿಕುಕ್ಟಿ ಪಾರ್ಥ, ಇಷ್ಟು ಪುರಂದರನ ಅವತಾರಗಳಾದರೇ; 
ಸುದರ್ಶನ, ಭರತ, ಪ್ರದ್ಯುಮ್ನ ಸಂದ, ಸನತ್ಕುಮಾರ, ಕಾಮನ ಅವತಾರಗಳು. 


-116- ಭಜನಮಾಲಾ 
೯. ಅಹಂಕಾರಿಕ ಪ್ರಾಣ. ನಲವತ್ತೊಂಭತ್ತು ಮರುತ್ತುಗಳಲ್ಲಿ ಪ್ರಧಾನ 


೧೦. ಪುರಂದರ ಪತ್ನೀ ಶಚೀ, ಕಾಮಪತ್ನೀ ರತಿ, ಕಾಮಪುತ್ರ ಅನಿರುದ್ಧ ಬೃಹಸ್ಪತಿ, 
ಸ್ವಾಯಂಭುವಮನು, ದಕ್ಷಪ್ರಜಾಪತಿ. | 


೧೧. ಸರ್ಶಾಭಿಮಾನಿ ಪ್ರವಹವಾಯು ೪೯ ಮರುತ್ತುಗಳಲ್ಲಿ ಎರಡನೆಯವನು. 


೧೨. ಚಂದ್ರ, ಸೂರ್ಯ, ಸೂರ್ಯವಪುತ್ರ, ಯಮ, ಸ್ವಾಯಂಭುವಮನುವಿನ ಪತ್ನೀ 
ಶತರೂಪಾ. 


ದ್ವಾದಶಾದಿತ್ಯರಲ್ಲಿ ಸೂರ್ಯ ಮೂರನೆಯವ. ಮೊದಲನೆಯವ ಅದಿತಿಯಲ್ಲಿ 
ಅವತರಿಸಿದ ವಾಮನ ವಿಷ್ಣು ಇಂದ್ರನ ತಮ್ಮನಾಗಿ ಹುಟ್ಟಿದವನೆಂದು ಅವನನ್ನು 
ಉಪೇಂದ್ರನೆಂದು ಹೇಳುತ್ತಾರೆ. ಎರಡನೆಯವ ಎಂಟನೆಯ ಕಕ್ಷೆಯಲ್ಲಿ ಬರುವ 
ಪುರಂದರನೆಂಬ ಇಂದ್ರನು ಅದಿತಿಯಲ್ಲಿ ಮೊದಲೇ ಹುಟ್ಟಿದ್ದ 


೧೩. ವರುಣ. ದ್ವಾದಶಾದಿತ್ಯರಲ್ಲಿ ನಾಲ್ಶನೆಯವ 
೧೪. ನಾರದ. ವಾಯುದೇವರ ಶಿಷ್ಯ 


೧೫. ಅಗ್ನಿ ಅಷ್ಟವಸುಗಳಲ್ಲಿಮುಖ್ಯನು ವರುಣಪುತ್ರ ಭೃಗುಮುನಿ ದಕ್ಷಪ್ರಜಾಪತಿಯ 
ಪತ್ನೀ ಸ್ವಾಯಂಭುವಮನುಪುತ್ರೀ ಪ್ರಸೂತಿ. 

೧೬. ವೈವಸತಮನು, ವಿಶ್ವಾಮಿತ್ರ, (ಸಪ್ತರ್ಷಿಗಳು) ಮರೀಚಿ, ಅತ್ರಿ, ಅಂಗಿರಾ, 
ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ 

೧೭. ಮಿತ್ರ, (ದ್ವಾದಶಾದಿತ್ಯರಲ್ಲಿ ಐದನೆಯವ) ನಿರಯತಿ, ಬೃಹಸ್ಪತಿಪತ್ನೀ ತಾರಾ, 
ಪ್ರವಹ, ವಾಯು ಪತ್ನೀ ಪ್ರವಾಹೀ. 

೧೮. ವಿಘ್ನಾಧಿಪತಿ - ಭೂತಾಕಾಶಾಭಿಮಾನೀ ಗಣಪತಿ, ಕುಬೇರ, ವಾಯುಪುತ್ರ, 
ವಿಶಕ್ಷೇನ, ಸೂರ್ಯಪುತ್ರರಾದ ಅಶ್ವಿನೀದೇವತೆಗಳು ನಾಸತ್ಯದಸ್ರರು. ಪ್ರಧಾನ 
ವಸುವಾದ ಅಗ್ನಿಯನ್ನು ಬಿಟ್ಟು ಉಳಿದ ಸಪ್ತ ವಸುಗಳು - ದ್ರೋಣ, ಪ್ರಾಣ, ಧ್ರುವ, 
ಅರ್ಕ, ದೋಷ, ವಸ್ತು, ವಿಭಾವಸು, (ವಿಭಾವಸುವನ್ನೇ "ದ್ಯು' ವಸು ಎನ್ನಲಾಗಿದೆ, 
ಅಗ್ನಿ - ವಹ್ನಿ - ವೈಶ್ವಾನರ ಎಂಬ ನಾಮಾಂತರಗಳೂ ಇವರಿಗಿದೆ. ಹಿಂದೆ ಹೇಳಿದ 
ಐದು, ಮುಂದೆ ಹೇಳುವ ಒಬ್ಬ ಆದಿತ್ಯನನ್ನು ಬಿಟ್ಟು ಉಳಿದ ಆರುಮಂದಿ ಆದಿತ್ಯರು 
ಈ ಕಕ್ಷೆಯಲ್ಲಿದ್ದಾರೆ. ಅರ್ಯಮಾ, ಪೂಷಾ, ತಷ್ಟಾ ಸವಿತಾ, ಭಗ, ಧಾತಾ, ಎಂದು 


ಭಜನಮಾಲಾ -117- 


(ಈ ದ್ವಾದಶ ಆದಿತ್ಯರಿಗೂ ಬೇರೇ ಬೇರೇ ಗ್ರಂಥಗಳಲ್ಲಿ ಬೇರೇ ಬೇರೇ ಹೆಸರುಗಳಿವೆ.) 
ದೇವತೆಗಳಿಗೆ ಅನೇಕ ಹೆಸರು ಎಂಬುದು ಪ್ರಸಿದ್ಧವಾಗಿದೆ. ಹತ್ತುಮಂದಿ 
ವಿಶ್ವೇದೇವತೆಗಳು ಕ್ರತು, ದಕ್ಷ ಸವ, ಸತ್ಯ, ಕಾಮ, ಕಾಲ, ಧುರಿ, ಲೋಚನ, 
ಪುರೂರವ, ಆರ್ದ್ರವ, ಎಂದು. ಏಕಾದಶ ರುದ್ರರಲ್ಲಿ ಪ್ರಧಾನನನ್ನು ಬಿಟ್ಟು ಉಳಿದ 
ಹತ್ತು ರೈವತ, ಓಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್‌, 
ಅಹಿರ್ಬುದ್ದಿ ವಿರೂಪಾಕ್ಷ (ರುದ್ರರುಗಳಿಗೂ ಬೇರೆ ಬೇರೆ ಹೆಸರುಗಳಿವೆ.) ೪೯ 
ಮರುತ್ತುಗಳಲ್ಲಿ ಅಹಂಕಾರಿಕ ಪ್ರಾಣ, ಪ್ರವಹವಾಯು ಬಿಟ್ಟು ಉಳಿದ ೪೯ 
ಮರುತ್ತುಗಳು - ನಾಗ, ಕೂರ್ಮ, ಕಕಲ, ದೇವದತ್ತ, ಧನಂಜಯ, ಆವಹ, ಉದ್ದಹ, 
ಪರಾವಹ, ವಿವಹ, ಸಂವಹ, ಶಂಬು, ಶಂಕು, ಕಲ, ಶ್ವಾಸ, ಅನಲ, ಅನಿಲ, ಪ್ರತಿಭ, 
ಕುಮುದ, ಕಾಂತ, ಶುಚಿ, ಶ್ವೇತ, ಅಜಿತ, ಗುರು, ಸಂಜ್ಞ, ಪ್ರವರ್ತಕ, ಕಾಲ, ವಕ್ಷ, 
ಸೌಮ್ಯ, ಕಪಿ, ಜಡ, ಮಂಡೂಕ, ಸಂತತ, ಸಿದ್ಧ ರಕ್ತ, ಕೃಷ್ಣ ಪಿಕ, ಶುಕ, ಯತಿ, 
ಭೀಮ, ಹನುಪಿಂಗ, ಕಂಪನ, (ಮರುತ್ತುಗಳಿಗೂ ಬೇರೆ ಬೇರೆ ನಾಮಗಳಿವೆ. 
ನಿರ್ದಿಷ್ಟವಾದ ಒಂದು ರೂಪವೆಂದಿಲ್ಲ) ಪಿತೃಪತಿಗಳಲ್ಲಿ ಒಬ್ಬ "ಕವ್ಯವಾಹನ' ಎಂಬ 
ಅಗ್ನಿ (ಮೂರು ಪ್ರಧಾನ ಪಿತ್ಫಪತಿಗಳಲ್ಲಿಇಬ್ಬರು ಯಮ ಸೋಮರು ೧೨ನೇ ಕಕ್ಷೆಯಲ್ಲಿ 
ಬಂದಿದ್ದಾರೆ.) ಯಭುಗಳು ಮೂರು - ಯಭು, ವಿಭ್ವಾ ವಾಜ ಎಂದು. ದ್ಯಾವಾ 
ಪೃಥಿವೀ ಅಭಿಮಾನಿನಿಗಳಾದ ದೇವತೆಗಳು. ಪ್ರಧಾನವಾಯುಪುತ್ರ 
ಭೂತವಾಯುಮಾನೀ ಮರೀಚಿ. (ಆಕಾಶಾಭಿಮಾನಿ ಭೂತವಾಯ್ದಭಿಮಾನಿಗಳು 
ಸಮಾನರೆಂದು ಐತರೇಯಭಾಷ್ಯದಲ್ಲಿದೆ.) 

೧೯. ಪ್ರಧಾನ ಅಗ್ನಿ ಪುತ್ರನಾದ ಭೂತಾಗ್ನಿ ಅಭಿಮಾನಿಯಾದ ಪಾವಕ, 
ಪಾದಾಭಿಮಾನಿಗಳಾದ ಇಂದ್ರಪುತ್ರರು ಯಜ್ಞ ಎಂದು ಹೆಸರುಳ್ಳ ಜಯಂತ, ಶಂಭುಗಳು 
ದೈತ್ಯಗುರು ಶುಕ್ರಾಚಾರ್ಯರು. ಅವರ ಸಹೋದರ ಚ್ಯವನರು. ಬೃಹಸ್ಪತಿ ಸಹೋದರ 
ವಿಚಥ್ಯರು. ಹಿಂದೆ ಹೇಳಿದ ಸನತ್ಕುಮಾರನನ್ನು ಬಿಟ್ಟುಉಳಿದ ಮೂರುಮಂದಿ ಬ್ರಹ್ಮನ 
ಮಾನಸ ಪುತ್ರರಾದ ಖಷಿಗಳು ಸನಕ, ಸನಂದನ, ಸನಾತನರು. ಊರ್ಧರಧೇತಸ್ಮರಾದ 
ಏಳುಮಂದಿ ಯಷಿಗಳು. ಈ ಹತ್ತು ಹಿಂದೆ ಹೇಳಿದ ಸನತ್ಕುಮಾರಾದಿ ಹತ್ತು 
ಮಂದಿಯನ್ನು ಬಿಟ್ಟು ಕಶ್ಯಪರೇ ಮೊದಲಾದ ಎಂಭತ್ತು ಜನ ಗೃಹಸ್ಥ ಯಷಿಗಳು. 
ಮುಂದಿನ ಮನ್ವಂತರಾಧಿಪತಿಗಳಾದ ಏಳುಮಂದಿ ಇಂದ್ರರು. ಬಲಿ, ಅದ್ಭುಶ, ಶಂಭು, 
ವಿಧೃತಿ, ಯತಧಾಮಾ, ದಿವಸ್ಥತಿ, ಶುಚಿ ಎಂದು. (ಕಳೆದ ಮನ್ಹಂತರಗಳಲ್ಲಿ 


-118- ಭಜನಮಾಲಾ 


ಮೊದಲನೆಯ ಮನ್ನಂತರಾಧಿಪ ಯಜ್ಞನಾಮಕ ಶ್ರೀಹರಿಯೇ ಆಗಿದ್ದಾನೆ. ಎರಡನೆಯ 
ಸ್ವಾರೋಚಿಷ ಮನ್ಪಂತರಕ್ಕೆ ರೋಚನ ನಾಮಕ ವಾಯು. ಮೂರನೆಯ ಉತ್ತಮ 
ಮನ್ಪಂತರಕ್ಕೆ ಸತ್ಯಜಿತ್‌ ನಾಮಕನಾದ ಯಮನು ಇಂದ್ರ, ನಾಲ್ಕು ಮತ್ತು ಐದನೇ 
ಮನ್ಪಂತರಗಳಿಗೆ ತಾಪಸ-ರೈವತಗಳೆಂದು ಹೆಸರು. ಇವುಗಳಿಗೆ ತ್ರಿಶಿಖ ವಿಭು ಎಂಬ 
ಹೆಸರಿನ ನಾಸತ್ಯ ದಸ್ರರು ಅಶ್ವಿನಿದೇವತೆಗಳು ಇಂದ್ರರು. ಆರನೆಯ ಚಾಕ್ಷುಷ 
ಮನ್ವಂತರಕ್ಕೆ ಮಂದ್ರದ್ಯುಮ್ನ, ಅವನೇ ಏಳನೇ ವೈವಸ್ಟತಮನ್ಹಂತರದಲ್ಲಿ 
ಪುರಂದರನಾಮಕ ಇಂದ್ರನು. (ಇವನೇ ಎಂಟನೆ ಕಕ್ಷೆಯಲ್ಲಿನ ಇಂದ್ರನು). ಹಿಂದೆ 
ಹೇಳಿದ ಮೂವರನ್ನುಬಿಟ್ಟುಉಳಿದ ಹನ್ನೊಂದು ಮನುಗಳು- ಸ್ವಾರೋಚಿಷ, ಉತ್ತಮ, 
ರೈವತ, ಚಾಕ್ಷುಷ, ಸಾವರ್ಣಿ, ದಕ್ಷಸಾವರ್ಣಿ, ಬ್ರಹ್ಮಸಾವರ್ಣಿ, ಧರ್ಮಸಾವರ್ಣಿ, 
ರುದ್ರ ಸಾವರ್ಣಿ, ದೇವಸಾವರ್ಣಿ, ಇಂದ್ರಸಾವರ್ಣಿ, (ಮೊದಲನೆಯ ಸ್ವಾಯಂಭುವ 
ಮನು ಹತ್ತನೆ ಕಕ್ಸ್ಯೆಯಲ್ಲಿ ಬಂದ. ನಾಲ್ಕನೇ ತಾಪಸಮನು ಸ್ತಯಂ ವಿಷ್ಣುವೇ ಏಳನೇ 
ವೈವಸ್ವತ ಮನು ಹದಿನಾರನೇ ಕಕ್ಚೈಯಲ್ಲಿ ಬಂದ. ಉಳಿದ ಹನ್ನೊಂದು ಮಂದಿ ಈ 
ಕಕ್ಸ್ಯೆಯಲ್ಲಿದ್ದಾರೆ.) ಹತ್ತುಮಂದಿ ಪಿತೃಪತಿಗಳಲ್ಲಿ ಹಿಂದೆ ಹೇಳಿದ ಯಮ, ಸೋಮ, 

ಕವ್ಯವಾಹರನ್ನು ಬಿಟ್ಟು ಉಳಿದ ಏಳುಮಂದಿ- ಸೋಮಸದರು, ಅಗ್ನಿಷ್ಟಾತ್ರರು, 

ಸೋಮಪರು, ಹರಿರ್ಭುಜ, ಆಜ್ಯಪರು, ಸುಕಾಲಿನರು ಎಂದು. ಎಂಟುಮಂದಿ 
ವಿಷ್ಣುವಿನ ದ್ವಾರಪಾಲಕರು ಜಯ, ವಿಜಯ, ಚಂಡ, ಪ್ರಚಂಡ, ನಂದ, ಸುನಂದ, 

ಕುಮುದ, ಕುಮುದೇಕ್ಷಣ ಎಂದು. ಎಂಟುಮಂದಿ ಪ್ರಧಾನ ಗಂಧರ್ವರು, 

ಎಂಟುಮಂದಿ ಪ್ರಧಾನ ಅಪ್ಸರೆಯರು. ವಿಶ್ವಕರ್ಮಾ, ಚಿತ್ರಗುಪ್ತ, ಸೂರ್ಯಸಾರಥಿ 

ಅರುಣ, ನಂದೀ ಐರಾವತ, ಸುರಭಿ, ಕಲ್ಪವೃಕ್ಷಾದಿ ದೇವತೆಗಳು. ಹಗಲು-ರಾತ್ರಿ 

ದೇವತೆಗಳು. ಪೂರ್ಣಿಮಾ-ಅಮಾವಾಸ್ಯೆ ದೇವತೆಗಳು, ಅಭಿಜಿದ್‌- 

ಎಷುವದ್ದೇವತೆಗಳು ಓಷಧಿ ವನಸ್ಪತ್ಯಭಿಮಾನಿಗಳು, ಹವಿಸ್ಸು ಕಪಾಲಾಭಿಮಾನಿಗಳು, 

ಕರ್ಮದಿಂದ ದೇವತ್ವವನ್ನು ಪಡೆದ ನೂರು ಮಂದಿ ರಾಜರ್ಷಿಗಳು ಪೃಥು, 

ಕಾರ್ತವೀರ್ಯ, ಶಶಬಿಂದು, ಪ್ರಿಯವ್ರತ, ಉತ್ತಾನಪಾದ, ಮಾಂಧಾತಾ, ಗಯಾ, 

ಕಕುಸ್ವ್ಯ ನಹುಷ, ಅಂಬರೀಷ, ಯಷಭಪುತ್ರ ಭರತ, ದುಷ್ಯಂತಪುತ್ರ ಭರತ, ಮರುತ, 

ಹರಿಶ್ಚಂದ್ರ, ಪ್ರಹ್ಲಾದ, ಪರೀಕ್ಷಿತನೇ ಮೊದಲಾದವರು. 

೨೦. ದ್ವಾದಶಾದಿತ್ಯರಲ್ಲಿ ಕೊನೆಯವ ಪರ್ಜನ್ಯ. ಅನಿರುದ್ಧನ ಭಾರ್ಯೆ ಉಷಾ 

ಎರಾಟ್‌ ಎಂಬುವಳು, ಚಂದ್ರಭಾರ್ಯೆ ರೋಹಿಣೀ, ಸೂರ್ಯ ಭಾರ್ಯೆ ಸಂಜ್ಞಾ, 


ಭಜನಮಾಲಾ -119- 


ಯಮಭಾರ್ಯೆ ಶ್ಯಾಮಲಾ, ವರುಣಭಾರ್ಯೆ ಗಂಗಾ. 


೨೧. 
೨3. 
೨೩. 
೨೪. 
೨೫. 
೨೬. 
ವಿಪಿ; 
೨೮. 
ರ್ರೀ 


ಕೆಲವರು ಅನಾಖ್ಯಾತರಾದ ದೇವತೆಗಳು. (ಈ ಕಕ್ಷೈಯನ್ನು ಕೆಲವರು ಒಪ್ಪರು) 
ಅಗ್ನಿಭಾರ್ಯೆ ವಾಗಭಿಮಾನಿನೀ ಸ್ವಾಹಾ. 

ಜಲಾಭಿಮಾನೀ- ಬುಧ. 

ಅಶಿಭಾರ್ಯೇ ನಾಮಮಾನಿನೀ ಉಷಾ. 

ಕುಜ. (ಇವನೇ ೧೦ನೇ ಕಕ್ಷೈಯವ ಎಂದು ಕೆಲವರು.) 

ಪೃಥಿವೀ ಅಭಿಮಾನಿನೀ ಶನಿ. 

ವರುಣಪುತ್ರ ಕರ್ಮಮಾನೀ ಪುಷ್ಪರ. 

ಕೃಷ್ಣನ ಪತ್ನಿಯರಾಗಿ ಹುಟ್ಟಿದ ಅಗ್ನಿಪುತ್ರರು ೧೬,೧೦೦. 

ಅನಾಖ್ಯಾತರಾದ ಆಜಾನಜ ದೇವತೆಗಳು. ನೂರು ಗಂಧರ್ವರು. ನೂರು 


ಮಂದಿ ಅಪ್ಪರೆಯರು. (ಹಿಂದೆಹೇಳಿದ ನೂರು ಮಂದಿ ಯಷಿಗಳನ್ನು ಬಿಟ್ಟು 
ನೂರುಕೋಟಿ ಖಷಿಗಳಿದ್ದಾರೆ.) 


೩೦. 
೩೧. 


ಹಿಂದೆ ಹೇಳಿದ ಏಳು ಸಂಖ್ಯೆಯ ಪಿತೃಪತಿಗಳ ಸಂತತಿಗಳಾದ ಚಿರ ಪಿತೃಗಳು. 
ಹಿಂದೆ ಹೇಳಿದ ಗಂಧರ್ವರು- ಅಪರೆಯರು ೧೦೮. ಇವರನ್ನು ಬಿಟ್ಟುಉಳಿದ 


ಗಂಧರ್ವರು -ಅಪರೆಯರು. 
೩೨. ಮನುಷ್ಯಗಂಧರ್ವರು. 


ಇಲ್ಲಿಗೆ ತಾರತಮ್ಯವು ಮುಗಿಯಿತು. 
XX 


-120- ಭಜನಮಾಲಾ 


ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 

ಅಸ್ಪದ್ಗುರ್ವಂತರ್ಗತ ಶ್ರೀಹನುಮದ್ವೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 
| ಶ್ರೀಕೃಷ್ಣಾರ್ಪಣಮಸ್ತು ॥ 
La SS SS A 


ಲ್‌ ಲ ೈ್‌್‌್‌[ಹ್‌ಜಜ ಡಿ 


ಜ್ವರದ ಪ್ರತಿ 


RN ಕಾಚು | 560 08 


2 ಇತ್ತಾ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರ *ಕ್ತಮಾರ್ಗದರ್ಶನೀ 


'ರಾಮನವಹೀ? 


ತ್ರ || ಶುದ್ಧ | ನವಮೀ? 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ರಾಮನವಮೀ 


ಚೈತ್ರ 11 ಶುದ್ಧ ॥ ನವಮಿ 


ವಿದ್ವಾನ್‌ ॥। ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ರಾಮನವವಮಿ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ ಶ್ರಾವಣ ॥ 
ಶುದ್ಧ ॥। ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪರಮಪೂಜ್ಯ ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು :೧೦೩ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 
ಅಕರ ಜೋಡಣೆ :ಸುಬಣ ಕೆಂಪದಾಳಿಹಳಿ 
0) ಬಣ ೪ 
ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಕುಂ ॥ ಸೌ॥ ಗಿರಿಜಕಲ್ಯಾಣಿ ಹೆಚ್‌.ಎಸ್‌., (೧೯೪೮-೨೦೧೭) ಹಿಂದೂಪುರ 


ಇವರ ಸ್ಮರಣಾರ್ಥ ಬೆಂಗಳೂರು ನಗರದಲ್ಲಿರುವ ಇವರ ಮಕ್ಕಳಾದ 
ಶ್ರೀ ಹೆಚ್‌. ಎಸ್‌. ಸುಧೀಂದ್ರ, ಶ್ರೀ ಹೆಚ್‌.ಎಸ್‌. ರಾಮಮೋಹನ್‌, ಮತ್ತು 
ಶ್ರೀಮತಿ ಕೆ. ರಾಧಮೋಹನ್‌ ಅವರು ಮಾಡಿದ ಸೇವೆ. 
ರಾಮನವಮಿಯಂದು ರಾಮನಾಮವನ್ನು ಬರೆಯುವ ಸಂಕಲ್ಪ 
ಮಾಡಿರಿ, ಬರೆಯುತ್ತಿದ್ದರೆ ಇಂದು ಕನಿಷ್ಠ ೧೦೦೮ ಬಾರಿ 
ಶ್ರೀರಾಮ ಎಂದು ಬರೆಯಿರಿ. ನೂರು ಬಾರಿ ಬರೆದ ಮೇಲೆ 
"ಶ್ರೀರಾಮಃ ಶರಣಂ ಮಮ' ಎಂದು ಬರೆಯಿರಿ, ೧೦೦೦ ಬಾರಿ 
ಬರೆದ ಮೇಲೆ ಈ ಕೆಳಗಿನಶ್ಲೋಕವನ್ನು ಬರೆಯಿರಿ. ಮತ್ತು ದಿನ 
ಪೂರ್ತಿ ಈ ಶ್ಲೋಕವನ್ನು ಮನಸ್ಸಿನಲ್ಲಿ ಹೇಳಿಕೊಳ್ಳಿರಿ - 
ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಮ್‌ । 
ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಮ್‌ ॥ 


ಜಯತ್ಯಜೋಶಕ್ಟೀಣಸುಖಾತ್ಮಬಿಂಬಃ 
ಸೆ ಶರ್ಯಕಾಂತಿಪ್ರತತಃ: ಸದೋದಿತಃ । 
ವಲದ ೨ 
ಸ್ವಭಕ್ತಪಂತಾಪದುರಿಷ್ಟಹಂತಾ 
ರಾಮಾವತಾರೋ ಹರಿರೀಶಚಂದ್ರಮಾಃ ॥ 


12. 


13. 


ವಿಷಯಾನುಕ್ರಮಣಿಕೆ 


ರಾಮನವವಿಗೆ ಬೇಕಾಗುವ ಸಾಮಗ್ರಿಗಳು 
ರಾಮನವಮಿಯ ಸಿದ್ಧತೆಗಳು 

ರಾಮನವಮಿಯ ಕಾಲನಿರ್ಣಯ 
ರಾಮನವಮಿವ್ರತದ ಮಹತ್ವ 

ರಾಮದೇವರ ಅವತಾರಕಾಲ 

ಶ್ರೀರಾಮದೇವರ ಪೂಜೆ 

ರಾಮನವಮೀವ್ರತದ ಆಚರಣೆ 
ಶ್ರೀರಾಮಚಂದ್ರನ ಪ್ರಾದುರ್ಭಾವದ ಬಗ್ಗೆ 
ಸಂಪತ್ತಿಗೆ ಅನುಗುಣವಾಗಿ ವೈಭವದಿಂದ ಪೂಜಿಸಬೇಕು 
ರಾಮನವಮಿ ಮಾಡಬೇಕಾದ ದಾನಗಳು 
ರಾಮಭಕ್ತರ ಸಹವಾಸವನ್ನು ಮಾಡಬೇಕು 
ರಾಮನವಮಿವ್ರತಾಚರಣೆಯಿಂದ ವೈಕುಂಠಪ್ರಾಪ್ತಿ 
ರಾಮನವಮೀವ್ರತವನ್ನು ಎಲ್ಲರೂ ಆಚರಿಸಬೇಕು 
ಶ್ರೀರಾಮನಾಮಲೇಖನ 


ಸ್ತೋತ್ರಮಂತ್ರಗಳು ಹಾಗೂ ದಾಸರಾಯರ ಪದ್ಯಗಳು 


ರಾಮನವಮಿ ಹಬ್ಬದ ಅಡುಗೆಗಳು 


93 


ಮುನ್ನುಡಿ 


ವರ್ಷದಲ್ಲೇ ಬಹುದೊಡ್ಡ ಹಬ್ಬವಿದು. ಪ್ರಯತ್ನಪೂರ್ವಕವಾಗಿ ದೇವರಿಗೆ 
ಪಂಚಾಮೃತಾಭಿಷೇಕವನ್ನು ಮಾಡಲೇ ಬೇಕು. ತಳಿರು ತೋರಣಗಳಿಂದ ಮನೆಯನ್ನು 
ಸಿಂಗರಿಸಬೇಕು. ಕೃಷ್ಣಾಷ್ಟಮಿಯ ಪುಸ್ತಕದಲ್ಲಿ ಪೂಜೆಯ ಬಗ್ಗೆ ಹೇಗೆ ಸಂಕ್ಷೇಪವಾಗಿ 
ನೀಡಿ, ವಿಷ್ಣುಸಹಸ್ರನಾಮಾವಳಿಯ ಅರ್ಚನೆಯನ್ನು ಅಥವಾ ಪಾರಾಯಣವನ್ನು 
ಮಾಡಬೇಕೆಂದು ತಿಳಿಸಲಾಗಿದೆಯೋ ಅದರಂತೆ "ರಾಮನವಮೀ' ಎಂಬ ಈ 
ಪುಸ್ತಕದಲ್ಲಿಯೂ ಕೂಡ ರಾಮದೇವರ ಪೂಜೆಯನ್ನು ಅತ್ಯಂತ ಸಂಕ್ಷೇಪವಾಗಿ ನೀಡಿ 
ರಾಮನಾಮಲೇಖನದ ಬಗ್ಗೆ ಹೆಚ್ಚು ಮಹತ್ವವನ್ನು ಸಾರಲಾಗಿದೆ. 


ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ। 
ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ ॥ 


ಗುಹ್ಯಾದ್‌ ಗುಹ್ಯತರವಾದ ರಾಮನಾಮ ಲೇಖನದಿಂದ ಬರುವ ಫಲವನ್ನು 
ರುದ್ರದೇವರು ತಮ್ಮ ಪ್ರಿಯಪತ್ನಿಯಾದ ಪಾರ್ವತಿಗೆ ಏಕಾಂತದಲ್ಲಿ ತಿಳಿಸಿದ್ದಾರೆ. 
ಒಮ್ಮೆ ರಾಮ ಎಂದು ಹೇಳಿದರೆ ಸಾಕು, ವಿಷ್ಣುಸಹಸ್ರನಾಮವನ್ನು ಪಠಿಸಿದ ಪುಣ್ಯವು 
ಬರುತ್ತದೆ. ಶ್ರೀರಾಮ ಎಂದು ಒಮ್ಮೆ ಬರೆದರೆ ಅದಕ್ಕಿಂತಲೂ ನೂರು ಪಟ್ಟು ಹೆಚ್ಚು 
ಪುಣ್ಯವು ಬರುತ್ತದೆ. ಇಷ್ಟುಸುಲಭವಾಗಿ ಜೀವನದಲ್ಲಿ ಸಾಧನೆಯು ಆಗುತ್ತಿರುವಾಗ 
ಇದನ್ನು ಬಿಟ್ಟು ಇತರ ಲೌಕಿಕಕೆಲಸಗಳಿಂದ ನಮಗೆ ಆಗಬೇಕಾದದ್ದು ಕೂಡ ಏನು? 


5. 


ಈ ದೃಷ್ಟಿಯಿಂದ ಪ್ರತಿಯೊಬ್ಬರೂ ರಾಮನಾಮವನ್ನು ಬರೆಯಲೇ ಬೇಕು. 
ಬರೆಯದೇ ಕಾಲಹರಣ ಮಾಡಬಾರದು. ನಮ್ಮ ಸಂಸ್ಥೆಯಿಂದ ಪ್ರಕಾಶನಗೊಂಡ 
ರಾಮನಾಮಲೇಖನಯಜ್ಗದ ಒಂದು ಪುಸ್ತಕದಲ್ಲಿ ೧೦೦೦೦ ಶ್ರೀರಾಮ ಎಂದು 
ಬರೆಯಬಹುದು. ಅಂಥ ಹತ್ತು ಪುಸ್ತಕಗಳನ್ನು ಬರೆದರೆ ಒಂದು ಲಕ್ಷವಾಗುತ್ತದೆ. 
ಅದರ ಸಂಕಲವನ್ನು ಇಂದು ಮಾಡಬೇಕು. ಮತ್ತು ಆಯಾ ದಿವಸಗಳಲ್ಲಿ ಮಾಡುವ 
ಸತ್ಕರ್ಮಗಳನ್ನು ಶ್ರೀರಾಮಚಂದ್ರದೇವರಿಗೆ ಸಮರ್ಪಣೆ ಮಾಡಬೇಕು. ನಿರಂತರ 
ಮನಸ್ಸಿನಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಿರಬೇಕು. 


ಹರೇ ರಾಮ ಹರೇ ರಾಮ ರಾಮರಾಮ ಹರೇ ಹರೇ । 
ಹರೇ ಕೃಷ್ಣಹರೇ ಕೃಷ್ಣಕೃಷ್ಣಕ್ಷಷ್ಣಹರೇ ಹರೇ ॥ 


ಎಂಬ ಈ ಮಂತ್ರವನ್ನು ಹಾಗೂ "ಶ್ರೀರಾಮಾಯ ನಮಃ' ಎಂಬ ಮಂತ್ರವನ್ನು, 
"ಶ್ರೀಕೃಷ್ಣಾಯ ನಮಃ' ಎಂಬ ಮಂತ್ರವನ್ನು ಹಾಗೂ "ಶ್ರೀಮುಖ್ಯಪ್ರಾಣಾಯ ನಮಃ' 
ಎಂಬ ಮಂತ್ರವನ್ನು ಮೈಲಿಗೆ ಮಡಿ ಎಂಬ ವ್ಯತ್ಯಾಸವಿಲ್ಲದೇ ಪ್ರತಿಯೊಬ್ಬರೂ ಸ್ಮರಣೆ 
ಮಾಡಬಹುದು. ಇದಕ್ಕೆ ಯಾವ ನಿರ್ಬಂಧಗಳೂ ಕೂಡ ಇರುವುದಿಲ್ಲ. 
ನಾಮಸ್ಮರಣೆಯಿಲ್ಲದೇ ಕಾಲ ಕಳೆಯಬಾರದು. ಈ ದೃಷ್ಟಿಯಿಂದ ರಾಮನಾಮದ 
ಬಗ್ಗೆ ಎಲ್ಲರೂ ಜಾಗರೂಕರಾಗಬೇಕೆಂದೂ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. 


ಮತ್ತು ಮಾಧವನ ಕಾಲನಿರ್ಣಯ, ತಿಥಿತತ್ವ, ಹೇಮಾದ್ರಿ, ನಿರ್ಣಯಸಿಂಧು, 
ವ್ರತರಾಜ, ವತಕೌಸ್ತುಭ, ವ್ರತರತ್ನಾಕರ, ವ್ರತರತ್ನಮಾಲಾ ಇವೇ ಮೊದಲಾದ ಪುಸ್ತಕಗಳ 
ಆಧಾರದಿಂದ ರಾಮನವಮಿಯ ಆಚರಣೆಯ ಬಗ್ಗೆಯೂ ಸಾಕಷ್ಟು ವಿಚಾರಗಳ 
ಸಂಗ್ರಹವನ್ನು ಈ ಪುಸ್ತಕದಲ್ಲಿನೀವು ಕಾಣಬಹುದು. ಮತ್ತು ರಾಮದೇವರ ಕುರಿತಾದ 
ಹಾಡುಗಳು ರಾಮನವಮಿಯಂದು ಮಾಡಬೇಕಾದ ಅಡುಗೆಗಳು ಇವುಗಳ ಬಗ್ಗೆಯೂ 
ಮಾಹಿತಿಯನ್ನು ಇದರಿಂದ ಪಡೆಯಬಹುದು. 


26- 


ಚೈತ್ರಮಾಸದ ಶುಕ್ಲಪಕ್ಚದ ಪ್ರತಿಪತ್‌ ದಿವಸದಿಂದ ರಾಮನವಮಿಯ ತನಕ 
ಒಂಭತ್ತು ದಿವಸಗಳ ಕಾಲ ರಾಮೋತ್ಸವದ ಆಚರಣೆಯನ್ನು ಯಥಾಶಕ್ತಿ ಮಾಡಬೇಕು. 
ತಾತ್ಸರ್ಯನಿರ್ಣಯದಲ್ಲಿ ಶ್ರೀಮಧ್ವಾಚಾರ್ಯರು ಉಪದೇಶಿಸಿದ ರಾಮಚರಿತ್ರೆಯನ್ನು 
ಪಾರಾಯಣ ಮಾಡಬೇಕು. ವಾಲ್ಮೀಕಿ ರಾಮಾಯಣದ ಪಾರಾಯಣವನ್ನು 
ಮಾಡಬೇಕು. ಸಾಧ್ಯವಾಗದಿದ್ದರೆ ಈ ಪುಸ್ತಕದಲ್ಲಿ ನೀಡಿದ ಒಂದೊಂದು ಕಾಂಡದ 
ಒಂದೊಂದು ಶ್ಲೋಕಗಳ ಮೂಲಕ ರಾಮದೇವರ ಆಯಾಯ ರೂಪಗಳ 
ಚಿಂತನೆಯನ್ನು ಮಾಡಬೇಕು. ಹೀಗೆ ರಾಮನವಮಿಯ ಆಚರಣೆಯನ್ನು 
ರಾಮನಾಮಸ್ಮರಣೆಯ ಅಭಿವೃದ್ಧಿಯ ಮೂಲಕ ಸಾರ್ಥಕ ಪಡಿಸಿಕೊಳ್ಳೋಣ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಬೆಂಗಳೂರಿನಲ್ಲಿರುವ 
ಶ್ರೀ ಹೆಚ್‌. ಎಸ್‌. ಸುಧೀಂದ್ರ, ಶ್ರೀ ಹೆಚ್‌. ಎಸ್‌. ರಾಮಮೋಹನ್‌, ಮತ್ತು 
ಶ್ರೀಮತಿ ಕೆ. ರಾಧ ಮೋಹನ್‌ರವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ -ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತೃಶ್ರೀಯವರಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


ರಾಮನವಮಿಯ 


ಆಚಾರ-ವಿಚಾರ ಸ 


ರಾಮನವಮಿ 


ರಾಮನವಮಿಗೆ ಬೇಕಾಗುವ ಸಾಮಗ್ರಿಗಳು 


ಸುಂದರವಾದ ರಾಮದೇವರ ಫೋಟೋ. 

* ಮಂಟಪದಲ್ಲಿ ರಾಮದೇವರನ್ನು ಪ್ರತಿಷ್ಠೆ ಮಾಡಿ ಪೂಜಿಸುವುದಾದರೆ, ಅದಕ್ಕೆ 
ಬೇಕಾದ ಸಕಲ ಸಿದ್ಧತೆ. 

೫% ಕಲಶದಲ್ಲಿ ರಾಮದೇವರನ್ನು ಆವಾಹನೆ ಮಾಡಿ ಪೂಜಿಸುವುದಾದರೆ, 
ವರಮಹಾಲಕ್ಷ್ಮೀ ಮೊದಲಾದ ಪುಸ್ತಕಗಳಲ್ಲಿ ನೀಡಿದ ಕ್ರಮದಂತೆ ಕಲಶ 
ಪ್ರತಿಷ್ಠಾಪನಾದಿಗಳಲ್ಲಿ ಉಪಯುಕ್ತವಾದ ಸಕಲ ಸಾಮಗ್ರಿಗಳು. 

೫%: ಮಾವಿನಸೊಪ್ಪು ತೋರಣ, ಬಾಳೇಕಂಬ, ಅರಿಶಿನ-ಕುಂಕುಮ, ಮಂತ್ರಾಕ್ಷತೆ, 
ರಂಗವಲ್ಲಿ. 

೫% ರಾಮಾಯಣ ಪುಸ್ತಕ. 

೫% ಈ ಪುಸ್ತಕದ ಕೊನೆಯಲ್ಲಿ ನೀಡಿದ ಅಡುಗೆ ಉಪಯುಕ್ತವಾದ ಎಲ್ಲ 
ಪದಾರ್ಥಗಳು. 

% ಪಂಚಾಮೃತಾಭಿಷೇಕಕ್ಕೆ ಅವಶ್ಯಕವಾದ ಸಕಲ ಪದಾರ್ಥಗಳು. 

೫ ವಿಳೇದೆಳೆ, ಅಡಿಕೆ, ತೆಂಗಿನಕಾಯಿ ಮೊದಲಾದವು. 

೫ ಅನಿಷಿದವಾದ ಹೂವುಗಳು, ತುಳಸಿ, ಮಂಗಳಾರತಿಗೆ ಬತ್ತಿಗಳು ಹಾಗೂ 
ಪೂಜಾ ಸಾಮಗ್ರಿಗಳು. 

೫ ವಾಯನದಾನಕ್ಕೆ ಬೇಕಾಗುವ ಸಕಲ ಸಾಮಗ್ರಿಗಳು ಹಾಗೂ ದಕ್ಷಿಣೆ. 

೫ ದೀಪದ ಕಂಬಗಳು, ಬಾಳೇಹಣ್ಣು, ಕರ್ಪೂರ, ದ್ರಾಕ್ಷಿ ಮೊದಲಾದ ನೈವೇದ್ಯ 
ಪದಾರ್ಥಗಳು. 

% ರಾಮನಾಮಲೇಖನಕ್ಕಾಗಿ ರಾಮನಾಮಲೇಖನಯಜ್ಞದ ಪುಸ್ತಕ, ಪೆನ್ನು. 

೫. ರಾಮದೇವರಿಗಾಗಿ ಒಂದು ತೊಟ್ಟಿಲು. 

೫. ಅರ್ಥಕ್ಯಕ್ಕಾಗಿ ಶುದ್ಧವಾದ ಹಾಲು. 

ಇವ ಬು ಬು ಜಟ 


ರಾಮನವಮಿ 


ರಾಮನವಮಿಯ ಸಿದ್ಧತೆಗಳು 


x ಅರುಣೋದಯಕಾಲದಲ್ಲಿ ಎದ್ದ ಕೂಡಲೇ ಹಾಸಿಗೆಯಲ್ಲಿ ಕುಳಿತು ಕಣ್ಮುಚ್ಚಿ ಕ 
ಹೃದಯದಲ್ಲಿ ಶ್ರೀರಾಮಚಂದ್ರನನ್ನು ಆಪಾದಮೌಳಿಪರ್ಯಂತ ಚಿಂತಿಸ- 
ಬೇಕು. 


೫ ಶ್ರೀರಾಮಚಂದ್ರನು ಸೀತಾಲಕ್ಷ್ಮಣಸಹಿತನಾಗಿ ಹನುಮಂತದೇವರಿಂದ 
ವಂದಿತನಾಗಿ ನಮ್ಮ ಹೃದಯಸಿಂಹಾಸನದಲ್ಲಿ ಕುಳಿತಿದ್ದಾನೆಂದು 
ಧ್ಯಾನಮಾಡಬೇಕು. ಶ್ರೀರಾಮಚಂದ್ರನ ಕಾಲುಗಳನ್ನು ಮುಟ್ಟಿ, ಸಾಷ್ಟಾಂಗ 
ನಮಿಸಿ, ಕಣ್ಣೀರಿಡುತ್ತಾ ಅವನ ಅನುಗ್ರಹವನ್ನು ಪ್ರಾರ್ಥಿಸಬೇಕು. ಶ್ರೀರಾಮನಿಗೆ 
ಜಯಕಾರವನ್ನು ಹೇಳಬೇಕು. ಮಂಗಳವನ್ನು ಹಾಡಬೇಕು. "ಅಜ್ಞಾನದ 
ಹೊದಿಕೆಯಲ್ಲಿಕುರುಡನಾದ ನನ್ನನ್ನು ಉದ್ದರಿಸು' ಎಂದು ಪ್ರಾರ್ಥಿಸಿ "ಇಂದಿನ 
ರಾಮನವಮಿಯ ಆಚರಣೆಯನ್ನು ಯಥಾಶಕ್ತಿ ನೀನೇ ನನ್ನಲ್ಲಿ ನಿಂತು 
ಮಾಡಿಸಿಕೋ' ಎಂದು ಪ್ರಾರ್ಥಿಸಿ ಎದ್ದೇಳಬೇಕು. 


೫ ಎದ್ದಕೂಡಲೇ ದೇವರ ಮನೆಯಲ್ಲಿರುವ ಭಗವಂತನ ದರ್ಶನವನ್ನು ಮಾಡಿ, 
ಸಜ್ಜನರನ್ನು ದರ್ಶನ ಮಾಡಿ, ಹಸು, ತುಳಸಿ ಮೊದಲಾದವುಗಳ ದರ್ಶನವನ್ನು 
ಮಾಡಿ ಕನ್ನಡಿಯಲ್ಲಿ ಮುಖವನ್ನು ನೋಡಿ ನಿತ್ಯ ಶೌಚಾಚಾರಗಳನ್ನು 
ಆಚರಿಸಬೇಕು. 


೫. ಪ್ರತಿಯೊಬ್ಬರೂ ಅತ್ಯಂತ ವೈಭವದಿಂದ ರಾಮನವಮಿಯನ್ನು ಆಚರಣೆ 
ಮಾಡಬೇಕು. ಅದಕ್ಕಾಗಿ ಹಿಂದಿನ ದಿವಸಗಳಲ್ಲಿಯೇ ಪೂಜೆಗೆ ಎಲ್ಲ 
ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. 


ರಾಮನವಮಿ 


೫% ಎಲ್ಲಾಬಗೆಯ ಪಾಪಗಳ ಪರಿಹಾರಕ್ಕೆ ರಾಮನಾಮಸರಣೆಯನ್ನು ಪುರಾಣಗಳಲ್ಲಿ 
ಬಹಳವಾಗಿ ಹೇಳುತ್ತಾರೆ. ಆದ್ದರಿಂದ ""ಶ್ರೀರಾಮಾಯ ನಮಃ'' ಎಂಬ 
ಮಂತ್ರವನ್ನು ಪ್ರತಿಯೊಬ್ಬರೂ ಸದಾಕಾಲ ಮನಸಿನಲ್ಲಿ ಹೇಳುತ್ತಲೇ ಇರಬೇಕು. 


% ಶ್ರೇಷ್ಠ ಗುರುಗಳಿಂದ ಬೀಜಾಕ್ಷರ ಸಹಿತವಾದ ರಾಮಮಂತ್ರವನ್ನು ಉಪದೇಶ 
ಪಡೆದುಕೊಂಡು ಅಕ್ಷರಲಕ್ಷ ಜಪ ಮಾಡಿ ರಾಮನವಮಿಯ ದಿವಸ 
ರಾಮಮಂತ್ರದ್‌ ಹೋಮ ಮಾಡುವುದರಿಂದ ರಾಮದೇವರ 
ಅನುಗ್ರಹವಾಗುತ್ತದೆ. ಮಾಡಿದ ಪಾಪಗಳು ಪರಿಹಾರವಾಗುತ್ತವೆ. 

% ರಾಮನವಮಿಯಂದು ಭಗವಂತನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲೇ 
ಬೇಕು. ಅದಕ್ಕಾಗಿ ಪಂಚಾಮೃತದ ಸಿದ್ಧತೆಗಳನ್ನು ಪೂಜೆಯ ಮೊದಲೇ 
ಮಾಡಿಟ್ಟುಕೊಳ್ಳಬೇಕು. 


% ಕೋಸಂಬರಿ, ಪಾನಕ, ಹೋಳಿಗೆ, ಮಾವಿನ ಕಾಯಿಯ ಚಿತ್ರಾನ್ನ, ಪಂಚಭಕ್ಷ 
ಪರಮಾನ್ನ ಇಷ್ಟುಅಡಿಗೆಗಳ ಜೊತೆ ಉಳಿದ ಅಡಿಗೆಗಳನ್ನು ಮಾಡಿ ಭಗವಂತನಿಗೆ 
ಸಮರ್ಪಣೆ ಮಾಡಬೇಕು. 

೫ ಬ್ರಾಹ್ಮಣರನ್ನು ಕರೆದು ಭೋಜನ ಮಾಡಿಸುವುದರಿಂದ ಅತ್ಯಧಿಕವಾದ ಫಲವು 
ಬರುತ್ತದೆಂದು ಸ್ವಾಂದಪುರಾಣವು ತಿಳಿಸುತ್ತದೆ. ಅನ್ನದಾನದಿಂದ ರಾಮದೇವರಿಗೆ 
ಬಹಳ ಸಂತೋಷವಾಗುತ್ತದೆ. 

* ಅನ ಸಂತರ್ಪಣೆಗೆ ಹಿಂದಿನ ದಿನವೇ ಬ್ರಾಹ್ಮಣ-ಮುತ್ತೆದೆಯರಿಗೆ ಆಹ್ಲಾನ 

ಯ ೪ ದ್ರ ವ 
ಕೊಡಬೇಕು. 


* ದೇವರ ಪೂಜೆಯ ಜೊತೆಯೇ ಈ ಪುಸ್ತಕದಲ್ಲಿ ನೀಡಿದ ರಾಮದೇವರ 
ಪೂಜಾಮಂತ್ರಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. 


* ತಳಿರು, ತೋರಣಗಳಿಂದ ಮನೆಯ ಬಾಗಿಲನ್ನು ದೇವರ ಮನೆಯನ್ನು 
ಸಿಂಗರಿಸಬೇಕು. 


-11- 


ರಾಮನವಮಿ 


ಜೇ 


ರಾಮುಭಜನೆ, ರಾಮಕಥಾಶ್ರವಣ, ರಾಮಾಯಣಪಾರಾಯಣ, 
ತಾತ್ಪರ್ಯನಿರ್ಣಯದಲ್ಲಿರಾಮಾಯಣ ಕಥೆಯ ಪಾರಾಯಣ, ರಾಮದೇವರ 
ಪೂಜಾ ದರ್ಶನ, ರಾಮದೇವಸ್ಥಾನಗಮನ ಇವುಗಳನ್ನು ಯಥಾಶಕ್ತಿ ಆಚರಣೆ 
ಮಾಡಬೇಕು. 

ರಾಮನವಮಿಯಂದು ಉಪವಾಸ ಮಾಡಬೇಕೆಂದು ಸ್ಕಂದಪುರಾಣವು 
ಹೇಳುತ್ತದೆ. ಆದರೆ ಉಪವಾಸ ಮಾಡಲೇಬೇಕೆಂಬ ನಿಯಮವು ಇರುವುದಿಲ್ಲ. 
ಭಗವಂತನ ದಶಾವತಾರಗಳ ದಿವಸಗಳಲ್ಲಿ ಕೃಷ್ಣಾಷ್ತಮಿಯಂದು ಮಾತ್ರ 
ಉಪವಾಸವು ಕಡ್ಡಾಯವೆಂದು ಶ್ರೀಮಧ್ವಾಚಾರ್ಯರು ನಿರ್ಣಯವನ್ನು 
ನೀಡಿದ್ದಾರೆ. 

ನಿತ್ಯಮಾಡುವ ದೇವರ ಪೂಜೆಯ ಜೊತೆ ಶ್ರೀರಾಮಚಂದ್ರದೇವರ ಪೂಜೆಯನ್ನು 


ಮಾಡಬೇಕು. ನಮ್ಮ ಸಂಸ್ಥೆಯಿಂದ ಪ್ರಕಟಣೆಗೊಂಡ ದೇವರಪೂಜೆಯ 
ಪುಸ್ತಕದಲ್ಲಿರುವ ಮಂತ್ರಗಳ ಜೊತೆ ಮುಂದಿನ ಮಂತ್ರಗಳನ್ನು ಸೇರಿಸಿಕೊಂಡು 
ಪೂಜಿಸಬೇಕು. 


ಆದ್ದರಿಂದ ಶಂಖಪೂಜೆ, ಕಲಶಪೂಜೆ, ಪೀಠಪೂಜೆ, ಆವಾಹನೆ 


ಮೊದಲಾದವುಗಳನ್ನು ದೇವರ ಪೂಜೆಯಲ್ಲಿ ಮಾಡುವಂತೆ ಮಾಡಬೇಕು. 


ಶೇ 


ರಾಮದೇವರ ಪ್ರತಿಮೆಯು ಮನೆಯಲ್ಲಿದ್ದರೆ ಅದರ ಮುಂದೆ ಕಲಶವನ್ನಿಟ್ಟು 
ಪೂಜಿಸಬೇಕು. ಶ್ರೀರಾಮದೇವರ ಪ್ರತಿಮೆಯು ಇಲ್ಲದಿದ್ದರೆ ಕೇವಲ ಕಲಶದಲ್ಲಿ 
ಶ್ರೀರಾಮಚಂದ್ರದೇವರನ್ನು ಆವಾಹನೆ ಮಾಡಿ ಪೂಜಿಸಬೇಕು. 
ಪ್ರತಿಯೊಂದು ವ್ರತಗಳಲ್ಲಿಯೂ ಕಲಶದಲ್ಲಿಯೇ ದೇವತೆಗಳನ್ನು ಆವಾಹನೆ 
ಮಾಡಿ ಪೂಜಿಸುವ ಕ್ರಮವಿದೆ. ಆದ್ದರಿಂದ ರಾಮನವಮಿಯಂದೂ ಕೂಡ 
ಕಲಶದಲ್ಲಿಯೇ ಭಗವಂತನನ್ನು ಆವಾಹನೆಮಾಡಿ ಪೂಜಿಸಬೇಕೆಂಬುದು 
ಪೂಜಾಗ್ರಂಥಗಳ ಅಭಿಪ್ರಾಯ. 

ಪ್ರಧಾನ ಕಲಶದ ಮೇಲೆ ರಾಮಯಂತ್ರವನ್ನು ಇಡಬೇಕು. ಮತ್ತು ಸೀತಾ- 
ರಾಮಪ್ರತಿಮೆಗಳನ್ನು ಇಡಬೇಕು. ಪ್ರಾಣಪ್ರತಿಷ್ಠೆ ಮೊದಲಾದವುಗಳನ್ನು ಆಚರಿಸಿ, 


ಷೋಡಶೋಪಚಾರಗಳಿಂದ ಪೂಜಿಸಬೇಕು. 
-12- 


ರಾಮನವಮಿ 


೫ ಮನೆಯಲ್ಲಿ ರಾಮದೇವರ ಮೂರ್ತಿ ಹಾಗೂ ಶಾಲಗ್ರಾಮಗಳಿದ್ದಾಗ 
ಪ್ರತ್ಯೇಕವಾಗಿ ಕಲಶಗಳನ್ನಿಟ್ಟು ಪೂಜಿಸುವ ಸಂಪ್ರದಾಯವು ಕೆಲವು ಕಡೆ 
ಕಾಣಿಸುವುದಿಲ್ಲ. ಆದರೆ ಪ್ರತ್ಯೇಕವಾಗಿ ಕಲಶವನ್ನಿಟ್ಟು ಪೂಜಿಸುವುದೇ 
ಶಾಸ್ತ್ರವಿಧಾನ. ಆದ್ದರಿಂದ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ 
ಪೂಜಾವಿಧಾನವನ್ನು ಅನುಸರಿಸಬೇಕು. 

೫೩ ರಾಮನವಮಿಯ ದಿವಸ ಮಧ್ಯಾಹ್ನ ಪೂಜೆಯೇ ವಿಶೇಷ. ಉಳಿದ 
ದಿವಸಗಳಂದು ಕಥಂಚಿತ್‌ ಪ್ರಾತಹಾಲದ ಪೂಜೆಯು ಸಾಧುವಾಗುತ್ತದೆ. ಆದರೆ 
ರಾಮನವಮಿಯ ದಿವಸ ಮಧ್ಯಾಹ್ನದಲ್ಲಿಯೇ ಪೂಜೆಯನ್ನು ಮಾಡಬೇಕು. 

೫: ಅಭಿಜಿನ್‌ ಮುಹೂರ್ತದಲ್ಲಿ ಶ್ರೀರಾಮದೇವರು ಅವತಾರವನ್ನು ಮಾಡಿರುತ್ತಾರೆ. 
ಆ ಸಂದರ್ಭದಲ್ಲಿ ಈ ಕೆಳಗಿನ ಶ್ಲೋಕವನ್ನು ಹೇಳಿ ಅರ್ಥವನ್ನು ನೀಡಲೇ 
ಬೇಕು. 
ಕೌಸಲ್ಯಾಗರ್ಭಸಂಭೂತ ಸದಾ ಸೌಮಿತ್ರಿವತ್ತಲ | 
ಜಾನಕೀಸಹಿತೋ ರಾಮ ಗೃಹಾಣಾರ್ಯಂ ನಮೋಪಸ್ತು ತೇ॥ 
ಕೌಸಲ್ಯಾನಂದನೋ ವೀರ ರಾವಣಾಸುರಮರ್ದನ | 
ಸೀತಾಪತೇ ನಮಸ್ತುಭ್ಯಂ ಗೃಹಾಣಾರ್ಫ್ಯಂ ನಮೋಸ್ತು ತೇ ॥ 
ಭ್ರಾತೃಭಿಃ ಸಹಿತಾಯ ಸೀತಾಪತಯೇ ಶ್ರೀರಾಮಚಂದ್ರಾಯ 
ಇದಮರ್ಫ್ಯಮಿದಮರ್ಫ್ಯಮಿದಮರ್ಫ್ಯಮ್‌ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಸೀತಾಪತೇ ಶ್ರೀರಾಮಚಂದ್ರಾಯನಮಃ 
ಇದಮರ್ಫ್ಯಮ್‌ ಇದಮರ್ಫ್ಯಮ್‌ ಇದಮರ್ಫ್ಯಮ್‌ ॥ 

೫೩ ರಾಮನವಮಿಯ ದಿವಸ ಮಧ್ಯಾಹ್ನಕಾಲದಲ್ಲಿ ಪೂಜಿಸುವುದು. ಈ 
ಮಂತ್ರದಿಂದ ಅರ್ಥವನ್ನು ನೀಡುವುದೇ ಪ್ರಧಾನ ಕರ್ತವ್ಯವಾಗಿದೆ. 

೫. ಅವಶ್ಯವಾಗಿ ರಾಮದೇವರನ್ನು ತೊಟ್ಟಿಲಿಗೆ ಹಾಕಿ ಜೋಗುಳವನ್ನು ಪಾಡಿ 
ಪೂಜಿಸಬೇಕು. 

ಇಲ್ಲಿಗೆ ರಾಮನವಮಿಯ ದಿವಸ ಅನುಸರಿಸಲೇ ಬೇಕಾದ 
ಕರ್ತವ್ಯಗಳು ಮುಗಿದವು. 


-13- 


ರಾಮನವಮಿ 


ರಾಮನವಮಿ ಉಪವಾಸ ಮಾಡಬೇಕೇ? 
ರಾಮನವಮಿಯ ದಿವಸ ಉಪವಾಸ ಮಾಡಬೇಕಾಗಿಲ್ಲ. ಧರ್ಮಶಾಸ್ತ್ರಗಳಲ್ಲಿ 


ಎಲ್ಲೆಡೆಯೂ ಉಪವಾಸದ ಮಹಿಮೆಯನ್ನು ಸಾರಲಾಗಿದೆ. ಆದರೆ 
ಸ್ಮೃತಿಮುಕ್ತಾವಲಿಕಾರರು ಉಪವಾಸ ಮಾಡಬೇಕಾಗಿಲ್ಲಎಂಬುದನ್ನು ತಮ್ಮಗ್ರಂಥದಲ್ಲಿ 
ಸಮರ್ಥನೆ ಮಾಡಿದ್ದಾರೆ. ಭರದ್ವಾಜಸಂಹಿತೆಯಲ್ಲಿ ಉಪವಾಸ ಮಾಡಬೇಕಾಗಿಲ್ಲ 
ಎಂಬುದಾಗಿ ಸಮರ್ಥನೆ ಮಾಡಿದ್ದಾರೆ - 


ಸರ್ವಾಸಾಂ ತು ಜಯಂತೀನಾಂ ಶ್ರೇಷ್ಠಾ ಕೃಷ್ಣಾಷ್ಟಮೀ ಮತಾ । 

ಯಸಾತ್ರ್‌ ಸನ್ನಿಹಿತಾತ್ಯಂತಂ ತತ್ರೈವೋಪ ಸೇನ್ನರಃ || 

ಸರ್ವಾಸ್ವಪಿ ಜಯಂತೀಷು ಪೂಜಾ ಕಾರ್ಯಾ ವಿಶೇಷತಃ । 

ಸಾನ್ನಿಧ್ಯ ಏವ ಕರ್ತವ್ಯೋ ಹ್ಯುಪವಾಸೋ ನ ದೂರಗೇ ॥ 

ಎಲ್ಲ ಜಯಂತಿಗಳಲ್ಲಿ ಕೃಷ್ಣಾಷ್ಟಮಿಯೇ ಶ್ರೇಷ್ಠವಾಗಿದೆ. ನಾವಿರುವ ಕಾಲಕ್ಕೆ 
ಕೃಷ್ಣಾವತಾರವೇ ಅತ್ಯಂತ ಸಮೀಪವಾಗಿರುವುದರಿಂದ ಶ್ರೀಕೃಷ್ಣನು ಹುಟ್ಟಿದ ದಿವಸವೇ 
ಉಪವಾಸವನ್ನು ಮಾಡಬೇಕು. ಆದರೆ ಪ್ರತಿಯೊಂದು ಜಯಂತಿಗಳಲ್ಲಿಯೂ 
ವಿಶೇಷವಾದ ಪೂಜೆಯನ್ನು ಆಚರಿಸಬೇಕು. ಆದರೆ ಸನ್ನಿಹಿತವಾದ ಅವತಾರದ ದಿವಸ 
ಮಾತ್ರ ಉಪವಾಸವನ್ನು ಮಾಡಬೇಕು. ದೂರದಲ್ಲಿರುವ ಅವತಾರದ ಜಯಂತಿಗಳಲ್ಲಿ 
ಉಪವಾಸವನ್ನು ಮಾಡಬಾರದು. 

ಹೀಗೆ ಹೇಳಿದ್ದರಿಂದ ಕೃಷ್ಣಾಷ್ಟಮಿಯ ದಿವಸ ಉಪವಾಸ ಮಾಡಲೇಬೇಕು. 
ಉಳಿದ ಭಗವಂತನ ಅವತಾರದ ದಿವಸಗಳಲ್ಲಿ ಉಪವಾಸವನ್ನು ಮಾಡಬೇಕಾಗಿಲ್ಲ. 


ಭಗವಂತನು ಮಧ್ಯಾಹ್ನಕಾಲದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರವನ್ನು 
ಮಾಡಿದ್ದಾನೆ. ಆದ್ದರಿಂದ ಬೆಳಿಗ್ಗೆ ಉಷಃಕಾಲದಲ್ಲಿ ಎದ್ದು, ಆಹ್ಲಿಕಾದಿಗಳನ್ನು ಮುಗಿಸಿ, 
ಮಧ್ಯಾಹ್ನಕಾಲದಲ್ಲಿಯೇ ವಿಶೇಷವಾಗಿ ಪೂಜೆಯನ್ನು ಆಚರಣೆ ಮಾಡಬೇಕು. ಹಾಗೂ 
"ಕೌಸಲ್ಯ ಗರ್ಭಸಂಭೂತ' ಎಂಬ ಶ್ಲೋಕದಿಂದ ಮಧ್ಯಾಹ್ನಕಾಲದ ಅಭಿಜಿನ್‌ 
ಮುಹೂರ್ತದಲ್ಲಿ ಅಘಣ್ಯವನ್ನು ನೀಡಬೇಕು. ಅನಂತರ ಅತಿಥಿ-ಅಭ್ಯಾಗತರಿಗೆ 


-14- 


ರಾಮನವಮಿ 


ಅನ್ನಸಂತರ್ಪಣೆಯನ್ನು ಮಾಡಿ, ಪಾನಕ, ಕೋಸಂಬರಿಗಳ ದಾನವನ್ನು ಭೋಜನವನ್ನು 
ಮಾಡಬೇಕು. ಇದುವೇ ಶಿಷ್ಟಾಚಾರ ಪರಂಪರಾ ಪ್ರಾಪ್ತವಾಗಿದೆ. 


(ಈ ಪುಸ್ತಕದಲ್ಲಿವ್ರತದ ಆಚರಣೆಯನ್ನು ಹೇಳುವಾಗ ಉಪವಾಸದ ಬಗ್ಗೆಯೂ 
ಹೇಳಲಾಗಿದೆ. ಇದು ಕೇವಲ ಪುರಾಣಗಳಲ್ಲಿ ಏನಿದೆ ಎಂಬುದರ ವಿಚಾರ.) 


ರಾಮನವಮಿಯ ಕಾಲನಿರ್ಣಯ 


%* ಮಾಧವನ ಕಾಲನಿರ್ಣಯವು ಹೇಳುವಂತೆ ಮಧ್ಯಾಹ್ನದ ಕಾಲದಲ್ಲಿ 
ನವಮಿಯು ಎರಡು ದಿನಗಳನ್ನು ವ್ಯಾಪಿಸಿದ್ದರೆ ಆ ಎರಡು ದಿನಗಳಲ್ಲಿ 
ಮೊದಲನೆಯ ದಿನ ಮಾತ್ರ ನವಮಿಯು ಇರುವುದಾದರೆ ಅಂದು 
ರಾಮನವಮಿಯ ವ್ರತವನ್ನು ಆಚರಣೆ ಮಾಡಬೇಕು. ಎರಡೂ ದಿನಗಳಲ್ಲಿ 
ಮಧ್ಯಾಹ್ನಕಾಲದಲ್ಲಿ ನವಮಿಯು ಇರುವುದಾದರೆ ಅಥವಾ ಒಂದು ದಿನವೂ 
ಕೂಡ ಮಧ್ಯಾಹ್ನ ಕಾಲಕ್ಕೆ ನವಮಿಯು ಇಲ್ಲದೇ ಇದ್ದರೆ ದಶಮಿಯಿಂದ ಕೂಡಿದ 
ನವಮಿಯಂದೇ ರಾಮನವಮಿಯನ್ನು ಆಚರಣೆ ಮಾಡಬೇಕು. ಅಷ್ಟಮಿಯ 
ಸಂಪರ್ಕವನ್ನು ಹೊಂದಿದ ನವಮಿಯಂದು ರಾಮನವಮಿಯ ಆಚರಣೆ 
ಮಾಡಬಾರದು. 
ನವಮೀ ಚಾಷ್ಟಮೀ ವಿದ್ಭಾತ್ಯಾಜ್ಯಾ ವಿಷ್ಣುಪರಾಯಣ್ಕೆಃ | 
ಉಪೋಷಣಂ ನವಮ್ಯಾಂ ಚ ದಶಮ್ಯಾಂ ಚೈವ ಪಾರಣಮ್‌ ॥ 

೫ ನವಮಿಯು ಪುನರ್ವಸು ನಕ್ತತ್ರದೊಂದಿಗೆ ಕೂಡಿದ್ದರೆ ಅಂದು ಮಾಡುವ 
ರಾಮನಮಮಿಗೆ ಅತ್ಯಂತ ಪಾವಿತ್ರ್ಯವಿದೆ. ಆದರೆ ಪುನರ್ವಸು ನಕ್ಷತ್ರದಿಂದ 
ಕೂಡಿರುವ ನವಮಿಗೆ ಅಷ್ಟಮಿಯ ಸಂಪರ್ಕವಿದ್ದರೆ ಅದನ್ನು 
ಪರಿತ್ಯಾಗಮಾಡಬೇಕು. 

೫% ಕೃಷ್ಣಾಚಾರ್ಯರೂ ಸಹ ತಮ್ಮ ಸ್ಮೃತಿಮುಕ್ತಾವಲೀ ಗ್ರಂಥದಲ್ಲಿ "ದಶಮೀ- 
ಯುಕ್ತಾ ರಾಮನವಮೀ ಕರ್ತವ್ಯಾ' ಎಂಬುದಾಗಿ ನಿರ್ಣಯ ನೀಡಿದ್ದಾರೆ. 


-15- 


ರಾಮನವಮಿ 


೫ ಹಿಂದಿನ ದಿವಸ ಅಷ್ಟಮೀಸಂಪರ್ಕವಿರುವ ನವಮಿಯಿದ್ದು ಆ ನವಮಿಯು 
ಮಧ್ಯಾಹ್ನ ಕಾಲದಲ್ಲಿದ್ದರೂ ಕೂಡ ಮರುದಿವಸ ಮಧ್ಯಾಹ್ನಕಾಲದಲ್ಲಿ 
ನವಮಿಯು ಇಲ್ಲದೇ ಪುನರ್ವಸು ನಕ್ತತ್ರವಿಲ್ಲದಿದ್ದರೂ ಮರುದಿವಸವೇ 
ರಾಮನವಮಿಯನ್ನು ಆಚರಣೆ ಮಾಡಬೇಕು. 


* ಯಾವುದೇ ಕಾರಣಕ್ಕೂ ಅಷ್ಟಮಿಯ ಸಂಪರ್ಕವಿರುವ ನವಮಿಯಂದು 
ರಾಮನವಮಿಯನ್ನು ಆಚರಣೆ ಮಾಡಬಾರದು. 


* ಅಧಿಕಚೈತ್ರಮಾಸದಲ್ಲಿ ರಾಮನವಮಿಯನ್ನು ಆಚರಣೆ ಮಾಡಬಾರದು. 
ನಿಜಚ್ಛತ್ರಮಾಸದಲ್ಲಿಯೇ ರಾಮನವಮಿಯನ್ನು ಆಚರಣೆ ಮಾಡಬೇಕು. 


ರಾಮನವಮಿವ್ರತದ ಮಹತ್ವ 


% ರಾಮನಮಮಿವ್ರತವನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡಬೇಕು ಎಂದು ಕೆಲವು 
ವಾಕ್ಯಗಳು ಹೇಳುತ್ತವೆ. ರಾಮಭಕ್ತರಷ್ಟೇ ಮಾಡಬೇಕೆಂದು ಕೆಲವು ವಾಕ್ಯಗಳೂ 
ಹೇಳುತ್ತವೆ. ಕಾಮ್ಯಫಲವನ್ನು ಅಪೇಕ್ಟಿಸುವವರು ರಾಮನವಮಿವ್ರತವನ್ನು 
ಮಾಡಬೇಕೆಂದು ಇನ್ನು ಕೆಲವು ವಾಕ್ಕಗಳು ಹೇಳುತ್ತವೆ. 


೫. ಅಗಸ್ತಸಂಹಿತೆಯಲ್ಲಿ ಉಪದೇಶಿಸಿದ ಅಗಸ್ತ್ಯರ ಮಾತುಗಳ ಸಾರಾಂಶ 
ಹೀಗಿದೆ - ಪ್ರತಿಯೊಬ್ಬರಿಗೂ ವಿಧಿಸಲ್ಪಟ್ಟ ಕರ್ಮಗಳು ಮೋಕ್ಷಸಾಧನ- 
ವಾಗಬೇಕೆಂದರೆ ರಾಮನವಮೀ ವ್ರತ(ದ ಆಚರಣೆಯು ಮುಖ್ಯ). 
ಅಶುಚಿಯಾದವನು ಪಾಪಿಯಾದವನು ಈ ಶ್ರೇಷ್ಠವ್ರತವನ್ನು ಆಚರಿಸುವುದರಿಂದ 
ಜಗತ್ತಿನಲ್ಲಿ ಮಾನ್ಯನಾಗುತ್ತಾನೆ. ಶ್ರೀರಾಮನು ಹೇಗೆ ಗೌರವಾನ್ವಿತನಾಗಿದ್ದನೋ 
ಅವನಂತೆ ತನ್ನ ಭಕ್ತನನ್ನೂ ಕೂಡ ಗೌರವಾನ್ವಿತನನ್ನಾಗಿ ಮಾಡುತ್ತಾನೆ. ರಾಮನಿಗೆ 
ವಿರುದ್ಧವಾಗಿ ನಡೆದ ನರಾಧಮನು ಕುಂಭೀಪಾಕವೆಂಬ ಘೋರನರಕದಲ್ಲಿ 
ಬೇಯುತ್ತಾನೆ. ಒಂದು ರಾಮನವಮಿಯನ್ನು ಶ್ರದ್ದೆಯಿಂದ ಆಚರಿಸಿದರೂ ಆ 
ಮನುಷ್ಯನ ಇಷ್ಟಾರ್ಥಗಳೆಲ್ಲವೂ ಕೈಗೂಡುತ್ತವೆ. ಪಾಪದಿಂದ ಮುಕ್ತನಾಗುತ್ತಾನೆ. 


16. 


ರಾಮನವಮಿ 


೫ ರಾಮನವಮಿಯ ವ್ರತವನ್ನು ಶ್ರದ್ದೆಯಿಂದ ಆಚರಣೆ ಮಾಡಬೇಕು. ರಾತ್ರಿಯ 
ಕಾಲದಲ್ಲಿನೆಲದ ಮೇಲೆ ಕುಳಿತು ರಾಮಭಜನೆಯನ್ನು ಮಾಡುತ್ತಾ ಜಾಗರಣೆ 
ಮಾಡಬೇಕು. ಸದಾ ಎಂಬ ಶಬ್ದಪ್ರಯೋಗವನ್ನು ಮಾಡುವ ಮೂಲಕ ಈ 
ವ್ರತವನ್ನು ನಿತ್ಯವೆಂದು ಸೂಚಿಸಿದ್ದಾರೆ. ಶಾಸ್ತ್ರವಚನಗಳಲ್ಲಿ ಪಾಪಪರಿಹಾರವೇ 
ಮುಖ್ಯಫಲವೆಂದು ಹೇಳಿರುವುದರಿಂದ ಈ ವ್ರತವು ಕಾಮ್ಯವೆಂದು ಕೆಲವರು 
ಹೇಳುತ್ತಾರೆ. ಆದರೆ ನಿರ್ಣಯಸಿಂಧು, ತಿಥಿತತ್ವ ಮೊದಲಾದ ಗ್ರಂಥಗಳಲ್ಲಿ 
ಸಂಯೋಗಪೃಥಕ್ವ್ವ ಎಂಬ ಮೀಮಾಂಸಾನ್ಯಾಯದಂತೆ ಈ ವ್ರತವು ನಿತ್ಯವೂ 
ಹೌದು ಕಾಮ್ಯವೂ ಹೌದು ಎಂದು ನಿರ್ಣಯಸಿದ್ದಾರೆ. ಯಾರು ಇಂದ್ರಿಯ 
ಸಾಮರ್ಥ್ಯವನ್ನು ಬಯಸುತ್ತಾನೋ ಅವನು ಮೊಸರಿನಿಂದ ಹೋಮವನ್ನು 
ಮಾಡಬೇಕು. ಸ್ವತಂತ್ರವಾದ ಎರಡು ಬೇರೆ ಬೇರೆ ವಾಕ್ಯಗಳಲ್ಲಿ ಮೊಸರನ್ನು 
ಪ್ರತ್ಯೇಕವಾಗಿ ವಿಧಾನ ಮಾಡಿರುವುದರಿಂದ ದಧಿಹೋಮವು ನಿತ್ಯವೂ ಆಗಿದೆ 
ಕಾಮ್ಯವೂ ಆಗಿದೆ ಎಂದು ತಿಳಿಯಬೇಕು. 


ಹೇಮಾದ್ರಿಯಲ್ಲಿ ನಿರ್ಣಯಸಿಂಧುವಿನಲ್ಲಿ ವ್ರತರಾಜದಲ್ಲಿ ಹೇಳಲಟ್ಟ ರಾಮ- 
ನವಮೀ ವ್ರತವಿಧಾನವನ್ನು ಸಂಗ್ರಹವಾಗಿ ಹೀಗೆ ಹೇಳಬಹುದು - ಚೈತ್ರಶುಕ್ಲ 
ಅಷ್ಟಮಿಯ ದಿವಸ ರಾಮಭಕ್ತನು ಸ್ನಾನಸಂಧ್ಯಾವಂದನಾದಿಗಳನ್ನು ಆಚರಣೆ 
ಮಾಡಬೇಕು. ಅನಂತರ ಶ್ರೋತ್ರಿಯನೂ ರಾಮಭಕ್ತನೂ, ರಾಮಪೂಜಕನೂ, 
ರಾಮಮಂತ್ರಜ್ಞನೂ, ವೇದಜ್ಞನೂ ಆದ ಬ್ರಾಹ್ಮಣನನ್ನು ಆಮಂತ್ರಣ ಮಾಡಬೇಕು. 
ಅವನನ್ನು ಸ್ವಾಗತ ಮಾಡಿ ಪೂಜಿಸಿ, ಅವನಿಗೆ ರಾಮನ ಪ್ರತಿಮೆಯನ್ನು ದಾನ 
ಮಾಡುತ್ತೇನೆಂದು ಸಂಕಲ್ಪ ಮಾಡಬೇಕು. ಅನಂತರ ಆ ರಾಮಭಕ್ತನಿಗೆ ಅಭ್ಯಂಜನವನ್ನು 
ಮಾಡಿಸಿ, ಸ್ನಾನ ಮಾಡಿಸಬೇಕು. ಶ್ವೇತ ವಸ್ತ್ರಗಳನ್ನು ಶ್ವೇತಪುಷ್ಪಗಳನ್ನು ನೀಡಿ ಸಾತ್ವಿಕ 
ಆಹಾರವನ್ನು ಭೋಜನ ಮಾಡಿಸಬೇಕು. ಅನಂತರ ಉಳಿದ ಆಹಾರವನ್ನು ತಾನು 
ಭುಂಜಿಸಬೇಕು. ನಿರಂತರ ರಾಮಧ್ಯಾನವನ್ನು ಮಾಡುತ್ತಲೇ ಇರಬೇಕು. ಅವನ ಬಳಿ 
ರಾಮದೇವರ ಕಥೆಯನ್ನು ಕೇಳಬೇಕು. ರಾಮದೇವರ ಮಹತ್ವವನ್ನೂ ಕೂಡ ಕೇಳಿ 
ತಿಳಿದುಕೊಳ್ಳಬೇಕು. ಸಾಯಂಕಾಲದಲ್ಲಿ ಸಂಧ್ಯಾವಂದನೆ ಮೊದಲಾದವುಗಳನ್ನು 


-17- 


ರಾಮನವಮಿ 


ಮಾಡಿ ಪುನಃ ರಾಮದೇವರ ಪೂಜೆ ಮಾಡಿ ಸಂಗೀತ ಭಜನೆ ಮೊದಲಾದವುಗಳಲ್ಲಿ 
ಭಾಗವಹಿಸಬೇಕು. ರಾತ್ರಿಯ ಕಾಲದಲ್ಲಿ ರಾಮಭಜನೆಯನ್ನು ಮಾಡುತ್ತಾ 
ನಿರಾಹಾರಿಯಾಗಿರಬೇಕು. ಹಗಲು ರಾತ್ರಿಗಳಲ್ಲಿ ರಾಮದೇವರ ಪಾದಕಮಲಗಳಲ್ಲಿ 
ಮನಸ್ಸನ್ನು ಇಟ್ಟಿರಬೇಕು. | | 


ಮರುದಿವಸ ಬೆಳಿಗ್ಗೆ ಉಷಾಲದಲ್ಲಿ ಸ್ನಾನಾದಿ ನಿತ್ಯಕರ್ಮಗಳನ್ನು ಆಚರಣೆ 
ಮಾಡಬೇಕು. ಸೂರ್ಯೋದಯದಲ್ಲಿ ಗಾಯತ್ರೀಜಪ, ಸಂಧ್ಯಾವಂದನೆ 
ಮೊದಲಾದವುಗಳನ್ನು ಮಾಡಬೇಕು. ಮನೆಯ ಉತ್ತರದಿಕ್ಕಿನಲ್ಲಿ ಒಂದು 
ಮಂಟಪವನ್ನು ಮೊದಲೇ ಮಾಡಿರಬೇಕು. ಆ ಮಂಟಪವು ಪೂರ್ವಾದಿ ನಾಲ್ಕು 
ದ್ವಾರಗಳನ್ನು ಹೊಂದಿರಬೇಕು. ತೋರಣಗಳಿಂದ ಧ್ವಜಗಳಿಂದ ಪುಷಗಳಿಂದ 
ಅಲಂಕೃತವಾಗಿರಬೆಕು. ಪೂರ್ವದ ಬಾಗಿಲನ್ನು ಶಂಖಚಕ್ರ ಹಾಗೂ ಹನುಮಂತನಿಂದ, 
ದಕ್ಷಿಣದ ಬಾಗಿಲನ್ನು ಗರುಡ ಬಿಲ್ಲು ಬಾಣಗಳಿಂದ ಅಲಂಕರಿಸಿರಬೇಕು. ಪಶ್ಚಿಮದ 
ಬಾಗಿಲನ್ನು ಗದೆ, ಕತ್ತಿ, ತೋಳುಬಂದಿಗಳಿಂದ, ಉತ್ತರದ ಬಾಗಿಲನ್ನು ಪದ್ಮ ಸ್ವಸ್ತಿಕ 
ಚಿಹ್ನೆಗಳಿಂದ, ನೀಲಮಣಿಗಳಿಂದಲೂ ಅಲಂಕರಿಸಿರಬೇಕು. ಮಂಟಪದಲ್ಲಿ ನಾಲ್ಕು 
ಮೊಳದ ಎತ್ತರದ ಪೀಠವನ್ನು ಮಾಡಿ ಅಲ್ಲಿ ಸ್ತೋತ್ರ ಸಂಗೀತ ನಾಟ್ಯಗಳ ವ್ಯವಸ್ಥೆ 
ಮಾಡಬೇಕು. ಬ್ರಾಹ್ಮಣರಿಂದ ಆಶೀರ್ವಚನ ಪಡೆಯ ಬೇಕು. ಅನಂತರ ಹೀಗೆ 
ಸಂಕಲ್ಪ ಮಾಡಬೇಕು - 


“ಇಂದು ರಾಮನವಮಿಯ ದಿವಸ ನಾನು ಸಂಪೂರ್ಣ ಉಪವಾಸವನ್ನು 
ಮಾಡುತ್ತೇನೆ. ರಾಮಧ್ಯಾನದಲ್ಲಿಯೇ ನಿರತನಾಗುತ್ತೇನೆ. ರಾಮನ ಸುವರ್ಣ 
ಪ್ರತಿಮೆಯನ್ನು ಮಾಡಿಸಿ ಶ್ರೀರಾಮನ ಪ್ರೀತ್ಯರ್ಥವಾಗಿ ದಾನ ಮಾಡುತ್ತೇನೆ. 
ಶ್ರೀರಾಮನು ನನ್ನ ಅನಂತಪಾಪಗಳನ್ನು ಪರಿಹಾರ ಮಾಡಲಿ'' ಎಂದು. 


ಶ್ರೀರಾಮದೇವರ ಪ್ರತಿಮೆಯನ್ನು ಒಂದು ಪೀಠದ ಮೇಲೆ ಇಡಬೇಕು. ಪ್ರತಿಮೆ 
ಹೀಗಿರಬೇಕು - ಎರಡು ಕೈಗಳಿರಬೇಕು. ಎಡತೊಡೆಯ ಮೇಲೆ ಸೀತಾದೇವಿಯನ್ನು 


-18- 


ರಾಮನವಮಿ 


ಕುಳ್ಳಿರಿಸಿಕೊಂಡಿರಬೇಕು. ಎಡಗೈಯಿಂದ ಆ ಸೀತೆಯನ್ನು ಆಲಿಂಗನೆ ಮಾಡಿರಬೇಕು. 
ಬಲಗೈಯಲ್ಲಿ ಜ್ಞಾನಮುದ್ರೆಯನ್ನು ಧರಿಸಿರಬೇಕು. ಇಂಥ ಪ್ರತಿಮೆಗೆ 
ಪಂಚಾಮೃತಾಭಿಷೇಕವನ್ನು ಮೂಲಮಂತ್ರದಿಂದ ನ್ಯಾಸ ಮೊದಲಾದವುಗಳನ್ನು 
ಅನುಷ್ಠಾನ ಮಾಡಬೇಕು. ವೈಭವದಿಂದ ಪೂಜೆಯನ್ನು ಮಾಡಬೇಕು. ಉತ್ತವಗಳನ್ನು 
ಆಚರಿಸಬೇಕು. ರಾತ್ರಿಯ ಕಾಲದಲ್ಲಿ ಪುನಃ ಜಾಗರಣೆಯನ್ನು ಮಾಡುತ್ತಾ ರಾಮಭಕ್ತರ 
ಸಂಗದಲ್ಲಿರಬೇಕು. ರಾಮಕಥೆಯನ್ನು ಶ್ರವಣ ಮಾಡಬೇಕು. ರಾಮಸ್ತೋತ್ರಗಳನ್ನು 
ಹಾಡುತ್ತಾ ಇರಬೇಕು. ಮರುದಿವಸ ಪ್ರಾತಃಕಾಲದಲ್ಲಿ ಸಾಧಕನು 
ಸ್ನಾನಸಂಧ್ಯಾವಂದನಾದಿಗಳನ್ನು ಮಾಡಿ ರಾಮಪ್ರತಿಮೆಗೆ ಷೋಡಶೋಪಚಾರ 
ಪೂಜೆಗಳನ್ನು ಮಾಡಬೇಕು. ಮೂಲಮಂತ್ರದಿಂದ ವೇದಿಕೆಯ ಮಧ್ಯದಲ್ಲಿಕುಂಡವನ್ನು 
ಹಾಕಿ ಹೋಮವನ್ನು ಮಾಡಬೇಕು. ೧೦೮ ಆಹುತಿಗಳನ್ನು ನೀಡಬೇಕು. ತುಪ್ಪ 
ಮಿಶ್ರಿತವಾದ ಪಾಯಸದಿಂದ ಆಹುತಿಯನ್ನು ನೀಡಬೇಕು. ಅನಂತರ ಆಚಾರ್ಯ 
ಪುರುಷನಿಗೆ ಎರಡು ಕರ್ಣಕುಂಡಲಗಳನ್ನು ಬೆರಳಿಗೆ ಉಂಗುರಗಳನ್ನು ಪುಷ್ಪಗಳನ್ನು 
ವಸ್ತ್ರಗಳನ್ನು ಧರಿಸಿದ ಶ್ರೀರಾಮನ ಪ್ರತಿಮೆಯನ್ನು ದಾನ ಮಾಡಬೇಕು. ಅನಂತರ 
ಮಂತ್ರದಲ್ಲಿರುವಂತೆ ಹೀಗೆ ಅನುಸಂಧಾನ ಮಾಡಬೇಕು - 


“ಶ್ರೀರಾಮನೇ! ಇಂದು ವಸ್ತ್ರಾಭರಣಗಳಿಂದ ಅಲಂಕೃತವಾಗಿರುವ ನಿನ್ನ ಪ್ರತಿಮೆ- 
ಯನ್ನು ನಾನು ದಾನ ಮಾಡುತ್ತಿದ್ದೇನೆ. ನೀನು ನನಗೆ ಅನುಗ್ರಹ ಮಾಡು'. 


ಹೀಗೆ ಸಂಕಲ್ಪವನ್ನು ಮಾಡಿ ಆಚಾರ್ಯನಿಗೂ ಉಳಿದ ಬ್ರಾಹ್ಮಣರಿಗೂ ಚಿನ್ನ 
ಗೋವು ಪಂಚೆ ಧಾನ್ಯ ಮೊದಲಾದವುಗಳನ್ನು ಯಥಾಶಕ್ತಿ ದಾನ ಮಾಡಬೇಕು. 
ಬ್ರಾಹ್ಮಣರ ಜೊತೆ ಭೋಜನವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ 
ಬ್ರಹ್ಮಹತ್ಯಾದಿ ಮಹಾಪಾತಕಗಳು ಪರಿಹಾರವಾಗುತ್ತವೆ. ಈ ವ್ರತವನ್ನು ಮಾಡಿದವನು 
ತನ್ನ ಕೈಯ್ಯಲ್ಲಿಯೇ ಮುಕ್ತಿಯನ್ನು ಇಟ್ಟುಕೊಂಡಂತಾಗುವನು. ಮತ್ತು ಸೂರ್ಯ- 
ಗ್ರಹಣದ ಸಮಯದಲ್ಲಿಕುರುಕ್ಟೇತ್ರದಲ್ಲಿತುಲಾಪುರುಷವೆಂಬ ದಾನವನ್ನು ಮಾಡಿದ್ದರ 
ಫಲವು ಬರುತ್ತದೆ. 


-19- 


ರಾಮನವಮಿ 


ಹೇಮಾದ್ರಿಯಲ್ಲಿ ಮತ್ತೂ ಒಂದು ಹೆಚ್ಚಿನ ವಿಚಾರವಿದೆ - ರಾಮನ ಪ್ರತಿಮೆಯ 
ಜೊತೆ ಭರತ ಮತ್ತು ಶತ್ರುಫ್ನರ ಪ್ರತಿಮೆಗಳನ್ನೂ ಧನುರ್ಧಾರಿಯಾದ ಲಕ್ಷ್ಮಣನ 
ಪ್ರತಿಮೆಯನ್ನೂ ದಶರಥ ಕೌಸಲ್ವೆಯರ ಪ್ರತಿಮೆಯನ್ನು ಮಾಡಿಸಿ, ಪೂಜಿಸಿ ದಾನ 
ಮಾಡಬೇಕು ಎಂದು. 


ಹೀಗೆ ರಾಮನವಮೀ ವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಬೇಕು. 
ಸ್ಕಂದಪುರಾಣದಲ್ಲಿ ಹಾಗೂ ಉಳಿದ ವ್ರತಗ್ರಂಥಗಳಲ್ಲಿ ಏಕಕಂಠದಿಂದ ಈ 
ವಿಚಾರವನ್ನು ನಿರ್ಣಯಿಸಲಾಗಿದೆ. ಇಷ್ಟನ್ನು ಆಚರಣೆ ಮಾಡಲು ಸಾಧ್ಯವಾಗದಿದ್ದರೆ 
ಪ್ರತಿಮಾದಾನ ಒಂದನ್ನು ಬಿಟ್ಟು ಉಳಿದೆಲ್ಲ ಉತ್ಸವಗಳನ್ನು ಆಚರಣೆ ಮಾಡಬೇಕು. 
ಅದೂ ಸಾಧ್ಯವಾಗದಿದ್ದರೆ ಯಥಾಶಕ್ತಿ ಯಥಾಮತಿ ಯಥಾದ್ರವ್ಯ ಮನೆಯಲ್ಲಿರುವ 
ಬಂಧುಗಳೆಲ್ಲರೂ ಸೇರಿ ರಾಮನವಮಿ ಉತ್ಸವವನ್ನು ಆಚರಿಸಬೇಕು. ಏತನ್ಮೂಲಕ 
ಶ್ರೀರಾಮಚಂದ್ರದೇವರ ಕೃಪಾಕಟಾಕ್ಕಕ್ಕೆ ಪಾತ್ರರಾಗಿ ಜೀವನವನ್ನು ಸಾರ್ಥಕ 
ಮಾಡಿಕೊಳ್ಳಬೇಕು. 


ರಾಮದೇವರ ಅವತಾರಕಾಲ 


೫%. ಚೈತ್ರಮಾಸದ ಶುಕ್ಲಪಕ್ಚದ ನವಮಿಯ ದಿವಸ ಮಧ್ಯಾಹ್ನಕಾಲದಲ್ಲಿ ಅಷ್ಟಮಿಯ 
ಸಂಪರ್ಕವಿಲ್ಲದ ತಿಥಿಯಲ್ಲಿ ಪುನರ್ವಸು ನಕ್ಫತ್ರವಿದ್ದಾಗ ಶ್ರೀರಾಮಚಂದ್ರನು 
ಅವತಾರ ಮಾಡಿದನು. 

೫% ಶ್ರೀರಾಮನು ಅವತಾರ ಮಾಡಿದಾಗ ಚಂದ್ರ ಹಾಗೂ ಬೃಹಸತಿಗ್ರಹಗಳು 
ಯತಿಯಲ್ಲಿದ್ದರು. ಪಂಚಗ್ರಹಗಳು ಉಚ್ಚದಲ್ಲಿದ್ದರು. ಪೂರ್ವದಲ್ಲಿ 
ಉದಯವಾಗುತ್ತಿದ್ದ ಲಗ್ನವು ಕರ್ಕಾಟಕದಲ್ಲಿತ್ತು. ಸೂರ್ಯನು 
ಮೇಷರಾಶಿಯಲ್ಲಿ ಉಚ್ಚನಾಗಿದ್ದನು. ಇಂಥ ಸುಮುಹೂರ್ತದಲ್ಲಿ 
ಶ್ರೀರಾಮಚಂದ್ರನು ಕೌಸಲ್ವೆಯ ಗರ್ಭದಿಂದ ಅವತಾರ ಮಾಡಿದನು. 


-20- 


ರಾಮನವಮಿ 


೫% ೨೪ನೆಯ ತ್ರೇತಾಯುಗದಲ್ಲಿ ಶ್ರೀರಾಮನ ಅವತಾರವಾಯಿತೆಂದು ಹಲ- ವರು 
ಹೇಳುತ್ತಾರೆ. ೨೮ನೆಯ ತ್ರೇತಾಯುಗದಲ್ಲಿ ರಾಮದೇವರು ಅವತಾರವನ್ನು 
ಮಾಡಿದ್ದಾರೆ. (ಈ ವಿಷಯವನ್ನು ನನ್ನ ಸಂಪಾದನೆಯ ರಾಮಾಯಣ 
ಪುಸ್ತಕದಲ್ಲಿ ವಿವರಿಸಲಾಗಿದೆ). 

೫ ಕಲಶದಲ್ಲಿ ಪೂಜಿಸುವುದಾದರೆ ಹೀಗೆ ಮಾಡಬೇಕು - ಬೆಳ್ಳಿಯ ಎರಡು ದೊಡ್ಡ 
ಕಲಶಗಳನ್ನಿಡಬೇಕು. ಅವೆರಡರಲ್ಲಿ ಶ್ರೀರಾಮಚಂದ್ರದೇವರನ್ನು ಹಾಗೂ 
ಸೀತಾದೇವಿಯನ್ನು ಆವಾಹನೆ ಮಾಡಬೇಕು. ಸುತ್ತಲೂ ಲಕ್ಷ್ಮಣ, ಭರತ, 
ಶತ್ರುಘ್ನ, ಹಾಗೂ ಹನುಮಂತದೇವರಿಗೆ ಪ್ರತ್ಯೇಕವಾದ ಕಲಶಗಳನ್ನು ಇಡಬೇಕು. 
ಪ್ರತಿಯೊಂದು ಕಲಶಗಳನ್ನು ಗಂಧ, ಅಕ್ಷತಾ, ಪುಷ್ಪ, ತೆಂಗಿನ ಕಾಯಿ, ಬಂಗಾರ, 
ರತ್ನ, ಬೆಳ್ಳಿ ಇವುಗಳಿಂದ ಅಲಂಕರಿಸಿರಬೇಕು. ಮತ್ತು ಆ ಕಲಶಗಳಿಗೆ 
ಹಸಿದಾರವನ್ನು ಸುತ್ತಿರಬೇಕು. ಮತ್ತು ಅನಂತಪೂಜೆಯಲ್ಲಿ ಹೇಳಿದಂತೆ 
ಭೂಪ್ರಾರ್ಥನೆ ಕಲಶಪೂಜೆ ಮೊದಲಾದವುಗಳನ್ನು ವಿಧಿಪ್ರಕಾರವಾಗಿ 
ಮಾಡಬೇಕು. 


-21- 


ರಾಮದೇವರ ಪೂಜಾವಿಧಾನ 


-22- 


ರಾಮನವಮಿ 


॥ ಶ್ರೀಮದ್ಮ್ಭಮುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಶ್ರೀರಾಮದೇವರ ಪೂಜೆ 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ ॥ 

ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 

ಎಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಯಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ | 

ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿ: ॥ 

ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 

ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 

ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 

ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ॥ 

ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ। 

ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 

ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ। 

ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದ್ಧಶತಂ ನೋ ಜಯ ಜಯ ॥ 

ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 

ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 
-23- 


ರಾಮನವಮಿ 


ದುಷ್ಟಾನಾಂ ವಿಘ್ನಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಪೋ5 ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ | 
ಪೌಲಸ್ಟೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟಸಂಪ್ರಾಪ್ರ್ಯುಪಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇ5ಂಫ್ರಿಯುಗಂ ಸ್ಮರಾಮಿ ॥ 


ನಮಸ್ತುಭ್ಯಂ ಭಗವತೇ ರಾಘವಾಯ ಮಹಾತ್ಮನೇ | 
ರಾವಣಾದಿಜಗದ್ವೆ ರಿನಿಬರ್ಹಣಮಹೌಜಸೇ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ಎಷ್ಟವೇ ನಮಃ | ಮಧುಸೂದನಾಯ ನಮಃ | 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ | ಹೃಷೀ- 
ಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷ- 
ಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ | ಅನಿರು- 
ದ್ಲಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರ- 
ಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 
ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 


-24- 


ರಾಮನವಮಿ 


ಓಂ ಭೂಃ | ಓಂ ಭುವಃ | ಓಂ ಸ್ವ $1 ಓಂ ಮಹಃ । ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತಕ್ಕವಿತುರ್ವಕೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ | ಓಮಾಪೋಜ್ಯೊ ಆತಿ ರಸೋತಮೃತಂ 
ಬ್ರಹ್ಮ ಭೂಭುರ್ವಸ್ಪೃರೋಮ್‌ | 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿಶೀಯಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೇ ಅಷ್ಟಾ- 
ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ......... 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಟೇತ್ರೇ ಅಸ್ಮಿನ್‌ ವರ್ತಮಾನೇ 
ಉತ್ತರಾಯನೇ ವಸಂತಖಯತೌ ಚೈತ್ರಮಾಸೇ ಶುಕ್ಲಪಕ್ಷೇ ನವಮ್ಯಾಂ ಶುಭತಿಥೌ । 
ಸಮಸ್ತದುರಿತಕ್ಷಯದ್ವಾರಾ ಶ್ರೀಸೀತಾರಾಮಚಂದ್ರಪ್ರೀತ್ಯರ್ಥಂ ಮಮ ... 
ಗೋತ್ರೋದ್ಧವಸ್ಯ .... ನಕ್ಷತ್ರೇ ರಾಶೌ ಜಾತಸ್ಯ .... ನಾಮಧೇಯಸ್ಯ... 
ಸಪುತ್ರಪುತ್ರೀಕಸ್ಯ, ಸಪತ್ನೀಕಸ್ಯ, ಸಕುಟುಂಬಸ್ಯ ಕ್ಷೇಮಸ್ಕೈರ್ಯವಿಜಯಾಯು- 
ರಾರೋಗ್ಯ ಐಶ್ಚರ್ಯಾಭಿವೃಧ್ಯ ರ್ಥಂ ಸಮಸ್ತದುರಿತೋಪಶಾಂತ್ಯರ್ಥಂ ಸಮಸ್ತ- 
ಸನ್ಮಂಗಲಾವಪ್ತ ಪ್ಯರ್ಥಂ ಧರ್ಮಾದಿಚತುರ್ವಿಧಪುರುಷಾರ್ಥಸಿದ್ದ ದ್ಭ್ಯರ್ಥಂ, ಮನೋ- 
ವಾಕ್ಕಾಯಕರ್ಮಭಿಃ ಜ್ಞಾನಾನ ಜ್ಞಾನಕೃತದೋಷಪರಿಹಾರಾರ್ಥಂ, ಆಪ್ತೋರ್ಯಾ- 
ಮಾದಿ ಸರ್ವಕ್ರತುಫಲಸಿದ್ಧ $೯೦, ಸರ್ವವ್ರತಸಮಸ್ತತೀರ್ಥಸ್ನಾನ ಸಕಲಪುಣ್ಯ- 
ಕ್ಷೇತ್ರಸ ರದರ್ಶನಘಲಸಿದ್ಧ ರಂ, ಚತುರ್ವೇದ ಅಷ್ಟಾದಶಪುರಾಣೇತಿಹಾಸ 
ಪಠಣಶ್ರವಣಘಲಸಿದ್ಧ ತರಂ, ಪುತ್ರಪೌತ್ರಾದ್ಯವಿಚ್ಛಿನ್ನಸಂತತಿಪ್ರಾಪ್ಕರ್ಥಂ, ಆಧಿ- 
ಭೌತಿಕಾದಿತಾಪತ್ರಯನಿವೃತ್ರರ್ಥಂ ಗ್ರಹಾಣಾಮಾನುಕೂಲ್ಯತಾಸಿದ್ಧ ರಂ, ಅಸ್ಗದ್ದು 
-ರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಸೀತಾಲಕ್ಷ್ಮಣ- 
ಭರತಶತ್ರುಪುಸಮೇತಶ್ರೀರಾಮಚಂದ್ರಸ್ಯ ಪೂರ್ಣಾನುಗ್ರಹಸಿದ್ದ್ಯರ್ಥಂ ಭಗವತೋ 


-25- 


ರಾಮನವಮಿ 


ವೀರ್ಯೇಣ, ಭಗವತೋ ಬಲೇನ, ಭಗವತಃಕರ್ಮಣಾ ಭಗವತಃ ಪ್ರೇರಿತೋ5ಹಂ 
ಶ್ರೀರಾಮಚಂದ್ರಸ್ಯ ಪೂಜಾಂ ಕರಿಷ್ಯೇ । 


ದೀಪ ಹಚ್ಚಬೇಕು 
ದೀಪಃ ಪಾಪಹರೋ ನ್ವಣಾಂ ದೀಪ ಆಪನ್ನಿವಾರಕಃ | 
ದೀಪೋ ವಿಧತ್ತೇ ಸುಕ ತಂ ದೀಪಃ ಸಂಪತ್ಚದಾಯಕಃ Il 
ದೀಪಜ್ಯೋತಿ ಪರಬ್ರಹ್ಮದೀಪಜ್ಯೋತಿಃ ಜನಾರ್ದನಃ । 
ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸಸ್ತು ತೇ॥ 


ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ॥ 


ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಟಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿ;ಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ ॥ 
ಅಗ್ನಿನಾಗ್ನಿಃ ಸಮಿಧ್ಯತೇ ಕವಿರ್ಗಹಪತಿರ್ಯುವಾ 


ಹವ್ಯವಾಡ್‌ ಜುಹ್ವ್ಹಾಸ್ಯಃ ॥ 


ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ನಾನಲಾಂಛನಮ್‌ ॥ 
ಭೂತೋಚ್ಚಾಟನೆ ಮಾಡಬೇಕು 


ಅಪಸರ್ಪಂತು ಯೇ ಭೂತಾ: ಯೇ ಭೂತಾಃ ಭುವಿ ಸಂಸ್ಥಿತಾಃ I 
ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಜಯಾ ॥ 


ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೈ ಪತುರಾಕ್ಷಸಾಃ। 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 


-26- 


ರಾಮನವಮಿ 


(ದೇವರ ಪೂಜೆಯ ಜೊತೆಯಲ್ಲಿಯೇ ರಾಮದೇವರ ಪೂಜೆಯನ್ನು 
ಮಾಡಬೇಕಾದ್ದರಿಂದ ಶಂಖ ಪೂಜೆ, ಕಲಶಪೂಜೆಗಳನ್ನು ದೇವರ ಪೂಜೆಯಲ್ಲಿ 
ನೀಡಿದಂತೆ ಮಾಡಬೇಕು. ಹಾಗೂ ನಮ್ಮ ಸಂಸ್ಥೆಯಿಂದ ಮುದ್ರಿತವಾದ ದೇವರ 
ಪೂಜೆ ಪುಸ್ತಕವನ್ನು ಇಟ್ಟುಕೊಂಡು ಅದರ ಜೊತೆ ಈ ಕೆಳಗಿನ ಮಂತ್ರಗಳನ್ನು ಸೇರಿಸಿ 
ಪೂಜಿಸಬೇಕು. ಅನಂತವ್ರತದಲ್ಲಿರುವ ಕಲಶಸ್ಥಾಪನಾದಿ ಮಂತ್ರಗಳನ್ನು ಪಠಿಸಿ, 
ಕಲಶಸ್ಥಾಪನೆಯನ್ನು ಮಾಡಿ, ಅದರಲ್ಲಿ ಕೆಳಗಿನ ಮಂತ್ರದಿಂದ ಆವಾಹನೆ ಮಾಡಿ 
ಪೂಜಿಸಬೇಕು.) 

ಆವಾಹನಂ 

ಶ್ಯಾಮಂ ರವೀಂದ್ವಮಿತದೀಧಿತಿಕಾಂತಿಯುಕ್ತಂ 

ಜ್ಞಾನಂ ಶರಂ ಚ ದಧತಂ ಪ್ರಿಯಯಾ ಸಮೇತಮ್‌ । 

ಸ್ವಾತಸ್ತ್ರರೂಪಮಮಿತಂ ಹನುಮನುಖೇಷು 

ಸಂದರ್ಶಯಂತಮಜಿತಂ ಸ್ಮರತೋರುಗೀರ್ಭಿಃ ॥ 

ಆವಾಹಯಾಮಿ ವಿಶ್ವೇಶಂ ಜಾನಕೀವಲ್ಲಭಂ ಪ್ರಭುಮ್‌ | 

ಕೌಸಲ್ಯಾತನಯಂ ವಿಷ್ಣುಂ ಶ್ರೀರಾಮಂ ಪ್ರಕೃತೇಃ ಪರಮ್‌ ॥ 

ಶ್ರೀರಾಮಾಗಚ್ಛ ಭಗವನ್‌ ರಘುವೀರ ನೃಪೋತ್ತಮ । 

ಜಾನಕ್ಯಾ ಸಹ ರಾಜೇಂದ್ರ ಸುಸ್ಥಿರೋ ಭವ ಸರ್ವದಾ ॥ 

ರಾಮಚಂದ್ರ ಮಹೇಷ್ಟಾಸ ರಾವಣಾಂತಕ ರಾಘವ | 

ಯಾವತ್‌ ಪೂಜಾಂ ಸಮಾಪ್ಯೇಕಹಂ ತಾವತ್‌ ತ್ವಂ ಸನ್ನಿಧೋ ಭವ॥ 

ಓಂ ಭೂಃ ಸೀತಾಸಹಿತಶ್ರೀರಾಮಚಂದ್ರಮಾವಾಹಯಾಮಿ | 

ಓಂ ಭುವಃ ಸೀತಾಸಹಿತಶ್ರೀರಾಮಚಂದ್ರಮಾವಾಹಯಾಮಿ | 


ಓಂಸ್ವಃ ಸೀತಾಸಹಿತಶ್ರೀರಾಮಚಂದ್ರಮಾವಾಹಯಾಮಿ | 
ಓಂ ಭೂರ್ಭುವಸ್ವಃ ಸೀತಾಸಹಿತಶ್ರೀರಾಮಚಂದ್ರಮಾವಾಹಯಾಮಿ | 


-27- 


ರಾಮನವಮಿ 


ಲಕ್ಷ್ಮಣಮಾವಾಹಯಾಮಿ; ಭರತಮಾವಾಹಯಾಮಿ, ಶತ್ರುಘ್ಹಮಾವಾಹ- 

ಯಾಮಿ, ಹನೂಮಂತಮ್‌ ಆವಾಹಯಾಮಿ, (ಆಯಾಯ ಕಲಶಗಳನ್ನು ಮುಟ್ಟಿ 

ವ್ಯಾಹೃತಿಗಳಿಂದ ಪ್ರತ್ಯೇಕವಾಗಿ ಆವಾಹನೆ ಮಾಡಬೇಕು) 

ಕೋಮಲಾಕ್ಷಂ ವಿಶಾಲಾಕ್ಟಮ್‌ ಇಂದ್ರನೀಲಸಮಪ್ರಭಮ್‌ । 

ದಕ್ಷಿಣಾಂಗೇ ದಶರಥಂ ಪುತ್ರಾವೇಕ್ಷಣತತ್ತರಮ್‌ ॥ 

ಪೃಷ್ಠತೋ ಲಕ್ಷ್ಮಣಂ ದೇವಂ ಸಚ್ಛತ್ರಂ ಕನಕಪ್ರಭಮ್‌ । 

ಪಾರ್ಶ್ವೇ ಭರತಶತ್ರುಫ್ನೌ ತಾಲವೃಂತಕರಾವುಭೌ ॥ 

ಅಗ್ರೇನವ್ಯಗ್ರಂ ಹನೂಮಂತಂ ರಾಮಾನುಗ್ರಹಕಾಂಕ್ಷಿಣಮ್‌ । 

(ರಾಮಸ್ಯ ಜನನೀ ಚಾಸಿ ರಾಮಾತಕಮಿದಂ ಜಗತ್‌ । 

ಅತಸ್ತ್ವಾಂ ಪೂಜಯಿಷ್ಯಾಮಿ ಲೋಕಮಾತಃ ನಮೋಪಸ್ತು ತೇ ॥) 

ಇತಿ ಸನ್ನಿಧಾಪನಮ್‌ । 

ರಘುನಾಯಕ ರಾಜರ್ಷೇ ನಮೋ ರಾಜೀವಲೋಚನ। 

ರಘುನಂದನ ಮೇ ದೇವ ಶ್ರೀರಾಮಾಭಿಮುಖೋ ಭವ॥ 

ಇತಿ ಸಮ್ಮುಖೀಕರಣಮ್‌ । 

ಆವಾಹಿತೋ ಭವ। ಸ್ಥಾಪಿತೋ ಭವ। ಸನ್ನಿರುದ್ಧೋ ಭವ । ಅವಕುಂಠಿತೋ 
ಭವ । ಸುಪ್ರಸನ್ನೋ ಭವ । ವರದೋಭವ । ಪ್ರಸೀದ । ಪ್ರಸೀದ । (ಆವಾಹನಾದಿ 
ಷಣುದ್ರೆಗಳನ್ನು ತೋರಿಸಬೇಕು.) ಓಂ ರಾಂ ರಾಘವಾಯ ನಮಃ (ಅಷ್ಟವಾರಂ) 
ಓಂ ಓಂ ನಮೋ ನಾರಾಯಣಾಯ ಓಂ (ಅಷ್ಟವಾರಂ) 

ಆಸನ 
ಮಂತ್ರಾಕ್ಷತೆ ಹಾಕಿರಿ 


ರಾಜಾಧಿರಾಜ ರಾಜೇಂದ್ರ ರಾಮಚಂದ್ರ ಮಹೀಪತೇ | 
ರತ್ನಸಿಂಹಾಸನಂ ತುಭ್ಯಂ ದಾಸ್ಯಾಮಿ ಸ್ವೀಕುರು ಪ್ರಭೋ ॥ 


-28- 


ರಾಮನವಮಿ 


ಪಾದ್ಯ 
ಉದ್ದರಣೆಯಿಂದ ನೀರು ಬಿಡಿರಿ 
ತ್ರೈಲೋಕ್ಕಪಾವನ ಅನಂತ ನಮಸ್ತೇ ರಘುನಾಯಕ | 
ಪಾದ್ಯಂ ಗೃಹಾಣ ರಾಜರ್ಷೇ ನಮೋ ರಾಜೀವಲೋಚನ ॥ 
ಅರ್ಫ್ಯ 
ಬೊಗಸೆಯಿಂದ ನೀರು ಬಿಡಿರಿ 
ಪರಿಪೂರ್ಣಾನಂದ ನಮೋ ರಾಮಾಯ ವೇಧಸೇ। 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಕೃಷ್ಣ ವಿಷ್ಣೋ ಜನಾರ್ದನ ॥ 
ಆಚಮನ 
ಕಾಲು ತೊಳೆಯಿರಿ 
ನಮಃ ಸತ್ಯಾಯ ಶುದ್ಧಾಯ ನಿತ್ಯಾಯ ಜ್ಞಾನರೂಪಿಣೇ । 
ಗೃಹಾಣಾಚಮನಂ ನಾಥ ಸರ್ವಲೋಕೈಕನಾಯಕ ॥ 
ಮಧುಪರ್ಕ 
ಕುಡಿಯಲು ಮಧುಪರ್ಕ ನೀಡಿರಿ 
ನಮಃ ಶ್ರೀವಾಸುದೇವಾಯ ತತ್ತ್ವಜ್ಞಾನಸ್ವರೂಪಿಣೇ। 
ಮಧುಪರ್ಕಂ ಗೃಹಾಣೇದಂ ಜಾನಕೀಪತಯೇ ನಮಃ ॥ 
ಪಂಚಾಮೃತಸ್ನಾನಂ 
ಪಂಚಾಮೃತಾಭಿಷೇಕ ಮಾಡಿರಿ 


ಪಂಚಾಮೃತಂ ಮಯಾನೀತಂ ಪಯೋ ದಧಿ ಘೃತಂ ಮಧು?! 
ಶರ್ಕರಾ ಚೇತಿ ತದ್ಭಕ್ಕಾ ದತ್ತಂ ತೇ ಪ್ರತಿಗೃಹ್ಯತಾಮ್‌ ॥ 


-29- 


ರಾಮನವಮಿ 


ಸ್ನಾನ 


ಅಭಿಷೇಕ ಮಾಡಿರಿ 
ಬ್ರಹ್ಮಾಂಡೋದರಮಧ್ಯಸ್ಥೈಸ್ತಿ ರ್ಥೈಶ್ಚ ರಘುನಂದನ | 
ಸ್ನಾಪಯಿಷ್ಯಾಮ್ಯಹಂ ಭಕ್ತ್ಯಾ ತ್ವಂ ಪ್ರಸೀದ ಜನಾರ್ದನ ॥ 
ವಸ 
ಈ 
ಗೆಜೆವಸ್ಮ ಏರಿಸಿರಿ 
ಜ ಆ 
ತಪ್ತಕಾಂಚನಸಂಕಾಶಂ ಪೀತಾಂಬರಮಿದಂ ಹರೇ | 
ತ್ವಂ ಗೃಹಾಣ ಜಗನ್ನಾಥ ರಾಮಚಂದ್ರ ನಮೋಸಸ್ತು ತೇ॥ 
ಯಜೊ ಸೀಪವೀತ 
ಯಜ್ಞೋಪವೀತ ಸಮರ್ಪಿಸಿರಿ 
ಶ್ರೀರಾಮಾಚ್ಯುತ ಯಜ್ಲೇಶ ಶ್ರೀಧರಾನಂತ ರಾಘವ । 
ಬ್ರಹಸೂತ್ರಂ ಸೋತ್ತರೀಯಂ ಗೃಹಾಣ ರಘುನಂದನ ॥ 
ಗಂಧ 
ಗಂಧ ಹಚ್ಚಿರಿ 
ಕುಂಕುಮಾಗರುಕಸ್ತೂರೀಕರ್ಪೂರೋನಿಶ್ರಚಂದನಮ್‌ । 
ತುಭ್ಯಂ ದಾಸ್ಯಾಮಿ ರಾಜೇಂದ್ರ ಶ್ರೀರಾಮ ಸ್ವೀಕುರು ಪ್ರಭೋ ॥ 
ಅಕತಾ 
ಆ) 
ಮಂತ್ರಾಕ್ಟ ತೆ ಏರಿಸಿರಿ 
ಅಕ್ಷತಾಂಶ್ವ ಸುರಶ್ರೇಷ್ಠ ಕುಂಕುಮಾಕ್ತಾ ಸುಶೋಭಿತಾಃ । 
ಮಯಾ ನಿವೇದಿತಾ ಭಕ್ತ್ಯಾ ಗೃಹಾಣ ಪರಮೇಶ್ವರ (| 


-30- 


ರಾಮನವಮಿ 


ಪುಷ್ಪ 


ಹೂವು ಏರಿಸಿರಿ 


ತುಲಸೀಕುಂದಮಂದಾರಜಾತೀಪುನ್ನಾಗಚಂಪಕ್ಕೆಃ 
ಕದಂಬಕರವೀರೈಶ್ಚ ಕುಸುಮೈಃ ಶತಪತ್ರಕೈಃ ॥ 


ನೀಲಾಂಬುಜೈರ್ಬಿಲ್ವಪತ್ರೈಃ ಪುಷ್ಪಮಾಲ್ಕೈಶ್ಚರಾಘವ। 


ಪೂಜಯಿಷ್ಯಾಮ್ಯಹಂ ಭಕ್ತ್ಯಾ ಗೃಹಾಣ ತ್ವಂ ಜನಾರ್ದನ ॥ 


ರಾಮಚಂದ್ರಾಯ ನಮಃ 
ರಾಜೀವಲೋಚನಾಯ ನಮಃ 
ರಾವಣಾಂತಕಾಯನಮಃ 
ವಾಚಸ್ಪತಯೇ ನಮಃ 
ವಿಶ್ವರೂಪಾಯ ನಮಃ 
ತ್ರಿವಿಕ್ರಮಾಯ ನಮಃ 
ವಿಶ್ವಾಮಿತ್ರಪ್ರಿಯಾಯ ನಮಃ 
ಧೃತವಿಶ್ವಾಯ ನಮಃ 
ಪರಮಾತ್ಮನೇ ನಮಃ 
ಸಂವತ್ಸರಾಯ ನಮಃ 
ಶ್ರೀಕಂಠಾಯ ನಮಃ 
ಸರ್ವಾಸ್ತಧಾರಿಣೇ ನಮಃ 
ರಘೂದ್ವಹಾಯ ನಮಃ 
ಪದ್ಮನಾಭಾಯ ನಮಃ 
ದಾಮೋದರಾಯ ನಮಃ 
ಸೀತಾಪತಯೇ ನಮಃ 


ಅಂಗಪೂಜೆ 


ತುಳಸಿ ಏರಿಸಿರಿ 


-31- 


ಪಾದೌ ಪೂಜಯಾಮಿ 
ಗುಲೌ ಪೂಜಯಾಮಿ 
ಜಾನುನೀ ಪೂಜಯಾಮಿ 
ಊರೂ ಪೂಜಯಾಮಿ 
ಜಂಘೇ ಪೂಜಯಾಮಿ 
ಕಟಿಂ ಪೂಜಯಾಮಿ 
ನಾಭಿಂ ಪೂಜಯಾಮಿ 
ಉದರಂ ಪೂಜಯಾಮಿ 
ಹೃದಯಂ ಪೂಜಯಾಮಿ 
ಉರಃ ಪೂಜಯಾಮಿ 
ಕಂಠಂ ಪೂಜಯಾಮಿ 
ಬಾಹೂ ಪೂಜಯಾಮಿ 
ಮುಖಂ ಪೂಜಯಾಮಿ 
ಜಿಹ್ವಾಂ ಪೂಜಯಾಮಿ 
ದಂತಾನ್‌ ಪೂಜಯಾಮಿ 
ಲಲಾಟಂ ಪೂಜಯಾಮಿ 


ರಾಮನವಮಿ 


ಸಹಸ್ರಶಿರಸೇ ನಮಃ ಶಿರಃ ಪೂಜಯಾಮಿ 
ರಾಮಾಯ ನಮಃ ಶಂಖಂ ಪೂಜಯಾಮಿ 
ಸೀತಾಪತಯೇ ನಮಃ ಚಕ್ರಂ ಪೂಜಯಾಮಿ 
ಸರ್ವಾತ್ಮನೇ ನಮಃ ಸರ್ವಾಂಗಂ ಪೂಜಯಾಮಿ 
ಅಷ್ಟೋತ್ತರಶತನಾಮಾವಳಿ 


ಪುಷ್ಪ ಅಥವಾ ತುಳಸಿಯಿಂದ ಅರ್ಚಿಸಿರಿ 
ಶ್ರೀರಾಮಾಯ ನಮಃ 
ಶ್ರೀರಾಮಭದ್ರಾಯ ನಮಃ 
ಶ್ರೀರಾಮಚಂದ್ರಾಯ ನಮಃ 
ಶ್ರೀಶಾಶ್ವತಾಯ ನಮಃ 
ಶ್ರೀರಾಜೀವಲೋಚನಾಯ ನಮಃ 
ಶ್ರೀಶ್ರೀಮತೇ ನಮಃ 
ಶ್ರೀರಾಜೇಂದ್ರಾಯ ನಮಃ 
ಶ್ರೀರಘುಪುಂಗವಾಯ ನಮಃ 
ಶ್ರೀಜಾನಕೀವತ್ಸಲಾಯ ನಮಃ 
ಶ್ರೀಜೈತ್ರಾಯ ನಮಃ 
ಶ್ರೀಜಿತಾಮಿತ್ರಾಯ ನಮಃ 
ಶ್ರೀಜನಾರ್ದನಾಯ ನಮಃ 
ಶ್ರೀವಿಶ್ವಾಮಿತ್ರಪ್ರಿಯಾಯ ನಮಃ 
ಶ್ರೀದಾಂತಾಯ ನಮಃ 
ಶ್ರೀಶರಣಾಗತತ್ರಾಣತತ್ವರಾಯ ನಮಃ 
ಶ್ರೀವಾಲಿಪ್ರಮಥನಾಯ ನಮಃ 
ಶ್ರೀವಾಗಿನೇ ನಮಃ 
ಶ್ರೀಸತ್ಯವಾಚೇ ನಮಃ 


-32- 


ರಾಮನವಮಿ 


ಶ್ರೀಸತ್ಯವಿಕ್ರಮಾಯ ನಮಃ 
ಶ್ರೀಸತ್ಯವ್ರತಾಯ ನಮಃ 
ಶ್ರೀವತಧರಾಯ ನಮಃ 
ಶ್ರೀಸದಾಹನುಮದಾಶ್ರಯಾಯ ನಮಃ 
ಶ್ರೀಕೌಸಲ್ಯೇಯಾಯ ನಮಃ 
ಶ್ರೀಖರಧ್ವಂಸಿನೇ ನಮಃ 
ಶ್ರೀವಿರಾಧವಧಪಂಡಿತಾಯ ನಮಃ 
ಶ್ರೀವಿಭೀಷಣವರಪ್ರದಾತ್ರೇ ನಮಃ 
ಶ್ರೀಹರಕೋದಂಡಖಂಡನಾಯ ನಮಃ 
ಶ್ರೀಸಪ್ತತಾಳಭೇತ್ರೇ ನಮಃ 
ಶ್ರೀದಶಗ್ರೀವಶಿರೋಹರಾಯ ನಮಃ 
ಶ್ರೀಜಾಮದಗ್ನ್ನ್ಯ ಮಹಾದರ್ಪದಮನಾಯ ನಮಃ 
ಶ್ರೀತಾಟಕಾಂತಕಾಯ ನಮಃ 
ಶ್ರೀವೇದಾಂತಸಾರಾಯ ನಮಃ 
ಶ್ರೀವೇದಾತ್ಮನೇ ನಮಃ 
ಶ್ರೀಭವರೋಗಭೇಷಜಾಯ ನಮಃ 
ಶ್ರೀದೂಷಣತ್ರಿಶಿರೋ ಹಂತ್ರೇ ನಮಃ 
ಶ್ರೀತ್ರಿಮೂರ್ತಯೇ ನಮಃ 
ಶ್ರೀತ್ರಿಗುಣಾತ್ಮಕಾಯ ನಮಃ 
ಶ್ರೀತ್ರಿವಿಕ್ರಮಾಯ ನಮಃ 
ಶ್ರೀತ್ರಿಲೋಕಾತ್ಮನೇ ನಮಃ 
ಶ್ರೀಪುಣ್ಯಚಾರಿತ್ರಕೀರ್ತನಾಯ ನಮಃ 
ಶ್ರೀತ್ರಿಲೋಕರಕ್ಷಕಾಯ ನಮಃ 
ಶ್ರೀಧನ್ವಿನೇ ನಮಃ 


ಶ್ರೀದಂಡಕಾರಣ್ಯಪುಣ್ಯಕೃತೇ ನಮಃ 
-33- 


ರಾಮನವಮಿ 


ಶ್ರೀಅಹಲ್ಯಾಶಾಪದಮನಾಯ ನಮಃ 
ಶ್ರೀಪಿತ್ವಭಕ್ತಾಯ ನಮಃ 
ಶ್ರೀವರಪ್ರದಾಯ ನಮಃ 
ಶ್ರೀಜಿತೇಂದ್ರಿಯಾಯ ನಮಃ 
ಶ್ರೀಜಿತಕ್ರೋಧಾಯ ನಮಃ 
ಶ್ರೀಜಿತಾಮಿತ್ರಾಯ ನಮಃ 
ಶ್ರೀಜಗದ್ಗುರವೇ ನಮಃ 
ಶ್ರೀಯಕ್ಷವಾನರಸಂಘಾತಿನೇ ನಮಃ 


ಶ್ರೀಚಿತ್ರಕೂಟಸಮಾಶ್ರಯಾಯ ನಮಃ 


ಶ್ರೀಜಯಂತತ್ರಾಣವರದಾಯ ನಮಃ 
ಶ್ರೀಸುಮಿತ್ರಾಪುತ್ರಸೇವಿತಾಯ ನಮಃ 
ಶ್ರೀಸರ್ವದೇವಾಧಿದೇವಾಯ ನಮಃ 
ಶ್ರೀಮೃತವಾನರಜೀವಿತಾಯ ನಮಃ 
ಶ್ರೀಮಾಯಾಮಾರೀಚಹಂತ್ರೇ ನಮಃ 
ಶ್ರೀಮಹಾದೇವಾಯ ನಮಃ 
ಶ್ರೀಮಹಾಭುಜಾಯ ನಮಃ 
ಶ್ರೀಸರ್ವದೇವಸುತಾಯ ನಮಃ 
ಶ್ರೀಸೌಮ್ಯಾಯ ನಮಃ 
ಶ್ರೀಬ್ರಹ್ಮಣ್ಯಾಯ ನಮಃ 
ಶ್ರೀಮುನಿಸಂಸ್ತುತಾಯ ನಮಃ 
ಶ್ರೀಮಹಾಯೋಗಿನೇ ನಮಃ 
ಶ್ರೀಮಹೋದರಾಯ ನಮಃ 
ಶ್ರೀಸುಗ್ರೀವೇಪಿತರಾಜ್ಯದಾಯ ನಮಃ 
ಶ್ರೀಸರ್ವಪುಣ್ಯಾಧಿಕಫಲಾಯ ನಮಃ 
ಶ್ರೀಸ್ಮೃತಸರ್ವಾಘನಾಶನಾಯ ನಮಃ 


-34- 


ರಾಮನವಮಿ 


ಶ್ರೀಆದಿಪುರುಷಾಯ ನಮಃ 
ಶ್ರೀಪರಮಪುರುಷಾಯ ನಮಃ 
ಶ್ರೀಪುಣ್ಯೋದಯಾಯ ನಮಃ 
ಶ್ರೀದಯಾಸಾಗರಾಯ ನಮಃ 
ಶ್ರೀಪುರಾಣಪುರುಷೋತ್ತಮಾಯ ನಮಃ 
ಶ್ರೀಸ್ಥಿತ್ರವಕ್ತ್ರಾಯ ನಮಃ 
ಶ್ರೀಮಿತಭಾಷಿಣೇ ನಮಃ 
ಶ್ರೀಪುರಾಣಪುರುಷೋತ್ತಮಾಯ ನಮಃ 
ಶ್ರೀಪೂರ್ವಭಾಷಿಣೇ ನಮಃ 
ಶ್ರೀರಾಘವಾಯ ನಮಃ 
ಶ್ರೀಅನಂತಗುಣಗಂಭೀರಾಯ ನಮಃ 
ಶ್ರೀಧೀರೋದಾತ್ತಗುಣೋತ್ತಮಾಯ ನಮಃ 
ಶ್ರೀಮಾಯಾಮಾನುಷಚಾರಿತ್ರಾಯ ನಮಃ 
ಶ್ರೀಮಹಾದೇವಾಧಿಪೂಜಿತಾಯ ನಮಃ 
ಶ್ರೀಸೇತುಕೃತೇ ನಮಃ 
ಶ್ರೀಜಿತವಾರಾಶಯೇ ನಮಃ 
ಶ್ರೀಸರ್ವತೀರ್ಥಮಯಾಯ ನಮಃ 
ಶ್ರೀಹರಯೇ ನಮಃ 
ಶ್ರೀಶ್ಯಾಮಾಂಗಾಯ ನಮಃ 
ಶ್ರೀಸುಂದರಾಯ ನಮಃ 
ಶ್ರೀಶೂರಾಯ ನಮಃ 
ಶ್ರೀಪೀತವಾಸಸೇ ನಮಃ 
ಶ್ರೀಧನುರ್ಧರಾಯ ನಮಃ 
ಶ್ರೀಸರ್ವಯಜ್ಞಾಧಿಪಾಯ ನಮಃ 
ಶ್ರೀಯಜ್ವಿನೇ ನಮಃ 

-35- 


ರುಮನವಮಿ 


ಶ್ರೀಜರಾಮರಣವರ್ಜಿತಾಯ ನಮಃ 
ಶ್ರೀವಿಭೀಷಣಪ್ರತಿಷ್ಠಾತ್ರೇ ನಮಃ 
ಶ್ರೀಸರ್ವಾವಗುಣವರ್ಜಿತಾಯ ನಮಃ 
ಶ್ರೀಪರಮಾತ್ಮನೇ ನಮಃ 
ಶ್ರೀಪರಬ್ರಹ್ಮಣೇ ನಮಃ 
ಶ್ರೀಸಚ್ಚಿದಾನಂದವಿಗ್ರಹಾಯ ನಮಃ 
ಶ್ರೀಪರಂಜ್ಯೋತಿಷೇ ನಮಃ 
ಶ್ರೀಪರಂಧಾಮ್ನೇ ನಮಃ 
ಶ್ರೀಪರಾಕಾಶಾಯ ನಮಃ 
ಶ್ರೀಪರಾತರಾಯ ನಮಃ 
ಶ್ರೀಪತಿತಪಾರಗಾಯ ನಮಃ 
ಶ್ರೀಪಾರಾಯಣಾಯ ನಮಃ 
ಶ್ರೀಸರ್ವದೇವಾತಕಾಯ ನಮಃ 
ಶ್ರೀಪರಸ್ಕೈ ನಮಃ 
ಶ್ರೀರಾಮಾಯ ನಮಃ 
ಅಷ್ಟೋತ್ತರಶತನಾಮಾವಳಿಪೂಜಾಂ ಸಮರ್ಪಯಾಮಿ । 
ಧೂಪ 
ಧೂಪಾರತಿ ಮಾಡಿರಿ 
ವನಸ್ಪತ್ಯುದ್ಧವೋ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮಃ! 
ರಾಮಚಂದ್ರ ಮಹೀಪಾಲ ಧೂಪೋ5 ಯಂ ಪ್ರತಿಗೃಹ್ಯತಾಮ್‌ ॥ 
ದೀಪ 
ದೀಪಾರತಿ ಮಾಡಿರಿ 


ಜ್ಯೋತಿಷಾಂ ಪತಯೇ ತುಭ್ಯಂ ನಮೋ ರಾಮಾಯ ವೇಧಸೇ। 
ಗೃಹಾಣ ದೀಪಕಂ ಚೈವ ತ್ರೈಲೋಕ್ಯತಿಮಿರಾಪಹಮ್‌ ॥ 


-36- 


ರಾಮನವಮಿ 


ನೈವೇದ್ಯ 

ನೈವೇದ್ಯ ಸಮರ್ಪಿಸಿರಿ 
ಇದಂ ದಿವ್ಯಾನ್ನಮಮೃತಂ ರಸಃ ಷಡ ಸಮನ್ವಿತಮ್‌ । 
ರಾಮಚಂದ್ರೇಶ ನೈವೇದ್ಯಂ ಸೀತೇಶ ಪ್ರತಿಗೃಹ್ಯತಾಮ್‌ ॥ 

ಫಲ 
ಫಲ ಸಮರ್ಪಿಸಿರಿ 
ಇದಂ ಫಲಂ ಮಯಾ ದೇವ ಸ್ಯಾಪಿತಃ ಪುರತಃ ಸ್ತವ । 
ತೇನ ಮೇ ಸಫಲಾವಾಪ್ತಿ ಭವೇಜ್ಞನ್ನನಿ ಜನನಿ ॥ 
ತಾಂಬೂಲ 

ತಾಂಬೂಲ ಸಮರ್ಪಿಸಿರಿ 
ನಾಗವಲ್ಲೀದಲೈರ್ಯುಕ್ತಂ ಪೂಗೀಫಲಸಮನ್ವಿತಮ್‌ । 
ತಾಂಬೂಲಂ ಗೃಹ್ಯತಾಂ ರಾಮ ಕರ್ಪೂರಾದಿಸಮನ್ವಿತಮ್‌ || 

ದಕಿಣಾ 
OY 
ದಕ್ಷಿಣೆ ಸಮರ್ಪಿಸಿರಿ 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ॥ 
ನೀರಾಜನ 

ಮಂಗಳಾರತಿ ಮಾಡಿರಿ 
ನೃತ್ಕೈರ್ಗೀತೈಶ್ವ ವಾದ್ಯೈಶ್ಚ ಪುರಾಣಪಠನಾದಿಭಿಃ | 
ಪೂಜೋಪಚಾರೈರಬಿಲೈಃ ಸಂತುಷ್ಟೋ ಭವ ರಾಘವ ॥ 
ಮಂಗಲಾರ್ಥಂ ಮಹೀಪಾಲ ನೀರಾಜನಮಿದಂ ಹರೇ। 


ಸಂಗೃಹಾಣ ಜಗನ್ನಾಥ ರಾಮಚಂದ್ರ ನಮೋಸಸ್ತು ತೇ॥ 
-37- 


ರಾಮನವಮಿ 


ಮಂತ್ರಪುಷ್ಪಾಂಜಲಿ 
ಬೊಗಸೆಯಲ್ಲಿ ಹೂವು ಸಮರ್ಪಿಸಿರಿ 
ನಮೋ ದೇವಾಧಿದೇವಾಯ ರಘುಸಾಥಾಯ ಶಾರ್ಬ್‌ಣೇ । 
ಚಿನ್ನಯಾನಂತರೂಪಾಯ ಸೀತಾಯಾಃ ಪತಯೇ ನಮಃ ॥ 
ಪ್ರದಕ್ಷಿಣಾ 
ಪ್ರದಕಿಣೆ ಮಾಡಿರಿ 
೦ 


ಯಾನಿ ಕಾನಿ ಚ ಪಾಪಾನಿ ಬ್ರಹಹತ್ಯಾಸಮಾನಿ ಚ। 
ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಪದೇ ಪದೇ ॥ 


ಅರ್ಯ 
ಶಂಖದಲ್ಲಿ ಹಾಲು ಹಾಕಿ ಅರ್ಫ್ಯವನ್ನು ನೀಡಬಹುದು ಅಥವಾ 
ಬೊಗಸೆಯಲ್ಲಿ ಅರ್ಫ್ಯ ನೀಡಿರಿ 


ಪ್ರತಿಯೊಬ್ಬರೂ ಅರ್ಫ್ಯನೀಡಬೇಕು. 


ದಶಾನನವಧಾರ್ಥಾಯ ಧರ್ಮಸಂಸ್ಕಾಪನಾಯ ಚ। 

ರಾಕ್ಷಸಾನಾಂ ವಧಾರ್ಥಾಯ ದೈತ್ಯಾನಾಂ ನಿಧನಾಯ ಚ ॥ 

ಪರಿತ್ರಾಣಾಯ ಸಾಧೂನಾಂ ಜಾತೋ ರಾಮಃ ಸ್ವಯಂ ಹರಿಃ । 

ಗೃಹಾಣಾರ್ಫ್ಯಂ ಮಯಾ ದತ್ತಂ ಭ್ರಾತೃಭಿಃ ಸಹಿತೋತನಘ ॥ 
ರಾಮಚಂದ್ರಾಯ ನಮಃ । ಇದಮರ್ಫ್ಯಂ, ಇದಮರ್ಫ್ಯಂ, ಇದಮರ್ಫ್ಯಂ। 
ಕೌಸಲ್ಯಾಗರ್ಭಸಂಭೂತ ಸದಾ ಸೌಮಿತ್ರಿವತಲ । 

ಜಾನಕೀಸಹಿತೋ ರಾಮ ಗೃಹಾಣಾರ್ಫ್ಯಂ ನಮೋಸಸ್ತು ತೇ॥ 


ಕೌಸಲ್ಯಾನಂದನೋ ವೀರ ರಾವಣಾಸುರಮರ್ದನ । 


ಸೀತಾಪತೇ ನಮಸ್ತುಭ್ಯಂ ಗೃಹಾಣಾರ್ಫ್ಯಂ ನಮೋಸ್ತು ತೇ ॥ 


-38- 


ರಾಮನವಮಿ 


ಭ್ರಾತೃಭಿಃ ಸಹಿತಾಯ ಸೀತಾಪತಯೇ ಶ್ರೀರಾಮಚಂದ್ರಾಯ 
ಇದಮರ್ಫ್ಯಮಿದಮರ್ಫ್ಯಮಿದಮರ್ಫ್ಯಮ್‌ || 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಸೀತಾಪತೇ ಶ್ರೀರಾಮಚಂದ್ರಾಯನಮಃ 
ಇದಮರ್ಫಮ್‌ ಇದಮರ್ಫ್ಯಮ್‌ ಇದಮರ್ಫುಮ್‌ ॥ 


ಪ್ರಾರ್ಥನೆ 
ರಾಮದ್ವಾದಶನಾಮ — 


ಪ್ರಥಮಂ ಶ್ರೀಕರಂ ವಿದ್ಯಾತ್‌ ದ್ವಿತೀಯಂ ದಾಶರಥ್ಯಕಮ್‌ । 
ತೃತೀಯಂ ರಾಮಚಂದ್ರಂ ಚ ಚತುರ್ಥಂ ರಾವಣಾಂತಕಮ್‌ । 
ಪಂಚಮಂ ಲೋಕಪೂಜ್ಯಂ ಚ ಷಷ್ಠಕಂ ಜಾನಕೀಪ್ರಿಯಮ್‌ । 
ಸಪ್ತಮಂ ವಾಸುದೇವಂ ಚ ರಾಘವೇಂದ್ರಂ ತಥಾಷ್ಟಮಮ್‌ । 
ನವಮಂ ಪುಂಡರೀಕಾಕ್ಷಂ ದಶಮಂ ಲಕ್ಷ್ಮಣಾಗ್ರಜಮ್‌ । 
ಏಕಾದಶಂ ಚ ಗೋವಿಂದಂ ದ್ವಾದಶಂ ಸೇತುಬಂಧನಮ್‌ ॥ 


ಜಯತ್ಯಜೋಶಕ್ಷೀಣಸುಖಾತ್ಮಬಿಂಬಃ 

ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ । 
ಸ್ವಭಕ್ತಸಂತಾಪದುರಿಷ್ಟಹಂತಾ 

ರಾಮಾವತಾರೋ ಹರಿರೀಶಚಂದ್ರಮಾಃ ॥ (ಮ.ಭಾ.ತಾ.ನಿ.) 
ರಾಘವ ರಾಘವ ರಾಕ್ಚಸಶತ್ರೋ - ಮಾರುತಿವಲ್ಲಭ ಜಾನಕಿಕಾಂತ । 
ಖರತರ - ನಿಶಿಚರ - ದಹನ ಪರಾಮೃತ 
ರಘುವರ ಮಾನದ ಭವ ಮಮ ಶರಣಮ್‌ ॥ (ದ್ವಾ.ಸ್ತೋ.) 
ಶ್ಯಾಮಂ ರವೀಂದ್ವಮಿತದೀಧಿತಿಕಾಂತಿಯುಕ್ತಂ 
ಜ್ಞಾನಂ ಶರಂ ಚ ದಧತಂ ಪ್ರಿಯಯಾ ಸಮೇತಮ್‌ । 
ಸ್ವಾತಸ್ತರೂಪಮಮಿತಂ ಹನುಮನ್ಮುಖೇಷು 
ಸಂದರ್ಶಯಂತಮಜಿತಂ ಸ್ಮರತೋರುಗೀರ್ಭಿಃ ॥ 


-39- 


ಕೃತ ಪ್ರಸಾದಸುಮುಖಃ ಕಲಯಾ ಕಲೇಶ 
ಇಕಾ ್ಲಿಕುವಂಶ ಅವತೀರ್ಯ ಗುರೋರ್ನಿದೇಶೇ 
ತಿಷನ್‌ ವನೇ ಸದಯಿತಾನುಜ ಆದಿದೇಶ 


೦ 
ಯಸ್ಮಿನ್‌ ವಿರುದ್ಧ್ಯ ದಶಕಂಧರ ಆರ್ತಿಮಾರ್ಚ್ಛತ್‌ ॥ (ಭಾಗ) 


ಕ್ಹಮಾಪಣಮ್‌ 


ನ ಜಾನೇ ಕರ್ಮ ಯತ್ವಿಂಚಿನ್ನಾಪಿ ಲೌಕಿಕವೈದಿಕೇ । 

ನ ವಿಷೇಧವಿಧೀ ವಿಷ್ಣೋ ತವ ದಾಸೋಸಸ್ಮಿ ಕೇವಲಮ್‌ ॥ 
ಅಪರಾಧಸಹಸ್ರಾಣಿ ಕ್ರಿಯಂತೇ5ಹರ್ನಿಶಂ ಮಯಾ । 

ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ॥ 
ಆಪಾದಮೌಲಿಪರ್ಯಂತಂ ಪಶ್ಯತಃ ಪುರುಷೋತ್ತಮಮ್‌ । 
ಪಾತಕಾನಿ ವಿನಶ್ಯಂತಿ ಕಿಂ ಪುನಶ್ಚೋಪಪಾತಕ್ಳೆಃ | 

ಸುಪೂಜಿತಂ ಹರಿಂ ದೃಷ್ಟಾ ಕೆ ಪುನರ್ಜನ್ಮ ನ ವಿದ್ಯತೇ ॥ 
ನಾಹಂ ಕರ್ತಾ ಹರಿಃ ಕರ್ತಾ ತತೂಜಾ ಕರ್ಮ ಚಾಖಿಲಮ್‌ । 
ತಥಾಪಿ ಮತ್ಯತಾ ಪೂಜಾ ತತ್ನಸಾದೇನ ನಾನ್ಯಥಾ ॥ 

ತದ್ಗ್ಕಾ ಸಫಲಂ ಮಹ್ಯಂ ತತ್ನಸಾದಃ ಪುನಃ ಪುನಃ । 
ಕರ್ಮನ್ಯಾಸೋ ಹರೇರೇವಂ ವಿಭೋಸ್ಸೃಪ್ಪಿಕರಃ ಸದಾ ॥ 
ಸ್ವವಂದನಂ ಯಥಾ ಪಿತ್ರಾ ಕಾರಿತಂ ಶಿಶುಕರ್ತೃಕಮ್‌ । 

ಏವಂ ಪೂಜಾ ಎಷ್ಟ್ಟಧೀನಾ ಭವೇಜ್ಞೀವಕೃತೇತ್ಯಪಿ || 
ಮಾದೃಶೋ ನ ಪರಃ ಪಾಪೀ ತ್ವಾದ್ಯಶೋ ನ ದಯಾಪರಃ । 
ದಾಸೋ5ಯಮಿತಿ ಮಾಂ ಮತ್ವಾ ಕೃಮಸ್ವ ಪುರುಷೋತ್ತಮ ॥ 
ಪಾಪೋ$ಹಂ ಪಾಪಕರ್ಮಾ$ಹಂ ಪಾಪಾತ್ಮಾ ಪಾಪಸಂಭವಃ । 
ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತವತ್ಸಲ ॥ 


-40- 


ರಾಮನವಮಿ 


ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ।ಫಿ 

ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ॥ 

ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಓಂ | ಸು 
ಪ್ರಾರ್ಥನಾಂ ಸಮರ್ಪಯಾಮಿ ॥ 

ಉದ್ವಾಸನೆ 

ಯಾಂತು ದೇವಗಣಾಃ ಸರ್ವೇ ಪೂಜಾಂ ಆದಾಯಮತೃತಾಂ 

ಇಷಕಾಮ್ಯಾರ್ಥಸಿದ್ದ್ಯರ್ಥಂ ಪುನರಾಗಮನಾಯಚೆ ॥ 

ಘಂಟಾನಾದ ಮಾಡಿರಿ. 


ಕೃಷ್ಣಾರ್ಪಣ 
ಆಚಮನ ಮಾಡಿ ಕೃಷ್ಣಾರ್ಪಣ ಬಿಡಬೇಕು 


ಪ್ರೀಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು ॥ 
ಸಮಾಪನಮ್‌ 


ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ ತಪಃಪೂಜಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ (ಮೇ) ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 

ಬುದ್ಧ್ಯಾ55ತ್ವನಾ ವಾನನುಸ್ಫತಸ್ವಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 

ನಾರಾಯಣಾಯೇತಿ ಸಮರ್ಪಯಾಮಿ ॥ 


-41- 


ರಾಮನವಮಿ 


ಅನೇನ ಮಧ್ಯಾಹ್ನಕಾಲೇ ಮಯಾ ಕೃತೇನ........... ಪೂಜಾ- 
ಕರ್ಮಣಾ ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ॥ ಶ್ರೀಕೃಷ್ಣಾರ್ಪಣ- 
ಮಸ್ತು। 

(ಇತಿ ತುಲಸೀದಲಾನಿ ಸಮರ್ಪ್ಯ,, ತತ್ತುಲಸೀಂ ಗೃಹೀತ್ವಾ) ಪ್ರಸೀದ ಭಗವನ್‌ 
ಆಗಚ್ಛಾ5 ಗಚ್ಛ । ಭಗವಂತಂ ಸಶ್ರೀಕಂ ಸಪರಿವಾರಂ ಶ್ರೀಲಕ್ಷ್ಮೀನಾರಾಯಣಂ ಮಮ 
ಹೃತ್ಯಮಲೇ (ಅನ್ಯಗ್ಯಹೇ ಚೇತ್‌ - ಸೂರ್ಯಮಂಡಲೇ) ಪ್ರಾವಾಹಯಾಮಿ । (ಇತಿ 
ಪ್ರಾವಾಹ್ಯ ತುಲಸೀಂ ಕರ್ಣಯೋರ್ಧ್ವತ್ವಾ, ಹೃದಯೇ ಹಸ್ತಂ ನ್ಯಸ್ತ) 

ಯಾಚೇಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ । 

ಹೃದಯೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ಪತೇ ॥ 

ಇತಿ ಪ್ರಾರ್ಥ್ಯ, ಆತ್ಮನಿ ಮಾತೃಕಾನ್ಯಾಸತತ್ವನ್ಯಾಸೌ ಕೃತ್ವಾ ಘಂಟಾನಾದಂ 
ಕುರ್ಯಾತ್‌ 

ಹೀಗೆ ಶ್ರೀರಾಮಚಂದ್ರದೇವರಿಗೆ ಪೂಜೆಯನ್ನು ಮಾಡಿ, ಶ್ರೀರಾಮದೇವರನ್ನು 
ತೊಟ್ಟಿಲಿನಲ್ಲಿ ಇಟ್ಟು ಜೋಗುಳವನ್ನು ಹಾಡಬೇಕು. ಮತ್ತು ತೊಟ್ಟಿಲಿನಲ್ಲಿರುವ 
ಶ್ರೀರಾಮದೇವರಿಗೆ ಮಂಗಳಾರತಿಯನ್ನು ಮಾಡಿ ನಮಿಸಬೇಕು. 


॥ ಕೃಷ್ಣಾರ್ಪಣಮಸ್ತು ॥ 


-42- 


ರಾಮನವಮೀವ್ರತದ ಆಚರಣೆ 
ಹಾಗೂ 


ರಾಮನಾಮಲೇಖನ ಯಜ್ಞ 


-43- 


ರಾಮನವಮಿ 


ರಾಮನವಮೀವ್ರತದ ಆಚರಣೆ 
ಶ್ರೀರಾಮಚಂದ್ರನ ಪ್ರಾದುರ್ಭಾವದ ಬಗ್ಗೆ 

ಅಗಸ್ಯಃ - 

ರಹಸ್ಯಂ ಕಥಯಿಷ್ಯಾಮಿ ಸುತೀಕ್ಷ್ಣ ಮುನಿಸತ್ತಮ । 

ಚೈತ್ರೇ ನವಮ್ಯಾಂ ಪ್ರಾಕ್‌ಪಕ್ಷೇ ದಿವಾಪುಣ್ಯೇ ಪುನರ್ವಸೌ H 1 

ಉದಯೇ ಗುರುಗೌರಾಂಶೇ ಸ್ವೋಚ್ಛಸ್ನೇ ಗ್ರಹಪಂಚಕೇ । 

ಮೇಷೇ ಪೂಷಣಿ ಸಂಪ್ರಾಪ್ತೇ ಲಗ್ನೇ ಕರ್ಕಟಕಾಷ್ವಯೇ I 2 0 

ಆವಿರಾಸೀತ್‌ ಸ ಕಲಯಾ ಕೌಸಲ್ಯಾಯಾಂ ಪರಃ ಪುಮಾನ್‌ । 

ತಸ್ಮಿನ್‌ ದಿನೇ ತು ಕರ್ತವ್ಯಮುಪವಾಸವ್ರತಂ ಸದಾ 131 

ಅಗಸ್ಥರು ಹೇಳುತ್ತಾರೆ - ಸುತೀಕ್ಷ್ಯಮುನಿಸತ್ತಮರೇ ಅತ್ಯಂತರಹಸ್ಯವನ್ನು 
ಹೇಳುತ್ತೇನೆ. ಕೇಳಿರಿ. ಚೈತ್ರಮಾಸ ಶುಕ್ಕಪಕ್ಷ ನವಮಿಯ ಹಗಲಿನಲ್ಲಿ ಚಂದ್ರನು 
ಪುನರ್ವಸು ನಕ್ತತ್ರದಲ್ಲಿದ್ದನು. ಗುರುವಿನ ಉದಯವಾಗಿತ್ತು. ಗ್ರಹಗಳು 
ಉಚ್ಚದಲ್ಲಿದ್ದವು. ಮೇಷದಲ್ಲಿ ಸೂರ್ಯನು ಉಚ್ಚನಾಗಿದ್ದನು. ಲಗ್ನವು 
ಕರ್ಕಾಟಕವಾಗಿತ್ತು. ಆಗ ಕೌಸಲ್ಯಾದೇವಿಯಲ್ಲಿ ಸರ್ವೋತ್ತಮನಾದ ಭಗವಂತನು 
ಶ್ರೀರಾಮಚಂದ್ರನಾಗಿ ಅವತಾರವನ್ನು ಮಾಡಿದನು. ಆ ದಿವಸದಂದು ಉಪವಾಸವನ್ನು 
ಮಾಡಬೇಕು. 


ಸಂಪತ್ತಿಗೆ ಅನುಗುಣವಾಗಿ ವೈಭವದಿಂದ ಪೂಜಿಸಬೇಕು 


ತತ್ರ ಜಾಗರಣಂ ಕುರ್ಯಾದ್‌ ರಘುನಾಥಪುರೋ ಭುವಿ । 
ರಘುನಾಥನ ಎದುರಿನಲ್ಲಿಯೇ ಜಾಗರಣೆಯನ್ನು ಕೂಡ ಮಾಡಬೇಕು. 


ನಿರಂತರ ಕೀರ್ತನೆಯನ್ನು ಮಾಡಬೇಕು. 
ಪ್ರತಿಮಾಯಾಂ ಯಥಾಶಕ್ತಿ ಪೂಜಾ ಕಾರ್ಯಾ ಯಥಾವಿಧಿಃ 1141 
ಪ್ರಾತರ್ನವಮ್ಯಾಂ ಸ್ನಾತ್ತೈವ ಕೃತ್ವಾ ಸಂಧ್ಯಾದಿಕಾ ಕ್ರಿಯಾಃ । 
ಸಂಪೂಜ್ಯ ವಿಧಿವದ್‌ ರಾಮಂ ಭಕ್ತ್ಯಾ ವಿತ್ತಾನುಸಾರತಃ 151 


-44- 


ರಾಮನವಮಿ 


ಶ್ರೀರಾಮಚಂದ್ರದೇವರ ಪ್ರತಿಮೆಯಲ್ಲಿಶಕ್ತಿಗನುಗುಣವಾಗಿ ವಿಧಿ ಹೇಳುವಂತೆ 
ಪೂಜೆಯನ್ನು ಮಾಡಬೇಕು. ನವಮಿಯ ಪ್ರಾತಶಾಲದಲ್ಲಿ ಸ ಸ್ನಾನವನ್ನು ಮಾಡಿ 
ಸಂಧ್ಯಾವಂದನೆ ಮೊದಲಾದ ನಿತ್ಯಾ ಹ್ಲಿಕೆಗಳನ್ನು ಮುಗಿಸಿ, ವಿಧಿಯು ಹೇಳುವಂತೆ 
ಶ್ರೀರಾಮಚಂದ್ರನನ್ನು ತಮ್ಮ ಸಂಪತ್ತಿಗೆ ಅನುಗುಣವಾಗಿ ವೈಭವವನ್ನು ಆಚರಿಸಿ 
ಭಕ್ತಿಯಿಂದ ಪೂಜೆ ಮಾಡಬೇಕು. 


ರಾಮನವಮಿ ಮಾಡಬೇಕಾದ ದಾನಗಳು 
ಬ್ರಾಹ್ಮಣಾನ್‌ ಭೋಜಯೇತ್‌ ಸಮ್ಯಕ್‌ ದಕ್ಷಿಣಾಭಿಶ್ಚ ತೋಷಯೇತ್‌ । 
ಗೋಭೂತಿಲಹಿರಣ್ಯಾದ್ಯೈರ್ವಸ್ಮಾಲಂಕಾರಭೂಷಣೈೆಃ 161 
ಬ್ರಾಹ್ಮಣರಿಗೆ ಸಂತೋಷವಾಗುವಂತೆ ಊಟವನ್ನು ಬಡಿಸಬೇಕು. ದಕ್ಷಿಣೆಗಳನ್ನು 
ಯಥೇಚ್ಛ ವಾಗಿ ಕೊಟ್ಟು ಸಂತೋಷಪಡಿಸಬೇಕು. ಅಷ್ಟೇ ಅಲ್ಲದೇ ಗೋದಾನ, 
ಭೂದಾನ, ತಿಲದಾನ, ಹಿರಣ್ಯದಾನ, ವಸ್ತ್ರದಾನ, ವಿವಿಧ ಅಲಂಕಾರಗಳ ದಾನವನ್ನು 
ಮಾಡಬೇಕು. 


ರಾಮಭಕ್ತರ ಸಹವಾಸವನ್ನು ಮಾಡಬೇಕು 


ರಾಮಭಕ್ತಾನ್‌ ಪ್ರಯತ್ನೇನ ಪ್ರೀಣಯೇತ್‌ ಪರಯಾ ಮುದಾ | 

ಏವಂ ಯಃ ಕುರುತೇ ಭಕ್ತ್ಯಾ ಶ್ರೀರಾಮನವಮೀವ್ರತಮ್‌ 7 1 

ರಾಮಭಕ್ತರಿಗೆ ಸಂತೋಷಪಡಿಸಬೇಕು. ಪ್ರಯತ್ನಪೂರ್ವಕವಾಗಿ ಅವರ 
ಸೇವೆಯನ್ನು ಮಾಡಬೇಕು. ಹೀಗೆ ಭಕ್ತಿಯಿಂದ ಶ್ರೀರಾಮನವಮಿಯ ವ್ರತವನ್ನು 
ಆಚರಿಸಬೇಕು. 


ರಾಮನವಮಿವ್ರತಾಚರಣೆಯಿಂದ ವೈಕುಂಠಪ್ರಾಪ್ತಿ 


ಅನೇಕಜನಸಿದ್ದಾನಿ ಪಾಪಾನಿ ಸುಬಹೂನಿ ಚ। 
ಭಸ್ಮೀಕೃತ್ಯ ವ್ರಜತ್ಯೇವ ತದ್ವಿಷ್ಟೋಃ ಪರಮಂ ಪದಮ್‌ | 8॥ 


೬45- 


ರಾಮನವಮಿ 


ರಾಮನವಮಿಯ ವ್ರತಾಚರಣೆಯಿಂದ ಅನೇಕ ಜನ್ಮಗಳಲ್ಲಿ ಸಂಪಾದನೆ 
ಮಾಡಿದ ಅನೇಕಪಾಪಗಳು ಸುಟ್ಟು ಭಸ್ಮವಾಗುತ್ತವೆ. ಭಗವಂತನಾದ ಮಹಾವಿಷ್ಣುವಿನ 
ಸ್ಥಾನವು ದೊರಕುತ್ತದೆ. | 

ರಾಮನವಮೀವ್ರತವನ್ನು ಎಲ್ಲರೂ ಆಚರಿಸಬೇಕು 

ಸರ್ವೇಷಾಮಪ್ಯಯಂ ಧರ್ಮೋ ಭುಕ್ತಿ ಮುಕ್ತೇಕಸಾಧನಃ 

ಅಶುಚಿರ್ವಾಪಿ ಪಾಷಿಷ್ಯ ಕೃತ್ವೇದಂ ವ್ರತಮುತ್ತಮಮ್‌ 9 

ಪೂಜ್ಯಃ ಸ್ಯಾತ್‌ ಸರ್ವಭೂತಾನಾಂ ಯಥಾ ರಾಮಸ್ತಥೈೆವ ಸಃ । 

ಪ್ರತಿಯೊಬ್ಬರೂ ಕೂಡ ರಾಮನವಮಿವ್ರತವನ್ನು ಆಚರಣೆ ಮಾಡಬೇಕು. 
ಭಗವಂತನಲ್ಲಿ ಭಕ್ತಿಯು ಉಂಟಾಗಿ ಮುಕ್ತಿಯು ದೊರಕಬೇಕೆಂದರೆ ಈ ವ್ರತವನ್ನು 
ಆಚರಿಸಲೇ ಬೇಕು. ಅಶುಚಿಯಾಗಿರಲಿ ಪಾಪಿಷ್ಠನಾಗಿರಲಿ ಉತ್ತಮವಾದ ಈ ವ್ರತವನ್ನು 
ಆಚರಣೆ ಮಾಡಿದರೆ ಲೋಕದಲ್ಲಿ ಪೂಜ್ಯನಾಗುತ್ತಾನೆ. ಸರ್ವಭೂತಗಳ ನಡುವೆ 
ಶ್ರೇಷ್ಠನಾಗುತ್ತಾನೆ. ಶ್ರೀರಾಮಚಂದ್ರನು ಹೇಗೆ ಶ್ರೇಷ್ಠನಾದನೋ ಅದರಂತೆ ಈ ಭಕ್ತನೂ 
ಕೂಡ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಶ್ರೇಷ್ಠನಾಗುತ್ತಾನೆ. 

ಯಸ್ತು ರಾಮನವಮ್ಯಾಂ ವೈ ಭುಂಕ್ರೇ ಸ ತು ನರಾಧಮಃ ॥10॥ 

ಕುಂಭೀಪಾಕೇಷು ಘೋರೇಷು ಪತತ್ಯೇವ ನ ಸಂಶಯಃ । 

ಯಾರು ರಾಮನವಮಿಯ ದಿವಸ ವ್ರತ ಮತ್ತು ಪೂಜೆಗಳನ್ನು ಮಾಡದೇ 


ಊಟವನ್ನು ಮಾಡುತ್ತಾನೋ ಅಂಥ ನರಾಧಮನು ಕುಂಭೀಪಾಕವೆನಿಸಿದ ಘೋರ 
ನರಕಕ್ಕೆ ತೆರಳು(ಬೀಳು)ತ್ತಾನೆ. ಇದರಲ್ಲಿ ಸಂಶಯವಿಲ್ಲ. 


ರಾಮನವಮಿಯನ್ನು ಆಚರಿಸದಿದ್ದರೆ ಉಳಿದ ವ್ರತಗಳಿಗೆ ಫಲವಿಲ್ಲ 


ಅಕ್ಕತ್ವಾ ರಾಮನವಮೀವ್ರತಂ ಸರ್ವವ್ರತೋತ್ತಮಮ್‌ 1111 


ವ್ರತಾನ್ಯನ್ಯಾನಿ ಕುರುತೇ ನ ತೇಷಾಂ ಫಲಭಾಗ್‌ ಭವೇತ್‌ । 
ರಹಸಿ ಕೃತಪಾಪಾನಿ ಪ್ರಖ್ಯಾತಾನಿ ಬಹೂನ್ಯಪಿ 12 1 


-46- 


ರಾಮನವಮಿ 


ಮಹಾಂತಿ ಚ ಪ್ರಣಶ್ಯಂತಿ ಶ್ರೀರಾಮನವಮೀವ್ರತಾತ್‌ । 

ಏಕಾಮಪಿ ನರೋ ಭಕ್ಕಾ ಶ್ರೀರಾಮನವಮೀಂ ಮುನೇ 131 

ಉಪೋಷ್ಠ ಕೃತಕೃತ್ಯಃ ಸ್ಯಾತ್‌ ಸರ್ವಪಾಪೈಃ ಪ್ರಮುಚ್ಯತೇ । 

ಯಾರು ಸರ್ವವ್ರತಗಳಲ್ಲಿ ಶ್ರೇಷ್ಠವಾದ ರಾಮನವಮೀವ್ರತವನ್ನು ಮಾಡುವು- 
ದಿಲ್ಲವೋ ಇದನ್ನು ಬಿಟ್ಟು ಬೇರೆ ವ್ರತಗಳನ್ನಷ್ಟೇ ಮಾಡುತ್ತಾನೋ ಅವನಿಗೆ ಉಳಿದ 
ಯಾವ ವ್ರತಗಳಿಂದ ಯಾವುದೇ ಫಲವೂ ಕೂಡ ಬರುವುದಿಲ್ಲ. ರಹಸ್ಯದಲ್ಲಿ 
ಮಾಡಲ್ಪಟ್ಟ ಪಾಪಗಳೆಲ್ಲವೂ ರಾಮನವಮೀ ವ್ರತದ ಆಚರಣೆಯಿಂದ 
ಪರಿಹಾರವಾಗುತ್ತವೆ. ಮಹಾಪಾಪಗಳೂ ಕೂಡ ನಾಶವಾಗುತ್ತವೆ. ಶ್ರೀರಾಮನವಮಿಯ 
ವ್ರತವನ್ನು ಒಮ್ಮೆ ಆಚರಿಸಿದರೂ ಸಾಕು ಅವನು ಕೃತಕೃತ್ಯನಾಗುತ್ತಾನೆ. ಎಲ್ಲ 
ಪಾಪಗಳಿಂದ ಮುಕ್ತನಾಗುತ್ತಾನೆ. 


ರಾಮದೇವರ ಪ್ರತಿಮೆಯನ್ನು ದಾನ ಮಾಡಬೇಕು 


ನರೋ ರಾಮನವಮ್ಯಾಂ ತು ಶ್ರೀರಾಮಪ್ರತಿಮಾಪ್ರದಃ 141 

ವಿಧಾನೇನ ಮುನಿಶ್ರೇಷ್ಠ ಸ ಮುಕ್ತೋ ನಾತ್ರ ಸಂಶಯಃ | 

ಶ್ರೀರಾಮನವಮಿಯ ದಿವಸ ರಾಮದೇವರ ಪ್ರತಿಮೆಯನ್ನು ದಾನ ಮಾಡಬೇಕು. 
ಮುನಿಶ್ರೇಷ್ಠನೇ! ವಿಧಿಪ್ರಕಾರವಾಗಿ ಪ್ರತಿಮಾದಾನಮಾಡಿದವನು ಮೋಕ್ಷವನ್ನೇ 
ಹೊಂದುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. 

ಸುತೀಕ್ಷಃ- 

ಶ್ರೀರಾಮಪ್ರತಿಮಾದಾನವಿಧಾನಂ ವಾ ಕಥಂ ಮುನೇ 1151 

ಕಥಯ ತ್ವಂ ಹಿ ರಾಮೇಶಷಿ ಭಕ್ತಸ್ಯ ಮಮ ವಿಸ್ತರಾತ್‌ | 

ಸುತೀಕ್ವನು ಪ್ರಶ್ನಿಸುತ್ತಾನೆ - ಶ್ರೀರಾಮಪ್ರತಿಮೆಯ ದಾನದ ವಿಧಾನವೇನು? 
ಅದನ್ನು ತಾವು ನನಗೆ ತಿಳಿಸಿರಿ. ರಾಮಭಕ್ತನಾದ ನನಗೆ ಆ ಪ್ರತಿಮಾದಾನದ ವಿಧಾನ- 
ವನ್ನು ವಿಸ್ತಾರವಾಗಿ ತಿಳಿಸಿರಿ. 


-47- 


ರಾಮನವಮಿ 


ಅಷ್ಟಮೀದಿವಸವೇ ಪ್ರತಿಮಾದಾನಸಂಕಲ್ಪ ಮಾಡಬೇಕು 


ಅಗಸ್ಯಃ - 

ಕಥಯಿಷ್ಯಾಮಿ ತದ್‌ ವಿದ್ವನ್‌ ಪ್ರತಿಮಾದಾನಮುತ್ತಮಮ್‌ 161 
ವಿಧಾನಂ ಚಾಪಿ ಯತ್ನೇನ ಯತಸ್ತ್ವಂ ವೈಷ್ಣವೋತ್ತಮಃ । 

ಅಷ್ಟಮ್ಯಾಂ ಚೈತ್ರಮಾಸೇ ತು ಶುಕ್ಲಪಕ್ಷೇ ಜಿತೇಂದ್ರಿಯಃ 171 


ದಂತಧಾವನಪೂರ್ವಂ ತು ಪ್ರಾತಃ ಸ್ನಾಯಾದ್‌ ಯಥಾವಿಧಿ । 

ನದ್ಯಾಂ ತಡಾಗೇ ಕೂಪೇ ವಾ ಹ್ರದೇ ಪ್ರಸ್ರವಣೇತಪಿ ವಾ 118 

ಅಗಸ್ತ್ಯರು ಸುತೀಕ್ಷನಿಗೆ ತಿಳಿಸುತ್ತಾರೆ - ಎಲೈ ಸುತೀಕ್ಷನೇ! ರಾಮಪ್ರತಿಮೆಯ 
ದಾನವು ಅತ್ಯುತ್ತಮವಾಗಿದೆ. ಅದರ ಬಗ್ಗೆ ನಿನಗೆ ತಿಳಿಸುತ್ತೇನೆ. ನೀನೂ ಸಹ 
ವೈಷ್ಣವೋತ್ತಮನಾಗಿರುವಿ. ಯತ್ನಪೂರ್ವಕವಾಗಿ ನಾನು ಹೇಳುವ ವಿಧಿಗಳನ್ನು ಆಚರಣೆ 
ಮಾಡು. ಚೈತ್ರಮಾಸದ ಶುಕ್ಮಪಕ್ಷದಲ್ಲಿ ಬರುವ ಅಷ್ಟಮಿಯ ದಿವಸ ಹೀಗೆ 
ಮಾಡಬೇಕು. ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ದಂತಧಾವನವನ್ನು ಮಾಡಿ, 
ನದಿಯಲ್ಲಿ, ಸರೋವರದಲ್ಲಿ, ಅಥವಾ ಇಳಿಯುವ ಭಾವಿಯಲ್ಲಿ ಸ್ನಾನವನ್ನು ವಿಧಿ 
ಪ್ರಕಾರವಾಗಿ ಮಾಡಬೇಕು. 

ತತಃ ಸಂಧ್ಯಾದಿಕಾಃ ಕಾರ್ಯಾಃ ಸಂಸ್ಕರನ್‌ ರಾಘವಂ ಹೃದಿ । 

ಗೃಹಮಾಸಾದ್ಯ ವಿಪ್ರೇಂದ್ರ ಕುರ್ಯಾದೌಪಾಸನಾದಿಕಮ್‌ ॥ 19 

ಅನಂತರ ಸಂಧ್ಯಾವಂದನೆ ಮೊದಲಾದ ನಿತ್ಯಾಹ್ಲಿಕೆಗಳನ್ನು ಪೂರೈಸಬೇಕು. 
ಪ್ರತಿಕ್ಷಣವೂ ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡಬೇಕು. ವಿಪ್ರೇಂದ್ರನೇ! ಮನೆಗೆ 
ಬಂದು ಔಪಾಸನಾದಿಗಳನ್ನು ಆಚರಿಸಬೇಕು. 


ರಾಮಭಕ್ತನಾದ ಸತಾತ್ರನಿಗೆ ದಾನ ಮಾಡಬೇಕು 


ದಾಂತಂ ಕುಟುಂಬಿನಂ ವಿಪ್ರಂ ವೇದಶಾಸ್ತ್ರಪರಂ ಸದಾ । 
ಶ್ರೀರಾಮಪೂಜಾನಿರತಂ ಸುಶೀಲಂ ದಂಭವರ್ಜಿತಮ್‌ I 20 ॥ 


-48- 


ರಾಮನವಮಿ 


ವಿಧಿಜ್ಞಂ ರಾಮಮಂತ್ರಾಣಾಂ ರಾಮಮಂತ್ರೈಕಸಾಧನಮ್‌ । 

ಆಹೂಯ ಭಕ್ತಾ ಸಂಪೂಜ್ಯ ವೃಣುಯಾತ್‌ ಪ್ರಾರ್ಥಯನ್ನಿತಿ I 21 11 

ದಾನವನ್ನು ಯಾವ ವಿಪ್ರನಿಗೆ ಕೊಡುತ್ತೇವೋ ಆ ವಿಪ್ರನು 
ಜಿತೇಂದ್ರಿಯನಾಗಿರಬೇಕು. ಕುಟುಂಬಿಯಾಗಿರಬೇಕು. ವೇದಾದಿಶಾಸ್ತ್ರಗಳನ್ನು 
ಅಧ್ಯಯನ ಮಾಡಿರಬೇಕು. ಶ್ರೀರಾಮಚಂದ್ರನ ಪೂಜೆಯಲ್ಲಿ ನಿರತನಾಗಿರಬೇಕು. 
ಶೀಲವಂತನಾಗಿರಬೇಕು. ಅವನಲ್ಲಿ ಅಹಂಕಾರಾದಿಗಳು ಇರಬಾರದು. ರಾಮಮಂತ್ರ 
ಮೊದಲಾದವುಗಳನ್ನು ಜಪಿಸುತ್ತಿರಬೇಕು. ಅಂಥ ಭಕ್ತನನ್ನು ಕರೆದು 
ಆಚಾರ್ಯವರಣವನ್ನು ಮಾಡಿ ಅವನ ಬಳಿ ಪ್ರಾರ್ಥಿಸಬೇಕು. 

ಶ್ರೀರಾಮಪ್ರತಿಮಾದಾನಂ ಕರಿಷ್ಯೇ5ಹಂ ದ್ವಿಜೋತ್ತಮ | 

ತತ್ರಾಚಾರ್ಯೋ ಭವ ಪ್ರೀತಃ ಶ್ರೀರಾಮೋಸಸಿ ತ್ವಮೇವ ಚ ॥ 22 11 

ದ್ವಿಜೋತ್ತಮನೇ ಇಂದು ನಾನು ಶ್ರೀರಾಮಪ್ರತಿಮೆಯನ್ನು ದಾನ 
ಮಾಡುತ್ತಿರುವನು. ತಾವೇ ನನಗೆ ಆಚಾರ್ಯರು. ತಮಲ್ಲಿ ಶ್ರೀರಾಮಚಂದ್ರನು 
ಸನ್ನಿಹಿತನಾಗಿದ್ದಾನೆ. ಹೀಗೆ ಆ ವಿಪ್ರೋತ್ತಮನನ್ನು ಪೂಜೆ ಮಾಡಿ ಸತ್ಕರಿಸಬೇಕು. 

ಬ್ರಾಹ್ಮಣಾರಾಧನೆಯ ಕ್ರಮ 

ಇತ್ಯುಕ್ತ್ವಾ ಪೂಜ್ಯವಿಪ್ರಂ ತಂ ಸ್ನಾಪಯಿತ್ವಾ ತತಃ ಪರಮ್‌ । 

ತೈಲೇನಾಭ್ಯರ್ಚ್ಯ ತತ್ಸ್ಸಾಯಾತ್‌ ಚಿಂತಯನ್‌ ರಾಘವಂ ಹೃದಿ | 23 ॥ 

ಆ ವಿಪ್ರಶ್ರೇಷ್ಠನನ್ನು ಪ್ರಾರ್ಥನೆ ಮಾಡಿ ಅವನಿಗೆ ಸ್ನಾನವನ್ನು ಮಾಡಿಸಬೇಕು. 
ಎಣ್ಣೆ ಹಚ್ಚಿ ಅಭ್ನಂಗ ಮಾಡಿಸಬೇಕು. ನಿರಂತರ ತನ್ನ ಹೃದಯದಲ್ಲಿ 

ಣ ಚ ಶೆ ಇ 

ಶ್ರೀರಾಮಚಂದ್ರನನ್ನು ಚಿಂತನೆ ಮಾಡುತ್ತಲೇ ಇರಬೇಕು. 


ಶ್ವೇತಾಂಬರಧರಃ ಶ್ವೇತಗಂಧಮಾಲ್ಯಾನಿ ಧಾರಯೇತ್‌ । 
ಅರ್ಚೆತೋ ಭೂಷಿತಶ್ಲೈವಂಕೃತಮಾಧ್ಯಾಹ್ಲಿಕಕ್ತಿಯಃ ॥ 24 ॥ 


-49- 


ರುಮನವಮಿ 


ತತಃ ಭೋಜಯೇದ್‌ ಭಕ್ಕ್ಯಾ ಸಾತ್ವಿಕಾನ್ನೈಃ ಸುವಿಸ್ತರಮ್‌ । 

ಭುಂಜೀತ ಸ್ವಯಮಪ್ಯೇವಂ ಹೃದಿ ರಾಮಮನುಸ್ಮರನ್‌ W 25 ॥ 

ಬಿಳಿಯ ವಸ್ತ್ರಗಳನ್ನು ಆ ವಿಪ್ರನಿಗೆ ಉಡಿಸಬೇಕು. ಗಂಧವನ್ನು ಹಚ್ಚ ಬೇಕು. 
ಶ್ವೇತಪುಷದ ಮಾಲೆಯನ್ನು ಕಂಠದಲ್ಲಿ ಹಾಕಬೇಕು. ಇನ್ನು ಅನೇಕ ರೀತಿಯಲ್ಲಿ 
ಅಲಂಕಾರವನ್ನು ಮಾಡಬೇಕು. ತಾನು ಮಾಧ್ಯಾಜ್ನಕ ಸಂಧ್ಯಾವಂದನೆಯನ್ನು ಮಾಡಿ, 
ಆಚಾರ್ಯನಿಗೆ ಭೋಜನವನ್ನು ಬಡಿಸಬೇಕು. ಬಡಿಸುವ ಅನ್ನವು ಸಾತ್ವಿಕವಾಗಿರಬೇಕು. 
ಅನೇಕ ಪದಾರ್ಥಗಳನ್ನು ಭೋಜನಕ್ಕಾಗಿ ಸಿದ್ಧಗೊಳಿಸಿರಬೇಕು. ಭಕ್ತಿಯುತನಾಗಿ 
ಬ್ರಾಹ್ಮಣ ಭೋಜನವನ್ನು ಮಾಡಿಸಬೇಕು. ಅನಂತರ ತನ್ನ ಹೃದಯದಲ್ಲಿ ನಿರಂತರ 
ಶ್ರೀರಾಮಚಂದ್ರನ ಸ್ಮರಣೆಯನ್ನು ಬಿಡದೇ ತಾನು ಭೋಜನವನ್ನು ಮಾಡಬೇಕು. 


ರಾಮನವಮಿಯ ಆಚರಣೆ 


ಏಕಭುಕ್ತವ್ರತೀ ತತ್ರ ಸಹಾಚಾರ್ಯೋ ಜಿತೇಂದ್ರಿಯಃ । 


ಶೃಣ್ವನ್‌ ರಾಮಕಥಾಂ ದಿವ್ಯಾಮಹಃಶೇಷಂ ನಯೇನ್ಮುನೇ ॥ 26 
ಸಾಯಂ ಸಂಧ್ಯಾದಿಕಾಃ ಕುರ್ಯಾತ್‌ ಕ್ರಿಯಾ ರಾಮಮನುಸರನ್‌ । 
ಆಚಾರ್ಯಸಹಿತೋ ರಾತ್ರಾವಧಃಶಾಯೀ ಜಿತೇಂದ್ರಿಯಃ ॥ 27॥ 


ವಸೇತ್‌ ಸ್ವಯಂ ನ ಚೈಕಾಂತೇ ಶ್ರೀರಾಮಾರ್ಪಿತಮಾನಸಃ । 

ತತಃ ಪ್ರಾತಃ ಸಮುತ್ಕಾಯ ಸ್ನಾತ್ವಾ ಸಂಧ್ಯಾಂ ಯಥಾವಿಧಿ ॥ 28 ॥ 

ಶ್ರೀರಾಮಚಂದ್ರನ ಭಕ್ತಿಯನ್ನು ಎಡಬಿಡದೇ ಮಾಡುತ್ತಲೇ ಇರಬೇಕು. 
ಜಿತೇಂದ್ರಿಯನಾಗಿರಬೇಕು. ರಾಮಭಕ್ತರಾದ ಆಚಾರ್ಯರ ಜೊತೆ ವಾಸ 
ಮಾಡಬೇಕು. ಅವರ ಬಳಿ ಶ್ರೀರಾಮಚಂದ್ರನ ಕಥೆಯನ್ನು ಕೇಳಬೇಕು. ಶ್ರೀರಾಮನ 
ದಿವ್ಯಚರಿತ್ರೆಯನ್ನು ಸಾಯಂಕಾಲದ ತನಕ ಕೇಳುತ್ತಾ ಕಾಲವನ್ನು ಕಳೆಯಬೇಕು. 
ಸಾಯಂಕಾದಲ್ಲಿ ಸಂಧ್ಯಾವಂದನಾದಿಗಳನ್ನು ಆಚರಿಸಬೇಕು. ಶ್ರೀರಾಮನ ಸ್ಮರಣೆಯನ್ನು 
ಹೃದಯದಲ್ಲಿಮಾಡುತ್ತಿರಬೇಕು. ಆಚಾರ್ಯ ಪುರುಷನ ಜೊತೆ ರಾತ್ರಿಯ ಕಾಲದಲ್ಲಿ 
ನೆಲದ ಮೇಲೆ ಮಲಗಿಕೊಳ್ಳಬೇಕು. ಜಿತೇಂದ್ರಿಯನಾಗಿರಬೇಕು. ಏಕಾಂತದಲ್ಲಿ ಒಬ್ಬನೇ 


-50- 


ರಾಮನವಮಿ 


ಇರಬಾರದು. ಶ್ರೀರಾಮಚಂದ್ರನ ಚರಿತ್ರೆಯಲ್ಲಿಯೇ ಮನಸಿಟ್ಟಿರಬೇಕು. ಅನಂತರ 
ರಾಮನವಮಿಯ ದಿವಸ ಬ್ರಾಹ್ಮೀಮುಹೂರ್ತದಲ್ಲಿ ಏಳಬೇಕು. ಸಂಧ್ಯಾಕಾಲದಲ್ಲಿ 
ನಿತ್ಯಾಹ್ನಿಕಗಳನ್ನು ವಿಧಿಪ್ರಕಾರವಾಗಿ ಆಚರಿಸಬೇಕು. 


ಪ್ರಾತಃ ಸರ್ವಾಣಿ ಕರ್ಮಾಣಿ ಶೀಘ್ರಮೇವ ಸಮಾಪಯೇತ್‌ | 
ತತಃ ಸ್ವಸ್ಥಮನಾ ಭೂತ್ವಾ ವಿದ್ವದ್ಧಿಃ ಸಹಿತೋ5ನಘ Il 29 ॥ 


ಪ್ರಾತಃಾಲದಲ್ಲಿ ಎಲ್ಲ ಕರ್ಮಗಳನ್ನೂ ಶೀಘ್ರವಾಗಿಯೇ ಮುಗಿಸಬೇಕು. 
ಅನಂತರ ಏಕಾಗ್ರ ಮನಸಿನಿಂದ ಎಲ್ಲ ವಿದ್ವಾಂಸರ ಜೊತೆ ಸೇರಬೇಕು. 


ರಾಮಮಂಟಪದ ನಿರ್ಮಾಣ 


ಸ್ವಗೃಹಸ್ಯೋತ್ತರೇ ದೇಶೇ ದ್ವಾರಸ್ಯೋಜ್ಜ ಸ ಲಮಂಡಪಮ್‌ | 


ಚತುರ್ದ್ವಾರಂ ಪತಾಕಾಢ್ಯಂ ಸವಿತಾನಂ ಸತರೋಣಮ್‌ I 30 11 
ಮನೋಹರಂ ಮಹೋತ್ಸೇಧಂ ಪುಷ್ಪಾದ್ಕೆಃ ಸಮಲಂಕೃತಮ್‌ । 
ಶಂಖಚಕ್ರಹನೂಮದ್ಭಿ? ಪ್ರಾಗ್‌ದ್ವಾರೇ ಸಮಲಂಕೃತಮ್‌ 31 1 


ತನ್ನ ಮನೆಯ ಉತ್ತರಭಾಗದಲ್ಲಿ ರಾಮದೇವರ ಪ್ರತಿಮೆಯ ದಾನಕ್ಕಾಗಿ ಒಂದು 
ಉಜ್ಜ್ಯಲವಾದ ಮಂಟಪವನ್ನು ಸಿದ್ಧಗೊಳಿಸಿರಬೇಕು. ಆ ಮಂಟಪಕ್ಕೆ ನಾಕು 
ದ್ವಾರಗಳಿರಬೇಕು. ಪತಾಕವಿರಬೇಕು. ತೋರಣಗಳಿಂದ ಅಲಂಕೃತವಾಗಿರಬೇಕು. 
ಮನೋಹರವಾಗಿರಬೇಕು. ಚಿಗುರು ಹೂವು ಮೊದಲಾದವುಗಳಿಂದ 
ಅಲಂಕೃತವಾಗಿರಬೇಕು. ಶಂಖ, ಚಕ್ರ, ಹನುಮಂತದೇವರ ಪಟ ಮೊದಲಾದವುಗಳನ್ನು 
ಪೂರ್ವದಿಕ್ಕಿನ ಬಾಗಿಲಿನಲ್ಲಿ ಹಾಕಿರಬೇಕು. 

ಗರುತ್ನಚ್ಛಾರ್ಜಬಾಣ್ಯೆಶ್ನ ದಕ್ಷಿಣೇ ಸಮಲಂಕೃತಮ್‌ । 

ಗದಾಖಡ್ಗಾಂಗದೈಶ್ಚೈವ ಪಶ್ಚಿಮೇ ಚ ವಿಭೂಷಿತಮ್‌ I 32 ॥ 

ಪದಸ್ಟಸಿಕನೀಲೈೆಶ್ಚಕೌಬೇರ್ಯಾಂ ಸಮಲಂಕೃತಮ್‌ । 

ಮಧ್ಯೇ ಹಸ್ತಚತುಷ್ಕಾಢ್ಯಂ ವೇದಿಕಾಯುಕ್ತಮಾಯತಮ್‌ 133 


೬51 - 


ರಾಮನವಮಿ 


ಗರುಡ ಶಾರ್ಜ ಬಾಣಗಳನ್ನು ದಕ್ಷಿಣದಿಕ್ಕಿನಲ್ಲಿ ಹಾಕಿರಬೇಕು. ಗದಾ ಖಡ್ಗ 
ಅಂಗದ ಮೊದಲಾದವುಗಳನ್ನು ಪಶ್ಚಿಮದಿಕ್ಕಿನಲ್ಲಿ, ಪದ್ಮ ಸ್ವಸ್ತಿಕ ನೀಲ ಇವುಗಳನ್ನು 
ಉತ್ತರ ದಿಕ್ಕಿನಲ್ಲಿ ಹಾಕಿರಬೇಕು. ಆ ವೇದಿಕೆಯು ನಾಲ್ಕು ಮೊಳಗಳಷ್ಟು 
ವಿಸ್ತಾರವಾಗಿರಬೇಕು. 

ಪ್ರವಿಶ್ಯ ಗೀತನೃತ್ತೈಶ್ಚವಾದ್ಮೈಶ್ಚಾಪಿ ಸಮನ್ವಿತಮ್‌ | 

ಪುಣ್ಯಾಹಂ ವಾಚಯಿತ್ವಾ ಚ ವಿದ್ವದ್ಧಿ; ಪ್ರೀತಮಾನಸ್ಥೆಃ W 34॥ 

ಅಂಥ ಮಂಟಪವನ್ನು ಗೀತ, ನೃತ್ಯ, ವಾದ್ಯಗಳ ಸಹಿತವಾಗಿ ಪ್ರವೇಶ 


ಲ'ಶ' 


ಮಾಡಬೇಕು. ಸಂತುಷ್ಟಮನಸ್ಕರಾದ ವಿದ್ವಾಂಸರಿಂದ ಪುಣ್ಯಾಹವನ್ನು ಹೇಳಿಸಬೇಕು. 


ಪ್ರತಿಮಾ ದಾನದ ಸಂಕಲ್ಪ 


ತತಃ ಸಂಕಲಯೇದ್‌ ದೇವಂ ರಾಮಮೇವ ಸರನ್‌ ಮುನೇ | 

ಅಸ್ಯಾಂ ರಾಮನವಮ್ಯಾಂ ತು ರಾಮಾರಾಧನತತ್ತರಃ I 35 

ಉಪೋಷ್ಯಾಷ್ಟಸು ಯಾಮೇಷು ಪೂಜಯಿತ್ವಾ ಯಥಾವಿಧಿ । 

ಇಮಾಂ ಸ್ವರ್ಣಮಯೀಂ ರಾಮಪ್ರತಿಮಾಂ ತು ಪ್ರಯತ್ನತಃ il 36 11 

ಶ್ರೀರಾಮಪ್ರೀತಯೇ ದಾಸ್ಯೇ ರಾಮಭಕ್ತಾಯ ಧೀಮತೇ । 

ಪ್ರೀತೋ ರಾಮೋ ಹರತ್ವಾಶು ಪಾಪಾನಿ ಸುಬಹೂನಿ ಮೇ 37॥ 

ಅನೇಕಜನಸಂಸಿದ್ಧಾನ್ಯಭ್ಯಸ್ತಾನಿ ಮಹಾಂತಿ ಚ । 

ಮಂಟಪದಲ್ಲಿ ಪ್ರವೇಶ ಮಾಡಿ ಶ್ರೀರಾಮಚಂದ್ರನನ್ನೇ ಸ್ಮರಣೆ ಮಾಡುತ್ತಾ 
ಹೀಗೆ ಸಂಕಲ್ಪ ಮಾಡಬೇಕು. ಈ ರಾಮನವಮಿಯ ಪರ್ವಕಾಲದಲ್ಲಿ 
ಶ್ರೀರಾಮಚಂದ್ರನನ್ನು ವಿಧಿಪ್ರಕಾರವಾಗಿ ಪೂಜಿಸಿದ ಈ ಸ್ವರ್ಣಮಯವಾದ 
ರಾಮಪ್ರತಿಮೆಯನ್ನು ಶ್ರೀರಾಮಚಂದ್ರನ ಆರಾಧನೆಯಲ್ಲೇ ಆಸಕ್ತರಾದ ಎಂಟು 
ಯಾಮಗಳಲ್ಲಿ ಉಪವಾಸವಿದ್ದು ಬುದ್ಧಿವಂತರಾದ ರಾಮಭಕ್ತರಿಗೆ ಶ್ರೀರಾಮಚಂದ್ರನ 
ಪ್ರೀತಿಗಾಗಿ ದಾನ ಮಾಡುತ್ತಿದ್ದೇನೆ. ನನ್ನ ವಿಷಯದಲ್ಲಿ ಶ್ರೀರಾಮಚಂದ್ರನು 


-52- 


ರಾಮನವಮಿ 


ಪ್ರೀತನಾಗಲಿ. ನನ್ನೆಲ್ಲಅನೇಕ ಪಾಪಗಳನ್ನು ಪರಿಹರಿಸಲಿ. ಅನೇಕ ಜನ್ಮಗಳಿಂದ ಕೂಡಿಟ್ಟು 
ಕೊಂಡಿರುವ ಪುನಃ ಪುನಃ ಮಾಡಲ್ಪಟ್ಟ ದೊಡ್ಡ ದೊಡ್ಡ ಪಾಪಗಳೆಲ್ಲವೂ 
ಶ್ರೀರಾಮಚಂದ್ರನ ಅನುಗ್ರಹದಿಂದ ಪರಿಹಾರವಾಗಲಿ. 


ಸರ್ವತೋಭದ್ರಮಂಡಲವನ್ನು ಬರೆದು ಅಲ್ಲಿರಾಮಕಲಶವನ್ನಿಡಬೇಕು 
ವಿಲಿಖೇತ್‌ ಸರ್ವತೋಭದ್ರಂ ವೇದಿಕೋಪರಿ ಸುಂದರಮ್‌ Il 38 1 


ರಾಮದೇವರ ಕುರಿತಾದ ಸರ್ವತೋಭದ್ರಮಂಡಲವನ್ನು ವೇದಿಕೆಯ ಮೇಲೆ 
ಸುಂದರವಾಗಿ ಬರೆಯಬೇಕು. 


ಮಧ್ಯೇ ತೀರ್ಥೋದಕೈರ್ಯುಕ್ತಂ ಪಾತ್ರಂ ಸಂಸ್ಥಾಪ್ಯ ಚಾರ್ಚಿತಮ್‌ । 

ಸೌವರ್ಣೇ ರಾಜತೇ ತಾಮ್ರೇ ಪಾತ್ರೇ ಷಟ್‌ಕೋಣಮಾಲಿಖೇತ್‌ ॥39॥ 

ಮಧ್ಯದಲ್ಲಿ ಅನೇಕ ತೀರ್ಥೋದಕಗಳಿಂದ ಕೂಡಿರುವ ಕಲಶವನ್ನಿಡಬೇಕು. 
ಅದರಲ್ಲಿ ಶ್ರೀರಾಮದೇವರನ್ನು ಭಕ್ತಿಯಿಂದ ಪೂಜಿಸಬೇಕು. ಸುವರ್ಣ ಅಥವಾ 
ಬೆಳ್ಳಿ ಅಥವಾ ತಾಮ್ರ ಕಲಶವನ್ನು ಷಡ್ಕೋಣಮಂಡಲಮಧ್ಯದಲ್ಲಿ ಇಡಬೇಕು. 


ಶ್ರೀರಾಮಪ್ರತಿಮೆಯ ಲಕ್ಷಣ 
ತತ್ರ ಸ್ವರ್ಣಮಯೀಂ ರಾಮಪ್ರತಿಮಾಂ ಪಲಮಾತ್ರತಃ । 
ನಿರ್ಮಿತಾಂ ದ್ವಿಭುಜಾಂ ರಮ್ಯಾಂ ವಾಮಾಂಕಸ್ಥಿತಜಾನಕೀಮ್‌ ॥1 40॥ 


ಬಿಭ್ರತೀಂ ದಕ್ಷಿಣೇ ಹಸ್ತೇ ಜ್ಞಾನಮುದ್ರಾಂ ಮಹಾಮುನೇ | 
ವಾಮೇನಾಧಚರೇಣಾರಾದ್‌ ದೇವೀಮಾಲಿಂಗ್ಯ ಸಂಸ್ಥಿತಾಮ್‌ 1411 


ಸಿಂಹಾಸನೇ ರಾಜತೇ ಚ ಪಲದ್ವಯವಿನಿರ್ಮಿತೇ । 

ಶ್ರೀರಾಮನ ಪ್ರತಿಮೆಯು ಬಂಗಾರದ್ದಾಗಿರಬೇಕು. ೧೭೬ ಗುಲಗಂಜಿಯಷ್ಟು 
ಭಾರವುಳ್ಳ ಅಥವಾ ೪ ಕರ್ಷವೆನಿಸಿದ ಪಲಭಾರದ್ದಾ] ಗಿರಬೇಕು. ಆ ಪ್ರತಿಮೆಗೆ ಎರಡು 
ಕೈಗಳಿರಬೇಕು. ಎಡಗೈಯ್ಯನ್ನು ಜಾನಕಿಯ ಮೇಲಿಟ್ಟಿರಬೇಕು. ಬಲಗೈಯಲ್ಲಿ 
ಜ್ಞಾನಮುದ್ರೆಯಿರಬೇಕು. ಎಡಗೈಯಿಂದ ಸೀತಾದೇವಿಯನ್ನು ಆಲಿಂಗನ 


೬53 - 


ರಾಮನವಮಿ 


ಮಾಡಿರಬೇಕು. ಶೋಭಿಸುವ ಸಿಂಹಾಸನದಲ್ಲಿ ಕುಳಿತಿರಬೇಕು. ಎರಡು ಪಲಗಳ 
ಭಾರದಲ್ಲಿ ಅದರ ಸಿಂಹಾಸನವನ್ನು ನಿರ್ಮಾಣ ಮಾಡಿರಬೇಕು. 


ಭಕ್ತಿಯ ರಾಮಪೂಜೆ 
ಪಂಚಾಮೃತಸ್ನಾನಪೂರ್ವಂ ಸಂಪೂಜ್ಯ ವಿಧಿವತ್‌ ತತಃ 421 
ಮೂಲಮಂತ್ರೇಣ ನಿಯತೋ ನ್ಯಾಸಪೂರ್ವಮತಂದ್ರಿತಃ । 
ದಿವೈವಂ ವಿಧಿವತ್‌ ಕೃತ್ವಾ ರಾತ್ರೌ ಜಾಗರಣಂ ತತಃ ॥43॥ 
ದಿವ್ಯಾಂ ರಾಮಕಥಾಂ ಶ್ರುತ್ವಾ ರಾಮಭಕ್ತಿಸಮನ್ವಿತಃ | 
ಗೀತನೃತ್ಯಾದಿಭಿಶ್ಚೆವ ರಾಮಸ್ತೋತ್ರೈರನೇಕಧಾ Il 441 
ರಾಮಾಷ್ಟಕ್ಟಿಶ್ಚಸಂಸ್ತುತ್ಯ ಗಂಧಪುಷ್ಟಾಕ್ಷತಾದಿಭಿಃ । 
ಕರ್ಪೂರಾಗರುಕಸ್ತೂರೀಕಲ್ಹಾರಾದ್ಯೈರನೇಕಥಾ Il 45 (1 


ಸಂಪೂಜ್ಯವಿಧಿವದ್‌ ಭಕ್ತಾ ದಿವಾರಾತ್ರಂ ನಯೇದ್‌ ಬುಧಃ । 

ರಾಮಪ್ರತಿಮೆಗೆ ಪಂಚಾಮೃತಸ್ನಾನವನ್ನು ಮಾಡಿಸಬೇಕು. ಭಕ್ತಿಯಿಂದ ಪೂಜೆ 
ಮಾಡಬೇಕು. ಮೂಲಮಂತ್ರದಿಂದ ೧೪ ಬಾರಿ ನ್ಯಾಸವನ್ನು ಮಾಡಬೇಕು. 
ಏಕಾಗ್ರಚಿತ್ತನಾಗಿರಬೇಕು. ಹೀಗೆ ವಿಧಿಪ್ರಕಾರವಾಗಿ ಹಗಲಿನ ಕಾಲದಲ್ಲಿ ಪೂಜೆಯನ್ನು 
ಮಾಡಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. ಶ್ರೀರಾಮಚಂದ್ರನ 
ದಿವ್ಯಕಥೆಯನ್ನು ವಿದ್ವಾಂಸರಿಂದ ಶ್ರವಣ ಮಾಡಬೇಕು. ರಾಮಭಕ್ತಿಯನ್ನು ಅಚಲವಾಗಿ 
ಹೊಂದಿರಬೇಕು. ಶ್ರೀರಾಮನ ಚರಿತ್ರೆಯ ಕುರಿತಾದ ಪದ್ಯಗಳನ್ನು ಹಾಡಬೇಕು. 
ಶ್ರೀರಾಮಚಂದ್ರನ ಚರಿತ್ರೆಯನ್ನು ಬಿತ್ತರಿಸುವ ನರ್ತನಾದಿಗಳನ್ನು ಮಾಡಬೇಕು. ಬಗೆ 
ಬಗೆಯ ರಾಮಸ್ರೋತ್ರಗಳನ್ನು ಪಠಿಸಬೇಕು. ರಾಮಾಷಸಗಳಿಂದ ಶ್ರೀರಾಮಚಂದ್ರನನ್ನು 
ಸ್ತುತಿಸಬೇಕು. ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜಿಸಬೇಕು. ಕರ್ಪೂರ, ಅಗರು, 
ಕಸೂರಿ ಕಲ್ಹಾರಪುಷ್ಟ ಮೊದಲಾದ ಅನೇಕ ಪೂಜಾಸಾಮಗ್ರಿಗಳಿಂದ ದೇವರನ್ನು 
ಸಂತೋಷಪಡಿಸಬೇಕು. ಹೀಗೆ ವಿಧಿಪ್ರಕಾರ ಭಕ್ತಿಯಿಂದ ಹಗಲು ರಾತ್ರಿ 


ಶ್ರೀರಾಮಚಂದ್ರನ ಪೂಜೆಯನ್ನು ಮಾಡುತ್ತಲೇ ಕಾಲವನ್ನು ಕಳೆಯಬೇಕು. 
-54- 


ರಾಮನವಮಿ 


ರಾಮಮಂತ್ರ ಹೋಮ 
ತತಃ ಪ್ರಾತಃ ಸಮುತ್ಥಾಯ ಸ್ನಾನಸಂಧ್ಯಾದಿಕಾಃ ಕ್ರಿಯಾಃ Il 461 
ಸಮಾಪ್ಯ ವಿಧಿವದ್‌ ರಾಮಂ ಪೂಜಯೇದ್‌ ವಿಧಿವನ್ಮುನೇ | 
ತತೋ ಹೋಮಂ ಪ್ರಕುರ್ವೀತ ಮೂಲಮಂತ್ರೇಣ ಮಂತ್ರವಿತ್‌ I 471 
ಪೂರ್ವೋಕ್ತಪದಕುಂಡೇವಾ ಸ್ಥಂಡಿಲೇ ವಾ ಸಮಾಹಿತಃ 


ಲೌಕಿಕಾಗ್ಗೌ ವಿಧಾನೇನ ಶತಮಷ್ಟೋತ್ತರಂ ಮುನೇ ll 48 W 
ಸಾಜ್ಯೇನ ಪಾಯಸೇನೈವ ಸ್ಮರನ್‌ ರಾಮಮನನ್ಯಧೀಃ | 
ತತೋ ಭಕ್ತ್ಯಾ ಸುಸಂತೋಷ್ಯ ಆಚಾರ್ಯಂ ಪೂಜಯೇನ್ಮುನೇ I 49 


ಮುನಿಯೇ! ಮರುದಿವಸ ಬೆಳಿಗ್ಗೆ ಬ್ರಹ್ಮೀಮುಹೂರ್ತದಲ್ಲೆದ್ದು ಸ್ನನಸಂಧ್ಯಾ- 
ವಂದನೆಗಳನ್ನು ಆಚರಿಸಬೇಕು. ಅನಂತರ ಶ್ರೀರಾಮಚಂದ್ರನನ್ನು ವಿಧಿಪ್ರಕಾರ ಪುನಃ 
ಪೂಜೆ ಮಾಡಬೇಕು. ಮಂತ್ರಜ್ಞನು ರಾಮಮಂತ್ರ ಹೋಮವನ್ನು ಮಾಡಬೇಕು. ಹಿಂದೆ 
ಹೇಳಿದ ಪದ್ಮಕುಂಡದಲ್ಲಿ ಅಥವಾ ಸ್ಥಂಡಿಲದಲ್ಲಿ ಬರೆದು ಅದರಲ್ಲಿ 
ಹೋಮಕುಂಡವನ್ನು ಸ್ಥಾಪನೆ ಮಾಡಿ ಲೌಕಿಕಾಗ್ನಿಯಲ್ಲಿ ೧೦೮ ಬಾರಿ ಆಹುತಿಯನ್ನು 
ನೀಡಬೇಕು. ತುಪ್ಪದಿಂದ ಕೂಡಿರುವ ಪಾಯಸವೇ ಆಹುತಿಯಾಗಿರುತ್ತದೆ. ಆಗ 
ಶ್ರೀರಾಮಚಂದ್ರನನ್ನು ಏಕಾಗ್ರಚಿತ್ತನಾಗಿ ಧ್ಯಾನ ಮಾಡುತ್ತಿರಬೇಕು. ಭಕ್ತಿಯಿಂದ 
ಆಚಾರ್ಯಪುರುಷನನ್ನು ಸಂತೋಷಪಡಿಸಿ ಪೂಜೆ ಮಾಡಬೇಕು. 


ದಾನಸಂಕಲ್ಪ 


ಕುಂಡಲಾಭ್ಯಾಂ ಸರತ್ನಾಭ್ಯಾಮಂಗುಲೀಯೈರನೇಕಧಾ | 
ಗಂಧಪುಷ್ಪಾಕ್ಟತೈರ್ವಸ್ತ್ರೈರ್ವಿಚಿತ್ರೇಷು ಮನೋಹರೈ; Il 501 
ತತೋ ರಾಮಂ ಸ್ಮರನ್‌ ದದ್ಯಾಮಿಮಂ ಮಂತ್ರಮುದೀರಯೇತ್‌ । 
ಶ್ರೀರಾಮಚಂದ್ರನು ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ. ರತ್ನಗಳಿಂದ 
ಕೂಡಿರುವ ಉಂಗುರಗಳನ್ನು ಧರಿಸಿದ್ದಾನೆ. ಗಂಧ ಪುಷ್ಪ, ಅಕ್ಷತೆ, ವಸ್ತ್ರಗಳಿಂದ 


55. 


ರಾಮನವಮಿ 


ವಿಭೂಷಿತನಾಗಿದ್ದಾನೆ. ಆ ಶ್ರೀರಾಮಚಂದ್ರನು ಮನೋಹರನಾಗಿದ್ದಾನೆ. 
ಶ್ರೀರಾಮಚಂದ್ರನನ್ನು ಸ್ಮರಣೆ ಮಾಡುತ್ತಾ ಈ ಮಂತ್ರವನ್ನು ಪಠಿಸಬೇಕು. 

"ಇಮಾಂ ಸ್ವರ್ಣಮಯೀಂ ರಾಮಪ್ರತಿಮಾಂ ಸಮಲಂಕೃತಾಮ್‌ 511 

ಚಿತ್ರವಸ್ವಯುಗಚ್ಛನ್ನಾಂ ರಾಮೋ5ಹಂ ರಾಘವಾಯ ತೇ | 

ಶ್ರೀರಾಮಪ್ರೀತಯೇ ದಾಸ್ಯೇ ತುಷ್ಟೋ ಭವತು ರುಘವಃ' I 521 

"ಇಮಾಂ ಸ್ವರ್ಣಮಯೀಂ ರಾಮಪ್ರತಿಮಾಂ ಸಮಲಂಕೃತಾಮ್‌ । ಚಿತ್ರವಸ್ತ- 
ಯುಗಚ್ಛನ್ನಾಂ ರಾಮೋತಹಂ ರಾಘವಾಯ ತೇ । ಶ್ರೀರಾಮಪ್ರೀತಯೇ ದಾಸ್ಯೇ 
ತುಷ್ಟೋ ಭವತು ರಾಘವಃ' ॥ ಸ್ವರ್ಣನಿರ್ಮಿತವಾದ ಅಲಂಕೃತವಾದ ಈ 
ರಾಮಪ್ರತಿಮೆಯನ್ನು ದಾನ ಮಾಡುತ್ತಿದ್ದೇನೆ. ದಾನ ಕೊಡುವ ನನ್ನಲ್ಲಿ ದಾನ 
ತೆಗೆದುಕೊಳ್ಳುವ ಬ್ರಾಹ್ಮಣನಲ್ಲಿ ಶ್ರೀರಾಮಚಂದ್ರನೇ ನೆಲೆಸಿ ಈ ದಾನವನ್ನು 


ಮಾಡಿಸುತ್ತಿದ್ದಾನೆ. ಈ ದಾನದಿಂದ ಶ್ರೀರಾಮಚಂದ್ರನು ಪ್ರೀತನಾಗಲಿ. ಹೀಗೆ ಹೇಳಿ 
ದಾನ ಮಾಡಬೇಕು. 


ದಾನದಿಂದ ದೊರೆಯುವ ಫಲ 
ಇತಿ ದತ್ವಾ ವಿಧಾನೇನ ದದ್ಯಾದ್‌ ವೈ ದಕ್ಷಿಣಾಂ ಧ್ರುವಮ್‌ । 
ಅನ್ಯೇಭ್ಯಶ್ಚ ಯಥಾಶಕ್ಕಾ ಗೋಹಿರಣ್ಯಾದಿ ಭಕ್ತಿತಃ ॥ 53 


ಹೀಗೆ ರಾಮಪ್ರತಿಮೆಯನ್ನು ದಾನ ಮಾಡಬೇಕು. ಯಥೇಚ್ಛವಾಗಿ ದಕ್ಷಿಣೆಯನ್ನು 
ದಾನ ಮಾಡಬೇಕು. ಅನ್ನದಾನ ಮಾಡಬೇಕು. ಯಥಾಶಕ್ತಿ ಗೋದಾನ, 
ಹಿರಣ್ಯದಾನಾದಿಗಳನ್ನು ಭಕ್ತಿಯಿಂದ ಮಾಡಬೇಕು. 


ದದ್ಯಾದ್‌ ವಾಸೋಯುಗಂ ಧಾನ್ಯಂ ತಥಾಲಂಕರಣಾನಿ ಚ । 

ಏವಂ ಯಃ ಕುರುತೇ ರಾಮಪ್ರತಿಮಾದಾನಮುತ್ತಮಮ್‌ 541 
ಬ್ರಹ್ಮಹತ್ಯಾದಿ ಪಾಪೇಭ್ಯೋ ಮುಚ್ಯತೇ ನಾತ್ರ ಸಂಶಯಃ | 
ತುಲಾಪುರುಷದಾನಾದಿಫಲಮಾಪ್ಲೋತಿ ಸುವ್ರತ I 551 


-56- 


ರಾಮನವಮಿ 


ಅನೇಕಜನಸಂಸಿದ್ಧಪಾಪೇಭ್ಯೋ ಮುಚ್ಯತೇ ಧ್ರುವಮ್‌ । 


ಬಹುನಾತ್ರ ಕಿಮುಕ್ತೇನ ಮುಕ್ತಸ್ತಸ್ಯ ಕರೇ ಸ್ಥಿತಾ 1561 
ಕುರುಕ್ಷೇತ್ರೇ ಮಹಾಪುಣ್ಯೇ ಸೂರ್ಯಪರ್ವಣ್ಯಶೇಷತಃ । 
ತುಲಾಪುರುಷದಾನಾದ್ಯೈಃ ಕೃತ್ಫರ್ಯಾವಲ್ಲಭೃತೇ ಫಲಮ್‌ HW 57 1 


ತತ್ನಲಂ ಲಭತೇ ಮರ್ತ್ಯೋ ದಾನೇನಾನೇನ ಸುವ್ರತ | 

ಎರಡು ವಸ್ತ್ರಗಳನ್ನು ಧಾನ್ಯಗಳನ್ನು ಅಲಂಕಾರಸಾಮಗ್ರಿಗಳನ್ನು ಆ ದಾನಕಾಲದಲ್ಲಿ 
ನೀಡಬೇಕು. ಯಾರು ಹೀಗೆ ರಾಮಪ್ರತಿಮೆಯನ್ನು ದಾನ ಮಾಡುತ್ತಾನೋ ಅವನಿಗೆ 
ಬ್ರಹ್ಮಹತ್ಯಾದಿ ಪಾಪಗಳೆಲ್ಲವೂ ನಾಶವಾಗುತ್ತವೆ. ಈ ವಿಷಯದಲ್ಲಿ ಸಂಶಯವಿಲ್ಲ. 
ಅನೇಕ ಜನ್ಮಗಳಲ್ಲಿಸಂಪಾದನೆಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗುತ್ತವೆ. ಹೆಚ್ಚು 
ಹೇಳುವುದಕ್ಕೇನಿದೆ? ಮುಕ್ತಿಯೇ ಕರಗತವಾಗುತ್ತದೆ ಎಂಬ ಒಂದೇ ಮಾತು ಸಾಕು. 
ಮಹಾಪುಣ್ಯಸ್ಥಳವೆನಿಸಿದ ಕುರುಕ್ಷೇತ್ರದಲ್ಲಿ ಸೂರ್ಯಗ್ರಹಣದಲ್ಲಿ ತುಲಾಪುರುಷ 
ದಾನವನ್ನು ಮಾಡಿದಾಗ ಎಷ್ಟು ಫಲವು ದೊರಕುತ್ತದೋ ಅಷ್ಟು ಫಲವು ಇದರಿಂದ 
ದೊರೆಯುತ್ತದೆ. 


ರಾಮನವಮೀವ್ರತವನ್ನು ಯಾರು ಮಾಡಬೇಕು 
ಸುತೀಕ್ಷ್ಯ- 
ಪ್ರಾಯೇಣ ಹಿ ನರಾಃ ಸರ್ವೇ ದರಿದ್ರಾಃ ಕೃಪಣಾ ಮುನೇ ॥58॥ 
ಕೈಃ ಕರ್ತವ್ಯಂ ಕಥಮಿದಂ ವ್ರತಂ ಬ್ರೂಹಿ ಮಹಾಮುನೇ | 
ಅಗಸ್ತ್ಯಮುನಿಗಳೇ ಸಾಮಾನ್ಯವಾಗಿ ಎಲ್ಲ ಮನುಷ್ಯರೂ ದರಿದ್ರರೂ ದೀನರೂ 
ಆಗಿರುತ್ತಾರೆ. ನೀವು ಹೇಳಿದ ಈ ರಾಮನವಮೀವ್ರತವನ್ನು ಯಾರು ಮಾಡಬೇಕು 
ಹೇಗೆ ಮಾಡಬೇಕು ಅದನ್ನು ನನಗೆ ತಿಳಿಸಿರಿ. 


ಹಣವಿಲ್ಲದವರೂ ಕೂಡ ರಾಮನವಮಿಯನ್ನು ಆಚರಿಸಬೇಕು 


ಅಗಸ್ಯಃ - 
ದರಿದ್ರಶ್ಚ ಮಹಾಭಾಗ ಸ್ವಸ್ಯ ವಿತ್ತಾನುಸಾರತಃ 1 59॥ 
-57- 


ರುಮನವಮಿ 


ಪಲುರ್ಧೇನ ತದರ್ಧೇನ ತದರ್ಧಾರ್ಧೇನ ವಾ ಪುನಃ । 


ಎತ್ತಶಾಧ್ಯಮಕೃತ್ವೈವ ಕುರ್ಯಾದೇವಂ ವ್ರತಂ ಮುನೇ Il 60॥ 
ಯದಿ ಘೋರತರಂ ದುಷ್ಟಂ ಪಾತಕಂ ನೇಹತೇ ಕ್ವಚಿತ್‌ | 
ಅಕಿಂಚನೋಠ ಪಿ ಯತ್ನೇನ ಉಪೋಷ್ಯ ನವಮೀದಿನೇ Il 61 1 


ಏಕಚಿತ್ತೋತಪಿ ವಿಧಿವತ್‌ ಸರ್ವಪಾಪೈಃ ಪ್ರಮುಚ್ಯತೇ । 
ಅಗಸ್ತ್ಯರು ಉತ್ತರಿಸುತ್ತಾರೆ - 


ಮಹಾಭಾಗ್ಯಶಾಲಿಯೇ! ತನ್ನ ದುಡ್ಡಿನ ಅನುಕೂಲಕ್ಕೆ ಅನುಗುಣವಾಗಿ 
ದರಿದ್ರನೂ ಕೂಡ ಈ ವ್ರತವನ್ನು ಆಚರಿಸ ಬೇಕು. ಅರ್ಧ ಪಲದಷ್ಟು ಅಥವಾ 
ಅದರ ಅರ್ಧದಷ್ಟಾದರೂ ತ್ಯಾಗ ಮಾಡಿದರೆ ಸಾಕು. ಆಚರಣೆ ಮಾಡದೇ 
ಇರಬಾರದು. ಯಾವುದೇ ಕಾರಣಕ್ಕೂ ವತ್ತಶಾಠ್ಯವನ್ನು ಮಾಡಬಾರದು. ಒಂದು 
ವೇಳೆ ಅತ್ಯಂತ ಘೋರವಾದ ದುಷ್ಠವಾದ ಪಾತಕವನ್ನು ಪರಿಹರಿಸಿಕೊಳ್ಳಲು ಯಾರು 
ಇಷ್ಟಪಡುತ್ತಾನೋ ಅಂಥವನು ಬಡವನಾಗಿದ್ದರೂ ಕೂಡ ಪ್ರಯತ್ನಪೂರ್ವಕವಾಗಿ 
ರಾಮನವಮೀ ವ್ರತವನ್ನು ಆಚರಣೆ ಮಾಡಬೇಕು. ರಾಮನವಮಿಯ ದಿವಸ 
ಉಪವಾಸ ಮಾಡಬೇಕು. ಒಂದೇ ಮನಸಿನಿಂದ ಹೀಗೆ ಆಚರಣೆ ಮಾಡುವವನು 
ಎಲ್ಲಪಾಪಗಳಿಂದ ಮುಕ್ತನಾಗುತ್ತಾನೆ. 


ರಾಮನವಮಿಯಂದು ದಾನ ಮಾಡಲೇಬೇಕು 


ಪ್ರಾತಃ ಸ್ನಾನಂ ಚ ಕೃತ್ವಾ ಸಂಧ್ಯಾದಿಕಾಃ ಕ್ರಿಯಾಃ ll 62॥ 
ಗೋಭೂತಿಲಹಿರಣ್ಯಾದಿ ದದ್ಯಾತ್‌ ವಿತ್ತಾನುಸಾರತಃ | 
ಶ್ರೀರಾಮಚಂದ್ರಭಕ್ತೇಭ್ಯೋ ವಿದ್ವದ್ಭ್ಯಃ ಶ್ರದ್ಧಯಾನ್ವಿತಃ ॥63॥ 
ಪಾರಣಂ ತ್ವಥ ಕುರ್ವೀತ ಬ್ರಾಹ್ಮಣೈಶ್ಚ ಸ್ವಬಂಧುಭಿಃ | 
ಏವಂ ಯಃ ಕುರುತೇ ಭಕ್ತ್ಯಾ ಸರ್ವಪಾಪೈಃ ಪ್ರಮುಚ್ಯತೇ ll 64॥ 


ರಾಮನವಮಿಯ ದಿವಸ ಪ್ರಾತಣಾಲದಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು 
ಶಾಸ್ತ್ರೋಕ್ತರೀತಿಯಲ್ಲಿ ಮಾಡಬೇಕು. ಗೋದಾನ, ಹಿರಣ್ಯದಾನ, ವಿವಿಧಸಂಪತ್ತುಗಳ 


-58- 


ರಾಮನವಮಿ 


ದಾನವನ್ನು ತಮ್ಮ ಹಣದ ಅನುಕೂಲಕ್ಕೆ ತಕ್ಕಂತೆ ವಿಪ್ರರಿಗೆ ನೀಡಬೇಕು. 
ಶ್ರೀರಾಮಚಂದ್ರನ ಭಕ್ತರಾದ ಜ್ಞಾನಿಗಳಿಗೆ ಅತ್ಯಂತ ಶ್ರದ್ಧೆಯಿಂದ ದಾನ ಮಾಡಬೇಕು. 
ಮರುದಿವಸ ಎಲ್ಲ ಬಂಧುಗಳ ಜೊತೆ ಮತ್ತು ಬ್ರಾಹ್ಮಣರ ಜೊತೆ ಪಾರಣೆಯನ್ನು 
ಮಾಡಬೇಕು. ಯಾರು ಭಕ್ತಿಯಿಂದ ಹೀಗೆ ರಾಮನವಮೀ ವ್ರತವನ್ನು ಆಚರಿಸುತ್ತಾರೋ 
ಅವರು ಎಲ್ಲ ಬಗೆಯ ಪಾಪಗಳಿಂದ ಮುಕ್ತರಾಗುತ್ತಾರೆ. 


ಯೋಗ್ಯತೆಗಿಂತ ಕಡಿಮೆ ಮಟ್ಟದಲ್ಲಿ ದಾನಾದಿಗಳನ್ನು 
ಮಾಡಬಾರದು 


ಪ್ರಾಪ್ತೇ ಶ್ರೀರಾಮನವಮೀ ದಿನೇ ಮರ್ತ್ಯೋ ವಿಮೂಢಧೀಃ | 

ಉಪೋಷಣಂ ನ ಕುರುತೇ ಕುಂಭೀಪಾಕೇಷು ಪಚ್ಯತೇ 1651 

ಯತ್ವಿಂಚಿದ್‌ ರಾಮಮುದ್ಧಿಶ್ವ ಕ್ರಿಯತೇ ನ ಸ್ವಶಕ್ತಿತಃ । 

ರೌರವೇ ಸ ತು ಮೂಢಾತ್ಮಾಪಚ್ಯತೇ ನಾತ್ರ ಸಂಶಯಃ 11661 

ರಾಮನವಮಿಯು ಬಂದಾಗಲೂ ಕೂಡ ಮೂಢನಾಗಿರುವ ವ್ಯಕ್ತಿಯು ಉಪ- 
ವಾಸವನ್ನು ಮಾಡಿ ಪೂಜೆಯನ್ನು ಮಾಡದಿದ್ದರೆ ಕುಂಭೀಪಾಕ ನರಕದಲ್ಲಿ ದುಃಖವನ್ನು 
ಅನುಭವಿಸುತ್ತಾನೆ. ಇನ್ನು ಯಾರು ತನ್ನ ಶಕ್ತಿಗೆ ಅನುಗುಣವಾಗಿ ರಾಮನವಮಿಯನ್ನು 
ಆಚರಿಸದೇ ನೆಪಕ್ಕೆ ಮಾತ್ರ ರಾಮನವಮಿಯನ್ನು ಮಾಡುತ್ತಾನೋ ಅಂಥ 
ಮೂರ್ಯನು ರೌರವ ನರಕದಲ್ಲಿ ಬೀಳುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. 


ಮೂಲಮಂತ್ರದ ಬಗ್ಗೆ ಪ್ರಶ್ನೆ 
ಸುತೀಕ್ಷಃ- 
0 
ಯಾಮಾಷ್ಟಕೇ ತು ಪೂಜಾ ವೈ ತತ್ರ ಚೋಕ್ತಾ ಮಹಾಮುನೇ । 
ಮೂಲಮಂತ್ರೇಣ ಸಂಯುಕ್ತಾ ತಾಂ ಕಥಾಂ ವದ ಸುವ್ರತ Il 67 
ಸುತೀಕ್ಷ್ಯಮುನಿಯು ಪ್ರಶ್ನಿಸುತ್ತಾರೆ. — ಮಹಾಮುನಿಯೇ! ಎಂಟು ಯಾಮಗಳಲ್ಲಿ 
ಯಾವ ರಾಮದೇವರ ಪೂಜೆಯನ್ನು ಮಾಡಬೇಕೆಂದು ಹೇಳಿದ್ದೀರೋ ಅದರ ಬಗ್ಗೆ 


-59- 


ರಾಮನವಮಿ 


ಪಲಾರ್ಧೇನ ತದರ್ಧೇನ ತದರ್ಧಾರ್ಧೇನ ವಾ ಪುನಃ । 


ವಿತ್ತಶಾಧ್ಯಮಕೃತ್ವೈವ ಕುರ್ಯಾದೇವಂ ವ್ರತಂ ಮುನೇ Il 60॥ 
ಯದಿ ಘೋರತರಂ ದುಷ್ಪಂ ಪಾತಕಂ ನೇಹತೇ ಕ್ವಚಿತ್‌ 
ಅಕಿಂಚನೋತಪಿ ಯತ್ನೇನ ಉಪೋಷ್ಯ ನವಮೀದಿನೇ Wl 61 1 


ಏಕಚಿತ್ತೋತಪಿ ವಿಧಿವತ್‌ ಸರ್ವಪಾಪೈಃ ಪ್ರಮುಚ್ಯತೇ । 
ಅಗಸ್ತ್ಯರು ಉತ್ತರಿಸುತ್ತಾರೆ - 


ಮಹಾಭಾಗ್ಯಶಾಲಿಯೇ! ತನ್ನ ದುಡ್ಡಿನ ಅನುಕೂಲಕ್ಕೆ ಅನುಗುಣವಾಗಿ 
ದರಿದ್ರನೂ ಕೂಡ ಈ ವ್ರತವನ್ನು ಆಚರಿಸ ಬೇಕು. ಅರ್ಧ ಪಲದಷ್ಟು ಅಥವಾ 
ಅದರ ಅರ್ಧದಷ್ಟಾದರೂ ತ್ಯಾಗ ಮಾಡಿದರೆ ಸಾಕು. ಆಚರಣೆ ಮಾಡದೇ 
ಇರಬಾರದು. ಯಾವುದೇ ಕಾರಣಕ್ಕೂ ವಿತ್ತಶಾಠ್ಯವನ್ನು ಮಾಡಬಾರದು. ಒಂದು 
ವೇಳೆ ಅತ್ಯಂತ ಘೋರವಾದ ದುಷ್ಠವಾದ ಪಾತಕವನ್ನು ಪರಿಹರಿಸಿಕೊಳ್ಳಲು ಯಾರು 
ಇಷ್ಟಪಡುತ್ತಾನೋ ಅಂಥವನು ಬಡವನಾಗಿದ್ದರೂ ಕೂಡ ಪ್ರಯತ್ನಪೂರ್ವಕವಾಗಿ 
ರಾಮನವಮೀ ವ್ರತವನ್ನು ಆಚರಣೆ ಮಾಡಬೇಕು. ರಾಮನವಮಿಯ ದಿವಸ 
ಉಪವಾಸ ಮಾಡಬೇಕು. ಒಂದೇ ಮನಸಿನಿಂದ ಹೀಗೆ ಆಚರಣೆ ಮಾಡುವವನು 
ಎಲ್ಲಪಾಪಗಳಿಂದ ಮುಕ್ತನಾಗುತ್ತಾನೆ. 


ರಾಮನವಮಿಯಂದು ದಾನ ಮಾಡಲೇಬೇಕು 
ಪ್ರಾತಃ ಸ್ನಾನಂ ಚ ಕೃತ್ವಾ ಸಂಧ್ಯಾದಿಕಾಃ ಕ್ರಿಯಾಃ I) 62॥ 


ಗೋಭೂತಿಲಹಿರಣ್ಯಾದಿ ದದ್ಯಾತ್‌ ವಿತ್ತಾನುಸಾರತಃ । 


ಶ್ರೀರಾಮಚಂದ್ರಭಕ್ತೇಭ್ಯೋ ವಿದ್ವದ್ಧ ್ಯಃ ಶ್ರದ್ಧಯಾನ್ವಿತಃ ॥ 63 ॥ 
ಪಾರಣಂ ತ್ವಥ ಕುರ್ವೀತ ಬ್ರಾಹಣ್ಣೆಶ್ವ ಸ್ವಬಂಧುಭಿಃ | 
ಏವಂ ಯಃ ಕುರುತೇ ಭಕ್ತ್ಯಾ ಸರ್ವಪಾಪೈಃ ಪ್ರಮುಚ್ಯತೇ Il 641 


ರಾಮನವಮಿಯ ದಿವಸ ಪ್ರಾತಣಾಲದಲ್ಲಿ ಸ್ನಾನ ಸಂಧ್ಯಾವಂದನೆಗಳನ್ನು 
ಶಾಸ್ತ್ರೊ (ಕ್ಷರೀತಿಯಲ್ಲಿ ಮಾಡಬೇಕು. ಗೋದಾನ, ಹಿರಣ್ಯದಾನ, ವಿವಿಧಸಂಪತ್ತುಗಳ 


-58- 


ರಾಮನವಮಿ 


ದಾನವನ್ನು ತಮ್ಮ ಹಣದ ಅನುಕೂಲಕ್ಕೆ ತಕ್ಕಂತೆ ವಿಪ್ರರಿಗೆ ನೀಡಬೇಕು. 
ಶ್ರೀರಾಮಚಂದ್ರನ ಭಕ್ತರಾದ ಜ್ಞಾನಿಗಳಿಗೆ ಅತ್ಯಂತ ಶ್ರದ್ಧೆಯಿಂದ ದಾನ ಮಾಡಬೇಕು. 
ಮರುದಿವಸ ಎಲ್ಲ ಬಂಧುಗಳ ಜೊತೆ ಮತ್ತು ಬ್ರಾಹ್ಮಣರ ಜೊತೆ ಪಾರಣೆಯನ್ನು 
ಮಾಡಬೇಕು. ಯಾರು ಭಕ್ತಿಯಿಂದ ಹೀಗೆ ರಾಮನವಮೀ ವ್ರತವನ್ನು ಆಚರಿಸುತ್ತಾರೋ 
ಅವರು ಎಲ್ಲ ಬಗೆಯ ಪಾಪಗಳಿಂದ ಮುಕ್ತರಾಗುತ್ತಾರೆ. 


ಯೋಗ್ಯತೆಗಿಂತ ಕಡಿಮೆ ಮಟ್ಟದಲ್ಲಿ ದಾನಾದಿಗಳನ್ನು 
ಮಾಡಬಾರದು 


ಪ್ರಾಪ್ತೇ ಶ್ರೀರಾಮನವಮೀ ದಿನೇ ಮರ್ತ್ಯೋ ವಿಮೂಢಧೀಃ। 

ಉಪೋಷಣಂ ನ ಕುರುತೇ ಕುಂಭೀಪಾಕೇಷು ಪಚ್ಯತೇ 1651 

ಯತ್ವಿಂಚಿದ್‌ ರಾಮಮುದ್ವಿಶ್ಯ ಕ್ರಿಯತೇ ನ ಸ್ವಶಕ್ತಿತಃ । 

ರೌರವೇ ಸ ತು ಮೂಢಾತ್ಮಾ ಪಚ್ಯತೇ ನಾತ್ರ ಸಂಶಯಃ 1661 

ರಾಮನವಮಿಯು ಬಂದಾಗಲೂ ಕೂಡ ಮೂಢನಾಗಿರುವ ವ್ಯಕ್ತಿಯು ಉಪ- 
ವಾಸವನ್ನು ಮಾಡಿ ಪೂಜೆಯನ್ನು ಮಾಡದಿದ್ದರೆ ಕುಂಭೀಪಾಕ ನರಕದಲ್ಲಿ ದುಃಖವನ್ನು 
ಅನುಭವಿಸುತ್ತಾನೆ. ಇನ್ನು ಯಾರು ತನ್ನ ಶಕ್ತಿಗೆ ಅನುಗುಣವಾಗಿ ರಾಮನವಮಿಯನ್ನು 
ಆಚರಿಸದೇ ನೆಪಕ್ಕೆ ಮಾತ್ರ ರಾಮನವಮಿಯನ್ನು ಮಾಡುತ್ತಾನೋ ಅಂಥ 
ಮೂರ್ಪನು ರೌರವ ನರಕದಲ್ಲಿ ಬೀಳುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. 


ಮೂಲಮಂತ್ರದ ಬಗ್ಗೆ ಪ್ರಶ್ನೆ 
ಸುತೀಕ್ವ್ಯ;- 
ಯಾಮಾಷ್ಟಕ್ರೇ ತು ಪೂಜಾ ವೈ ತತ್ರ ಚೋಕ್ತಾ ಮಹಾಮುನೇ | 
ಮೂಲಮಂತ್ರೇಣ ಸಂಯುಕ್ತಾ ತಾಂ ಕಥಾಂ ವದ ಸುವ್ರತ | 67 1 
ಸುತೀಕ್ಷ ಮುನಿಯು ಪ್ರಶ್ನಿಸುತ್ತಾರೆ. - ಮಹಾಮುನಿಯೇ! ಎಂಟು ಯಾಮಗಳಲ್ಲಿ 
ಯಾವ ರಾಮದೇವರ ಪೂಜೆಯನ್ನು ಮಾಡಬೇಕೆಂದು ಹೇಳಿದ್ದೀರೋ ಅದರ ಬಗ್ಗೆ 


-59- 


ರಾಮನವಮಿ 


ನನಗೆ ಮತ್ತಷ್ಟು ತಿಳಿಸಿರಿ. ಮತ್ತು ಪೂಜೆಯ ಕಾಲದಲ್ಲಿ ಪಠಿಸಬೇಕಾದ ಮುಖ್ಯವಾದ 
ಮೂಲಮಂತ್ರದ ಬಗ್ಗೆಯೂ ತಿಳಿಸಿರಿ. 


ರುದ್ರದೇವರಿಂದ ರಾಮಮಂತ್ರದ ಮಹಿಮೆ 
ಅಗಸ್ಯಃ - 
ಸರ್ವೇಷಾಂ ರಾಮಮಂತ್ರಾಣಾಂ ಮಂತ್ರರಾಜಂ ಷಡಕ್ಟರಮ್‌ । 
(ಇದಂ ತು ಸ್ಕಾಂದೇ ಮೋಕ್ಷಖಂಡೇ ಶ್ರೀರಾಮಂ ಪ್ರತಿ ರುದ್ರಗೀತಾಯಾಂ 
ರುದ್ರವಾಕ್ಯಮ್‌ 1) 


ಮುಮೂರ್ಷೋರ್ಮಣಿಕರ್ಣ್ಯಾಂತೇ ಅರ್ಧೋದಕನಿವಾಸಿನಃ Il 68॥ 
ಅಹಂ ದಿಶಾಮಿ ತೇ ಮಂತ್ರಂ ತಾರಕಸ್ಯೋಪದೇಶತಃ । 

ಶ್ರೀರಾಮ ರಾಮ ರಾಮೇತಿ ಏತತ್‌ ತಾರಕಮುಚ್ಯತೇ Il 69 11 
ಅತಸ್ತ್ವಂ ಜಾನಕೀನಾಥ ಪರಂ ಬ್ರಹ್ಮಾಬಿಧೀಯಸೇ । 

ತಾರಕಂ ಬ್ರಹ್ಮ ಚೇತ್ಯುಕ್ತಂ ತೇನ ಪೂಜಾ ಪ್ರಶಸ್ಯತೇ ॥70॥ 


ಅನೇಕ ರಾಮಮಂತ್ರಗಳಿವೆ. ಅವುಗಳಲ್ಲಿ "ರಾಂ ರಾಮಾಯ ನಮಃ' ಎಂಬ 
ಷಡಕ್ಟರಗಳುಳ್ಳ ಮಂತ್ರವೇ ಶ್ರೇಷ್ಠವಾಗಿದೆ. 

(ಇದು ಸ್ಕಾಂದಪುರಾಣದ ಮೋಕ್ಟಖಂಡದಲ್ಲಿ ರುದ್ರಗೀತೆಯಲ್ಲಿ ಬರುವ 
ರುದ್ರದೇವರ ವಾಕ್ಯವಾಗಿದೆ) - 


ಯಾರು ಮುಣಿಕರ್ಣಿಕಾಘಾಟಿನಲ್ಲಿ ಗಂಗಾಜಲವನ್ನು ಬಾಯಲ್ಲಿ 
ಹಾಕಿಸಿಕೊಳ್ಳುತ್ತಾ ಮರಣವನ್ನು ಹೊಂದುವ ಕ್ಷಣಗಳಲ್ಲಿರುತ್ತಾನೋ ಅಂಥವನ 
ಕಿವಿಯಲ್ಲಿ ಕುಳಿತು ನಾನೇ ರಾಮಮಂತ್ರವನ್ನು ಜಪಿಸುತ್ತೇನೆ. ಶ್ರೀರಾಮ ಶ್ರೀರಾಮ 
ಶ್ರೀರಾಮ ಎಂದು ಜಪವನ್ನು ಮಾಡುತ್ತೇನೆ. ಇದುವೇ ಸಂಸಾರಕ್ಕೆ ತಾರಕವಾಗಿದೆ. 
ಶ್ರೀರಾಮಚಂದ್ರನೇ ನಿನ್ನ ಈ ನಾಮವು ಸಂಸಾರವನ್ನು ದಾಟಿಸುವುದರಿಂದಲೇ 
ಜಾನಕೀನಾಥನಾದ ನೀನು ಪರಬ್ರಹ್ಮನಾಗಿರುವಿ. ಸಂಸಾರವನ್ನು ದಾಟಿಸುವ 
ಬ್ರಹ್ಮನಾಗಿರುವಿ. ಆದ್ದರಿಂದಲೇ ಆ ರಾಮಮಂತ್ರದಿಂದಲೇ ಪೂಜೆಯನ್ನು 


ಮಾಡಬೇಕು. 
-60- 


ರಾಮನವಮಿ 


ರಾಮದೇವರ ಪೂಜೆ 
ಪೀಠಾಂಗದೇವತಾನಾಂ ತು ಆವೃತ್ತೀನಾಂ ತಥೈವ ಚ। 
ಆದಾವೇವ ಪ್ರಕುರ್ವೀತ ದೇವಸ್ಯ ಪ್ರೀತಿಮಾನಸಃ 171॥ 
ಉಪಚಾರೈಃ ಷೋಡಶಾಭಿಃ ಪೂಜಾ ಕಾರ್ಯಾ ಯಥಾವಿಧಿ । 
ಆವಾಹನಂ ಸ್ಥಾಪನಂ ಚ ಸಮ್ಮುಖೀಕರಣಂ ತಥಾ I 72 1 
ಏವಂ ಮುದ್ರಾಂ ಪ್ರಾರ್ಥನಾಂ ಚ ಪೂಜಾಮುದ್ರಾಂ ಪ್ರಯತ್ನತಃ । 
ಶಂಖಪೂಜಾಂ ಪ್ರಕುರ್ವೀತ ಪೂರ್ವೋನ್ತವಿಧಿನಾ ತತಃ ॥ 73 ॥ 


ಕಲಶಂ ವಾಮಭಾಗೇ ಚ ಪೂಜಾದ್ರವ್ಯಾಣಿ ಚಾದರಾತ್‌ । 
ಪೀಠೇ ಸಂಪೂಜ್ಯ ಯತ್ನೇನ ಆತ್ಮಾನಂ ಮಂತ್ರಮುಚ್ಚರೇತ್‌ 741 


ಪಾತ್ರಾಸಾದನಮಪ್ಯೇವಂ ಕುರ್ಯಾದ್‌ ಯಾಮೇಷ್ಟತಂದ್ರಿತಃ । 
ಪೀತಾಂಬರಾಣಿ ದೇವಾಯ ಪ್ರಾರ್ಪಯನ್‌ ಅರ್ಚಯೇತ್‌ ಸುಧೀಃ ॥75॥ 


ಸ್ವರ್ಣಯಜ್ಞೋಪವೀತಾನಿ ದದ್ಯಾದ್‌ ದೇವಾಯ ಭಕ್ತಿತಃ । 


ನಾನಾರತ್ನವಿಚಿತ್ರಾಣಿ ದದ್ಯಾದಾಭರಣಾನಿ ಚ 176॥ 
ಹಿಮಾಂಬುಘ್ಳಷ್ಟಂ ರುಚಿರಂ ಘನಸಾರಮನೋಹರಮ್‌ । 

ಕ್ರಮಾತ್‌ ತು ಮೂಲಮಂತ್ರೇಣ ಉಪಚಾರಾನ್‌ ಪ್ರಕಲ್ಲಯೇತ್‌ I 77 11 
ಕಲ್ಹಾರೈಃ ಕೇತಕೇರ್ಜಾತ್ಮೈಃ ಪುನ್ನಾಗಾದ್ಯೈಃ ಪ್ರಪೂಜಯೇತ್‌ । 

ಚಂಪಕ್ಕೆಃ ಶತಪತ್ರೈಶ್ಚ ಸುಗಂಧೈಃ ಸುಮನೋಹರೈಃ il 78 1 
ಪಾದ್ಯಚಂದನಧೂಪೈಶ್ಚ ತತ್ತನ್ನಂತೈಃ ಪ್ರಪೂಜಯೇತ್‌ । 

ಭಕ್ತ ;ಥೋಜ್ಯಾದಿಕಂ ಭಕ್ಕಾ ದೇವಾಯ ವಿಧಿನಾರ್ಪಯೇತ್‌ 1 79॥ 


ಯೇನ ಸೋಪಸ್ಕರಂ ದೇವಂ ದತ್ತ್ವಾ ಪಾಪೈಃ ಪ್ರಮುಚ್ಯತೇ | 
ಜನ್ಮೋಟಿಕೃತೈರ್ಫೋರೈರ್ನಾನಾರೂಪೈಶ್ಚ ದಾರುಣಃ I 80 ॥ 
ವಿಮುಕ್ತಃ ಸ್ಯಾತ್‌ ಕ್ಷಣಾದೇವ ರಾಮ ಏವ ಭವೇನುನೇ | 


-61- 


ರಾಮನವಮಿ 


ಯಾರು ಭಗವಂತನ ಪ್ರೀತಿಯನ್ನು ಹೊಂದಲು ಅಪೇಕ್ಟಿಸುತ್ತಾರೋ ಅವರು 
ರಾಮಮಂತ್ರವನ್ನೇ ಹೇಳುತ್ತಾ ಪೂಜೆ ಮಾಡಬೇಕು. ಅದನ್ನೇ ಪುನಃ ಪುನಃ ಆವೃತ್ತಿ 
ಮಾಡಬೇಕು. ಪೀಠಾದಿಪೂಜೆಗಳನ್ನೂ ಈ ಮಂತ್ರದಿಂದಲೇ ಮಾಡತಕ್ಕದ್ದು. 
ಷೋಡಶೋಪಚಾರಪೂಜೆಗಳನ್ನು ವಿಧ್ಯನುಸಾರವಾಗಿ ಮಾಡಬೇಕು. ಆವಾಹನೆ, 
ಸಂಸ್ಥಾಪನೆ, ಸಮ್ಮುಖೀಕರಣ, ಪ್ರಾರ್ಥನಾ ಮುದ್ರೆ, ಪೂಜಾಮುದ್ರೆ ಇವುಗಳನ್ನು 
ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಶಂಖಪೂಜೆಯನ್ನು ಹಿಂದೆ ಹೇಳಿದ 
ವಿಧ್ಯನುಸಾರವಾಗಿ ಮಾಡಬೇಕು. ಅನಂತರ ಕಲಶಪೂಜೆಯನ್ನು ಮಾಡಬೇಕು. 
ಎಡಭಾಗದಲ್ಲಿ ಪೂಜಾದ್ರವ್ಯಾದಿಗಳನ್ನು ಇಟ್ಟಿರಬೇಕು. ಪೀಠಪೂಜೆಯನ್ನು 
ಮಾಡಬೇಕು. "ಆತ್ಮಾನಂ' ಎಂಬ ಮಂತ್ರವನ್ನು ಉಚ್ಚಾರಣೆ ಮಾಡಿ ಆವಾಹನೆಯನ್ನು 
ಮಾಡಬೇಕು. ಪಾತ್ರಾಸಾದನಗಳನ್ನು ಮಾಡಿ ಜಿತೇಂದ್ರಿಯನಾಗಿದ್ದು ಮುಂದಿನ 
ಷೋಡಶೋಪಚಾರ ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಭಗವಂತನಾದ 
ಶ್ರೀರಾಮಚಂದ್ರನಿಗೆ ಪೀತಾಂಬರವನ್ನು ಉಡಿಸಿ ಹೊದಿಸಬೇಕು.? ಅರ್ಚನೆ 
ಮಾಡಬೇಕು. ಸ್ವರ್ಣಯಜ್ಞೊ ್ಲ್ಲಪವೀತವನ್ನು ಹಾಕಬೇಕು. ಭಕ್ತಿಪುರಸರವಾಗಿ ಅನೇಕ 
ರತ್ನಗಳಿಂದ ಕಂಗೊಳಿಸುವ ವಿಚಿತ್ರವಾದ ಆಭರಣಗಳನ್ನು ಸಮರ್ಪಣೆ ಮಾಡಬೇಕು. 
ತಣ್ಣಗಿನ ಪಾನಕವನ್ನು ರುಚಿಯಾದ ಭಕ್ಷಭೋಜ್ಯಗಳನ್ನು ಕ್ರಮವಾಗಿ 
ಮೂಲಮಂತ್ರವನ್ನು ಹೇಳುವ ಮೂಲಕ ಸಮರ್ಪಣೆ ಮಾಡಬೇಕು. ಕಲ್ಲಾರ ಕೇತಕೀ 
ಜಾತೀ ಮುಂತಾದ ಕುಸುಮಗಳಿಂದ ಅರ್ಚನೆ ಮಾಡಬೇಕು. ಸಂಪಿಗೆ, ಕಮಲ ಇನ್ನೂ 
ಅನೇಕ ಬಗೆಯ ಸುಗಂಧ ಕುಸುಮಗಳಿಂದ ಪೂಜಿಸಬೇಕು. ಗಂಧವನ್ನು ಧೂಪವನ್ನು 
ಆಯಾ ಮಂತ್ರಗಳಿಂದಲೇ ಸಮರ್ಪಣೆ ಮಾಡಬೇಕು. ಭಕ್ಷ ಭೋಜ್ಯಾದಿಗಳನ್ನು 
ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಯಾರು ಎಲ್ಲಾಪೂಜಾ 
ಪರಿಕರಗಳನ್ನು ಸಂಗ್ರಹ ಮಾಡಿ ಪೂಜೆ ಮಾಡುತ್ತಾನೋ ಅವನಿಗೆ ಕೋಟಿ ಜನ್ಮಗಳಿಂದ 
ಅನೇಕ ರೂಪಗಳಿಂದ ಆಚರಿಸಲ್ಪಟ್ಟ ಪಾಪಗಳೆಲ್ಲವೂ ಆ ಕ್ಷಣದಲ್ಲಿಯೇ 
ಪರಿಹಾರವಾಗುತ್ತವೆ. 


-62- 


ರಾಮನವಮಿ 


ಏಕಾಂತದಲ್ಲಿ ಕುಳಿತು ರಾಮಮಂತ್ರವನ್ನು ಜಪಿಸಬೇಕು 


ಶ್ರದ್ದಧಾನಸ್ಯ ದಾತವ್ಯಂ ಶ್ರೀರಾಮನವಮೀವ್ರತಮ್‌ Il 811 
ಸರ್ವಲೋಕಹಿತಾಯೇದಂ ಪವಿತ್ರಂ ಪಾಪನಾಶನಮ್‌ । 

ಲೋಹೇನ ನಿರ್ಮಿತಂ ವಾಪಿ ಶಿಲಯಾ ದಾರುಣಾಪಿ ವಾ Il 82 (1 
ಏಕೇನೈವ ಪ್ರಕಾರೇಣ ಯಸ್ಮೈ ಕಸ್ಮೈ ಚ ವಾ ಮುನೇ | 

ಕೃತಂ ಸರ್ವಂ ಪ್ರಯತ್ನೇನ ಯತ್ಕಿಂಚಿದಪಿ ಭಕ್ತಿತಃ 1 83 


ಜಪೇದೇಕಾಂತಮಾಸೀನೋ ಯಾವತ್ಸ ದಶಮೀದಿನಮ್‌ । 

ಅನೇನ ಸ್ಯಾತ್‌ ಪುನಃ ಪೂಜಾ ದಶಮ್ಯಾಂ ಭೋಜಯೇದ್‌ ದ್ವಿಜಮ್‌ ॥ 84 

ಭಕ್ತ್ಯಾ ಭೋಜ್ಶೈರ್ಬಹುವಿಧೈಃ ದದ್ಯಾದ್‌ ಭಕ್ತ್ಯಾ ಚ ದಕ್ಷಿಣಾಮ್‌ । 

ಕೃತಕೃತ್ಯೋ ಭವೇತ್‌ ತೇನ ಸದ್ಯೋ ರಾಮಃ ಪ್ರಸೀದತಿ ॥ 85 11 

ರಾಮನವಮಿಯಂದು ಶ್ರದ್ಧೆಯನ್ನು ಹೊಂದಿ ದಾನವನ್ನು ಮಾಡಬೇಕು. 
ಸರ್ವಲೋಕಕ್ಕೆ ಹಿತಕರವಾದ ಪವಿತ್ರವಾದ ಲೋಹದಿಂದ ನಿರ್ಮಿಸಲ್ಪಟ್ಟ ಅಥವಾ 
ಶಿಲೆಯಿಂದ ನಿರ್ಮಿಸಲ್ಪಟ್ಟ ಮರದಿಂದ ನಿರ್ಮಿಸಲ್ಪಟ್ಟ ರಾಮದೇವರ ಪ್ರತಿಮೆಯನ್ನು 
ದಾನ ಮಾಡಬೇಕು. ಈ ಮೇಲೆ ಹೇಳಿದ ಯಾವುದೇ ಒಂದು ಪ್ರಕಾರದಲ್ಲಿ 
ಯಾರಿಗಾದರೂ ಒಬ್ಬ ರಾಮಭಕ್ತನಿಗೆ ದಾನ ಮಾಡಲೇ ಬೇಕು. ಯಾರು ಹೀಗೆ 
ಪ್ರಯತ್ನಪೂರ್ವಕವಾಗಿ ದಾನ ಮಾಡುತ್ತಾನೋ ಮತ್ತು ಸ್ವಲ್ಪವಾದರೂ ಭಕ್ತಿಯನ್ನು 
ಮಾಡುತ್ತಾನೋ ಅವನು ಪುಣ್ಯವಂತನಾಗುತ್ತಾನೆ. ಏಕಾಂತದಲ್ಲಿ ಕುಳಿತು 
ರಾಮಮಂತ್ರವನ್ನು ಜಪ ಮಾಡಬೇಕು. ದಶಮೀ ದಿನ ಬರುವ ತನಕ ರಾಮಮಂತ್ರವನ್ನು 
ಜಪಿಸುತ್ತಲೇ ಇರಬೇಕು. ಪುನಃ ದಶಮೀಯಂದು ಸಂಕ್ಷೇಪವಾಗಿ ರಾಮದೇವರ 
ಪೂಜೆಯನ್ನು ಮಾಡಿ, ಬ್ರಾಹ್ಮಣರಿಗೆ ಊಟವನ್ನು ಹಾಕಿ ರಾಮನವಮೀ ವ್ರತವನ್ನು 
ಸಮರ್ಪಣೆ ಮಾಡಬೇಕು. 


ಉಪದೇಶಪಡೆದು ರಾಮಮಂತ್ರವನ್ನು ಜಪಿಸಬೇಕು 


ತೂಷ್ಣೀಂ ತಿಷ್ಠನ್ನರೋ ವಾಪಿ ಪುನರಾವೃತ್ತಿ; ವರ್ಜಿತಃ। 
ದ್ವಾದಶಾಬ್ದೇ ಕೃತೇನಾಪಿ ಯತ್ನಾಪಂ ಚಾಪಿ ಮುಚ್ಯತೇ 1 86 11 


-63- 


ರಾಮನವಮಿ 


ವಿಲಯಾತಿ ತತ್ಸರ್ವಂ ಶ್ರೀರಾಮನವಮೀವ್ರತಮ್‌ । 
ಜಪಂ ಚ ರಾಮಮಂತ್ರಾಣಾಂ ಯೋ ನ ಜಾನಾತಿ ತಸ್ಯ ವೈ Il 871 
ಉಪೋಷ್ಯ ಸಂಸ್ಕರೇದ್‌ ರಾಮಂ ನ್ಯಾಸಪೂರ್ವಮತಂದ್ರಿತಃ | 
ಗುರೋರ್ಲ೯ಬ್ದಮಿಮಂ ಮಂತ್ರಂ ನ್ಯಸೇನ್ನ್ಯಾಸಪುರಃಸರಮ್‌ 188 
ಯಾಮೇ ಯಾಮೇ ಚ ವಿಧಿನಾ ಕುರ್ಯಾತ್‌ ಪೂಜಾಂ ಸಮಾಹಿತಃ | 
ಮುಮುಕುಶ್ಚ ಸದಾ ಕುರ್ಯಾಚ್ಛೇರಾಮನವಮೀವ್ರತಮ್‌ | 
ಎಚ ಟ್ರ 
ಮುಚ್ಯತೇ ಸರ್ವಪಾಪೇಭ್ಯೋ ಯಾತಿ ಬ್ರಹ್ಮಸನಾತನಮ್‌ Il 89॥ 
॥ ಇತಿ ಶ್ರೀಸ್ಕಾಂದಪುರಾಣೇ ಅಗಸ್ಯಸಂಹಿತಾಯಾಮ್‌ 
ಅಗಸ್ತಸುತೀಕ್ಷ್ಮಸಂವಾದೇ ರಾಮನವಮೀವ್ರತವಿಧಿಃ ಸಮಾಪ್ತಾ ॥ 


ಯಾರು ರಾಮನವಮೀಯನ್ನು ಹೀಗೆ ಆಚರಿಸುತ್ತಾರೋ ಅವನು ಬೇರೆ 
ಯಾವುದೇ ಪ್ರಯತ್ನವನ್ನು ಮಾಡದೇ ಇದ್ದರೂ ಹನ್ನೆರಡು ವರ್ಷಗಳಿಂದ ಮಾಡಲ್ಪಟ್ಟ 
ಪಾಪಗಳೆಲ್ಲದರಿಂದಲೂ ಮುಕ್ತನಾಗುತ್ತಾನೆ. ಎಲ್ಲಾ ಪಾಪಗಳೂ ರಾಮನವಮೀ 
ವ್ರತದಿಂದ ಪರಿಹಾರವಾಗುತ್ತವೆ. ಯಾರಿಗೆ ಈ ರಾಮಮಂತ್ರದ ಮಹಿಮೆಯು 
ತಿಳಿದಿರುವುದಿಲ್ಲವೋ ಅವನಿಗೂ ಇದರ ಮಹಿಮೆಯನ್ನು ತಿಳಿಸಬೇಕು. ಸ್ವತಃ ತಾನು 
ರಾಮಮಂತ್ರವನ್ನು ಜಪ ಮಾಡಬೇಕು. ಗುರುಗಳಿಂದ ರಾಮಷಡಕ್ಟರಮಂತ್ರವನ್ನು 
ಉಪದೇಶ ಪಡೆದುಕೊಳ್ಳಬೇಕು. ಅದೇ ಮಂತ್ರವನ್ನು ದೇಹದಲ್ಲಿ ನ್ಯಾಸ 
ಮಾಡಿಕೊಳ್ಳಬೇಕು. ಪ್ರತಿಯಾಮದಲ್ಲೂಎದ್ದು ಜಪ ಮಾಡಬೇಕು. ಈ ಮಂತ್ರವನ್ನು 
ಹೇಳುತ್ತಲೇ ಪೂಜೆಯನ್ನು ಮಾಡಬೇಕು. ಮತ್ತು ಮೋಕ್ಷವನ್ನು ಬಯಸುವವನು 
ರಾಮನವಮೀ ವ್ರತವನ್ನು ಆಜೀವನ ನಡೆಸಬೇಕು. ಆಗ ಎಲ್ಲಪಾಪಗಳಿಂದ ಮುಕ್ತನಾಗಿ 
ಸನಾತನವಾದ ಬ್ರಹ್ಮನ ಸಾಮೀಪ್ಯವನ್ನು ಹೊಂದುತ್ತಾನೆ. 

ಇಲ್ಲಿಗೆ ಸ್ಕಾಂದಪುರಾಣದ ಅಗಸ್ತಸಂಹಿತೆಯಲ್ಲಿ ಅಗಸ್ತ್ಯಮುನಿ ಹಾಗೂ 
ಸುತೀಕ್ಷಮುನಿಗಳ ಸಂವಾದದಲ್ಲಿ ರಾಮನವಮೀ ವ್ರತದ ವಿಧಿಯು 
ಸಂಪೂರ್ಣವಾಯಿತು. 


-64- 


ರಾಮನವಮಿ 


ಶ್ರೀರಾಮನಾಮಲೇಖನ 

ವ್ರತೋದ್ಯಾಪನವಿಧಿಃ - 

ಪಾರ್ವತ್ಯುವಾಚ- 

ಧನ್ಯಾಸ್ಮ 5ನುಗೃಹೀತಾಸ್ಥಿ ಕೃತಾರ್ಥಾಸ್ಮಿ ಜಗತ್ಸಬೋ 

ವಿಚ್ಛಿನ್ನೋ ಮೇಠತ್ರ ಸಂದೇಹಃ ಗ್ರಂಧಿರ್ಭವದನುಗ್ರಹಾತ್‌ ॥ 

ಪಾರ್ವತಿಯು ಬಿನ್ನವಿಸುತ್ತಿದ್ದಾಳೆ - ಜಗತ್‌ಪ್ರಭುವೇ! ನಾನು ಧನ್ಯಳಾಗಿದ್ದೇನೆ. 
ನಿನ್ನ ಅನುಗ್ರಹಕ್ಕೆ ಪಾತ್ರಳಾಗಿದ್ದೇನೆ. ಕೃತಕೃತ್ಯಳಾಗಿದ್ದೇನೆ. ನನ್ನ ಮನಸಿನಲ್ಲಿರುವ 
ಸಂಶಯದ ಪ್ರತಿಯೊಂದು ಎಳೆಗಳೂ ನಿನ್ನ ಅನುಗ್ರಹದಿಂದ ಪರಿಹಾರವಾಗಿವೆ. 
ಇದರಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. 

ತನ್ಮುಖಾದ್ಗಲಿತಂ ರಾಮತತ್ವಾಮೃತರಸಾಯನಮ್‌ । 

ಪಿಬತೋ ಮೇ ಮನೋ ದೇವ ನತೃಪ್ಯತಿ ಭಯಾಪಹಮ್‌ ॥ 

ನಿನ್ನ ಮುಖದಿಂದ ಹೊರಬಂದ ಶ್ರೀರಾಮತತ್ವವೆಂಬ ಅಮೃತದ ರಸಾಯನವನ್ನು 
ನನ್ನ ಮನಸ್ಸು ಬಹಳಷ್ಟು ಪಾನ ಮಾಡುತ್ತಿದೆ. ಆದರೂ ಕೂಡ ಅದಕ್ಕೆ 
ತೃಪ್ತಿಯಾಗುತ್ತಿಲ್ಲ. 

ಶ್ರೀರಾಮಸ್ಯಾಮೃತಂ ನಾಮ ಶ್ರುತಂ ಸಂಕ್ಷೇಪತೋ ಮಯಾ । 

ಇದಾನೀಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಸ್ಫುಟಾಕ್ಟರಮ್‌ ॥ 

ಶ್ರೀರಾಮನ ನಾಮವು ಅಮೃತವಾಗಿದೆ ಎಂಬುದನ್ನು ಸಂಕ್ಷೇಪವಾಗಿ ನಾನು 
ಕೇಳಿದ್ದೇನೆ. ಈಗ ಅತ್ಯಂತ ಸ್ಪಷ್ಟವಾಗಿ ಅದನ್ನು ಕೇಳಲು ಇಚ್ಛಿಸುತ್ತೇನೆ. ವಿಸ್ತಾರವಾಗಿ 
ನನಗೆ ಶ್ರೀರಾಮನಾಮದ ಮಹಿಮೆಯನ್ನು ತಿಳಿಸು. 


ಶ್ರೀಮಹಾದೇವಃ - 


ಶೃಣು ದೇವಿ ಪ್ರವಕ್ಷ್ಯಾಮಿ ಗುಹ್ಯಾದ್‌ ಗುಹ್ಯತರಂ ಮಹತ್‌ । 
ಪ್ರಾಪ್ನೋತಿ ಪರಮಾಂ ಸಿದ್ಧಿಂ ದೀರ್ಫಾಯುಃ ಪುತ್ರಸಂಪದಮ್‌ ॥ 


-65- 


ರುಮನವಮಿ 


ಮಹದೇವರು ಉತ್ತರಿಸುತ್ತಿದ್ದಾರೆ - ದೇವಿ! ಶ್ರೀರಾಮನಾಮಾಮೃತವು 
ಗುಹ್ಯಮಂತ್ರಗಳಲ್ಲಿಯೇ ಅತ್ಯಂತ ಗುಹ್ಯವಾಗಿದೆ. ಇದರ ಮಹಿಮೆಯನ್ನು ನಿನಗೆ ಈಗ 
ತಿಳಿಸುತ್ತೇನೆ. ಕೇಳು. ಜೀವನದ ಪರಮಸಿದ್ಧಿಯೆಂದರೆ ಅದು ರಾಮನಾಮಾ- 
ಮೃತವಾಗಿದೆ. ದೀರ್ಫವಾದ ಆಯುಷ್ಯವನ್ನು ಪುತ್ರಸಂಪತ್ತನ್ನು ಇದರಿಂದ ಪಡೆದು 
ಕೊಳ್ಳುತ್ತಾರೆ. 


ರಾಮನಾಮ ಲಿಖೇದ್‌ ಯಸ್ತು ಲಕ್ಷಕೋಟಿಶತಾದಧಿ । 
ಏಕೈಕಮಕ್ಚರಂ ಪುಂಸಾಂ ಮಹಾಪಾತಕನಾಶನಮ್‌ ॥ 


ಶ್ರೀರಾಮನ ನಾಮವನ್ನು ಯಾವ ವ್ಯಕ್ತಿಯು ಲಕ್ಷಬಾರಿ, ಕೋಟಿ ಬಾರಿ ಅಥವಾ 
ಶತಕೋಟಿ ಬಾರಿ ಬರೆಯುತ್ತಾನೋ ಅವನು ಬರೆದ ಒಂದೊಂದು ಅಕ್ಷರಗಳೂ 
ಮಹಾಪಾತಕವನ್ನು ನಾಶ ಮಾಡುತ್ತವೆ. 


ಸಕಾಮೋತಪಿ ಲಭೇದ್‌ ಯಸ್ತು ನಿಷ್ಕಾಮೇನ ತು ಕಿಂ ಪುನಃ । 

ಇಹೈವ ಸುಖಮಾಪ್ಲೋತಿ ಅಂತೇ ಚ ಪರಮಂ ಪದಮ್‌ ॥ 

ಕಾಮನೆಗಳನ್ನು ಹೊಂದಿ ರಾಮನಾಮವನ್ನು ಬರೆದರೂ ಉತ್ತಮ ಫಲವನ್ನು 
ಹೊಂದುತ್ತಾನೆ. ಹೀಗಿರುವಾಗ ನಿಷ್ಕಾಮಿಯಾಗಿ ರಾಮನಾಮವನ್ನು ಬರೆದಾಗ ಅವನಿಗೆ 
ಬರುವ ಫಲವನ್ನು ಹೇಗೆ ತಾನೆ ವರ್ಣಿಸಲಿ? ಇಲ್ಲಿಯೂ ಸುಖವನ್ನು ಹೊಂದುತ್ತಾನೆ; 
ಅಂತಿಮವಾಗಿ ಮೋಕ್ಟವನ್ನೇ ಹೊಂದುತ್ತಾನೆ. 


ಆದಾವಂತೇ ಚ ಮಧ್ಯೇ ಚ ವ್ರತಸ್ಯೋದ್ಯಾಪನಂ ಚರೇತ್‌ । 

ಉದ್ಯಾಪನಂ ವಿನಾ ನೈವ ಫಲಸಿದ್ಧಿಮವಾಪ್ನಯಾತ್‌ || 

ತಸಾತ್‌ ಸರ್ವಪ್ರಯತ್ನೇನ ನಾಮ್ನಾಂ ಉದ್ಯಾಪನಂ ಕುರು ॥ 

ರಾಮನಾಮ ಲೇಖನದ ಸಂಕಲ್ಪವನ್ನು ಮಾಡಿದಾಗ ಮೊದಲು ಮಧ್ಯ ಹಾಗೂ 
ಕೊನೆಯಲ್ಲಿ ರಾಮನಾಮಲೇಖನ ವ್ರತದ ಉದ್ಯಾಪನೆಯನ್ನು ಮಾಡಬೇಕು. 
ಉದ್ಯಾಪನೆ ಮಾಡದೇ ವ್ರತವನ್ನು ಮಾಡಿದರೆ ಪರಿಪೂರ್ಣವಾದ ಫಲವನ್ನು 
ಪಡೆದಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ಕಾರಣದಿಂದ ಸಂಪೂರ್ಣಪ್ರಯತ್ನವನ್ನು 
ಪಟ್ಟು ರಾಮನಾಮದ ಉದ್ಯಾಪನೆಯನ್ನು ಮಾಡಬೇಕು. 


-66- 


ರಾಮನವಮಿ 


ಪಾರ್ವತ್ಯುವಾಚ- 

ನತಾಸ್ಮಿದೇವದೇವೇಶ ಭಕ್ತಾನುಗ್ರಹಕಾರಕ । 

ನಾಮ್ನಾಮುದ್ಯಾಪನಂ ಬ್ರೂಹಿ ವಿಸ್ತರೇಣ ಮಮ ಪ್ರಭೋ॥ 

ಪಾರ್ವತಿಯು ಪ್ರಶ್ನಿಸುತ್ತಾಳೆ - ದೇವತೆಗಳಿಗೂ ದೇವತೆಯಾದ ಪ್ರಭುವೇ! 
ನಿನಗೆ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ನೀನು ಭಕ್ತರಿಗೆ ಅನುಗ್ರಹವನ್ನು 
ಮಾಡುವುದರಲ್ಲಿಯೇ ಆಸಕ್ತನಾಗಿರುವಿ. ಆ ಕಾರಣದಿಂದ ರಾಮನಾಮವ್ರತದ 
ಉದ್ಯಾಪನೆಯನ್ನು ಹೇಗೆ ಮಾಡಬೇಕೆಂದು ನನಗೆ ವಿಸ್ತಾರವಾಗಿ ತಿಳಿಸು. 


ಶ್ರೀಶಿವಃ - 

ಶೃಣು ದೇವಿ ಪ್ರವಕ್ಷಾ ತಮಿ ವಿಸ್ತರೇಣ ಯಥಾವಿಧಿ । 

ನಾಮ್ನಾಮುದ್ಯಾಪನಂ ಚಾತ್ರ ಭಕ್ತ್ಯಾ ರಾಮಪ್ರಸಾದತಃ ॥ 

ರುದ್ರದೇವರು ಉತ್ತರಿಸುತ್ತಾರೆ - ದೇವಿ! ವಿಧಿಪ್ರಕಾರವಾಗಿ ಮಾಡಬೇಕಾದ 
ರಾಮ ನಾಮಲೇಖನದ ಉದ್ಯಾಪನೆಯನ್ನು ನಿನಗೆ ವಿಸ್ತಾರವಾಗಿ ತಿಳಿಸುತ್ತೇನೆ. 
ಶ್ರೀರಾಮದೇವರ ಪ್ರಸಾದದಿಂದ ಅವರಲ್ಲಿರುವ ಭಕ್ತಿಯಿಂದ ಇದನ್ನು ನಿನಗೆ ತಿಳಿಸಲು 
ನಾನು ಸಮರ್ಥನಾಗಿದ್ದೇನೆ. 

ಸೌವರ್ಣಂ ಸುಂದರಂ ಕುರ್ಯಾತ್‌ ಸೀತಾರಾಮಂ ಸಲಕ್ಷ್ಮಣಮ್‌ । 

ಹನೂಮತ್ತತಿಮಾಂ ತತ್ರ ಚತುರ್ಥಾಂಶೇನ ಹಾಟಕ್ಕೆಃ ॥ 

ಮೊದಲು ಅತ್ಯಂತಸುಂದರವಾದ ಸುವರ್ಣಲೋಹದಿಂದ ಸೀತೆಯ 
ಜೊತೆಗೂಡಿದ ಶ್ರೀರಾಮನ ಪ್ರತಿಮೆಯನ್ನು ಮಾಡಿಸಬೇಕು. ಲಕ್ಷ್ಮಣನಿಂದಲೂ ಕೂಡ 
ಕೂಡಿರಬೇಕು. ಶ್ರೀರಾಮನ ಪಾದಕಮಲಗಳಲ್ಲಿ ಕೈಮುಗಿಯುತ್ತಿರುವ ಹನುಮಂತನ 
ಪ್ರತಿಮೆಯನ್ನು ಮಾಡಿಸಬೇಕು. ಇದು ಚತುರ್ಥಾಂಶವಿದ್ದರೆ ಸಾಕು. 


ಸುವರ್ಣಸ್ಯ ಪ್ರಮಾಣಂ ತು ಪಲಾಷ್ಠಕಮುದೀರಿತಮ್‌ । 
ಅಶಕ್ತಶ್ಚೇತ್‌ ಪಲೇನೈವ ತದರ್ಧಾರ್ಧೇನ ವಾ ಪುನಃ ॥ 


-67- 


ರಾಮನವಮಿ 


ಸುವರ್ಣಪ್ರತಿಮೆಯ ಪ್ರಮಾಣವು ಎಂಟು ಪಲಗಳ ಪರಿಮಾಣದಲ್ಲಿರಬೇಕು. 
ಅಶಕ್ತನಾದಲ್ಲಿನಾಕು ಪಲಗಳಿರಬಹುದು. ಇನ್ನೂ ಅಶಕ್ತನಾದಲ್ಲಿಎರಡು ಪಲಗಳಿದ್ದರೂ 
ಸಾಕು. 

ಶ್ರೀರಾಮಪ್ರತಿಮಾಂ ಕೃತ್ವಾ ವಿತ್ತಶಾಶ್ಯಂ ನ ಕಾರಯೇತ್‌ | 

ರಾಜತೇನಾಸನಂ ಕುರ್ಯಾನಾಷ್ಯೆಃ ಷೋಡಶಸಮಿತ್ರೆಃ ॥ 

ವಿತ್ತಶಾಠ್ಯವನ್ನು ಬಿಟ್ಟು ಪ್ರಾಮಾಣಿಕನಾಗಿ ಶ್ರೀರಾಮಪ್ರತಿಮೆಯನ್ನು ತಯಾರು 
ಮಾಡಬೇಕು. ಆ ಸುವರ್ಣಪ್ರತಿಮೆಗೆ ಬೆಳ್ಳಿಯ ಪೀಠವನ್ನು ಮಾಡಿಸಬೇಕು. ಎಂಟು 
ಮಾಷಗಳಷ್ಟು ಪ್ರಮಾಣದಲ್ಲಿ ಅದು ಇರಬೇಕು. 

ಪೀತವಸ್ತೇಣ ಸಂವೇಷ್ಟ್ಯ ಸ್ಥಾಪಯೇತ್‌ ತಂಡುಲೋಪರಿ । 

ತಂಡುಲಾನಾಂ ಪ್ರಮಾಣಂ ತು ಭವೇದ್‌ ದ್ರೋಣಚತುಷ್ಟಯಮ್‌ ॥ 

ಅಕ್ಕಿಯನ್ನು ತೆಗೆದುಕೊಂಡು ತಟ್ಟೆಯಲ್ಲಿಟ್ಟು ಅದರ ಮೇಲೆ ಈ 
ಪ್ರತಿಮೆಯನ್ನಿಡಬೇಕು. ಹಳದಿ ಬಟ್ಟೆಯನ್ನು ಅದಕ್ಕೆ ಉಡಿಸಿರಬೇಕು. ಆ ಅಕ್ಕಿಯ 
ಪ್ರಮಾಣವು ನಾಕು ದ್ರೋಣದಷ್ಟು ಪರಿಮಾಣದಲ್ಲಿರಬೇಕು. 

ಶುಚೌ ದೇಶೇ ಗೃಹೇ ತೀರ್ಥೇ ಮಂಟಪಂ ಕಾರಯೇತುಧೀಃ । 

ತೋರಣಾನಿ ಚತುರ್ದ್ವಾರೇ ಬಂಧಯೇದಾಮ್ರಪಲ್ಲವೈಃ ॥ 

ಭೂಮೌ ಗೋಮಯಲಿಪ್ತಾಯಾಂ ಸರ್ವತೋಭದ್ರಸಂಯುತಮ್‌ ॥ 

ಶುಚಿಯಾದ ಪ್ರದೇಶದಲ್ಲಿ ಮನೆಯಲ್ಲಿ ಅಥವಾ ತೀರ್ಥದಲ್ಲಿ 
ಜ್ಞಾನಿಯಾದವನು ಸುಂದರಮಂಟಪವನ್ನು ರಚನೆ ಮಾಡಬೇಕು. ನಾಕು ಬಾಗಿಲುಗಳಲ್ಲಿ 
ತೋರಣವನ್ನು ಕಟ್ಟಿರಬೇಕು. ಮಾವಿನ ಮರದ ಚಿಗುರುಗಳನ್ನು ಎಲ್ಲೆಡೆಯೂ 
ಕಟ್ಟಿರಬೇಕು. ಭೂಮಿಯನ್ನು ಗೋಮಯದಿಂದ ಶುದ್ಧಿಗೊಳಿಸಬೇಕು. ಅನಂತರ 
ಸರ್ವತೋಭದ್ರ ಮಂಡಲವನ್ನು ಹಾಕಬೇಕು. 

ಸಿಂಚಯೇತ್‌ ಸಪ್ತಧಾನ್ಯೇನ ನಾನಾ ರತ್ನೈಸ್ತು ಶೋಭನಮ್‌ । 

ಕುಂಭಾನಷ್ಟಾ ಚ ಪೂರ್ವಾಧಿಸ್ಥಾಪಯೇದ್‌ ಅವ್ರಣಾನ್‌ ಶುಭಾನ್‌ ॥ 


ರಾಮನವಮಿ 


ಕುಂಭಮೇಕಂ ಮಧ್ಯದೇಶೇ ಸ್ಥಾಪಯೇತ್‌ ತಂಡುಲೋಪರಿ। 

ಗಂಗಾಜಲೇನ ಸಂಪೂರ್ಯ ಪಂಚರತೆ ತೈಃ ಸಪಲ್ಲವೈಃ ॥ 

ಅಕ್ಕಿಯ ಮಧ್ಯದಲ್ಲಿ ಒಂದು ಕುಂಭವನ್ನಿಡಬೇಕು. ಗಂಗಾಜಲದಿಂದ ಅದನ್ನು 
ತುಂಬಿಸಬೇಕು. ಐದು ರತ್ನಗಳನ್ನು ಐದು ಬಗೆಯ ಚಿಗುರುಗಳನ್ನು ಆ ಕಲಶಕ್ಕೆ 
ಹಾಕಬೇಕು. 


ನಾರಿಕೇಳಫಲಾನ್ಯಷ್ಟಾ ಏಕಂ ರಾಮಾಯ ದಾಪಯೇತ್‌ । 

ಆಚಾರ್ಯಂ ವರಯೇತ್‌ ತತ್ರ ವೇದಶಾಸ್ತ್ರವಿಶಾರದಮ್‌ ॥ 

ಎಂಟು ತೆಂಗಿನಕಾಯಿಗಳನ್ನು ತೆಗೆದುಕೊಳ್ಳಬೇಕು. ಒಂದನ್ನು ಶ್ರೀರಾಮನಿಗೆ 
ಕೊಡಬೇಕು. ಅನಂತರ ವೇದಶಾಸ್ತ್ರವಿಶಾರದನಾದ ಆಚಾರ್ಯನನ್ನು ವರಣ 
ಮಾಡಬೇಕು. 


ಬ್ರಹಾದಿಯತ್ತಿಜಾನ್‌ ತತ್ರ ವರಣಂ ಕಾರಯೇತ್‌ ತತಃ । 

ಮಧುಪರ್ಕೇಣ ಸಂಪೂಜ್ಯ ವಸ್ತ್ರ ಲಂಕಾರಭೂಷಣೈಃ ॥ 

ಬ್ರಹ್ಮಮೊದಲಾದ ಯತ್ತಿಜರ ವರಣವನ್ನು ಮಾಡಬೇಕು. ಮಧುಪರ್ಕದಿಂದ 
ಪೂಜಿಸಬೇಕು. ವ್ತ್ರಾ ಲಂಕಾರಭೂಷಣಗಳನ್ನು ನೀಡಬೇಕು. 

ಯತ್ವಿಜಾನ್‌ ಷೋಡಶಾನಷ್ಟ್‌ ವರಯೇದ್‌ ವೇದಪಾರಗಾನ್‌ । 

ಸ್ನಾತ್ವಾ ನಿತ್ಯಂ ವಿಧಾಯಾದೌ ಪೂಜಯೇದ್‌ ಗಣನಾಯಕಮ್‌ ॥ 

೧೬ ಯತ್ತಿಜರನ್ನು ಹೀಗೆ ವರಣ ಮಾಡಬೇಕು. ಅವರೆಲ್ಲರೂ ವೇದಪಾರಂಗತ- 
ರಾಗಿರಬೇಕು. ನಿತ್ಯವಿಧಿ ಸ್ನಾನವನ್ನು ಪೂರೈಸಬೇಕು. ಗಣನಾ ಯಕನಾದ ಗಣಪತಿಯನ್ನು 
ಆಗ ಪೂಜಿಸಬೇಕು. 

ಪುಣ್ಯಾಹಂ ವಾಚಯಿತ್ವಾ ತು ಪೂಜಯೇದ್‌ ರಾಘವಂ ತತಃ । 

ತತೋರಗ್ಲಿಂ ಚ ಪ್ರತಿಷ್ಠಾಪ್ಯ ಸ್ವಶಾಖೋಕ್ತವಿಧಾನತಃ ॥ 

ಬ್ರಾಹ್ಮಣರಿಂದ ಪುಣ್ಯಾಹವನ್ನು ನಡೆಸಬೇಕು. ಅನಂತರ ಶ್ರೀರಾಮಚಂದ್ರನ 


-69- 


ರಾಮನವಮಿ 


ಪೂಜೆಯನ್ನು ಮಾಡಬೇಕು. ಸ್ವಶಾಖೆಯಲ್ಲಿ ಹೇಳಿದ ಪ್ರಕಾರ ಅಗ್ನಿಪ್ರತಿಷ್ಠಾಪನೆಯನ್ನು 
ಮಾಡಬೇಕು. 


ವಿಷ್ಣುಸೂಕ್ತೇನ ಹೋತವ್ಯಂ ಮೂಲಮಂತ್ರೇಣ ವಾ ಪುನಃ । 
ನವಗ್ರಹಾಂಶ್ಚದಿಕ್ಟಾಲಾನತ್ರಾನುಕ್ತಾಂಶ್ಚ ಹೋಮಯೇತ್‌ ॥ 
ಬಯ 
ಮಾಡಬೇಕು. ನವಗ್ರಹದೇವತೆಗಳನ್ನು ಹಾಗೂ ದಿಕ್ಷಾಲಕರನ್ನು ಇನ್ನೂ ಇಲ್ಲಿ ಹೇಳದ 
ವಿಧಿಯಲ್ಲಿ ಸೇರುವ ದೇವತೆಗಳನ್ನುದ್ದೇಶಿಸಿ ಹೋಮವನ್ನು ಮಾಡಬೇಕು. 


ವಿಷ್ಣುಸೂಕ್ತದಿಂದ ನಾರಾಯಣಾಷ್ಠಾಕ್ಷರಮಂತ್ರದಿಂದ ಹೋಮವನ್ನು 


ಹೋಮಾಂತೇ ಪೂಜನಂ ಕುರ್ಯಾದ್‌ ರಾಮಚಂದ್ರಾದಿದೇವತಾನ್‌ । 
ಪೂಜಯಿತ್ವಾ ತತೋ ಹುತಾ ಬಲಿಂ ಪೂರ್ಣಾಹುತಿಂ ತತಃ ॥ 


ಹೋಮದ ಕೊನೆಯಲ್ಲಿ ಶ್ರೀರಾಮಚಂದ್ರದೇವರನ್ನು ಪೂಜೆ ಮಾಡಬೇಕು. 
ಅನಂತರ ಬಲಿಯನ್ನು ಕೊಟ್ಟು ಪೂರ್ಣಾಹುತಿಯನ್ನು ನೀಡಬೇಕು. 


ಶ್ರೇಯಃ ಸಂಪಾದ್ಯ ದಾನಂ ಚ ಅಭಿಷೇಕಂ ಸಮರ್ಪಯೇತ್‌ । 

ರಾಮಂ ನತ್ವಾ5ರ್ಚಯಿತ್ವಾ ಚ ಪ್ರಾರ್ಥಯಿತ್ವಾ ಪುನಃ ಪುನಃ ॥ 

ಶ್ರೇಯಸ್ಸನ್ನು ಸಂಪಾದಿಸಿ ದಾನ ಮಾಡಿ, ಶ್ರೀರಾಮಚಂದ್ರನಿಗೆ ಆ ಕಲಶದಿಂದ 
ಅಭಿಷೇಕವನ್ನು ಮಾಡಬೇಕು. ಶ್ರೀರಾಮಚಂದ್ರನನ್ನು ನಮಿಸಬೇಕು. ಅರ್ಚಿಸಬೇಕು. 
ಪ್ರಾರ್ಥಿಸಬೇಕು. ಹೀಗೆ ಅನೇಕ ಬಾರಿ ಮಾಡಬೇಕು. 


ಆಚಾರ್ಯಂ ಯೋಜಯೇತ್‌ ಪಶ್ಚಾತ್‌ ಸುವರ್ಣೈರ್ವಸ್ತಧೇನುಭಿಃ | 
ಪ್ರತಿಮಾಂ ರಾಮಮಂತ್ರೇಣ ಆಚಾರ್ಯಾಯ ನಿವೇದಯೇತ್‌ ॥ 
ಅನಂತರ ಸುವರ್ಣ, ವಸ್ತ್ರ, ಹಸುಗಳ ದಾನವನ್ನು ಆಚಾರ್ಯರಿಗೆ 


ಮಾಡಬೇಕು. ರಾಮಮಂತ್ರದಿಂದ ಶ್ರೀರಾಮನ ಪ್ರತಿಮೆಯನ್ನು ಆಚಾರ್ಯಪುರುಪರಿಗೆ 
ದಾನ ಮಾಡಬೇಕು. 


""ನತೋಸಸ್ಮಿದೇವದೇವೇಶ ಬಹುಬುದ್ಧಿಮಹಾತ್ಮಭಿಃ | 
ಯತ್ವಿಂಚಿತ್ಯುರುತೇ ಕರ್ಮಪಾಶಾದ್ದ ದಿ ಮುಮುಕ್ಕುಭಿಃ || 
-70- 


ರಾಮನವಮಿ 


ದೇವದೇವೇಶನೇ! ಭಕ್ತಿಯಿಂದ ನಮಸ್ಕಾರವನ್ನು ಮಾಡುತ್ತೇನೆ. ಕರ್ಮ- 
ಪಾಶದಿಂದ ನನ್ನನ್ನು ಮೋಚನೆಗೊಳಿಸು. ಮುಮುಕ್ಟುಗಳು ತಮ್ಮ ಚಾಣಾಕ್ಷತನದಿಂದ 
ಮಹಾತ್ಮದಾಗಿ ನಿನ್ನನ್ನು ನಿರಂತರ ನಮಿಸುತ್ತಾರೆ. 


ಮಾಯಯಾ ಗುಣಮಯ್ಯಾ ತ್ವಂ ಸೃಜಸ್ತವ ಸುವಿಂಪಸಿ । 

ತತಸ್ತ್ರತ್ಟಾದಕಮಲೇ ಭಕ್ತಿರೇವ ಸದಾಸ್ತು ಮೇ ॥ 

ಮಾಯೆಯಿಂದ ನೀನು ಈ ಜಗತ್ತನ್ನು ಸೃಷ್ಟಿಮಾಡುವಿ. ನಿನ್ನ ಚರಣಕಮಲಗಳಲ್ಲಿ 
ನಿರಂತರ ಭಕ್ತಿಯಷ್ಟೇ ಎನಗಿರಲಿ. 


ಸಂಸಾರಾಯಾಸತಪ್ಪಾನಾಂ ಭಿಷಜಂ ಭಕ್ತಿರೇವ ತೇ । 
ಸೀತಾಸೌಮಿತ್ರಿಹನುಮದ್ಭಕ್ತಿಂ ದೇಹಿ ನರೇಶ್ವರ । 
ದಾನೇನಾನೇನ ಮೇ ರಾಮ ಭಕ್ತಿಮುಕ್ತಿಪ್ರದೋ ಭವ ॥'' 


ಸಂಸಾರದಿಂದ ಆಯಾಸಗೊಂಡು ಸಂತಪ್ಪರಾದವರಿಗೆ ನಿನ್ನ ಭಕ್ತಿಯೊಂದೇ 
ಔಷಧವಾಗಿದೆ. ಸೀತೆಯ ವಿಷಯದಲ್ಲಿ, ಲಕ್ಷ್ಮಣನ ವಿಷಯದಲ್ಲಿ, ಹನುಮಂತನ 
ವಿಷಯದಲ್ಲಿಯೂ ಕೂಡ ನನಗೆ ಭಕ್ತಿಯು ಹೆಚ್ಚಲಿ. ಈ ದಾನದಿಂದ 
ಶ್ರೀರಾಮಚಂದ್ರನಲ್ಲಿ ಭಕ್ತಿಯು ಅಭಿವೃದ್ಧವಾಗಲಿ, ಮುಕ್ತಿಯು ದೊರಕಲಿ. 

ಪ್ರತಿಮಾದಾನಸಿದ್ದ್ಯರ್ಥಂ ಶಕ್ತ್ಯಾ ಸ್ವರ್ಣಂ ಚ ದಾಪಯೇತ್‌ । 

ದಾನಂ ಯದ್ದಕ್ಷಿಣಾಹೀನಂ ತತರ್ವಂ ನಿಷ್ಠಲಂ ಭವೇತ್‌ ॥ 

ಪ್ರತಿಮಾದಾನದ ಸಿದ್ಧಿಗೋಸ್ಕರ ಯಥಾಶಕ್ತಿ ಸುವರ್ಣದಾನವನ್ನು ಕೂಡ 
ಮಾಡಬೇಕು. ದಕ್ಷಿಣೆಯಿಲ್ಲದ ದಾನವು ನಿಷ್ಠಲವಾಗುತ್ತದೆ. 

ಬ್ರಾಹ್ಮಣಾನ್‌ ಶತಸಾಹಸ್ರಂ ಭೋಜಯೇನ್ಯಧುಸರ್ಷಿಷಾ । 

ಪಕಾ ನ್ನೇ ಸ್ಪಾ ಿದುಭರಿತೈರ್ಲಡುಕ್ತೆಃ ಶರ್ಕರಾನ್ವಿತ್ವೆಃ ॥ 

ನೂರು ಮಂದಿ ಬ್ರಾಹ್ಮಣರಿಗೆ ಊಟವನ್ನು ಕೂಡ ಮಾಡಿಸಬೇಕು. ಆ 
ಭೋಜನದಲ್ಲಿ ತುಪ್ಪ ಜೇನುತುಪ್ಪಮೊದಲಾದವುಗಳನ್ನು ಬಡಿಸಬೇಕು. ಪಕ್ಚಾನ್ನಗಳಿಂದ 


-71- 


ರಾಮನವಮಿ 


ಅನೇಕ ಬಗೆಯ ಲಡ್ಡುಗಳಿಂದ, ಸಕ್ಕರೆಯಿಂದ ರಚಿಸಿದ ಭಕ್ಷ್ಯಗಳಿಂದ ಆ 
ಬ್ರಾಹ್ಮಣರನ್ನು ಸಂತೋಷ ಪಡಿಸಬೇಕು. 


ಜತ್ವಿಗ್ಳ್ಯೋ ದಕ್ಷಿಣಾಂ ದದ್ಯಾದ್‌ ವಿತ್ತಶಾಠ್ಯಂ ನ ಕಾರಯೇತ್‌ । 
ತದಂತೇ ಘೃತಪಾತ್ರಂ ಚ ತಿಲಪಾತ್ರಂ ಚ ದಾಪಯೇತ್‌ ॥ 


ಜುತ್ವಿಜರಿಗೆ ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ಅವರ ಅಪೇಕ್ಷೆಗೆ ತಕ್ಕಷ್ಟು 
ದಾನವನ್ನು ಮಾಡಬೇಕು. ತುಪದ ಪಾತ್ರೆಯನ್ನು ಎಳ್ಳಿನ ಪಾತ್ರೆಯನ್ನು ಕೂಡ ದಾನ 
ಮಾಡಬೇಕು. 


ಶಯ್ಯಾಂ ಚ ರಥಧಾಮಾದಿ ದಶದಾನಾನಿ ಶಕ್ತಿತಃ । 
ಅಶಕ್ತಶೇತ್‌ ಸ್ವರ್ಣಮೇಕಂ ದತ್ವಾ ರಾಮಂ ರಮೇತುನಃ ॥ 


ಹಾಸಿಗೆಯನ್ನು ವಾಹನವನ್ನು ಮನೆಯನ್ನು ಹೀಗೆ ಒಟ್ಟು ಹತ್ತುದಾನಗಳನ್ನು 
ಯಥಾಶಕ್ತಿ ನೀಡಬೇಕು. ಶಕ್ತಿಯಿಲ್ಲದಿದ್ದರೆ ಸುವರ್ಣದಾನವನ್ನು ಮಾಡಲೇಬೇಕು. 
ಈ ಮೂಲಕ ಶ್ರೀರಾಮಚಂದ್ರನನ್ನು ಸಂತೋಷಪಡಿಸಬೇಕು. 


ಉಮಾಮಹೇಶ್ವರೌ ಪೂಜ್ಕೌ ಭೋಜಯೇದ್ವಯಕಂ ತಥಾ। 

ಕುಮಾರೀಣಾಂ ಶತಂ ಭೋಜ್ಯಂ ಯೋಗಿರಾಜಂ ಚ ಭೋಜಯೇತ್‌ ॥ 

ಉಮಾಮಹೇಶ್ವರರನ್ನು ಅನಂತರ ಪೂಜಿಸಬೇಕು. ನೂರು ಮಂದಿ 
ಕುಮಾರಿಯರಿಗೆ ಊಟ ಹಾಕಬೇಕು. ಸನ್ನ್ಯಾಸಿಗಳಿಗೂ ಕೂಡ ಊಟವನ್ನು 
ಹಾಕಬೇಕು. 


ಕ್ಷೇತ್ರಪಾಲಬಲಿಂ ದತ್ವಾ ಧ್ಯಾತ್ವಾ ರಾಮಂ ಸದಾ ಜಪೇತ್‌ । 

ಬ್ರಹಾದಿಭಿಸ್ತು ತತ್ತುಣ್ಯಂ ವಕ್ತುಂ ಶಕ್ತಿಃ ನ ಕಿಂಚನ ॥ 

ಕ್ಷೇತ್ರಪಾಲನಿಗೆ ಬಲಿದಾನವನ್ನು ಮಾಡಬೇಕು. ನಿರಂತರ ಶ್ರೀರಾಮನನ್ನು ಧ್ಯಾನ 
ಮಾಡುತ್ತಲೇ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಯಾರು ಹೀಗೆ 
ಉದ್ಯಾಪನೆಯನ್ನು ಮಾಡುತ್ತಾನೋ ಇವನ ಪುಣ್ಯವನ್ನು ಬ್ರಹ್ಮಾದಿದೇವತೆಗಳಿಂದಲೂ 


ಕೂಡ ಹೇಳಿ ಮುಗಿಸಲು ಸಾಧ್ಯವಾಗುವುದಿಲ್ಲ. 
-72- 


ರಾಮನವಮಿ 


ಅಶ್ವಮೇಧಸಹಸ್ರಾಣಿ ವಾಜಪೇಯಶತಾನಿ ಚ । 
ಏಕೇನ ರಾಮನಾಮ್ನಾ ತು ತತ್ತಲಂ ಲಭತೇ ನರಃ ॥ 


ಒಮ್ಮೆ "ಶ್ರೀರಾಮ' ಎಂದು ಬರೆಯುವುದರಿಂದ ಸಾವಿರ ಅಶ್ವಮೇಧಯಾಗವನ್ನು 
ಮಾಡಿದ ಪುಣ್ಯವು ಬರುತ್ತದೆ. ನೂರು ವಾಜಪೇಯಯಾಗ ಮಾಡಿದ ಪುಣ್ಯವು 
ಬರುತ್ತದೆ. 


ನಾರೀ ವಾ ಪುರುಷೋ ವಾಪಿ ಶೂದ್ರೋ ವಾಪ್ಯಧಮೋ ನರಃ । 

ರಾಮನಾಮ್ದಾತು ಮುಕ್ತಾಸ್ತೇ ಸತ್ಯಂ ಸತ್ಯಂ ವರಾನನೇ ॥ 

ವರಾನನೆಯೇ! ಸ್ತ್ರೀಯಾಗಲೀ ಪುರುಷನಾಗಲೀ ಶೂದ್ರನಾಗಲಿ ಅಧಮನಾದ 
ಮನುಷ್ಯನಾಗಲೀ ಯಾರು ರಾಮನಾಮವನ್ನು ಹೀಗೆ ಬರೆಯುತ್ತಾನೆಯೋ ಅವನು 
ಮೋಕ್ಷವನ್ನೇ ಹೊಂದುತ್ತಾನೆ. ಇದು ಸತ್ಯ. 


ಮೂಲೇ ಕಲ್ಪದ್ರುಮಸ್ಯಾಖಿಲಮಣಿವಿಲಸದ್ರತ್ನಸಿಂಹಾಸನಸ್ಥಂ 

ಕೋದಂಡಂ ಧಾರಯಂತಂ ಲಲಿತಕರಯುಗೇನಾರ್ಪಿತಾಂ ಲಕ್ಷ್ಮಣೇನ | 

ವಾಮಾಂಕಸ್ಥಸ್ಯ ಸೀತಾಂ ಭರತಧೃತಮಹಾಮೌಕ್ಟಿಕಛತ್ರಕಾಂತಂ 

ಶತ್ರುಘ್ನಂ ಚಾಮರಾಭ್ಯಾಂ ವಿಲಸಿತಮನಿಶಂ ರಾಮಚಂದ್ರಂ ಭಜೇಹಮ್‌ ॥ 

ಕಲದ್ರುಮದ ಕೆಳಗಡೆ ಎಲ್ಲಮಣಿಗಳಿಂದ ಪ್ರಕಾಶಮಾನವಾದ ರತ್ನಸಿಂಹಾಸನ- 
ದಲ್ಲಿಕುಳಿತಿರುವ, ಕೋದಂಡವನ್ನು ಧರಿಸಿದ, ಕೋಮಲವಾದ ಕೈಗಳಿಂದ ಇಡಲ್ಪಟ್ಟ | 
ಲಕ್ಷ್ಮಣನಿಂದ ಕೂಡಿದ, ಎಡತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ಸೀತೆಯುಳ್ಳ , ಭರತನಿಂದ 
ಧರಿಸಿದ ಮುತ್ತಿನ ಛತ್ರವುಳ್ಳ, ಶತ್ರುಫುನಿಂದ ಬೀಸಲ್ಪಟ್ಟ ಚಾಮರವುಳ್ಳ , ಹೀಗೆ 
ಪ್ರಕಾಶಮಾನನಾದ ಶ್ರೀರಾಮಚಂದ್ರನನ್ನು ನಿರಂತರ ಭಜಿಸುತ್ತೇನೆ. 


ವಂದಾಮಹೇ ಮಹೇಶಾನಾಚಂಡಕೋದಂಡಖಂಡನಮ್‌ । 
ಜಾನಕೀಹೃದಯಾನಂದಂ ಚಂದನಂ ರಘುನಂದನಮ್‌ ॥ 


-73- 


ರುಮನವಮಿ 


ಮಹೇಶ್ವರನಾದ ಶ್ರೀರಾಮಚಂದ್ರನಿಗೆ, ಕೋದಂಡಪಾಣಿಯಾದವನಿಗೆ ಭಕ್ತಿ- 
ಯಿಂದ ನಮಸ್ಕರಿಸುತ್ತೆ (ನೆ. ಸೀತೆಯ ಮನಸಿಗೆ ಸಂತೋಷವನ್ನು ನೀಡುವ ರಘು- 
ನಂದನನಿಗೆ ನಮೋ ನಮಃ. 


ಚರಿತಂ ರಘುನಾಥಸ್ಯ ಶತಕೋಟಪುವಿಸ್ತರಮ್‌ । 
ಏಕ್ಕೆಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಮ್‌ ॥ 


ನೂರು ಕೋಟಿ ಶ್ಲೋಕಗಳಿಂದ ಕೂಡಿದ ರಘುನಾಥನ ಚರಿತ್ರೆಯನ್ನು ಯಾರು 
ಬರೆಯುತ್ತಾರೋ ಒಂದೊಂದು ಅಕ್ಷರವೂ ಕೂಡ ಅವರ ಮಹಾಪಾತಕವನ್ನು 
ಪರಿಹರಿಸುತ್ತದೆ. 


ಇತಿ ಶ್ರೀಭವಿಷ್ಯೋತ್ತರಪುರಾಣೇ ಉಮಾಮಹೇಶ್ವರಸಂವಾದೇ 
ರಾಮಲೇಖನೋದ್ಯಾಪನಂ ಸಂಪೂರ್ಣಮ್‌ ॥ 


ಇಲ್ಲಿ ಭವಿಷ್ಯೋತ್ತರಪುರಾಣದಲ್ಲಿ ಉಮಾಮಹೇಶ್ವರಸಂವಾದದಲ್ಲಿ ಬರುವ 
ರಾಮನಾಮಲೇಖನೋದ್ಯಾಪನೆಯು ಸಮಾಪ್ತವಾಯಿತು. 


ಶ್ರೀರಾಮನಾಮ ಲೇಖನದ ವಿಧಾನ 


ಏವಂ ಶತಂ ಸಹಸ್ರಂ ವಾ ಲಿಖೇನ್ನಿಯಮಪೂರ್ವಕಮ್‌ | 
ಶತಸ್ಯಾಂತೇ ಶತಸ್ಯಾಂತೇ ಶ್ರೀರಾಮಃ ಶರಣಂ ಮಮ । 
ಇಮಮಷ್ಟಾಕ್ಷರಂ ವಿಲಿಖ್ಯೈವ ಸಮಾಪಯೇತ್‌ ॥ 


ಶ್ರೀರಾಮ ಎಂಬುದಾಗಿ ನೂರು, ಸಾವಿರಬಾರಿ ನಿಯಮಪೂರ್ವಕವಾಗಿ 
ಬರೆಯಬೇಕು. ನೂರು ಬಾರಿ ಬರೆದ ಮೇಲೆ "ಶ್ರೀರಾಮಃ ಶರಣಂ ಮಮ' ಎಂದು 
ಬರೆಯಬೇಕು. ಈ ಅಷ್ಟಾಕ್ಟರವನ್ನು ಬರೆದು ಶ್ರೀರಾಮನಿಗೆ ಸಮರ್ಪಿಸಬೇಕು. 


ಶತಂ ವಾಪಿ ಸಹಸ್ರಂ ವಾ ನಿಯಮಾತ್‌ ತ್ರಿವಾಸರಮ್‌ । 
ಪೂರ್ವಾಹ್ನ ಏವ ವಿಲಿಖೇದ್‌ ಧ್ಯಾಯನ್‌ ರಾಮಪದಾಂಬುಜೌ ॥ 


-74- 


ರಾಮನವಮಿ 


ಮೂರು ದಿವಸಗಳ ಕಾಲ ನೂರು ಬಾರಿ ಅಥವಾ ಸಾವಿರಬಾರಿ 
ಪೂರ್ವಾಹ್ನದಲ್ಲಿಯೇ ಶ್ರೀರಾಮನನ್ನು ಧ್ಯಾನಿಸುತ್ತಾ, ಶ್ರೀರಾಮಪದಾಸಕ್ತನಾಗಿ ಶ್ರೀರಾಮ 
ಎಂದು ಬರೆಯಬೇಕು. 

ತಾನಿ ನಾಮಾನ್ಯಥಾಭ್ಯರ್ಚ್ಯ ಭುಂಜೀತೈಃ ತನ್ನಿವೇದಿತಮ್‌ । 

ಆಕೋಟ್ಯಾ ಲಕ್ಷಮಪಿ ವಾ ಲಿಖೇದುದ್ಯಾಪಯೇತ್‌ ತತಃ ॥ 

ಬರೆದ ನಾಮಗಳಿಗೆ ಭಕ್ತಿಯಿಂದ ಪೂಜಿಸಬೇಕು. ಅನಂತರ (ಅವನಿಗೆ 


ನಿವೇದಿತವಾದ) ಊಟವನ್ನು ಮಾಡಬೇಕು. ಕೋಟಿ ಬಾರಿ, ಲಕ್ಷಬಾರಿ ಬರೆದ ಮೇಲೆ 
ಉದ್ಯಾಪನೆಯನ್ನು ಮಾಡಬೇಕು. 

ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಮ್‌ । 

ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಮ್‌ ॥ 

ಇತ್ಯಾಪದುಧ್ಧತ್ಯ ಮನುಂ ಸರ್ವಸಂಪತ್ತಮೃದ್ಧಿದಮ್‌ । 

ಸಹಸ್ರಾಂತೇ ಸಹಸ್ರಾಂತೇ ವಿಲಿಖೇಲ್ಲೇಖಕೋ ಜನಃ ॥ , 

ಈ ಮಂತ್ರವನ್ನು ಸಾವಿರಬಾರಿ ಶ್ರೀರಾಮ ಎಂದು ಬರೆದ ಮೇಲೆ ಬರೆಯ 
ಬೇಕು. ಇದರಿಂದ ಎಲ್ಲಾ ಆಪತ್ತುಗಳು ಪರಿಹಾರವಾಗುತ್ತವೆ. 

ಐಹಿಕಾಮುಷಿಕ್ರೀ ಸಿದ್ದಿ; ಲಭತೇ ನಾತ್ರ ಸಂಶಯಃ । 

ದೇಹಾವಸಾನೇ ಪ್ರಾಪ್ನೋತಿ ತದ್ವಿಷ್ಟೋಃ ಪರಮಂ ಪದಮ್‌ ॥ 

ಇತಿ ನಾಮನಾಮಕೋಟಿಲೇಖನವಿಧಿಃ ಸಂಪೂರ್ಣಃ 


ಐಹಿಕವಾದ ಆಮುಷಿಕವಾದ ಎಲ್ಲ ಸಿದ್ಧಿಗಳು ಉಂಟಾಗುತ್ತವೆ ಇದರಲ್ಲಿ 
ಸಂಶಯವಿಲ್ಲ. ದೇಹವನ್ನು ದಾಟಿದ ಮೇಲೆ ವೈಕುಂಠವನ್ನೇ ಹೊಂದುತ್ತಾನೆ. 


ಇಲ್ಲಿಗೆ ರಾಮನಾಮದ ಲೇಖನವಿಧಿಯು ಸಮಾಪ್ತವಾಯಿತು. 


-75- 


ರಾಮನವಮಿ 


ಏಳು ಕಾಂಡಗಳಿಂದ ಏಳು ರೂಪಗಳ ಚಿಂತನೆ 


ಬಾಲಕಾಂಡೇ - 

ಕಾಕಪಕ್ಷಧರಂ ದೇವಂ ವನಮಾಲಾವಿಭೂಷಿತಮ್‌ । 
ಶ್ರೀರಾಮಂ ಬಾಲಕಂ ಧ್ಯಾಯೇದ್‌ ಬಾಲಕಾಂಡೇ ಮುನೀಶ್ವರ ॥ 
ಅಯೋಧ್ಯಾಕಾಂಡೇ - 

ಸೀತಾದೇವಿಯುತಂ ವೀರಂ ಸರ್ವಭೂಷಣಭೂಷಿತಮ್‌ | 
ಸೀತಾಪತಿಂ ಹರಿಂ ಧ್ಯಾಯೇದಯೋಧ್ಯಾಕಾಂಡ ಉತ್ತಮೇ ॥ 
ಅರಣ್ಯಕಾಂಡೇ - 

ಜಟಿಲಂ ಚೀರವಸನಂ ದಂಡಕಾರಣ್ಯವಾಸಿನಮ್‌ । 
ಮುನಿವೇಷಧರಂ ಧ್ಯಾಯೇದರಣ್ಯೇ ಕಾಂಡ ಉತ್ತಮೇ ॥ 
ಕಿಷ್ಠಿಂಧಾಕಾಂಡೇ — 

ಸುಗ್ರೀವಾದಿಯುತಂ ಶ್ರೀಶಂ ಭಕ್ತಾಂಕಾವೃತಮೀಶ್ವರಮ್‌ । 
ಸರ್ವದೇವೋತ್ತಮಂ ಧ್ಯಾಯೇತ್‌ ಕಿಷ್ಠಿಂಧಾಕಾಂಡ ಉತ್ತಮೇ॥ 
ಸುಂದರಕಾಂಡೇ - 

ಚಂದ್ರಬಿಂಬಸಮಾಕಾರಂ ವಾಂಛಿತಾರ್ಥಪ್ರದಾಯಕಮ್‌ । 
ಹನುಮತೇವಿತಂ ಧ್ಯಾಯೇತ್‌ ಸೌಂದರೇ ಕಾಂಡ ಉತ್ತಮೇ ॥ 
ಯುದ್ಧಕಾಂಡೇ - 

ರಾವಣಾದಿನಿಹಂತಾರಂ ಬ್ರಹ್ಮರುದ್ರಾದಿಸೇವಿತಮ್‌ । 
ಸೀತಾದೇವಿಯುತಂ ಯುದ್ಧೇ ರಾಮಂ ಧ್ಯಾಯೇದ್‌ ಹೃದಂಬುಜೇ ॥ 
ಉತ್ತರಕಾಂಡೇ - 

ಅಗಸ್ಕಾದಿಮುನಿಸ್ತು; ತ್ಯಂ ವಾಂಛಿತಾರ್ಥಪ್ರದಾಯಕಮ್‌ । 
ಸರ್ವದೇವೋತ್ತಮಂ ಧ್ಯಾಯೇದುತ್ತರೇ ಕಾಂಡ ಉತ್ತಮೇ ॥ 


-76- 


ಸ್ತೋತ್ರಮಂತ್ರಗಳು ಹಾಗೂ 
ದಾಸರಾಯರ ಪದ್ಯಗಳು 


NRTA CARTS ತ್ರಾ ವಾರಾ ನ ತ 


ರಾಮನವಮಿ 


ಚತುರ್ಥೊೋತಧ್ಯಾಯಃ 
ಅಥಾಭ್ಯವರ್ಧಂಶ್ಚತುರಾಃ ಕುಮಾರಾ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ | 
ನಿತ್ಯಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿರಪೇಕ್ಷ್ಯ ಲೋಕಸ್ಯ ಹಿ ಮಂದದೃಷ್ಟಿಮ್‌ Hl 
ನಿರೀಕ್ಷ 4 ನಿತ್ಯಂ ಚತುರಃ ಕುಮಾರಾನ್‌ ಪಿತಾ ಮುದಂ ಸಂತತಮಾಪ ಚೋಚ್ಚಮ್‌ | 
ವಿಶೇಷಷೋ ರಾಮಮುಖೇಂದುಬಿಂಬಮವೇಕ್ಷ 6 ರಾಜಾ ಕೃತಕೃತ್ಯ ಆಸೀತ್‌ ॥2॥ 
ತನ್ಮಾತರಃ ಪೌರಜನಾ ಅಮಾತ್ಯಾ ಅಂತಃಪುರಾ ವೈಷಯಿಕಾಶ್ಚ ಸರ್ವೇ । 
ಅವೇಕ್ಷಮಾಣಾಃ ಪರಮಂ ಪುಮಾಂಸಂ ಸ್ವಾನಂದತೃಪ್ತಾ ಇವ ಸಂಬಭೂವುಃ  ॥3॥ 
ತತಸುವಂಶೇ ಶಶಿನಃ ಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಸಸ್ಯ ಚಾಸೀತ್‌ | 
ವರೇಣ ವಿಪ್ರತ್ವಮವಾಪ ಯೋಸಸೌ ವಿಶ್ವಸ್ಯ ಮಿತ್ರಂ ಸ ಇಹಾಜಗಾಮ 41 
ತೇನಾರ್ಥಿತೋ ಯಜ ಧಿರಕ್ಷಯೈವ ಕೃಚ್ಛೇಣ ಪಿತ್ರಾ$ಸ್ಯ ಭಯಾದ್ವಿಸೃಷ್ಟ । 
ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ ॥5॥ 
ಅನುಗ್ರಹಾರ್ಥಂ ಸ ಯಷೇರವಾಪ ಸಲಕ್ಷ್ಮಣೋತಸ್ತಂ ಮುನಿತೋ ಹಿ ಕೇವಲಮ್‌। 
ವವಂದಿರೇ ಬ್ರಹಮುಖಾಃ ಸುರೇಶಾಸ್ತಮಸ್ತರೂಪಾಃ ಪ್ರಕಟಾಃ ಸಮೇತ್ಯ ॥6॥ 

0 ಈ ಗ 

ಅಥೋ ಜಘಾನಾಶು ಶರೇಣ ತಾಟಕಾಂ ವರಾದ್ವಿಧಾತುಸ್ತದನನ್ಯವಧ್ಯಾಮ್‌ । 
ರರಕ್ಷ ಯಜ್ಞಂ ಚ ಮುನೇರ್ನಿಹತ್ಯ ಸುಬಾಹುಮೀಶಾನಗಿರಾ ವಿಮೃತ್ಯುಮ್‌  ॥7॥ 
ಶರೇಣ ಮಾರೀಚಮಥಾರ್ಣವೇಶಕ್ಷಿಪದ್ವಚೋ ವಿರಿಂಚಸ್ಯ ತು ಮಾನಯಾನಃ। 
ಅವಧ್ಯತಾ ತೇನ ಹಿ ತಸ್ಯ ದತ್ತಾ ಜಘಾನ ಚಾನ್ಯಾನ್‌ ರಜನೀಚರಾನಥ ॥8॥ 
ತದಾ ವಿದೇಹೇನ ಸುತಾಸ್ವಯಂವರೋ ವಿಘೋಷಿತೋ ದಿಕ್ಷು ವಿದಿಕ್ಸು ಸರ್ವಶಃ । 
ನಿಧಾರ್ಯ ತದ್ದಾಧಿಸುತಾನುಯಾಯೀ ಯಯೌ ವಿದೇಹಾನನುಜಾನುಯಾತಃ ॥9॥ 
ಅಥೋ ಅಹಲ್ಯಾಂ ಪತಿನಾ$ಭಿಶಪ್ತಾಂ ಪ್ರಧರ್ಷಣಾದಿಂದ್ರಕೃತಾಚ್ಛೆಲೀಕೃತಾಮ್‌ | 
ಸ್ವದರ್ಶನಾನ್ಮಾನುಷತಾಮುಪೇತಾಂ ಸುಯೋಜಯಾಮಾಸ ಸ ಗೌತಮೇನ ॥10॥ 
ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ನನುಗ್ರಹಂ ಚ ತ್ರಿದಶೇಷ್ಟತುಲ್ಯಮ್‌ । 
ಅನನ್ಯಭಕ್ತಾಂ ಚ ಸುರೇಶಕಾಂಕ್ಷಯಾ ವಿಧಾಯ ನಾರೀಂ ಪ್ರಯಯೌ ತಯಾನರ್ಚಿತಃ॥11/ 


-78- 


ರಾಮನವಮಿ 


ಶ್ಯಾಮಾವದಾತೇ ಜಗದೇಕಸಾರೇ ಸ್ವನಂತಚಂದ್ರಾಧಿಕಕಾಂತಿಕಾಂತೇ । 
ಸಹಾನುಜೇ ಕಾರ್ಮುಕಬಾಣಪಾಣೌ ಪುರೀಂ ಪ್ರವಿಷ್ಟೇ ತುತುಷುರ್ವಿದೇಹಜಾಃ ॥12॥ 
ಪಪುರ್ನಿತಾಂತಂ ಸರಸಾಕ್ಸಿಬ್ಬಂಗೈರ್ವರಾನನಾಬ್ದಂ ಪುರುಷೋತ್ತಮಸ್ಯ । 
ವಿದೇಹನಾರೀನರವರ್ಯಸಂಘಾ ಯಥಾ ಮಹಾಪೌರುಪಷಿಕಾಸ್ತದಂಫ್ರಿಮ್‌  ॥13॥ 
ತದಾ ವಿದೇಹಃ ಪ್ರತಿಲಭ್ಯ ರಾಮಂ ಸಹಸ್ರನೇತ್ರಾವರಜಂ ಗವಿಷ್ಠಮ್‌ । 
ಸಮರ್ಚಯಾಮಾಸ ಸಹಾನುಜಂ ತಮೃಷಿಂ ಚ ಸಾಕ್ಷಾತ್‌ ಜ್ವಲನಪ್ರಕಾಶಮ್‌ ॥141 
ಮೇನೇ ಚ ಜಾಮಾತರಮಾತೃಕನ್ಯಾಗುಣೋಚಿತಂ ರೂಪನವಾವತಾರಮ್‌ । 
ಉವಾಚ ಚಾಸ್ಮಾಯಷಿರುಗ್ರತೇಜಾಃ ಕುರುಷ್ವ ಜಾಮಾತಾರಮೇನಮಾಶ್ಚಿತಿ ॥15॥ 
ಸ ಆಹ ಚೈನಂ ಪರಮಂ ವಚಸ್ತೇ ಕರೋಮಿ ನಾತ್ರಾಸ್ತಿ ವಿಚಾರಣಾ ಮೇ । 
ಶೃಣುಷ್ಟ ಮೇ$ಥಾಪಿ ಯಥಾ ಪ್ರತಿಜ್ಞಾ ಸುತಾಪ್ರದಾನಾಯ ಕೃತಾ ಪುರಸ್ತಾತ್‌ ॥16॥ 
ತಪೋ ಮಯಾ ಚೀರ್ಣಮುಮಾಪತೇಃ ಪುರಾ ವರಾಯುಧಾವಾ ಪ್ತಿ ಧೃತೇನ ಚೇತಸಾ । 
ಸ ಮೇ ದದೌ ದಿವ್ಯಮಿದಂ ಧನುಸ್ತದಾ ಕಥಂಚನಾಚಾಲ್ಯಮೃತೇ ಪಿನಾಕಿನಮ್‌ ॥17॥ 
ನ ದೇವದೈತ್ಕೋರಗದೇವಗಾಯಕಾ ಅಲಂ ಧನುಶ್ಚಾಲಯಿತುಂ ಸವಾಸವಾಃ । 
ಕುತೋ ನರಾಸ್ತದ್ದರತೋ ಹಿ ಕಿಂಕರಾಃ ಸಹಾನಸ್ಥೆವಾತ್ರ ಕೃಷಂತಿ ಕೃಚ್ಛ ರತಃ ॥18॥ 
ಅಧಾರ್ಯಮೇತದ್ದನುರಾಪ್ಕ ಶಂಕರಾದಹಂ ನೃಣಾಂ ವೀರ್ಯಪರೀಕ್ಷಣೇ ಧೃತಃ । 
ಸುತಾರ್ಥಮೇತಾಂ ಚಕರ ಪ್ರತಿಜ್ಞಾಂ ದದಾಮಿ ಕನ್ಯಾಂ ಯ ಇದಂ ಹಿ ಪೂರಯೇತ್‌ 
11191 
ಇತೀರಿತಾಂ ಮೇ ಗಿರಮಭ್ಯವೇತ್ಯ ದಿತೇಃ ಸುತಾ ದಾನವಯಕ್ಷರಾಕ್ಷನಾಃ । 
ಸಮೇತ್ಯ ಭೂಪಾಶ್ಚ ಸಮೀಪಮಾಶು ಪ್ರಗೃಹ್ಯ ತಚ್ಚಾಲಯಿತುಂ ನ ಶೇಕುಃ ॥200 
ಡ್‌ ಲ ಶೆ ಚ 
ಸಂಸ್ಥಿನ್ನಗಾತ್ರಾಃ ಪರಿವೃತ್ತನೇತ್ರಾ ದಶಾನನಾದ್ಯಾಃ ಪತಿತಾ ವಿಮೂರ್ಛಿತಾಃ | 
ತಥಾ5ಪಿ ಮಾಂ ಧರ್ಷಯಿತುಂ ನ ಶೇಕುಃ ಸುತಾಕೃತೇ ತೇ ವಚನಾತ್ವ್ವಯಂಭುವಃ 
1211 


-79- 


ರಾಮನವಮಿ 


ಪುರಾ ಹಿ ಮೇಠದಾತ್‌ ಪ್ರಭುರಬ್ದಜೋ ವರಂ ಪ್ರಸಾದಿತೋ ಮೇ ತಪಸಾ ಕಥಂಚನ। 
ಬಲಾನ್ನ ತೇ ಕಶ್ಚಿದುಪೈತಿ ಕನ್ಯಕಾಂ ತದಿಚ್ಛುಭಿಸ್ತೆ! ೇೀನ ಚ ಧರ್ಷಣೇತಿ ॥22॥ 


ತತಸ್ತು ತೇ ನಷ್ಟಮದಾ ಇತೋ ಗತಾಃ ಸಮಸ್ತಶೋ ಹ್ಯಸ್ತನ ಏವ ಪಾರ್ಥಿವಾಃ । 
ತತೋ ಮಮಾಯಂ ಪರಿಪೂರ್ಯ ಮಾನಸಂ ವ್ಯಣೋತು ಕನ್ಯಾಮಯಮೇವ ಮೇರರ್ಥಿತಃ 


ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈರನಂತಭೋಗೋಪಮಮಾಶ್ವಥಾನಯತ್‌ । 
ಸಮೀಕ್ಷ್ಯ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನಪೂರಯತ್‌ ॥24 
ವಿಕ್ಕಷ್ಯಮಾಣಂ ತದನಂತರಾಧಸಾ ಪರೇಣ ನಿಸ್ಸೀಮಬಲೇನ ಲೀಲಯಾ । 
ಅಭಜ್ಯತಾಸಹ್ಯಮಮುಷ್ಯ ತದ್ಬಲಂ ಪ್ರಸೋಢುಮೀಶಂ ಕುತ ಏವ ತದ್ಗವೇತ್‌ 12511 
ಸ ಮಧ್ಯತಸ್ತತ್ನವಿಭಜ್ಯ ಲೀಲಯಾ ಯಥೇಕ್ಸುದಂಡಂ ಶತಮನ್ಯುಕುಂಜರಃ | 
ವಿಲೋಕಯನ್‌ ವಕ್ತಮೃಷೇರವಸ್ಥಿತಃ ಸಲಕ್ಷ್ಮಣಃ ಪೂರ್ಣತನುರ್ಯಥಾ ಶಶೀ ॥26॥ 


ತಮಬ್ಬನೇತ್ರಂ ಪೃಥುತುಂಗವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ಹಲಮ್‌ । 
ಶಶಕ್ಷಕತೋತ್ಕೋಪಮಚಂದನೋಶ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ತಜಾ ॥27॥ 
ಅಥೋ ಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಮಮ್ಸಾನಪದ್ಮಾಂ ಜಲಜಾಯತಾಕ್ಷೀ। 

ಉಪೇತ್ಯ ಮಂದಂ ಲಲಿತೈಃ ಪದೈಸ್ತಾಂ ತದಂಸ ಆಸಜ್ಯ ಚ ಪಾರ್ಶ್ವತೋ5 ಭವತ್‌॥28॥ 


ತತಃ ಪ್ರಮೋದೋ ನಿತರಾಂ ಜನಾನಾಂ ವಿದೇಹಪುರ್ಯಾಮಭವತಮಂತಾತ್‌ । 
ರಾಮಂ ಸಮಾಲೋಕ್ಕ ನರೇಂದ್ರಪುತ್ರ್ಯಾ ಸಮೇತಮಾನಂದನಿಧಿಂ ಪರೇಶಮ್‌ ॥29॥ 


ಲಕ್ಷ್ಮ್ಯಾ ಸಮೇತೇ ಪ್ರಕಟಂ ರಮೇಶೇ ಸಂಪ್ರೇಷಯಾಮಾಸ ತದಾ ಶು ಪಿತ್ರೇ। 
ವಿದೇಹರಾಜೋ ದಶದಿಗ್ರಥಾಯ ಸ ತನ್ನಿಶಮ್ಯಾಶು ತುತೋಷ ಭೂಮಿಪಃ ॥30॥ 
ಅಥಾತ್ಮಜಾಭ್ಯಾಂ ಸಹಿತಸ್ಛಭಾರ್ಯೋ ಯಯೌ ಗಜಸ್ಯಂದನಪತ್ತಿಯುಕ್ತಯಾ । 
ಸ್ವಸೇನಯಾ$ ಗ್ರೇ ಪ್ರಣಿಧಾಯ ಧಾತೃಜಂ ವಸಿಷ್ಠಮಾಶ್ವೇವ ಸ ಯತ್ರ ಮೈಥಿಲಃ ॥॥31/ 
ಸ ಮೈಥಿಲೇನಾತಿತರಾಂ ಸಮರ್ಚಿತೋ ವಿವಾಹಯಾಮಾಸ ಸುತಂ ಮುದಂಭರಃ । 
ಪುರೋಹಿತೋ ಗಾಧಿಸುತಾನುಮೋದಿತೋ ಜುಹಾವ ವಹ್ನಿಂ ವಿಧಿನಾ ವಸಿಷ್ಟ 113211 


-80- 


ರಾಮನವಮಿ 


ತದಾ ವಿಮಾನಾವಲಿಭಿರ್ನಭಸ್ತಲಂ ದಿದ್ಭಕ್ಷಕಾಂ ಸಂಕುಲಮಾಸ ನಾಕಿನಾಮ್‌ । 
ಸುರಾನಕಾ ದುಂದುಭಯೋ ವಿನೇದಿರೇ ಜಗುಶ್ಚ ಗಂಧರ್ವವರಾಃ ಸಹಸ್ರಶಃ 113311 


ವಿಜಾನಮಾನಾ ಜಗತಾಂ ಹಿ ಮಾತರಂ ಪುರಾ5ರ್ಥಿತುಂ ನಾಯಯುರತ್ರ ದೇವತಾಃ । 
ತದಾ ತು ರಾಮಂ ರಮಯಾ ಯುತಂ ಪ್ರಭುಂ ದಿದ್ಧಕ್ಷವಶ್ಚಕ್ರುರಲಂ ನಭಸ್ತಲಮ್‌ ॥341 
ಯಥಾ ಪುರಾ ಸಾಗರಜಾಸ್ವಯಂಬರೇ ಸುಮಾನಸಾನಾಮಭವತ್‌ ಸಮಾಗಮಃ । 
ತಥಾ ಹ್ಯಭೂತರ್ವದಿವೌಕಸಾಂ ತದಾ ತಥಾ ಮುನೀನಾಂ ಸಹಭೂಭ್ಛತಾಂ ಭುವಿ ॥35॥ 
ಪ್ರಗೃಹ್ಯ ಪಾಣಿಂ ಚ ನೃಪಾತ್ಮಜಾಯಾ ರರಾಜ ರಾಜೀವಸಮಾನನೇತ್ರಃ । 
ಯಥಾ ಪುರಾ ಸಾಗರಜಾಸಮೇತಃ ಸುರಾಸುರಾಣಾಮಮೃತಾಬ್ದಿಮಂಥನೇ ॥36॥ 
ಸ್ವಲಂಕೃತಾಸ್ತತ್ರ ವಿಚೇರುರಂಗನಾ ವಿದೇಹರಾಜಸ್ಯ ಹಿ ಯಾಶ್ಚ ಯೋಷಿತಃ । 
ಮುದಾ ಸಮೇತಂ ರಮಯಾ ರಮಾಪತಿಂ ವಿಲೋಕ್ಯ ರಾಮಾಯ ದದೌ ಧನಂ ನೃಪಃ 
11371 
ಪ್ರಿಯಾಣಿ ವಸ್ತ್ರಾಣಿ ರಥಾನ್‌ ಸಕುಂಜರಾನ್‌ ಪರಾರ್ಫ್ಯರತ್ನಾನ್ಯಖಿಲಸ್ಯ ಚೇಶಿತುಃ । 
ದದೌ ಚ ಕನ್ಯಾತ್ರಯಮುತ್ತಮಂ ಮುದಾ ತದಾ ಸ ರಾಮಾವರಜೇಭ್ಯ ಏವ ॥38॥ 
ಮಹೋತ್ಸವಂ ತಂ ತ್ವನುಭೂಯ ದೇವತಾ 
ನರಾಶ್ಚ ಸರ್ವೇ ಪ್ರಯಯುರ್ಯಥಾ5ಗತಮ್‌ | 
ಪಿತಾ ಚ ರಾಮಸ್ಯ ಸುತೈಃ ಸಮನ್ನಿತೋ 
ಯಯಾವಯೋಧ್ಯಾಂ ಸ್ವಪುರೀಂ ಮುದಾ ತತಃ ॥39॥ 
ತದಂತರೇ ಸೋsಥ ದದರ್ಶ ಭಾರ್ಗವಂ ಸಹಸ್ರಲಕ್ಷಾಮಿತಭಾನುದೀಧಿತಿಮ್‌ । 
ವಿಭಾಸಮಾನಂ ನಿಜರಶ್ಮಿಮಂಡಲೇ ಧನುರ್ಧರಂ ದೀಪ್ರಪರಶ್ಚಧಾಯುಧಮ್‌ ॥40॥ 
ಅಜಾನತಾಂ ರಾಘವಮಾದಿಪೂರುಷಂ ಸಮಾಗತಂ ಜ್ಞಾಪಯಿತುಂ ನಿದರ್ಶನ್ಸೆಃ । 
ಸಮಾಹ್ವಯಂತಂ ರಘುಪಂ ಸ್ಪ ಠೇವ ನೃಪೋ ಯಯಾಚೇ ಪ್ರಣಿಪತ್ಯ ಭೀತಃ ॥41॥ 
ನ ಮೇ ಸುತಂ ಹಂತುಮಿಹಾರ್ಹಸಿ ಪ್ರಭೋ ವಯೋಗತಸ್ಯೇತ್ಯುದಿತಃ ಸ ಭಾರ್ಗವಃ । 
ಸುತತ್ರಯಂ ತೇ ಪ್ರದದಾಮಿ ರಾಘವಂ ರಣೇ ಸ್ಥಿತಂ ದ್ರಷ್ಟುಮಿಹಾಗತೋತಸ್ಮ್ಯಹಮ್‌ 
14211 


-81- 


ರಾಮನವಮಿ 


ಸ ಇತ್ನಮುಕ್ತಾ ದ್ರ್ವ ನೃಪತಿಂ ರಘೂತ್ತಮಂ ಭೃಗೂತ್ತಮಃ ಪ್ರಾಹ ನಿಜಾಂ ತನುಂ ಹರಿಃ | 
ಅಭೇದಮಜ್ಞೇಷ್ಟ್ವಪಿ ದರ್ಶಯನ್‌ ಪರಂ ಪುರಾತನೋ5ಹಂ ಹರಿರೇಷ ಇತ್ಯಪಿ ॥431 
ಶೃಣುಷ್ಟ ರಾವವು ತ್ವಮಿಹೋದಿತಂ | 
ಮಯಾ ಧನುರ್ದ್ವಯಂ ಪೂರ್ವಮಭೂನ್ಮಹಾದ್ಭುತಮ್‌ | 
ಉಮಾಪತಿಸ್ವೇಕಮಧಾರಯತ್ತತೋ 
ರಮಾಪತಿಶ್ಚಾಪರಮುತ್ತಮೋತ್ತಮಮ್‌ 14411 
ತದಾ ತು ಲೋಕಸ್ಯ ನಿದರ್ಶನಾರ್ಥಿಭಿಃ 
ಸಮರ್ಥಿತೌ ತೌ ಹರಿಶಂಕರೌ ಸುರೈಃ । 
ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ 
ವಯಂ ಸಮರ್ಥಯಾಮೋತತ್ರ ನಿದರ್ಶನಾರ್ಥಿನಃ 1451 
ತತೋ ಹಿ ಯುದ್ಧಾಯ ರಮೇಶಶಂಕರೌ 
ವ್ಯವಸ್ಥಿತೌ ತೌ ಧನುಷೀ ಪ್ರಗೃಹ್ಯ । 
ಯತೋಠ5ಂತರಸ್ಯ್ಥೈಷ ನಿಯಾಮಕೋ 
ಹರಿಸ್ತತೋ ಹರೋಕಗ್ರೇ5ಸ್ಕ ಶಿಲೋಪಮೋಭೂತ್‌ 461 
ಶಶಾಕ ನೈವಾಥ ಯದಾ ಭಿವೀಕ್ಷಿತುಂ ಪ್ರಸಂದಿತುಂ ವಾ ಕುತ ಏವ ಯೋದ್ದುಮ್‌ । 
ಶಿವಸ್ತದಾ ದೇವಗಣಾಸಮಸ್ತಾಃ ಶಶಂಸುರುಚ್ಚೈರ್ಜಗತೋ ಹರೇರ್ಬಲಮ್‌ ॥47॥ 
ಯದೀರಣೇನೈವ ವಿನೈಷ ಶಂಕರಃ ಶಶಾಕ ನ ಪ್ರಶ್ವಸಿತುಂ ಚ ಕೇವಲಮ್‌ । 
ಕಿಮತ್ರ ವಕ್ತವ್ಯಮತೋ ಹರೇರ್ಬಲಂ ಹರಾತ್ತರಂ ಸರ್ವತ ಏವ ಚೇತಿ 1481 
ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನದೃಷ್ಟ್ವಾ ಹರಿಣಾ ಭಿವೀಕ್ಷಿತಃ । 
ಜಗಾಮ ಕೈಲಾಸಮಮುಷ್ಯ ತದ್ಗನುಸ್ವಯಾ ಪ್ರಭಗ್ಗಂ ಕಿಲ ಲೋಕಸನ್ನಿಧೌ 1491 
ಧನುರ್ಯದನ್ಯದ್ದರಿಹಸ್ತಯೋಗ್ಯಂ ತತ್ಕಾರ್ಮುಕಾತ್‌ ಕೋಟಿಗುಣಂ ಪುನಶ್ಚ! 
ವರಂ ಹಿ ಹಸ್ತೇ ತದಿದಂ ಗೃಹೀತಂ ಮಯಾ ಗೃಹಾಣೈತದತೋ ಹಿ ವೈಷ್ಣವಮ್‌ ॥50॥ 
ಯದೀದಮಾಗೃಹ್ಯ ವಿಕರ್ಷಸಿ ತ್ವಂ 
ತದಾ ಹರಿರ್ನಾತ್ರ ವಿಚಾರ್ಯಮಸಿ | 

-82- 


ರಾಮನವಮಿ 


ಇತಿ ಬ್ರುವಾಣಃ ಪ್ರದದೌ ಧನುರ್ವರಂ 

ಪ್ರದರ್ಶಯನ್‌ ವಿಷ್ಣುಬಲಂ ಹರಾದ್ವರಮ್‌ ॥511 
ಪ್ರಗೃಹ್ಯ ತಚ್ಚಾಪವರಂ ಸ ರಾಘವಶ್ಚಕಾರ ಸಜ್ಯಂ ನಿಮಿಷೇಣ ಲೀಲಯಾ । 

ಚಕರ್ಷ ಸಂಧಾಯ ಶರಂ ಚ ಪಶ್ಯತಸ್ಪಮಸ್ತಲೋಕಸ್ಯ ಚ ಸಂಶಯಂ ನುದನ್‌ ॥52॥ 
ಪ್ರದರ್ಶಿತೇ ವಿಷ್ಣುಬಲೇ ಸಮಸ್ತಶೋ ಹರಾಚ್ಚ ನಿಸಂಖ್ಯತಯಾ ಮಹಾಧಿಕೇ । 
ಜಗಾದ ಮೇಘೌಘಗಭೀರಯಾ ಗಿರಾ ಸ ರಾಘವಂ ಭಾರ್ಗವ ಆದಿಪೂರುಷಃ ॥53 
ಅಲಂ ಬಲಂ ತೇ ಜಗತೋ೬ಖಿಲಾದ್ವರಂ 

ಪರೋಶಸಿ ನಾರಾಯಣ ಏವ ನಾನ್ಯಥಾ । 

ವಿಸರ್ಜಯಸ್ವೇಹ ಶರಂ ತಪೋಮಯೇ 

ಮಹಾಸುರೇ ಲೋಕಮಯೇ ವರಾದ್ವಿಭೋಃ 11541 
ಪುರಾsತುಲೋ ನಾಮ ಮಹಾಸುರೋ5ಭವದ್ವರಾತ್ಸ 

ತು ಬ್ರಹ್ಮಾಣ ಆಪ ಲೋಕತಾಮ್‌। 

ಪುನಶ್ಚ ತಂ ಪ್ರಾಹ ಜಗದ್ಗುರುರ್ಯದಾ 

ಹರಿರ್ಜಿತಃ ಸ್ಯಾದ್ದಿ ತದೈವ ವಧ್ಯಸೇ 155 
ಅತೋ ವಧಾರ್ಥಂ ಜಗದಂತಕಸ್ಯ 

ಸರ್ವಾಜಿತೋಹಂ ಜಿತವದ್ವೃವಸ್ಥಿತಃ | 

ಇತೀರಿತೇ ಲೋಕಮಯೇ ಸ ರಾಘವೋ 

ಮುಮೋಚ ಬಾಣಂ ಜಗದಂತಕೇsಸುರೇ 1561 
ಪುರಾ ವರೋಠನೇನ ಶಿವೋಪಲಂಭಿತೋ ಮುಮುಕ್ಷಯಾ ವಿಷ್ಣುತನುಪ್ರವೇಶನಮ್‌ । 
ಸತೇನ ರಾಮೋದರಗೋ ಬಹಿರ್ಗತಸ್ತದಾಜ್ಞಯೈವಾಶು ಬಭೂವ ಭಸ್ಗನಾತ್‌ ॥51॥ 
ಇತೀವ ರಾಮಾಯ ಸ ರಾಘವಃ ಶರಂ ವಿಕರ್ಷಮಾಣೋ ವಿನಿಹತ್ಯ ಚಾಸುರಮ್‌ । 
ತಪಸ್ತದೀಯಂ ಪ್ರವದನ್ನುಮೋದ ತದೀಯಮೇವ ಹ್ಯಭವತ್‌ ಸಮಸ್ತಮ್‌ ॥58॥ 


-83- 


ರಾಮನವಮಿ 


ನಿರಂತರಾನಂದವಿಬೋಧಸಾರಃ ಸ ಜಾನಮಾನೋ ಖಿಲಮಾದಿಪೂರುಷಃ | 

ವದನ್‌ ಶ್ರುಣೋತೀವ ವಿನೋದತೋ ಹರಿಸ್ಸ ಏಕ ಏವ ದ್ವಿತತುರ್ಮುಮೋದ ॥59॥ 

ಸ ಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವವಿಬೋಧಕಾರಣಮ್‌ । 

ವಿಮೋಹಕಂ ಚಾನ್ಯತಮಸ್ಯ ಕುರ್ವನ್‌ ಚಿಕ್ರೀಡ ಏಕೋಠಪಿ ನರಾಂತರೇ ಯಥಾ॥60॥ 

ತತಸ್ಸ ಕಾರುಣ್ಯನಿಧಿರ್ನಿಜೇ ಜನೇ 

ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್‌ । 

ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನಾ 

ರಘೂತ್ತಮೇನೈಕ್ಯಮಗಾತ್‌ ಸಮಕ್ಟಮ್‌ 161/1 

ಸಮೇತ್ಯ ಚೈಕ್ಯಂ ಜಗತೋಇಭಿಪಶ್ಯತಃ ಪ್ರಣುದ್ಯ ಶಂಕಾಮಖಿಲಾಂ ಜನಸ್ಯ । 

ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತೋ ರಮಾಪತಿಃ 
116211 

ತತೋ ನೃಪೋಠ5ತ್ಯರ್ಥಮುದಾ 5ಭಿಪೂರಿತಃ ಸುತೈಃ ಸಮಸ್ತೆಃ ಸ್ವಪುರೀಮವಾಪ ಹ | 


ದ್‌ 
ರೇಮೇ5ಥ ರಾಮೋತಪಿ ರಮಾಸ್ವರೂಪಯಾ ತಯೈೆವ ರಾಜಾತ್ಮಜಯಾ ಹಿ ಸೀತಯಾ 


6 

1631 
ಯಥಾ ಪುರಾ ಶ್ರೀರಮಣಃ ಶ್ರಿಯಾ ತಯಾ ರತೋ ನಿತಾಂತಂ ಹಿ ಪಯೋಧಿಮಧ್ಯೇ | 
ತಥಾ ತ್ವಯೋಧ್ಯಾಪುರಗೋ ರಘೂತ್ತಮೋತಪ್ಯುವಾಸ ಕಾಲಂ ಸುಚಿರಂ ರತಸ್ತಯಾ 

॥64॥ 
ಇಮಾನಿ ಕರ್ಮಾಣಿ ರಘೂತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನಾದ್ಭುತಾನಿ । 
ದುರಂತಶಕ್ತೇರಥ ಚಾಸ್ಯ ವೈಭವಂ ಸ್ಪಕೀಯಕರ್ತವ್ಯತಯಾ$ನುವರ್ಯ್ಯತೇ ॥65॥ 

| ಇತಿ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯವಿರಚಿತೇ 
ಮಹಾಭಾರತತಾತರ್ಯನಿರ್ಣಯೇ ರಾಮಚರಿತೇ ಅಯೋಧ್ಯಾಪ್ರವೇಶೋ ನಾಮ 
ಚತುರ್ಥೊೋ5ಧ್ಯಾಯಃ ॥ 


-84- 


ರಾಮನವಮಿ 


ರಾಮದೇವರ ಮೇಲಿನ ಹಾಡುಗಳು 
-೧- 


ರಾಗ: ಬಿಲಹರಿ ತಾಳ: ಛಾಪು 


ರಾಮ ರಾಮ ರಾಮ ಎನ್ನಿರೋ ಇಂಥಾ 
ಸ್ವಾಮಿಯ ನಾಮವ ಮರೆಯದಿರೊ ॥ಪ ॥ 


ತುಂಬಿದ ಪಟ್ಟಣಕೊಂಭತ್ತು ಬಾಗಿಲು 

ಸಂಭ್ರಮದರಸುಗಳ್ಳೆದು ಮಂದಿ 

ಡಂಭಕತನದಿಂದ ಕಾಯುವ ದೇಹವ 

ನಂಬಿ ನೆಚ್ಚಿ ನೀವು ಕೆಡಬೇಡಿರೊ HW 1H 


ನೆಲೆಯಿಲ್ಲವೀಕಾಯ ಎಲುವಿನ ಹಂದರ 

ಬಲಿದು ಸುತ್ತಿದ ಚರ್ಮದ ಹೊದಿಕೆ 

ಮಲಮೂತ್ರಂಗಳು ಕೀವು ಕ್ರಿಮಿಗಳುಳ್ಳ 

ಹೊಲಸು ತೊಗಲು ಮೆಚ್ಚಿ ಕೆಡಬೇಡಿರೊ 2 

ಹರಬ್ರಹಸುರರಿಗೆ ವಂದ್ಯನು ಆಗಿಪ್ಪ 

ಹರಿ ಸರ್ವೋತ್ತಮ ಎಂದೆನ್ನಿರೊ 

ಪುರಂದರವಿಠಲನ ಚರಣವ ಭಜಿಸಿರೋ 

ದುರಿತಭಯಗಳಿಂದ ದೂರಾಗಿರೊ 13 ॥ 
ಎರಿ 

ರಾಗ : ಕಾಂಬೋಧಿ ತಾಳ: ರುಂಪೆ 

ಈಗ ಮಾಡೆಲೊ ರಾಮಧ್ಯಾನವ ನೀ 

ಮೂಗನಾಗಿರಬೇಡ ಎಲೆ ಮಾನವ ॥ ಪ॥ 


ಕಾಲನದೂತರು ಕರೆವಾಗ ನೀ 
ಕಾಲಗೆಟ್ಟು ಕಣ್ಣು ಬಿಡುವಾಗ 


85. 


ರಾಮನವಮಿ 


ನಾಲಿಗೆ ಸೆಳಕೊಂಡು ಜ್ಞಾನ ಕೆಟ್ಟಿರುವಾಗ 

ನೀಲವರ್ಣನ ಧ್ಯಾನ ಬರುವುದೇನಯ್ಯ 11॥ 
ಸತಿ ಸುತರೆಂಬ ಸಂದಣಿಯೊಳು ನೀ 

ಮತಿಭ್ರಷ್ಟನಾಗಿ ಮನದೊಳು 

ಸತತ ಶ್ರೀಲಕ್ಷ್ಮೀಪತಿಯನು ನೆನೆದರೆ ಸ 

ದೃತಿ ಸನ್ಮಾರ್ಗ ಪಾರಂಪದವೀವನಯ್ಯ W 2 0 
ಯಮದೂತರು ಬಂದು ಎಳೆವಾಗ 

ನೀ ನರಳುತ್ತ ಹೊತ್ತು ಕಳೆವಾಗ 

ಗುರುಪುರಂದರವಿಠಲನ ನಾಮವು 

ಕಾಲವಾಗೋ ಸಮಯಕ್ಕೆ ಬರುವದೇನಯ್ಯ Wl 3 1 


-೩- 


ಕರೆದರೂ ಧ್ವನಿ ಕೇಳದೆ | ರಘುರಾಮಚಂದ್ರ । 
ಮರುಕವಾಗದೇ ನಿನಗೆ ಪ 


ಮರುತನಂದದಿ ನಿನ್ನ ಪೂಜಿಸಲರಿಯೆನು । 

ಭರತನಂದದಿ ನಿನ್ನ ಸೇವಿಸಲರಿಯೆನು ॥ ಅ.ಪ. ॥ 
ಮಕರಿ ಬಾಧೆಗೆ ಸಿಲುಕಿದಾ | 

ಕರಿರಾಜನಂದು ಪೊರೆಯೋ ಶ್ರೀಹರಿ ಎನಲು । 

ಕರಿಯ ಮೊರೆಯ ಕೇಳೀ ತ್ವರಿತದಿಂದಲಿ ಬಂದು । 

ಕರಿರಾಜನಂದು ಉದ್ದರಿಸಲಿಲ್ಲವೆ ದೇವಾ IW 1 1 
ದುರುಳ ರಕ್ಕಸನು ತನ್ನ ಶಿಶುವನ್ನೇ ಪಿಡಿದು । 

ತೋರೋ ಶ್ರೀಹರಿಯ ಎನಲು | 

ತರಳ ಪ್ರಹ್ಲಾದನ ಕರುಣ ವಾಕ್ಯವ ಕೇಳಿ । 

ತ್ವರಿತದಿ ಕಂಭದಿಂ ಬರಲಿಲ್ಲವೆ ದೇವ I 2 1 


ರಾಮನವಮಿ 


ವಾಮನಮೂರುತಿಯೆ ಬಲಿರಾಜನ ಯಾಗ ಮಂಟಪಕೆ ಪೋಗಿ। 


ಮೂರು ಪಾದಗಳನ್ನು ಭೂಮಿ ದಾನವ ಬೇಡಿ । 

ಬಲಿಯ ನೆಲಕೆ ತುಳಿದ ರಘು ರಾಮವಿಟ್ಕಲನೆ ಬ. 
-ಲ್ಲ- 

ಜೈಜೈ ರಾಮ ಹರೇ ಜೈಜೈ ಕೃಷ್ಣ ಹರೇ ಪ 


ರಾಮ ಹರೇ ಹರೇ ರಾಮ ಹರೇ । ಕೃಷ್ಣಹರೇ ಹರೇ ಕೃಷ್ಣಹರೇ ॥ ಅ.ಪ.॥ 
ಕೌಸಲ್ಯಜ ವರವಂಶೋದ್ಧವ ಸುರಸಂಸೇವಿತಪದ ರಾಮ ಹರೇ । 
ಕಂಸಾದ್ಯಸುರರ ಧ್ವಂಸಗೈೆಯ್ದ ಯದುವಂಶೋದ್ಧವ ಕೃಷ್ಣ ಹರೇ 111 
ಮುನಿಮಖರಕ್ಷಕ ದನುಜರ ಶಿಕ್ಷಕ ಫಣಿಧರಸನ್ನುತ ರಾಮ ಹರೇ | 
ಘನವರ್ಣಾಂಗ ಸುಮನಸರೊಡೆಯ ಶ್ರೀವನಜಾಸನಪಿತ ಕೃಷ್ಣಹರೇ ॥2॥ 


ತಾಟಕಾಖರಮಧುಕೈಟಭಾರಿ ಪಾಪಾಟವಿ ಸುರಮುಖ ರಾಮ ಹರೇ। 
ಆಟದಿ ಫಣಿಮಾಲ್ಯಾಟವನಾಡಿದ ಖೇಟವಾಹ ಶ್ರೀಕೃಷ್ಣಹರೇ I 3 1 


ಶಿಲೆಯ ಪಾದರಜದಲಿ ಸ್ತ್ರೀ ಮಾಡಿದ ಸುಲಲಿತಮಹಿಮ ಶ್ರೀರಾಮ ಹರೇ । 
ಬಲುವಕ್ರವಾಗಿದ್ದ ಅಬಲೆಯ ಕ್ಷಣದಲಿ ಚಲುವೆಯ ಮಾಡಿದ ಕೃಷ್ಣ ಹರೇ ॥4॥ 


ಹರಧನು ಭಂಗಿಸಿ ಹರುಷದಿ ಜಾನಕೀಕರವ ಪಿಡಿದ ಶ್ರೀ ರಾಮಹರೇ । 


ಸಿರಿ ರುಕ್ಮಿಣಿಯನು ತ್ವರದಲಿ ವರಿಸಿದ ಕರುಣಾಕರ ಶ್ರೀಕೃಷ್ಣ ಹರೇ 151 

ಜನಕ ಪೇಳೆ ಲಕ್ಷ್ಮಣ ಸೀತಾಸಹ ವನಕೆ ತೆರಳಿದ ಶ್ರೀ ರಾಮ ಹರೇ । 

ವನಕೆ ಪೋಗಿ ತನ್ನಣುಗರೊಡನೆ ಗೋವನು ಪಾಲಿಪ ಶ್ರೀಕೃಷ್ಣಹರೇ 16॥ 

ಚದುರೆ ಶಬರಿಯಿತ್ತ ಬದರಿಯ ಫಲವದು ಮುದದಿ ಸೇವಿಸಿದ ಶ್ರೀ ರಾಮ ಹರೇ! 
ವಿದುರನ ಕ್ಷೀರಕೆ ಒದಗಿ ಪೋದ ಪದುಮನಾಭ ಶ್ರೀಕೃಷ್ಣಹರೇ 171 


ಸೇವಿತ ಹನುಮ ಸುಗ್ರೀವನ ಸಖ ಜಗತಾವನ ಪರತರ ಶ್ರೀ ರಾಮ ಹರೇ | 
ದೇವಕಿವಸುದೇವರ ಸೆರೆ ಬಿಡಿಸಿದ ದೇವ ದೇವ ಶ್ರೀಕೃಷ್ಣಹರೇ I 8 i 


-87- 


ರಾಮನವಮಿ 


ಧರೆಯೊಳಜ್ಞಜನರ ಮೋಹಿಪುದಕೆ ಹರನ ಪೂಜಿಸಿದ ಶ್ರೀರಾಮ ಹರೇ । 
ಹರನ ಪ್ರಾರ್ಥಿಸಿ ವರವನು ಪಡೆದ ಚರಿತೆ ಅಗಾಧವು ಶ್ರೀಕೃಷ್ಣಹರೇ ॥9॥ 


ಗಿರಿಗಳಿಂದ ವರಶರಧಿಯ ಬಂಧಿಸಿದ ಪರಮ ಸಮರ್ಥ ಶ್ರೀರಾಮ ಹರೇ । 
ಗಿರಿಯನು ತನ್ನ ಕಿರು ಬೆರಳಲೆತ್ತಿ ಗೋಪರನು ಕಾಯ್ದ ಶ್ರೀಕೃಷ್ಣಹರೇ ॥10॥ 


ಖಂಡಿಸಿ ದಶಶಿರ ಚೆಂಡಾಡಿದ ಕೋದಂಡಪಾಣಿ ಶ್ರೀರಾಮ ಹರೇ !। 
ಪಾಂಡುತನಯರಿಂ ಚಂಡ ಕೌರವರ ದಿಂಡುಗೆಡುಹಿಸಿದ ಶ್ರೀಕೃಷ್ಣಹರೇ ॥ 11॥ 


ತವಕದಲಯೋಧ್ಯಾಪುರಕೈದಿದ ತನ್ಯುವತಿಯೊಡನೆ ಶ್ರೀ ರಾಮ ಹರೇ | 
ರವಿಸುತತನಯಗೆ ಪಟ್ಟವಗಟ್ಟಿದ ಭವತಾರಕ ಶ್ರೀಕೃಷ್ಣಹರೇ W 12 11 


ಭರತನು ಪ್ರಾರ್ಥಿಸಲ್‌ ಅರಸತ್ವವ ಸ್ವೀಕರಿಸಿದ ತ್ವರದಲಿ ಶ್ರೀರಾಮ ಹರೇ | 
ವರಧರ್ಮಾದ್ಯರ ಧರೆಯೊಳು ಮೆರೆಸಿದ ಪರಮಕ್ಕಪಾಕರ ಶ್ರೀಕೃಷ್ಣಹರೇ ॥ 13 ॥ 


ಅತುಳಮಹಿಮ ಸದ್ಯತಿಗಳ ಹೃದಯದಿ ಸತತ ವಿರಾಜಿಪ ಶ್ರೀರಾಮ ಹರೇ । 


ಸಿತವಾಹನಸಾರಥಿ ಎನಿಸಿದ ಸುರರತಿ ಪೂಜಿತಪದ ಶ್ರೀಕೃಷ್ಣಹರೇ 1141 

ರಾಮ ರಾಮ ಎಂದು ನೇಮದಿ ಭಜಿಪರ ಕಾಮಿತಫಲದ ಶ್ರೀರಾಮ ಹರೇ | 

ಪ್ರೇಮದಿ ಭಕ್ತರ ಪಾಲಿಪ ಶ್ರೀವರದೇಶವಿಟ್ನಲ ಶ್ರೀಕೃಷ್ಣಹರೇ ॥15॥ 
-೫- 

ರಾಮನ ಪೂಜಿಸಲಿಲ್ಲ । ಮೈ ಮರೆತನಲ್ಲಾ ॥ಪ॥॥ 

ಬಾಲತ್ವದಲಿ ಬಲು ಲೀಲೆಯಿಂದಲಿ ನಾನು । 

ಕಾಲವ ಕಳದೆನಲ್ಲಮೈ ಮರೆತನಲ್ಲ 111 

ಸತಿಸುತರೇ ಎನಗೆ ಗತಿಎಂದು ತಿಳಿದು ನಾ । 

ಮತಿಗೆಟ್ಟು ಭ್ರಾಂತನಾದೆನಲ್ಲಮೈ ಮರೆತನಲ್ಲ 121 

ಹೊನ್ನು ಗಳಿಸಿ ನಾನು ಅನ್ನವನಿಕ್ಕಲಿಲ್ಲ! 


ಚೆನ್ನ ಆದಿಕೇಶವನ ನಂಬಲಿಲ್ಲಮೈ ಮರೆತನಲ್ಲ 131 


ರಾಮನವಮಿ 


ತಹ 
ರಾಮಾ ನೀನೆ ಪಾಲಿಸೋ | ರಘು ರಾಮ ನೀನೇ ಪಾಲಿಸೋ  ಪ॥ 


ದಶರಥನುದರದಿ ಜನಿಸಿದನೆ । ಶಿಲೆಯಾದ ಅಹಲ್ಯೆಯ ಸಲಹಿದನೆ । 
ಮುನಿಯಾಗ ಪಾಲಿಸಿ । ಧನುವನ್ನೇ ಮುರಿದು ನೀ ಗುಣನಿಧಿ ತಂದಾತನೇ ॥ 1 ॥ 


ಮಾತೆಯ ವಾಕ್ಯವ ಕೇಳಿದನೆ | ಸೀತಾಸಮೇತಾಗಿ ವನ ತೆರಳಿದನೆ । 


ಪ್ರೀತಿಯೋಳ್‌ ಅನುಜನ್ನ ಕೂಡಿ ವನದಿ ಪ್ರಖ್ಯಾತ ಸೀತಾರಾಮನೆ 121 

ಮಾರೀಚ ಮಾಯಾದಿ ತೋಡಿದನೆ । ಧೀರ ದಶಕಂಠನು ಚೋರನಾಗಿ । 

ನಾರಿಯ ಒಯ್ಯಲು | ಓರ್ವನೆ ವನದಿ ಸಂಚಾರವ ಮಾಡಿದನೆ 131 

ಪಕ್ಷಿಯ ವಚನವ ಕೇಳಿದನೆ । ಆ ಕ್ಷಣ ಮಾರುತಿ ಕೂಡಿದನೆ । 

ಕಿಷ್ಠಿಂಧೆ ಸೇರುತ್ತ ಸುಗ್ರೀವ ಸ್ನೇಹದಿ । ವಾಲಿಯ ಕೊಂದಾತನೆ 141 

ದೂತನ ಲಂಕೆಗೆ ಕಳುಹಿದನೆ । ಸೀತಾವೃತ್ತಾಂತವ ಕೇಳಿದನೆ । 

ಸೇತುವೆ ಕಟ್ಟಿ ವಿಭೀಷಣಗೆ ಪಟ್ಟಾಭಿಷೇಕವ ಮಾಡಿದನೆ WS 

ರಾಕ್ಟಸವಂಶ ನಾಶವಗೈದು । ರಾವಣನನುಜನ್ನ ಸಂಹರಿಸಿ । 

ನಾರಿಯ ಕದ್ದಂಥ ಚೋರನ ಕೊಂದವನೆ ಧೀರ ರಾಮಚಂದ್ರನೆ Il 6 1 

ಪಂಕಜನೇತ್ರನೆ ಪಾಲಿಪುದು । ಓಂಕಾರವಾಚ್ಯನೆ ಲಾಲಿಪುದು । 

ಶಂಕರಮಿತ್ರನೆ ಸಂಕಟ ಹರಿಸೋ ಶ್ರೀ ವೇಂಕಟವಿಟ್ನಲನೆ I 7 1 
ಹ 

ಸುಮ್ಮನೆ ದೊರಕುವುದೇ ಶ್ರೀರಾಮನ ದಿವ್ಯನಾಮವು । 

ಜನ್ಮಜನ್ಮಾಂತರದ ದುಷ್ಕರ್ಮ ಹೋದವಗಲ್ಲದೆ ॥ ಪ॥ 

ಕಂತುಪಿತನ ಮೂರುತಿಯ ತನ್ನಂತರಂಗದೊಳಿಟ್ಟು। 

ಚಿಂತೆ ಎಲ್ಲ ಬಿಟ್ಟು ನಿಶ್ಲಿಂತನಾದವಗಲ್ಲದೆ 1111 


ಭಕ್ತಿರಸದಲಿ ತನ್ನ ಚಿತ್ತಪರವಶನಾಗಿ । 
ಅಚ್ಯುತನ ನಾಮವನು ಬಚ್ಚಿಟ್ಟು ಕೊಂಡವಗಲ್ಲದೆ 2 ॥ 


ರಾಮನವಮಿ 


ತನ್ನೊಳಗೆ ಇದ್ದ ಮೂರುತಿಯ ಕಣ್ಣೊಳಗೆ ತಂದರೆ । 
ಆನಂದ ಪೂರ್ಣ ಪುರಂದರವಿಠಲನ ನೋಡಿದವಗಲ್ಲದೆ 131 


೭೮- 

ನೋಡು ನೋಡೆಂಥಾ ರಘುವೀರ ದೀನೋದ್ಧಾರ 1 ಪ॥ 
ತನು ಮನ ಧನಗಳ ತನಗೊಪಿಸದೆ 

ನೆನೆವ ಮನುಜರಿಗೆ ದೂರಾದೂರಾ IL 
ಸೇರಿದ ಸುಜನರ ದೂರುವ ದುರುಳರ 

ಬೇರಿಗೆರೆವ ಬಿಸಿ ನೀರಾ ನೀರಾ | 121 


ಶ್ರೀದವಿಠಲ ನಿಜಪಾದಾಶ್ರಿತರಪರಾಧ 
ವ ಮನಸಿಗೆ ತಾರಾ ತಾರಾ ॥3॥ 


ವ 


ರಾಮಾ ಸದ್ಗುಣಗಣಧಾಮಾ ನಿರ್ಜರ ಸಾರ್ವ- 

ಭೌಮಾ ದನುಜಕುಲಭೀಮಾ ಭೀಮಾ ರಘು ಸದ್ವಂಶದೊಳು 

ದ್ವಾಮಾ ಕಾದುಕೋ ನಿನ್ನ ಭಕ್ತ- 

ಸೋಮ ಮಂಗಳನಾಮ ಹನುಮ- 

ತ್ವೇಮಾತಮ ಸೀತಾ ಮನೋಭಿರಾಮ ॥1 ಪ॥ 


ಸರಸಿಜೋದ್ಧವನ ಮಂದಿರದೊಳರ್ಚನೆಗೊಂಡು 

ನಿರುತಾ ಪಾವನತರ ಚರಿತಾ 

ಸರ್ವದೇವರ ದೇವ ಇಷ್ಟಾಕರ ರಸನ್ವಯ ನೃ- 

ಪರಕರವಾರಿರುಹ ಪೂಜಿತನಾಗಿ ದಶರಥಾ 

ನರಸಿ ಜಠರದಿ ಜನಿಸಿ ಮೆರೆದಿಹ ರಾಮಾ 11 
ಗಾಧಿನಂದನನ ಸುಮೇಧಾ ರಕ್ಷಿಸಿದಾ- 

ಗಾಧನಂದ ಬಲಬೋಧಾ 


ರಾಮನವಮಿ 


ಮೇದಿನಿ ಜಾತಳನೊಲಿಸಲು 

ಮಾಧವನ ಧನು ಮುರಿದ ನೀಲ ಪ- 
ಯೋಧರ ಶಾಮಲ ಸುಮನಸ ವಿ- 

ರೋಧಿ ಲೋಕಮಯ ಸದೆದ ರಘುರಾಮಾ 
ಚತುರವಿಂಶತಿ ದಶಶತ ಸಹಸ್ಯ- 
ಜಿತಾದ್ಯಮಿತಾ ಆದ್ಯಮಿತ ರೂಪ ಜಗನ್ನಮಿತಾ 
ಅತುಳ ಭುಜಬಲ ರಾವಣನ ಸಂ- 

ತತಿ ಸವರಿ ಲಂಕಾಧಿಪತ್ಯ 

ನತ ವಿಭೀಷಣಗಿತ್ತಾ ವರದೇಂದ್ರ- 

ಯತಿವರದ ಜಗನ್ನಾಥವಿಠ್ಠಲ ರಾಮಾ 


ರಾಮಾರ್ಪಣ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 

ಬುದ್ಧ್ಯಾತ್ಮನಾ ವಾ ಅನುಸ್ಫತಸ್ವಭಾವಃ 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 

ನಾರಾಯಣಾಯೇತಿ ಸಮರ್ಪಯಾಮಿ 
ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ 

ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಶಾಃ। 
ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ 

ಲೋಕಾಃ ಸಮಸ್ತಾಃ ಸುಖಿನೋ ಭವಂತು 
ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ । 
ದೇಶೋ5 ಯಂ ಕ್ಟೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ 
ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ 1 


ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಮ್‌ 


-91- 


I 2 1 


I 3 H 


I 1 | 


I 2 || 


Il 3 ॥ 


1 41 


ರಾಮನವಮಿ 


ಉಪನಯತು ಮಂಗಳಂ ನಃ ಸಕಲಜಗನ್ಮಂಗಳಾಲಯಃ ಶ್ರೀಮಾನ್‌ । 
ದಿನಕರಕಿರಣನಿಬೋಧಿತನವನಳಿನದಳ ನಿಭೇಕ್ಷಣೋ ರಾಮಃ 


ಜಯತಿ ರಘುವಂಶತಿಲಕಃ ಕೌಸಲ್ಯಾಹೃದಯನಂದನೋ ರಾಮಃ । 
ದಶವದನನಿಧನಕಾರೀ ದಾಶರಥಿಃ ಪುಂಡರೀಕಾಕ್ಷ 
ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ತು ಯದ್ಧವೇತ್‌ | 
ತತರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತು ತೇ 


ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ। 
ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಮ್‌ 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


-92- 


il 5 | 


Il 6 I 


I 7 1 


11 


ರಾಮನವಮಿ ಹಬ್ಬದ 


ಅಡುಗೆಗಳು 


-93- 


ರಾಮನವಮಿ 


ಬೇಲದ ಹಣ್ಣಿನ ಪಾನಕ 

ಬೇಕಾಗುವ ಪದಾರ್ಥಗಳು : 

ಉಂಡೆಬೆಲ್ಲ- 750 ಗ್ರಾಂ. ಬೇಲದ ಹಣ್ಣು- 6 ಯಾಲಕ್ಕಿ - 5 
ಮಾಡುವ ರೀತಿ : 

ಬೇಲದ ಹಣ್ಣನ್ನು ತಿರುಳನ್ನು ಒಂದು ಪಾತ್ರೆಗೆ 3 ಲೀಟರ್‌ ನೀರಾಕಿ ಬೇಲದ 
ತಿರುಳನ್ನು ಹಾಕಿ ಒಲೆಯ ಮೇಲಿಟ್ಟು ಸಣ್ಣ ಉರಿಯಲ್ಲಿ ಕಾಯಿಸಿ. ನಂತರ ಅದಕ್ಕೆ 
ಬೆಲ್ಲ, ಯಾಲಕ್ಕಿ ಪುಡಿ, 2 ಚಮಚ ತುಪ್ಪ ಹಾಕಿ ಕೆಳಗಿಳಿಸಿ. ನಂತರ ಬಿಳಿ ಬಟ್ಟೆಯಲ್ಲಿ 
ಈ ಪಾನಕವನ್ನು ಶೋಧಿಸಿ ಆರಿದ ಮೇಲೆ ನೈವೇದ್ಯವನ್ನು ಮಾಡಿರಿ. 


ಮಜ್ಜಿಗೆ 

ಕಡೆದ ಮಜ್ಜಿಗೆಯನ್ನು ತೆಳ್ಳಗಿರುವ ವಸ್ತ್ರದಿಂದ ಶೋಧಿಸಿ ಇದಕ್ಕೆ ಉಪ್ಪಿನ 
ಪುಡಿಯನ್ನು ಹಾಕಬೇಕು. ಮಾವಿನ ಹೀಚುಗಳನ್ನು ತಂದು ತೊಳೆದು ಹೋಳು ಮಾಡಿ 
ಹಾಕಬೇಕು. ಕರಿಬೇವು ಏಲಕ್ಕಿ ಹಾಕಿ ಹೊಂದಿಸಬೇಕು. ಅಥವಾ ಹಸರು 


ಮೆಣಸಿನಕಾಯಿ ಕೊತ್ತುಂಬರಿ ಸೊಪ್ಪು ಶುಂಠಿ ಹಾಕಿ ಒಗ್ಗರಣೆ ಮಾಡಿ ನಿಂಬೇಹಣ್ಣಿನ 
ರಸವನ್ನು ಹಿಂಡಿ ಇದನ್ನು ಶುಭ್ರವಾದ ವಸ್ತ್ರದಿಂದ ಶೋಧಿಸಿ ನೈವೇದ್ಯ ಮಾಡಿರಿ. 
ಕಡೆದ ಮೊಸರನ್ನು ಬಟ್ಟೆಯಲ್ಲಿ ಹಾಕಿ ಶೋಧಿಸಿ ಅದರ ನೀರನ್ನು ಚೆಲ್ಲಬೇಕು. 


ಈ ಗಟ್ಟಿಯನ್ನು ಒಂದು ಮಡಕೆಗೆ ಹಾಕಿ ಕಡೆಗೋಲಿನಿಂದ ಕಡೆದು ಮಾವಿನ ಚಿಗುರು 
ಶುಂಠಿ ಉಪ್ಪಿನ ಪುಡಿ ಇವನ್ನು ಹಾಕಿ ತುಪ್ಪದಿಂದ ಒಗ್ಗರಿಸಿ ನೈವೇದ್ಯ ಮಾಡಬೇಕು. 


ಹೆಸರುಬೇಳೆ/ಕಡಲೆಬೇಳೆ ಕೋಸಂಬರಿ 


ಬೇಕಾಗುವ ಪದಾರ್ಥಗಳು : 


ಒಂದು ಪಾವು ಹೆಸರುಬೇಳೆ / ಕಡಲೆಬೇಳೆ, ಒಂದು ಹೋಳು ತೆಂಗಿನಕಾಯಿ, 
ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಆರೇಳು ಹಸಿ ಮೆಣಸಿನಕಾಯಿ, ಚೂರು ಇಂಗು, 
ಸಾಸಿವೆ, ಕಡಲೇಕಾಯಿ ಎಣ್ಣೆ ಹಾಗೂ ಉಪ್ಪಿನ ಪುಡಿ. 


-94- 


ರಾಮನವಮಿ 


ತಯಾರಿಸುವ ವಿಧಾನ : 

ಶುದ್ಧಗೊಳಿಸಿದ ಹೆಸರುಬೇಳೆ/ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ನೆನೆ 
ಹಾಕಬೇಕು. ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಬಳಿಕ ಬಸಿ ಹಾಕಬೇಕು. 
ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿರಬೇಕು. ಬಸಿ ಹಾಕಿರುವ ಬೇಳೆಯನ್ನು ಸ್ಟೀಲ್‌ 
ಬೇಸನ್‌ಗೆ ಹಾಕಿಕೊಳ್ಳಬೇಕು. ಹಸಿ ಮೆಣಸಿನಕಾಯಿಯನ್ನು ಸಣ್ಣ ಸಣ್ಣಗೆ 
ಹೆಚ್ಚಿಟ್ಟುಕೊಂಡಿರಬೇಕು. ಬಾಣಲೆಯನ್ನು ಒಲೆಯ ಮೇಲಿರಿಸಿ ಮೂರು ಚಮಚ 
ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವಿ ಸಿಡಿದ ನಂತರ 
ಸಣ್ಣಗೆ ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು , ಇಂಗು ಹಾಕಿ 
ಒಗ್ಗರಣೆ ಮಾಡಿಕೊಳ್ಳಬೇಕು. ಪಾತ್ರೆ ಅಥವಾ ಬೇಸನ್‌ನಲ್ಲಿ ಹಾಕಿಕೊಂಡ 
ಹೆಸರುಬೇಳೆಗೆ ಒಗ್ಗರಣೆ ಕಾಯಿತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪ ಸೇರಿಸಿ ಚೆನ್ನಾಗಿ 
ಕೈಯಾಡಿಸಬೇಕು. 

ನಿಂಬೆಹಣ್ಣಿನ ಪಾನಕ 

ಬೇಕಾಗುವ ಪದಾರ್ಥಗಳು : 

ಎರಡು ಅಥವಾ ಮೂರು ದಪ್ಪನೆಯ ನಿಂಬೆಹಣ್ಣುಗಳು, ಒಂದು ಪಾತ್ರೆಯಲ್ಲಿ 
ನೀರು, ಸಕ್ಕರೆ, ಕೇಸರಿಬಣ್ಣದ ಚಿಟಿಕೆ, ಪಚ್ಚಕರ್ಪೂರ ಮತ್ತು ಏಲಕ್ಕಿ. 
ತಯಾರಿಸುವ ವಿಧಾನ : 

ನಿಂಬೆಹಣ್ಣುಗಳನ್ನು ಎರಡಾಗಿ ಸೀಳಿ ರಸವನ್ನು ನೀರಿರುವ ಪಾತ್ರೆಗೆ ಹಿಂಡಿ, 
ಸಕ್ಕರೆ ಬೆರೆಸಿ ಒಂದು ಚಿಟಿಕೆ ಕೇಸರಿ ಬಣ್ಣವನ್ನು ಹಾಕಿ, ಒಂದು ಚೂರು ಪಚ್ಚಕರ್ಪೂರ 
ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಪಾನಕವನ್ನು ನೈವೇದ್ಯ ಮಾಡಬೇಕು. 

ಮಾವಿನಕಾಯಿ ಚಿತ್ರಾನ್ನ 


ಬೇಕಾಗುವ ಪದಾರ್ಥಗಳು : 
ಅರ್ಧ ಕೆ.ಜಿ. ಅಕ್ಕಿ, ಎರಡು ದಪ್ಪನೆಯ ಮಾವಿನ ಕಾಯಿ, ತೆಂಗಿನ ಕಾಯಿ 


ಒಂದು ಹೋಳು, ಐದಾರು ಹಸಿ ಅಥವಾ ಒಣಮೆಣಸಿನಕಾಯಿ, ಕಡಲೆಬೇಳೆ, 
-95- 


ರಾಮನವಮಿ 


ಉದ್ದಿನಬೇಳೆ, ಒಂದು ಚಮಚ ಸಾಸಿವೆ, ಅರಿಶಿನ, ಕಡಲೆಕಾಯಿ ಬೀಜ, ಕರಿಬೇವು 
ಮತ್ತು ಇಂಗು, ಉಪ್ಪು, ಕಡಲೆಕಾಯಿ ಎಣ್ಣೆ. 


ತಯಾರಿಸುವ ವಿಧಾನ : ಮಾವಿನ ಕಾಯಿ ಸಿಪ್ಪೆ ಹೆರೆದು, ಸಣ್ಣ ಸಣ್ಣ 
ಹೋಳುಗಳಾಗಿ ಹೆಚ್ಚಿಟ್ಟುಕೊಂಡು ಒರಳಿನಲಿ ಹೋಳುಗಳು, ಒಂದು ಚಿಟಿಕೆ ಅರಿಶಿನ, 
ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಬಾಣಲೆಯನ್ನು ಒಲೆಯ ಮೇಲಿರಿಸಿ ಅರ್ಧ ಬಟ್ಟಲು 
ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕರಿಬೇವು 
ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಟುಕೊಂಡ ಮಾವಿನಕಾಯಿ ಚಟ್ಟಿಯನ್ನು 
ಬಾಣಲೆಗೆ ಹಾಕಿ ಚೆನ್ನಾಗಿ ಕೆದಕಿ ಅನಂತರ ಅದನ್ನು ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಸುತ್ತಾ 
ಮಾವಿನಕಾಯಿ ಚಿತ್ರಾನ್ನವನ್ನು ಸಿದ್ಧಗೊಳಿಸಬೇಕು. ಅನಂತರ ನೈವೇದ್ಯಕ್ಕೆ ಮಂಡಲದ 
ಮೇಲಿಡಬೇಕು. 


ಮೊಸರನ್ನ 

ಬೇಕಾಗುವ ಪದಾರ್ಥಗಳು : 
ಅಕ್ಕಿ - 500 ಗ್ರಾಂ. ತೆಂಗಿನಕಾಯಿ - '/, ಭಾಗ 
ಸೀಡ್‌ಲೆಸ್‌ ದ್ರಾಕ್ಷಿ- 50 ಗ್ರಾಂ. ಮೊಸರು - '/, ಲೀ. 
ಹಸಿಮೆಣಸಿನಕಾಯಿ - 5 ಹಸಿಶುಂಠಿ - 1 ಚೂರು 
ಸಾಸಿವೆ - 1 ಚಮಚ ಸೌತೇಕಾಯಿ - 1 ತುಂಡು 
ಒಗ್ಗರಣೆಗೆ ಎಣ್ಣೆ 

ಮಾಡುವ ರೀತಿ : 


ಅಕ್ಕಿಯನ್ನು ತೊಳೆದು ಅನ್ನ ಮಾಡಿಕೊಳ್ಳಿ (ಅನ್ನ ಮುದ್ದೆಯಾಗಿದ್ದರೆ ಚೆನ್ನ). 
ಈ ಅನ್ನಕ್ಕೆ ಸೌತೇಕಾಯಿ, ಹಸಿಶುಂಠಿಯನ್ನು ಸಣ್ಣಗೆ ಹೆಚ್ಚಾಕಿ. ನಂತರ ದ್ರಾಕ್ಷಿ, ಉಪ್ಪು, 
ಬಾಣಲಿಯಲ್ಲಿ ಸಿಡಿಸಿದ ಒಗ್ಗರಣೆ, ಹಸಿಮೆಣಸಿನಕಾಯಿ, ತುರಿದ ತೆಂಗಿನಕಾಯಿ 
ಮೊಸರು ಹಾಕಿ ಚೆನ್ನಾಗಿ ಕಲಿಸಿ. ಬೇಕಿದ್ದರೆ ಎರಡು ಚಮಚ ಸಕ್ಕರೆ ಹಾಕಬಹುದು. 


ರಾಮನವಮಿ 


ಹೆಸರುಕಾಳು ಕೋಸಂಬರಿ 


ಬೇಕಾಗುವ ಪದಾರ್ಥಗಳು : ಕಾಲು ಕೆ.ಜಿ. ಹೆಸರುಕಾಳು, ಒಂದು ಹೋಳು 
ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು , ಇಂಗು, ಸಾಸಿವೆ, ಕಡಲೆಕಾಯಿ 
ಎಣ್ಣೆಮತ್ತು ಪುಡಿ ಉಪ್ಪು ಕ 

ತಯಾರಿಸುವ ವಿಧಾನ : ಶುದ್ಧಗೊಳಿಸಿದ ಹೆಸರುಕಾಳನ್ನು ಚೆನ್ನಾಗಿ ತೊಳೆದು 
ಒ,ದು ದಿನ ಪೂರಾ ನೆನೆ ಹಾಕಿಡಬೇಕು. ಮರುದಿನ ನೀರನ್ನು ಬಸಿದು ನೆನೆದ ಕಾಳನ್ನು 
ಒಂದು ಪಾತ್ರೆಯಲ್ಲಿರಿಸಿ ಮುಚ್ಚಿ ಒಂದು ದಿನ ಹಾಗೆಯೇ ಇಡಬೇಕು. ಮೂರನೆಯ 
ದಿನ ಚೆನ್ನಾಗಿ ಮೊಳಕೆ ಬಂದ ಕಾಳುಗಳಿಗೆ ಕಾಯಿತುರಿ ಮತ್ತು ಒಗ್ಗರಣೆ ಹಾಕಿ 
ಮೊಳಕೆಗಳು ಒಡೆಯದಂತೆ ಕಲಸಿ (ಚಮಚ ಬಳಸಬಹುದು) ರುಚಿಗೆ ತಕ್ಕಷ್ಟುಉಪ್ಪು 
ಸೇರಿಸಿ ಸಿದ್ಧಗೊಳಿಸಬೇಕು. ಅನಂತರ ನೈವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಪಂಚಭಕ್ಸ ಗಳು 
ಕಡಲೆಬೇಳೆ ಹೋಳಿಗೆ 


ಬೇಕಾಗುವ ಪದಾರ್ಥಗಳು : ಕಡಲೆಬೇಳೆ 1/4 ಕೆ.ಜಿ. ಮೈದಾಹಿಟ್ಟು 
1/4 ಕೆ.ಜಿ, ಬೆಲ್ಲ1/4 ಕೆ.ಜಿ., ಏಲಕ್ಕಿ ಪುಡಿ ಸ್ವಲ್ಪ, ಎಣ್ಣೆ-250 ಗ್ರಾಂ. 


ಮಾಡುವ ರೀತಿ: ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಲೆಯ ಮೇಲಿಡಿ. 
ಕುದಿಯಲು ತೊಡಗಿದ ಮೇಲೆ ಸ್ವಚ್ಛ ಗೊಳಿಸಿದ ಕಡಲೆಬೇಳೆಯನ್ನು ತೊಳೆದು 
ಅದರಲ್ಲಿ ಹಾಕಿ. (ಅದು ಬೇಯುವಷ್ಟರಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. 
ಮೈದಾಹಿಟ್ಟನ್ನು ಜರಡಿ ಹಿಡಿದುಕೊಳ್ಳಿ). ಚೆನ್ನಾಗಿ ಬೆಂದ ಮೇಲೆ ಒಲೆಯ ಉರಿಯನ್ನು 
ಆರಿಸಿ ಕಡಲೆಬೇಳೆ ಕಟ್ಟನ್ನು ಬಗ್ಗಿಸಿ ಬೇಳೆಯನ್ನು ಏಲಕ್ಕಿ ಪುಡಿ, ಬೆಲ್ಲದ ಪುಡಿಯೊಂದಿಗೆ 
ಸೇರಿಸಿದ ಅರೆಯುವ ಕಲ್ಲಿನಲ್ಲಿ ಹಾಕಿ ನಯವಾಗಿ ಅರೆಯಿರಿ. ಮೈದಾ ಹಿಟ್ಟಿಗೆ ಎಣ್ಣೆ, 


-97- 


ರಾಮನವಮಿ 


ನೀರು ಅರಿಶಿನಪುಡಿ, ಸೇರಿಸಿ ಕಲಸಿಕೊಳ್ಳಿ . ನಂತರ ಇನ್ನಷ್ಟು ಎಣ್ಣೆನ್ನು ಹಾಕಿ ಚೆನ್ನಾಗಿ 
ನಾದಿ ಲಿಂಬೆಹಣ್ಣಿನ ಗಾತ್ರದ ಉಂಡೆ ತಯಾರಿಸಿಕೊಳ್ಳಿ . ಅದನ್ನು ಕೈಯಲ್ಲಿ 
ತೆಗೆದುಕೊಂಡು ಬಟ್ಟಲಿನಂತೆ ಮಾಡಿ ಅದರಲ್ಲಿ ಹೂರಣದ ಉಂಡೆಯನ್ನು ಇಟ್ಟು' 
ಅದನ್ನು ಮುಚ್ಚಿ. ನಂತರ ಒಂದು ಬಾಳೆ ಎಲೆಯ ತುಂಡನ್ನು ನೀರಿನಲ್ಲಿ ತೊಳೆದು 
ಬಟ್ಟೆಯಿಂದ ಒರೆಸೆ ಒಲೆಯ ಮುಂದೆ ಹಿಡಿಯಿರಿ. ಬಿಸಿಗೆ ಎಲೆ ಮೃದುವಾಗುತ್ತದೆ. 
ನಂತರ ಅದಕ್ಕೆ ಸವರಿ ಹೂರಣ ತುಂಬಿತದ ಕಣತದ ಉಂಡೆಯನ್ನಿಟ್ಟು 
ಲಟ್ಟಣಿಗೆಯಿಂದ ದುಂಡಾಗಿ ಲಟ್ಟಿಸಿ. ಆಮೇಲೆ ಅದನ್ನು ಕಾದ ಕಾವಲಿಯ ಮೇಲೆ 
ಹಾಕಿ ಬೇಯಿಸಿಕೊಳ್ಳಿ. (ಬೇಕಿದ್ದರೆ ಹೋಳಿಗೆ ಬೇಯಿಸುವಾಗ ಸ್ಪಲ್ಪ ಎಣ್ಣೆಯನ್ನು 
ಹಾಕಬಹುದು) ಎರಡೂ ಬದಿ ಚೆನ್ನಾಗಿ ಬೆಂದಮೇಲೆ ಹೋಳಿಗೆಯನ್ನು 
ಮೊಗಚೆಕೆಯಿಂದ ತೆಗೆದು, ಅನಂತರ ನೈವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಮೈಸೂರು ಪಾಕ್‌ 
ಬೇಕಾಗುವ ಪದಾರ್ಥಗಳು : 
ಸಕ್ಕರೆ - 750 ಗ್ರಾಂ ಬೆಣ್ಣೆ ಕಾಯಿಸಿದ ತುಪ್ಪ- 750 ಗ್ರಾಂ 
ಕಡಲೆಹಿಟ್ಟು- 750 ಗ್ರಾಂ 


ಮಾಡುವ ರೀತಿ : 

ಒಳ್ಳೆಯ ಕಡಲೆಹಿಟ್ಟನ್ನು ಜರಡಿ ಹಿಡಿದುಕೊಳ್ಳಿ. ಒಂದು ಪಾತ್ರೆಯಲ್ಲಿ 
ಒಂದೂವರೆ ಪಾವು ನೀರು ಹಾಗೂ ಸಕ್ಕರೆಯನ್ನು ಸೇರಿಸಿ ಒಲೆಯ ಮೇಲಿಡಿ. ಉರಿ 
ಸಣ್ಣದಾಗಿರಲಿ. ಸಕ್ಕರೆಯನ್ನು ಕರಗಿಸಿ ಪಾಕ ಮಾಡಿದ ಮೇಲೆ ಕಡಲೆ ಹಿಟ್ಟನ್ನು ಪಾಕದಲ್ಲಿ 
ನಿಧಾನವಾಗಿ ಬಿಡುತ್ತಾ ಮೊಗಚು ಕೈನಿಂದ ಗೊಟಾಯಿಸುತ್ತೀರಿ. ಕಡಲೆಹಿಟ್ಟು 
ಬೆಂದಮೇಲೆ ತುಪ್ಪ ಸೇರಿಸಿ ಕೆದಕಿರಿ. ನಂತರ ತುಪ್ಪ ಸವರಿದ ಸ್ಟೀಲ್‌ ತಟ್ಟೆಯಲ್ಲಿ 
ಮೈಸೂರುಪಾಕನ್ನು ಸುರಿದು ಹರಡಿ. ಸ್ವಲ್ಪ ಹೊತ್ತು ಆರಿದ ಮೇಲೆ ಚಾಕುವಿನಿಂದ 
ನಿಮಗೆ ಬೇಕಾದ ಆಕಾರಕ್ಕೆ ತುಂಡು ಮಾಡಿರಿ. 


ರಾಮನವಮಿ 


ಬೂದುಕುಂಬಳಕಾಯಿ ಹಲ್ವ 
ಬೇಕಾಗುವ ಪದಾರ್ಥಗಳು : 


ಬೂದುಕುಂಬಳಕಾಯಿ - 1 ಕೆ.ಜಿ. ಹಾಲು - '/, ಲೀ. 
ಸಕ್ಕರೆ - 500 ಗ್ರಾಂ. ಗೋಡಂಬಿ ದ್ರಾಕ್ಸಿ- 50 ಗ್ರಾಂ. 
ತುಪ್ಪ- 150 ಗ್ರಾಂ. ಯಾಲಕ್ಕಿ - 10 

ಮಾಡುವ ರೀತಿ : 


ಮೊದಲು ಬೂದುಕುಂಬಳಕಾಯಿ ಸಿಪ್ಪೆತೆಗೆದು ತಿರುಳನ್ನು ಕೊಬ್ಬರಿ ತುರಿಯಂತೆ 
ತುರಿದುಕೊಳ್ಳಿ . ಒಂದು ಅಗಲವಾದ ಪಾತ್ರೆಗೆ ಹಾಲಾಕಿ ಒಲೆಯ ಮೇಲಿಡಿ. ಹಾಲು 
ಕಾದ ಬಳಿಕ ತುರಿದ ಬೂದುಕುಂಬಳಕಾಯನ್ನು ಹಾಲಿಗೆ ಹಾಕಿ ಕೆದಕಿರಿ. ಕುಂಬಳಕಾಯಿ 
ಬೆಂದ ಮೇಲೆ ಯಾಲಕ್ಕಿ ಪುಡಿ, ಸಕ್ಕರೆ ಹಾಕುವುದು. ಮಿಶ್ರಣ ಚೆನ್ನಾಗಿ ಬೆರೆತ ನಂತರ 
ತುಪ್ಪದಲ್ಲಿ ಕರಿದ ಗೋಡಂಬಿ-ದ್ರಾಕ್ಷಿ ಹಾಕಿ ಚೆನ್ನಾಗಿ ಬೆರೆಸಿ. ಬೇಕಿದ್ದರೆ ಒಂದು ಚಿಟಿಕೆ 
ಕೇಸರಿ ಬಣ್ಣ ಮಿಶ್ರಣ ಮಾಡಬಹುದು. 


ಬಾದಾಮಿ ಹಲ್ವ 
ಬೇಕಾಗುವ ಪದಾರ್ಥಗಳು : 
ಹಾಲು - 300 ಗ್ರಾಂ. ಬಾದಾಮಿ ಬೀಜ - 250 ಗ್ರಾಂ. 
ಸಕ್ಕರೆ - 250 ಗ್ರಾಂ. ಯಾಲಕ್ಕಿ - 5ಗ್ರಾಂ. 
ತುಪ್ಪ- 250 ಗ್ರಾಂ. ಕೇಸರಿ - 1 ಚಿಟಿಕೆ 


ಮಾಡುವ ರೀತಿ : 

ಬಾದಾಮಿಯನ್ನು ನೀರಿನಲ್ಲಿ ಕುದಿಸಿ. ಕುದಿದ ಮೇಲೆ ನೀರನ್ನೆಲ್ಲ ತೆಗೆದು 
ಬಾದಾಮಿಯನ್ನು ಒರಳಿನಲ್ಲಿ ರುಬ್ಬುವುದು. ರುಬ್ಬಿದ ಬಾದಾಮಿಯನ್ನು ಬಾಣಲಿಗೆ 
ತೆಗೆದುಕೊಂಡು ಅದಕ್ಕೆ ಸಕ್ಕರೆ ಸೇರಿಸಿ ಒಲೆಯ ಮೇಲಿಡಿ. ನಂತರ ನೀರಲ್ಲಿನೆನೆಹಾಕಿದ 
ಕೇಸರಿಯನ್ನು ಅರೆದು ಬಾದಾಮಿಗೆ ಮಿಶ್ರಣ ಮಾಡಿ. ಆಮೇಲೆ ಬಾಣಲೆಯನ್ನು 


ಒಲೆಯ ಮೇಲಿಟ್ಟು ತಿರುವುತ್ತಿರಿ. ಮಿಶ್ರಣ ದೋಸೆ ಹಿಟ್ಟಿನಂತಾಗುತ್ತದೆ. ನಂತರ ಬಿಸಿ 
-99- 


ರಾಮನವಮಿ 


ತುಪ್ಪ ಹಾಕಿ ಚೆನ್ನಾಗಿ ಗೊಟಾಯಿಸಿರಿ. ಆಮೇಲೆ ತುಪ್ಪದಲ್ಲಿ ಕರಿದ ಗೋಡಂಬಿ- 
ದ್ರಾಕ್ಷಿ, ಯಾಲಕ್ಕಿ ಹಾಕಿ. ಸ್ವಲ್ಪ ಗಟ್ಟಿಯಾದ ನಂತರ ಕೆಳಗಿಳಿಸಿ. 


ಕಡುಬು 
ಬೇಕಾಗುವ ಪದಾರ್ಥಗಳು : 
ಚಿರೋಟಿ ರವೆ - 500 ಗ್ರಾಂ. ಕೊಬ್ಬರಿ - 300 ಗ್ರಾಂ. 
ಮೈದಾ ಹಿಟ್ಟು- 500 ಗ್ರಾಂ. ಗಸಗಸೆ - 50 ಗ್ರಾಂ. 
ಸಕ್ಕರೆ - 400 ಗ್ರಾಂ. ಕರಿಯಲು ಎಣ್ಣೆ- ಅಗತ್ಯದಷ್ಟು 


ಮಾಡುವ ರೀತಿ : 


ಕೊಬ್ಬರಿಯನ್ನು ತುರಿದುಕೊಂಡು ಸಕ್ಕರೆಗೆ ಬೆರೆಸಿ, ಸ್ವಲ್ಪನೀರು ಹಾಕಿ ಒಲೆಯ 
ಮೇಲಿಡಿ. ಅದು ತಳ ಹಿಡಿಯದಂತೆ ಕೆದಕುತ್ತಿರಿ. ಅದು ಪೂರ್ಣ ಆದಮೇಲೆ ಕೆಳಗಿಳಿಸಿ. 
ಚಿರೋಟಿ ರವೆ; ಮೈದಾಹಿಟ್ಟನ್ನು ಒಂದುಗೂಡಿಸಿ, ಒಂದು ಚಮಚ ಉಪ್ಪಿನ ಪುಡಿ 
ಹಾಗೂ ಸ್ವಲ್ಪತುಪ್ಪಸ್ವಲ್ಪಹಾಕಿಕೊಂಡು ಚಪಾತಿ ಹಿಟ್ಟಿನಂತೆ ಮಾಡಿಕೊಳ್ಳಿ . ಅನಂತರ 
ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದೊಂದೇ ಹಿಟ್ಟನ್ನು ಲಟ್ಟಿಸಿ, ಅದರೊಳಗೆ 
ಹೂರಣ ಇಟ್ಟು (ಹೂರಣಕ್ಕೆ ಗಸಗಸೆ ಬೆರೆಸಿರಬೇಕು) ಮುಚ್ಚಿ. ಕಡುಬಿನ ಅಚ್ಚಿಗೆ 
ಹಾಕಿ ತೆಗೆಯಿರಿ. ಎಲ್ಲ ಹಿಟ್ಟನು ಇದೇ ರೀತಿ ಮಾಡಿಕೊಂಡ ನಂತರ ಬಾಣಲಿಗೆ 
ಎಣ್ಣೆಹಾಕಿ ಒಲೆಯ ಮೇಲಿಡಿ. ಎಣ್ಣೆಕಾದ ನಂತರ ಕಡುಬನ್ನು ಹದವಾಗಿ ಕರಿಯಿರಿ. 


ಲಾಡು 
ಬೇಕಾಗುವ ಪದಾರ್ಥಗಳು : 
ಕಡಲೆಹಿಟ್ಟು- 500 ಗ್ರಾಂ. ಯಾಲಕ್ಕಿ - 10 
ಸಕ್ಕರೆ - 400 ಗ್ರಾಂ ಕೇಸರಿ ಬಣ್ಣ- 1 ಚಮಚ 
ಹಾಲು - 150 ಗ್ರಾಂ. ಕರಿಯಲು ತುಪ್ಪ- ಅಗತ್ಯವಿದ್ದಷ್ಟು 
ಗೋಡಂಬಿ ದ್ರಾಕ್ಷಿ: 50 ಗ್ರಾಂ. 


ಮಾಡುವ ರೀತಿ : 
ಕಡಲೆಹಿಟ್ಟನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ. ನಂತರ ಸಕ್ಕರೆ ಪುಡಿ ಮಾಡಿ 


ಹಿಟ್ಟಿನ ಜೊತೆ ಸೇರಿಸಿ. ತುಪ್ಪದಲ್ಲಿ ಹುರಿದ ಗೋಡಂಬಿ- ದ್ರಾಕ್ಷಿಯನ್ನು ಹಿಟ್ಟಿಗೆ ಸೇರಿಸಿದ 
ಲ ಇ ew KS ಟ 
-100- 


ರಾಮನವಮಿ 


ಬಳಿಕ ಯಾಲಕ್ಕಿ ಪುಡಿ, ಕೇಸರಿ ಬಣ್ಣ ಹಾಕಿ ಮಿಶ್ರಣ ಮಾಡಿ. ಹಾಲನ್ನು ಹಾಕಿಕೊಂಡು 
ಮತ್ತೆ ಮಿಶ್ರಣ ಮಾಡಿ. ಎಲ್ಲಾ ಮಿಶ್ರಣ ಆದ ಬಳಿಕ ಉಂಡೆ ಕಟ್ಟಿ. ಇದೇ ರೀತಿ ರವೆ 
ಲಾಡು ಮಾಡಬಹುದು. ಆದರೆ ಕೇಸರಿ ಬಣ್ಣ ಅದಕ್ಕೆ ಬೇಕಾಗಿಲ್ಲ. 


ಸಜ್ಜಪ್ಪ 
ಬೇಕಾಗುವ ಪದಾರ್ಥಗಳು : 
ಬೆಲ್ಲ- 1 ಕೆ.ಜಿ. ತೆಂಗಿನಕಾಯಿ - 2 
ಮೈದಾಹಿಟ್ಟು- 500 ಗ್ರಾಂ. ಚಿರೋಟಿ ರವೆ - 500 ಗ್ರಾಂ. 
ತುಪ್ಪ- 500 ಗ್ರಾಂ. ಎಣ್ಣೆ- 200 ಗ್ರಾಂ. 


ಮಾಡುವ ರೀತಿ : 

ಒಂದು ಪಾವು ರವೆ ತೆಗೆದಿರಿಸಿಕೊಂಡು ಉಳಿದ ರವೆಯನ್ನು ಸ್ವಲ್ಪ ತುಪ್ಪ 
ಹಾಕಿಕೊಂಡು ಹುರಿಯಿರಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಸೇರು ನೀರಿಟ್ಟು 
ಬೆಲ್ಲಹಾಕಿರಿ. ಬೆಲ್ಲಕರಗಿದ ನಂತರ ತೆಂಗಿನತುರಿ, ಒಂದು ಚಮಚ ಯಾಲಕ್ಕಿ ಪುಡಿ, 
ಹುರಿದ ರವೆಯನ್ನು ಹಾಕಿ ಮೊಗಚು ಕೈನಿಂದ ಗೊಟಾಯಿಸಿ. ಬೇಕಿದ್ದರೆ ಸ್ವಲ್ಪ 
ಗೋಡಂಬಿಯನ್ನು ಹುರಿದು ಈ ಮಿಶ್ರಣಕ್ಕೆ ಸೇರಿಸಬಹುದು. ಹೂರಣ ಆದ ಬಳಿಕ 
ಕೆಳಗಿಳಿಸಿ. ಉಳಿದ ರವೆಗೆ ಮೈದಾಹಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ, ಸ್ವಲ್ಪ ನೀರು 
ಸೇರಿಸಿ ಪೂರಿ ಹಿಟ್ಟಿನಂತೆ ಕಲಿಸಿರಿ. ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಸಣ್ಣ ನಿಂಬೆಹಣ್ಣಿನ 
ಗಾತ್ರದ ಉಂಡೆಗಳನ್ನು ಮಾಡಿ ಅದರೊಳಗೆ ಹೂರಣ ತುಂಬಿಸಿ ಮುಚ್ಚಿದ ಬಳಿಕ 
ಬಾಳೆ ಎಲೆಯ ಮೇಲಾಗಲಿ, ಕೈಯಿಂದಾಗಲಿ ತಟ್ಟಿ ತುಪ್ಪದಲ್ಲಿ ಹದವಾಗಿ ಕರಿದು 
ತೆಗೆಯಿರಿ. 


ಬಟವೀಪಾಯಸ 


ಬೆಳ್ಳಗಿರುವ ಹಸನಾದ ದಪ್ಪ ರವೆಯನ್ನು ಅಗಲವಾದ ತಟ್ಟೆಗೆ ಹಾಕಬೇಕು. 
ಅದಕ್ಕೆ ನೀರು ಚುಮಿಕಿಸಿ ತಡ ಪುಡಿಯಾಗಿ ಕಲಸಿ ಹರವಬೇಕು. ಆ ಬಳಿಕ ಅದಕ್ಕೆ 


-101- 


ರಾಮನವಮಿ 


ಸ್ವಲ್ಪ ಗೋಧಿ ಹಿಟ್ಟನ್ನು ಅದರ ಮೇಲೆ ಉದುರಿಸಿ, ಅಂಗೈಯ್ಯಿಗೆ ತುಪ್ಪ ಸವರಿಕೊಂಡು 
ಉಜ್ಜಿದರೆ ಸಣ್ಣ ಸಣ್ಣ ತೊಗರಿಕಾಳಿನಂತೆ ಆಗುವುದು. ಹೀಗೆಯೇ ಎಲ್ಲವನ್ನು 
ಮಾಡಿಕೊಂಡು ಬಿಸಲಲ್ಲಿ ಒಣಗಿಸಿ ಮುಚ್ಚಿಟ್ಟುಶ್ಯಾವಿಗೆ ಪಾಯಸದಂತೆ ಮಾಡಬೇಕು. 
ಇದು ಸಾವಕಾಶವಾಗಿ ಬೇಯುವುದು. 


ಶಾವಿಗೆ ಪಾಯಸ (ಪರಮಾನ್ನ) 


ತಯಾರಿಸುವ ವಿಧಾನ : ಶಾವಿಗೆಯನ್ನು ಬಾಣಲೆಯಲ್ಲಿ ತುಪ್ಪ ಹಾಕಿ 
ಹುರಿದುಕೊಳ್ಳುವುದು. ಒಲೆಯ ಮೇಲೆ ಪಾತ್ರೆಯಲ್ಲಿನೀರಿಡಿ. ನೀರು ಕುದಿದ ಮೇಲೆ 
ಅಳತೆಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ, ಸಕ್ಕರೆ ಕರಗಿದ ಮೇಲೆ ಕೆಳಗಿಳಿಸಿ ತುಪ್ಪದಲ್ಲಿ 
ಹುರಿದ ದ್ರಾಕ್ಷಿ, ಗೋಡಂಬಿಯನ್ನು ಶಾವಿಗೆಗೆ ಹಾಕಿ ಏಲಕ್ಕಿ ಪುಡಿ ಮತ್ತು 
ಕೇಸರಿದಳವನ್ನು ಹಾಕಿ ಕಾದು ಆರಿದ ಹಾಲನ್ನು ಹಾಕಿ ಸೌಟನಿಂದ ಆಡಿಸಿ ಮುಚ್ಚಿಟ್ಟು 
ಅನಂತರ ನೈವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಆಂಬೋಡೆ 


ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. *ಡಲೆ ಬೇಳಿ, 
ಒಣಮೆಣಸಿನಕಾಯಿ ಏಳೆಂಟು, ತೆಂಗಿನಕಾಯಿ ಒಂದು ಹೋಳು, ಕೊತ್ತಂಬರಿ ಸೊಪ್ಪು 
ಒಂದು ಕಂತೆ, ಕರಿಬೇವು ಸೊಪ್ಪು, ಎಣ್ಣೆ, ಉಪ್ಪು ಮತ್ತು ಹಸಿಶುಂಠಿ. 

ಮಾಡುವ ರೀತಿ: ಬೇಳೆಯನ್ನು ಚೆನ್ನಾಗಿ ನೆನೆಹಾಕಿ, ನೆಂದ ಬಳಿಕ ಕಡಲೆ 
ಬೇಳೆ ಒಣಮೆಣಸಿನಕಾಯಿ, ತೆಂಗಿನತುರಿ, ಉಪ್ಪು ಇವುಗಳನ್ನು ಒರಳಿನಲ್ಲಿ 
ತರಿತರಿಯಾಗುವಂತೆ ರುಬ್ಬಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಶುಂಠಿ 
ಚೂರುಗಳನ್ನು ಸಣ್ಣಗೆ ಹೆಚ್ಚಿಕೊಂಡು ರುಬ್ಬಿದ ಮಸಾಲೆಗೆ ಬೆರೆಸಿ. 


ಎಣ್ಣೆಯನ್ನು ಬಾಣಲೆಗೆ ಹಾಕಿ ಒಲೆಯ ಮೇಲಿಡಿ. ಕಡಲೆಬೇಳೆ ಹಿಟ್ಟನ್ನು ಸಣ್ಣ 
ಉಂಡೆಗಳನ್ನಾಗಿ ಮಾಡಿಕೊಂಡು ಅಂಗೈ ಮೇಲಿಟ್ಟು ತಟ್ಟಿ, ಕಾದ ಎಣ್ಣೆಲ್ಲಿ ಹಾಕಿ, 
ಕೆಂಪಾಗುವವರೆಗೂ ಕರಿದು ಜಾಲರಿಯ ಸಹಾಯದಿಂದ ಎಣ್ಣೆ ಬಸಿದು 
ಆಂಬೋಡೆಯನ್ನು ತಯಾರಿಸಿ, ಅನಂತರ ನೈವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಜು ಬು ಚುಟು 
-102- 


ರಾಮನವಮಿ 


ರಾಮನವಮಿಯ ವ್ರತವನ್ನು ಆಚರಿಸುವುದರ ಜೊತೆಯಲ್ಲಿ 
ನಿತ್ಯವೂ ರಾಮನಾಮಲೇಖನದ ಸಂಕಲ್ಪವನ್ನು ಇಂದು ಅವಶ್ಯವಾಗಿ 
ಪ್ರತಿಯೊಬ್ಬರೂ ಮಾಡಬೇಕು. ಹಾಗೂ ನಿತ್ಯವೂ ರಾಮನಾಮ- 


ಲೇಖನವನ್ನು ಬರೆದು, ಎಲ್ಲಆಪತ್ತುಗಳಿಂದ ಪಾರಾಗಿ ಭಗವದನುಗ್ರಹಕ್ಕೆ 
ಪಾತ್ರರಾಗಬೇಕು. 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಆಸ್ವದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 

11 ಶ್ರೀಮದ್ವೇಶಾರ್ಪಣಮಸ್ತು ॥ 

ರವ ಬು ಬು ಬು 


ರಾಮನವಮಿ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ಯಾ ೫_ಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಜು ಬು ಜು ಬ 


-103- 


ಮಮ ಸ್ಥಾಮೀ ಪರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ! | 


ಟು ಸ PE 4 


| 
"1೬ 
ವು 


1 


ಕ್‌ ಗೆ 
Uh 
ಸ 


KAY 
“7 p 
Pop BR 


1. 


KN 


ಬ A ಬ 
ಇ SA 
PE 


ಗಲನಗರ, ಬೆಂಗಜೂರು - 560 085 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋಕ್ತಮಾರ್ಗದರ್ಶನೀ | 5 
ವರಮಪಹಾಲಪವ್ರಿ ಹ್‌ ಹಬ್ದ | 


ಶ್ರಾವಣ || ಶುದ್ಧ || ಎರಡನೆಯ ಹ 


ಬ 2 


3 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ವರಮಹಾಲಕ್ಷ್ಮೀಪೂಜೆ 


ಶ್ರಾವಣ 1॥ ಎರಡನೆಯ ಶುಕ್ರವಾರ ॥ 


ವಿದ್ವಾನ್‌! ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ವರಮಹಾಲಕ್ಕ್ಮೀವ್ರತ ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ 
ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ (ದಿನಾಂಕ: ೩-೮-೨೦೨೦) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು 
ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರಕರಕಮಲಗಳಿಂದ ಭಾರತೀರಮಣಹೃದಯಗುಹಾ- 
ನಿವಾಸಿಗಳಾದ. ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು ೧೦೬ 


© : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ : ಸುಬಣ್ಣ ಕೆಂಪದಾಳಿಹಳಿ,, 
wh ಬಣ ಲು 


ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಶ್ರೀ ಚಾಗಲೆಟ್ಟಿ ಕೃಷ್ಣಮೂರ್ತಿ, ದಿ ॥ ಸುಂದರಮ್ಮ 


ಹರಿಭಕ್ತರಾದ ಶ್ರೀ ಸಿ.ಕೆ. ನರಸಿಂಹಮೂರ್ತಿ ಹಾಗೂ ಶ್ರೀಮತಿ 
ಸರೋಜಮ್ಮದಂಪತಿಗಳು ತಮ್ಮತಂದೆ-ತಾಯಿಯವರ ಸ್ಮರಣಾರ್ಥ ಈ ಕೃತಿಯ 
ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ಸ್ತ್ರಿ ೀಯರಿಗೆ ಸೂಚನೆ 


ಪತಿಯು ಮಂತ್ರವನ್ನು ಪಠಿಸಬೇಕು. ಪತ್ನಿಯು ಪೂಜಿಸಬೇಕು. 
ಲಕ್ಷ್ಮೀನಾರಾಯಣರನ್ನು ಒಟ್ಟಿಗೆ ಪತಿ-ಪತ್ನಿಯರು ಪೂಜಿಸುವುದು 
ಅರ್ಚಿಸುವುದು ಶ್ರೇಯಸ್ಕರ. ಪತಿಯು ಬೇರೆಡೆ ತೆರಳಿದ್ದರೆ 
ಬ್ರಾಹ್ಮಣ-ಮುತ್ತೈದೆಯರನ್ನು ಕರೆಯಿಸಿ ಪೂಜೆ ಮಾಡಿಸಬಹುದು. 
ಯಾವುದೂ ಆಗದಿದ್ದರೆ ಈ ಕೃತಿಯ ಮೂರನೆಯ ವಿಭಾಗದಲ್ಲಿ ನೀಡಿದ 
ಹಾಡುಗಳಿಂದಲೇ ಲಕ್ಷಿ ಯನ್ನು ಪೂಜಿಸಬಹುದು. ಲಕ್ಷ್ಮೀದೇವಿಯು 
ಶ್ರೀಮನ್ನಾರಾಯಣನ ವಾಮಾಂಕಸ್ಥಿತಳಾಗಿದ್ದಾಳೆಂಬುದನ್ನು ಮರೆಯಬಾರದು. 


ವಿಷಯಾನುಕ್ರಮಣಿಕೆ 


1. ವರಮಹಾಲಕ್ಷ್ಮೀಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳು 

PR ವರಮಹಾಲಕ್ಷ್ಮೀಹಬ್ಬದ ಬಗ್ಗೆ ಅಪೂರ್ವವಿಚಾರಗಳು 
3. ವರಮಹಾಲಕ್ಷ್ಮೀ ಪೂಜೆಯ ಸಿದ್ಧತೆಗಳು 

4. ಲಕ್ಷ್ಮಿಯ ಅನುಗ್ರಹ ಬೇಕೇ? 

5. ಅಷ್ಟಲಕ್ಟ್ಮಿಯ ಬಗ್ಗೆ ಒಂದು ವಿಚಾರ 

6. ಅಷ್ನಲಕ್ಕಿ ಕ್ಲಿಯ ಆರಾಧನೆ 

7. ಶ್ರೀವರ-ಮಹಾಲಕ್ಷ್ಮೀಪೂಜೆ 

8. ಲಕ್ಷ್ಮೀದೇವಿಯ ವಿಸರ್ಜನೆ ಪೂಜೆ 

9. ಸ್ವತಃ ಸ್ತ್ರೀಯರೇ ಪೂಜಿಸುವ ವಿಧಾನ 

10. ಶ್ರೀವರಮಹಾಲಕ್ಷ್ಮೀ ವ್ರತಕಥೆ 


11. ವರಮಹಾಲಕ್ಷ್ಮೀಹಬ್ಬದ ಅಡುಗೆಗಳು 


10 


13 


23 


24 


26 


29 


59 


62 


83 


97 


ಮುನ್ನುಡಿ 


ಶ್ರಾವಣಮಾಸದ ಎರಡನೆಯ ಶುಕ್ರವಾರದಂದು ಪ್ರತಿಯೊಬ್ಬರೂ ವರಮಹಾ- 
ಲಕ್ಷ್ಮೀಹಬ್ಬವನ್ನು ವೈಭವದಲ್ಲಿ ಆಚರಿಸುತ್ತಾರೆ. ಪ್ರತಿಯೊಬ್ಬರಿಗೂ ಸಂಪತ್ತಿನ 
ಅಪೇಕ್ಷೆಯು ಇರುತ್ತದೆ. ಅದಕ್ಕಾಗಿ ಲಕ್ಷ್ಮಿಯನ್ನು ಪೂಜೆ ಮಾಡಿದರೆ ಸಂಪತ್ತು 
ಸಿಗುತ್ತದೆಂಬ ವಿಶ್ವಾಸದಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. 


ನಮಗೆ ಸಂಪತ್ತು ದೊರೆಯುವುದು ಎಷ್ಟು ಮುಖ್ಯವೋ ದೊರೆತ ಸಂಪತ್ತು 
ನಮ್ಮನ್ನು ಉದ್ಧಾರದ ಕಡೆ ಕರೆದುಕೊಂಡು ಹೋಗಬೇಕು. ಅಧಃಪತನದ ಕಡೆ 
ಕರೆದುಕೊಂಡು ಹೋಗಬಾರದೆಂಬುದೂ ಅಷ್ಟೇ ಮುಖ್ಯ. ಬಡತನದಲ್ಲಿ ದಾರಿ ತಪ್ಪುವ 
ಅವಕಾಶಗಳು ಇರುವುದೇ ಇಲ್ಲ. ಆದರೆ ಸಿರಿವಂತಿಕೆಯಲ್ಲಿ ಪ್ರತಿಕ್ಷಣಗಳಲ್ಲಿಯೂ 
ದಾರಿತಪ್ಪುವ ಸನ್ನಿವೇಶಗಳು ಎದುರಾಗುತ್ತವೆ. ಆದ್ದರಿಂದ ಲಕ್ಷ್ಮೀದೇವಿಯ ಬಳಿ 
ಸಂಪತ್ತನ್ನು ಕೇಳಿದರೆ ಸಾಲದು, ಅದರಿಂದ ನಮ್ಮ ಉದ್ದಾರವಾಗುವಂತೆ ಕೇಳಬೇಕು. 
ಮತ್ತು ಎಲ್ಲ ರೀತಿಯಲ್ಲಿಯೂ ಲಕ್ಷ್ಮೀದೇವಿ ಅನುಗ್ರಹಿಸಿದ ಸಂಪತ್ತುಗಳು ನಮಗೆ 
ಕ್ಷೇಮವನ್ನುಂಟು ಮಾಡಬೇಕು. ಈ ದೃಷ್ಟಿಯಿಂದ ಈ ಪುಸ್ತಕವನ್ನು ರಚಿಸಲಾಗಿದೆ. 
ಅತ್ಯಂತ ಸಾತ್ವಿಕರೀತಿಯಲ್ಲಿ ವರಮಹಾಲಕ್ಷ್ಮೀಹಬ್ಬದ ಆಚರಣೆಯ ಕ್ರಮವನ್ನು 
ನೀಡಲಾಗಿದೆ. ಈ ಕ್ರಮದಲ್ಲಿಯಾರು ವರಮಹಾಲಕ್ಷ್ಮೀಹಬ್ಬವನ್ನು ಆಚರಿಸುತ್ತಾರೋ 
ಅವರಿಗೆ ಎಲ್ಲ ಬಗೆಯ ಸಂಪತ್ತುಗಳು ದೊರಕುತ್ತವೆ ಮತ್ತು ಅದರಿಂದ ಕ್ಷೇಮವು 
ಸಹ ಉಂಟಾಗುತ್ತದೆ. 


ವೀರಮಿತ್ರೋದಯ, ವ್ರತವಿವೇಕ, ವ್ರತರತ್ನಮಾಲಾ ಮೊದಲಾದ ಪುಸಿಕಗಳ 
ಆಧಾರದಲ್ಲಿ ಈ ಕೃತಿಯನ್ನು ಪ್ರಕಟನೆ ಮಾಡಲಾಗುತ್ತಿದೆ. ಈ ಪುಸ್ತಕದಲ್ಲಿ ನೀಡಿರುವ 


-5- 


ಕಥಾಭಾಗದ ಶ್ಲೋಕಗಳನ್ನು ಉಡುಪಿಯ ಮಧ್ವಸಿದ್ಧಾಂತಗ್ರಂಥಾಲಯದ 
ಪುಸ'ಕದಿಂದ ಸಂಗ್ರಹಿಸಲಾಗಿದೆ. ಹಾಗೂ ಉಳಿದ ಶ್ಲೋಕಗಳನ್ನು ಪುರಾಣಗಳ 
ಆಧಾರದಿಂದ ಸಂಗ್ರಹಿಸಲಾಗಿದೆ. ಲಕ್ಷ್ಮೀಯ: ಉಪಾಸಕರು ಅತ್ಯಂತ ಎಚ್ಚರಿಕೆಯಿಂದ 
ಈ ಪುಸ್ತಕದಲ್ಲಿ ಹೇಳಿದ ಕ್ರಮಗಳನ್ನು ಅನುಷ್ಠಾನ ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ 
ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕೆಂದು ಕಳಕಳಿಯಾಗಿ ಬಯಸುತ್ತೇನೆ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಸಿ.ಕೆ. ನರಸಿಂಹಮೂರ್ತಿ 
ಹಾಗೂ ಶ್ರೀಮತಿ ಸರೋಜಮ್ಮ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ- ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ-ವಿಚಾರ ನ 
ವರಮಹಾಲಕ್ಸ್ಮೀಹಬ್ಬದ ಬಗ್ಗೆ : 


್ಯ 
ವ 


ಅತ್ಯಪೂರ್ವವಿಚಾರಗಳು : 


ವರಮಹಾಲಕ್ಷ್ಮೀವ್ರತ 


1 ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ವರಮಹಾಲಕ್ಷ್ಮೀಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳು 


೫% ಅರಿಶಿನ, ಕುಂಕುಮ. 

೫% ತಳಿರು ತೋರಣ. 

ಜೇ ಮತ್ರಾಕ್ಶತೆ. 

೫% ಬೆಳ್ಳಿ ಕಲಶ. 

೫: ಅಡಿಕೆ ಹಾಗೂ ೩೨ ವಿಳ್ಯೆದೆಲೆ. 

೫ ಕಮಲ, ಕೇದಿಗೆ, ಸಂಪಿಗೆ ಪುಷ್ಪಗಳು. 

೫% ದವನ, ಮರುಗ, ಮೊದಲಾದ ಪತ್ರೆಗಳು. 

೫ ಅಲಂಕರಿಸಿದ ಕಲಶ, (ಸಾಧ್ಯವಾದರೆ ಎರಡು ಕಲಶ) 

೫% ಕಲಶಕ್ಕೆ ವಸ, ಬೆಳ್ಳಿಯ ಮುಖವಾಡ. 
ಕಿ ನ್ನ 

೫ ಕಿವಿಯೋಲೆ, ಮೂಗುತಿ. 

ಕಾಲುಂಗುರ, ಬಳೆ. 


ಉಪಾಯನ ದಾನಕ್ಕೆ ಸಿದ್ಧತೆ. 


+ ಬ್ರ ಬ್ಬ) 


ಪಂಚಾಮೃತಸಾಮಗ್ರಿಗಳು. 

* ಹಸಿಯ ದಾರದಿಂದ ಮಾಡಿದ ಹನ್ನೆರಡು ಎಳೆಯ ಹನ್ನೆರಡು ಗಂಟಿನ 
ಕೆಂಪುದಾರ. 

೫* ಆರತಿ ತಟ್ಟೆ 


ವರಮಹಾಲಕ್ಷ್ಮೀವ್ರತ 


ಶೇ 


ಶ್ಯ 


ಜೇ 


ಶೇ 


ಉಳಿದ ಪೂಜಾಸಾಮಗ್ರಿಗಳು. 
೪ ಗೆಜ್ಜೆ ವಸ್ತ್ರ. 

ಎರಡು ಮೊರದ ಬಾಗಿನ 
ಕಾಡಿಗೆ 

ಸಿಂಧೂರ. 

ದೀಪಗಳು. 

೪ ತೆಂಗಿನಕಾಯಿ. 

೫ ಬಗೆಯ ಚಿಗುರುಗಳು. 
ಚಿಲ್ಲರೆ. 

೫ ಬಗೆಯ ಹಣ್ಣುಗಳು. 


ಜು ಬು ಜು ಬು 


ಈ ಶ್ಲೋಕವನ್ನು ಕನಿಷ್ಠ ನೂರೆಂಟುಬಾರಿ ಹೇಳಿಕೊಳ್ಳಿರಿ. ನಿಮ್ಮೆಲ್ಲ 
ಇಷ್ಟಾರ್ಥಗಳು ನೆರವೇರುವುದನ್ನು ಕಿಂಚಿತ್ತೂ ಸಂಶಯವಿಲ್ಲ. 


ಹಯವದನ ತನ್ನ ಪ್ರಿಯಳಾದ ಲಕುಮಿಗೆ 
ಜಯವಿತ್ತು ಕ್ಷೀರಾಂಬುಧಿಯಲ್ಲಿ। 
ಜಯವಿತಕೀರಾಂಬುಧಿಯಲ್ಲಿ ಶ್ರೀಕೃಷ್ಣ 
Rr 4 Re ಲಣ 
ದಯದಿ ನಮ್ಮೆಲ್ಲರ ಸಲಹಲಿ ॥ 


ವರಮಹಾಲಕ್ಷ್ಮೀವ್ರತ 


ವರಮಹಾಲಕ್ಷಿ ಬಿಹಬ್ದ ದ ಬಗ್ಗೆ 
ಅಪೂರ್ವವಿಚಾರಗಳು 


ಶುಕ್ಲೇ ಶ್ರಾವಣಿಕೇ ಮಾಸಿ ಪೂರ್ಣಿಮೋಪಾಂತ್ಯಭಾರ್ಗವೇ | 
ವರಲಕ್ಷ್ಟ್ಯಾ ವತಂಕಾರ್ಯಂ............... 


ಎಂಬುದಾಗಿ ವ್ರತವಿವೇಕದಲ್ಲಿ ಹೇಳಿದಂತೆ ಶ್ರಾವಣಮಾಸದ ಹುಣ್ಣಿಮೆಯ 


ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮೀವ್ರತವನ್ನು ಆಚರಣೆ ಮಾಡ- 
ಬೇಕು. 


ಸೇ 


ಶ್ರಾವಣಮಾಸದ ಎರಡನೆಯ ಶುಕ್ರವಾರದಂದು ಪೂಜಿಸಬೇಕೆಂಬುದು ಒಟ್ಟು 
ಅಭಿಪ್ರಾಯ. 


ಆದರೆ ಎರಡನೆಯ ಶುಕ್ರವಾರ ಏಕಾದಶೀ ಬಂದಲ್ಲಿ ಅಂದು ಸರ್ವಥಾ 
ನೈವೇದ್ಯಾದಿಗಳನ್ನು ಸಮರ್ಪಿಸಬಾರದು. "ಭಗವಂತಂ ಹರಿಂ ವಿನಾ' ಎಂಬ 
ಪ್ರಮಾಣದಂತೆ ಏಕಾದಶಿಯಂದು ಲಕ್ಷ್ಮೀದೇವಿಗೂ ಕೂಡ ನೈವೇದ್ಯ 
ಸಮರ್ಪಿಸಬಾರದು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಮೊದಲನೆಯ 
ಶುಕ್ರವಾರವೇ ವರಮಹಾಲಕ್ಷ್ಮೀವ್ರತವನ್ನು ಆಚರಿಸಬೇಕು. 


ಪೂರ್ವದಿಕ್ಕು ಅಥವಾ ಉತ್ತರದಿಕ್ಕಿಗೆ ಅಭಿಮುಖವಾಗಿಯೇ ಲಕ್ಷ್ಮಿಯ ಕಲಶವನ್ನು 
ಪ್ರತಿಷ್ಠಾಪನೆ ಮಾಡಬೇಕು. 

ವರಮಹಾಲಕ್ಷ್ಮೀವ್ರತವನ್ನು ಹನ್ನೆರಡು ವರ್ಷಗಳ ಕಾಲ ಆಚರಿಸಬೇಕು. 
ಕೇವಲ ಪೂಜೆಯು ವ್ರತ ಎಂದು ಕರೆಸಿಕೊಳ್ಳುವುದಿಲ್ಲ. ವ್ರತಾನುಷ್ಠಾನದಲ್ಲಿ 
ಅನ್ನಸಂತರ್ಪಣೆ, ಹೋಮ, ಜ್ಞಾನಸತ್ರ, ಉಪವಾಸ ಮೊದಲಾದ ವಿಧಿ- 
ವಿಧಾನಗಳಿವೆ. ಪುಸ್ತಕಗಳಲ್ಲಿ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. 
ಪುರೋಹಿತರ ಬಳಿಯೇ ನೀವು ಅದನ್ನು ಕೇಳಿ ತಿಳಿದುಕೊಳ್ಳಬೇಕು. 


ವರಮಹಾಲಕ್ಷ್ಮೀವ್ರತ 


೫ 


x 


ವ್ರತದ ಸಂಕಲವಿಲ್ಲದವರೂ ಕೂಡ ಜೀವನಪರ್ಯಂತವಾಗಿ ವರ- 
ಮಹಾಲಕ್ಷ್ಮೀಪೂಜೆಯನ್ನು ಆಚರಿಸಲೇಬೇಕು. 


ಹನ್ನೆರಡು ಗಂಟುಗಳ ದೋರವನ್ನು ಪೂಜಿಸಿ, ಗಂಡನು ಹೆಂಡತಿಯ ಕೈಗೆ 
ಕಟ್ಟಬೇಕು. 


ಶ್ರಾವಣಮಾಸದ ಎರಡನೆಯ ಶುಕ್ರವಾರವು ಪೂರ್ಣಿಮೆಯ ದಿವಸವೇ ಬಂದರೆ 
ಬಹಳ ಶ್ರೇಷ್ಠವಾದದ್ದು. 

"ಕ್ಲೇಶೋ5ಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ' - ಎಂಬ ಕೃಷ್ಣನು ಮಾಡಿದ 
ಕಟ್ಟುನಿಟ್ಟಾದ ನಿಯಮದಂತೆ ಕೇವಲ ಲಕ್ಷ್ಮೀಯನ್ನು ಪೂಜಿಸಿದರೆ ಬಹಳ ಕಷ್ಟವನ್ನೇ 
ಜೀವನದಲ್ಲಿ ಅನುಭವಿಸಬೇಕಾಗುತ್ತದೆ. 

ಪ್ರಾಣದೇವನ' ಹೃದಯಸಿಂಹಾಸನದಲ್ಲಿ ತನ್ನ ತೊಡೆಯಲ್ಲಿ 
ವರಮಹಾಲಕ್ಷ್ಮಿಯನ್ನು ಕುಳ್ಳಿರಿಸಿಕೊಂಡ ನಾರಾಯಣನನ್ನೇ ಪೂಜಿಸಬೇಕು. 
ಹೀಗೆ ಪೂಜಿಸಿದಾಗ ಸಂಪೂರ್ಣಫಲವು ದೊರಕುತ್ತದೆ. 

ಕಲಶಕ್ಕೆ ಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಪೂಜಿಸುವಾಗ ಭಗವಂತನ 
ಜೊತೆಯಲ್ಲಿಯೇ ಪೂಜಿಸಬೇಕು. 


ಕೆಲವರು ಒಂದೇ ಕಲಶವನ್ನಿಟ್ಟು ಪೂಜಿಸುತ್ತಾರೆ. ಕೆಲವರು ಎರಡು ಕಲಶವನ್ನಿಟ್ಟು 
ಲಕ್ಷ್ಮೀನಾರಾಯಣರ ಅನುಸಂಧಾನದಿಂದ ಪೂಜಿಸುತ್ತಾರೆ. ಕೆಲವರು ಎರಡು 
ಕಲಶಗಳನ್ನು ಒಂದರ ಮೇಲೊಂದಿಡುತ್ತಾರೆ. ಕೆಲವರು ಎಡ ಬಲಭಾಗಗಳಲ್ಲಿ 
ಇಡುತ್ತಾರೆ. ಕಲಶವನ್ನು ಎಡ ಬಲಭಾಗಗಳಲ್ಲಿಡುವುದೇ ಸೂಕ್ತ. ಮತ್ತು 
ಭಗವಂತನ ಪ್ರತೀಕದ ಜೊತೆ ಪೂಜಿಸುವುದರಿಂದ ಒಂದು ಕಲಶವನ್ನಿಟ್ಟು 
ಪೂಜಿಸಿದರೂ ಸಾಕು. 

ಎಂಟು ದಿಕ್ಕುಗಳಲ್ಲಿ ಲಕ್ಷ್ಮಿಯ ಎಂಟು ರೂಪಗಳನ್ನು ಚಿಂತಿಸಿ, ಮಧ್ಯದಲ್ಲಿ 
ವರಮಹಾಲಕ್ಷ್ಮೀಸಹಿತ ನಾರಾಯಣನನ್ನು ಚಿಂತಿಸಿ ಪೂಜೆ ಮಾಡುವುದು ಅತ್ವಂತ 


-11- 


ವರಮಹಾಲಕ್ಷ್ಮೀವತ 


ಪ್ರಶಸ್ತವಾಗಿರುತ್ತದೆ. ಅಷ್ನಲಕ್ಷ್ಮಿಚಿಂತನಾಕ್ರಮವನ್ನು ಮುಂದೆ ಪ್ರತ್ಯೇಕವಾಗಿ 
ನೀಡಲಾಗಿದೆ. 

5% ಯಂತ್ರವನ್ನು ರಚಿಸಿ ಯಂತ್ರದ ಮಧ್ಯದಲ್ಲಿ ಕಲಶವನ್ನು ಇಟ್ಟು ಪೂಜಿಸುವುದು 
ಶ್ರೇಷ್ಠವಾದುದು. 

೫% ಎಂಟು ದಿಕ್ಕುಗಳಲ್ಲಿ ಅಷ್ಟಲಕ್ಕಿ ಕ್ಲೀರೂಪಗಳ ಬೀಜಾಕ್ಷರಗಳನ್ನು ಬರೆದು ಮಧ್ಯದಲ್ಲಿ 


ವರಮಹಾಲಕ್ಷ್ಮೀ ಸಹಿತನಾದ ನಾರಾಯಣನ ಬೀಜಮಂತ್ರವನ್ನು ಬರೆದು ಆ 
ಯಂತ್ರದ ಮೇಲೆ ಕಲಶವನ್ನಿಟ್ಟು ಪೂಜಿಸಿದರೆ ಪೂಜೆಯು ಬೇಗ ಸಿದ್ಧಿಸುತ್ತದೆ. 


೫ ಕೆಲವರು ಕಲಶವನ್ನಿಡದೇ ಕೇವಲ ಯಂತ್ರದ ಮೇಲೆ ಗೋಮಯ ಹಾಗೂ 
ದೀಪಗಳನ್ನಿಟ್ಟುಪೂಜಿಸುವುದೂ ಉಂಟು. ಆದರೆ ಕಲಶವನ್ನಿಟ್ಟು ಪೂಜಿಸುವುದೇ 
ಸಂಪ್ರದಾಯಾಗತವಾಗಿದೆ. 

೫. ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು, ಸೂರ್ಯೋದಯ ಸಮಯದಲ್ಲಿ 
ವರಮಹಾಲಕ್ಷ್ಮೀಪೂಜೆಯನ್ನು ಮಾಡುವುದು ಅತ್ಯಂತ 
ಮನೋಭೀಷ್ಟದಾಯಕವಾಗಿದೆ. ಅನುಕೂಲವಾಗದಿದ್ದಲ್ಲಿ ಸಾಯಂಕಾಲದ 
ಸೂರ್ಯಾಸ್ತದ ಸಮಯದಲ್ಲಿಯೂ ವರಮಹಾಲಕ್ಷ್ಮೀ ಯ ಪೂಜೆಯನ್ನು 
ಮಾಡುವುದು ಶ್ರೇಯಸ್ಕರವಾಗಿದೆ. 


% ವರಮಹಾಲಕ್ಷ್ಮಿಯನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಎರಡೂ 
ಹೊತ್ತುಗಳಲ್ಲಿ ಪೂಜಿಸುವುದರಿಂದ ಎಲ್ಲ ಮನೋಭೀಷ್ಟಗಳು ಈಡೇರುತ್ತವೆ. 
% ಶುಕ್ರವಾರದಂದು ಸಾಮಾನ್ಯವಾಗಿ ೧೦.೩೦ ರಿಂದ ೧೨.೦೦ ಗಂಟೆಯ ತನಕ 
ರಾಹುಕಾಲವಿರುತ್ತದೆ. ಆ ಸಂದರ್ಭದಲ್ಲಿ ಪೂಜಿಸುವುದಕ್ಕಿಂತ 
ಸೂರ್ಯೋದಯ ಸೂರ್ಯಾಸ್ತಗಳ ಕಾಲದಲ್ಲಿ ಪೂಜಿಸುವುದೇ ಶ್ರೇಷ್ಠವಾಗಿದೆ. 
ಸೇ ವರಮಹಾಲಕ್ಷ್ಮೀ ಹಬ್ಬವು ಕೆಲವೊಮ್ಮೆ ದಶಮೀ ತಿಥಿಯ ಒಳಗೆ ಬಂದರೆ 
ಶಾಕವ್ರತವಿರುತ್ತದೆ. ಆ ಸಂದರ್ಭದಲ್ಲಿ ಯಾವುದೇ ಶಾಕಪದಾರ್ಥಗಳನ್ನು 


-12- 


ವರಮಹಾಲಕ್ಷ್ಮೀವ್ರತ 


ನೈವೇದ್ಯ ಮಾಡಬಾರದು. ದ್ವಾದಶಿಯ ಅನಂತರ ಬಂದರಷ್ಟೇ ಮೊಸರನ್ನು 
ಬಿಟ್ಟು ಉಳಿದೆಲ್ಲಾ ಪದಾರ್ಥಗಳನ್ನು ಸಮರ್ಪಣೆ ಮಾಡಬಹುದು. 


ಜು ಜು ಬು ಜು 


ವರಮಹಾಲಕ್ಷ್ಮೀ ಪೂಜೆಯ ಸಿದ್ಧತೆಗಳು 

೫ ಬೆಳಿಗ್ಗೆ ಎದ್ದ ಕೂಡಲೇ ವರಮಹಾಲಕ್ಷ್ಮೀಹಬ್ಬದ ಆಚರಣೆಯನ್ನು ಸಂಕಲ್ಪ 
ಮಾಡಿರಿ. ರಾತ್ರಿ ಮಲಗುವಾಗ ಅವಶ್ಯವಾಗಿ ಸಮರ್ಪಣೆ ಮಾಡಿರಿ. ಈ ವಿಚಾರ 
ತುಂಬಾ ಮುಖ್ಯ . ಯಾವುದೇ ಕಾರಣಕ್ಕೂ ಇದನ್ನು ಮರೆಯಬಾರದು. 

% ವರಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡುವ ಸ್ಥಳದಲ್ಲಿ ಅಕ್ಕಿಹಿಟ್ಟಿನಿಂದ 
ಅಷ್ಟದಳಪದ್ಮವನ್ನು ಬರೆಯಬೇಕು. ಎಂಟು ವರ್ಣಗಳಿಂದ ಅದು 
ಶೋಭಿಸುತ್ತಿರಬೇಕು. ಇಲ್ಲದಿದ್ದರೆ ಕೆಂಪುವರ್ಣದಿಂದ ಆ ಪದ್ಮವು 
ಶೋಭಿಸುತ್ತಿರಬೇಕು. 

೫ ಅದರ ಮೇಲೆ ಬಾಳೆಯ ಎಲೆಯನ್ನು ಹಾಸಬೇಕು. ದೇವರ ಬಲಗಡೆ ಬಾಳೆ 
ಎಲೆಯ ಕುಡಿ ಬರಬೇಕು. 

೫ ಬಾಳೆಎಲೆಯ ಮೇಲೆ ಬೆಳ್ಳಿಯ ಹರಿವಾಣವಿಟ್ಟು, ಅದರಲ್ಲಿ ಒಂದು ಸೇರು 
ಅಕ್ಕಿಯನ್ನು ಹಾಕಿ, ಅದರಲ್ಲಿ ನಾಕು ಅಡಿಕೆಗಳು, ಎರಡು ಅರಿಶನ ಬೇರು, 
ಬೆಳ್ಳಿಯ ನಾಣ್ಯಗಳು ಇವುಗಳನ್ನು ಹಾಕಬೇಕು. ಕಲಶಕ್ಕೆ ಅಲಂಕರಿಸುವ ಮುಖ 
ಬೆಳ್ಳಿಯದ್ದಾಗಿರಬೆಕು. ಕಂಚಿನ ಮುಖವೂ ಗ್ರಾಹ್ಯ. ಆದರೆ ಹಿತ್ತಾಳೆಮುಖ 
ಪ್ರಶಸ್ತವಲ್ಲ. ಪೂಜಾಸಾಮಗ್ರಿಗಳು ಹಿತ್ತಾಳೆಯದ್ದಾಗಿರಬಾರದೆಂದು ಸ್ಪಷ್ಟ 
ನಿಷೇಧವಿದೆ. 
ಸೌವರ್ಣಾನೀಹ ರೂಪ್ಯಾಣಿ ಕಂಸ್ಯಾನಿ ತದಸಂಭವೇ । 
ಅನ್ಯಾನ್ಯಪಿ ಹಿ ಕಾರ್ಯಾಣಿ ದಾರುಜಾನ್ಯಪಿ ಜಾನತಾ ॥ 
ನಾಯಸಾನ್ಯಪಿ ಕಾರ್ಯಾಣಿ ಪೈಪಲಾನಿ ನತು ಕ್ಷಚಿತ್‌ । 
ನಚ ಸೀಸಮಯಾನೀಹ ಶಸಂತೇ ತ್ರಪುಜಾನ್ಯಪಿ ॥ 


-13- 


ವರಮಹಾಲಕ್ಷ್ಮೀವ್ರತ 


ಎಂಬ ನಿರ್ಣಯಸಿಂಧುವಿನಲ್ಲಿ ಆಧರಿಸಿದ ಪ್ರಮಾಣದಂತೆ ಸುವರ್ಣ, ಬೆಳ್ಳಿ, 
ಕಂಚು ಹಾಗೂ ಮರದ ಪಾತ್ರೆಗಳಷ್ಟೇ ಗ್ರಾಹ್ಯ. ಕಬ್ಬಿಣ ಹಾಗೂ ಹಿತ್ತಾಳೆಯ 
ಪಾತ್ರೆಗಳು ಸರ್ವಥಾ ನಿಷಿದ್ಧವಾಗಿದೆ. "ತೀರ್ಥಂ ಪಿತ್ತಲಯೋಗಾಚ್ಚ ಸುರಾ 
ಭವತಿ ತತ್‌ಕ್ಷಣಾತ್‌' ಎಂಬ ಪ್ರಮಾಣದಂತೆಯೂ ಹಿತ್ತಾಳೆ ಪಾತ್ರೆಗಳು ಪೂಜೆಗೆ 
ಅವಿಹಿತವಾದಾಗ ಅವುಗಳಿಂದ ತಯಾರಿಸಿದ ಮೂರ್ತಿಗಳೂ ಕೂಡ ನಿಷಿದ್ದವೇ 
ಆಗಿವೆ. ಆದ್ದರಿಂದ ಈಗ ದೊರೆಯುವ ಹಿತ್ತಾಳೆಯ ದೇವಿಮುಖಗಳನ್ನು 
ಉಪಯೋಗಿಸುವುದು ಬೇಡ. 


೫. ಆವಾಹನೆ ಮಾಡಲ್ಪಡುವ ಕಲಶಕ್ಕೆ ಮಾಂಗಲ್ಯವನ್ನು ಅವಶ್ಯವಾಗಿ ಕಟ್ಟ- ಬೇಕು. 
ಲಕ್ಷ್ಮಿಗೋಸ್ಕರ ಪ್ರತ್ಯೇಕವಾಗಿ ಚಿನ್ನದ ಮಾಂಗಲ್ಯವನ್ನು ತಂದಿಟ್ಟುಕೊಂಡಿರ- 
ಬೇಕು. ಸಾಧ್ಯವಾಗದಿದ್ದಲ್ಲಿ ಮೂರು ಕವಲು ಒಡೆದ ಅರಿಶಿನಬೇರನ್ನು 
ಮಾಂಗಲ್ಯರೂಪದಲ್ಲಿ ಕಟ್ಟಬೇಕು. 


೫: ಮೂರು ಕಣ್ಣುಕಾಣಿಸದ ತೆಂಗಿನ ಕಾಯಿಯನ್ನು ಕಲಶದ ಮೇಲೆ ಇಡ- ಬೇಕು. 


% ತೆಂಗಿನ ಕಾಯಿಗೆ ಎರಡು ಚಮಚ ತುಪ್ಪವನ್ನು ಎಲ್ಲೆಡೆ ಹಚ್ಚಿ, ಅರಿಶಿನದ 
ಪುಡಿಯನ್ನು ಎಲ್ಲೆಡೆ ಉದುರಿಸಬೇಕು. ಆಗ ತೆಂಗಿನ ಕಾಯಿಯು ಸಂಪೂರ್ಣ 
ಹಳದಿ ಬಣ್ಣವಾಗುತ್ತದೆ. ಮತ್ತು ಅರಿಶಿನವೂ ಕೂಡ ಉದುರುವುದಿಲ್ಲ. ಇಂಥ 
ಹಳದಿ ಬಣ್ಣದ ತೆಂಗಿನ ಕಾಯಿಯನ್ನು ಕಲಶದ ಮೇಲೆ ಇಡುವುದು ಅತ್ಯಂತ 
ಶ್ರೇಯಸ್ಕರವಾಗಿರುತ್ತದೆ. 


೫: ಹಸಿದಾರವನ್ನು ಕಲಶಕ್ಕೆ ಆಮೂಲಾಗ್ರವಾಗಿ ಸುತ್ತುವುದು ಕೂಡ ಶ್ರೇಷ್ಟ ವಾಗಿದೆ. 

೫. ಕಲಶಕ್ಕೆ ಐದು ಚಿಗುರುಗಳನ್ನು ಹಾಕಬೇಕು. ಐದು ಚಿಗುರುಗಳೂ ಕನಿಷ್ಠಪಕ್ಷ 
ಐದು ಎಲೆಗಳಿಂದ ಕೂಡಿರಬೇಕು. ಐದು ವೀಳ್ಯದೆಲೆಯನ್ನು ಇಡುವುದು 
ಮರೆಯಬಾರದು. 

% ಪುಣ್ಯಾಹಕಲಶದ ವೇದಮಂತ್ರಗಳನ್ನು ಪಠಿಸಿ ಕಲಶಪ್ರತಿಷ್ಠಾಪನೆಯನ್ನು ಪತಿಯು 
ಮಾಡಬೇಕು. ಅನಂತವ್ರತದ ಪುಸ್ತಕದಲ್ಲಿ ಈ ಮಂತ್ರಗಳಿವೆ. ಮತ್ತು ನ್ಯಾಸಗಳ 


೬44. 


ವರಮಹಾಲಕ್ಷ್ಮೀವ್ರತ 


ಮೂಲಕ ಆವಾಹನೆಯನ್ನು ಪತಿಯು ಮಾಡುವುದರಿಂದ ದಿವ್ಯಸನ್ನಿಧಾನ 
ಬರುತ್ತದೆ. 


% ಸ್ತ್ರೀ ಯರಿಗೆ ವೇದಮಂತ್ರಗಳಲ್ಲಿ ಅಧಿಕಾರವಿರುವುದಿಲ್ಲ. ನ್ಯಾಸಾದಿಗಳ ಮೂಲಕ 
ಆವಾಹನೆ ಮಾಡುವ ಅಧಿಕಾರವು ಕೂಡ ಸರ್ವಥಾ ಇರುವುದಿಲ್ಲ. 


೫ ಮನೆಗೆ ಆಗಮಿಸಿದ ಮುತ್ತೆ ದೆಯನ್ನು ಸ್ವಾಗತ ಮಾಡಿ ಸತ್ಯರಿಸುವಂತೆ ಲಕ್ಷ್ಮೀ ಯನ್ನು 
ಹಾಡಿನ ಮೂಲಕ ಸ್ವಾಗತಿಸಿ ಸ್ತ್ರೀಯರು ಪೂಜಿಸಬೇಕು. 


೫ ಕಲಶಕ್ಕೆ ದೇವರಿಗೋಸ್ಕರವೇ ತಂದ ಒಡವೆಗಳಿಂದ ಅಲಂಕರಿಸಬೇಕು. ಇಲ್ಲದ 
ಪಕ್ಕದಲ್ಲಿ ತಾವು ಧಾರಣೆ ಮಾಡುವ ಎಲ್ಲ ಒಡವೆಗಳನ್ನು ಹಿಂದಿನ ರಾತ್ರಿ 
ಹಾಲಿನಲ್ಲಿ ಅಥವಾ ಅರಿಶಿನದ ನೀರಿನಲ್ಲಿ ನೆನೆಯಿಟ್ಟು, ಚೆನ್ನಾಗಿ ತೊಳೆದು, 
ಅಗ್ನಿಸ್ಪರ್ಶಮಾಡಿಸಿ ಲಕ್ಷ್ಮೀದೇವಿಗೆ ಸಮರ್ಪಣೆ ಮಾಡಬೇಕು. 


೫ ಯಾವುದೇ ಪೂಜೆಯ ಪ್ರಾರಂಭದಲ್ಲಿ ಗಣಪತಿಪೂಜೆಯನ್ನು ಮಾಡ- 
ಬೇಕಾದ್ದರಿಂದ ಲಕ್ಷ್ಮಿಯ ಕೆಳಗೆ ವೀಳ್ಯದೆಲೆಯ ಮೇಲೆ ಅಡಿಕೆ ಬೆಟ್ಟವನ್ನು ಅಥವಾ 
ಅರಿಶಿನದ ಗಣಪತಿಯನ್ನು ಅಥವಾ ಗಣಪತಿಯ ವಿಗ್ರಹವನ್ನಿಟ್ಟುಪೂಜಿಸಬೇಕು. 


೫ ವರಮಹಾಲಕ್ಷ್ಮೀಹಬ್ಬದಂದು ಬೇಳೆಯ ಒಬ್ಬಟ್ಟು, ಸಜ್ಜಿಗೆ, ಕೋಸಂಬರಿ 
ಇವುಗಳನ್ನು ಮಾಡಲೇಬೇಕೆಂಬ ಸಂಪ್ರದಾಯವಿದೆ. 

೫. ನೈವೇದ್ಯದ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಪಂಚಭಕ್ಷ್ಯ- ಪರಮಾನ್ನ- 
ಗಳನ್ನು ಮತ್ತೊಂದು ತಟ್ಟೆಯಲ್ಲಿ ಪಂಚ ಫಲಗಳನ್ನು, ಮತ್ತೊಂದು ತಟ್ಟೆಯಲ್ಲಿ 
ಮರದ ಬಾಗಿಣವನ್ನು ಮತ್ತೊಂದು ತಟ್ಟೆಯಲ್ಲಿ ಎಲೆ ಅಡಿಕೆ ಬಳೆ ಹೂಗಳನ್ನೂ 
ಪಂಚಾಮೃತ- ವನ್ನೂ ಮತ್ತೊಂದು ತಟ್ಟೆಯಲ್ಲಿ ೩೨ ರೂಪಾಯಿಗೂ 
ಕಮ್ಮಿಯಿಲ್ಲದಷ್ಟು ಚಿಲ್ಲರೆಯನ್ನು ನೈವೇದ್ಯದ ಸಮಯದಲ್ಲಿ ಸಮರ್ಪಣೆ 
ಮಾಡಬೇಕು. ಮನೆಯಲ್ಲಿರುವ ಎಲ್ಲ ಹಣವನ್ನು ತಟ್ಟೆಯಲ್ಲಿಟ್ಟು 


ಸಮರ್ಪಿಸುವುದೇ ಶ್ರೇಷ್ಠ. 


-15- 


ವರಮಹಾಲಕ್ಷ್ಮೀವತ 


ಜೆ 


ತುಪ್ಪದ ದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆ ದೀಪಕ್ಕೆ ತುಪ್ಪವನ್ನು ಸರ್ವಥಾ 
ಸೇರಿಸಬಾರದು. ಮಂಗಳಾರತಿ ಬತ್ತಿಗಳು ಕೂಡ ತುಪ್ಪದಲ್ಲಿ ನೆಂದಿರಬೇಕು. 
ಪೂಜೆಯ ಪ್ರಾರಂಭದಲ್ಲಿ ಇಷ್ಟದೇವರಿಗೆ ಕುಲದೇವರಿಗೆ ನಮಿಸುವುದನ್ನು 
ಮರೆಯಬಾರದು. 

ವರಮಹಾಲಕ್ಷ್ಮೀ ಹಬ್ಬದಲ್ಲಿಕುಂಕುಮಾರ್ಚನೆಯನ್ನು ಮಾಡಲೇ ಬೇಕು. ಬೆಳಗಿನ 
ಪೂಜಾ ಸಮಯದಲ್ಲಿ ಸಾಧ್ಯವಾಗದಿದ್ದರೆ ಸಾಯಂಕಾಲದ ಸಮಯದಲ್ಲಿ 
ಕುಂಕುಮಾರ್ಚನೆಯನ್ನು ಮಾಡಬಹುದು. 


ತರ್ಜನೀಬೆಟ್ಟನ್ನು ಬಿಟ್ಟು ಉಳಿದ ಬೆರಳುಗಳಿಂದಷ್ಟೇ ಕುಂಕುಮಾ- ರ್ಚನೆಯನ್ನು 
ಮಾಡಬೇಕು. 


ಅರಿಶಿನಕ್ಕೆ ಸುಣ್ಣವನ್ನು ಬೆರಸಿ ಕೆಂಪು ಬಣ್ಣ ಮಾಡಿ ಕೆಂಪಾರತಿಯನ್ನು 
ಮಾಡಲೇಬೇಕು. 

ವರಮಹಾಲಕಿ ್ಲೀಯನ್ನು ಶುಕ್ರವಾರದ ದಿವಸವೇ ವಿಸರ್ಜನೆ ಮಾಡುವುದು 
ಬೇಡ. ಮರುದಿವಸ ಸಂಕ್ಷೇಪವಾಗಿ ಪೂಜಿಸಿ ವಿಸರ್ಜನೆ ಮಾಡಬೇಕು. ಮತ್ತು 
ಈ ಪುಸ್ತಕದಲ್ಲಿ ನೀಡಿದ ವಿಸರ್ಜನಾಪೂಜೆಯನ್ನು ಅವಶ್ಯ ಮಾಡಬೇಕು. 
ಮರುದಿವಸವೇ (ವಿಸರ್ಜನೆ ಮಾಡಿದ ದಿವಸ) ಅರಿಶಿನ ಹಚ್ಚಿದ ಕಾಯಿಯನ್ನು, 
ಬಿಸಿನೀರಿನಲ್ಲಿ ತೊಳೆದು, ಭಕ್ಷ ವನ್ನು ಮಾಡಿ ಸೇವಿಸಬೇಕು. 

ಕಲಶದ ನೀರನ್ನು ಎಲ್ಲೆಡೆ ಪ್ರೋಕ್ಷಣೆ ಮಾಡಿ, ತಾನೂ ಪ್ರೋಕ್ಷಣೆ ಮಾಡಿ- 
ಕೊಂಡು ವಿಸರ್ಜನೆ ಮಾಡಬೇಕು. 


ಪೂಜೆಗಾಗಿ ಇಟ್ಟ ಅಕ್ಕಿಯನ್ನು ಅನ್ನ ಮಾಡಿಕೊಂಡು ಊಟ ಮಾಡಬೇಕು. 
ಪ್ರತಿಯೊಬ್ಬ ಗೃಹಸ್ಥರೂ ವರಮಹಾಲಕ್ಷ್ಮೀಪೂಜೆಯನ್ನು ಆಚರಿಸಬೇಕು. 
ಪತ್ನೀಸಹಿತನಾಗಿಯೇ ಪೂಜಿಸಬೇಕು. 


Ft} 


೬16. 


ವರಮಹಾಲಕ್ಷ್ಮೀವ್ರತ 


ಶ್ಯ 


ಸೇ 


ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೇಳಿ ಅದಕ್ಕೆ ಪೂರಕವಾದ ಕಾಮನೆಗಳನ್ನಷ್ಟೇ 
ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥಿಸಬೇಕು. 


ಉಪಾಯನದಾನವನ್ನು ಕೊಡಲೇಬೇಕು. ಒಂದು ಕಲಶವನ್ನು , ಒಂದು ಸೇರು 
ಅಕ್ಕಿಯನ್ನು ೫ ಹಣ್ಣುಗಳು, ತೆಂಗಿನಕಾಯಿಯನ್ನು ಉಪಾಯನದಾನದಲ್ಲಿ 
ನೀಡಬೇಕು. 


ತಾವರೆ ಹೂವು, ಮಲ್ಲಿಗೆ ಹೂವು, ಪನ್ನೀರು ಗುಲಾಬಿ ಇಂಥ ಸುವಾಸನೆ 
ಇರುವ ಪುಷ್ಪಗಳಿಂದಷ್ಟೇ ಪೂಜೆಯನ್ನು ಮಾಡಬೇಕು. 
ಪರಿಮಳವಿಲ್ಲದ ಹೂವುಗಳಿಂದ ಪೂಜೆಯನ್ನು ಮಾಡಬಾರದು. 
ಮಂಟಪಕ್ಕೆ ಯಾವುದೇ ಪ್ಲಾಸ್ಟಿಕ್‌ ಸಾಮಗ್ರಿಗಳಿಂದ ಅಲಂಕಾರ 
ಮಾಡುವುದು. ಹಾಗೂ ವಿದ್ಯುದ್ದೀಪಗಳಿಂದಲೂ ಅಲಂಕಾರ ಮಾಡುವುದು 
ಉತ್ತಮಪಕ್ಕವಲ್ಲ. 
"ಇಂತಹವರ ಮನೆಗೆ ನಾನು ಬರುವುದಿಲ್ಲ' 

ಬ್ರಹ್ಮವೈವರ್ತಪುರಾಣದಲ್ಲಿ ಲಕ್ಷ್ಮೀದೇವಿಯ ಮಾತು 
ಯಾವ ವ್ಯಕ್ತಿಯು ಗುರುಗಳನ್ನು, ದೇವತೆಗಳನ್ನು ಭಗವಂತನನ್ನು, ತಾಯಿಯನ್ನು, 
ತಂದೆಯನ್ನು , ಬಾಂಧವರನ್ನು ಗೌರವಭಾವದಿಂದ ಪೂಜಿಸುವುದಿಲ್ಲವೋ ಆ 
ಕಾರಣದಿಂದಲೇ ಅವನ ವಿಷಯದಲ್ಲಿ ಗುರುದೇವತಾದಿಗಳು ಅತೃಪ್ಪ- 
ರಾಗಿರುತ್ತಾರೋ ಮತ್ತು ಅತಿಥಿ ಅಭ್ಯಾಗತರನ್ನು ಆದರ ಮಾಡುವುದಿಲ್ಲವೋ, 
ಪಿತೃದೇವತೆಗಳ ಅನುಗ್ರಹವನ್ನು ಪಡೆದಿರುವುದಿಲ್ಲವೋ ಅಂತಹವರ ಮನೆಗೆ 
ನಾನು ಹೋಗುವುದಿಲ್ಲ ಎನ್ನುತ್ತಾಳೆ ಮಹಾಲಕ್ಷ್ಮೀ - "ಯಂ ಯಂ ರುಷ್ಬೋ 
ಗುರುರ್ದೇವೋ ಮಾತಾ ತಾತಶ್ವ ಬಾಂಧವಃ । ಅತಿಥಿಃ ಪಿತ್ಠಲೋಕಾಶ್ಚ ನ 
ಯಾಮಿ ತಸ್ಯ ಮಂದಿರಮ್‌''. 


ಯಾರು ಸುಳ್ಳನ್ನೇ ಹೇಳುತ್ತಿರುತ್ತಾನೋ, ಯಾವಾಗಲೂ ಯಾರು ಏನು 
ಕೇಳಿದರೂ "ಇಲ್ಲ' ಎಂದು ಉತ್ತರಿಸುತ್ತಾನೋ, ಸತ್ವವಿಲ್ಲದವನಾಗಿರುತ್ತಾನೋ, 


೬17. 


ವರಮಹಾಲಕ್ಷ್ಮೀವ್ರತ 


ಕೆಟ್ಟ ನಡತೆಯನ್ನೇ ಚಾರಿತ್ರ್ಯವನ್ನಾಗಿ ಮಾಡಿಕೊಂಡಿರುತ್ತಾನೋ ಅಂತಹವರ 
ಮನೆಗೆ ನಾನು ತೆರಳಲಾರೆ ಎನ್ನುತ್ತಾಳೆ ಜಗದರಸಿ. "ಮಿಥ್ಯಾವಾದೀ ಚ ಯಃ 
ಶಶ್ವನ್ನಾಸ್ತೀತಿ ವಾಚಕಃ ಸದಾ । ಸತ್ತ್ವಹೀನಶ್ಚ ದುಃಶೀಲೋ ನ ಗೇಹಂ ತಸ್ಯ 
ಯಾಮ್ಯಹಮ್‌ ॥ 


೫ ಯಾರು ಸತ್ಯವನ್ನು ಹೇಳುವುದಿಲ್ಲವೋ, ಅಡ ಇಟ್ಟ ವಸ್ತುವನ್ನು 
ಅಪಹಾರಮಾಡುತ್ತಾನೋ, ಸುಳ್ಳುಸಾಕ್ಟಿಯನ್ನು ನೀಡಿ ವಂಚಿಸುತ್ತಾನೋ, 
ವಿಶ್ವಾಸಕ್ಕೆ ಘಾತಕನಾಗಿರುತ್ತಾನೋ, ಮಾಡಿದ ಉಪಕಾರಕ್ಕೆ 
ಕೃತಫ್ಲನಾಗಿರುತ್ತಾನೋ ಅಂತಹವನ ಮನೆಗೆ ನಾನು ನುಸುಳುವುದೂ ಇಲ್ಲ 
ಎನ್ನುತ್ತಾಳೆ ಜಗದಂಬೆ - ""ಸತ್ಯಹೀನಃ ಸ್ಥಾಪ್ಯ-ಹಾರೀ ಮಿಥ್ಯಾಸಾಕ್ಸ ಹ 
ಪ್ರದಾಯಕಃ । ವಿಶ್ವಾಸಪ್ನಃ ಕೃತಘ್ನೋ ಯೋ ನ ಯಾಮಿ ತಸ್ಯ ಮಂದಿರಮ್‌॥/''. 

* ಚಿಂತೆಯಲ್ಲಿಯೇ ಮುಳುಗಿ ಕಾಲಹರಣ ಮಾಡುತ್ತಾನೋ, ವಿನಾಕಾರಣ 
ಭಯಪಡುತ್ತಾನೋ, ಧೈರ್ಯವಿಲ್ಲದೇ ಶತ್ರುಗಳ ಬಾಧೆಗೆ ಒಳಪಡುತ್ತಾನೋ, 
ಅನೇಕ ಅತಿಪಾತಕಗಳನ್ನು ಮಾಡಿ ದುಷ್ಪನಾಗಿರುತ್ತಾನೋ ಯಾರು ಸಾಲವನ್ನೇ 
ಮಾಡುತ್ತಿರುತ್ತಾನೋ, ಅತ್ಯಂತ ಕೃಪಣನಾಗಿರುತ್ತಾನೋ ಅಂತಹವನ ಮನೆಗೆ 
ನಾನೇಕೆ ತೆರಳಲಿ ಎನ್ನುತ್ತಾಳೆ ಸಂಪದಭಿಮಾನಿನಿ - ""ಚಿಂತಾಗಸ್ತೋ ಭಯಗ್ರಸ್ತಃ 
ಶತ್ರುಗ್ರಸ್ತೋಠತಿ- ಪಾತಕೀ। ಯಣಗ್ರಸ್ತೋತತಿಕ್ಕೃಪಣೋ ನ ಗೇಹಂ ಯಾಮಿ 
ಪಾಪಿನಾಮ್‌''. 

೫ ಯಾರಿಗೆ ಸತ್ಕಾರ್ಯಗಳಲ್ಲಿ ದೀಕ್ಷೆ ಇರುವುದಿಲ್ಲವೋ, ಯಾವಾಗಲೂ 
ದುಃಖಿಯಾಗಿರುತ್ತಾನೋ, ಅಲ್ಪಮತಿಯಾಗಿರುತ್ತಾನೋ, 
ಸ್ತ್ರೀಜಿತನಾಗಿರುತ್ತಾನೋ, ಮತ್ತೊಬ್ಬ ಪುರುಷರ ಒಡನಾಟವುಳ್ಳ ಹೆಣ್ಣಿನ 
ಗಂಡನಾಗಿರುತ್ತಾನೋ, ಅಥವಾ ಪುಂಶ್ಚಲಿಯಾದ ಹೆಣ್ಣಿನ ಪುತ್ರನಾಗಿರುತ್ತಾನೋ 
ಅಂಥವನ ಮನೆಗೂ ನಾನು ಕಾಲಿಡುವುದಿಲ್ಲಎನ್ನುತ್ತಾಳೆ ಲೋಕಮಾತೆಯಾದ 
ಇಂದಿರಾದೇವಿ. - "“ದೀಕ್ಷಾಹೀನಶ್ಚ ಶೋಕಾರ್ತೋ ಮಂದಧೀಃ ಸ್ತ್ರೀಜಿತಃ 
ಸದಾ । ಪುಂಶ್ಚಲೀಪತಿಪುತ್ರೌ ಯೌ ತದ್ದೇಹಂ ನೈವ ಯಾಮ್ಯಹಮ್‌ ॥'' 


-18- 


ವರಮಹಾಲಕಿ ಕ್ಲೀವತ 


* ಪುಂಶ್ಚಲಿಯಾದ (ಪರಪುರುಷನ ಜೊತೆ ಬಹಳವ್ಯವಹರಿಸುವ) ಸ್ತ್ರೀಯಿಂದ 
ತಯಾರಿಸಲ್ಪಟ್ಟ ಅನ್ನವನ್ನು ಯಾರು ಊಟ ಮಾಡುತ್ತಾನೋ ಯಾವಾಗಲೂ 
ಅತ್ಯಂತ ಭೋಗಾಸಕ್ತಿಯುಳ್ಳವನಾಗಿರುತ್ತಾನೋ, ಶೂದ್ರರ ಅನ್ನವನ್ನು 
ತಿನ್ನುತ್ತಾನೋ, ಮತ್ತು ಶೂದ್ರರ ಮನೆಯಲ್ಲಿ ಯಜ್ಞಯಾಗಾದಿಗಳನ್ನು 
ಮಾಡಿಸುತ್ತಾನೋ ಅಂತಹವರ ಮನೆಗೆ ನಾನು ಎಂದೆಂದೂ ಹೋಗಲಾರೆ - 
ಎನ್ನುತ್ತಾಳೆ ಮಹಾಲಕುಮಿ - ""ಪುಂಶ್ಚಲ್ಯನ್ನಂ ಚಾ-ವೀರಾನ್ನಂ ಯೋ ಭುಂಕ್ತೇ 
ಕಾಮತಃ ಸದಾ । ಶೂದ್ರಾನ್ನಭೋಜೀ ತದ್ಯಾಜೀ ತದ್ಗೇಹಂ ನೈವ 
ಯಾಮ್ಯಹಮ್‌॥|'' 


೫ ಕೆಟ್ಟ ಮಾತನಾಡುವವನ ಮನೆಯಲ್ಲಿ, ಯಾವಾಗಲೂ ಜಗಳವಾಡುತ್ತಿರು- 
ವವನ ಮನೆಯಲ್ಲಿ ಕಲಿಯು ನಿರಂತರ ಇದ್ದು ಬಿಡುತ್ತಾನೆ. ಅದು ಪಾಪದ 
ಮನೆಯೆಂದೇ ಕರೆಸಿಕೊಳ್ಳುತ್ತದೆ. ಮತ್ತು ಸ್ತ್ರೀಯರಿಗೆ ಹೆಚ್ಚು ಪ್ರಾಧಾನ್ಯವನ್ನು 
ಕೊಟ್ಟು ಪುರುಷರು ಬುದ್ಧಿಯನ್ನು ಕಳೆದುಕೊಂಡು ಅವರ ಕೈಕೆಳಗೆ ಕೆಲಸ 
ಮಾಡುತ್ತಿರುತ್ತಾರೋ ಇಂಥವರ ಮನೆಗೆ ನಾನು ಹೋಗುವುದಿಲ್ಲ- ಎನ್ನುತ್ತಾಳೆ 
ಇಂದಿರಾದೇವಿ - ಯೋ ದುರ್ವಾಕ್‌ ಕಲಹಾವಿಷ್ಣು ಕಲಿಃ ಶಶ್ವದಘಾಲಯೇ | 
ಸ್ತೀಪ್ರಧಾನಾ ಗೃಹೇ ಯಸ್ಯ ನ ಯಾಮಿ ತಸ್ಯ ಮಂದಿರಮ್‌ ॥'' 

ಸೇ. ಯಾರಮನೆಯಲ್ಲಿಸರ್ವೋತ್ತಮನಾದ ಭಗವಂತನ ಪೂಜೆ, ಅವನ ಆರಾಧನೆ, 
ಶ್ರೀಹರಿಯ ಗುಣಕೀರ್ತನೆಗಳು ನಡೆಯುವುದಿಲ್ಲವೋ, ಮತ್ತು ಭಗವಂತನ 
ಪ್ರಶಂಸೆಯನ್ನು ಮಾಡಲು ಉತ್ಸಾಹವೇ ಇರುವುದಿಲ್ಲವೋ ಅಂತಹವನ 
ಮನೆಯನ್ನು ನಾನು ತಿರುಗಿಯೂ ನೋಡುವುದಿಲ್ಲ - ಎಂದು ಎಚ್ಚರಿಸುತ್ತಾಳೆ 
ನಾರಾಯಣನ ರಾಣಿ - ""ಯತ್ರ ನಾಸ್ತಿ ಹರೇಃ ಪೂಜಾ 
ತದೀಯಗುಣಕೀರ್ತನಮ್‌ । ನೋತ್ತುಕಶ್ಚ ಪ್ರಶಂಸಾಯಾಂ ನ ಯಾಮಿ ತಸ್ಯ 
ಮಂದಿರಮ್‌ ॥|''. 


% ಕನ್ಯೆಯನ್ನೂ, ಅನ್ನವನ್ನೂ, ವೇದವನ್ನೂ ಮಾರಾಟಮಾಡಿಕೊಂಡು ಹಣ 
ಸಂಪಾದನೆ ಮಾಡುತ್ತಾನೋ, ಮನುಷ್ಯರನ್ನು ಕೊಲ್ಲುತ್ತಾನೋ ಅಥವಾ 


-19- 


ವರಮಹಾಲಕ್ಷ್ಮೀವ್ರತ 


ಮತ್ತೊಬ್ಬರಿಗೆ ಹಿಂಸೆ ನೀಡುತ್ತಾನೋ ಅಂತಹವರ ಮನೆ, ಮನೆಯೇ ಅಲ್ಲ. 
ಅದು ನರಕ. ಅಂಥ ನರಕಕ್ಕೆ ನಾನೇಕೆ ಹೋಗಬೇಕು - ಎಂಬುದಾಗಿ ಹೇಳುತ್ತಾಳೆ 
ದುರ್ಗಾಮಾತೆ - ""ಕನ್ನ್ಯಾನ್ನವೇದವಿಕ್ರೇತಾ ನರಘಾತೀ ಚ ಹಿಂಸಕಃ । 


ಪರೆ 


ನರಕಾಗಾರಸದ್ಧಶಂ ನ ಯಾಮಿ ತಸ್ಯ ಮಂದಿರಮ್‌ ॥|''. 


೫: ದಾನಮಾಡಿದ್ದನ್ನು ಯಾರು ಪುನಃ ಅಪಹಾರಮಾಡುತ್ತಾನೋ, ಅಥವಾ 
ಮತ್ತೊಬ್ಬರು ಕೊಟ್ಟಪದಾರ್ಥವನ್ನೇ ಅಪಹಾರ ಮಾಡುತ್ತಾನೋ, ಭಗವಂತನ 
ವಿಚಾರವನ್ನು ನಿರಂತರ ಮಾಡುತ್ತಿರುವ ಬ್ರಾಹ್ಮಣರ ವೃತ್ತಿಗೆ ವಿಘ್ನವನ್ನು ಉಂಟು- 
ಮಾಡುತ್ತಾನೋ, ಅಥವಾ ದೇವಸ್ವವನ್ನು ಅಪಹಾರ ಮಾಡುತ್ತಾನೋ, 
ಯಾವುದೇ ದಾನಗಳನ್ನು ಮಾಡುವ ಸ್ವಭಾವವನ್ನು ಇಟ್ಟುಕೊಂಡಿರುವುದಿಲ್ಲವೋ 
ಅಂಥವನ ಮಂದಿರಕ್ಕೆ ನಾನು ಹೋಗಲಾರೆ ಎನ್ನುತ್ತಾಳೆ ಶ್ರೀದೇವಿ. - ""ಸ್ವದತ್ತಾಂ 
ಪರದತ್ತಾಂ ವಾ ಬ್ರಹವೃತ್ತಿಂ ಸುರಸ್ಕ ಚ । ಯೋ ಹರೇದ್‌ ದಾನಹೀನಶ್ಚನ 
ಯಾಮಿ ತಸ್ಯ ಮಂದಿರಮ್‌ 

5% ಸತ್ಕರ್ಮವನ್ನು ಮಾಡಿ, ಜಿಪುಣತನದಿಂದ ಮೂರ್ಬ್ವತನದಿಂದ ದಕ್ಷಿಣೆ- ಯನ್ನೇ 
ನೀಡುವುದಿಲ್ಲವೋ, ಅಂಥವನು ನಿಜವಾಗಿಯೂ ಕೂಡ ಪಾಹಿಯಾಗಿರುತ್ತಾನೆ. 
ಅವನಿಗೆ ಯಾವುದೇ ಪುಣ್ಯವು ಬರುವುದಿಲ್ಲ. ಅಂಥ ಪುಣ್ಯಹೀನನ ಮನೆಗೂ 
ನಾನು ಹೋಗುವುದಿಲ್ಲವೆನ್ನುತ್ತಾಳೆ ದಕ್ಷಿಣಾದೇವಿ. — ""ಯತ್ಕರ್ಮ 
ದಕ್ಷಿಣಾಹೀನಂ ಮೂಢಧೀಃ ಕುರುತೇ ಶಠಃ । ಸ ಪಾಪೀ ಪುಣ್ಯಹೀನಶ್ಚ ನ 
ಯಾಮಿ ತಸ್ಯ ಮಂದಿರಮ್‌ ॥'' 


% ತಾಯಿಯನ್ನು ರಕ್ಷಿಸಬೇಕು. ತಂದೆಯನ್ನು ರಕ್ಷಣೆ ಮಾಡಬೇಕು. ಹೆಂಡತಿ- ಯನ್ನು 
ಗುರುಪತ್ನಿಯನ್ನು ಗುರುಗಳನ್ನು ಕೂಡ ರಕ್ಷಣೆ ಮಾಡಬೇಕು. ಅನಾಥೆಯಾದ 
ಸಹೋದರಿಯನ್ನು, ಕನ್ಯೆಯನ್ನು, ಯಾರ ಆಶ್ರಯವೂ ಇಲ್ಲದ ಬಂಧುಜನರನ್ನು 
ಶ್ರದ್ಧೆಯಿಂದ ರಕ್ಷಿಸಬೇಕು. ಯಾರು ಕಾರ್ಪಣ್ಯದೋಷಕ್ಕೆ ತುತ್ತಾಗಿ ಹೀಗೆ 
ಪೋಷಣೆ ಮಾಡುವುದಿಲ್ಲವೋ ದುಡಿದದ್ದನ್ನು ಕೇವಲ ಕೂಡಿಡುವುದೇ 
ಸ್ವಭಾವವನ್ನಾಗಿ ಮಾಡಿಕೊಂಡಿರುತ್ತಾನೋ ಅಂಥವನ ಮನೆಯೂ ಕೂಡ 


-20- 


ವರಮಹಾಲಕಿ ಕ್ಲೀವತ 


ನರಕಪ್ರಾಯವೇ ಆಗಿರುತ್ತದೆ. ನಾನಲ್ಲಿಗೆ ತೆರಳುವುದಿಲ್ಲವೆಂದು ಮುನಿಗಳ ಬಳಿ 
ಹೇಳುತ್ತಾಳೆ ಲೋಕಮಾತೆ - ""ಮಾತರಂ ಪಿತರಂ ಭಾರ್ಯಾಂ ಗುರುಪತ್ನೀಂ 
ಗುರುಂಚ ತಮ್‌ । ಅನಾಥಾಂ ಭಗಿನೀಂ ಕನ್ಯಾಮನನ್ಯಾಶ್ರಯಬಾಂಧವಾನ್‌! 
ಕಾರ್ಪಣ್ಯಾದ್‌ ಯೋ ನ ಪುಷ್ಠಾತಿ ಸಂಚಯಂ ಕುರುತೇ ಸದಾ । 
ತದ ರೈಹಾನ್ನರಕಾಕಾರಾನ್ನ ಯಾಮಿ ತಾನ್‌ ಮುನೀಶ್ವರಾಃ ॥''. 


೫ ಮೂತ್ರವನ್ನು, ಮಲವನ್ನೂ ಉತ್ತರ್ಜನೆ ಮಾಡಿದ ಮೇಲೆ ಯಾವ ಮೂರ್ಬನು 
ಅದನ್ನು ನೋಡುತ್ತಾನೋ, ಕಾಲು ತೊಳೆದುಕೊಂಡು, ವರೆಸಿಕೊಳ್ಳದೇ 
ಹಾಗೆಯೇ ಯಾರು ಮಲಗುತ್ತಾನೋ ಅಂಥವನ ಮನೆಗೆ ನಾನು 
ಹೋಗುವುದಿಲ್ಲ ಎನ್ನುತ್ತಾಳೆ ಮಂಗಳಾದೇವಿ - ಮೂತ್ರಂ ಪುರೀಷಮುತ್ತ ಹ 
ಯಸ್ತತ್‌ ಪಶ್ಯತಿ ಮಂದಧೀಃ 1 ಯಃ ಶೇತೇ ಸ್ಲಿಗ್ಗಪಾದೇನ ನ ಯಾಮಿ ತಸ್ಯ 
ಮಂದಿರಮ್‌ ॥''. 


೫: ಕಾಲುಗಳನ್ನು ತೊಳೆದು ವರೆಸಿಕೊಂಡು ಶುಭ್ರವಾಗಿಸಿ ಮಲಗಿಕೊಳ್ಳಬೇಕು. 
ಹೀಗೆ ಮಾಡದವನ ಮನೆಗೆ ಮತ್ತು ನಗ್ನನಾಗಿ ಯಾರು ಮಲಗಿಕೊಳ್ಳುತ್ತಾನೋ, 
ಬಹಳನಿದ್ರೆ ಮಾಡುತ್ತಾನೋ, ಸಂಧ್ಯಾಕಾಲದಲ್ಲಿಮಲಗಿರುತ್ತಾನೋ, ಹಗಲೂ 
ಸಹ ಮಲಗುತ್ತಾನೋ ಅಂಥವನ ಮಂದಿರಕ್ಕೆ ನಾನು ಹೋಗುವುದಿಲ್ಲ ಎನ್ನುತ್ತಾಳೆ 
ಭಾರ್ಗವಿ- ದೇವಿ - "ಅಧೌತಪಾದಶಾಯೀ ಯೋ ನಗ್ಗಃ ಶೇತೇ$ತಿನಿದ್ರಿತಃ 
ಸಂಧ್ಯಾಶಾಯೀ ದಿವಾಶಾಯೀ ನ ಯಾಮಿ ತಸ್ಯ ಮಂದಿರಮ್‌ ॥''. 


೫: ಮೊದಲು ತೈಲವನ್ನು ತಲೆಗೆ ಹಚ್ಚಿಕೊಂಡು ಮತ್ತೊಬ್ಬರನ್ನು ಮುಟ್ಟುತ್ತಾನೋ 
ಅಥವಾ ಅನಂತರ ದೇಹಕ್ಕೆ ಎಣ್ಣೆಯನ್ನು ಹಚ್ಚಿಕೊಳ್ಳುತ್ತಾನೋ ಅಂಥವನ 
ಮಂದಿರಕ್ಕೆ ನಾನು ಹೋಗುವುದಿಲ್ಲ. ""ಮೂರ್ದ್ನಿ ತೈಲಂ ಪುರೋ ದತಾ ನ್ನ 
ಯೋಕನ್ಯದಂಗ-ಮುಪಸ್ಟೃಶೇತ್‌ । ದದಾತಿ ಪಶ್ಚಾದ್‌ ಗಾತ್ರೇ ವಾ ನ ಯಾಮಿ 
ತಸ್ಯ ಮಂದಿರಮ್‌ ॥'' 

% ನೆತ್ತಿಯಲ್ಲಿತೈಲವನ್ನು ಹಚ್ಚಿಕೊಂಡು ಅಥವಾ ಶರೀರಕ್ಕೆ ಎಣ್ಣೆಯನ್ನು ಹಚ್ಚಿಕೊಂಡು 
ಯಾರು ಮೂತ್ರಪುರೀಷಗಳ ಉತ್ಸರ್ಜನವನ್ನು ಮಾಡುತ್ತಾರೋ ಅಥವಾ 


-21- 


ವರಮಹಾಲಕ್ಷ್ಮೀವ್ರತ 


ಎಣ್ಣೆಯನ್ನು ಹಚ್ಚಿಕೊಂಡು ನಮಸ್ಕಾರ ಮಾಡುತ್ತಾರೋ ಪುಷ್ಪವನ್ನು ತರುತ್ತಾರೋ 
ಅಂಥವರ ಮನೆಗೆ ನಾನು ಹೋಗುವುದಿಲ್ಲ ಎನ್ನುತ್ತಾಳೆ ಕ್ಷೀರಸಾಗರನಸ್ನಿಕೆ — 
“ದತಾ ನ್ಯಾ ತೈಲಂ ಮೂರ್ದ್ನಿ ಗಾತ್ರೇ ವಿಣೂತ್ರಂ ಯಃ ಸಮುತ್ತೃಜೇತ್‌ । 
ಪ್ರಣಮೇದಾಹರೇತ್‌ ಪುಷ್ಪಂ ನ ಯಾಮಿ ತಸ್ಯ ಮಂದಿರಮ್‌ ॥'' 

% ಯಾರು ಹುಲ್ಲನ್ನು ಉಗುರಿನಿಂದ ಕೀಳುತ್ತಾರೋ, ಉಗುರಿನಿಂದ ಭೂಮಿಯ 
ಮೇಲೆ ಯಾರು ಬರೆಯುತ್ತಾರೋ, ಯಾರ ಶರೀರದಲ್ಲಿ ಮತ್ತು ಕಾಲಿನಲ್ಲಿ 
ಕೊಳೆಯಿರುತ್ತದೋ ಅಂಥವರ ಮನೆಗೆ ನಾನು ಹೋಗುವುದಿಲ್ಲ ಎನ್ನುತ್ತಾಳೆ 
ರಮಾದೇವಿ - ""ತೃಣಂ ಛಿನತ್ತಿ ನಖರೈರ್ನಖರೈರ್ಮಿಲಿಖೇನಹೀಮ್‌ । ಗಾತ್ರೇ 
ಪಾದೇ ಮಲಂ ಯಸ್ಯ ನ ಯಾಮಿ ತಸ್ಯ ಮಂದಿರಮ್‌ ॥'' 


* ಯಾವ ವಕ್ತಿಯ ಹಲ್ಲು ಬಟ್ಟೆಗಳು ಕೊಳೆಯಾಗಿರುತ್ತವೋ, ತಲೆಯು ಒಣಗಿ 
ಹೋಗಿರುತ್ತದೋ, ವಿಕೃತವಾಗಿ ಮುಷ್ಟಿಯಿಂದ ಊಟ ಮಾಡುತ್ತಾನೋ, 
ವಿಕೃತವಾಗಿ ನಗುತ್ತಾನೋ ಅಂಥವನ ಮನೆಗೆ ನಾನು ಹೋಗುವುದಿಲ್ಲ ಎನ್ನುತ್ತಾಳೆ 
ಕಮಲಾದೇವಿ - ""ದಶನಂ ವಸನಂ ಯಸ್ಯ ಸಮಲಂ ರೂಕ್ಷಮಸ್ತಕಮ್‌ । 
ವಿಕೃತೌ ಗ್ರಾಸಹಾಸೌ ಚ ನ ಯಾಮಿ ತಸ್ಯ ಮಂದಿರಮ್‌ ॥ 


% ಮಂತ್ರವನ್ನು ಹೇಳಿಕೊಂಡು ದುಡ್ಡು ಸಂಪಾದನೆ ಮಾಡುವವನ, ತಾನು ಕಲಿತ 
ವಿದ್ಯೆಯನ್ನು ಮಾರಾಟ ಮಾಡುವವನ, ಸಮಗ್ರಗ್ರಾಮಕ್ಕೆ ಯಾಗವನ್ನು 
ಮಾಡಿಸುವವನ, ವೈದ್ಯನಾದವನ, ಅಡಿಗೆ ಮಾಡುವವನ, ಹರಿಪೂಜೆಯನ್ನೇ 
ವೃತ್ತಿಯನ್ನಾಗಿ ಮಾಡಿಕೊಂಡಿರುವವನ ಮನೆಗೆ ನಾನು ಹೋಗುವುದಿಲ್ಲಎಂದು 
ಎಚ್ಚರಿಸುತ್ತಾಳೆ ವರಮಹಾಲಕ್ಷ್ಮೀದೇವಿ (ನಾವು ಕಲಿತ ಮಂತ್ರಗಳು ವಿದ್ಯೆಗಳು 
ಹಾಗೂ ಆಚರಿಸುವ ದೇವಪೂಜಾದಿಸತ್ಕರ್ಮಗಳು ಯಜ್ಞಯಾಗಾದಿಗಳೆಲ್ಲವೂ 
ಭಗವಂತನ ಅಪರೋಕ್ಷಜ್ಞಾನಕ್ಕಾಗಿಯೇ ವಿನಿಯೋಗವಾಗಬೇಕು. 
ಭಗವಂತನನ್ನು ಮರೆತು ಹಣಸಂಪಾದನೆಗಾಗಿ ಅದು ವಿನಿಯೋಗವಾದರೆ 
ಪುಣ್ಯವು ಬಾರದೇ ಪಾಪವೇ ಬರುತ್ತದೆ ಎಂಬುದು ಈ ಶ್ಲೋಕದ ಭಾವ. 
ಮತ್ತು ವೈದ್ಯನು ಅಡಿಗೆಭಟ್ಟನು ಪಂಕ್ತಿಬಾಹಿರನಾಗಿರುತ್ತಾನೆ. ಈ ವಿಷಯವನ್ನು 


22- 


ವರಮಹಾಲಕಿ ಕ್ಲೀವತ 


ಶಾಸ್ತ್ರದಲ್ಲಿ ಅನೇಕ ಕಡೆ ತಿಳಿಸಿದ್ದಾರೆ. ಆದ್ದರಿಂದ ಬ್ರಾಹ್ಮಣರಿಗೆ ಪಾಠ,ಪ್ರವಚನ, 
ಯಜ್ಞ,ಯಾಗಾದಿ ಸತ್ಕರ್ಮಗಳಷ್ಟೇ ವಿಹಿತವಾಗಿವೆ.) - 
""ಮಂತ್ರವಿದ್ಯೋಪಜೀವೀ ಚ ಗ್ರಾಮಯಾಜೀ ಚಿಕಿತ್ಸಕಃ । ಸೂಪಕ್ಕದ್ದೇವಲಶ್ಚೈವ 
ನ ಯಾಮಿ ತಸ್ಯ ಮಂದಿರಮ್‌ ॥'' 

೫% ವಿವಾಹವನ್ನು ಮತ್ತು ಧರ್ಮಕಾರ್ಯಗಳನ್ನು ಯಾರು ನಿಲ್ಲಿಸುತ್ತಾನೋ, 
ಹಗಲಿನಲ್ಲಿ ಮೈಥುನವನ್ನು ಮಾಡುತ್ತಾನೋ ಅಂಥವನ ಮನೆಗೆ ನಾನು 
ಹೋಗುವುದಿಲ್ಲ ಎನ್ನುತ್ತಾಳೆ ವರಮಹಾಲಕ್ಷ್ಮಿ ಫದೇವಿ - "ವಿವಾಹಂ 
ಧರ್ಮಕಾರ್ಯಂ ವಾ ಯೋ ನಿಹಂತಿ ಚ ಕೋಪಶಃ । ದಿವಾಮೈಥುನಕಾರೀ 
ಯೋ ನ ಯಾಮಿ ತಸ್ಯ ಮಂದಿರಮ್‌ ॥'. 

ಬ್ರಹ್ಮವೈವರ್ತಪುರಾಣದ ಗಣೇಶಖಂಡದಲ್ಲಿ ಲಕ್ಷ್ಮೀಚರಿತ್ರೆಯೆಂಬ ೨೩ನೆಯ 
ಅಧ್ಯಾಯವು ಇಲ್ಲಿಗೆ ಮುಗಿಯುತ್ತದೆ. 
% ಜು ಭು ಬು ಬ 


ಲಕ್ಷ್ಮಿಯ ಅನುಗ್ರಹ ಬೇಕೇ? 


3. ಬ್ರಹ್ಮವೈವರ್ತಪುರಾಣದ ಈ ಮಾತುಗಳನ್ನು ಗಮನವಿಟ್ಟು ಓದಬೇಕು. ಅದರಂತೆ 
ನಡೆದುಕೊಳ್ಳಬೇಕು. ಲಕ್ಷ್ಮಿಗೆ ಇಷ್ಟವಾಗದ ರೀತಿಯಲ್ಲಿ ನಡುವಳಿಕೆ ಇಟ್ಟು: 
ಕೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿವಸ ವೈಭವೋಪೇತವಾಗಿ ಪೂಜಾದಿಗಳನ್ನು 
ಮಾಡುವುದರಿಂದ ಲಕಿ ಶ್ರೀದೇವಿಯ ಅನುಗ್ರಹವಾಗುವುದಿಲ್ಲ. ಸನ್ನಡತೆಗಳಿದ್ದಾಗ 
ಮಾತ್ರ ಲಕ್ಷ್ಮೀದೇವಿಯ ಅನುಗ್ರಹವಾಗುತ್ತದೆ. 


೫ ಪ್ರತಿಯೊಬ್ಬರು ವರಮಹಾಲಕ್ಷ್ಮೀಹಬ್ಬದ ದಿವಸ ತಾವು ಆಚರಿಸುತ್ತಿರುವ ಅನೇಕ 
ಕೆಟ್ಟ ಕೆಲಸಗಳನ್ನು, ದುಶ್ಚಟಗಳನ್ನು, ಅಧರ್ಮ ಚಟುವಟಿಕೆಗಳನ್ನು ಪರಿತ್ಯಾಗ 
ಮಾಡುತ್ತೇನೆಂಬ ಸಂಕಲ್ಪ ಮಾಡಬೇಕು. ಇದೇ ನಿಜವಾದ ಹಬ್ಬದ ಆಚರಣೆ. 

೫ ಎಲ್ಲ ಕೆಟ್ಟ ಕೆಲಸಗಳನ್ನು ಒಟ್ಟಿಗೆ ಬಿಡಲು ಸಾಧ್ಯವಾಗದಿದ್ದರೆ ಪ್ರತಿವರ್ಷವು 
ಒಂದೊಂದು ಕೆಟ್ಟ ಕೆಲಸಗಳನ್ನು ಬಿಡುತ್ತೇನೆಂದು ಸಂಕಲ್ಪಮಾಡಿ ಪರಿತ್ಯಾಗ 


-23- 


ವರಮಹಾಲಕ್ಷ್ಮೀವತ 


ಮಾಡಬೇಕು. ಆಗ ಕೆಲವೇ ವರ್ಷಗಳಲ್ಲಿ ಲಕ್ಷ್ಮೀದೇವಿಯ 
ಸಂಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿ ಲಕ್ಷ್ಮೀನಾರಾಯಣರ ಸಾನ್ನಿಧ್ಯವನ್ನು 
ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು. 


ಜು ಬು ಬು ಬುಜ 


ಅಷ್ಟಲಕ್ಷ್ಮಿಯ ಬಗ್ಗೆ ಒಂದು ವಿಚಾರ 

ಯಾವುದೇ ಶಾಸ್ತ್ರದಲ್ಲಿ ಅಷ್ಟಲಕ್ಷ್ಮೀ ಯ ಬಗ್ಗೆ ಉಲ್ಲೇಖವು ಕಾಣಿಸುವುದಿಲ್ಲ. 
ಯಾವುದೇ ದಾಸರಾಯರ ಪದ್ಯಗಳಲ್ಲಿಯೂ ಕೂಡ ಅಷ್ಟಲಕ್ಟ್ಮಿಯ ಬಗ್ಗೆ ಉಲ್ಲೇಖವು 
ಕಾಣಿಸುವುದಿಲ್ಲ. ""ಪಡಿಪೂಜೆ, ಕಥೆಹಾಡು'' ಎಂಬ ಸಂಪ್ರದಾಯದ ಒಂದು 
ಹಾಡಿನಲ್ಲಿ ಆದಿಲಕ್ಷ್ಮಿಯ ಬಗ್ಗೆ ಉಲ್ಲೇಖವಿದೆ. ಮತ್ತು ಈ ಹಾಡಿನಲ್ಲಿ ಧಾನ್ಯಲಕ್ಷ್ಮಿ, 
ಭಾಗ್ಯಲಕ್ಷ್ಮಿ ಎಂಬ ಹೆಸರುಗಳುಳ್ಳ ಸ್ತ್ರೀಯರನ್ನು ನಿಂದಿಸಲಾಗಿದೆ. ಅರ್ಥಾತ್‌ ಕೇವಲ 
ಧಾನ್ಯ ಮೊದಲಾದವುಗಳಿದ್ದರೆ ಸಾಲದು, ಶ್ರದ್ಧಾಭಕ್ತಿಗಳಿರಬೇಕೆಂದು ಪ್ರತಿಬಿಂಬಿಸ- 
ಲಾಗಿದೆ. ಮತ್ತು ಯಾರ ಮನೆಯಲ್ಲಿ ಶ್ರದ್ದೆ, ಭಕ್ತಿ, ಸ್ವಚ್ಛತೆ, ಔದಾರ್ಯ ಮೊದಲಾದ- 
ವುಗಳಿರುತ್ತವೋ ಅಂಥವರ ಮನೆಯಲ್ಲಿ ನಾನು ನೆಲೆಸುತ್ತೇನೆಂದು ಆದಿಲಕ್ಷ್ಮಿಯು 
ಪ್ರತಿಜ್ಞೆ ಮಾಡುತ್ತಾಳೆ. ಸಂಪ್ರದಾಯದ ಈ ಹಾಡನ್ನು ಯಾರು ರಚಿಸಿದ್ದಾರೆಂಬ 
ಉಲ್ಲೇಖವಿಲ್ಲ. 


ಹೀಗಿರುವಾಗ ಅಷ್ಟಲಕ್ಟ್ಮಿಯ ಚಿಂತನೆ ಎಲ್ಲಿಂದ ಬಂತು? ಏಕಿಷ್ಟುವ್ಯಾಪಕವಾಗಿ 
ಜಗತ್ತಿನಲ್ಲಿದೆ? ಎಂಬ ಕುತೂಹಲದಿಂದ ಸಂಶೋಧನೆ ಮಾಡಿ ಉತ್ತರವನ್ನು ಕಂಡು 
ಕೊಳ್ಳುವುದೇ ಅತ್ಯಂತಕಠಿಣವಾಗಿದೆ. ಸಂಪ್ರದಾಯವು ವ್ಯಾಪಕವಾಗಿ ಬಂದಿರುವು- 
ದರಿಂದ ಅಷ್ಟಲಕ್ಷ್ಮೀ ಯ ಚಿಂತನೆ ಹಾಗೂ ಪೂಜೆಗಳನ್ನು ಬಿಡುವ ಅವಶ್ಯಕತೆ 
ಇರುವುದಿಲ್ಲ. ಮತ್ತು ಭಗವಂತನು ಹೇಗೆ ಅನಂತಾವತಾರಗಳನ್ನು ಸ್ವೀಕರಿಸುತ್ತಾನೋ 
ಅದರಂತೆ ಜಗದರಸಿಯಾದ ಮಹಾಲಕ್ಷ್ಮೀದೇವಿಯೂ ಕೂಡ ಅನಂತಾವತಾರಗಳನ್ನು 
ಸ್ವೀಕರಿಸುತ್ತಾಳೆ. ಅವುಗಳ ಮಧ್ಯದಲ್ಲಿ ಆದಿಲಕ್ಷ್ಮೀ, ಧಾನ್ಯಲಕ್ಷ್ಮೀ ಮೊದಲಾದ 
ರೂಪಗಳೂ ಕೂಡ ಇರುತ್ತವೆ. ಹೀಗೆ ಚಿಂತನೆ ಮಾಡುವುದು ಪ್ರಮೇಯದೃಷ್ಟಿಯಿಂದ 


-24- 


ವರಮಹಾಲಕಿ ಕ್ಲೀವತ 


ತಪಾಗುವುದಿಲ್ಲ. ಅಷ್ಟಲಕ್ಚ್ಮೀ ಯ ರೂಪದ ಚಿಂತನೆಗೆ ಒಂದು ಪುಟ್ಟ ಆಧಾರವನ್ನು 
ನೀಡಬಹುದು. ತಂತ್ರಸಾರಸಂಗ್ರಹದ ೪ನೆಯ ಅಧ್ಯಾಯದಲ್ಲಿ ಅಷ್ಟೈಶ್ವರ್ಯಪ್ರದಶ್ಚೆವ 
ಎಂದು ಹಂಸಮಂತ್ರವು ಅಷ್ಟೈಶ್ವರ್ಯಗಳನ್ನು ನೀಡುತ್ತದೆಂದು ಹೇಳಿದ್ದಾರೆ. ಈ ಎಂಟು 
ಐಶ್ವರ್ಯಗಳಿಗೆ ಲಕ್ಷ್ಮೀದೇವಿಯೇ ಅಭಿಮಾನಿಯಾಗುತ್ತಾಳೆ. ಪ್ರಾತಃಸಂಕಲ್ಪಗದ್ಯದಲ್ಲಿ 
ಶ್ರೀರಾಘವೇಂದ್ರತೀರ್ಥಗುರುಸಾರ್ವಭೌಮರು ಹೀಗೆ ಹೇಳಿದ್ದಾರೆ - ""ಶ್ರೀದೇವ್ಯಾದಿ- 
ರಮಾರೂಪಾಷ್ಟಕಾಭಿಮನ್ಯಮಾನ - ಶಂಖಚಕ್ರವರಾಭಯಯುಕ್ತಹಸ್ತಚತುಷ್ಟಮೋ- 
ಪೇತಾ'' ಈ ವಿಶೇಷಣದಲ್ಲಿ ಶ್ರೀದೇವಿ ಮೊದಲಾದ ಎಂಟು ರೂಪಗಳಿಂದ 
ಅಭಿಮನ್ಯಮಾನವಾದ ಚಕ್ರಶಂಖ ಮೊದಲಾದ ಎಂಟು ಆಯುಧಗಳನ್ನು ಭಗವಂತನು 
ಧರಿಸಿದ್ದಾನೆಂದು ಹೇಳಿದ್ದಾರೆ. ಈ ಲಕ್ಷ್ಮೀದೇವಿಯ ಎಂಟುರೂಪಗಳನ್ನೂ ವಿಶೇಷವಾಗಿ 
ಉಪಾಸನೆ ಮಾಡಿ ನಮ್ಮಅಭೀಷ್ಟಗಳನ್ನು ಪಡೆದುಕೊಳ್ಳಬಹುದು. ಅತ್ಯಂತಸ್ಪಷ್ಟವಾದ 
ಪ್ರಮಾಣವು ಪಂಚರಾತ್ರಾಗಮದ ಶ್ರೀಪ್ರಶ್ನಸಂಹಿತೆಯಲ್ಲಿ ದೊರಕುತ್ತದೆ - 


ಧಾನ್ಯಲಕ್ಷ್ಮೀಂ ಪಲಾಶಾಭಾಂ ಧ್ಯಾನಗುಚ್ಛಭುಜಾನ್ವಿತಾಮ್‌ 

ಮುಖ್ಯಹಸ್ತಾಂಜಲಿಪುಟಾಃ ಪಶ್ಚಾದ್ಧಸ್ತಾಯುಧೈರ್ಯುತಾಃ ॥ 

ಪಲಾಶದಂತೆ ಕಾಂತಿಯುಳ್ಳ ಎರಡು ಹಸ್ತಗಳಿಂದ ಪರಮಾತ್ಮನನ್ನು 
ನಮಸ್ಕರಿಸುತ್ತಿ ರುವ, ಉಳಿದ ಎರಡು ಹಸ್ತಗಳಿಂದ ಧಾನ್ಯದ ತೆನೆಗಳನ್ನು ಧರಿಸಿರುವ 
ಧಾನ್ಯಲಕ್ಷ್ಮೀಯನ್ನು ಧ್ಯಾನಮಾಡುತ್ತೇನೆ ಎಂದು. 


ಒಬ್ಬಮನುಷ್ಯನಿಗೆ ಅತ್ಯಂತ ಅನಿವಾರ್ಯವಾದ ಹಾಗೂ ಆವಶ್ಯಕವಾದ ಎಲ್ಲ 
ಸಂಪತ್ತುಗಳ ರೂಪದಲ್ಲಿ ಲಕ್ಷ್ಮಿಯ ಈ ಎಂಟು ರೂಪಗಳನ್ನು ಪರಿಗಣಿಸಲಾಗಿದೆ. 
ಅದಕ್ಕೆ ಲಕ್ಷ್ಮೀದೇವಿಯೇ ಅಭಿಮಾನಿಯಾಗಬೇಕು. ಲಕ್ಷ್ಮೀದೇವಿಯ ಈ ಎಂಟು 
ರೂಪಗಳನ್ನು ಆರಾಧನೆ ಮಾಡುವುದರಿಂದ ಅಷೆ ್ಟೈಶ್ವರ್ಯಗಳು ನಮಗೆ ಬಂದೊದ- 
ಗುತ್ತವೆ. ಒಂದು ಮಾತ್ರ ಕಠಿಣವಾದ ಎಚ್ಚರಿಕೆ - ಕೇವಲ ಅಷ್ಟಲಕ್ಟ್ಮಿಯ ರೂಪಗಳನ್ನು 
ಚಿಂತನೆ ಮಾಡುವುದರಿಂದ, ಆರಾಧನೆ ಮಾಡುವುದರಿಂದ ಕ್ಷಣಿಕವಾದ ಐಶ್ವರ್ಯಗಳು 
ಲಭಿಸಬಹುದು. ಆದರೆ ಆತ್ಯಂತಿಕವಾಗಿ ದುಃಖವನ್ನೇ ಅನುಭವಿಸಬೇಕಾಗುತ್ತದೆ. 


-25- 


ವರಮಹಾಲಕ್ಷ್ಮೀವ್ರತ 


ಆದ್ದರಿಂದ ಭಗವಂತನ ಎಂಟುರೂಪಗಳ ಜೊತೆ ಎಂಟು ಲಕ್ಷ್ಮೀರೂಪಗಳನ್ನೂ 
ಆರಾಧನೆ ಮಾಡಿ ಶಾಶ್ವತವಾದ ಎಂಟು ಬಗೆಯ ಸಂಪತ್ತುಗಳನ್ನು ಪಡೆದು 
ಕೃತಕೃತ್ಯರಾಗಬೇಕು. 


ನಾರಾಯಣ ಮೊದಲಾದ ರೂಪಗಳ ಜೊತೆ ಧನಲಕಿ KN: ಮೊದಲಾದ ಲಕ್ಷ್ಮಿಯ 
ಎಂಟುರೂಪಗಳನ್ನು ಆರಾಧಿಸುವುದು ಸೂಕ್ತವೆಂದು ಯೋಚಿಸಿ, ಕಲ್ಪಿಸಿ ಇಲ್ಲಿ 
ಬರೆಯಲಾಗಿದೆ. 


ಅಷ್ಟಲಕ್ಚ್ಮಿಯ ಆರಾಧನೆ 


ಆದಿಲಕ್ಷ್ಮೀಸಹಿತನಾರಾಯಣಾಯ ನಮಃ ನಾರಾಯಣನ ಜೊತೆ ಕುಳಿತ ಆದಿ- 
ಲಕ್ಷ್ಮಿಯನ್ನು ಆರಾಧನೆಯನ್ನು ಯಾವುದೇ ಕಾರ್ಯಗಳ ಪ್ರಾರಂಭದಲ್ಲಿಮಾಡಬೇಕು. 
ಇದರಿಂದ ನಿರ್ವಿಘ್ನವಾಗಿ ಆ ಕಾರ್ಯಗಳು ಪರಿಸಮಾಪ್ಪವಾಗುತ್ತವೆ. 


ಧನಲಕ್ಷ್ಮೀಸಹಿತಶ್ರೀಕರನಾರಾಯಣಾಯ ನಮಃ - ಧಾನ್ಯಸಮೃದ್ಧಿಯು 
ಆಗುತ್ತದೆ. 


ಧೈರ್ಯಲಕ್ಷ್ಮೀಸಹಿತನಾರಸಿಂಹಾಯನಮಃ - ಧೈರ್ಯವಪ್ರಾಪ್ತಿಯಾಗುತ್ತದೆ. 


ಗಜಲಕ್ಷ್ಮೀಸಹಿತಗಜೇಂದ್ರವರದಾಯ ನಮಃ - ಗೋ ಮುಂತಾದ ಪ್ರಾಣಿ 
ಸಂಪತ್ತು ಹೆಚ್ಚುತ್ತದೆ. 


ಸಂತಾನಲಕ್ಷ್ಮೀಸಹಿತಗೋಪಾಲಕೃಷ್ಣಾಯ ನಮಃ - ಪುತ್ರಸಂತಾನವು 
ಪ್ರಾಪ್ತವಾಗುತ್ತದೆ. 


ವಿಜಯಲಕ್ಷ್ಮೀಸಹಿತಶ್ರೀರಾಮಾಯ ನಮಃ - ಸಕಲ ಕಾರ್ಯಗಳಲ್ಲಿ 
ವಿಜಯವು ಲಭಿಸುತ್ತದೆ. 


ವಿದ್ಯಾಲಕ್ಸ್ಮೀಸಹಿತಹಯಗ್ರೀವಾಯ ನಮಃ - ವಿದ್ಯೆಯು ಪ್ರಾಪ್ತವಾಗುತ್ತದೆ. 


ಧನಲಕ್ಷ್ಮೀಸಹಿತಶ್ರೀನಿವಾಸಾಯ ನಮಃ - ಐಶ್ಚರ್ಯಪ್ರಾಪ್ತಿಯಾಗುತ್ತದೆ. 


-26- 


ವರಮಹಾಲಕ್ಷ್ಮೀವ್ರತ 


ಭಗವಂತನ ನಾರಾಯಣಾದಿ ಎಂಟುರೂಪಗಳು ಪ್ರಸಿದ್ಧವಾಗಿವೆ. ಲಕ್ಷ್ಮಿಯ 
ಎಂಟು ರೂಪಗಳೂ ಪ್ರಸಿದ್ಧವಾಗಿವೆ. ಎರಡನ್ನೂ ಸೇರಿಸಿ ಪೂಜಿಸುವುದು 
ಸಂಪೂರ್ಣಫಲದಾಯಕವಾಗುತ್ತದೆ. ಇದರ ಬಗ್ಗೆ ಎಲ್ಲಿಯೂ ಆಧಾರವಿರುವುದಿಲ್ಲ. 
"ವಿಷ್ಣುನಾ ಸಹಿತಾ ಧ್ಯಾತಾ ಸಾಪಿ ತುಷ್ಟಾಂ ಪರಾಂಗತಿಮ್‌' ಎಂಬ ಪ್ರಮಾಣದ 
ಆಧಾರದಿಂದ ಹೀಗೆ ಬರೆಯಲಾಗಿದೆ. 


ಸೇ kkk 


-27- 


ವರಮಹಾಲಕಿ « 
AY 


-28- 


!!ಶ್ರೀಮದ್ಭಮುಮದ್ಯೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ಶ್ರೀವರ-ಮಹಾಲಕ್ಷ್ಮೀಪೂಜೆ 
(ಷೋಡಶೋಪಚಾರಪೂಜೆಯ ತನಕ ಪತಿಯು ಮಾಡಬೇಕು. ಅನಂತರ 
ಪತಿಯು ಮಂತ್ರ ಹೇಳಿದಾಗ ಪತ್ನಿಯು ಪೂಜಿಸಬೇಕು. ಸಂಕಲ್ಪವನ್ನು ಪತ್ನಿಯಿಂದ 
ಮಾಡಿಸಬೇಕು.) 


ಕೈಮುಗಿದು ಪ್ರಾರ್ಥಿಸಿರಿ 


ಶ್ರೀ ಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ಎಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ವಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸಸ್ತು ತೇ ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 


-29- 


ವರಮಹಾಲಕ್ಷ್ಮೀವ್ರತ 


ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದ್ಧಶತಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 

ದುಷ್ಟಾನಾಂ ವಿಫ್ನಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ 
ಪೌಲಸ್ಟೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ನಸಂಪ್ರಾಪು ೈಪಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಪ್ರಿಯುಗಂ ಸ್ಮರಾಮಿ॥ 


ಆಚಮನ 
ಎರಡು ಬಾರಿ ಆಚಮನ ಮಾಡಿರಿ 

ಕೇಶವಾಯ ನಮಃ । ನಾರಾಯಣಾಯ ನಮಃ | ಮಾಧವಾಯ ನಮ; । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ | ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ | ದಾಮೋದರಾಯ ನಮಃ | 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ | ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ | 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


ಸಂಕಲ್ಪಮಾಡಿರಿ 
ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ಹಂತರೇ ಅಷ್ಟಾ- 


-30- 


ವರಮಹಾಲಕಿ ಕ್ಲೀವತ 


ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ (೧? ಶಾಲೀವಾಹನಶಕೇ 
ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 
ಷಷ್ಠಿಸಂವತ್ಸರಾಣಾಂ ಮಧ್ಯೇ ......... ನಾಮ ಸಂವತ್ತರೇ- ದಕ್ಷಿಣಾಯನೇ ವರ್ಷ- 
ಯತೌ ಶ್ರಾವಣಮಾಸೇ ಶುಕ್ಗಪಕ್ಷೇ ....... ಶುಭತಿಥೌ .....ವಾಸರಯುಕ್ತಾಯಾಂ- 
....ಶುಭನಕೃತ್ರ .... ಶುಭಯೋಗ- .... ಶುಭಕರಣ- ಏವಂಗುಣವಿಶೇಷಣ- 
ವಿಶಿಷ್ಟುಯಾಮ್‌ ಅಸಾಕ್ರಂ ಸಹ ಕುಟುಂಬಾನಾಂ ಕೇಮಸ್ಥೈರ್ಯವಿಜಯವೀರ್ಯ- 
ಆಯುರಾರೋಗ್ಯಾಭಿವೃದ್ಧ ರಂ, ಧರ್ಮಾರ್ಥಕಾಮಮೋಕ್ಕಾಖ್ಯು- ಚತುರ್ವಿಧ- 
ಪುರುಷಾರ್ಥಸಿದ್ದ ರಂ, ಪುತ್ರ-ಪೌತ್ರಾದ್ಯಭಿವೃದ್ಧ ರಂ ಇಷ್ಟಾರ್ಥಸಿದ್ಧ 3ರ್ಹಂ, 
ಸಮಸ್ತದುರಿತೋಪಕ್ಷೆಯಾರ್ಥಂ ಜ್ಲಾನಭಕ್ತಿವೈರಾಗ್ಯಸಿದ್ಧ ರಂ ಚ ಸಕಲ ವಿಘ್ತ- 
ಪರಿಹಾರದ್ವಾರಾ ಭಗವದನುಗ್ರಹಸಿದ್ಧ ರಂ, ವಿಶೇಷತಃ ಅಖಂಡಸೌಭಾಗ್ಯ- 
ಪ್ರಾಪ್ಯರ್ಥಂ ಅಸತ್‌ಪತ್ಯಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ ಶ್ರೀಮನ್ನಾರಾ- 
ಯಣವಾಮಾಂಕಸ್ಥಿತಶ್ರೀವರಮಹಾಲಕ್ಷ್ಮೀಪೂಜಾಂ ಕರಿಷ್ಯೇ । 

ಹೂ ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನೀರು ಹಾಕಿಕೊಂಡು 
ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು. 

ಪತ್ನಿಯು ದೀಪ ಹಚ್ಚಬೇಕು 

ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ Il 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ | 


(೧) ಶಾರ್ವರೀ ಸಂವತ್ತರದಲ್ಲಿ "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿತಮೇ' (೧೯೪೩) 
ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿಇದನ್ನು ಹೇಳುವ ಸಂಪ್ರದಾಯ ಬಿಟ್ಟುಹೋಗಿದೆ. ಇದನ್ನು 
ಹೇಳದಿದ್ದರೆ ಶಾಲಿವಾಹನಶಕೆಯಲ್ಲಿ ಅನೇಕಬಾರಿ ಪ್ರಭವಾದಿ ಸಂವತ್ಸರಗಳು ಆವೃತ್ತಿಯಾಗುವುದರಿಂದ 
ಕಾಲಗಣನೆ ನಿಖರವಾಗುವುದಿಲ್ಲ. 

-31- 


ವರಮಹಾಲಕ್ಷ್ಮೀವ್ರತ 


ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 
ಶುಭಂ ಕುರುಷ್ಟ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ದಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ ॥ 
ಭೋ ದೀಪ ಬ್ರಹದೂಪಸ್ತ್ವಂ ಕರ್ಮಸಾಕ್ಷಿ ಇಹಾರ್ಹಸಿ | 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ॥ 
ಪತಿಯು ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 
ಭೂತೋಚ್ಚಾಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ | 
ಯೇ ಭೂತಾಃ ವಿಘ್ಠಕರ್ತಾರಃ ತೇ ನಶ್ಯಂತು ಶಿವಾಜ್ಜಯಾ ॥ 
ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೆವ ತು ರಾಕ್ಚಸಾಃ । 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಪತಿಯು ಗುರುಗಣಪತಿ ಪೂಜೆ ಮಾಡಬೇಕು 
ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ ಪೂಜೆ 
ಮಾಡಬೇಕು. 
ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ! ಶ್ರೀವೇದವ್ಯಾಸಾಯ ನಮಃ | ಆಶ್ಚಲಾಯನಾ- 
ಚಾರ್ಯೇಭ್ಯೋ ನಮಃ । 


ದೇವರ ಬಲಭಾಗದಲ್ಲಿಬರೆದ ಶ್ರೀಕಾರದಲ್ಲಿಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 


ಅಸದ್‌ ಗುರುಸಮಾರಂಭಾಂ ಟೀಕಾಕೃತ್ಟಾದಮಧ್ಯಗಾಮ್‌ । 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 


-32- 


ವರಮಹಾಲಕ್ಷ್ಮೀವ್ರತ 


ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ । 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ದ್ಯಂತಿ ಚ ಮನೋರಥಾಃ ॥ 
ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ | 
ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ ಗಣಪತಿಯನ್ನಿಟ್ಟು 


ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ 3, ಅರಿಶಿನಕೊಂಬುಗಳಲ್ಲಿಗಣಪತಿ ಆವಾಹನೆ 
ಮಾಡಿ ಪೂಜಿಸಬೇಕು. 


ಸುಮುಖಶ್ಚೈಕದಂತಶ್ಚಕಪಿಲೋ ಗಜಕರ್ಣಕಃ । 


ಲಂಬೋದರಶ್ಚ ವಿಕಟೋ ವಿಫ್ಲರಾಜೋ ಗಣಾಧಿಪಃ ILI 
ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ 1211 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 

ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ 1131 

ಅಭೀಪಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ । 

ಸರ್ವವಿಪ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 1141! 

ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು. 

ಶ್ರೀಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ ಸಮರ್ಪ- 
ಯಾಮಿ | ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತಂ 
ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । ಆಭರಣಂ ಸಮರ್ಪಯಾಮಿ! 
ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ |! ಧೂಪಮಾಘ್ರಾಪ- 


-33- 


ವರಮಹಾಲಕಿ ಕ್ಲೀವತ 
ಯಾಮಿ | ದೀಪಂ ದರ್ಶಯಾಮಿ | 


ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ । ಮಹಾಮಂಗಳ- 
ನೀರಾಜನಂ ಸಮರ್ಪಯಾಮಿ । 


ದುಷ್ಟಾನಾಂ ವಿಫ್ತಕರ್ತಾ ಸುಚರಿತಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಗಾಫನಾಯ 

ಪೌಲಸ್ತ್ಯೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟಸಂಪ್ರಾಪ್ತ್ಯುಪಾಯಃ 

ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿ ಗೌರೀತನೂಜಃ ॥ 

ಮಂತ್ರಪುಷ್ಪ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ | 

ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 

ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 

ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ । 

ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹ್ಯಯಮ್‌ ॥ 

ಶ್ರೀಮಹಾಗಣಪತಯೇ ನಮಃ । ಕ್ಲಿಪ್ರಪ್ರಸಾದಾಯ ನಮಃ । ಪ್ರಾರ್ಥನಾಂ 
ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಘ್ಲಂ ಕುರು ॥ 


ಎಂದು ಇಬ್ಬರೂ ಮಂತ್ರಾಕ್ಕತೆ ಹಾಕಿ ಕೈಮುಗಿದು ನಾವು ಮುಂದೆ ಆಚರಿಸುವ 
ಪೂಜೆ ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿ ಎಂದು ಪ್ರಾರ್ಥಿಸಬೇಕು. 


ಪತಿಯು ಕಲಶಪೂಜೆ ಮಾಡಬೇಕು 


-34- 


ವರಮಹಾಲಕ್ಷ್ಮೀವ್ರತ 


ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು 
ಪೂಜಿಸುತ್ತಾರೆ. 

ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ 111! 

ಕುಕ್ಸೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗ್ಗೇದೋತಥ ಯಜುರ್ವೇದಃ ಸಾಮವೇದೋ ಹೃಥರ್ವಣಃ ॥2॥ 


ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 


ಶಾಂತಿಃ ಪುಷ್ಟಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 1131 
ಆಯಾಂತು ದೇವಪೂಜಾರ್ಥಂ ದುರಿತಕ್ಚಯಕಾರಕಾಃ । 

ಸರ್ವೇ ಸಮುದ್ರಾಃ ಸರಿತಸ್ಮೀರ್ಥಾನಿ ಜಲದಾ ನದಾಃ 11411 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 

ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 1151 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ। 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ 
ಸಮರ್ಪಯಾಮಿ 1 ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ 
ಸಮರ್ಪಯಾಮಿ | ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ! 
ವಸ್ತ್ರಯುಗ್ಮಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ | ಆಭರಣಂ 
ಸಮರ್ಪಯಾಮಿ। ಗಂಧಂ ಸಮರ್ಪಯಾಮಿ । ಅಕ್ಷತಾನ್‌ ಸಮರ್ಪಯಾಮಿ । 
ನಾನಾ- ವಿಧಪರಿಮಳಪುಷ್ಪಾಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ 
ದೀಪಂ ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ ನೈವೇದ್ಯಾರ್ಥೇ 
ಗುಡೋಪಹಾರ (ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲಂ ಎಂದು ಹೇಳಬೇಕು.) 


~35- 


ವರಮಹಾಲಕ್ಷ್ಮೀವ್ರತ 


ಮಹಾನೈವೇದ್ಯಂ ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । ಮಂತ್ರಪುಷ್ಪಂ 
ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 
ಸಮರ್ಪಯಾಮಿ । (ಈ ಕಲಶೋದಕವನ್ನು ಷೋಡಶೋಪಚಾರಪೂಜೆಗೆ 
ಬಳಸಬೇಕು). 


ಪತಿಯು ಪೀಠಪೂಜೆ ಮಾಡಬೇಕು. 
ಪೀಠಮಧ್ಯೇ) ಪರದೇವತಾಯ್ಕೆ ನಮಃ । ಶ್ರೀಗುರುಭ್ಯೋ ನಮಃ । 
ಸರ್ವದೇವತಾಭ್ಯೋ ನಮಃ | ಸರ್ವಗುರುಭ್ಯೋ ನಮಃ । ಗರುಡಾಯ ನಮಃ । 
ವೇದವ್ಯಾಸಾಯ ನಮಃ । ದುರ್ಗಾಯೈ ನಮಃ । ಸರಸ್ವತ್ಯೈ ನಮಃ । ಧರ್ಮಾಯ 
ನಮಃ । ಜ್ಞಾನಾಯ ನಮಃ । ವೈರಾಗ್ಯಾಯ ನಮಃ । ಐಶ್ವರ್ಯಾಯ ನಮಃ । 
ಅಧರ್ಮಾಯ ನಮಃ । ಅಜ್ಞಾನಾಯ ನಮಃ । ಅವೈರಾಗ್ಯಾಯ ನಮಃ । 
ಅನೈಶ್ವರ್ಯಾಯ ನಮಃ । 


ಪರಮಪುರುಷಾಯ ನಮಃ । ಆಧಾರರೂಪಿಣ್ಯೈ ಶಕ್ತ್ಕೈ ನಮಃ । ವಿಷ್ಣು 
ಕೂರ್ಮಾಯ ನಮಃ |! ವಾಯುಕೂರ್ಮಾಯ ನಮಃ । ಅನಂತಾಯ ನಮಃ | 
ಪೃಥಿವ್ಯೈ ನಮಃ । ಕ್ಲೀರಸಾಗರಾಯ ನಮಃ | ಶ್ವೇತದ್ವೀಪಾಯ ನಮಃ । ಮಹತೇ 
ದಿವ್ಯರತ್ನಮಂಟಪಾಯ ನಮಃ । ಪಂ ಪದ್ಮಾಯ ನಮಃ । ಅಂ ಅರ್ಕಮಂಡಲಾಯ 
ನಮಃ । ಉಂ ಸೋಮಮಂಡಲಾಯ ನಮಃ ।ಟ ಮಂ ವಹ್ನಿಮಂಡಲಾಯ ನಮಃ । 
ಸತ್ವಾಭಿಮಾನಿನ್ಯೈ ಶ್ರಿಯ್ಯೆ ನಮಃ । ರಜೋಭಿಮಾನಿನ್ಕೆ ಭೂಮ್ಯೈ ನಮಃ । 
ತಮೋತಭಿಮಾನಿನೈೈ ದುರ್ಗಾಯ್ಕೆ ನಮಃ | ಆತ್ಮನೇ ನಮಃ | ಅಂತರಾತ್ಮನೇ 
ನಮಃ । ಪರಮಾತ್ಮನೇ ನಮಃ । ಜ್ಞಾನಾತ್ಮನೇ ನಮಃ । ವಿಮಲಾಯೈ ನಮಃ । 
ಉತ್ಕರ್ಷಿಣ್ಯೈ ನಮಃ । ಜ್ಞಾನಾಯ್ಕೆ ನಮಃ । ಕ್ರಿಯಾಯೈ ನಮಃ । ಯೋಗಾಯೈೆ 
ನಮಃ। ಪ್ರಹ್ಹ್ಯೈ ನಮಃ । ಸತ್ಯಾಯ್ಕೆ ನಮಃ । ಈಶಾನಾಯ್ಕೆ ನಮಃ । ಅನುಗ್ರಹಾಯೈ 

(೧) ವರಮಹಾಲಕ್ಷಿಗೆ ಪ್ರತ್ಯೇಕವಾಗಿ ಪೀಠ ಇರುವುದಿಲ್ಲ. ಭಗವಂತನ ಪೀಠದಲ್ಲಿಯೇ 


ಭಗವಂತನ ಜೊತೆಗೆ ಕುಳಿತಿರುತ್ತಾಳೆ. ಆದ್ದರಿಂದ ತಂತ್ರಸಾರದಲ್ಲಿ ನೀಡಿದ ಪೀಠಪೂಜೆ 
ಮಾಡಬೇಕು. 


-36- 


ವರಮಹಾಲಕಿ ಕ್ಲೀವತ 


ನಮಃ । ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ ಯೋಗಪೀಠಾತ್ಮನೇ ಶ್ರೀಮದನಂತಾಯ 
ನಮಃ । ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ । 
ನವದೋರಸ್ಥಾಪನಮ್‌ 
(ಒಂಭತ್ತು ಅಥವಾ ಹನ್ನೆರಡು ಗ್ರಂಥಿಗಳುಳ್ಳ ದೋರವನ್ನು ಕಲಶದ ಮುಂದೆ 
ಇಡುವುದು. ಮತ್ತು ಮುಂದೆ ಮಾಡುವ ಆವಾಹನೆ ಹಾಗೂ ಷೋಡಶೋಪಚಾರ- 
ಗಳನ್ನು ದೋರಕ್ಕೂ ಮಾಡಬೇಕು.) 


ದೇವ್ಯಾಸ್ತು ಪುರತಃ ಸಮ್ಯಕ್‌ ನವಸೂತ್ರಂ ಪ್ರಕಲಯೇತ್‌ । 
ನವಗ್ರಂಥಿಸಮಾಯುಕ್ತಂ ಕುಂಕುಮೇನ ವಿರಾಜಿತಮ್‌ ॥ 
ದ್ವಾದಶಗ್ರಂಥಿಯುಕ್ತಂ ವಾ ಉಪಕಲ್ಪ 5 ಪಪೂಜಯೇತ್‌ । 
ಪತಿಯು ಕಲಶದಲ್ಲಿ ಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಬೇಕು 
(೧) ಅಸ್ಮಿನ್‌ ಕಲಶೇ ವರಮಹಾಲಕ್ಕಿ ಕ್ಲೀಸಹಿತನಾರಾಯಣಸ್ಯ ವಿಶೇಷಸಾನ್ನಿಧ್ಯತಾ- 
ಸಿದ್ಧ್ಯರ್ಥಂ ತತ್ವನ್ಯಾಸಮಾತೃಕಾನ್ಯಾಸಪೂರ್ವಕಂ ಮೂಲಮಂತ್ರೇಣ ಸೃಷ್ಟಿ ಸ್ಥಿತಿ- 
ಲಯನ್ಯಾಸಾದಿಕಂ ಕರಿಷ್ಯೇ | 


ಯಾವ ಕಲಶದಲ್ಲಿ, ವರಮಹಾಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೋ ಆ ಕಲಶದಲ್ಲಿ ಲಕ್ಷ್ಮೀ- 


ಷ್ಠ 


ನಾರಾಯಣರನ್ನು ಆವಾಹನೆ ಮಾಡಬೇಕು. 

ಏಹ್ಯೇಹಿ ಶ್ರೀರಾಮಕೃಷ್ಣವೇದವ್ಯಾಸಾದ್ಯನಂತಾವತಾರರೂಪಾವಯವಗುಣ- 
ಕ್ರಿಯಾತ್ಮಕ್ರಂ ಭಗವಂತಂ ಶ್ರೀವರಮಹಾಲಕ್ಷ್ಮೀನಾರಾಯಣಂ ಪೀಠಸ್ಥಿತ ಏತದ್ಧಾತು- 
ಮಯಕಲಶಾಂತಃಸ್ಥಿತತೇಜಸ್ಸಾರಮಯಭೂತಪ್ರತಿಮಾಂತಸ್ಥಿತ ಶ್ರೀಮುಖ್ಯಪ್ರಾಣ- 
ಪ್ರತಿಮಾಮಧ್ಯೇ ರಮಯಾ ಸಹ ಕ್ಲೀರನೀರವದಾಸೀನಸ್ಪಪ್ರತಿಮಾಯಾಂ 
ಆವಾಹಯಾಮಿ ॥ 

(೧) ಪತಿಯು ಕಲಶಪ್ರತಿಷ್ಠಾಪನ ಮಂತ್ರಗಳನ್ನು ಹೇಳಿ ಕಲಶಪ್ರತಿಷ್ಠಾಪನೆ ಮಾಡಬೇಕು. 
ಅನಂತವ್ರತದ ಪುಸ್ತಕದಲ್ಲಿ ಮಂತ್ರಗಳಿರುತ್ತವೆ. ಅನಂತರ ಕಲಶದಲ್ಲಿ ವರಮಹಾಲಕ್ಷ್ಮಿಯನ್ನು 
ಆವಾಹನೆ ಮಾಡಬೇಕು. ನ್ಯಾಸಾದಿಗಳನ್ನು ಕೂಡ ಅಲ್ಲಿಹೇಳಿದಂತೆಯೇ ಮಾಡುವುದು. 


-37- 


ವರಮಹಾಲಕ್ಷ್ಮೀವ್ರತ 


ಭೋ ಸ್ವಾಮಿನ್‌ ಜಗತಾಂ ನಾಥ ಯಾವತ್ತೂಜಾವಸಾನಕಮ್‌ । 
ತಾವತ್‌ ಸಂಪ್ರೀತಿಭಾವೇನ ಕಲಶೇಸಸ್ಮಿನ್‌ ಸನ್ನಿಧಿಂ ಕುರು ॥ 
ಯಾಗಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ । 
ಭಕ್ತಸ್ಯ ಮಮ ಪೂಜಾಂ ಚ ಗೃಹೀತ್ವಾ ಪಾಹಿ ಮಾಂ ಪ್ರಭೋ ॥ 
ಕೌಶೇಯಪೀತವಸನಾಮ್‌ ಅರವಿಂದನೇತ್ರಾಮ್‌ 
ಪದ್ಮದ್ವಯಾಭಯವರೋದ್ಯತಪದಹಸ್ತಾಮ್‌ । 
ಉದ್ಯಚ್ಛತಾರ್ಕಸದ್ಭಶಾಂ ಪರಮಾಂಕಸಂಸ್ಕಾಂ 
ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 
ಶ್ರೀಂ ಶ್ರಿಯ್ಛೆ ನಮಃ । ಶ್ರಿಯಮಾವಾಹಯಾಮಿ । 
ಕೌಶೇಯನೀಲವಸನಾಮ್‌ ಅರವಿಂದನೇತ್ರಾಂ 
ತಾಂಬೂಲನೀಲಕುಸುಮಾಭಯ ಸದ್ವರೇತಾಮ್‌ 
ಶ್ಯಾಮಾಂಗಕಾಂತಿಸಹಿತಾಂ ಪರಮಾಂಕಸಂಸ್ಕಾಂ 
ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 
ಭೂಂ ಭುವೇ ನಮಃ । ಭೂಮಾವಾಹಯಾಮಿ । 
ಕೌಶೇಯರಕ್ತವಸನಾಂ ಕಮಲತ್ರಿನೇತ್ರಾಂ 
ಚಕ್ರಾಬ್ಲತರ್ಜನಸುಶೂಲಯುತಾಬ್ದಹಸ್ತಾಮ್‌ । 
ಉದ್ಯಚ್ಛತಾರ್ಕಸದೃಶಾಂ ಪರಮಾಂಕಸಂಸ್ಕಾಂ 
ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 
ದುಂ ದುರ್ಗಾಯ್ಕೆ ನಮಃ | ದುರ್ಗಾಮಾವಾಹಯಾಮಿ । 
ಶ್ರೀ-ಭೂ-ದುರ್ಗಾ-ಅಂಭ್ರಣೀ- ಹ್ರೀ- ಮಾಯಾ-ಜಯಾ- ಕೃತಿ-ಶಾಂತಿ- 
ಲಕ್ಷ್ಮೀ- ಜಯಂತೀ-ಜಾನಕೀ-ಸತ್ಕಾ-ರುಗ್ಮಿಣೀ- ಸ್ವಯಂಪ್ರೀತಾಖ್ಯ ವರಮಹಾಲಕ್ಷ್ಮೀ- 
ರೂಪಾನ್‌ ಶ್ರೀಮನ್ನಾರಾಯಣರೂಪೈಃ ಸಾಕಮ್‌ ಆವಾಹಯಾಮಿ । 
ಆವಾಹಿತಾ ಭವ । ಸ್ಯಾಪಿತಾ ಭವ । ಸನ್ನಿಹಿತಾ ಭವ । ಸನ್ನಿರುದ್ಧೋ ಭವ । 
ಅವಕುಂಠಿತಾ ಭವ । ಸುಪ್ರಸನ್ನಾ ಭವ । ವರದಾ ಭವ । ಪ್ರಸೀದ । ಪ್ರಸೀದ । 
(ಆವಾಹನಾದಿ ಸಪ್ತಮುದ್ರೆಗಳನ್ನು ತೋರಿಸಬೇಕು) 
ಸೇ ಶಂ ಖ[€ ೫ 


-38- 


ವರಮಹಾಲಕಿ ಕ್ಲೀವತ 
(೧) ಧ್ಯಾನ 
ಕೈಮುಗಿಯಿರಿ 
ಪದ್ಭಾಸನೇ ಪದ್ಮಕರೇ ಸರ್ವಲೋಕ್ಶೈೆಕಪೂಜಿತೇ | 
ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ॥ 
ವರದಾಂ ಚ ಶುಭಾಂ ಪದ್ಮದ್ವಯಾಸಕ್ತಚತುರ್ಭುಜಾಮ್‌ । 
ನಾನಾಭರಣದೀಪ್ತಾಂಗೀಂ ಧ್ಯಾಯೇತ್‌ ಪದ್ಗೊ ಟೇಪರಿಸ್ಥಿತಾಮ್‌ || 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ ೬ ನಮಃ ಧ್ಯಾಯಾಮಿ, 
ಧ್ಯಾನಂ ಸಮರ್ಪಯಾಮಿ । 


ಇ ಬು ಜು ಜಪ 


ಆವಾಹನೆ 
ಮಂತ್ರಾಕ್ಟತೆ ಹಾಕಿರಿ , 


ನಾರಾಯಣಿ ಮಹಾಲಕ್ಷ್ಮೀ ದುಗ್ಗಸಾಗರವಾಸಿನಿ । 

ಗುಣತ್ರಯಧರೇ ದೇವೀ ಮಹಾಲಕ್ಷ್ಮೀ ನಮೋಸ್ತು ತೇ ॥ 

ಕ್ಷೀರೋದಾರ್ಣವಸಂಭೂತೇ ಕಮಲೇ ಕಮಲಾಲಯೇ | 

ಸುಸ್ಥಿರಾ ಭವ ಮೇ ಗೇಹೇ ಸುರಾಸುರನಮಸ್ಯತೇ || 

ಸರ್ವಮಂಗಲಮಾಂಗಲ್ಯೇ ವಿಷ್ಣುವಕ್ಟಸ್ಥಲಾಲಯೇ 

ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 5 ನಮಃ ಆವಾಹಯಾಮಿ 
- ಆವಾಹನಂ ಸಮರ್ಪಯಾಮಿ । 


(೧) ಮುಂದೆ ಪತಿಯು ಮಂತ್ರ ಹೇಳಿದಾಗ ಪತ್ನಿಯು ಪೂಜೆ ಮಾಡಬೇಕು. 


-39- 


ವರಮಹಾಲಕ್ಷ್ಮೀವತ 
ಆಸನ 
ಆಸನದ ಮೇಲೆ ಮಂತ್ರಾಕ್ಷತೆ ಹಾಕಿರಿ. 
ವಜ್ರವೈಢೂರ್ಯರತ್ನಾದಿನವರತ್ನವಿರಾಜಿತಮ್‌ । 
ಸಿಂಹಾಸನಂ ಪ್ರದಾಸ್ಯಾಮಿ ಗೃಹ್ಯತಾಮಿದಮುತ್ತಮಮ್‌ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ರತ್ನಸಿಂಹಾಸನಂ 
ಸಮರ್ಪಯಾಮಿ । 


ಅರ್ಯ 
ದೇವಿಯ ಕೈಗಳಿಗೆ ನೀರು ತೋರಿಸಿ ಅರ್ಫ್ಯಪಾತ್ರೆಗೆ ಹಾಕುವುದು 


ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷಾದಿಮಿಶ್ರಿತಮ್‌ । 
ಛ ವ 
ಅರ್ಫ್ಯಂ ದಾಸ್ಯಾಮಿ ತೇ ದೇವಿ ಗೃಹಾಣ ಸುರಪೂಜಿತೇ ॥ 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಹಸ್ತಯೋಃ 
ಅರ್ಫ್ಥ್ಯಂ ಸಮರ್ಪಯಾಮಿ । 


ಪಾದ್ಯ 
ಒಂದು ಉದ್ದರಣೆ ನೀರನ್ನು ದೇವಿಯ ಕಾಲುಗಳಿಗೆ ತೋರಿಸಿ 
ಅರ್ಯ ಪಾತ್ರೆಗೆ ಹಾಕುವುದು 
ಸುವಾಸಿತಜಲಂ ರಮ್ಯಂ ಸರ್ವತೀರ್ಥಸಮುದ್ಧವಮ್‌ | 
ಪಾದ್ಯಂ ಗೃಹಾಣ ದೇವಿ ತ್ವಂ ಸರ್ವದೇವನಮಸ್ಕತೇ I 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಪಾದಯೋಃ 
ಪಾದ್ಯಂ ಸಮರ್ಪಯಾಮಿ । 


-40- 


ವರಮಹಾಲಕಿ ಕ್ಲೀವತ 


ಆಚಮನ 
ಮೂರು ಉದ್ಧರಣೆ ನೀರನ್ನು ದೇವಿಯ ಕೈಯ ಹತ್ತಿರ ತೋರಿಸಿ 
ಅರ್ಫ್ಯಪಾತ್ರೆಗೆ ಬಿಡುವುದು 
ಸುವರ್ಣಕಲಶಾನೀತಂ ಚಂದನಾಗರುಸಂಯುತಮ್‌ । 
ಗೃಹಾಣಾಚಮನಂ ದೇವಿ ಮಯಾ ದತ್ತಂ ಶುಭಪ್ರದೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷೆ ಕೈ ನಮಃ ಮುಖೇ ಆಚಮ- 
ನೀಯಂ ಸಮರ್ಪಯಾಮಿ । 
ಮಧುಪರ್ಕ 
ಜೇನುತುಪ್ಪ ಸಮರ್ಪಿಸುವುದು 

ವಿಶುದ್ಧೇ ರಾಜಿತೇ ಪಾತ್ರೇ ದಧಿಮಧ್ವಾಜ್ಯಸಂಯುತಮ್‌ । 
ಮಧುಪರ್ಕಂ ಗೃಹಾಣೇದಂ ಮಯಾ ತವ ಸಮರ್ಪಿತಮ್‌ ॥ 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಮಧುಪರ್ಕಂ 

ಸಮರ್ಪಯಾಮಿ । ಕ 
ಪಂಚಾಮೃತಸ್ನಾನ 
ಪಂಚಾಮೃತದ್ರವ್ಯಗಳಿಂದ ಪ್ರೋಕ್ಟಣೆ ಮಾಡುವುದು 

ಸ್ನಾನಂ ಪಂಚಾಮೃತಕೃತಂ ದೇವದೇವಸುರಾರ್ಚಿತೇ । 

ಗೃಹಾಣ ದಧಿಮಧ್ವಾಜ್ಯಶರ್ಕರಾಕ್ಟೀರಸಂಯುತಮ್‌ || 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಪಂಚಾಮೃತ- 
ಸ್ನಾನಂ ಕರಿಷ್ಯೇ । 

ಹಾಲು - 

ಸುರಭೇಸ್ತು ಸಮುದ್ಧೂತಂ ದೇವಾನಾಮಪಿ ದುರ್ಲಭಮ್‌ । 

ಪಯೋ ದದಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯ್ಯೈ ನಮಃ ಕ್ಟೀರೇಣ 
ಸ್ನಪಯಾಮಿ । 
My 

-41- 


ವರಮಹಾಲಕ್ಷ್ಮೀವತ 


ಮೊಸರು - 

ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ಹಿ ತತ್‌ । 

ದದಾಮಿ ದಧಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ದದ್ದಾ 
ಸ್ನಪಯಾಮಿ । 

ತುಪ್ಪ- 

ಸುರಾಣಾಮಾಜ್ಯಮಾಹಾರಂ ಆಜ್ಯಂ ಯಜ್ಞೇ ಪ್ರತಿಷ್ಠಿತಮ್‌ । 

ತೇಜಃ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 50 ನಮಃ ಫೃತಸ್ನಾನಂ 
ಸಮರ್ಪಯಾಮಿ । 

ಜೇನುತುಪ್ಪ- 

ಇದಂ ಮಧು ಮಯಾ ದೇವಿ ದತ್ತಂ ತುಷ್ಪರ್ಥಮೇವ ಚ । 

ಗೃಹಾಣ ದೇವ ದೇವೇಶಿ ಮಮ ಶಾಂತಿಪ್ರದಾ ಭವ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮಿ 5 ನಮಃ ಮಧುಸ್ನಾನಂ 
ಸಮರ್ಪಯಾಮಿ । 

ಬೆಲ್ಲ - 

ಇಕ್ಬುದಂಡಾತ್‌ ಸಮುದ್ಧೂತಂ ಶರ್ಕರಾಂ ಮಧುರಾಂ ಶುಭಾಮ್‌ । 

ಸ್ನಾನಾಯತೇ ಮಯಾ ದಕ್ತಾಂ ಗೃಹಾಣ ಪರಮೇಶ್ವರಿ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಶರ್ಕರಾಸ್ನಾನಂ 
ಸಮರ್ಪಯಾಮಿ । 

ಫಲೋದಕ- 

ಫಲತೋಯ್ಕೆಃ ಗಂಧತೋಯ್ಯೆಃ ನಾರಿಕೇಲಕುಶೋದಕ್ಕೆ: । 

ಸ್ನಾನಂ ಪುಣ್ಯಜಲೈರ್ಯುಕ್ತಂ ಗೃಹಾಣ ಸುರನಾಯಕಿ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಫಲೋದಕೇನ 


-42- 


ವರಮಹಾಲಕ್ಷ್ಮೀವ್ರತ 
ಶುದ್ಧೋದಕಸ್ನಾನ 
ವಿಭಾಗಿಸಿದ ದೇವತೀರ್ಥದಿಂದ ಪ್ರೋಕ್ಟಿಸುವುದು 
ಗಂಗಾಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾ ಜಲೈಃ । 
ಸ್ನಾನಾರ್ಥಮ್‌ ಆಹೃತಂ ಮಾತಾ ಸ್ವೀಕುರುಷ್ಟ ಹರಿಪ್ರಿಯೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಚೈ 54 ನಮಃ ಶುದ್ಧೋದಕ- 
ಸ್ನಾನಂ ಸಮರ್ಪಯಾಮಿ । ಸ್ನಾನಾಂಗಮಾಚಮನಂ ಸಮರ್ಪಯಾಮಿ । 


ವಸ 
ಎರಡು ಗೆಜ್ಜೆ ವಸ್ತ್ರ ಸಮರ್ಪಿಸುವುದು 


ವಂದಿತಾಂಪ್ರಯುಗೇ ದೇವಿ ದುಕೂಲಂ ಚ ಹರಿಪ್ರಿಯೇ । 

ಸುವರ್ಣಮಿಶ್ರಿತಂ ದೇವಿ ಗೃಹಾಣ ಹರಿವಲ್ಲಭೇ ॥ 

ಜಾಂಬೂನದಕ್ಕತಂ ರಮ್ಯಂ ಮುಕ್ತಾಮಣಿವಿರಾಜಿತಮ್‌ । 

ಪದ್ಮಹಸ್ತೇ ಮಹಾಲಕ್ಷ್ಮೀ ಗೃಹ್ಯತಾಮ್‌ ಉತ್ತರೀಯಕಮ್‌ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ವಸ್ತಯುಗ್ಗಂ 
ಸಮರ್ಪಯಾಮಿ । 


ವಿಭೂಷಣ 
ಅನೇಕ ಆಭರಣಗಳನ್ನು ಸಮರ್ಪಿಸುವುದು 


ಕೇಯೂರಕಂಕಣೇ ದಿವ್ಯೇ ಹಾರನೂಪುರಮೇಖಲಾಃ | 

ಎಭೂಷಣಾನ್ಯಮೂಲ್ಯಾನಿ ಗೃಹಾಣ ಯಷಿಪೂಜಿತೇ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 50 ನಮಃ ಉಪವೀತಂ 
ಸಮರ್ಪಯಾಮಿ । 


-43- 


ವರಮಹಾಲಕ್ಷ್ಮೀವ್ರತ 


ಕಂಠಸೂತ್ರ 
ಮಾಂಗಲ್ಯವನ್ನು ಸಮರ್ಪಿಸುವುದು 
ಮಾಂಗಲ್ಯಮಣಿಸಂಯುಕ್ತಂ ಮುಕ್ತಾಫಲಸಮನ್ನಿತಮ್‌ | 
ದತ್ತಂ ಮಂಗಲಸೂತ್ರಂ ತೇ ಗೃಹಾಣ ಹರಿವಲ್ಲಭೇ ॥ 
ಪಟ್ಟಸೂತ್ರಭವಂ ದಿವ್ಯಂ ಸ್ವರ್ಣಪೂರ್ಣಾಕೃತೀಯುತಮ್‌ । 
ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಕಂಠಸೂತ್ರಂ ದದಾಮಿ ತೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಕ್ಮ್ಯೈ ನಮಃ 
ನಾರಾಯಣಹಸ್ತೇನ ಮಂಗಳಸೂತ್ರಂ ಸಮರ್ಪಯಾಮಿ । 


ಕರಿಮಣಿ 
ಕರಿಮಣಿ ಸಮರ್ಪಿಸುವುದು 
ಕಾಂಚೀವಲಯಯುಗ್ಗಂ ಚ ಹಾರನೂಪುರಯುಗಕ್ರಮ್‌ 
ಮಾಲಾಂ ಕೃಷ್ಣಮಣಿನಾ ಚ ಸ್ವರ್ಣಭೂಷಣಮರ್ಪಯೇತ್‌ || 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಮಾಲಿಕಾಂ 
ಛಿ ಬಟ ರೆಲ 
ಸಮರ್ಪಯಾಮಿ । ` 


ಅರಿಶಿನ 
ಅರಿಶಿನ ಸಮರ್ಪಿಸುವುದು 
ಸೌಭಾಗ್ಯವರ್ಧಿನೀ ದೇವಿ ಸರ್ವಮಂಗಳಕಾರಿಣೀ । 
ಹರಿದ್ರಾ ತೇ ಪ್ರದಾಸ್ಯಾಮಿ ಗೃಹಾಣ ಹರಿವಲ್ಲಭೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಕ್ಮೆ 56 ನಮಃ 
ಹರಿದ್ರಾಚೂರ್ಣಂ ಸಮರ್ಪಯಾಮಿ । 


ವರಮಹಾಲಕ್ಷ್ಚ್ಮೀವತ 
ಕುಂಕುಮ 
ಕುಂಕುಮದಿಂದ ಪೂಜೆ 
ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾಮಫಲಪ್ರದಮ್‌ । 
ಸರ್ವದೇವೈಶ್ಚ ಸಂಪೂಜ್ಯೇ ಗೃಹಾಣ ಪರಮೇಶ್ವರಿ || 
ಶ್ರೀಮನ್ನಾರಾಯಣವಾಮಾಂಕಸ್ನಿತವರಮಹಾಲಕ್ಕೆ 
ಛ ಆಶೆ 
ಕುಂಕುಮಚೂರ್ಣಂ ಸಮರ್ಪಯಾಮಿ । 
ಸಿಂಧೂರ 
ಸಿಂಧೂರದಿಂದ ಪೂಜೆ 
ಮಹಾದೇವಿ ನಮಸ್ತುಭ್ಯಂ ಸಂಧ್ಯಾವದರುಣಪ್ರಭಮ್‌ । 
ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಗೃಹ್ಯತಾಮ್‌ 1 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಸಿಂಧೂರಂ 
ಸಮರ್ಪಯಾಮಿ । 


ಬುಸು 
4 ನಿವುಃ 


ಕಾಡಿಗೆ 
ಕಾಡಿಗೆ ಹಚ್ಚುವುದು 
ಕಾಮೇಶದಯಿತೇ ದೇವಿ ಕಾಮಿನೀ ವಿಷ್ಣುವಲ್ಲಭೇ । 
ಕಜ್ಜಲಂ ಕಾಮದೇ ದೇವಿ ಕೃಪಯಾ ಸ್ವೀಕುರುಷ್ಟ ಮೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷೆ ೪8೪ ನಮಃ ಕಜ್ಜಲಂ 
ಸಮರ್ಪಯಾಮಿ । 
ಗಂಧ 
ಗಂಧ ಸಮರ್ಪಿಸುವುದು 
ಚಂದನಾಗರುಸಂಭೂತಂ ಘನಸಾರೇಣ ಸಂಯುತಮ್‌ । 
ಗಂಧಂ ಗೃಹಾಣ ದೇವಿ ತ್ವಂ ವರದೇ ವಿಷ್ಣುವಲ್ಲಭೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಗಂಧಂ 
ಸಮರ್ಪಯಾಮಿ । 
45- 


ವರಮಹಾಲಕ್ಷ್ಮೀವ್ರತ 


ಅಕ್ಷತೆ 
ಅಕ್ಷತೆ ಸಮರ್ಪಿಸುವುದು 
ಅಕ್ಷತಾನ್‌ ಕುಂಕುಮಯುತಾನ್‌ ಶಾಲೀಯಾನ್‌ ಕಣವರ್ಜಿತಾನ್‌ । 
ದೇವಾದ್ಯೈರರ್ಚಿತಪದೇ ಗೃಹಾಣ ತ್ವಂ ಸುಮಧ್ಯಮೇ ॥ 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಟ್ಮ್ಯೈ ನಮಃ ಅಕ್ಬತಾನ್‌ 
ಸಮರ್ಪಯಾಮಿ । 


ಅಲಂಕಾರ 
ಆಭರಣಗಳಿಂದ ಅಲಂಕಾರ ಮಾಡುವುದು 


ಹಾರಗೈವೇಯತಾಟಂಕಕಂಕಣಾಂಗುಳಿಭೂಷಣಮ್‌ । 
ಕಾಂಚೀನೂಪುರಮುಖ್ಯಾನಿ ಭೂಷಣಾನಿ ದದಾಮಿ ತೇ ॥ 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 50 ನಮಃ ನಾನಾವಿಧಾನಿ 
ಸಕಲಾಭರಣಾನಿ ಸಮರ್ಪಯಾಮಿ ।ಟ 


ಪುಷ್ಪ 
ಹೂಮಾಲಿಕೆಯನ್ನರ್ಪಿಸುವುದು 


ಮಂದಾರೈಃ ಪಾರಿಜಾತಾದ್ಯೈಃ ಮಲ್ಲಿಕ್ಸೆಃ ಜಾತಿಕೇಸರೈಃ । 
ಚಂಪಕೈೆರ್ಯೂಧಿಕಾಪುಷ್ಟೆ ಜೆ ಗ್ರಥಿತಾಂ ಸ್ವೀಕುರುಷ್ಟ ಮೇ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 5 ನಮಃ ಪುಷಮಾಲಿಕಾಂ 
ಸಮರ್ಪಯಾಮಿ । 
ಇವ ಬವ ಎಎ ಬು 


-46- 


ವರಮಹಾಲಕ್ಷ್ಮೀವ್ರತ 


ಅಥಾಂಗಪೂಜಾ 

ಮಂತ್ರಾಕ್ಷತೆಯಿಂದ ಅರ್ಚಿಸುವುದು 
ಶ್ರೀರಮಾಯ್ಕೆ ನಮಃ ಪಾದೌ ಪೂಜಯಾಮಿ ಪಾದಗಳು 
ಶ್ರೀಕ್ಟೀರಾಬ್ಧಿತನಯಾಯೈ ಗುಲ್ಲೌ ಪೂಜಯಾಮಿ ಹಿಮ್ಮಡಿ 
ಶ್ರೀಪದ್ಮಾಯ್ಕೆ ನಮಃ ಜಾನುನೀ ಪೂಜಯಾಮಿ ಮೊಣಕಾಲು 
ಶ್ರೀಕಮಲಾಯೈ ನಮಃ ಜಂಘೇ ಪೂಜಯಾಮಿ ಮಂಡಿ 
ಶ್ರೀಸರ್ವಸಂಪತ್ನದಾಯಿನ್ಯೈ ಊರೂ ಪೂಜಯಾಮಿ ತೊಡೆ 
ಶ್ರೀಇಂದಿರಾಯೈ ನಮಃ ಕಟಿಂ ಪೂಜಯಾಮಿ ಸೊಂಟ 
ಶ್ರೀವಿಷ್ಣುವಲ್ಲಭಾಯೈ ನಮಃ ನಾಭಿಂ ಪೂಜಯಾಮಿ ಹೊಕ್ಕಳು 
ಶ್ರೀಕಮಲವಾಸಿನೈ ನಮಃ  ಕುಕ್ಲಿಂ ಪೂಜಯಾಮಿ ಕಿಬ್ಬೊಟ್ಟೆ 
ಶ್ರೀಸರ್ವದಾಯಿನ್ಯೈ ನಮಃ  ಉದರಂ ಪೂಜಯಾಮಿ ಹೊಟ್ಟೆ 
ಶ್ರೀಹರಿಪ್ರಿಯಾಯ್ಕೆ ನಮಃ ಹೃದಯಂ ಪೂಜಯಾಮಿ ಹೃದಯ 
ಶ್ರೀಮಂಗಳದೇವತಾಯೈ ವಕ್ಚಸ್ಥಲಂ ಪೂಜಯಾಮಿ ಎದೆ 
ಶ್ರೀಶ್ರಿಯ್ಛ ನಮಃ ಸನೌ ಪೂಜಯಾಮಿ ಸ್ತನಗಳು 
ಶ್ರೀಲೋಕಮಾತ್ರೇ ನಮಃ ಬಾಹೂ ಪೂಜಯಾಮಿ ಬಾಹುಗಳು 
ಶ್ರೀಕಮಲಹಸ್ತಾಯೈ ನಮಃ ಹಸ್ತಾನ್‌ ಪೂಜಯಾಮಿ ಕೈಗಳು 
ಶ್ರೀವರಪ್ರದಾಯೈ ನಮಃ ಭುಜೌ ಪೂಜಾಯಾಮಿ ಭುಜಗಳು 
ಶ್ರೀಕಂಬುಕಂಠೈ ನಮಃ ಕಂಠಂ ಪೂಜಯಾಮಿ ಕುತ್ತಿಗೆ 
ಶ್ರೀಶ್ರುತಿಸ್ತುತಾಯ್ಕೆ ನಮಃ ಶ್ರೋತ್ರೇ ಪೂಜಯಾಮಿ ಕಿವಿಗಳು 
ಶ್ರೀಲೋಕಜನನ್ಮೈ ನಮಃ ನೇತ್ರಾಣಿ ಪೂಜಯಾಮಿ ಕಣ್ಣುಗಳು 
ಶ್ರೀಪ್ರಸನ್ನವದನಾಯ್ಯೆ ನಮಃ ಮುಖಂ ಪೂಜಯಾಮಿ ಮುಖ 
ಶ್ರೀಇಂದಿರಾಯೈ ನಮಃ ಲಲಾಟಂ ಪೂಜಯಾಮಿ ಹಣೆ 
ಶ್ರೀಕ್ಟೀರಸಾಗರಕನ್ಯಕಾಯ್ಶೆ ಶಿರಃ ಪೂಜಯಾಮಿ ತಲೆ 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಸರ್ವಾಂಗಾನಿ 


ಪೂಜಯಾಮಿ ॥ 


-47- 


ವರಮಹಾಲಕ್ಷ್ಮೀವ್ರತ 


ಅಥ ದೋರಗ್ರಂಥಿಪೂಜಾ 
ಮಂತ್ರಾಕ್ಷತೆಯಿಂದ ದೋರವನ್ನು ಪೂಜಿಸುವುದು 


ಶ್ರೀರಮಾಯ್ಯೆ ನಮಃ ಪ್ರಥಮಗ್ರಂಥಿಂ ಪೂಜಯಾಮಿ 
ಶ್ರೀಸರ್ವಮಂಗಳಾಯೈ ನಮಃ ದ್ವಿತೀಯಗ್ರಂಥಿಂ ಪೂಜಯಾಮಿ 
ಶ್ರೀಕಮಲವಾಸಿನ್ಕೈ ನಮಃ ತೃತೀಯಗ್ರಂಥಿಂ ಪೂಜಯಾಮಿ 
ಶ್ರೀಮನಹಜನನ್ಯೆ ನಮಃ ತುರೀಯಗ್ರಂಥಿಂ ಪೂಜಯಾಮಿ 
ಶ್ರೀವಿಷ್ಣುವಲ್ಲಭಾಯೈ ನಮಃ ಪಂಚಮಗ್ರಂಥಿಂ ಪೂಜಯಾಮಿ 
ಶ್ರೀಕ್ಟೀರಾಬ್ಧಿಕನ್ಯಕಾಯೈ ನಮಃ ಷಷ್ಠಗಂಥಿಂ ಪೂಜಯಾಮಿ 
ಶ್ರೀಲೋಕಮಾತ್ರೇ ನಮಃ ಸಪ್ತಮಗ್ರಂಥಿಂ ಪೂಜಯಾಮಿ 
ಶ್ರೀಜಗಜ್ಜನನ್ಯೈ ನಮಃ ಅಷ್ಟಮಗ್ರಂಥಿಂ ಪೂಜಯಾಮಿ 
ಶ್ರೀಪದಹಸ್ತಾಯ್ಕೆ ನಮಃ ನವಮಗ್ರಂಥಿಂ ಪೂಜಯಾಮಿ 
ಶ್ರೀಭಾರ್ಗವ್ಕೈ ನಮಃ ದಶಮಗ್ರಂಥಿಂ ಪೂಜಯಾಮಿ 
ಶ್ರೀಪುಷ್ಟೈ ನಮಃ ಏಕಾದಶಗ್ರಂಥಿಂ ಪೂಜಯಾಮಿ 
ಶ್ರೀತುಷೆ ಸೈ ನಮಃ ದ್ವಾದಶಗ್ರಂಥಿಂ ಪೂಜಯಾಮಿ 


ಅಥ ಪುಷ್ಪಪೂಜಾ 


ಪುಷ್ಪಗಳಿಂದ ಪೂಜಿಸುವುದು 


ಶ್ರೀರಮಾಯ್ಯೆ ನಮಃ 
ಶ್ರೀಇಂದಿರಾಯ್ಯೆ ನಮಃ 
ಶ್ರೀಪದ್ಮಪ್ರಿಯಾಯೈ ನಮಃ 
ಶ್ರೀಕಮಲವಾಸಿನ್ಕೈ ನಮಃ 
ಶ್ರೀಹರಿಪ್ರಿಯಾಯೈ ನಮಃ 
ಶ್ರೀಲೋಕಮಾತ್ರೇ ನಮಃ 


ಶ್ರೀವಿಷ್ಣುವಲ್ಲಭಾಯೈ ನಮಃ 


ಶ್ರೀಭಾರ್ಗವ್ಯೈ ನಮಃ 


ಜಾಜೀಪುಷಂ ಸಮರ್ಪಯಾಮಿ (ಜಾಜೀ) 
ಕೇತಕೀಪುಷಂ ಸಮರ್ಪಯಾಮಿ (ಕೇತಕೀ) 
ಪುನ್ನಾಗಪುಪ್ಪಂ ಸ ಸಮರ್ಪಯಾಮಿ (ಸುರಹೊನ್ನೆ) 
ಕಮಲಪುಷಂ ಸಮರ್ಪಯಾಮಿ (ತಾವರೆ) 
ಮಲ್ಲಿಕಾಪುಷಂ ಸಮರ್ಪಯಾಮಿ (ಮಲ್ಲಿಗೆ) 
ಪಾರಿಜಾತಪುಷಂ ಸಮರ್ಪಯಾಮಿ (ಪಾರಿಜಾತ) 
ಉತ್ತಲಪುಷ್ಠಂ ಸಮರ್ಪಯಾಮಿ (ನೈದಿಲೆ) 
ಸೇವಂತಿಕಾಪುಷ್ಠಂ ಸಮರ್ಪಯಾಮಿ (ಸೇವಂತಿಗೆ) 
-48- 


ವರಮಹಾಲಕ್ಷ್ಚ್ಮೀವ್ರತ 

ಶ್ರೀಲೋಕೈಶ್ವರ್ಯೆ ನಮಃ ಸುಗಂಧರಾಜಪುಷ್ಠಂ ಸಮರ್ಪಯಾಮಿ 

ಶ್ರೀತುಪ್ಪೈ ನಮಃ ಸ್ಥಲಪದಪುಷ್ಠಂ ಸಮರ್ಪಯಾಮಿ (ಗುಲಾಬಿ) 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಚ್ಮೆ $0 ನಮಃ ನಾನಾವಿಧ- 

ಪರಿಮಳಪುಷ್ಟಾಣಿ ಸಮರ್ಪಯಾಮಿ 


ಅಥ ಅಷ್ಟೋತ್ತರಶತನಾಮ ಪೂಜಾ 
ಅರಿಶಿನ ಕುಂಕುಮದಿಂದ ಅರ್ಚನೆ ಮಾಡಿರಿ 


೧) ಶ್ರೀಶ್ರಿಯೈೆ ನಮಃ : ೨) ಶ್ರೀಪದ್ಮಾಯೈ ನಮಃ 

೩) ಶ್ರೀಮುಕುಂದಮಹಿಷ್ಕೆ ನಮಃ ೪) ಶ್ರೀಕಮಲಾಯೈ ನಮಃ 

೫) ಶ್ರೀ ಲಕ್ಷ್ಮ ನಮಃ ೬) ಶ್ರೀಲೋಕೇಶ್ವರ್ಯೈ ನಮಃ 

೭) ಶ್ರೀಮಾಯಾಯೈ ನಮಃ ೮) ಶ್ರೀಕ್ಷೀರಾಬ್ದಿಸುತಾಯ್ಕೆ ನಮಃ 

೯) ಶ್ರೀವಿರಿಂಚಿಜನನೈ ನಮಃ ೧೦) ಶ್ರೀಸರ್ವಾಭೀಷ್ಟಪ್ರದಾಯೈ ನಮಃ (೧೦) 
ಶ್ರೀಕಮಲಪ್ರಿಯಾಯ್ಕೆ ನಮಃ ಶ್ರೀಕಮಲಹಸ್ತಾಯೈ ನಮಃ 
ಶ್ರೀತ್ರೆಲೋಕ್ಯಜನನ್ಶೈ ನಮಃ ಶ್ರೀಅರವಿಂದಮಂದಿರಾಯ್ಕೆ ನಮಃ 
ಶ್ರೀವಿಷ್ಣುವಕ್ಷಸ್ಥಲಸ್ಸಿತಾಯ್ಕೆ ನಮಃ ಶ್ರೀತ್ರಿಪುರಸುಂದರ್ಯೈ ನಮಃ 
ಶ್ರೀಕಮಲಪ್ರಿಯಾಯ್ಯೆ ನಮಃ ಶ್ರೀಸುವದನಾಯ್ಕೈೆ ನಮಃ 
ಶ್ರೀಸುಕುಚಾಯೈ ನಮಃ ಶ್ರೀಸುಭುಜಾಯೈ ನಮಃ (೨೦) 
ಶ್ರೀಸುನೇತ್ರಾಯ್ಕೆ ನಮಃ ಶ್ರೀಸುಕಪೋಲಾಯ್ಕೆ ನಮಃ 
ಶ್ರೀಸುಕುಂತಲಾಯ್ಕೆ ನಮಃ ಶ್ರೀಹೇಮಗಾತ್ರೈ ನಮಃ 
ಶ್ರೀಸುವಾಸಿನ್ಯೈ ನಮಃ ಶ್ರೀಅಣುಮಧ್ಯಾಯೈ ನಮಃ 
ಶ್ರೀವಿಪುಲನಿತಂಬಾಯ್ಕೆ ನಮಃ ಶ್ರೀರಂಭೋರವೇ ನಮಃ 
ಶ್ರೀರಮಣೀಯಾಯ್ಕೆ ನಮಃ ಶ್ರೀವೇದಾಂತವೇದ್ಯಾಯ್ಕೆ ನಮಃ (೩೦) 
ಶ್ರೀಕಮಲಾಂಘ್ರೈ ನಮಃ ಶ್ರೀಕಮಲವಾಸನಾಯೈ ನಮಃ 
ಶ್ರೀಚಂದ್ರಾನನಾಯೈ ನಮಃ ಶ್ರೀಸುಂದರವದನಾಯೈ ನಮಃ 


ಶ್ರೀಬಿಂಬಾಧರಾಯೈ ನಮಃ ಓಂಕಂಬುಕಂಠ್ಕೈ ನಮಃ 


-49- 


ವರಮಹಾಲಕ್ಷ್ಮೀವ್ರತ 


ಶ್ರೀಹರಿವಲ್ಲಭಾಯೈ ನಮಃ 
ಶ್ರೀರಮಾಯೈೆ ನಮಃ 
ಶ್ರೀಭಕ್ತವತಲಾಯ್ಕೆ ನಮಃ 
ಶ್ರೀಹಂಸಾರೂಢಾಯೈ ನಮಃ 
ಶ್ರೀಕಮಲಾಕ್ಲ್ಮೈ ನಮಃ 
ಶ್ರೀಸುನಾಸಾಯ್ಕೆ ನಮಃ 
ಶ್ರೀವಿಶ್ವರೂಪಿಣ್ಯೆ ನಮಃ 
ಶ್ರೀವಿಶ್ವವಿನುತಾಯ್ಕೆ ನಮಃ 
ಶ್ರೀಆದಿಮೂರ್ತ್ರೈ ನಮಃ 
ಶ್ರೀಅವ್ಯಕ್ತಾಯ್ಕೆ ನಮಃ 
ಶ್ರೀಚಿತ್ತಜಮಾತ್ರೇ ನಮಃ 
ಶ್ರೀಚಿದಾನಂದಾಯೈ ನಮಃ 
ಶ್ರೀಕಲುಷಮರ್ದಿನೈೈ ನಮಃ 
ಶ್ರೀಚಕ್ರಹಸ್ತಾಯೈನಮಃ 
ಶ್ರೀವೀರಾಸನಾಯೈ ನಮಃ 
ಶ್ರೀವಿದ್ಯಾಪ್ರದಾಯಿನ್ಕೈ ನಮಃ 
ಶ್ರೀಸರ್ವಲೋಕಪ್ರಿಯಾಯ್ಕೆ ನಮಃ 
ಶ್ರೀಸರ್ವರಾಜಾರ್ಥದಾಯೈ ನಮಃ 
ಶ್ರೀಶುಚಿಸಿತಾಯ್ಕೆ ನಮಃ 
ಶ್ರೀಸಿದ್ಧವಂದಾರಕವಂದಿತಾಯೈ ನಮಃ 
ಶ್ರೀಧಾನ್ಯಲಕ್ಷ್ಮ್ಯೈ ನಮಃ 
ಶ್ರೀಮಹಾಲಕ್ಟ್ಯೈ ನಮಃ 
ಶ್ರೀಶ್ರೀವರಲಕ್ಷ್ಮ್ಯೈ ನಮಃ 
ಶ್ರೀಪದ್ಮಾಯ್ಕೆ ನಮಃ 
ಶ್ರೀಖಡ್ಗಧರಾಯೈ ನಮಃ 


ಶ್ರೀಇಂದಿರಾಯ್ಕೈ ನಮಃ 
ಶ್ರೀಸುರಾರ್ಚಿತಾಯೈ ನಮಃ (೪೦) 


, ಶ್ರೀಹಂಸಗಾಮಿನ್ಕೈ ನಮಃ 


ಶ್ರೀತ್ರಿದಶವಂದಿತಾಯೈ ನಮಃ 
ಶ್ರೀಕನಕಾಭಾಯೈ ನಮಃ 
ಶ್ರೀದುರ್ಗಾಯೈ ನಮಃ 
ಶ್ರೀಸಂವರ್ತಕಾಯ್ಯೆ ನಮಃ (೫೦) 
ಶ್ರೀಅನಂತಮೂರ್ತ್ರೈ ನಮಃ 
ಶ್ರೀಸಕಲಾಧಾರಾಯೈ ನಮಃ 
ಶ್ರೀಜಗದ್ರೂಪಾಯೈ ನಮಃ 
ಶ್ರೀಚಿತ್ವರೂಪಾಯೈ ನಮಃ 
ಶ್ರೀಅಸುರಮರ್ದಿನ್ಯೈ ನಮಃ (೬೦) 
ಶ್ರೀಗರುಡವಾಹನಾಯೈ ನಮಃ 
ಶ್ರೀಶಂಖಹಸ್ತಾಯ್ಕೆ ನಮಃ 
ಶ್ರೀವಿದ್ಯುತ್‌ಪ್ರಭಾಯೈ ನಮಃ 
ಶ್ರೀಸದಾನಂದಾಯೈ ನಮಃ 
ಶ್ರೀಸರ್ವದೇವಪ್ರಿಯಾಯ್ಕೆ (೭೦) 
ಶ್ರೀಸೃಷ್ಟಿಸಿತಿಲಯಕರ್ತ್ರ್ಯ ನಮಃ 
ಶ್ರೀಶುದ್ಧವರ್ಣಾಯೈ ನಮಃ 
ಶ್ರೀಈಶಪೂಜಿತಾಯೈ ನಮಃ 
ಶ್ರೀಭೂಮ್ಯೈ ನಮಃ 
ಶ್ರೀಸಿದ್ಧಲಕ್ಷ್ಮ್ಯೈ ನಮಃ (೮೦) 
ಶ್ರೀಲಕ್ಷ್ಮ್ಯೈ ನಮಃ 
ಶ್ರೀಬ್ರಹ್ಮಾರ್ಚಿತಾಯೈ ನಮಃ 
ಶ್ರೀಗದಾಧರಾಯೈ ನಮಃ 


-50- 


ವರಮಹಾಲಕ್ಷ್ಮೀವ್ರತ 


ಶ್ರೀಧನುರ್ಧರಾಯೈ ನಮಃ ಶ್ರೀವರಲಕ್ಷ್ಮೆ $i ನಮಃ 
ಶ್ರೀವಿಜಯಲಕ್ಷ್ಮ್ಯೈ ನಮಃ ಶ್ರೀಸೌಭಾಗ್ಯಲಕ್ಷ್ಮ್ಯೈ ನಮಃ (೯೦) 

ಸಂತಾನಲಕೆ ಮಃ ಕ 

ದ ಶೆರ ಬಟ ರೆ * 

ಶ್ರೀಸಕಲಸಾಮ್ರಾಜ್ಯಲಕ್ಷ್ಯೈ ನಮಃ ಶ್ರೀಗಜಲಕ್ಷ್ಮ್ಯೈ ನಮಃ 
ಶ್ರೀಅಷ್ಟಲಕ್ಷ್ಮ್ಯೈ ನಮಃ ಶ್ರೀಧನಲಕ್ಷ್ಮ್ಯೈ ನಮಃ 
ಶ್ರೀಪದ್ಮಾಲಯಾಯ್ಯೆ ನಮಃ ಶ್ರೀಕಮಲಾಲಯಾಯ್ಯೆ ನಮಃ (೧೦೦) 
ಶ್ರೀಹರಿಪ್ರಿಯಾಯೈ ನಮಃ ಶ್ರೀಇಂದಿರಾಯೈ ನಮಃ 
ಶ್ರೀ ಧಾತ್ಮೈ ನಮಃ ಶ್ರೀ ಸುಖಾಲಯಾಯೈೆ ನಮಃ 
ಶ್ರೀ ಭಾರ್ಗವ್ಯೈ ನಮಃ ಶ್ರೀ ರೇವತ್ಕೈ ನಮಃ 
ಶ್ರೀಲೋಕಮಾತ್ರೇ ನಮಃ ಶ್ರೀರಮಾಯ್ಕೆ ನಮಃ (೧೦೮) 


ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಟ್ಮ್ಯೈ ನಮಃ ಅಷ್ಟೋತ್ತರಶತ- 
ನಾಮಪೂಜಾಂ ಸಮರ್ಪಯಾಮಿ । 
ಧೂಪ -: 
ಧೂಪಾರತಿ ಮಾಡಿರಿ 
ಚಂದನಾಗರುಕರ್ಪೂರಶ್ವೇತಗುಗ್ಗುಳಸಂಯುತಮ್‌ । 
ಕಪಿಲಾಘೃತಸಂಯುಕ್ತಂ ಧೂಪೋ5 ಯಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ - ಧೂಪಮಾಘ್ರಾ 
-ಪಯಾಮಿ । 
ಏಕಾರ್ತಿದೀಪ 
ಏಕಾರತಿ ದೀಪ ಬೆಳಗಿರಿ 
ಫೃತಾಕ್ತವರ್ತಿಸುಸಂಯುಕ್ತಮಂಧಕಾರವಿನಾಶಕಮ್‌ । 
ದೀಪಂ ದಾಸ್ಯಾಮಿ ತೇ ದೇವಿ ಗೃಹಾಣ ಮುದಿತಾಭವ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷೆ ಕೈ ನಮಃ - ಏಕಾರ್ತಿದೀಪಂ 
ದರ್ಶಯಾಮಿ | 


-51- 


ವರಮಹಾಲಕ್ಷ್ಮೀವ್ರತ 


ಪತ್ರಪುಷ್ಟಾಣಿ ಸಮರ್ಪಯಾಮಿ | (ಹಲಗಾರತಿಯ ತುದಿಯಲ್ಲಿ ಹಾಕಿಟ್ಟ ಹೂವು 
ಮಂತ್ರಾಕೃತೆಗಳನ್ನು ಸಮರ್ಪಿಸುವುದು) 
ನೈವೇದ್ಯ 
ಧೂಪದೀಪಾನಂತರ ಈ ಪುಸ್ತಕದ ಕೊನೆಯಲ್ಲಿ ಬರೆದ ಅಡುಗೆಗಳನ್ನು ಮಾಡಿ, 
ದೇವರೆದುರು ಮಂಡಲ ಮಾಡಿ ಅಲ್ಲಿಇಡಬೇಕು. ಹಾಗೂ ನೀರು ಅನೇಕ ಬಗೆಯ 
ಹಣ್ಣುಗಳು, ಹಾಲು, ಮೊಸರು, ತುಪ್ಪಗಳನ್ನು ಮತ್ತೊಂದು ಮಂಡಲದಲ್ಲಿ ಇಡಬೇಕು. 


ಗುಡಮುದ್ಗಾದಿಸಂಯುಕ್ತಂ ಪೂರ್ಣಗರ್ಭಂ ಮನೋಹರಮ್‌ । 

ಮೋದಕಾಪೂಪಸಂಯುಕ್ತಂ ದಧ್ಯನ್ನಂ ಮಧುಪಾಯಸಮ್‌ ॥ 

ನಾನಾಪಾಕಸಮಾಯುಕ್ತಂ ಸೂಪಂ ಶಾಲ್ಯನ್ನಸಂಯುತಮ್‌ । 

ರಸಾಯನೋಪದಂಶಾದಿ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 

ನೈವೇದ್ಯಂ ಷಡ್ರಸೋಪೇತಂ ದಧಿಮಧ್ವಾಜ್ಯಸಂಯುತಮ್‌ । 

ನಾನಾಭಕ್ಷ 4ಫಲೋಪೇತಂ ಗೃಹಾಣ ಹರಿವಲ್ಲಭೇ ॥ 

ಘನಸಾರಸುಗಂಧೇನ ಮಿಶ್ರಿತಂ ಪುಷ್ಪವಾಸಿತಮ್‌ । 

ಪಾನೀಯಂ ಗೃಹ್ಯತಾಂ ದೇವಿ ಶೀತಲಂ ಸುಮನೋಹರಮ್‌ ॥ 

ಸತ್ಯಂತ್ವರ್ತೇನ ಪರಿಷಿಂಚಾಮಿ । 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಯೈ ನಮಃ । ನಾನಾವಿಧ- 
ನೈವೇದ್ಯಂ ಸಮರ್ಪಯಾಮಿ । ನಾರಿಕೇಳಫಲಕದಲೀಫಲಾದಿ ನಾನಾವಿಧಫಲಾನಿ 
ಸಮರ್ಪಯಾಮಿ | (ನಿವೇದಯಾಮಿ) 


ಮುಖದ ಮೇಲೆ ಬಟ್ಟೆ ಹಾಕಿಕೊಂಡು ನಾರಾಯಣಾಷ್ಠಾಕ್ಟರ ಲಕ್ಷ್ಮೀಮಂತ್ರಗಳನ್ನು 
ಯಥಾಶಕ್ತಿ ಜಪಿಸಬೇಕು. 

ಗಂಡೂಷಂ, ಸಮರ್ಪಯಾಮಿ, 

ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ, 

ಪಾದಪ್ರಕ್ಷಾಲನಂ ಸಮರ್ಪಯಾಮಿ, 

. ಹಸ್ತಯೋಃ ಪುನರಾಚಮನಂ ಸಮರ್ಪಯಾಮಿ ॥ 


-52- 


ವರಮಹಾಲಕ್ಷ್ಮೀವತ 


ತಾಂಬೂಲ 
ವಿಳ್ಯದೆಲೆ ಸಮರ್ಪಿಸಿರಿ 


ಪೂಗೀಫಲಸಮಾಯುಕ್ತಂ ನಾಗವಲ್ಲಿ ಸ್ಲೀದಳ್ಳೆರ್ಯುತಮ್‌ । 

ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 50 ನಮಃ- ತಾಂಬೂಲಂ 
ಸಮರ್ಪಯಾಮಿ । ತಾಂಬೂಲಾನಂತರೇ ಆಚಮನಂ ಸಮರ್ಪಯಾಮಿ । 


ದಕ್ಷಿಣೆ 
ಮನೆಯಲ್ಲಿರುವ ಎಲ್ಲ ಹಣವನ್ನು ಒಂದು ತಟ್ಟೆಯಲ್ಲಿಟ್ಟು 
ಸಮರ್ಪಣೆ ಮಾಡಿರಿ. 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ- ಸುವರ್ಣಪುಷ್ಪ 
-ದಕ್ಷಿಣಾಂ ಸಮರ್ಪಯಾಮಿ । 


ಮಹಾಮಂಗಳಾರತಿ 
ಲಕ್ಷ್ಮಿಯಹಾಡುಗಳನ್ನು ಪಠಿಸುತ್ತಾ ಬಗೆ ಬಗೆಯ ಆರತಿಗಳನ್ನು ಮಾಡಿರಿ. 
ಕನಿಷ್ಠಪಕ್ಷ ೫ ನಿಮಿಷವಾದರೂ ಮಂಗಳಾರತಿ ಮಾಡಿರಿ. 


ಜ್ಯೋತಿರ್ಮಯಸ್ವರೂಪಾಯ್ಯ ಸರ್ವಲೋಕತಮೋಪಹೇ । 

ನೀರಾಜನಂ ಪ್ರದಾಸ್ಯಾಮಿ ಗೃಹ್ಯತಾಂ ಭಕ್ತವತಲೇ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ ಮಹಾಮಂಗಳ- 
ನೀರಾಜನಂ ಸಮರ್ಪಯಾಮಿ । 


53- 


ವರಮಹಾಲಕ್ಷ್ಚ್ಮೀವ್ರತ 
ಮಂತ್ರಪುಷ್ಪ 
ಬೊಗಸೆಯಿಂದ ಹೂವು ತುಳಸಿಗಳನ್ನು ಯಥೇಚ್ಛ ಸಮರ್ಪಿಸಿರಿ. 

ಪದ್ಮಾಸನೇ ಪದಕ್ರರೇ ಸರ್ವಲೋಕೈಕಪೂಜಿತೇ । 

ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ $0 ನಮಃ - 
ವೇದೋಕ್ತಮಂತ್ರ - ಪುಷ್ಪಾಣಿ ಸಮರ್ಪಯಾಮಿ । 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ - ಛತ್ರ - 
ಚಾಮರ - ವ್ಯಜನ - ದರ್ಪಣ - ನೃತ್ಯ - ಗೀತಾ - ವಾದ್ಯಾಂದೋಲಿಕಾದಿ 
ಸಮಸ್ತರಾಜೋಪಚಾರಪೂಜಾಃ ಸಮರ್ಪಯಾಮಿ । 


ಪ್ರದಕ್ಷಿಣನಮಸ್ಕಾರ 
ಪತಿ-ಪತ್ನಿಯರು ಒಟ್ಟಿಗೆ ಕನಿಷ್ಠ ನಾಕು ನಮಸ್ಕಾರ ಮಾಡಿರಿ 
“ಪದ್ಮಾಸನೇ ಪದ್ಮಕರೇ ಸರ್ವಲೋಕೈಿಕಪೂಜಿತೇ || 
ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ'' । 
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । 
ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ॥ 
ನಮಸ್ತೇ ಲೋಕಜನನೀ ನಮಸ್ತೇ ವಿಷ್ಣುವಲ್ಲಭೇ । 
ಹರಿಕಾಂತೇ ನಮಸ್ತೇಸ್ತು ತ್ರಾಹಿ ಮಾಂ ದುಃಖಸಾಗರಾತ್‌ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಕ್ಮ್ಯೈ ನಮಃ - 
ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ ॥ 


-54- 


ವರಮಹಾಲಕ್ಷ್ಮೀವ್ರತ 


ಪ್ರಾರ್ಥನೆ 
ದೀರ್ಫಾಯುಷ್ಯ ಸೌಮಾಂಗಲ್ಯಗಳ ಪ್ರಾರ್ಥನೆಯ 

ಜೊತೆಗೆ ಹರಿಭಕ್ತಿ, ತತ್ವಜ್ಞಾನ, ವಿರಕ್ತಿಗಳ ಪ್ರಾರ್ಥನೆ ಮಾಡಿರಿ. 
ದೀರ್ಫ್ಥಮಾಯುರ್ಧನಂ ಧಾನ್ಯಂ ಸೌಮಾಂಗಲ್ಯಂ ಚ ಪುತ್ರತಾಮ್‌ । 
ದೇಹಿ ಮೇ ದೇವಿ ಸುಪ್ರೀತೇ ಪಶುರತ್ನಾದಿಸಂಪದಃ ॥ 

ಶ್ರೀದೇವೀ ಪ್ರಥಮಂ ನಾಮ ದ್ವಿತೀಯಂ ಅಮೃತೋದ್ಧವಾ 
ತೃತೀಯಂ ಕಮಲಾ ಪ್ರೋಕ್ತಾ ಚತುರ್ಥಂ ಚಂದ್ರಲೋಚನಾ । 
ಪಂಚಮಂ ವಿಷ್ಣುಪತ್ನೀ ಚ ಷಷ್ಠಂ ಶ್ರೀವೈಷ್ಠವೀ ತಥಾ । 

ಸಪ್ತಮಂ ತು ವರಾರೋಹಾ ಹೃಷ್ಟಮಂ ಹರಿವಲ್ಲಭಾ । 

ನವಮಂ ಶಾರ್ಜ್‌ಣೀ ಪ್ರೋಕ್ತಾ ದಶಮಂ ದೇವದೇವಿಕಾ । 

ಏಕಾದಶಂ ಮಹಾಲಕ್ಷ್ಮೀಃ ದ್ವಾದಶಂ ಲೋಕಸುಂದರೀ ॥ 

ನಮಃ ಶ್ರಿಯೈೆ ಲೋಕಮಾತ್ರೇ ಬ್ರಹ್ಮಮಾತ್ರೇ ನಮೋ ನಮಃ | 

ನಮಸ್ತೇ ಪದ್ಮನೇತ್ರಾಯೈೆ ಪದ್ಮಮುಖ್ಕೆ ನಮೋ ನಮಃ | 
ಪ್ರಸನ್ನಮುಖಪದ್ಮಾಯೈ ಪದಕ್ರಾಂತ್ಕೈ ನಮೋ ನಮಃ | 

ನಮೋ ಬಿಲ್ಪವನಸ್ಥಾಯ್ಕೆ ವಿಷ್ಣುಪತ್ಲೈ ನಮೋ ನಮಃ । (ಬ್ರಹ್ಮಾಂಡ) 
ಕೌಶೇಯಪೀತವಸನಾಮ್‌ ಅರವಿಂದನೇತ್ರಾಂ 
ಪದ್ಮದ್ವಯಾಭಯವರೋದ್ಯತಪದ್ಮಹಸ್ತಾಮ್‌ । 
ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಕಾಂ 
ಧ್ಯಾಯೇದ್ವಿಧೀಶನತಪಾತಯುಗಾಂ ಜನಿತ್ರೀಮ್‌ ॥ 

ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇಪದ್ಮದಳಾಯತಾಕ್ಷಿ। 
ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ನಾದಪದ್ಧಂ ಮಯಿ ಸನ್ನಿಧತ್ಸ್ವ ॥ 
ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ । ಪ್ರಾರ್ಥನಾಂ 

ಸಮರ್ಪಯಾಮಿ । 


55- 


ವರಮಹಾಲಕ್ಷ್ಮೀವ್ರತ 


ಅರ್ಯ 
ಪತಿಪತ್ನಿಯರು ಶಂಖದಿಂದ ದೇವಿಯ ಮುಂದಿರುವ 
ತಟ್ಟೆಯಲ್ಲಿ ಅರ್ಫ್ಯವನ್ನು ನೀಡಬೇಕು. 


ಕ್ಷೀರೋದಾರ್ಣವಸಂಭೂತೇ ವಿಷ್ಣುಪತ್ನೀ ಸುಶೋಭನೇ । 

ಅರ್ಯಂ ಗೃಹೀತ್ವಾ ತ್ವಂ ದೇವಿ ಸರ್ವಾಭೀಷ್ಟಂ ಚ ದೇಹಿ ಮೇ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮ್ಯೈ ನಮಃ । ಇದಮರ್ಫ್ಯಂ 
ಇದಮರ್ಫ್ಯಂ ಇದಮರ್ಫ್ಯಮ್‌ ॥ 


ದೋರಗ್ರಹಣ 
ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು 
ಕೆಳಗಿನ ಶ್ಲೋಕ ಹೇಳಿ ತೆಗೆದುಕೊಳ್ಳುವುದು. 


ದಾರಿದ್ರಸಾಗರೇ ಮಗ್ನಾ ಭೀತ್ಯಾ5ಹಂ ಭವಭೀತಿಭಿಃ । 
ದೋರಂ ಗೃಹ್ನಾಮಿ ಕಮಲೇ ಮಮಾಭೀಷ್ಟಪ್ರದಾ ಭವ ॥ 
ಕೆಳಗಿನ ಮಂತ್ರವನ್ನು ಹೇಳುತ್ತಾ ದೋರವನ್ನುಣಣ್ಣಿಗೆ ಒತ್ತಿಕೊಳ್ಳುವುದು. 
ಕಮಲೇ ದೋರರೂಪೇಣ ಸ್ಥಿತ ಸರ್ವಾಘಹಾರಿಣೀ । 
ನಮಃ ತ್ರೈಲೋಕ್ಯಜನನೀ ದಾರಿದ್ರ್ಯಂ ಮೇ ನಿವಾರಯ ॥ 
ದೋರವನ್ನು ಪತಿಯಿಂದ ಕಟ್ಟಿಸಿಕೊಳ್ಳುವಾಗ ಹೇಳುವ ಶ್ಲೋಕ. 

ದಾ ಿದಶಗ್ರಂಥಿಸಂಯುಕ್ತಂ ಕೃತ್ವಾ ದ್ವಾದಶತಂತುಭಿಃ | 
ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಲೇ ॥ 
ಹಳೆಯ ದಾರವನ್ನು ಬಿಚ್ಚುವಾಗ ಹೇಳುವ ಶ್ಲೋಕ. 


ದಾಮೋದರಿ ನಮಸ್ನೇತಸ್ತು ನಮಸ್ತೇ ಲೋಕನಾಯಕೀ । 
ನಮಸ್ತೇಸ್ತು ಮಹಾಲಕ್ಷ್ಮೀ ತ್ರಾಹಿ ಮಾಂ ಪರಮೇಶ್ವರಿ ॥ 


-56- 


ವರಮಹಾಲಕ್ಷ್ಮೀವ್ರತ 


ಹೂವು ಮಂತ್ರಾಕೃತೆಗಳಿಂದ ದೇವಿಯನ್ನು ಪೂಜಿಸುವುದು. 
ದೇವಿ ಸರ್ವಜಗದ್ರೂಪೇ ದೇವತಾನಾಮಭೀಷ್ಟದೇ । 
ಪುಷ್ಪಾಂಜಲಿಂ ಪ್ರದಾಸ್ಯಾಮಿ ಸರ್ವಸಿದ್ದಿಪ್ರದಾಯಿನೀ ॥ 
ಶ್ರೀಮನ್ನಾರಾಯಣವಾಮಾಂಕ್ಮಿತವರಮಹಾಲಕ್ಷ್ಮೆ ಖ ನಮಃ - ಪುಷ್ಪಾಂಜಲಿಂ 
ಪ್ರದಾಸ್ಯಾಮಿ । ಹೂವು ಮಂತ್ರಾಕ್ತತೆ ಸಮರ್ಪಿಸುವುದು. 


ವಾಯನದಾನ 
ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು, ಹಣ್ಣುಗಳನ್ನಿಟ್ಟು 
mn ಣಿ ಚ ಯ್ಮ ಲ) 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕಾಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 
ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟು ಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) | 


ಅದ್ಯ ಪೂರ್ವೋಚ್ಚರಿತ ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಮಮ 
ಶ್ರೀವರಮಹಾಲಕ್ಷ್ಮೀವತ ಸಾದುಣ್ಯಾರ್ಥಂ ಉಪಾಯನದಾನಮಹಂ ಕರಿಷ್ಯೇ - 

ಪುರೋಹಿತರಿಗೆ (ಬ್ರಾಹ್ಮಣರಿಗೆ) ಗಂಧ, ಹೂವು ಕೊಡುವುದು. 

ಇಮೇ ಗಂಧಾಃ ಇಮಾನಿ ಪುಷಾಣಿ, ಗಂಧಪುಷಧೂಪದೀಪಸಕಲಾರಾಧನೈೆಃ 
ಸ್ವರ್ಚಿತಮ್‌ | ಎಂದು ಹೇಳಿ ನೀರುಮಂತ್ರಾಕ್ತತೆ ಬಿಡುವುದು. ಆಮೇಲೆ ನೀರನ್ನು 
ಸಣ್ಣ ತಟ್ಟೆಯ ಮೇಲೆ ಪ್ರೋಕ್ಟಿಸುವುದು. 

ಎಷ್ಟೋ ಉಪಾಯನದಾನಂ ರಕ್ಷಸ್ವ- ಎಂದು ಹೇಳಿ ತಟ್ಟೆಯನ್ನು ಅತ್ತ ಇಟ್ಟು 
ಎರಡು ತೆಂಗಿನಕಾಯಿಗಳ ಮೇಲೆ ಪತ್ನಿಯಿಂದ ನೀರು ಹಾಕಿಸಿ, "ಇದಂ ಉಪಾಯನ- 
ದಾನಮ್‌'' - 


-57- 


ವರಮಹಾಲಕ್ಷ್ಮೀವ್ರತ 


ಅರ್ಯ 
ಪತಿಪತ್ನಿಯರು ಶಂಖದಿಂದ ದೇವಿಯ ಮುಂದಿರುವ 
ತಟ್ಟೆಯಲ್ಲಿ ಅರ್ಫ್ಯವನ್ನು ನೀಡಬೇಕು. 


ಕ್ಷೀರೋದಾರ್ಣವಸಂಭೂತೇ ವಿಷ್ಣುಪತ್ತೀ ಸುಶೋಭನೇ । 

ಅರ್ಫ್ಯಂ ಗೃಹೀತ್ವಾ ತ್ವಂ ದೇವಿ ಸರ್ವಾಭೀಷ್ಟಂ ಚ ದೇಹಿ ಮೇ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಥಿತವರಮಹಾಲಕ್ಷ್ಮೆ 50 ನಮಃ । ಇದಮರ್ಫ್ಯಂ 
ಇದಮರ್ಫ್ಯಂ ಇದಮರ್ಫ್ಯಮ್‌ Il 


ದೋರಗ್ರಹಣ 
ದೇವಿಯ ಹತ್ತಿರ ಇಟ್ಟಿರುವ ದೋರವನ್ನು 
ಕೆಳಗಿನ ಶ್ಲೋಕ ಹೇಳಿ ತೆಗೆದುಕೊಳ್ಳುವುದು. 


ದಾರಿದ್ರ ಸಾಗರೇ ಮಗ್ನಾ ಭೀತ್ಯಾ5ಹಂ ಭವಭೀತಿಭಿಃ । 
ದೋರಂ ಗೃಹ್ನಾಮಿ ಕಮಲೇ ಮಮಾಭೀಷ್ಟಪ್ರದಾ ಭವ ॥ 
ಕೆಳಗಿನ ಮಂತ್ರವನ್ನು ಹೇಳುತ್ತಾ ದೋರವನ್ನು ಕಣ್ಣಿಗೆ ಒತ್ತಿಕೊಳ್ಳುವುದು. 


ಕಮಲೇ ದೋರರೂಪೇಣ ಸ್ಥಿತೇ ಸರ್ವಾಘಹಾರಿಣೀ । 
ನಮಃ ತೈಲೋಕ್ಯಜನನೀ ದಾರಿದ್ಯಂ ಮೇ ನಿವಾರಯ ॥ 
ದೋರವನ್ನುಪತಿಯಿಂದ ಕಟ್ಟಿಸಿಕೊಳ್ಳುವಾಗ ಹೇಳುವ ಶ್ಲೋಕ. 
ದಾ ಧಶಗ್ರಂಥಸಂಯುಕ್ತಂ ಕೃತ್ವಾ ದ್ವಾದಶತಂತುಭಿಃ | 
ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಲೇ ॥ 
ಹಳೆಯ ದಾರವನ್ನು ಬಿಚ್ಚುವಾಗ ಹೇಳುವ ಶ್ಲೋಕ. 


ದಾಮೋದರಿ ನಮಸ್ತೇಆಸ್ತು ನಮಸ್ತೇ ಲೋಕನಾಯಕೀ । 
ನಮಸ್ತೇ5ಸ್ತು ಮಹಾಲಕ್ಷ್ಮೀ ತ್ರಾಹಿ ಮಾಂ ಪರಮೇಶ್ವರಿ ॥ 


-56- 


ವರಮಹಾಲಕ್ಷ್ಮೀವ್ರತ 


ಹೂವು ಮಂತ್ರಾಕ್ಸತೆಗಳಿಂದ ದೇವಿಯನ್ನು ಪೂಜಿಸುವುದು. 

ದೇವಿ ಸರ್ವಜಗದ್ರೂಪೇ ದೇವತಾನಾಮಭೀಷ್ಟದೇ । 

ಪುಷ್ಪಾಂಜಲಿಂ ಪ್ರದಾಸ್ಯಾಮಿ ಸರ್ವಸಿದ್ಧಿಪ್ರದಾಯಿನೀ ॥ 

ಶ್ರೀಮನ್ನಾರಾಯಣವಾಮಾಂಕಸ್ಮಿತವರಮಹಾಲಕ್ಷ್ಮೆ ನಮಃ - ಪುಷ್ಪಾಂಜಲಿಂ 
ಪ್ರದಾಸ್ಯಾಮಿ | ಹೂವು ಮಂತ್ರಾಕ್ಷತೆ ಸಮರ್ಪಿಸುವುದು. 


ವಾಯನದಾನ 
ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲದ ಅಚು, ಹಣ್ಣುಗಳನ್ನಿಟ್ಟು 
ಗ ಣಿ ಚ “uw 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕಾಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 
ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟು ಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) 


ಅದ್ಯ ಪೂರ್ವೋಚ್ಚರಿತ ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಮಮ 
ಶ್ರೀವರಮಹಾಲಕ್ಷ್ಮೀವ್ರತ ಸಾದ್ಗುಣ್ಯಾರ್ಥಂ ಉಪಾಯನದಾನಮಹಂ ಕರಿಷ್ಯೇ - 
ಪುರೋಹಿತರಿಗೆ (ಬ್ರಾಹ್ಮಣರಿಗೆ) ಗಂಧ, ಹೂವು ಕೊಡುವುದು. 


ಇಮೇ ಗಂಧಾಃ ಇಮಾನಿ ಪುಷ್ಪಾಣಿ, ಗಂಧಪುಷ್ಧಧೂಪದೀಪಸಕಲಾರಾಧನೈಃ 
ಸ್ವರ್ಚಿತಮ್‌ । ಎಂದು ಹೇಳಿ ನೀರುಮಂತ್ರಾಕ್ತತೆ ಬಿಡುವುದು. ಆಮೇಲೆ ನೀರನ್ನು 
ಸಣ್ಣ ತಟ್ಟೆಯ ಮೇಲೆ ಪ್ರೋಕ್ಟಿಸುವುದು. 

ವಿಷ್ಣೋ ಉಪಾಯನದಾನಂ ರಕ್ಷಸ್ವ - ಎಂದು ಹೇಳಿ ತಟ್ಟೆಯನ್ನು ಅತ್ತ ಇಟ್ಟು 
ಎರಡು ತೆಂಗಿನಕಾಯಿಗಳ ಮೇಲೆ ಪತ್ನಿಯಿಂದ ನೀರು ಹಾಕಿಸಿ, "ಇದಂ ಉಪಾಯನ- 
ದಾನಮ್‌'' - 


57- 


ವರಮಹಾಲಕ್ಷ್ಮೀವತ 


ಉಪಾಯನದಾನ ಕೊಡುವಾಗ ಹೇಳುವ ಮಂತ್ರ - 
ವಾಯನಂ ತೇ ಪ್ರದಾಸ್ಯಾಮಿ ವ್ರತಸಂಪೂರ್ತಿಹೇತವೇ । 
ಪ್ರೀತಯೇ ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಮ್‌ ॥ 


ಇಂದಿರಾ ಪ್ರತಿಗೃಹ್ಣಾತಿ ಇಂದಿರಾ ವೈ ದದಾತಿ ಚ । 
ಇಂದಿರಾ ತಾರಕಾ ದ್ವಾಭ್ಯಾಂ ಇಂದಿರಾಯ್ಕೆ ನಮೋ ನಮಃ ॥ 


ಪುನಃ ಪೂಜಾ 
ಮತ್ತೆ ಪೂಜೆ ಮಾಡಿರಿ 
ಛತ್ರಂ ಸಮರ್ಪಯಾಮಿ | ಚಾಮರೇ ವೀಜಯಾಮಿ । ನೃತ್ಯಂ ದರ್ಶಯಾಮಿ। 
ಗೀತಂ ಶ್ರಾವಯಾಮಿ । ದರ್ಪಣಂ ದರ್ಶಯಾಮಿ । ಅಶ್ವಾರೋಹಣಂ ಗಜಾ- 
ರೋಹಣಂ ಸಮರ್ಪಯಾಮಿ | ಸಮಸ್ತರಾಜೋಪಚಾರ ದೇವೋಪಚಾರ 
ಯಷ್ಯೋಪಚಾರ ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 


ಫಲಸಮರ್ಪಣೆ 
ಒಂದು ಕಾಯನ್ನು ಎಲೆ ಅಡಿಕೆ ಜೊತೆಗೆ ಇರಿಸಿ, ಅದನ್ನು ದೇವಿಯ 
ಬಲಭಾಗದಲ್ಲಿಡುವುದು. 
ಇದಂ ಫಲಂ ಮಯಾ ದೇವಿ ಸ್ಥಾಪಿತ ಪುರತಸ್ತವ । 
ತೇನ ಮೇ ಸಫಲಾವಾಪ್ತಿಃ ಭವೇಜ್ಞನ್ನನಿ ಜನನಿ ॥ 


ಶ್ರೀಕೃಷ್ಣಾರ್ಪಣ ಎನ್ನಿರಿ 
ಯಸ್ಯ ಸ್ಮೃತ್ಕಾ ಚ ನಾಮೋಕ್ಕಾ ತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾಂತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


೨58. 


ವರಮಹಾಲಕ್ಷ್ಮೀವ್ರತ 


"ಅನೇನ ಶ್ರೀವರಮಹಾಲಕ್ಷ್ಮೀಪೂಜಾಕರಣೇನ ಅಸ್ಪತ್ರತ್ಯಂತರ್ಗತ ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತಶ್ರೀವರಮಹಾಲಕ್ಷ್ಮೀಸಹಿತನಾರಾಯಣಃ ಸುಪ್ರೀತೋ 
ಸುಪ್ರಸನ್ನೋ ವರದೋ ಭವತು' ಎಂದು ಹೇಳಿ ಮಂತ್ರಾಕ್ಷತೆ ನೀರನ್ನು ಬಿಡುವುದು. 


ಪ್ರಸಾದಸ್ವೀಕಾರ 
ಪ್ರಸಾದವನ್ನು ಸ್ವೀಕರಿಸಿ ಧನ್ಯ ಎನ್ನಿರಿ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ಲಕ್ಷ್ಮೀ ನಾರಾಯಣಿ ನಮೋಸ್ತು ತೇ ॥ 
ಶ್ರೀಕೃಷ್ಣಾರ್ಪಣಮಸ್ತು 
ಇಲ್ಲಿಗೆ ವರಮಹಾಲಕ್ಷ್ಮೀಪೂಜಾವಿಧಾನವು ಸಮಾಪ್ತವಾಯಿತು. 
— #*%%— 


ಲಕ್ಷ್ಮೀದೇವಿಯ ವಿಸರ್ಜನೆ ಪೂಜೆ 

ಶನಿವಾರ ಬೆಳಿಗ್ಗೆ ವಿಸರ್ಜನೆ ಮಾಡಬೇಕು. ಆಚಮನ ಮಾಡಿ, ದೇಶಕಾಲಗಳನ್ನು 
ಉಚ್ಚರಿಸಿ ದೇವರ ವಾಮಾಂಕಸ್ಥಿತಳಾದ ಲಕ್ಷ್ಮೀದೇವಿಗೆ ಸಂಕ್ಷೇಪವಾಗಿ ೧೬ 
ಉಪಚಾರಗಳನ್ನು ಸಮರ್ಪಿಸಬೇಕು. 

ಶ್ರೀರಮಾಯ್ಯೆ ನಮಃ । - ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 

ಶ್ರೀಕೀರಾಬ್ಧಿತನಯಾಯೈ ನಮಃ । - ಆವಾಹಯಾಮಿ, ಆವಾಹನಂ 
ಸಮರ್ಪಯಾಮಿ 

ಶ್ರೀಪದ್ಮಾಯ್ಕೆ ನಮಃ । - ಅರ್ಫ್ಯಂ ಸಮರ್ಪಯಾಮಿ 

ಶ್ರೀಕಮಲಾಯೈ ನಮಃ । - ಪಾದ್ಯಂ ಸಮರ್ಪಯಾಮಿ 

ಶ್ರೀಸರ್ವಸಂಪತ್ನದಾಯಿನ್ಯೈ ನಮಃ । - ಆಚಮನಂ ಸಮರ್ಪಯಾಮಿ 


*59- 


ವರಮಹಾಲಕ್ಷ್ಮೀವ್ರತ 


ಉಪಾಯನದಾನ ಕೊಡುವಾಗ ಹೇಳುವ ಮಂತ್ರ - 


ವಾಯನಂ ತೇ ಪ್ರದಾಸ್ಯಾಮಿ ವ್ರತಸಂಪೂರ್ತಿಹೇತವೇ । 
ಪ್ರೀತಯೇ ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಮ್‌ ॥ 


ಇಂದಿರಾ ಪ್ರತಿಗೃಹ್ನಾತಿ ಇಂದಿರಾ ವೈ ದದಾತಿ ಚ । 
ಇಂದಿರಾ ತಾರಕಾ ದ್ವಾಭ್ಯಾಂ ಇಂದಿರಾಯ್ಕೆ ನಮೋ ನಮಃ ॥ 


ಪುನಃ ಪೂಜಾ 
ಮತ್ತೆ ಪೂಜೆ ಮಾಡಿರಿ 
ಛತ್ರಂ ಸಮರ್ಪಯಾಮಿ । ಚಾಮರೇ ವೀಜಯಾಮಿ । ನೃತ್ಯಂ ದರ್ಶಯಾಮಿ। 
ಗೀತಂ ಶ್ರಾವಯಾಮಿ । ದರ್ಪಣಂ ದರ್ಶಯಾಮಿ । ಅಶ್ವಾರೋಹಣಂ ಗಜಾ- 
ರೋಹಣಂ ಸಮರ್ಪಯಾಮಿ । ಸಮಸ್ತರಾಜೋಪಚಾರ ದೇವೋಪಚಾರ 
ಯಷ್ಯೋಪಚಾರ ಸರ್ವೋಪಚಾರಪೂಜಾಂ ಸಮರ್ಪಯಾಮಿ | 


ಫಲಸಮರ್ಪಣೆ 
ಒಂದು ಕಾಯನ್ನು ಎಲೆ ಅಡಿಕೆ ಜೊತೆಗೆ ಇರಿಸಿ, ಅದನ್ನು ದೇವಿಯ 
ಬಲಭಾಗದಲ್ಲಿಡುವುದು. 


ಇದಂ ಫಲಂ ಮಯಾ ದೇವಿ ಸ್ಥಾಪಿತಂ ಪುರತಸ್ತವ । 
ತೇನ ಮೇ ಸಫಲಾವಾಪ್ತಿಃ ಭವೇಜ್ಞನನಿ ಜನನಿ ॥ 


ಶ್ರೀಕೃಷ್ಣಾರ್ಪಣ ಎನ್ನಿರಿ 
ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ ತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾಂತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


-58- 


ವರಮಹಾಲಕ್ಷ್ಮೀವ್ರತ 


"ಅನೇನ ಶ್ರೀವರಮಹಾಲಕ್ಷ್ಮೀಪೂಜಾಕರಣೇನ ಅಸ್ಮತ್ರತ್ವಂತರ್ಗತ ಶ್ರೀಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತಶ್ರೀವರಮಹಾಲಕ್ಷ್ಮೀಸಹಿತನಾರಾಯಣಃ ಸುಪ್ರೀತೋ 
ಸುಪ್ರಸನ್ನೋ ವರದೋ ಭವತು' ಎಂದು ಹೇಳಿ ಮಂತ್ರಾಕ್ಷತೆ ನೀರನ್ನು ಬಿಡುವುದು. 


ಪ್ರಸಾದಸ್ವೀಕಾರ 
ಪ್ರಸಾದವನ್ನು ಸ್ವೀಕರಿಸಿ ಧನ್ಯ ಎನ್ನಿರಿ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ಲಕ್ಷ್ಮೀ ನಾರಾಯಣಿ ನಮೋಸ್ತು ತೇ ॥ 
ಶ್ರೀಕೃಷ್ಣಾರ್ಪಣಮಸ್ತು 
ಇಲ್ಲಿಗೆ ವರಮಹಾಲಕ್ಷ್ಮೀಪೂಜಾವಿಧಾನವು ಸಮಾಪ್ತವಾಯಿತು. 
— ಬು ಬಟು — 


ಲಕ್ಷ್ಮೀದೇವಿಯ ವಿಸರ್ಜನೆ ಪೂಜೆ 

ಶನಿವಾರ ಬೆಳಿಗ್ಗೆ ವಿಸರ್ಜನೆ ಮಾಡಬೇಕು. ಆಚಮನ ಮಾಡಿ, ದೇಶಕಾಲಗಳನ್ನು 
ಉಚ್ಚರಿಸಿ ದೇವರ ವಾಮಾಂಕಸ್ಥಿತಳಾದ ಲಕ್ಷ್ಮೀದೇವಿಗೆ ಸಂಕ್ಷೇಪವಾಗಿ ೧೬ 
ಉಪಚಾರಗಳನ್ನು ಸಮರ್ಪಿಸಬೇಕು. 

ಶ್ರೀರಮಾಯೈ ನಮಃ । - ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 

ಶ್ರೀಕ್ಷೀರಾಬ್ದಿತನಯಾಯ್ಯೆ ನಮಃ । - ಆವಾಹಯಾಮಿ, ಆವಾಹನಂ 
ಸಮರ್ಪಯಾಮಿ 

ಶ್ರೀಪದ್ಮಾಯೈ ನಮಃ । - ಅರ್ಫ್ಯಂ ಸಮರ್ಪಯಾಮಿ 

ಶ್ರೀಕಮಲಾಯೈ ನಮಃ । - ಪಾದ್ಯಂ ಸಮರ್ಪಯಾಮಿ 

ಶ್ರೀಸರ್ವಸಂಪತ್ಚದಾಯಿನ್ಕೈ ನಮಃ । - ಆಚಮನಂ ಸಮರ್ಪಯಾಮಿ 


-59- 


ವರಮಹಾಲಕ್ಷ್ಮೀವ್ರತ 


ಶ್ರೀಇಂದಿರಾಯ್ಕೈ ನಮಃ । - ಮಧುಪರ್ಕಂ ಸಮರ್ಪಯಾಮಿ 
ಶ್ರೀಸರ್ವದಾಯಿನ್ಯೈ ನಮಃ । - ಪುನರಾಚಮನಂ ಸಮರ್ಪಯಾಮಿ 
ಶ್ರೀಕಮಲವಾಸಿನ್ಯೈ ನಮಃ । - ಸ್ನಾನಂ ಸಮರ್ಪಯಾಮಿ 
ಶ್ರೀಹರಿಪ್ರಿಯಾಯೈ ನಮಃ | - ವಸ್ತ್ರಂ ಸಮರ್ಪಯಾಮಿ 
ಶ್ರೀಮಂಗಳದೇವತಾಯ್ಕೆ ನಮಃ । - ಮಾಂಗಲ್ಯಂ ಸಮರ್ಪಯಾಮಿ 
ಶ್ರೀಶ್ರಿಯ್ಳೆ ನಮಃ | - ಗಂಧಂ ಸಮರ್ಪಯಾಮಿ 
ಶ್ರೀಲೋಕಮಾತ್ರೇ ನಮಃ । - ಅಕ್ಷತಾನ್‌ ಸಮರ್ಪಯಾಮಿ 
ಶ್ರೀಕಮಲಹಸ್ತಾಯೈ ನಮಃ | - ಪುಷ್ಪ ಸಮರ್ಪಯಾಮಿ 
ಶ್ರೀವರಪ್ರದಾಯೈ ನಮಃ । - ಧೂಪಂ ಸಮರ್ಪಯಾಮಿ 
ಶ್ರೀಲೋಕಜನನ್ಮೈ ನಮಃ । - ದೀಪಂ ಸಮರ್ಪಯಾಮಿ 
ಶ್ರೀಪ್ರಸನ್ನವದನಾಯೈ ನಮಃ । - ನೈವೇದ್ಯಂ ಸಮರ್ಪಯಾಮಿ 
ಶ್ರೀಇಂದಿರಾಯೈ ನಮಃ | - ಮಹಾಮಂಗಳನೀರಾಜನಂ ಸಮರ್ಪಯಾಮಿ 
ಶ್ರೀಕ್ಲೀರಸಾಗರಕನ್ಯಕಾಯೈ ನಮಃ । - ಮಂತ್ರಪುಷಂ ಸಮರ್ಪಯಾಮಿ 
ಶ್ರೀವರಮಹಾಲಕ್ಷ್ಮ್ಯೈ ನಮಃ । - ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ 
ಉದ್ವಾಸನೆ 
ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಯತಾಮ್‌ | 
ಇಷ್ಟಕಾಮ್ಯಾರ್ಥಸಿದ್ಧರ್ಥಂ ಪುನರಾಗಮನಾಯ ಚ ॥ 
ಅನೇನ ಶ್ರೀವರಮಹಾಲಕ್ಷ್ಮೀವಿಸರ್ಜನಪೂಜನೇನ ಅಸ್ಮತ್ತತ್ಯಂತರ್ಗತ 


ಶ್ರೀಭಾರತೀ- ರಮಣಮುಖ್ಯಪ್ರಾಣಾಂತರ್ಗತ ಶ್ರೀವರಮಹಾಲಕ್ಷ್ಮೀಸಹಿತನಾರಾಯಣಃ 
ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು' ಶ್ರೀಮಧ್ವೇಶಾರ್ಪಣಮಸ್ತು. 


* ಬು ಬು ಬು Kk 


-61- 


ವರಮಹಾಲಕ್ಷ್ಮೀವ್ರತ 


ಸ್ವತಃ ಸ್ತ್ರೀಯರೇ ಪೂಜಿಸುವ ವಿಧಾನ 
-೧- 
ಕಲಶದಲ್ಲಿ ನೀರು ತುಂಬಿ ತೆಂಗಿನಕಾಯಿ ಇಟ್ಟು ಅಲಂಕರಿಸಿ 
(ಪೂರ್ಣಕುಂಭದಂತೆ), ಲಕ್ಷ್ಮಿಯನ್ನು ಕರೆಯಬೇಕು 
ರಾಗ : ಮಧ್ಯಮಾವತಿ ತಾಳ : ಆದಿ 


ಭಾಗ್ಯದ ಲಕ್ಷ್ಮೀ ಬಾರಮ್ಮಾ- ನಮ್ಮಮ್ಮಾನೀ ಸೌ- 

ಭಾಗ್ಯದ ಲಕ್ಷ್ಮೀ ಬಾರಮ್ಮಾ ಪ 
ಹೆಜ್ಜೆಯ ಮೇಲೆ ಹೆಜ್ಜೆಯನಿಕ್ಕುತ । 

ಗೆಜ್ಜೆಯ ಕಾಲಿನ ಧ್ವನಿಯ ಮಾಡುತ ॥ 

ಸಜ್ಜನ ಸಾಧು ಪೂಜೆಯ ವೇಳೆಗೆ । 

ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ 1111 


ಕನಕವೃಷ್ಟಿಯ ಕರೆಯುತ ಬಾರೆ । 

ಮನಕೆ ಮತಿಯ ಸಿದ್ಧಿಯ ತೋರೆ ॥ 

ದಿನಕರ ಕೋಟಿ ತೇಜದಿ ಹೊಳೆಯುತ । 

ಜನಕರಾಜನ ಕುಮಾರಿ ಸೀತೆ 1121 
ಸಂಖ್ಯೆಯಿಲ್ಲದಾ ಭಾಗ್ಯವ ಕೊಟ್ಟು! 

ಕಂಕಣ ಕೈಯಾ ತಿರುವುತ ಬಾರೆ ॥ 

ಕುಂಕುಮಾಂಕಿತೇ ಪಂಕಜಲೋಚನೆ । 

ವೆಂಕಟರಾಯನ ಮೋಹದ ರಾಣಿ 1131 
ಅತ್ತಿತ್ತಗಲದೆ ಭಕ್ತರ ಮನೆಯಲಿ । 


ನಿತ್ಯಮಂಗಲವು ನಿತ್ಯ ಮಹೋತ್ಸವ ॥ 
-62- 


ವರಮಹಾಲಕ್ಷ್ಮೀವ್ರತ 


ಸತ್ಯವ ತೋರುವ ಸಜ್ಜನರಿಗೆ ನೀ । 

ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ॥4॥ 
ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ । 
ಶುಕ್ರವಾರದ ಪೂಜೆಯ ಕೊಂಬೆ ॥ 
ಆಕ್ಕರವುಳ್ಳ ಅಳಗಿರಿ ರಂಗನ 


ಶಕ್ತ ಪುರಂದರ ವಿಠಲನ ರಾಣಿ 11511 
-೨- 
ಮಂತ್ರಾಕ್ಸತೆ ಹಾಕಿ ಕೈಮುಗಿದು ಲಕ್ಷ್ಮಿಯನ್ನು ಕರೆಯಬೇಕು 
ಬಾರೇ ಭಾಗ್ಯದ ನಿಧಿಯೇ । ಬಾರೇ ಶ್ರೀಜಾನಕಿಯೇ [ps 
ಬಾರೆ ಬಾರೆ ಚಕೋರ ಸುಖಾಗ್ರಪಜೆ । 
ಸೇರಿದೆ ತವ ಪದ ವಾರಿಜನಿಲಯೇ ಅಪ 


ಕೃತಿ ಶಾಂತ ಜಯ ಮಾಯೆ । ಕ್ಲಿತಿಜೆ ಕೋಮಲಕಾಯೇ | 

ಶಿತ ಕಳೇವರ ವಿದಿಶತ ಕೃತಸುಮ ಸಸ । 

ತತಿ ಸುತೆ ಪಾವನ ರತಿಪತಿ ತಾಯೇ 11111 
ಮಂಗಳ ಮಂದಭರಿತ ತಿಂಗಳಮುಖಿ ಸೀತೆ । 

ಇಂಗಡಲಜೆ ಕೃಪಾಂಗಿಯೆ ಎನ್ನುತ । 

ರಂಗದಿ ಮಾನವಸಿಂಗನ ತೋರೆ 11211 
ಶಾಮಸುಂದರರಾಣಿ ವಾಮಾಕ್ಷಿ ಕಲ್ಯಾಣಿ । 

ಕಾಮಿನಿ ಮಣಿ ಸತ್ಯಭಾಮೆ ರುಕ್ಮಿಣಿ । 

ಗೋಮಿನ ರಮೆ ಶುಭನಾಮೆ ಲಲಾಮೆ 1131 


-63- 


ವರಮಹಾಲಕ್ಷ್ಮೀವ್ರತ 


ವರ್ತಿ 
ಹೊಸ್ತಿ! ಲಿನಿಂದ ಲಕಿ ಶಯ ಹೆಜ್ಜೆಗಳನ್ನು ಬರೆದು 
ಲಕ್ಷ್ಮಿ ಬಂದಳೆಂದು ಭಾವಿಸಬೇಕು. 
ಬಾರೆ ನಮ್ಮನಿತನಕ ಭಾಗ್ಯದ ದೇವಿ । ಬಾರೆ ನಮನಿತನಕ ॥ಪಃ॥। 


ಬಾರೆ ನಮ್ಮನಿತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ 
ಚರಣಕೆ ॥ 


ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯುತ । 


ಸರಗಿ ಸರವು ಚಂದ್ರಹಾರಗಳೆಲೆಯುತ 1111 

ಜರದ ಪೀತಾಂಬರ ನಿರಿಗೆಗಳೆಲೆಯುತ । 

ತರುಳನ ಮ್ಯಾಲೆ ತಾಯಿ ಕರುಣವಿಟ್ಟು ಬೇಗನೆ 11211 

ಮಂದಗಮನೆ ನಿನಗೆ ವಂದಿಸಿ ಬೇಡುವೆ । 

ಇಂದಿರೇಶನ ಕೂಡ ಇಂದು ನಮ್ಮನಿತನಕ 1131 
-ಲ್ಲ- 


ಆಗಮಿಸಿದ ಲಕ್ಷ್ಮೀದೇವಿಗೆ ನಮಿಸಿ ಭಾಗ್ಯವೆಂದು ತಿಳಿಯಬೇಕು. 
ಬಾರೇ ವೇಂಕಟರಮಣಿ । ಶ್ರೀ ಶ್ರೀದೇವಿ (ಭಾಗ್ಯದ ದೇವಿ) ॥ಷ। 
ಬಾರೇ ವೇಂಕಟರಮಣಿ ಪಾರಾಯಣ ಕೇಳೆ । 
ಚಾರುವದನೆ ಉಪಹಾರಕಾಲಕೆ ನಿತ್ಯ 11ಅ.ಪ.॥ 


ಏನು ಪುಣ್ಯವೆ ನಂದು ಪಾರಾಯಣಿ?। ನೀನೆ ಕೇಳುತ ಬಂದು । 
ಹೀನಮಾನವನಿಗೆ ನೀನು ಬರುವಿಯೆಂಬೊ । 

ಜ್ಞಾನವಿಲ್ಲದೆ ಉಚ್ಚ ಸ್ಥಾನದೊಳಗೆ ಕೂಡೆ 1111! 
ಸ್ವಪ್ನದೊಳಗೆ ಬರುವಿ । ಶ್ರೀದೇವಿ ಕ್ಲಿಪ್ರ-ತನದಿ ಪೋಗುವಿ । 


-64- 


ವರಮಹಾಲಕ್ಷ್ಮೀವ್ರತ 


ಸರ್ಪಶಯನ ನಮಪ್ಪ ಗೋಕುಲಬಾಲನಪ್ಪಿ ಕೊಂಬುವ ಸುಖ ಒಪ್ಪಿಸಿ 
ಬೇಗನೆ ॥2॥ 
ಮಂಗಳಾಂಗಿಯೆ ನಿನ್ನ ಕಾಣದೆ ಬಲು ಭಂಗಪಡುವೆನಮ್ಮ! 
ಗಂಗಜನಕ ಸಿರಿರಂಗನಂಕದಿ ಕೂತು ಭೃಂಗಕುಂತಳೆ 
ಹೃದಯಾಂಗಳದೊಳಗಾಡೆ ॥3॥ 
ಎಲ್ಲ ದೇವತೆಗಳು ತಡೆದಿಹೆ ಪುಲ್ಲವಾರಿಜನಯನೆ । ಗೊಲ್ಲ ಬಾಲನ ಪದ 
ಪಲ್ಲವ ನೋಡದೆ ನಿಲ್ಲವಲ್ಲದು ಮನ ಸೊಲ್ಲು ಲಾಲಿಸು ಬೇಗ  ॥4॥ 
ಇಂದಿರೇಶನ ರಾಣಿ ಎನ್ನಯ ಮನ ಮಂದಿರದೊಳು ಬಾ ನೀ। 
ನಂದಗೋಕುಲಬಾಲ ಕಂದರನೆತ್ತಿ ಕರ ತಿಂದು ತೋರಿಸೆ 
ಅರವಿಂದನಯನೆ ಲಕ್ಷ್ಮೀ 
೨-೫ 

ಲಕ್ಷ್ಮೀದೇವಿಯ ಕಾಲು ತೊಳೆಯಬೇಕು, ಆಚಮನ ನೀಡಬೇಕು 
ಸಾರ ಸಾಕ್ಟೇರು ವರ ಲಕ್ಷ್ಮಿ ದೇವೇರಿಗೆ | 
ಪಾದ ಪೂಜೆಯ ಮಾಡಿ ಧನ್ಯರಾಗಿ 


ಧನ್ಯರಾಗಿ ಮಾನ್ಯರಾಗಿ ಭಾಗ್ಯವಂತರಾಗಿ ಸಂಪನ್ನರಾಗಿ ಅ. 


Ue 


ಹಾರ ಕೇಯೂರ ಕಂಕಣ ಗೊಂಡ್ಯಾ 

ತೋರ ಒಡ್ಕಾಣ ನಾಗ-ಭೂಷ 

ವಾಲೆ ನಾಗರ ಬೇಸರಿ ಬಾಳ್ಯ 

ಪೂರ್ವದ ಬುಗುಡಿ ಬುಲಾಕು ಮಕುರು 1111 
ಕುಂದಮಂದಾರ ಸುಗಂಧಿ ಪುಷ್ಪ 

ಚೆಂದದ ಪರಿಮಳ ಆರ್ಯ 

ಅಂದದಿ ಪೂಜೆ ಅರ್ಯ ಪಾದ್ಯ 

ಕುಂದಣ ಪೀಠವು ದೀಪಧೂಪ 1121 


-65- 


ವರಮಹಾಲಕ್ಷ್ಮೀವ್ರತ 


ನಾರಿಕೇಳ ಅಂಜುರ ಕದಳಿ ಹಲಸು 

ಸಾರ ದಾಳಿಂಬ ಉತ್ತತ್ತಿ ದ್ರಾಕ್ಷಿ 

ಬೋರೆ ಗೋಡಂಬಿ ಸೇಬು ಮಾವು ಕಿತ್ತಳೆ 

ನೀರೆ ತಾಂಬೂಲ ನೀಡಿ ಭಕ್ತಿ ಯಿಂದ 11311 
ಮಂಡಿಗೆ ಫೇಣಿ ಚಿರೋಟಿ ಲಾಡು 

ಸಂಡಿಗೆ ಹಪಳಾಂಬೋಡೆ ಬೂಂದ್ಯಾ 

ತಂಡ ತಂಡದ ಪಾಯಸ ಕ್ಷೀರ ತುಪ್ಪ 


ಮಂಡಲವ ಮಾಡಿ ನೈವೇದ್ಯಕಿಟ್ಟು 11411 

ಮಂಗಳಾರ್ತಿ ಮಾಡಿರೆ ಮನ್ಮಥ ಪಿತನಿಗೆ 

ಮಂಗಳೆಂದು ಪಾಡಿರೆ ಗಂಗಾಜನಕನಿಗೆ 

ಆರುತಿ ಮಾಡಿರೆ ಜಾನಕಿಗೆ 

ಶುಭ ಮಂಗಳ ಶ್ರೀರಘುರಾಮ ವಿಟ್ಕಲಗೆ 1151 
ಜತ 

ಕುಡಿಯಲು ಮಧುಪರ್ಕ ನೀಡಿ, ಆಚಮನ ನೀಡಬೇಕು 

ರಾಗ : ತೋಡಿ ತಾಳ : ಆದಿ 


ವೇಣೀ ಮಾಧವನ ತೋರಿಸೆ ಜಾಣೆ 


ತ್ರಿವೇಣಿ ಕಾಣದೆ ನಿಲ್ಲಲಾರೆನೆ ಪ 
ಕಾಣುತ ಭಕ್ತರ ಕರುಣದಿ ಸಲಹುವ 
ಜಾಣೆ ತ್ರಿವೇಣಿ ಸಾರೆ ಸುಖವಾಣಿ ಅ.ಪ 


ಬಂದೆನೆ ಬಹಳ ದೂರದಿ ಭವಸಾಗರತರಣಿ । 
ನಿಂದೆನೆ ನಿನ್ನ ತೀರದಿ ಒಂದು ಗಳಿಗೆ ಹರಿಯಗಲಿ ನಾನಿರಲಾರೆ 
ಮಂದಗಮನೆ ಎನ್ನ ಮುಂದಕೆ ಕರೆಯೆ 111 


-66- 


ವರಮಹಾಲಕ್ಷ್ಮೀವ್ರತ 


ಶರಣಾಗತರ ಪಾಲಿಪುದು ತರಳೆ ನಿನ್ನ ಬಿರುದು । ಕರುಣದಿಂದೆನ್ನ ಪೊರೆಯೆ 
ಸ್ಮರಣೆ ಮಾತ್ರದಿ ಭವತಾಪವ ಹರಿಸುವ 

ಸ್ಮರನ ಪಿತ ಮುರಹರನ ಕರುಣದಿ 11211 
ಸುಜನರಿಗೆಲ್ಲಾಧಾರಳೆ ಸುಖಶೀಲೆ ಕೇಳೆ | ಕುಜನ ಸಂಗವನು ಕೀಳೆ 
ನಿಜಪದವಿಯನೀವ ಹಯವದನನ ಪಾದ ವಾರಿಜ 


ತೋರಿಸೆ ಮದಗಜಗಮನೆ 1131 
ಬೆ 
ಲಕ್ಷ್ಮೀದೇವಿಗೆ ಪಂಚಾಮೃತಸ್ನಾನ ಹಾಗೂ ಶುದ್ಧೋದಕಸ್ನಾನ 
ಮಾಡಿಸಬೇಕು. 
ಕ್ಷೀರವಾರಿಧಿ ಕನ್ನಿಕೆ ಮಾರ ಜನಕೆ 
ಈರೇಳು ಲೋಕನಾಯಿಕೆ ಪ 


ವಾರವಾರಕೆ ನಿನ್ನನಾರಾಧಿಪುದಕ್ಕೆ 

ಚಾರುಮನಸು ಕೊಡು ದೂರ ನೋಡುತಲೆ ॥ಅ.ಪ.॥ 

ಶ್ರೀಧರಾದುರ್ಗಾ ಅಂಭ್ರಣಿ ನಿತ್ಯ ಕಲ್ಯಾಣಿ ವೇದವತಿಯೆ ರುಕ್ಮಿಣಿ 

ವೇದ ವೇದಾಂತದಭಿಮಾನಿ ವಾರಿಜಪಾಣಿ ಆದಿ ಮಧ್ಯಾಂತ ಗುಣಶ್ರೇಣಿ 
ಸಾಧುಜನರ ಹೃದಯಾಬ್ದ ವಿರಾಜಿತೆ 

ಖೇದಗೊಳಿಪ ಕಾಮಕ್ರೋಧಗಳೋಡಿಸಿ 

ನೀ ದಯೆದಿಂದ ಮೇಲಾದ ಗತಿಗೆ ಪಂಚ- 

ಭೇದ ಮತಿ ಕೊಡು ಮಾಧವಪ್ರೀಯಳೆ 11111 
ಶ್ರೀ ಮಾಯಾ ಜಯಾ ಕೃತಿ ಶಾಂತಿ ದೇವಿ ಜಯಂತಿ ನಾಮದಲಿಪ್ಪ ಜಯವಂತಿ 


ಕೋಮಲವಾದ ವೈಜಯಂತಿ ಧರಿಸಿದ ಶಾಂತಿ 
ಸೋಮಾರ್ಕಕೋಟಿ ಮಿಗೆ ಕಾಂತಿ 


-67- 


ವರಮಹಾಲಕ್ಷ್ಮೀವ್ರತ 


ತಾಮರಸಾಂಬಿಕೆ ರಮೆ ಲಕುಮಿ ಸತ್ಯಭಾಮೆ ಭವಾರಣ್ಯ ಧೂಮಕೇತಳೆ 
ಯಾಮ ಯಾಮಕೆ ಹರಿ ನಾಮವ ನುಡಿಸು 
ಉತ್ತಮರೊಡನೆ ಪರಿಣಾಮವೀವುದು 11211 


ನಾನಾ ಆಭರಣ ಭೂಷಿತೆ ಧಾರುಣಿ ಜಾತೆ ಜ್ಞಾನಿಗಳ ಮನಃಪ್ರೀತೆ 
ಅನಾದಿಯಿಂದ ಪ್ರಖ್ಯಾತೆ ಆದಿದೇವತೆ ಗಾನವಿಲೋಲೆ ಸುರಗೀತೆ 
ನೀನೆ ಗತಿ ಎನಗಾದರೊಬ್ಬರ ಕಾಣೆ 

ದಾನಿ ಇಂದಿರೆದೇವಿ ನಾನಾಪರಿಯಲಿ 

ಶ್ರೀನಿಧಿ ವಿಜಯವಿಟ್ಠಲನ ಮೂರುತಿಯನ್ನು 


ಧ್ಯಾನದೊಳಿಡುವಂತೆ ಜ್ಞಾನ ಭಕುತಿ ಕೊಡೆ 1311 
- ©. 

ಲಕ್ಷ್ಮೀದೇವಿಗೆ ಎರಡು ವಸ್ತ್ರಗಳನ್ನು ಚೆನ್ನಾಗಿ ಉಡಿಸಬೇಕು 

ರಾಗ : ಶಂಕರಾಭರಣ ತಾಳ : ಆದಿ 

ಒಲಿದೆ ಏತಕಮ್ಮ ಲಕುಮಿ ವಾಸುದೇವಗೆ ಪಃ 

ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯದ್ದಾಗೆ ell 


ಕಮಲಗಂಧಿ ಕೋಮಲಾಂಗಿ ಸುಂದರಾಬ್ದವದನೆ ನೀನು 

ರಮಣ ಮತ್ಸ್ಯ ಕಠಿಣಕಾಯ ಸೂಕರಾಸ್ಯನು 

ರಮಣೀಯ ಸ್ವರೂಪಿ ನೀನು ಅಮಿತ ಘೋರರೂಪನವನು 
ನಮಿಪರಿಷ್ಟದಾನಿ ನೀನು ದಾನವ ಬೇಡುವನಿಗೆ 11111 
ಜಾಣೆ ರತ್ನಾಕರನ ಮಗಳು ನೀನು ಶುದ್ಧ ಭೃಗುಜನವನು 
ಆನಂದಾಬ್ಜಸದನೆ ನೀನು, ವನವಾಸಿ ಅವನು 

ಮಾನೆ ಪತಿವ್ರತೆಯು ನೀನು ನಾನಾ ಯೋಷಿತ್ವಾಮಿ ಅವನು 

ಜ್ಞಾನೆ ಚಿತ್ರವಸನೆ ನೀನು ಹೀನ ಚೈಲದವನಿಗೆ 11211 


ವರಮಹಾಲಕಿ ಕ್ಲೀವತ 


ಲಲಿತೆ ಚಾರುಶೀಲೆ ನೀನು ಕಲಿಕಿ ಕಲಹಪ್ರಿಯನವನು 

ಕುಲದ ಕುರುಹು ಇಲ್ಲ ಗುಣದ ನೆಲೆಯ ಕಂಡಿಲ್ಲ 

ಹಲವು ಕಾಲದವನು ಅವನ ಬಳಗ ಬಂಧು ನಿಷ್ಠಿಂಚನರು 

ಜಲದಿ ಆಲದೆಲೆಯ ಮೇಲೆ ಮಲಗಿ ಬೆರಳ ಸವಿವವನಿಗೆ 1131 


ಅವನ ವಾರ್ತೆ ಕೇಳಿದವರು ಒಲ್ಲರು ಸಂಸಾರವನ್ನು 

ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು 

ಅವನ ಪುರಕೆ ಪೋದ ಜನರು ಒಮ್ಮೆಗನ್ನ ಹಿಂದಿರುಗರು 

ಅವನು ತಾನೆ ತನಯರ ತನ್ನವಯದಿಂದ ಪಡೆದವಗೆ 11411 


ಸ್ವರತಾ5ನಪೇಕ್ಷಾ5ಕಾಮಿ ನಿದ್ರಾಹೀನ ಅನಶನಿಯು 

ಸರುಶರೂಪ ವಾಚ್ಯಶಬ್ದ ಅಮಿತಭೋಕ್ತನು 

ಗುರು ಗೋಪಾಲವಿಟ್ಕಲನು ನಿರುತ ತನ್ನ ವಕ್ಷದೊಳು 

ಅರಮನೆಯ ಮಾಡಿಕೊಟ್ಟು ಮರುಳುಮಾಡಿದ ಮಾಯಾವಿಗೆ ॥5॥ 


ಎಕ್‌ 
ಶಿರದಿಂದ ಕಾಲಿನ ತನಕ ಎಲ್ಲ ಆಭರಣಗಳನ್ನು ಸಮರ್ಪಿಸಬೇಕು 
ಶ್ರೀಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು ॥ಪೆ.॥ 


ಕೇಶವ ನಿಮ್ಮ ನಾಮ ಮಾಂಗಲ್ಯಸೂತ್ರ ತಾಳಿ 

ನಾರಾಯಣ ನಿಮ್ಮನಾಮ ತಾಳಿ ಪದಕವು । 

ಮಾಧವ ನಿಮ್ಮನಾಮ ಸುರಗಿ ಸಂಪಿಗೆ ಮೊಗ್ಗು 

ಗೋವಿಂದ ನಿಮ್ಮ ನಾಮ ಗೋಧಿಯ ಸರವು 111! 
ವಿಷ್ಣುವೆ ನಿಮ್ಮನಾಮ ರತ್ನ ಕುಂಡಲಗಳು 

ಮಧುಸೂದನ ನಿಮ್ಮ ನಾಮ ಮಾಣಿಕ್ಯದ ಹರಳು । 

ತ್ರಿವಿಕ್ರಮ ನಿಮ್ಮನಾಮ ವಂಕಿ ನಾಗಮುರುಗಿಯು 

ವಾಮನ ನಿಮ್ಮನಾಮ ಓಲೆ ಏಕಾವಳಿಯು 11211 


-69- 


ವರಮಹಾಲಕ್ಷ್ಮೀವ್ರತ 


ಶ್ರೀಧರ ನಿಮ್ಮ ನಾಮ ಒಳ್ಳೆ ಮುತ್ತಿನ ಹಾರ 

ಹೃಷೀಕೇಶ ನಿಮ್ಮ ನಾಮ ಕಡಗ ಗೆಜ್ಜೆಯು । 

ಪದ್ಮನಾಭ ನಿಮ್ಮನಾಮ ಮುತ್ತಿನಡ್ಡಿಕೆಯು 

ದಾಮೋದರ ನಿಮ್ಮನಾಮ ರತ್ನದ ಪದಕವು 1131 
ಸಂಕರ್ಷಣ ನಿಮ್ಮನಾಮ ವಂಕಿ ತೋಳಾಯಿತು 

ವಾಸುದೇವ ನಿಮ್ಮ ನಾಮ ಒಲಿದ ತೋಡೆ । 

ಪ್ರದ್ಯುಮ್ನ ನಿಮ್ಮನಾಮ ಹಸ್ತ ಕಂಕಣ ಬಳೆ 

ಅನಿರುದ್ಧನಿಮ್ಮನಾಮ ಮುಕುರ ಬುಲಾಕು 1141 
ಪುರುಷೋತ್ತಮ ನಿಮ್ಮನಾಮ ಹೊಸ ಮುತ್ತಿನ ಮೂಗುತಿ 

ಅಧೋಕ್ಷಜ ನಿಮ್ಮ ನಾಮ ಚಂದ್ರ ಸೂರ್ಯ । 

ನಾರಸಿಂಹ ನಿಮ್ಮ ನಾಮ ಚೌರಿ ರಾಗಟಿ ಗೊಂಡ್ಯ 

ಅಚ್ಯುತ ನಿಮ್ಮನಾಮ ಮುತ್ತಿನ ಬೊಟ್ಟು 1151 


ಜನಾರ್ದನ ನಿಮ್ಮ ನಾಮ ಜರಿಯ ಪೀತಾಂಬರ 

ಉಪೇಂದ್ರ ನಿಮ್ಮನಾಮ ಕಡಗ ಗೆಜ್ಜೆಯು । 

ಶ್ರೀಹರಿ ನಿಮ್ಮ ನಾಮ ಕಂಚು ಅಂಕಿಯ ತುಳಸಿ 

ಶ್ರೀಕೃಷ್ಣ ನಿಮ್ಮ ನಾಮ ನಡುವಿನೊಡ್ಕಾಣವು 1161 
ಸರಸಿಜಾಕ್ಷ ನಿಮ್ಮ ನಾಮ ಅರಿಶಿಣ ಎಣ್ಣೆ ಹಚ್ಚಿ 

ಪಂಕಜಾಕ್ಚ ನಿಮ್ಮನಾಮ ಕುಂಕುಮ ಕಾಡಿಗೆಯು । 

ಪುರಂದರಎಟ್ಕಲ ನಿಮ್ಮ ನಾಮ ಸರ್ವಾಭರಣವು 

ನಿಲುವುಗನ್ನಡಿಯಲಿ ಲಲನೆಯ ತೋರಿಸುತ 1171 


-70- 


ವರಮಹಾಲಕ್ಷ್ಮೀವ್ರತ 


-೧೦- 
ಅರಿಶಿನ, ಕುಂಕುಮ, ಕಾಡಿಗೆ, ಬಳೆ, ಕಾಲುಂಗುರ, ಕಿವಿಯ ಓಲೆ, 
ಮೂಗುಬಟ್ಟುಗಳನ್ನು ಸಮರ್ಪಿಸಬೇಕು 


ರಾಗ: ತೋಡಿ ತಾಳ: ಆದಿ 
ಶ್ರೀಮಹಾಲಕುಮಿದೇವಿಯೆ ಕೋಮಲಾಂಗಿಯೆ -ಸಾಮಗಾಯನಪ್ತಿಯೆ ॥ಪ॥ 
ಹೇಮಗರ್ಭಕಾಮಾರಿಶಕ್ರಸುರಸ್ತೋಮವಂದಿತಳೆ -ಸೋಮಸೋದರಿಯೆ ॥ಆ॥ 


ಬಟ್ಟ ಕುಂಕುಮ ನೊಸಲೋಳೆ -ಮುತ್ತಿನ ಹೊಸ ಕಠಾಣಿ ತ್ರಿವಳಿ ಕೊರಳೋಳೆ 
ಇಟ್ಟ ಪೊನ್ನೋಲೆ ಕಿವಿಯೋಳೆ- ಪವಳದ ಕೈಯಕಟ್ಟು ಕಂಕಣ ಕೈಬಳೆ 
ತೊಟ್ಟ ಕುಪ್ಪಸ ಬಿಗಿದುಟ್ಟ ಪೀತಾಂಬರ- ಘಟ್ಟಿವಡ್ಯಾಣ ಕಾಲಂದಿಗೆ ರುಳಿಗೆಜ್ಜೆ 
ಬೆಟ್ಟಿಲಿ ಪೊಳೆವುದು ವೆಂಟಿಕೆ ಕಿರುಪಿಲ್ಲಿ -ಇಟ್ಟು ಶೋಭಿಸುವ ಅಷ್ಟಸಂಪನ್ನೆ HO 
ಸಕಲಶುಭಗುಣಭರಿತಳೆ- ಏಕೋದೇವಿಯೆ ವಾಕು ಲಾಲಿಸಿ ನೀ ಕೇಳೆ 
ನೋಕನೀಯನ್ನ ಮಹಲೀಲೆ -ಕೊಂಡಾಡುವಂಥ ಏಕಮನವ ಕೊಡು ಶೀಲೆ 
ಬೇಕು ಬೇಕು ನಿನ್ನ ಪತಿಪಾದಾಬ್ದವ- ಏಕಾಂತದಿ ಪೂಜಿಪರ ಸಂಗವ ಕೊಡು 
ಲೋಕದ ಜನರಿಗೆ ನಾ ಕರವೊಡ್ಡದಂತೆ -ನೀ ಕರುಣಿಸಿ ಕಾಯೆ ರಾಕೇಂದುವದನೆ 
11೨। 


ಮಂದರೋದ್ಧರನರಸಿಯೆ ಇಂದಿರೆ -ಎನ್ನ ಕುಂದುದೋಷಗಳಳಿಯೆ 

ಅಂದ ಸೌಭಾಗ್ಯದ ಸಿರಿಯೆ ತಾಯೆ -ನಾ ನಿನ್ನ ಕಂದನು ಮುಂದಕ್ಕೆ ಕರೆಯೆ 
ಸಿಂಧುಶಯನ ಸಿರಿ ವಿಜಯವಿಠಲರೇಯ ಎಂದೆಂದಿಗೆ ಮನದಿಂದಗಲದೆ ಆ- 
ನಂದದಿಂದಲಿ ಬಂದು ಮುಂದೆ ಕುಣಿಯುವಂತೆ - 

ವಂದಿಸಿ ಪೇಳಮ್ಮ ಸಿಂಧುಸುತೆಯಳೆ TENT 


-71- 


ವರಮಹಾಲಕ್ಷ್ಮೀವ್ರತ 


-೧೧- 

ಪತ್ರಗಳಿಂದ ಅಲಂಕಾರ ಮಾಡಬೇಕು 
ಇಂಥವನಿಗ್ಹ್ಯಾಂಗೆ ಮನಸೋತೆ`। ಬಲು ಪಂಥವಾಡಿದ ಜಗನಾತ್ರೆ ॥ಪ॥। 
ಆವಾಗ ನಾರುವ ಮೈಯ್ಯ । ಮಾರಿ ತೋರಿ ಆಡುವ ಕಾಲಕೈಯ್ಯ । 
ಕೋರಿಯಿಂದ ಕೊಸರಿ ಕೊಂಡಾಸುರನ । 
ಪೋರನಿಗಾಗಿ ದೊಡ್ಡ ಧೀರನ ಶೀಳಿದ 1111 
ಬಡಬ್ರಾಹ್ಮಣನೆಂದು ತಿಳಿದ । ತನ್ನ ಹಡೆದ ತಾಯಿಯ ಶಿರಕಡಿದ । 
ಮಡದಿ ತಮ್ಮರ ಕೂಡಿ ಅಡವಿಯ ಸೇರಿದ । 
ಕಡು ಕೋಪಿ ಬಲ್ಲವ ಬಾಧೆಯನುಳಿಸಿದ 1211 


ಬತ್ತಲೆ ನಿಂತಿದ್ದನಾಗ । ತೇಜ ಹತ್ತಿ ಮೆರೆವನೀವ ಹಿಂಗ । 
ಸಂತತ ಭಕುತರ ಸಲಹುವ ಹೆಳವನಕಟ್ಟಿ । 
ಇಂಥ ರಂಗಯ್ಯನಿಗೇನೆಂದು ಮನಕೊಟ್ಟೆ 11311 


-೧೨- 
ಪುಷ್ಪಾದಿಗಳಿಂದ ಅಲಂಕಾರ ಮಾಡಬೇಕು 


ಜಯ ಕೋಲ್ಡಾಪುರನಿಲಯೇ ಭಜದಿಷ್ಟೇತರವಿಲಯೇ | 
ತವ ಪಾದೌ ಹೃದಿ ಕಲಯೇ ರತ್ನರಚಿತವಲಯೇ 1111 


ಜಯ ಜಯ ಸಾಗರಜಾತೇ ಕುರು ಕರುಣಾಂ ಮಯಿ ಭೀತೇ | 
ಜಗದಂಬಾಭಿಧಯಾ ತೇ ಜೀವತಿ ತವ ಪೋತೇ 1121 


ಜಯ ಜಯ ಸಾಗರಸದನೇ ಜಯ ಕಾಂತ್ಯಾ ಜಿತಮದನೇ । 
ಜಯ ದುಷ್ಟಾಂತಕಕದನೇ ಕುಂದಮುಕುಲರದನೇ 113 ॥ 


ಸುರರಮಣೀನುತಚರಣೇ ಸುಮನಃಸಂಕಟಹರಣೇ | 
ಸುಸ್ವರರಂಜಿತವೀಣೇ ಸುಂದರನಿಜಕಿರಣೇ 1141 


-72- 


ವರಮಹಾಲಕಿ ಕ್ಲೀವತ 


ಕುಂಕುಮರಂಜಿತಫಾಲೇ ಕುಂಜರಬಾಂಧವಲೋಲೇ | 


ಕಲಧೌತಾಮಲಚೇಲೇ ಕೃಂತಕುಜನಜಾಲೇ 1151 
ಭಜದಿಂದೀವರಸೋಮೇ ಭವಮುಖ್ಯಾಮರಕಾಮೇ | 
ಭಯಮೂಲಾಳಿವಿರಾಮೇ ಭಂಜಿತಮುನಿಭೀಮೇ 11611 
ಧೃತಕರುಣಾರಸಪೂರೇ ಧನದಾನೋತ್ತವಧೀರೇ । 
ಧ್ವನಿಲವನಿಂದಿತಕೀರೇ ಧೀರದನುಜದಾರೇ 1171 
ಸುರಹೃತ್ತಂಜರಕೀರೇ ಸುಮಗೇಹಾರ್ಪಿತಹಾರೇ । 
ಸುಂದರಕುಂಜವಿಹಾರೇ ಸುರವರಪರಿವಾರೇ 11811 
ವರಕಬರೀಧೃತಕುಸುಮೇ ವರಕನಕಾಧಿಕಸುಷಮೇ । 
ವನನಿಲಯಾದಯಭೀಮೇ ವದನವಿಜಿತತೋಮೇ 1191 
ಮದಕಲಭಾಲಸಗಮನೇ ಮಧುಮಥನಾಲಸನಯನೇ । 
ಮೃದುಲೋಲಾಲಕರಚನೇ ಮಧುರಸರಸಗಾನೇ 1101 
ವ್ಯಾಪುಪುರೀವರನಿಲಯೇ ವ್ಯಾಸಪದಾರ್ಪಿತಹೃದಯೇ । 
ಕುರು ಕರುಣಾಂ ಮಯಿ ಸದಯೇ ವಿವಿಧನಿಗಮಗೇಯೇ 11111! 
-೧೩- 

ಧೂಪ-ದೀಪಗಳನ್ನು ಸಮರ್ಪಿಸಬೇಕು 

ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ ಪ 


ವಸುದೇವ ದೇವಕಿ ಕಂದಾ - ನಮ್ಮಶಶಿಮುಖಿಯರೊಡನೆ 
ಆನಂದಾಪಶುಗಳ ಕಾಯ್ದ ಗೋವಿಂದ - ನಮ್ಮಬಿಸಜನಾಭ ಮುಕುಂದಾ 
11111 


ಸಾಮಜರಾಜ ವರದಾ - ಬಲುಪ್ರೇಮದಿ ಭಕುತರ ಪೊರೆದಾಆ ಮಹಾ 
ದಿತಿಜರ ತರಿದಾ - ನಿಸೀಮ ಮಹಾಮಹಿಮನಾಗಿ ಮೆರೆದ - ನಮ್ಮ ॥2॥ 


-73- 


ವರಮಹಾಲಕ್ಷ್ಮೀವ್ರತ 


ಉರಗಗಿರಿಯಲಿಪ್ಪ - ಅಂದು ಮರುತನ ಹೆಗಲೇರಿ ಬಪ್ಪ 
ಶರಣರಿಗೊರವಿತ್ತ ತಪ್ಪ ಸಿರಿ ಮೋಹನವಿಠ್ಠಲ ತಿಮ್ಮಪ್ಪ- ನಮ್ಮಪ್ಪನ ॥3॥ 


-೧೪- 
ನೈವೇದ್ಯಮಾಡಬೇಕು 
ರಾಗ : ಅರಭಿ ತಾಳ : ಆದಿ 
ಕಾಪಾಡೆಲೆ ಸಕಲಾಪಧ್ಧಾರಿಣಿ ಕೊಲ್ಲಾಪುರಗತ ಕಮಲೆ ಪ 


ಈ ಪರಿ ಹರಿಯ ದಯಾಪಾತ್ರಳೆ ಶುಭ- 

ನೂಪುರಾದಿ ಸುಕಲಾಪೆ ಶೋಭಿತೆ ಭ್ರೂ- 

ಚಾಪ ಚಲನದಿಂದ ಪವಮಾನನಿ- 

ಗೆ ಪದದೇ ಭವತಾಪಗಳಳಿದು ॥ಅ.ಪ॥ 


ಇಂದೀವರವರಮಂದಿರನಂದಿನಿ ಚಂದ್ರಜಯಿಪ ವದನೆ 
ಬೃಂದಾರಕ ಮುನಿವಂದಿತ ಪದಯುಗೆ ಕುಂದಕುಟ್ಕಲರದನೆ 
ಮದನೆ ಮುಕುಂದ ಹೃದಯಸದನೆ 

ಇಂದ್ರನೀಲನಭ ಸುಂದರತನು ಗುಣ- 

ಸಾಂದ್ರ ಇಂದುಮುಖಿ ಮಂದರಧರಗೋ- 

ವಿಂದ ಬಂಧುನುತೆ ಬೃಂದಾವನಪತಿ 
ನಂದನಂದನನಾನಂದಿನಿ ವಂದಿತೆ 1111 
ಕನ್ಯಾಮಣಿ ಜಗನ್ಮಾನ್ಯಾಮೃತ ಪಾವನ್ನಾಧರ ಬಿಂಬೆ 

ಘನ ಕಲಶ ಕುಚವನ್ನು ಧರಿಪ ಕಟಿಸಣ್ಣ 

ಘನನಿತಂಬೆ ಅಂಬೆ ಚಿನ್ನಪುತ್ಮಳಿ ಬೊಂಬೆ 

ಅನ್ನವಸನ ಧನಧಾನ್ಯಕಾಗಿ ಪರರ 

ನ್ನ ಯಾಚಿಸಿ ಬಲು ಖಿನ್ನನಾಗುತಲಿ 


-74- 


ವರಮಹಾಲಕಿ ಕ್ಲೀವತ 


ನಿನ್ನನು ಮರೆದೆನು ಎನ್ನವಗುಣಗ- 
ಳನ್ನು ಎಣಿಸದಿರು ಮನ್ನಿಸು ಬಿನ್ನಪ 1121 


ಲೋಲಕುಂಡಲ ಕಪೋಲ ಶೋಭಿತ ಕೀಲಾಲಜಾತಪಾಣಿ 
ಕೇಳಿಲಿ ಯಮುನಾಕೂಲದಿ ಹರಿ ದು- 
ಕೂಲಚೋರನ ರಾಣಿ ಜಾಣೆ ಶುಶ್ರೋಣೆ ಜಗತ್ರಾಣೆ 
ಕಾಳಕೂಟಸಮ ಕೀಳು ವಿಷಯದಲಿ 
ಬೀಳುವುದೆನ್ನ ಮನ ಕೀಳಿಸಿ ಶ್ರೀಗೋ- 
ಪಾಲವಿಠಲನನುಗಾಲ ಸೇವಿಪಂತೆ 
ಶೀಲವೀಯೆಯೆಂದು ಕೇಳುವೆ ಲಾಲಿಸೆ 11311 
-೧೫- 
ಕದಲಾರತಿ ಮಾಡಬೇಕು 


ತಾಯೇ ನಿನ್ನ ಪದತೋಯಜಕೆರಗುವೆ । 
ಮಾಯಾದೇವಿ ಹರಿಕಾಯನಿವಾಸಿನಿ ॥ಪ॥ 


ಬುದ್ಧಿಯ ಪ್ರೇರಿಸೆ - ಪ್ರದ್ಯುಮ್ನನ ಸತಿ ಕರ್ದಮಜಾಲಯೆ ಭದ್ರಶರೀರೆ  ॥1॥ 
ಇಂಗಡಲಾತ್ಮಜೆ -ಅಂಗನಾ ಕುಲಮಣಿ ರಂಗಪದಕಂಜಭ್ಭಂಗ ಸರೋಮಣಿ ॥2॥ 
ಪ್ರಾಣೇಶವಿಟ್ಕಲಮಾನಿನಿ ಯನ್ನಯ ಹೀನಯೆಣಿಸದೆ ಪೋಷಿಸುವುದು ಮತಿ ॥3॥ 
-೧೬- 
ಮಂಗಳಾರತಿ ಮಾಡಬೇಕು 

ರಾಗ - ಕಲ್ಯಾಣಿ ತಾಳ - ಆದಿ 

ಎತ್ತಿರೆ ನವರತ್ನದಾರತಿ ಕರ್ತೃರಂಗನ ರಾಣಿಗೆ ಪ 

ಉತ್ತಮೋತ್ತಮ ಲೋಲನಾದ ವಿಷ್ಣುವಿನ ಕಲ್ಯಾಣಿಗೆ ॥ಅ.ಪ.॥ 


-75- 


ವರಮಹಾಲಕ್ಷ್ಮೀವತ 


ಶುದ್ಧಸ್ನಾನವ ಮಾಡಿ ನದಿಯೊಳು ವಜ್ರಪೀಠಕೆ ಕುಳಿಸಿರೆ 


ತಿದ್ದಿ ತಿಲಕವನಿಟ್ಟು ಹರುಷದಿ ಮುದ್ದು ಮಂಗಳಗೌರಿಗೆ 1111 
ಎರೆದು ಪೀತಾಂಬರವನುಡಿಸಿ ಸರ್ವಾಭರಣ ರಚಿಸಿರೆ 

ಹರಳಿನ್ಯೋಲೆ ಮೂಗುತಿನಿಟ್ಟು ಮುದ್ದು ಮಹಲಕ್ಷ್ಮಿ ದೇವಿಗೆ 11211 
ಅಚ್ಚಮಲ್ಲಿಗೆ ಲಕ್ಷಸಂಪಿಗೆ ಎತ್ತಿರೆ ನಿನ್ನ ಪಾದಕೆ 
ಉತ್ತಮೋತ್ತಮಲೋಲನಾದ ವಿಷ್ಣುವಿನ ಕಲ್ಯಾಣಿಗೆ 11311 


ಹುಟ್ಟ ಬಡವಿಯ ಕಷ್ಟ ಕಳೆದು ಕೊಟ್ಟಳರಸನ ಸಿರಿಯನು 
ಹೆತ್ತಕುವರನ ತೋರಿದಂಥ ಶುಕ್ರವಾರದ ಗೌರಿಗೆ 11411 
ಹರಿಯ ವಂಚಿಸಿ ಕರವೀರದೊಳು ಭರದಿ ಸ್ಥಿರವಾಗಿರುವಳೆ 
ಪರಮಭಕ್ತರಿಗ್ವರವ ಕೊಡುವೋ ನಿಗರ್ವಿನಿಂದಲಿ ಒಲವೊ ದೇವಿಗೆ॥5॥ 
ನಿಗಮವೇದ್ಯಳೆ ನಿನ್ನ ಗುಣಗಳ ಬಗೆ ಬಗೆಯಲಿ ಪೊಗಳುವೆ. 
ತೆಗೆದು ಭಾಗ್ಯವ ನೀಡುವಂಥ ಭೀಮೇಶಕೃಷ್ಣನ ಮಡದಿಗೆ 11611 
-೧೭- 

ಬೊಗಸೆಯಲ್ಲಿ ಹೂವುಗಳನ್ನು ಸಮರ್ಪಿಸಬೇಕು 

ರಾಗ : ತೋಡಿ ತಾಳ : ತ್ರಿವಿಡಿ 


ಇಂದಿರೆ ಇಂದುವದನೇ ಸರಸಿಜಸದನೇ 


ನಿಂದಿತ ಜನಸೂದನೆ ಪಃ 
ವಂದಿಸುವೆನೆ ಅರವಿಂದಗಂಧಿನಿ | 
ಮಂದಿರದಲಿ ಗೋವಿಂದನ ತೋರಿಸೆ 11ಅ.ಪ॥ 
ಮೂಲೋಕಮಾತೆ ವಿಖ್ಯಾತೆ ಕೈವಲ್ಯದಾತೆ 


ಪಾಲಗಡಲ ಸಂಭೂತೆ ಕಾಲ ದೇಶದಿ ವ್ಯಾಪಿತೆ ಭಜಕರಪ್ರೀತೆ 
ಶೀಲೆ ಸಂಪೂರ್ಣ ಗುಣವ್ರಾತೇ 


-76- 


ವರಮಹಾಲಕ್ಷ್ಮೀವ್ರತ 


ಫಾಲನಯನ ತ್ರಿದಶಾಲಯ ಪ್ರಮುಖರ 

ಪಾಲಿಸುತಿಹೆ ಮಂದಜಾಲಜನಕೆ ರಮೇ 

ಶ್ರೀಲತಾಂಗಿ ನಿನ್ನಾಳುಗಳೊಳು ಹರಿ 

ಲೀಲೆಯ ಮನದಲಿ ಅಲೋಚನೆ ಕೊಡೆ 11111 


ಲೋಕನಾಯಕಿ ಲಕುಮಿ ಶ್ರೀ ಸಾರ್ವ ಭೌಮೆ 

ಶೋಕರಹಿತ ಸುನಾಮೆ ನಾಕಜವನಧಿ ಸೋಮೆ ದೇವಲಲಾಮೆ 
ಸಾಕಾರವಂತೆ ಗುಣ ಸ್ತೋಮೆ 

ನೀ ಕರುಣಿಸಿ ಅವಲೋಕಿಸಿ ಎನ್ನಯ 

ಕಾಕುಮತಿಯ ಕಳೆದೇಕಾಂತದಿ ನಿತ್ಯ 

ಏಕ ಮನದಿ ಹರಿ ಶ್ರೀ ಕರಪದಧ್ಯಾನ 

ನೀ ಕರುಣಿಸು ನಿರಾಕರಿಸದಲೆ 11211 
ಜಾತರಹಿತ ಜಯವಂತೆ ದೈತ್ರಕ್ಗತಾಂತೆ 


ಬು 
ಸೀತಾಂಶುಕೋಟಿ ಮಿಗೆಕಾಂತೆ 
ಪಾತಕದೂರೆ ನಿಜಪಂಥೆ ನಿತ್ಯಾ ನಿಶ್ಚಿಂತೆ 
ನೀತದೂರಾದಿ ಮಧ್ಯಾಂತೆ 
ಭೂತನಾಥ ಪುರುಹೂತ ಮುಖಾವರ- 
ವ್ರಾತ ವಿನುತೆ ಅತಿಪ್ರೀತಿಯಿಂದಲಿ ನಮ್ಮ 
ವಾತಜನಕ ಜಗನ್ನಾಥ ವಿಠಲನ 
ಮಾತು ಮಾತಿಗೆ ನೆನೆವಾತುರ ಮನ ಕೊಡೇ 1131! 
-೧೮- 
ಪ್ರಾರ್ಥನೆ ಮಾಡಬೇಕು 
ಧನಧಾನ್ಯವಿತ್ತು ಮರ್ತ್ಯರ ಪೊರೆವೆ ಎಂದೆಂದು 
ಮನೆಗಿಂಬುಕೊಂಡು ರಕ್ಷಿಸಿದೆ 


-77- 


ವರಮಹಾಲಕ್ಷ್ಮೀವ್ರತ 


ದಿನದಿನದಿ ಚರಣವಿಟ್ಟರೆ ನೊಂದುಕೊಳೆ ನಿನ್ನ 

ಗುಣಕೆ ಭೂದೇವಿ ಸರಿಗಾಣೆ ಸಕಲಮುನಿ- 

ಜನರ ಪೊರೆವುದು ನಿಮ್ಮಾಣೆ ನಾರಾಯಣ ಬಂದು 

ನಿನ್ನ ಸಲಹುವ ಪ್ರವೀಣೆ 11111 


ಸಪ್ತಸಮುದ್ರಗಳ ಪೊತ್ತಿಪ್ಪೆ ನಿತ್ಯ ಸಮಸ್ತ 
ಪರ್ವತಭಾರವ ನೀ ತಾಳ್ವೆ 

ಉತ್ತಮ ತ್ರಿವಿಕ್ರಮನ ರಥೋತ್ಸವವೆ ಮೊದಲಾದ 
ಪವಿತ್ರಾಂಕುರಾರ್ಪಣಕೆ ನೀ ಬಂದು ವರಿಯ 
ಸುತ್ತಿನ ಪವಳಿಯೊಳಗೆ ನಿಂದು ನಮಗೆ 


ಮುಕ್ತಿ ಪದವೀವುದಕೆ ಬಾ ಕೃಪಾಸಿಂಧು 11211 


ನಿನಗೆ ದ್ರೋಹವ ಮಾಡಿದ ಹಿರಣ್ಯಾಕ್ಟನೆಂಬ ದುರ್ಜನ 
ದನುಜನ ವರಾಹನಾಗಿ ಮೊನೆಯ ದಾಡೆಯ 
ಕೊನೆಯಲಿಂದು ಕೊಂದು ನಿನ್ನ ಮನೋಹರ 
ತೊಡೆಯಲಿಟ್ಟುಕೊಂಡ ಸಿರಿ ಹಯವದನ 
ಹರಿಯಕರ ಕರಿಭೇರುಂಡ ಸಿರಿಗೆ ಸರಿಯೆನಿಸಿ 
ನಿನ್ನನು ಪೊರೆಯುತಲಿಹನು ಕಂಡಾ 1131 
-೧೯- 
ನಮಸ್ಕಾರ ಮಾಡಬೇಕು 
ನಮಸ್ತೆ ವಿಮಲೆ ಕೋಮಲೆ ರಮಾದೇವಿ । 
ನಮಸ್ತೇ ನಮಸ್ತೇ (ಪ 
ತರುಣಿ ಶಿರೋಮಣಿ ನಿನ್ನ ಶೀಲಸೌಂದರ್ಯವನು 
ಧರೆಯೊಳು ವರ್ಣಿಸುವ ಕವಿಯು ದಾವ 


*78- 


ವರಮಹಾಲಕ್ಷ್ಮೀವ್ರತ 


ಸ್ವರಮಣನೆನಿಪ ರಮಣನುರದೊಳೆಂದೆಂದು ನೀ- 
ನರಮನೆಯ ಮಾಡಿ ಭಾಪುರೆ ಮೆರೆದೆಲೆಲೆ 11111 
ತನ್ನ ಮೈಯಿಂದ ಮಕ್ಕಳ ಸೃಜಿಸಿ ಯುಗಯುಗದಿ 
ನಿನ್ನ ತಾರುಣ್ಯ ಲಾವಣ್ಯಗಳನು 
ಮನ್ನಿಸಿ ಪೊರೆವ ಹರಿಯ ಪಟ್ಟದ ರಮಣಿ ಜಗ- 
ನಾನ್ಯೆ ಚೈತನ್ಯ ಲಾವಣ್ಯೆ ಗುಣಗಣಸದನೆ 11211 
ನಿನಂಗವಪ್ಪಲು ನೋಡಲು ಮುಖವ ಚುಂಬಿಸಲು 
ಅನಂತಕರವಕ್ತನೇತ್ರಗಳು 
ಪೂರ್ಣ ಹಯವದನ ಕೈಕೊಂಡ ನಿನ್ನ ಗಂಡ 
ಸ್ವರ್ಣಸಮವರ್ಣೆ ಕರ್ಣಾಯತಾಕ್ಸಿ 1131! 
-೨೦- 
ಬಾಗಿನ ನೀಡಬೇಕು 
ರಾಗ: ಮಧ್ಯಮಾವತಿ ತಾಳ:ಅಟ | 
ಪಾಲಿಸೆ ಪದುಮಾಲಯೆ ನೀನೆ ಗತಿ ॥ಪ ॥ 
ಬಾಲಕನು ತಾನಾಗಿ ಗೋಪಿಗೆ -ಲೀಲೆಯಿಂದಲಿ ನಂದಗೋಕುಲ- 
ಬಾಲೆಯರ ಮೋಹಿಸುತ ಅಸುರರ -ಕಾಲನೆನಿಸಿದ ಬಾಲಕನ ಪ್ರಿಯೆ ಅ.ಪ 
ಅನ್ಯರ ನೆನೆಯಲೊಲ್ಲೆ ನಿನ್ನಯ ಪಾದ-ವನ್ನು ನಂಬಿದೆ ನೀ ಬಲ್ಲೆ ತಡಮಾಡದೆ 
ಚಿಣ್ಣ ಕರೆಯಲು ಘನ್ನಮಹಿಮನು- ಉನ್ನತದ ರೂಪಿನಲಿ ಗುಣಸಂ- 
ಪನ್ನ ರಕ್ಕಸರನ್ನು ಸೀಳಿದ -ಪನ್ನಗಾದ್ರಿನಿವಾಸೆ ಹರಿಪ್ರಿಯೆ 111! 
ಅರಿಯದ ತರಳನೆಂದು ಶ್ರೀಪತಿ ಸತಿ -ಕರುಣದಿ ಸಲಹೆ ಬಂದು ಕರುಣಾಸಿಂಧು 
ಸರಸಿಜಾಸನ ರುದ್ರರೀರ್ವರ -ವರದಿ ಮೂರ್ಯನಸುರ ಬಾಧಿಸೆ 
ಹರಿವರರ ದಂಡೆತ್ತಿ ಬಹುಮುಖ -ದುರುಳನ ಶಿರ ತರಿದವನ ಪ್ರಿಯೆ ॥2॥ 


-79- 


ವರಮಹಾಲಕ್ಷ್ಮೀವ್ರತ 


ಅಜಮನಸಿಜಜನನಿ ಅಂಬುಜಪಾಣಿ -ಭುಜಗಸನ್ನಿಭವೇಣಿ ನಿತ್ಯಕಲ್ಯಾಣಿ 
ಕುಜನಮರ್ದನ ವಿಜಯವಿಠಲನ -ಭಜಿಸಿಪಾಡುವ ಭಕಕೂಟವ 
ನಿಜದಿ ಸಲಹುವೆನೆಂಬ ಬಿರುದುಳ್ಳ- ವಿಜಯಸಾರಥಿ ವಿಶ್ವಂಭರಪ್ರಿಯೆ 11311 


-೨೧- 
ಛತ್ರಚಾಮರಾದಿ ಉಪಚಾರ ಸಮರ್ಪಿಸಬೇಕು 
ರಾಗ - ತೋಡಿ ತಾಳ - ಅಟತಾಳ 


ಏನು ಧನ್ಯಳೋ ಲಕುಮಿ -ಎಂಥ ಮಾನ್ಯಳೋ ಪ ॥ 
ಸಾನುರಾಗದಿಂದ ಹರಿಯ -ತಾನೆ ಸೇವೆ ಮಾಡುತಿಹಳು ॥ಅ. ಪ। 


ಕೋಟಿ ಕೋಟಿ ಭೃತ್ಯರಿರಲು - ಹಾಟಕಾಂಬರನ ಸೇವೆ 
ಸಾಟಿಯಿಲ್ಲದೆ ಮಾಡಿ ಪೂರ್ಣ-ನೋಟದಿಂದ ಸುಖಿಸುತಿಹಳು  ॥॥॥ 


ಚಾಮರ ವೃಜನ ಪರಿ-ಯಂಕ ಪಾತ್ರರೂಪದಲಿ ನಿಂತು 
ಶೆ 9 ಣಿ 


ಚಿತ್ರಚರಿತನಾದ ಹರಿಯ -ನಿತ್ಯ ಸೇವೆ ಮಾಡುತಿಹಳು 121 

ಸರ್ವಸ್ಥಳದಿ ವ್ಯಾಪ್ತನಾದ -ಸರ್ವದೋಷರಹಿತನಾದ . 

ಸರ್ವವಂದ್ಯನಾದ ಪುರಂ-ದರವಿಠಲನ್ನ ಸೇವಿಸುವಳು TT 
-9೨- 


ಮಂತ್ರಾಕ್ಷತೆ ಹಾಕಿ ಉದ್ವಾಸನೆ ಮಾಡಬೇಕು 
ಭಾಗ್ಯವೆ ಪಾಲಿಸೆನ್ನಗೆ । ಶ್ರೀಭಾರ್ಗವಿ ಜನನಿ ॥ಷ। 
ಭಾಗ್ಯವೇ ಪಾಲಿಸು ಭಾರ್ಗವಿ ಕಮಲಜ । 
ಭಾಗ್ಯದ-ನಿಮಿಷವರ್ಗ-ಸೇವಿತೆ ॥ಅ.ಪ.॥ 
ಹರಿಸರ್ವೋತ್ತಮ ಗುರುಸುಖತೀರ್ಥರು । ಹರ-ಫಣಿವಿಪಶಕ್ರಾದಿಗಳು । 
ತರತಮಭೇದ ಮೂರೆರಡು ಸತ್ಯವೆಂದರಿತು ಮನದಿ ಬಲು ಹರುಷ ಬಡುತಲಿಹ 


1111] 
-80- 


ವರಮಹಾಲಕ್ಷ್ಮೀವ್ರತ 


ಕಾಮಕ್ರೋಧಗಳ ಗೆಲಿದು ಸತತನಿ-ಷ್ಯಾಮಭಕ್ತಿಯಲಿ ಮನವುಬ್ಬಿ । 

ರಾಮ ರಾಮ ಎಂದು ಪ್ರೇಮದಿ ಪಾಡುತ | 

ರೋಮಾಂಚಿತತನುವಲಿ ನರ್ತಿಪ ಸೌಭಾಗ್ಯ 11211 

ದುರ್ಜನಸಂಗ ವಿವರ್ಜಿಸಿ ನಿರುತದಿ ಸಜನಸಂಗಸುಖವ ಬಯಸಿ । 

ಅರ್ಜುನಸಖನ ಪದಾಬ್ದಧ್ಯಾನದೊಳು । 'ಗರ್ಜಸುತಲಿ ನಿರ್ಲಿಜ್ಯನೆನಿಪಸೌಭಾಗ್ಯ॥ 

ನಾನು ನನ್ನದೆಂಬ ಹೀನಮತಿಯ ಕಳೆದೇನು ಮಾಡುತಿಹ ಕರ್ಮಗಳ । 

ಶ್ರೀನಿವಾಸನ ಪ್ರೇರಣೆ ಎಂದು ಸದಾನುರಾಗದಲಿ ಅರ್ಪಿಸುವ ಸೌಭಾಗ್ಯ ॥4॥ 

ಸೂಸುವ ಭಕ್ತಿ ವಿರಕ್ತಿ ಜ್ಞಾನಧನರಾಶಿಯ ಕೊಟ್ಟೇ ಭವ ಸುಖದಾ । 

ಆಸೆಯ ಬಿಡಿಸಿ ವರದೇಶವಿಟ್ಕಲನ ದಾಸರ ದಾಸರ ದಾಸನೆನಿಪ ಸೌಭಾಗ್ಯ ॥5॥ 
೨-೨೩ - 

ನಮ್ಮ ಮನೆಯಲ್ಲಿದ್ದು ನಿರಂತರ ರಕ್ಷಿಸೆಂದು ಪ್ರಾರ್ಥಿಸಿ, 
ಕೃಷ್ಣಾರ್ಪಣ ಎನ್ನಬೇಕು. 


ರಾಗ ಶ್ರೀ ತಾಳ - ಅಟ 


ಶ್ರೀ ವರಲಕ್ಷ್ಮಿದೇವಿ ಶ್ರೀ ವರಲಕ್ಷ್ಮಿ ದೇವಿ || 

ಸೌಭಾಗ್ಯವೀಯೆ ಸದಯೆ ಸಾಮ್ರಾಜ್ಯವೀಯೆ ಜನನೀ 

ಸಕಲಲೋಕಕೆ ಸಾಕ್ಷಿಯಾಗಿರುವ ತಾಯೆ 1111 

ಶ್ರಾವಣ ಶುಕ್ರವಾರ ದಿನದಲಿ ಸಕಲಾಭೀಷ್ಟವೀಯೆ 

ಶರಣಾಗತರನು ಕರುಣದಿ ಕಾಯಲು ಬಾ ಬಾ 1121 

ಕೊಲ್ಲಾಪುರದಲಿ ನೆಲೆಸಿ ಸಲ್ಲೀಲೆಯಿಂದಲೀ ಇರುವಾ 

ಪರಮಪುರುಷ ಶ್ರೀಪುರಂದರವಿಟ್ಕಲನ ರಾಣಿ 11311 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


ಇ ಜು ಬು ಬು ಬ 
-81- 


ಲ್ಕ 

“ತೆ 

ಲ 

13 

5% 
ತ 

ಇಟ್ಟಿ 

32 

ಲ್ರ 

ಮಿ 


-82- 


ವರಮಹಾಲಕ್ಷ್ಮೀವ್ರತ 


ಶ್ರೀವರಮಹಾಲಕ್ಷ್ಮೀ ವ್ರತಕಥೆ 

ಶೌನಕಾದ್ಯಾ ಮುನಿಶ್ರೇಷ್ಠಾಃ ಸೂತಂ ದೃಷ್ಟ್ವಾ ಮಹಾಮುನಿಮ್‌ । 

ಲೋಕಾನಾಂ ಚ ಹಿತಾರ್ಥಾಯ ಪಪ್ರಚ್ಛುರ್ವತಮುತ್ತಮಮ್‌ Vel 

ಮುನಿಶ್ರೇಷ್ಠರಾದ ಶೌನಕಾದಿ ಖಷಿಗಳು ಮಹಾಮುನಿಗಳಾದ ಸೂತಪುರಾಣಿಕ- 
ರನ್ನು ನೋಡುತ್ತಾ, ಸಮಸ್ತಸಜ್ಜನರ ಹಿತಕ್ಕಾಗಿ ಶ್ರೇಷ್ಠವ್ರತದ ಬಗ್ಗೆ ಪ್ರಶ್ನಿಸಿದರು. 

ಖಯಷಯಃ ಊಚುಃ - 

ವದ ಸೂತ ಮಹಾಭಾಗ ಸರ್ವಶಾಸ್ತ್ರಾ ರ್ಥಕೋವಿದ । 

ಯೇನ ಚೀರ್ಣೇನ ಮರ್ತ್ಯಾನಾಂ ಸರ್ವಸೌಭಾಗ್ಯಸಂಪದಃ ISU 

ತದ್ವತಂ ಬ್ರೂಹಿ ನೋ ಬ್ರಹ್ಮನ್‌ ಸರ್ವಕಾರ್ಯಾರ್ಥಸಿದ್ದಯೇ । 

ಮಹಾಭಾಗ್ಯಶಾಲಿಗಳಾದ, ಎಲ್ಲ ಶಾಸ್ತ್ರಗಳ ಮರ್ಮವನ್ನು ಅರಿತು ಉತ್ತಮವಾಗಿ 
ಹೇಳುವ ಕೌಶಲ್ಯವನ್ನು ಪಡೆದ ಸೂತಪುರಾಣಿಕರೇ ಸಜ್ಜನರಾದ ಮನುಷ್ಯರು ಯಾವ 
ವ್ರತವನ್ನು ಮಾಡುವುದರಿಂದ ಎಲ್ಲ ಬಗೆಯ ಸೌಭಾಗ್ಯಗಳನ್ನು ಪಡೆದುಕೊಳ್ಳುತ್ತಾರೋ 
ಅದರ ಬಗ್ಗೆ ನಮಗೆ ತಿಳಿಸಿರಿ. ಆ ವ್ರತವನ್ನು ಆಚರಣೆ ಮಾಡುವುದರಿಂದ ಎಲ್ಲ 
ಅಭೀಷ್ಟಗಳೂ ನೆರವೇರಬೇಕು. 


ಶ್ರೀಸೂತ ಉವಾಚ - 


ಕೈಲಾಸಶಿಖರೇ ರಮ್ಯೇ ನಾನಾಗಣಸಮಾವೃತೇ 11೩ 
ನದೀನಿರ್ಧುರಕಾಸಾರತೀರ್ಥಬೃಂದಸಮಾಕುಲೇ। 
ಪಾಟಲಾಶೋಕಪುನ್ನಾಗಚೂತಜಂಬೂಶಪಿತ್ಛಕೆ: TT 


ಸೂತಪುರಾಣಿಕರು ಶೌನಕಾದಿ ಯಷಿಗಳನ್ನು ಕುರಿತು ಶ್ರೇಷ್ಠವ್ರತದ ಬಗ್ಗೆ ಹೇಳಲು 
ಪ್ರಾರಂಭ ಮಾಡಿದರು - ಶೌನಕಾದಿ ಯಷಿಗಳೇ! ಕೈಲಾಸಶಿಖರವು ಅತ್ಯಂತ 


೬83- 


ವರಮಹಾಲಕ್ಷ್ಮೀವ್ರತ 


ರಮ್ಯವಾಗಿದೆ. ರುದ್ರದೇವರ ಪ್ರಮಥಗಣಗಳಿಂದ ಪರಿವೃತವಾಗಿದೆ. ಅಲ್ಲಿ 
ನಿರ್ಮಲವಾದ ಪ್ರವಾಹದಿಂದ ನದಿಗಳು ಹರಿಯುತ್ತಿವೆ. ಅನೇಕ ತೀರ್ಥಗಳ 
ಸಮೂಹವೇ ಅಲ್ಲಿದೆ. ಪಾಟಲ, ಅಶೋಕ, ಪುನ್ನಾಗ, ಮಾವು, ನೇರಳೆ, ಬೆಳಲೆ ಈ 
ಎಲ್ಲ ಮರಗಳು ಹೂವು ಹಣ್ಣುಗಳಿಂದ ಅಲ್ಲಿ ಕಂಗೊಳಿಸುತ್ತಿವೆ. 


ಶ್ರೀಫಲೈ: ಪನಸೈರ್ವ್ವಕ್ಟೈರ್ನಾರಂಗ್ಳಃ ಪಿಪ್ಪಲೈರ್ವೃತ್ರೈಃ । 


ಲದ್ರುಮಸಮೈಃ ಕೀರ್ಣೇ ಕಾಮಧೇನುಸಮಾವೃತೇ 11೫1 


aL 


ಬಿಲ್ವ ಕ್ತ , ಹಲಸಿನ ಮರ, ನಾರಂಗವೃಕ್ಷ | ಪಿಪಲಿ ಮರ ಈ ಎಲ್ಲಮರಗಳೂ 
ಕಲವ್ಯಕಕಕ್ಕೆ ಸಮಾನವಾಗಿ ಅತ್ಯಂತ ಸುಂದರವಾಗಿ ಬೆಳೆದು ನಿಂತಿವೆ. ಕಾಮಧೇನುಗಳೂ 
ಕೂಡ ಅಲ್ಲಿವೆ. 


ಚಿಂತಾಮಣಿಪುರೋಗೈಶ್ಚ ರತ್ಸೈರನ್ಯೈಃ ಸುಸಂವೃತೇ । 
ಬ್ರಹ್ಮೇಂದ್ರಾದಿಸುರಾಕೀರ್ಣೇ ಖುಷಿಸಂಘನಿಷೇವಿತೇ We 
ಚಿಂತಾಮಣಿ ಮೊದಲಾದ ಅಪೂರ್ವರತ್ನಗಳು ಅಲ್ಲಿವೆ. ಬ್ರಹ್ಮದೇವರು 
ಇಂದ್ರದೇವರು, ಮೊದಲಾದ ಶ್ರೇಷ್ಠದೇವತೆಗಳು ಅಲ್ಲಿ ನೆಲೆಸಿದ್ದಾರೆ. ಶ್ರೇಷ್ಠ 
ಯಷಿಮುನಿಗಳಿಂದಲೂ ಅದು ಸೇವಿಸಲಟ್ಟಿದೆ. 


ರುದೈರ್ವಸುಭಿರಾದಿತ್ಯೈರ್ವಿಶ್ವೇದೇವೈರ್ಮರುದ್ದಣ್ಯೆಃ । 

ಯಕ್ಕಧಾಕೃಸಗಂಧರ್ವಸಿದ್ದವಿದ್ಯಾಧರಾನ್ಸಿತೇ EAT 

ಏಕಾದಶರುದ್ರರು, ಅಷ್ಟವಸುಗಳು, ದ್ವಾದಶಾದಿತ್ಯರು, ವಿಶ್ವೇದೇವತೆಗಳು, ೪೮ 
ಮರುದ್ದೇವತೆಗಳು, ಯಕ್ಷರು, ರಾಕ್ಷಸರು, ಗಂಧರ್ವರು, ಸಿದ್ಧರು, ವಿದ್ಯಾಧರರೂ 
ಕೂಡ ಆ ಕೈಲಾಸಶಿಖರದಲ್ಲಿ ನೆಲೆಸಿದ್ದಾರೆ. 

ಮಂದಾರವಿಟಪಕ್ರಾಂತೇ ಸರ್ವರತ್ನೋಜ್ಞಲೇ ಶುಭೇ। 

ಸ್ವರ್ಣಸಿಂಹಾಸನಾಸೀನಂ ಶಂಕರಂ ಲೋಕಶಂಕರಮ್‌ mH 


-84- 


ವರಮಹಾಲಕಿ ಕ್ಲೀವತ 


ಮಂದಾರವೃಕ್ಷದಿಂದ ಕೂಡಿದ, ನವರತ್ನಗಳ ಪ್ರಭೆಯಿಂದ ಜಾಜ್ವಲ್ಯಮಾನವಾದ, 
ಅತ್ಯಂತ ಮಂಗಳಪ್ರದವಾದ, ಸ್ವರ್ಣಮಯವಾದ ಸಿಂಹಾಸನದಲ್ಲಿ ಮಹಾರುದ್ರ- 
ದೇವರು ಕುಳಿತಿದ್ದಾರೆ. 


ಪ್ರಣಿಪತ್ಯ ಮಹಾದೇವೀ ಪಾರ್ಶ್ವೇ ಸ್ಥಿತ್ವಾಕೃತಾಂಜಲಿಃ । 

ಪಪ್ರಚ್ಛ ಗೌರೀ ಸಂತುಷ್ಟಾ ಲೋಕಾನುಗ್ರಹಕಾಂಕ್ಷಯಾ 11೯1 

ಇಂಥ ಮಹಾರುದ್ರದೇವರನ್ನು ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, 
ಮಹಾದೇವಿಯಾದ ಪಾರ್ವತಿಯು ಕೈಮುಗಿದು ಅವರ ತೊಡೆಯ ಮೇಲೆ 
ಕುಳಿತುಕೊಳ್ಳುತ್ತಾಳೆ. ಸಮಸ್ತಸಜ್ಜನಪ್ರಪಂಚಕ್ಕೆ ಅನುಗ್ರಹ ಮಾಡುವ ದೃಷ್ಟಿಯಿಂದ ಆ 
ಗೌರಿಯು ಸಂತೋಷಮನದಿಂದ ಮಹಾದೇವರ ಬಳಿ ಪ್ರಶ್ನಿಸುತ್ತಾಳೆ. 


ಪಾರ್ವತ್ಯುವಾಚ 


ಭಗವನ್‌ ಸರ್ವಲೋಕೇಶ ಸರ್ವಭೂತದಯಾನಿಧೇ । 

ಯದ್ರಹಸ್ಯಮಿದಂ ನೃಣಾಂ ಸರ್ವಸೌಭಾಗ್ಯದಾಯಕಮ್‌ noon 

ವ್ರತಂ ಬ್ರೂಹಿ ಸುರಶ್ರೇಷ್ಠ ಕೃಪಯಾ ಮಮ ಶಂಕರ । 

ಪಾರ್ವತಿಯು ಪ್ರಶ್ನಿಸುತ್ತಾಳೆ - ಸಮಸ್ತಲೋಕಗಳಿಗೆ ಒಡೆಯರಾದ, 
ಸಕಲಪ್ರಾಣಿಗಳಲ್ಲಿಕಾರುಣ್ಯವುಳ್ಳ, ಬ್ರಹ್ಮಜ್ಞಾನಿಗಳಾದ, ಸ್ವಾಮಿಯೇ! ಸಮಸ್ತಸಜ್ಜನರಿಗೆ 
ಎಲ್ಲ ಬಗೆಯ ಸೌಭಾಗ್ಯಗಳನ್ನು ನೀಡುವ, ರಹಸ್ಯವನ್ನು ನನಗೆ ತಿಳಿಸಿರಿ. ಅಂಥ 
ಶ್ರೇಷ್ಠವಾದ ವ್ರತವನ್ನು ಕೃಪೆ ಮಾಡಿ ನನಗೆ ಉಪದೇಶಿಸಿರಿ. 


ಈಶ್ಟರ ಉವಾಚ 


ಶೃಣು ಭದ್ರೇ ಪ್ರವಕ್ಷ್ಯಾಮಿ ಸಾವಧಾನಮನಾ ಭವ 11೧೧॥॥ 
ವ್ರತಾನಾಮುತ್ತಮಂ ಕಾಮ್ಕಂ ಸರ್ವಸೌಭಾಗ್ಯಕಾರಣಮ್‌ । 
ಸರ್ವಸಂಪತ್ವದಂ ಕೀರ್ತಿಪುತ್ರಪೌತ್ರಪ್ರವರ್ಧನಮ್‌ el 


-85- 


ವರಮಹಾಲಕ್ಷ್ಮೀವ್ರತ 


ಮಹಾದೇವರು ಪಾರ್ವತಿಗೆ ಉಪದೇಶಿಸುತ್ತಿದ್ದಾರೆ - ಮಂಗಳಸ್ವರೂಪಳೇ! 
ಏಕಾಗ್ರತೆಯಿಂದ ಕೇಳು. ಎಲ್ಲ ವ್ರತಗಳಲ್ಲಿ ಶ್ರೇಷ್ಠವಾದ ವ್ರತದ ಬಗ್ಗೆ ನಿನಗೆ ಈಗ 
ಹೇಳುತ್ತೇನೆ. ಈ ವ್ರತವು ಎಲ್ಲ ಬಗೆಯ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ. 
ಸಮಸ್ತಸೌಭಾಗ್ಯಗಳಿಗೆ ಕಾರಣವಾಗಿದೆ. ಗೃಹಸ್ಥನಿಗೆ ಅವಶ್ಯಕವಾದ ಎಲ್ಲ ಬಗೆಯ 
ಸಂಪತ್ತುಗಳನ್ನು ಇದೊಂದೇ ವ್ರತವು ನೀಡುತ್ತದೆ. ಅಷ್ಟೇ ಅಲ್ಲದೆ ಕೀರ್ತಿಯನ್ನು 
ಮಕ್ಕಳನ್ನು ಮೊಮಕ್ತಳನ್ನು ನೀಡುವ ವ್ರತವಾಗಿದೆ. 


ಶುಕ್ಲೇ ಶ್ರಾವಣಿಕೇ ಮಾಸಿ ಪೂರ್ಣಿಮೋಪಾಂತ್ಯಭಾರ್ಗವೇ। 

ವ್ರತಂ ಸಮಾಚರೇತಮ್ಯಗಭೀಷ್ನಂ ಚ ಭವೇದ್‌ ಧ್ರುವಮ್‌ 11೧೩॥! 

ಶ್ರಾವಣಮಾಸದ ಶುಕ್ಲಪಕ್ಚದಲ್ಲಿ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು ಈ 
ವ್ರತವನ್ನು ಆಚರಣೆ ಮಾಡಬೇಕು. ಅತ್ಯಂತಶ್ರದ್ಧೆಯಿಂದ ವೈಭವೋಪೇತವಾಗಿ ಈ 
ವ್ರತವನ್ನು ಆಚರಿಸಿದಾಗ ನಿಶ್ಚಯವಾಗಿ ಎಲ್ಲ ಅಭೀಷ್ಟಗಳು ನೆರವೇರುತ್ತವೆ. 


ಪಾರ್ವತ್ಯುವಾಚ 
ವಿಧಿನಾ ಕೇನ ಕರ್ತವ್ಯಂ ತತ್ರ ಕಾ ನಾಮ ದೇವತಾ । 
ಕೇನ ಚಾ5ರಾಧಿತಾ ಪೂರ್ವಂ ಬ್ರೂಹಿ ಶಂಭೋ ಸವಿಸ್ವರಮ್‌ 11೧೪1 
ಪಾರ್ವತಿಯು ಪ್ರಶ್ಲಿಸುತ್ತಾಳೆ - ಸ್ವಾಮಿ! ಯಾವ ವಿಧಿಪ್ರಕಾರವಾಗಿ ಈ ವ್ರತವನ್ನು 
ಆಚರಣೆ ಮಾಡಬೇಕು? ಯಾವ ದೇವತೆಯನ್ನು ಪೂಜಿಸಬೇಕು? ಮತ್ತು ಹಿಂದೆ 
ಈ ವ್ರತವನ್ನು ಯಾರು ಅನುಷ್ಠಾನ ಮಾಡಿದ್ದರು? ಓ ಶಂಭುವೇ! ವಿಸ್ತಾರವಾಗಿ 
ಇದನ್ನೆಲ್ಲ ನನಗೆ ವಿವರಿಸಿರಿ. 


ವರಲಕ್ಷ್ಮೀರಿತಿ ಖ್ಯಾತಾ ದೇವತಾ ಶೃಣು ಪಾರ್ವತಿ । 
ಯೇ ಚೇಷ್ಟ್ವಾ ಕಾಮಿನೋ ಲೋಕೇ ಸ್ತ್ರಿಯೋ ವಾ ಪುರುಷಾಶ್ಚ ವಾ ॥೧೫॥ 


ಪಾರ್ವತಿಯೇ! ಕೇಳುವವಳಾಗು. ಈ ವ್ರತದಲ್ಲಿ ವರಲಕ್ಷ್ಮಿಯನ್ನು ಆರಾಧನೆ 
ಮಾಡಬೇಕು. ಅವಳೇ ದೇವತೆಯಾಗಿದ್ದಾಳೆ. ಪುರುಷರಾಗಲೀ ಸ್ತ್ರ ೀಯರಾಗಲೀ ಅವರ 
ಏನೇ ಅಭೀಷ್ಟಗಳಿದ್ದರೂ ಈ ವ್ರತವನ್ನೇ ಆಚರಿಸಬೇಕು. 


-86- 


ವರಮಹಾಲಕ್ಷ್ಮೀವ್ರತ 


ಶುಕ್ಲೇ ಶ್ರಾವಣಿಕೇ ಮಾಸಿ ಪೂರ್ಣಿಮೋಪಾಂತ್ಯಭಾರ್ಗವೇ। 

ವ್ರತಂ ಕುರ್ವಂತಿ ದೇವೇಡ್ಕೇ ತೇಷಾಮಿಷ್ಟಂ ಭವೇದ್‌ ಧ್ರುವಮ್‌ ॥೧೬॥ 

ಶ್ರಾವಣಮಾಸದ ಶುಕ್ಲಪಕ್ಚದಲ್ಲಿ ಹುಣ್ಣಿಮೆಯ ಹಿಂದಿನ ಶುಕ್ರವಾರದಂದು 
ಯಾರು ಈ ವರಮಹಾಲಕ್ಷ್ಮೀ ವ್ರತವನ್ನು ಆಚರಿಸುತ್ತಾರೋ ಅವರ ಎಲ್ಲ 
ಮನೋಭೀಷ್ಟಗಳೂ ನೆರವೇರುತ್ತವೆ. 


ಅತ್ರೇತಿಹಾಸಂ ವಕ್ಚ್ಯಾಮಿ ಪುಣ್ಯಂ ತು ಶೃಣು ಪಾರ್ವತಿ । 

ಕುಂಡಿನಂ ನಾಮ ನಗರಂ ಸರ್ವಮಂಗಲಮಂಡಿತಮ್‌ 0೭ 

ಪಾರ್ವತಿಯೇ! ಈ ವರಮಹಾಲಕ್ಸ್ಮೀವುತದ ಬಗ್ಗೆ ನಿನಗೊಂದು ಇತಿಹಾಸವನ್ನು 
ಹೇಳುತ್ತೇನೆ. ಇದು ಅತ್ಯಂತ ಪುಣ್ಯಕರವಾಗಿದೆ. ಕೇಳು. ಎಲ್ಲ ಮಂಗಳಮಯವಾದ 
ಅಲಂಕಾರವಸ್ತುಗಳಿಂದ ಸಿಂಗರಿಸಲ್ಪಟ್ಟ ಕುಂಡಿನಪುರ ಎಂಬ ಒಂದು ನಗರವಿತ್ತು. 


ಹೇಮಪ್ರಾಕಾರಸಹಿತಂ ಚಾಮೀಕರಗೃಹೋಜ್ಜಲಮ್‌ । 

ತತ್ರಾಭೂದ್‌ ಬ್ರಾಹ್ಮಣೀ ಕಾಚಿತ್‌ ನಾಮ್ನಾ ಚಾರುಮತೀ ಶುಭಾ ॥೧೮॥ 

ಆ ಕುಂಡಿನ ಎಂಬ ನಗರದಲ್ಲಿ ಭಂಗಾರದ ಗೋಡೆಗಳಿದ್ದವು. (ಚಾಮೀಕರ 
= ಸುವರ್ಣ) ಸುವರ್ಣದ ಮನೆಗಳಿಂದ ಉಜ್ಜ್ವಲವಾಗಿತ್ತು. ಅಲ್ಲಿ ಚಾರುಮತಿಯೆಂಬ 
ಉತ್ತಮಳಾದ ಒಬ್ಬ ಬ್ರಾಹ್ಮಣಸ್ತ್ರೀಯು ಇದ್ದಳು. 

ಪತಿಭಕ್ಕಿಮತೀ ಸಾಧ್ವೀ ಪತಿಶುಶ್ರೂಷಣೇ ರತಾ । 

ದಾರಿದ್ರ್ಯಾತ್‌ ಖದ್ಯಮಾನಾಠಪಿ ಸತತಂ ಮೃದುಭಾಷಿಣೀ 11೧೯॥ 

ಗಂಡನಲ್ಲಿ ಅತ್ಯಂತಭಕ್ತಿಯುಳ್ಳವಳಾಗಿದ್ದಳು. ನಿರಂತರ ಪತಿಶುಶ್ರೂಷೆ- 
ಯಲ್ಲಿಯೇ ಅಸಕ್ತಳಾಗಿದ್ದಳು. ಸಾದ್ವಿಯೆಂದೇ ಪ್ರಸಿದ್ಧಳಾಗಿದ್ದಳು. ದಾರಿದ್ರ್ಯದಿಂದ 
ಪೀಡಿತಳಾಗಿದ್ದರೂ ಕೂಡ ನಿತ್ಯವಾಗಿ ಮೃದುವಾಗಿ ಮಾತನಾಡುವ 


ಸ್ವಭಾವವುಳ್ಳವಳಾಗಿದ್ದಳು. 


-87- 


ವರಮಹಾಲಕ್ಷ್ಮೀವ್ರತ 


ಪತಿಶುಶ್ರೂಷಣಂ ಕೃತ್ವಾ ಸಾ ಕದಾಚಿತ್‌ ಪತಿವ್ರತಾ | 
ಸಮಾಪ್ಯ ಸರ್ವಕರ್ಮಾಣಿ ರಾತ್ರೌ ಶಯನಮಾಗತಾ 11೨೦॥ 


ಒಂದು ದಿನ ಆ ಸಾಧ್ವಿಯು ಪತಿಸೇವೆಯನ್ನು ಶ್ರದ್ಧೆಯಿಂದ ಮಾಡಿ, ಮನೆಯ 
ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ, ರಾತ್ರಿಯಲ್ಲಿ ಮಲಗಿದಳು. 


ಪೂರ್ವಪುಣ್ಯಪ್ರಭಾವೇನ ಸ್ವಪತ್ಯಾಃ ಸಾ ಸುಲೋಚನೇ। 

ವರಲಕ್ಷ್ಮೀ ಸದಾ ಸ್ವಪ್ನೇ ತಾಮುವಾಚೇತಿ ಪಾರ್ವತಿ 11೨೧॥ 

ಪಾರ್ವತಿ! ಮಲಗಿ ನಿದ್ರಿಸುತ್ತಿರುವಾಗ ಅವಳಿಗೆ ತನ್ನ ಪತಿಯ ಪೂರ್ವಪುಣ್ಯ- 
ಪ್ರಭಾವದಿಂದ ಸ್ಪಪ್ಪದಲ್ಲಿ ವರಲಕ್ಷ್ಮಿಯು ಕಾಣಿಸಿದಳು. ಮತ್ತು ಅವಳನ್ನು ಕುರಿತು 
ಹೀಗೆ ಮಾತನಾಡಿದಳು. 


ಉತ್ತಿಷ್ಕೋತ್ತಿಷ್ಠ ಶೀಘ್ರಂ ತ್ವಂ ವರಲಕ್ಷ್ಮ್ಯಾಗತಾರಸ್ಥ್ಯಹಮ್‌ । 
ಹಿತಂ ಬ್ರವೀಮಿ ತೇ ವತ್ಸ್ಯೇ ಶೃಣು ಸರ್ವಾರ್ಥಸಾಧನಮ್‌ 12೨1 
"ಓ ಸಾಧ್ವಿಯೇ! ಬೇಗ ಮೇಲೆ ಎದ್ದೇಳು. ನಾನು ವರಲಕ್ಷ್ಮಿಯು ಬಂದಿದ್ದೇನೆ. 


ಮಗು! ನಿನಗೆ ಹಿತವಾದದ್ದನ್ನೇ ಹೇಳುತ್ತೇನೆ. ನಿನ್ನ ಎಲ್ಲ ಇಷ್ಟಾರ್ಥಗಳಿಗೆ ಇದು 
ಸಾಧನವಾಗುತ್ತದೆ. 


ಶುಕ್ಲಪಕ್ಷೇ ಪೌರ್ಣಮಾಸ್ಕಾಂ ಶ್ರಾವಣ್ಯಾಂ ತು ಭೃಗೋರ್ದಿನೇ। 
ಮತ್ತೂಜನಂ ಪ್ರಕರ್ತವ್ಯಂ ವರಂ ದಾಸ್ಯಾಮಿ ಕಾಂಕ್ಟಿತಮ್‌ 11೨೩1॥ 


ಶ್ರಾವಣಮಾಸದ ಶುಕ್ಲಪಕ್ಚದ ಹುಣ್ಣಿಮೆಯ ಹಿಂದಿರುವ ಶುಕ್ರವಾರದಂದು ನನ್ನ 
ಪೂಜೆಯನ್ನು ಶ್ರದ್ಧೆಯಿಂದ ಮಾಡು. ಆಗ ನಿನಗೆ ಅಭೀಷ್ಟವಾದದ್ದೆಲ್ಲವನ್ನೂ ವರವನ್ನಾಗಿ 
ನಾನು ನೀಡುತ್ತೇನೆ. 


ವರಲಕ್ಷ್ಮೀ ತಿ ಮನ್ನಾಮ ವರದಾ ಹರಿವಲ್ಲಭಾ ! 
ಮತ್ತೂಜಾಂ ಯೇ ಪ್ರಕುರ್ವಂತಿ ಸುಭಕ್ತಾ ಭೃಗುವಾಸರೇ 29 
ತೇಷಾಮಿಷ್ಟಾಂಶ್ಚ ಕಾಮಾಂಶ್ಚ ಪ್ರದಾಸ್ಯಾಮಿ ನ ಸಂಶಯಃ । 

ಚ ಚ ಶೆ 


ವರಮಹಾಲಕ್ಷ್ಮೀವ್ರತ 


ನನ್ನನ್ನು ವರಲಕ್ಷ್ಮೀ ಎಂದೇ ಕರೆಯುತ್ತಾರೆ. ನಾನು ಭಕ್ತರಿಗೆ ವರವನ್ನು 
ನೀಡುವುದರಿಂದಲೇ ಈ ಹೆಸರನ್ನು ಹೊಂದಿದ್ದೇನೆ. ಭಗವಂತನ ಪ್ರಿಯಳಾಗಿದ್ದೇನೆ. 
ಯಾವ ಭಕ್ತರು ಶುಕ್ರವಾರದಲ್ಲಿ ಭಗವಂತನ ಜೊತೆಗಿರುವ ನನ್ನನ್ನು ಭಕ್ತಿಯಿಂದ 
ಪೂಜಿಸುತ್ತಾರೋ ಅವರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕಾಮನೆಗಳನ್ನು ನೀಡುತ್ತೇನೆ. ಈ 
ವಿಷಯದಲ್ಲಿ ಸಂಶಯವಿಲ್ಲ. 


ಮತಿರ್ಯಸ್ಯ ಪ್ರಜಾಯೇತ ಮತ್ತೂಜಾರ್ಥಂ ಮಮ ಪ್ರಿಯೇ 11೨೫ 
ತಸ್ಯೇಷ್ಟಾರ್ಥವರಂ ಶೀಘ್ರಂ ದಾಸ್ಯಾಮಿ ಕಮಲೇಕ್ಷಣೇ । 
ಜನ್ಮಾಂತರಸಹಸ್ರೇಷು ಸುಕೃತಸ್ಯ ಪ್ರಭಾವತಃ ॥1೨೬। 


ಮದ್‌ವ್ರತಾಚರಣೇ ಬುದ್ಧಿಃ ಸಂಪ್ರಜಾಯೇತ ಶೋಭನೇ । 


ಅಂದು ಅತ್ಯಂತಭಕ್ತಿಶ್ರದ್ಧೆಗಳಿಂದ ನನ್ನನ್ನು ಪೂಜೆ ಮಾಡಬೇಕೆಂಬ ಅಪೇಕ್ಟೆಯು 
ಯಾರಿಗೆ ಉಂಟಾಗುತ್ತದೋ ಅವರನ್ನು ನಾನು ಉದ್ಧಾರ ಮಾಡುತ್ತೇನೆ. ತಾವರೆಯಂತೆ 
ಕಣ್ಣುಗಳುಳ್ಳ ಭಕ್ತಳೇ! ಯಾರಿಗೆ ನನ್ನನ್ನು ಪೂಜೆ ಮಾಡಬೇಕೆಂಬ ಅಪೇಕ್ಷೆ ಇರುತ್ತದೋ 
ಅವರಿಗೆ ಶೀಘ್ರವಾಗಿ ಇಷ್ಟಾರ್ಥವರಗಳನ್ನು ನೀಡುತ್ತೇನೆ. 


ಸಾವಿರಾರು ಜನಗಳಲ್ಲಿ ಸಂಪಾದನೆ ಮಾಡಲ್ಪಟ್ಟ ಪುಣ್ಯದ ಪ್ರಭಾವದಿಂದಷ್ಟೇ 
ನನ್ನ ವರಮಹಾಲಕ್ಷ್ಮೀವ್ರತದ ಆಚರಣೆಯನ್ನು ಮಾಡಲು ಬುದ್ಧಿಯು ಹುಟ್ಟುತ್ತದೆ. 


ಯೋ ವಾ ಕರೋತಿ ಮತ್ತೂಜಾಂ ಸ ಶೂರಃ ಸ ಚ ಪಂಡಿತಃ 12೭11 
ಸ ಶ್ಲಾಘುಃ ಕ್ಸ್‌ ಕುಲೀನಶ್ಚ ಸ ವಿದ್ದಾನ್‌ ಸ ವಶೀ ಶುಭೇ। 
ಸರ್ವಂ ಮಮ ಪ್ರಭಾವೇನ ಲಭತೇ ನಾತ್ರ ಸಂಶಯಃ 1೨೮ 


ನನಗೆ ಸಂಬಂಧಪಟ್ಟ ಈ ವರಮಹಾಲಕ್ಷ್ಮೀವ್ರತವನ್ನು (ಪೂಜೆಯನ್ನು) ಯಾವನು 
ಮಾಡುತ್ತಾನೋ ಅವನೇ ನಿಜವಾದ ಪರಾಕ್ರಮಿಯು; ಪಂಡಿತನು. ಅವನು ಪ್ರಶಂಸೆಗೆ 
ಪಾತ್ರನಾದವನು. ಉತ್ತಮವಂಶದ ಪರಂಪರೆಯಲ್ಲಿ ಹುಟ್ಟಿದವನು. ವಿದ್ವಾಂಸನು. 
ಸ್ವತಂತ್ರನು. ಭದ್ರಸ್ವರೂಪಳೇ। ಅವನು ಎಲ್ಲ ಅಭೀಷ್ಟಗಳನ್ನು ನನ್ನ ಪ್ರಭಾವದಿಂದ 
ಪಡೆದುಕೊಳ್ಳುತ್ತಾನೆ. ಈ ವಿಷಯದಲ್ಲಿ ಸಂಶಯವೇ ಇಲ್ಲ. 


-89- 


ವರಮಹಾಲಕ್ಷ್ಮೀವ್ರತ 


ಇತ್ಯುಕ್ತ್ವಾ ಕಮಲಾ ಸ್ವಪ್ನೇ ತತ್ತೈವಾಂತರಧೀಯತ | 
ತತಶ್ಚಾರುಮತೀ ತಸ್ಮಾತ್‌ ಸ್ವಪ್ನಾದುತ್ನಾಯ ಸಂಭ್ರಮಾತ್‌ 11೨೯॥॥ 
ಹೀಗೆ ಶ್ರೀಹರಿಯ ಪತ್ನಿಯಾದ ಕಮಲೆಯು ಸ್ಪಪ್ಪದಲ್ಲಿ ಭಕ್ತಳಿಗೆ ಅನುಗ್ರಹವನ್ನು 
ಮಾಡಿ, ಅದೃಶ್ಯಳಾದಳು. ಅನಂತರ ಸ್ಪಪ್ಪದಿಂದ ಎಚ್ಚೆತ್ತುಕೊಂಡ ಆ ಪತಿವ್ರತೆಯ 
ಷ್ಟ ಚ 
ಸಂಭ್ರಮಕ್ಕೆ ಪಾರವೇ ಇಲ್ಲ. 


ತತರ್ವಂ ಕಥಯಾಮಾಸ ಬಂಧೂನಾಂ ಪುರತಸ್ತದಾ । 


ಶ್ರುತ್ವಾ ತದ್ಬಾಂಧವಾಃ ಸರ್ವೇ ಸಾಧು ಸಾಧ್ಧಿತಿ ಚಾಬ್ರುವನ್‌ 11೩01 


ತನಗೆ ಇಷ್ಟರಾದ ಎಲ್ಲ ಬಂಧುಗಳ ಜೊತೆ ತನಗೆ ನಡೆದ ಸ್ಪಪ್ಪಘಟನೆಯನ್ನು 
ಹಂಚಿಕೊಂಡಳು. ಆ ಸ್ವಪ್ಪವೃತ್ತಾಂತವನ್ನು ಕೇಳಿದ ಸಮಸ್ತಬಾಂಧವರು "ಬಹಳ 
ಸಂತೋಷ, ಬಹಳ ಒಳ್ಳೆಯ ಸ್ಪಪ್ಪ' ಎಂಬುದಾಗಿ ಪ್ರಶಂಸೆ ಮಾಡಿದರು. 


ತತಶ್ನಾರುಮತೀಮುಖ್ಯಾಃ ಕಾಂಕ್ಷಮಾಣಾ ಭೃಗೋರ್ದಿನಮ್‌ I 
ಭಾಗ್ಯೋದಯೇನ ಸಂಪ್ರಾಪ್ತೇ ವರಲಕ್ಷ್ಮೀದಿನೇ ತದಾ 11೩೧॥ 


ಅನಂತರ ಆ ಪತಿವ್ರತೆಯು ಹಾಗೂ ಅವಳ ಎಲ್ಲ ಬಾಂಧವರೂ 
ಶ್ರಾವಣಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರವು ಯಾವಾಗ ಬರುತ್ತದೆಂದು 
ನಿರೀಕ್ಷೆ ಮಾಡುತ್ತಲೇ ಇದ್ದರು. ಹೀಗಿರುವಾಗ ಅವರ ಭಾಗ್ಯೋದಯದಂತೆ 
ಶುಕ್ರವಾರವು ಬಂದಿತು. 


ಪೂರ್ವೋಕ್ವೇನ ಪ್ರಕಾರೇಣ ತೇಠಕುರ್ವನ್‌ ವ್ರತಮುತ್ತಮಮ್‌ । 
ತತೋ ದೇವೀಪ್ರಭಾವೇಣ ಬಹುಭಾಗ್ಯಮುಪಾಯಯೌ 11೩.೨11 


ಹಿಂದೆ ಹೇಳಿದ ಕ್ರಮದಂತೆ ಆ ಎಲ್ಲ ಬಂಧುಬಾಂಧವರು ಶ್ರೇಷ್ಠವಾದ ವರ- 
ಮಹಾಲಕ್ಷ್ಮೀವ್ರತದ ಆಚರಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡಿದರು. 
ವರಮಹಾಲಕ್ಷ್ಮೀದೇವಿಯ ಅನುಗ್ರಹದಿಂದ ಬಹುಭಾಗ್ಯವನ್ನು ಪಡೆದುಕೊಂಡರು. 


ವರಮಹಾಲಕಿ ಕ್ಲೀವತ 


ವರಲಕ್ಷ್ಮೀ ಪ್ರಸಾದೇನ ಸರ್ವಾಭರಣಭೂಷಿತಾಃ । 

ಪುತ್ರಪೌತ್ರೈಃ ಪರಿವೃತಾ ಧನಧಾನ್ಯಸಮನ್ನಿತಾಃ 11೩೩ 

ಅನ್ನದಾನರತಾ ನಿತ್ಯಂ ಬಂಧುಪೋಷಣತತ್ತರಾ: । 

ಸಕಲೈಶ್ಚರ್ಯಭೋಗಾಂತೇ ಪ್ರಾಪುರ್ವಿಷ್ಣೋಃ ಪರಾಂ ಗತಿಮ್‌ HAV 

ವರಮಹಾಲಕ್ಷ್ಮೀದೇವಿಯ ಅನುಗ್ರಹದಿಂದ ಪ್ರತಿಯೊಬ್ಬರೂ ಸರ್ವಾಭರಣ 
ಭೂಷಿತರಾದರು. ಮಕ್ಕಳನ್ನೂ ಮೊಮಕಳನ್ನೂ ಪಡೆದರು. ಧನಧಾನ್ಯಗಳಿಂದ 
ಸಮೃದ್ಧರಾದರು. 

ದಿ 

ತಾವಷ್ಟೇ ಶ್ರೀಮಂತರಾಗಲಿಲ್ಲ. ನಿತ್ಯದಲ್ಲಿಯೂ ಅನ್ನದಾನವನ್ನು ಮಾಡಿ 
ಉಪಕರಿಸುತ್ತಿ ದ್ದರು. ಬಂಧುಬಾಂಧವರ ಪೋಷಣೆಯನ್ನು ಮಾಡುತ್ತಿದ್ದರು. ಎಲ್ಲ 
ಐಶ್ವರ್ಯಗಳನ್ನು ಹೀಗೆ ಭೋಗಿಸಿದ ಮೇಲೆ ಅಂತಿಮವಾಗಿ ಮಹಾವಿಷ್ಣುವಿನ 
ಸ್ಥಾನವಾದ ಮೋಕವನೇ ಪಡೆದರು. 

ಛಿ ಬ್ಬ ದ್ದ 

ಅನ್ಯೋನ್ಯಂ ಬಾಂಧವಾಃ ಸರ್ವೇ ಶ್ರುತ್ವಾ ಚಾರುಮತೀಮುಖಾತ್‌ । 

ವರಲಕ್ಷ್ಮೀವ್ರತಂ ಕೃತ್ವಾ ಪ್ರಾಪುರ್ಭಾಗ್ಯಂ ಚ ಪಾರ್ವತಿ 11೩೫1 

ಪಾರ್ವತಿ! ಎಲ್ಲ ಬಾಂಧವರೂ ಪರಸ್ಪರವಾಗಿ ಚಾರುಮತಿಯ 
ಮಾರ್ಗದರ್ಶನದಂತೆ ಈ ವರಮಹಾಲಕ್ಷ್ಮಿ ಫಿವ್ರತವನ್ನು ಆಚರಿಸಿದರು. ಮತ್ತು 
ಭಾಗ್ಯಸಂಪನ್ನರಾದರು. 

ಪಾರ್ವತ್ಕುವಾಚ 

ವರಲಕ್ಷ್ಮೀವ್ರತಸ್ಯಾಸ್ಯ ವಿಧಿಂ ಬ್ರೂಹಿ ಸುರಾರ್ಚಿತ । 

ವ್ರತಮೇತತ್‌ ಕಥಂ ಕಾರ್ಯಂ ಶ್ರೋತುಮಿಚ್ಛಾಮಿ ಶಂಕರ WAI 

ಪಾರ್ವತಿಯು ಪ್ರಶ್ನಿಸುತ್ತಾಳೆ - ದೇವತೆಗಳಿಂದ ಪೂಜಿಸಲ್ಪಟ್ಟ ದೇವನೇ! ಈ 
ವರಮಹಾಲಕ್ಷ್ಮೀವ್ರತದ ವಿಧಿಯ ಬಗ್ಗೆ ನನಗೆ ತಿಳಿಸು. ಈ ವ್ರತವನ್ನು ಆಚರಣೆ 
ಮಾಡಬೇಕು. ಅದನ್ನು ಶ್ರದ್ಧೆಯಿಂದ ನಾನು ಕೇಳಲು ಅಪೇಕ್ಟಿಸುತ್ತೇನೆ. 


೦1 


ವರಮಹಾಲಕ್ಷ್ಮೀವ್ರತ 


ಈಶ್ವರ ಉವಾಚ 

ಶ್ರಾವಣೇ ಶುಕ್ಲಪಕ್ಷೇ ತು ಪೂರ್ಣೀಮೋಪಾಂತ್ಯಭಾರ್ಗವೇ। 

ಸ್ನಾತ್ವಾ ಮಧ್ಯಾಹ್ನವೇಲಾಯಾಂ ಧೃತ್ವಾವಸ್ತ್ರಂ ಸುಶೋಭನಮ್‌ 11೩೭ 

ರುದ್ರದೇವರು ಉತ್ತರಿಸುತ್ತಾರೆ - ಶ್ರಾವಣಮಾಸದ ಶುಕ್ಸಪಕ್ಕದಲ್ಲಿ ಹುಣ್ಣಿಮೆಯ 
ಹಿಂದೆ ಆಗಮಿಸುವ ಶುಕ್ರವಾರದ ಮಧ್ಯಾಹ್ನದಲ್ಲಿ ಸ್ನಾನವನ್ನು ಮಾಡಬೇಕು. ಶುಭ್ರವಾದ 
ವಸ್ತ್ರಗಳನ್ನು ಧರಿಸಬೇಕು. 

ತತಃ ಪ್ರಕಲ್ಲಯೇತ್‌ ಶುದ್ಧದೇಶೇ ಮಂಟಪಮುತ್ತಮಮ್‌ । 

ತನ್ನಧ್ಯೇ5ಷ್ಟದಲಂ ಪದ್ಮಂ ಪಂಚವರ್ಣಸಮನ್ನಿತಮ್‌ 11೩೮1 

ಅನಂತರ ಪರಿಶುದ್ಧವಾದ ಪ್ರದೇಶದಲ್ಲಿ ಮಂಟಪವನ್ನು ಸಿದ್ಧಗೊಳಿಸಬೇಕು. 
ಅದರಲ್ಲಿ ಎಂಟು ದಳಗಳ ಕಮಲವನ್ನು ಐದು ಬಣ್ಣಗಳಿಂದ ರಚಿಸಬೇಕು. 

ನೂತನೈಸ್ತಂಡುಲೈಃ ಪೂರ್ಣಕುಂಭೇ ಸವಟಪಲ್ಲವೇ । 

ಫಲಾನ್ವಿಶೇನರ್ಚಿತೇ ರಮ್ಯೇ ದೇವೀಮಾವಾಹಯೇತ್‌ ಶುಭಾಮ್‌ ॥೩೯॥ 

ಆ ಪದ್ಮದ ಮೇಲೆ ಹೊಸದಾದ ಅಕ್ಕಿಯನ್ನು ಹಾಕಬೇಕು. ಆ ಅಕ್ಕಿಯ ಮೇಲೆ 
ಪೂರ್ಣಕುಂಭವನ್ನಿಡಬೇಕು. ಅದರಲ್ಲಿ ಐದು ಬಗೆಯ ಚಿಗುರೆಲೆಗಳನ್ನು ಹಾಕಿ, ತೆಂಗಿನ 
ಕಾಯಿಯನ್ನಿಡಬೇಕು. ಹೀಗೆ ರಮ್ಯವಾದ ಆ ಕಲಶದಲ್ಲಿ ಶುಭ್ರಳಾದ ಶ್ರೀಹರಿಯ 
ಮಡದಿಯಾದ ಮಹಾಲಕ್ಷ್ಮೀದೇವಿಯನ್ನು ಆವಾಹನೆ ಮಾಡಬೇಕು. 

ಕಲ್ಪೋಕ್ತೇನ ಪ್ರಕಾರೇಣ ಭಕ್ತ್ಯಾ ತಾಮರ್ಚಯೇದ್‌ ವ್ರತೀ। 

ವ್ರತವನ್ನು ಆಚರಿಸುವವನು ವ್ರತಕಲದಲ್ಲಿ ಹೇಳಿದ ಪ್ರಕಾರದಂತೆ ಭಕ್ತಿಯಿಂದ 
ಆ ವರಮಹಾಲಕ್ಷ್ಚ್ಮಿಯನ್ನು ಅರ್ಚನೆ ಮಾಡಬೇಕು - 

"“ಪದ್ಮಾಸನೇ ಪದ್ಧಕರೇ ಸರ್ವಲೋಕೈಕಪೂಜಿತೇ Iwo 


ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ” । 


-92- 


ವರಮಹಾಲಕಿ ಕ್ಲೀವ್ರತ 


[XS 


ಪದ್ದಾಸನೇ ಪದ್ಮಕರೇ ಸರ್ವಲೋಕೈಕಪೂಜಿತೇ। ನಾರಾಯಣಪ್ರಿಯೇ ದೇವಿ 
ಸುಪ್ರೀತಾ ಭವ ಸರ್ವದಾ'' - ""ಪದ್ಮದಲ್ಲಿಕುಳಿತು ಪದವನ್ನು ಹಿಡಿದು ಸಸಲಲೋಕ- 
ಗಳಿಂದ ಪೂಜಿತಳಾಗಿ ನಾರಾಯಣನಿಗೆ ಪ್ರಿಯಳಾಗಿ ನಮ್ಮನ್ನು ಉದ್ಧರಿಸುವ ದೇವಿಯೇ! 
ನೀನು ಸುಪ್ರೀತಳಾಗು'' 


ಮಂತ್ರೇಣಾನೇನ ಸಕಲಾನುಪಚಾರಾಯನ್‌ ಯಥಾಕ್ರಮಮ್‌ ue 
ದೇವ್ಯಾ ಗೋಧೂಮಚೂರ್ಣೇನ ಪೂರ್ಣಗರ್ಭಾಂಶ್ಚ ಕಾರಯೇತ್‌ । 
ಅಥವಾ ಶಾಲಿಪಿಷ್ಟೇನ ಯಥಾಶಕ್ತನುಸಾರತಃ 11೪೨। 


ಈ ಮಂತ್ರದಿಂದ ಎಲ್ಲಾ ಉಪಚಾರಗಳನ್ನು ಮಾಡಿ, ದೇವಿಯ ಅನುಗ್ರಹವನ್ನು 
ಪಡೆದುಕೊಳ್ಳಬೇಕು. ಅನಂತರ ಆ ವರಮಹಾಲಕ್ಷಿ ದೇವಿಗೆ ಗೋಧಿಹಿಟ್ಟನ 
ಹೂರಣದ ಹೋಳಿಗೆಯನ್ನು (ಹೂರಣ ತುಂಬಿದ ಕಡುಬುಗಳನ್ನು) ನೈವೇದ್ಯ 
ಮಾಡಬೇಕು. ಅಥವಾ ಅಕ್ಕಿಹಿಟ್ಟಿನಿಂದಲೂ ಕೂಡ ಹೂರಣದ ಭಕ್ತವನ್ನು ಶಕ್ತಿಗೆ 
ಅನುಗುಣವಾಗಿ ಮಾಡಬೇಕು. 

ಫಲಾದಿಭಿಃ ಪ್ರಯತ್ನೇನ ನೈವೇದ್ಯಂ ಪರಿಕಲ್ಪಯೇತ್‌ । 

ಮುಖವಾಸನತಾಂಬೂಲಂ ನೀರಾಜನಮತಃ ಪರಮ್‌ 11೪೩ 

ಭಕ್ಷ್ಯವನ್ನು ಸಮರ್ಪಿಸಿದ ಮೇಲೆ ಅನೇಕ ಫಲಗಳನ್ನು ನೈವೇದ್ಯ ಮಾಡಬೇಕು. 
ಪ್ರಯತ್ನಪೂರ್ವಕವಾಗಿ ಫಲಗಳನ್ನು ಸಂಗ್ರಹ ಮಾಡಬೇಕು. ಫಲಸಮರ್ಪಣೆ ಮಾಡಿ 
ಮೇಲೆ ಮುಖವಸ್ತವನ್ನು ತಾಂಬೂಲವನ್ನು ಸಮರ್ಪಿಸಿ ಮಹಾಮಂಗಳಾರತಿಯನ್ನು 
ಮಾಡತಕ್ಕದ್ದು. 


ಎ 


ಮಂತ್ರಪುಷಂ ಚ ಕೃತ್ವಾಂಥ ಪ್ರದಕ್ಷಿಣನಮಸ್ಕ್ರಿಯಾಃ | 


ಉ ಲ 


ಪುನರರ್ಫ್ಯಂ ಮಂತ್ರತಶ್ಚ ದೋರಂ ಬದ್ದಾ ಎತತ! ಪರಮ್‌ 11೪೪॥ 


೨ ಛಿ 


ಮಂತ್ರಪುಷ್ಟವನ್ನು ಸಮರ್ಪಿಸಿ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ, ವರಮಹಾ- 


೩ 


ಲಕ್ಷ್ಮೀದೇವಿಗೆ ಅರ್ಫ್ಯಪ್ರದಾನವನ್ನು ಮಾಡಬೇಕು. ಕೊನೆಯಲ್ಲಿ ಅವಳಿಗೆ 
ಸಮರ್ಪಿಸಿದ ದೋರವನ್ನು ಕೈಯ್ಯಲ್ಲಿ ಕಟ್ಟಿಕೊಳ್ಳಬೇಕು. 


೮. .ಶೆಣಿ ಊಟ 
.93- 


ವರಮಹಾಲಕ್ಷ್ಮೀವ್ರತ 


ಪ್ರದದ್ಯಾದ್‌ ದ್ವಾದಶಾಪೂಪಾನ್‌ ಪೂಗಪರ್ಣಸಮನ್ವಿತಾನ್‌ । 

ಉಪಾಯನಂ ದ್ವಿಜಾಗ್ರ್ಯಾಯ ದದ್ಯಾತ್‌ ಸಫಲದಕ್ಷಿಣಾಮ್‌ 11೪೫। 

ವರಮಹಾಲಕ್ಷ್ಮೀದೇವಿಗೆ ಸಮರ್ಪಿಸಿದ ಕಡುಬುಗಳಲ್ಲಿ ಹನ್ನೆರಡು 
ಕಡುಬುಗಳನ್ನು ಬ್ರಾಹ್ಮಣಶ್ರೇಷ್ಠನಿಗೆ ದಾನ ಮಾಡಬೇಕು. ಬ್ರಾಹ್ಮಣಶ್ರೇಷ್ಠನಿಗೆ 
ಉಪಾಯನವನ್ನು ನೀಡಬೇಕು. ಆ ಉಪಾಯನದಲ್ಲಿ ಫಲತಾಂಬೂಲ ದಕ್ಷಿಣೆಗಳನ್ನು 
ಕೂಡ ಇಟ್ಟರಬೇಕು. 


ಭಕ್ತ್ಯಾ ದೇವೀಸಮೀಪೇ ತು ಗೃಹೀತ್ವಾಕುಸುಮಾಕ್ಚತಾನ್‌ । 

ಶ್ರುತೇಮಾಂ ಚ ಕಥಾಂ ಪುಣ್ಯಾಂ ಬಂಧುಭಿಃ ಸಹ ಪಾರ್ವತಿ 11೪೬॥ 

ಪಾರ್ವತಿಯೇ! ವರಮಹಾಲಕ್ಷ್ಮೀದೇವಿಯ ಹೂವು ಅಕ್ಷತೆ ಮೊದಲಾದ 
ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸಬೇಕು. ಅನಂತರ ಅವಳ ಮಹಿಮೆಯನ್ನು ಹೇಳುವ 
ಈ ಕಥೆಯನ್ನು ಬಂಧುಜನರ ಜೊತೆ ಕುಳಿತುಕೊಂಡು ಕೇಳಬೇಕು. 


ಸುವಾಸಿನೀಭಿಃ ಸಹಿತಾ ಹವಿಷ್ಯಂ ಚ ಸಮಾಚರೇತ್‌ । 

ಏತದ್‌ ವ್ರತೋತ್ತಮಂ ಯೇ ತು ಕುರ್ವಂತಿ ಮನುಜಾ ಭುವಿ 11೪೭। 

ತೇಷಾಂ ಪುತ್ರಾಂಶ್ಚಪೌತ್ರಾಶ್ಚ ಭವಿಷ್ಯಂತಿ ನ ಸಂಶಯಃ । 

ಇದಂ ಸತ್ಯಮಿದಂ ಸತ್ಯಂ ನಾರೀ ಭದ್ರಾಣಿ ಪಶ್ಯತಿ 11೪೮॥ 

ಸುವಾಸಿನಿಯರ ಸಹತಳಾಗಿ ಹವಿಷ್ಕಪದಾರ್ಥವನ್ನು ಸ್ವೀಕರಿಸಬೇಕು. ಶ್ರೇಷ್ಠವಾದ 
ಈ ವ್ರತವನ್ನು ಯಾರು ಆಚರಿಸುತ್ತಾರೋ ಅವರು ಪುತ್ರರನ್ನು ಪೌತ್ರರನ್ನು ಪಡೆಯುತ್ತಾರೆ. 
ಈ ವಿಷಯದಲ್ಲಿ ಸಂಶಯವಿಲ್ಲ. ಓ ನಾರಿಯೇ ಇದು ಸತ್ಯ! ಇದು ಸತ್ಯ! ಅವರು 
ಎಲ್ಲ ಬಗೆಯ ಮಂಗಳಮಯಜೀವನವನ್ನೇ ಕಾಣುತ್ತಾರೆ. 


ಇತಿ ಚಾರುಮತೀಮುಖ್ಯಾ ಉಪಲಬ್ಧಮನೋರಥಾಃ | 
ಪುಣ್ಯಾ ಚಾರುಮತೀ ಚೈವ ಭೂಯೋ ಭಾಗ್ಯವತೀ ಚಿರಮ್‌ WY 


-94- 


ವರಮಹಾಲಕ್ಷ್ಮೀವ್ರತ 


ಹೀಗೆ ಚಾರುಮತಿ ಮೊದಲಾದವರ ಅಭೀಷ್ಟಗಳೆಲ್ಲವೂ ವರಮಹಾಲಕ್ಷ್ಮೀವ್ರತದ 
ಆಚರಣೆಯಿಂದ ನೆರವೇರಿದವು. ಪುಣ್ಯತಮಳಾದ ಆ ಚಾರುಮತಿಯು ಚಿರಕಾಲ 
ಅತ್ಯಂತಭಾಗ್ಯವತಿಯಾದಳು. 

ಯ ಇದಂ ಶೃಣುಯಾನ್ನಿತ್ಯಂ ಶ್ರಾವಯೇದ್‌ ವಾ ಸಮಾಹಿತಃ । 

ತಸ್ಯ ಶ್ರೇಯಾಂಸಿ ಸರ್ವಾಣಿ ಭವಿಷ್ಯಂತಿ ನ ಸಂಶಯಃ HBO 

ಯಾರು ಈ ವ್ರತವನ್ನು ಅತ್ಯಂತಶ್ರದ್ದೆಯಿಂದ ಕೇಳುತ್ತಾನೋ ಅಥವಾ ಹೇಳು- 
ತ್ತಾನೋ ಅವನಿಗೆ ಎಲ್ಲ ಬಗೆಯ ಶ್ರೇಯಸುಗಳು ಪ್ರಾಪ್ತವಾಗುತ್ತವೆ. ಈ ವಿಷಯದಲ್ಲಿ 
ಸಂಶಯವಿಲ್ಲ. 

ಇತೀದಂ ಕಥಿತಂ ದೇವ್ಯೈಃ ಪಾರ್ವತ್ಯ್ಕೆ ಶಂಭುನಾ ಪುರಾ । 

ಸರ್ವಪಾಪಪ್ರಶಮನಂ ಸರ್ವಸಂಪತ್ಯರಂ ನೃಣಾಮ್‌ 11೫೧॥॥ 

ಹಿಂದೆ ಮಹಾದೇವರು ಪಾರ್ವತಿಗೆ ಈ ವರಮಹಾಲಕ್ಷ್ಮೀವ್ರತದ ಕಥೆಯನ್ನು 
ಹೇಳಿದರು. ಇದು ಸಕಲವಿಧವಾದ ಪಾಪಗಳಿಗೆ ಪರಿಹಾರಕವಾಗಿದೆ. ಎಲ್ಲ ಬಗೆಯ 
ಸಂಪತ್ತುಗಳ ಪ್ರಾಪ್ತಿಗೆ ಉಪಾಯವೂ ಆಗಿದೆ. 

ಯೇ ಕುರ್ವಂತಿ ಪ್ರತಮಿದಂ ಭಕ್ತ್ಯಾ ಶೃಣ್ವಂತಿ ವಾ ನರಾಃ । 

ಶ್ರಾವಯಿಷ್ಯಂತಿ ಯೇ ತೇ ವೈ ಕೃತಾರ್ಥಾಃ ಸ್ಕುರ್ನ ಸಂಶಯಃ 11೫೨! 

॥ ಇತಿ ಭವಿಷ್ಯೋತ್ತರಪುರಾಣೇ ಉಮಾಮಹೇಶ್ವರಸಂವಾದೇ 
ವರಮಹಾಲಕ್ಷಮೀವ್ರತಕಥಾ ಸಂಪೂರ್ಣಾ ॥ 


ಯಾವ ಮನುಷ್ಯನು ಈ ವರಮಹಾಲಕ್ಷ್ಮೀವ್ರತದ ಕಥೆಯನ್ನು ಭಕ್ತಿಯಿಂದ 
ಕೇಳುತ್ತಾನೋ, ಅಥವಾ ಮತ್ತೊಬ್ಬರಿಗೆ ಹೇಳುತ್ತಾನೋ. ಅವರೇ ನಿಜವಾಗಿಯೂ 
ಕೂಡ ಕೃತಾರ್ಥರಾದವರು. ಈ ವಿಷಯದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. 
ಹೀಗೆ ಭವಿಷ್ಯೋತ್ತರಪುರಾಣದಲ್ಲಿಬರುವ ಉಮಾಮಹೇಶ್ವರಸಂವಾದದಲ್ಲಿ 
ವರಮಹಾಲಕ್ಷ್ಮೀವ್ರತದ ಕಥೆಯು ಸಮಾಪ್ತವಾಯಿತು. 
॥ ಶ್ರೀಮದ್ವೇಶಾರ್ಪಣಮಸ್ತು ॥ 
2 ಬು ಜು ಬಟು 


95- 


ವರಮಹಾಲಕ್ಷಿ ಸ ಹಬ್ಬದ 


ಅಡುಗೆಗಳು : 


ವರಮಹಾಲಕ್ಷ್ಮೀವ್ರತ 


ವರಮಹಾಲಕ್ಷ್ಮೀಹಬ್ಬದ ಅಡುಗೆಗಳು 
(1) ಗುಡಾನ್ನ/ಬೆಲ್ಲದನ್ನ 
(2) ಹಾಲುಪಾಯಸ 
(3) ಎಲ್ಲಾ ಬೆಲ್ಲ ಹಾಗೂ ತುಪ್ಪ ಹಾಕಿದ ಸಿಹಿ ತಿಂಡಿಗಳು 


| ಹೆಸರುಬೇಳೆ ಕೋಸಂಬರಿ 


ಒಂದು ಪಾವು ಹೆಸರುಬೇಳೆ, ಒಂದು ಹೋಳು ತೆಂಗಿನಕಾಯಿ, ಕೊತ್ತಂಬರಿ 
ಸೊಪ್ಪು ಒಂದು ಕಟ್ಟು » ಆರೇಳು ಹಸಿ ಮೆಣಸಿನಕಾಯಿ, ಚೂರು ಇಂಗು, ಸಾಸಿವೆ, 
ಕಡಲೆಕಾಯಿ ಎಣ್ಣೆ ಹಾಗೂ ಉಪ್ಪಿನ ಪುಡಿ. 


ತಯಾರಿಸುವ ವಿಧಾನ 


ಶುದ್ಧಗೊಳಿಸಿದ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ 
ನೆನೆಹಾಕಬೇಕು. ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಬಳಿಕ ಬಸಿ ಹಾಕಬೇಕು. 
ತೆಂಗಿನ ಕಾಯನ್ನು ತುರಿದಿಟ್ಟುಕೊಳ್ಳಬೇಕು. ಬಸಿ ಹಾಕಿರುವ ಬೇಳೆಯನ್ನು ಬೇಸಿನ್‌ಗೆ 
ಹಾಕಿಕೊಳ್ಳಬೇಕು. ಹಸಿಮೆಣಸಿನಕಾಯಿಯನ್ನು ಸಣ್ಣ ಸಣ್ಣಗೆ ಹೆಚ್ಚಿಕೊಂಡಿರಬೇಕು. 
ಬಾಣಲೆಯನ್ನು ಒಲೆಯ ಮೇಲಿರಿಸಿ ಮೂರು ಚಮಚ ಎಣ್ಣೆಯನ್ನು ಹಾಕಬೇಕು. 
ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡ 
ಹಸಿಮುಣಸಿನಕಾಯಿ, ಕೊತ್ತಂಬರಿ ಸೊಪ್ಪು , ಇಂಗು ಹಾಕಿ ಒಗ್ಗರಣೆ 
ಮಾಡಿಕೊಳ್ಳಬೇಕು. ಪಾತ್ರೆಯಲ್ಲಿ ಹಾಕಿಕೊಂಡ ಹೆಸರುಬೇಳೆಗೆ ಒಗ್ಗರಣೆ, ಕಾಯಿ 
ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೈಯಾಡಿಸಬೇಕು. (ಸಣ್ಣಗೆ 
ಕತ್ತರಿಸಿಕೊಂಡ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು). ಒಂದು ನಿಂಬೆಹಣ್ಣಿನ ರಸವನ್ನು 
ಹಿಂಡಿ ಸೌಟನಿಂದ ಕೈಯಾಡಿಸಬೇಕು. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 

-97- 


ವರಮಹಾಲಕ್ಷಿ | ಹಬ್ಬದ 


ಅಡುಗೆಗಳು 


-96- 


ವರಮಹಾಲಕ್ಷ್ಮೀವ್ರತ 


ವರಮಹಾಲಕ್ಷ್ಮೀಹಬ್ಬದ ಅಡುಗೆಗಳು 
(1) ಗುಡಾನ್ನ! ಬೆಲ್ಲದನ್ನ 
(2) ಹಾಲುಪಾಯಸ 
(3) ಎಲ್ಲಾ ಬೆಲ್ಲ ಹಾಗೂ ತುಪ್ಪ ಹಾಕಿದ ಸಿಹಿ ತಿಂಡಿಗಳು 


ಹೆಸರುಬೇಳೆ ಕೋಸಂಬರಿ 


ಒಂದು ಪಾವು ಹೆಸರುಬೇಳೆ, ಒಂದು ಹೊಳು ತೆಂಗಿನಕಾಯಿ, ಕೊತ್ತಂಬರಿ 
ಸೊಪ್ಪು ಒಂದು ಕಟ್ಟು, ಆರೇಳು ಹಸಿ ಮೆಣಸಿನಕಾಯಿ, ಚೂರು ಇಂಗು, ಸಾಸಿವೆ, 
ಕಡಲೆಕಾಯಿ ಎಣ್ಣೆ ಹಾಗೂ ಉಪ್ಪಿನ ಪುಡಿ. 


ತಯಾರಿಸುವ ವಿಧಾನ 


ಶುದ್ಧಗೊಳಿಸಿದ ಹೆಸರುಬೇಳೆಯನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ 
ನೆನೆಹಾಕಬೇಕು. ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಬಳಿಕ ಬಸಿ ಹಾಕಬೇಕು. 
ತೆಂಗಿನ ಕಾಯನ್ನು ತುರಿದಿಟ್ಟುಕೊಳ್ಳಬೇಕು. ಬಸಿ ಹಾಕಿರುವ ಬೇಳೆಯನ್ನು ಬೇಸಿನ್‌ಗೆ 
ಹಾಕಿಕೊಳ್ಳಬೇಕು. ಹಸಿಮೆಣಸಿನಕಾಯಿಯನ್ನು ಸಣ್ಣ ಸಣ್ಣಗೆ ಹೆಚ್ಚಿಕೊಂಡಿರಬೇಕು. 
ಬಾಣಲೆಯನ್ನು ಒಲೆಯ ಮೇಲಿರಿಸಿ ಮೂರು ಚಮಚ ಎಣ್ಣೆಯನ್ನು ಹಾಕಬೇಕು. 
ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ನಂತರ ಸಣ್ಣಗೆ ಹೆಚ್ಚಿಟ್ಟುಕೊಂಡ 
ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು , ಇಂಗು ಹಾಕಿ ಒಗ್ಗರಣೆ 
ಮಾಡಿಕೊಳ್ಳಬೇಕು. ಪಾತ್ರೆಯಲ್ಲಿ ಹಾಕಿಕೊಂಡ ಹೆಸರುಬೇಳೆಗೆ ಒಗ್ಗರಣೆ, ಕಾಯಿ 
ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕೈಯಾಡಿಸಬೇಕು. (ಸಣ್ಣಗೆ 
ಕತ್ತರಿಸಿಕೊಂಡ ಕೊತ್ತಂಬರಿ ಸೊಪ್ಪು ಸೇರಿಸಬೇಕು). ಒಂದು ನಿಂಬೆಹಣ್ಣಿನ ರಸವನ್ನು 
ಹಿಂಡಿ ಸೌಟಿನಿಂದ ಕೈಯಾಡಿಸಬೇಕು. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


-97- 


ವರಮಹಾಲಕ್ಷ್ಮೀವ್ರತ 


ಕಡಲೆಬೇಳೆ ಕೋಸಂಬರಿ 


ಬೇಕಾಗುವ ಪದಾರ್ಥಗಳು - ಒಂದು ಪಾವು ಕಡಲೆಬೇಳೆ ಹಾಗೂ 
ಹೆಸರುಬೇಳೆ ಕೋಸಂಬರಿಗೆ ಹಾಕುವ ಇನ್ನಿತರ ಸಾಮಾನುಗಳು. 


ತಯಾರಿಸುವ ವಿಧಾನ - ಹೆಸರು ಬೇಳೆ ಕೋಸಂಬರಿ ತಯಾರಿಸುವ 
ವಿಧಾನವನ್ನೇ ಇಲ್ಲಿ ಅನುಸರಿಸಬೇಕು. ಹೆಸರುಬೇಳೆ ಬದಲಿಗೆ ಕಡಲೆಬೇಳೆಯನ್ನು 
ಬಳಸಬೇಕಾಗುತ್ತದೆ. 


ಸೌತೆಕಾಯಿ ಕೋಸಂಬರಿ 


ಹೆಸರುಬೇಳೆ ಅಥವಾ ಕಡಲೆಬೇಳೆ ಕೋಸಂಬರಿಗೆ ಸಿಪ್ರೆ ತೆಗೆದ ಸೌತೆಕಾಯಿಯ 
ಸಣ್ಣಸಣ್ಣ ಚೂರುಗಳನ್ನು ಬೆರೆಸಿ ಚೆನ್ನಾಗಿ ಕೈಯಾಡಿಸಿದರೆ ಸೌತೆಕಾಯಿ ಕೋಸಂಬರಿ 
ಸಿದ್ಧವಾಗುತ್ತದೆ. ಯಾವ ಬೇಳೆಯೂ ಇಲ್ಲದೆ ಬರಿಯ ಸೌತೆಕಾಯಿಯ ಚೂರುಗಳಿಗೆ 
ತೆಂಗಿನ ತುರಿ ಮತ್ತು ಒಗ್ಗರಣೆ ಹಾಕಿ ಕೋಸಂಬರಿ ಮಾಡಬೇಕು. ಈ ರೀತಿ 
ತಯಾರಿಸಿದ ಸ್ವಾದಿಷ್ಟವಾದ ಕೋಸಂಬರಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ' ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮಿ! ದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 

ದೊಣ್ಣೆಮೆಣಸಿನಕಾಯಿ ಪಲ್ಯ 

ಬೇಕಾಗುವ ಪದಾರ್ಥಗಳು - ದೊಣ್ಣೆ ಮೆಣಸಿನಕಾಯಿ 750 ಗ್ರಾಂ; 
ತೆಂಗಿನ ಕಾಯಿ 1/4 ಭಾಗ, ಕಡಲೆಹಿಟ್ಟು - 150 ಗ್ರಾಂ, ಬೆಲ್ಲ- 1 ಚಿಕ್ಕತುಂಡು. 
ಪಲ್ಯದ ಪುಡಿ 2 ಚಮಚ, ಉಪ್ಪು, ಸಾಸಿವೆ ಮತ್ತು ಎಣ್ಣೆ. 

ಮಾಡುವ ವಿಧಾನ - ಮುಣಸಿನಕಾಯಿಯನ್ನು ತೊಳೆದು ಸಣ್ಣಗೆ 
ಹೆಚ್ಚಿಟ್ಟುಕೊಳ್ಳಿ. ಬೀಜ ಬೇರ್ಪಡಿಸಿ. ಬಾಣಲಿಗೆ ಎಣ್ಣೆ ಹಾಕಿ ಒಲೆಯ ಮೇಲಿಡಿ. 
ಎಣ್ಣೆ ಕಾದ ಬಳಿಕ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ. ನಂತರ ಹೆಚ್ಚಿದ ಮೆಣಸಿನಕಾಯಿ 
ಹಾಕಿ ಚೆನ್ನಾಗಿ ಹುರಿಯಿರಿ. ಇದಕ್ಕೆ ಕಡಲೆ ಹಿಟ್ಟು, ಪಲ್ಯದ ಪುಡಿ, ಬೆಲ್ಲದ ಪುಡಿ, 


ವರಮಹಾಲಕ್ಷ್ಮೀವ್ರತ 


ತೆಂಗಿನ ತುರಿ, ಉಪ್ಪು ಸೇರಿಸಿ ಚೆನ್ನಾಗಿ ಕೆದಕಿ ಕೆಳಗಿಳಿಸಿ. (ಕಡಲೆ ಹಿಟ್ಟು ಮೆಣಸಿನ 
ಕಾಯಿ ಹೋಳುಗಳಿಗೆ ಚೆನ್ನಾಗಿ ಸೇರುವಂತಿರಬೇಕು). ಅನಂತರ ಭಗವಂತನಿಗೆ 
ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


ತರಕಾರಿಗಳ ಪಲ್ಯ 


ಬೇಕಾಗುವ ಪದಾರ್ಥಗಳು - ಹುರುಳಿಕಾಯಿ 1/4 ಕೆ.ಜಿ., 
ಹಸಿಬಟಾಣಿಕಾಯಿ 1/2 ಕೆ.ಜಿ. ಉಪ್ಪು , ಸಾಸಿವೆ, ಎಣ್ಣೆ, ಪಲ್ಯದ ಪುಡಿ 1 ಚಮಚ. 


ಮಾಡುವ ರೀತಿ - ಬಟಾಣಿಯನ್ನು ಪ್ರತ್ಯೇಕವಾಗಿ ಬೇಯಿಸಿಕೊಳ್ಳಿ, ಹುರುಳಿ- 
ಕಾಯಿಯನ್ನು ಸಣ್ಣಗೆ ಹೆಚ್ಚಿ ಬೇಯಿಸಿಕೊಳ್ಳಿ. ತರಕಾರಿಗಳು ಬೆಂದ ನಂತರ ದೊಡ್ಡ 
ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಮಾಡಿಕೊಳ್ಳಿ. ಬಾಣಲಿಗೆ ಬೆಂದ ಬಟಾಣಿ, 
ಹುರುಳಿಕಾಯಿ, ತುರಿದ ತೆಂಗಿನಕಾಯಿ ಸೇರಿಸಿ ಹುರಿಯಿರಿ. ಆಮೇಲೆ ಸ್ವಲ್ಪ ಉಪ್ಪು, 
ಪಲ್ಯದ ಪುಡಿ ಹಾಕಿ ಕೆದಕಿ. ಕೆಳಗಿಳಿಸಿ. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿ 
ದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 

ಬೆಂಡೆಕಾಯಿ ಗೊಜ್ಜು 

ಬೇಕಾಗುವ ಪದಾರ್ಥಗಳು - ಕಾಲು ಕೆ.ಜಿ. ಬೆಂಡೆಕಾಯಿ, 
ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಒಂದು ಹೋಳು, ಸಾಸಿವೆ, 
ಎಣ್ಣೆ, ಉಪ್ಪುಮತ್ತು ಹುಣಿಸೆಹಣ್ಣು. 

ತಯಾರಿಸುವ ವಿಧಾನ - ತೆಂಗಿನತುರಿ, ಮೆಣಸಿನಕಾಯಿ, ಕೊತ್ತಂಬರಿ 
ಸೊಪ್ಪು, ಸಾಸಿವೆ ಇವುಗಳನ್ನು ಒರಳಿನಲ್ಲಿ ಹಾಕಿ ರುಬ್ಬಿ, ಬೆಂಡೆಕಾಯಿ ಹೋಳುಗಳನ್ನು 
ಬಾಣಲೆಯಲ್ಲಿ ತೊಟ್ಟು ಎಣ್ಣೆ ಹಾಕಿಕೊಂಡು ಹುರಿಯಿರಿ. ರುಬ್ಬಿಟ್ಟುಕೊಂಡ 
ಮಿಶ್ರಣವನ್ನು ಬಾಣಲೆಗೆ ಹಾಕಿ ಹುಣಿಸೆ ಹಣ್ಣುಹಿಂಡಿ ಉಪ್ಪು ಬೆರೆಸಿ. ಸಾಸಿವೆ ಒಗ್ಗರಣೆ 


ವರಮಹಾಲಕ್ಷ್ಮೀವ್ರತ 


ಹಾಕಿ. (ಸ್ವಲ್ಪ ಸಮಯ ಹದವಾದ ಶಾಖದಲ್ಲಿ ಚಮಚದಿಂದ ಕಲೆಸಿರಿ). ಈ ರೀತಿ 
ತಯಾರಿಸಿದ ಗೊಜ್ಜು ನೈವೇದ್ಯದ ಜೊತೆಯಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


ಪಂಚಭಕ್ಷ ಗಳು 
ಕಡುಬು 


ಬೇಕಾಗುವ ಪದಾರ್ಥಗಳು - ಚಿರೋಟಿ ರವೆ 500 ಗ್ರಾಂ, ಮೈದಾಹಿಟ್ಟು 

- 500 ಗ್ರಾಂ, ಸಕ್ಕರೆ - 400 ಗ್ರಾಂ, ಕೊಬ್ಬರಿ - 300 ಗ್ರಾಂ, ಕರಿಯಲು ಎಣ್ಣೆ - 
ಅಗತ್ಯವಿದ್ದಷ್ಟು. 
ಎಟ 


ಮಾಡುವ ವಿಧಾನ - ಕೊಬ್ಬರಿಯನ್ನು ತುರಿದುಕೊಂಡು ಸಕ್ಕರೆ ಬೆರೆಸಿ, 
ಸ್ಪಲ್ಪ ನೀರು ಹಾಕಿ ಒಲೆಯ ಮೇಲಿಡಿ, ಅದು ತಳ ಹಿಡಿಯದಂತೆ ಕೆದಕುತ್ತಿರಿ. ಅದು 
ಹೊಂದಿಕೊಂಡು ಗಟ್ಟಿಯಾದ ಮೇಲೆ ಅದನ್ನು ಕೆಳಗಿಳಿಸಿ. ಸ್ವಲ್ಪ ಗಸಗಸೆ ಬೆರೆಸಿರಿ. 
ಚಿರೋಟಿ ರವೆ ಹಾಗೂ ಮೈದಾಹಿಟ್ಟನ್ನು ಒಂದು ಗೂಡಿಸಿ ಚಪಾತಿ ಹಿಟ್ಟಿನಂತೆ ಕಲೆಸಿ 
ಚೆನ್ನಾಗಿ ನಾದಿರಿ. ಅನಂತರ ಹಿಟ್ಟನ್ನು ಉಂಡೆ ಮಾಡಿ, ಹೂರಣವನ್ನು ಮಧ್ಯದಲ್ಲಿ 
ಇಟ್ಟು, ಕಡುಬಿನ ಅಚ್ಚಿಗೆ ಹಾಕಿ ತೆಗೆಯಿರಿ. ಎಲ್ಲ ಉಂಡೆಗಳನ್ನೂ ಈ ರೀತಿ 
ಕಡುಬಿನಾಕಾರದಲ್ಲಿ ಅಚ್ಚಿಗೆ ಹಾಕಿ ತೆಗೆದಿಟ್ಟ ನಂತರ ಬಾಣೆಲೆಗೆ ಎಣ್ಣೆ ಹಾಕಿ ಒಲೆಯ 
ಮೇಲಿಡಿ. ಎಣ್ಣೆ ಕಾದನಂತರ ಕಡುಬನ್ನು ಹದವಾಗಿ ಕರೆಯಿರಿ. ಕರಿದ ಕಡುಬುಗಳನ್ನು 
ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ 
ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 

ಅನ್ನದ ಕೇಸರಿಬಾತ್‌ 

ಬೇಕಾಗುವ ಪದಾರ್ಥಗಳು - 

ಅಕ್ಕಿ - 1 ಕೆ.ಜಿ. ಸಕ್ಕರೆ - 500 ಗ್ರಾಂ, ತುಪ್ಪ- 150 ಗ್ರಾಂ, ಗೋಡಂಬಿ 
ದಾ 


ಕಿ - 50 ಗ್ರಾಂ, ಏಲಕ್ಷಿ- 10, ಕೇಸರಿ ಬಣ್ಣ - 1 ಚಿಟಿಕೆ. 
ಆ ಕೆ ಣ 
-100- 


ವರಮಹಾಲಕ್ಷ್ಮೀವ್ರತ 


ಮಾಡುವ ರೀತಿ - ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿ. 
ಅಕ್ಕಿ ಬೇಯುವಷ್ಟುನೀರು ಹಾಕಿ ಒಲೆಯ ಮೇಲಿಡಿ. ಅಕ್ಕಿ ಮುಕ್ಕಾಲು ಬೆಂದ ಮೇಲೆ 
ಸಕ್ಕರೆ ಹಾಕಿರಿ. ನಂತರ ಕೇಸರಿ ಬಣ್ಣ, ಏಲಕ್ಕಿ ಪುಡಿ ಹಾಕಿ ಕೆದಕಿರಿ. ಅಕ್ಕಿ ಪೂರ್ತಿ 
ಬೆಂದ ಮೇಲೆ ತುಪ್ಪದಲ್ಲಿ ಕರಿದ ಗೋಡಂಬಿ - ದ್ರಾಕ್ಷಿ ಹಾಕಿ ಗೊಟಾಯಿಸಿರಿ. 
ಕೇಸರಿಬಾತ್‌ ಗಟ್ಟಿಯಾಗಿರಬಾರದು. (ತುಪ್ಪಹಾಕಿ ಗೊಟಾಯಿಸಿರಿ). ಸ್ವಲ್ಪನೀರಾಗಿದ್ದರೆ 
ಚೆನ್ನಾಗಿರುತ್ತೆ. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ 
ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಚ್ಮಿದೇವಿಗೆ 
ಸಮರ್ಪಿಸಿ ಧನ್ಯ ಎನ್ನಿರಿ. 


ಸಜಪ 
ಜಂ 
ಸಾಮಗ್ರಿಗಳು - 
1. ಮೈದಾ ಹಿಟ್ಟು- 1/2 ಕಪ್‌ 
2. ಚಿರೋಟಿ ರವೆ - 1 ಕಪ್‌ 


3. ತುಪ್ಪ- 1 ಚಮಚ 
4. ಉಪ್ಪು- 1/2 ಚಮಚ 
ಹೂರಣಕ್ಕೆ 


1. ಕಾಯಿತುರಿ - 1 ಕಪ್‌ 

2. ಒಣಿ ಕೊಬ್ಬರಿಯ ಸಣ್ಣ ತುರಿ - 1 ಕಪ್‌ 
3. ಬೆಲ್ಲ1 1/2 ಕಪ್‌ 

4. ಗಸಗಸೆ - 2 ಚಮಚ 

5. ಏಲಕ್ಕಿ ಪುಡಿ - 1 ಚಮಚ 

6. ಕರಿಯಲು ಎಣ್ಣೆ 


-101- 


ವರಮಹಾಲಕ್ಷ್ಮೀವ್ರತ 


ಕಣಕ ಮಾಡುವ ವಿಧಾನ - ಮೊದಲಿಗೆ ಮೈದಾ, ಚಿರೋಟರವೆ, ತುಪ್ಪ 
ಹಾಗೂ ಉಪ್ಪನ್ನು ಸೇರಿಸಿ ಕಲೆಸಿರಿ. ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿಕೊಂಡು ಚಪಾತಿ 
ಹಿಟ್ಟಿನ ಹದಕ್ಕೆ ಕಲೆಸಿಕೊಳ್ಳಿ . ಒದ್ದೆ ಬಟ್ಟೆಯಲ್ಲಿ 1-2 ಗಂಟೆಗಳ ಕಾಲ ಮುಚ್ಚಿಡಿ. 


ಹೂರಣ ಮಾಡುವ ವಿಧಾನ - ಗಸಗಸೆಯನ್ನು 1-2 ನಿಮಿಷಗಳ ಕಾಲ 
ಹುರಿಯಿರಿ. ಚಿರೋಟಿ ರವೆಯನ್ನು ಹುರಿಯಿರಿ. ದಪ್ಪತಳದ ಬಾಣಲೆಯಲ್ಲಿ ಬೆಲ್ಲ 
ಹಾಕಿ ಕರಗಿಸಿರಿ. ಕರಗಿದ ಬೆಲ್ಲಕ್ಕೆ 2 ತರಹದ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಗಟ್ಟಿಆಗುವ 
ತನಕ ಕೈ ಆಡಿಸಿರಿ. ಗಸಗಸೆ, ಚಿರೋಟಿ ರವೆ, ಏಲಕ್ಕಿ ಪುಡಿ ಹಾಕಿರಿ. 


1. ಕಲಸಿದ ಹಿಟ್ಟನ್ನು ಚೆನ್ನಾಗಿ ನಾದಿ, ಸಣ್ಣ ಉಂಡೆಗಳನ್ನು ಮಾಡಿರಿ. 

2. ಬಾಣಲೆಯಲ್ಲಿ ಎಣ್ಣೆ! ತುಪ್ಪಕಾಯಲು ಇಡಿ. 

3. ಉಂಡೆಯನ್ನು ಬಟ್ಟಲಾಕಾರದಲ್ಲಿ ಮಾಡಿ, ಹೂರಣವನ್ನು ತುಂಬಿರಿ. ತುದಿಗಳನ್ನು 
ಮುಚ್ಚಿ. 

4. ನಾಜೂಕಾಗಿ ಪೂರಿಯ ಆಕಾರದಲ್ಲಿ ಲಟ್ಟಿಸಿ, ಮಧ್ಯಾಗ್ನಿಯಲ್ಲಿಕಾದ ಎಣ್ಣೆಯಲ್ಲಿ/ 
ತುಪ್ಪದಲ್ಲಿ ಚಿನ್ನದ ಬಣ್ಣ ಬರುವವರೆಗೆ ಕರಿದರೆ ನೈವೇದ್ಯಕ್ಕೆ ಸಜ್ಜಪ್ಪಸಿದ್ಧ. ಅನಂತರ 
ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ 
ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ 
ಎನ್ನಿರಿ. 

ಪದರು ಫೇಣಿ 
ಬೇಕಾಗುವ ಪದಾರ್ಥಗಳು - ಮೈದಾ ಹಿಟ್ಟು 500 ಗ್ರಾಂ, ಸಕ್ಕರೆ - 400 

ಗ್ರಾಂ, ತುಪ್ಪ - 200 ಗ್ರಾಂ, ಅಡಿಗೆ ಸೋಡಾ - 1 ಚಿಟಿಕೆ, ಕೇಸರಿ ಬಣ್ಣ- 1 

ಚಿಟಿಕೆ. 


ಮಾಡುವ ರೀತಿ - ಮುಕ್ಕಾಲುಭಾಗ ಹಿಟ್ಟಿಗೆ ಅಡಿಗೆ ಸೋಡಾ, ಕಾಲು ಭಾಗ 
ತುಪ್ಪ ಕ ಸ್ವಲ್ಪ ನೀರುಹಾಕಿಕೊಂಡು ಚಪಾತಿ ಹಿಟ್ಟಿನಂತೆ ಗಟ್ಟಿಯಾಗಿ ಕಲಸಿಕೊಳ್ಳಿ. 
ನಂತರ ಸಕ್ಕರೆ ಪಾಕ ತಯಾರಿಸಿಕೊಳ್ಳಿ. ಈ ಪಾಕಕ್ಕೆ ಕೇಸರಿ ಬಣ್ಣ ಸೇರಿಸಿ. ಕಲಸಿದ 


-102- 


ವರಮಹಾಲಕ್ಷ್ಮೀವ್ರತ 


ಹಿಟ್ಟನ್ನು ಉಳಿದ ಹಿಟ್ಟಿನ ಸಹಾಯದಿಂದ ಚಪಾತಿಗೆ ಲಟ್ಟಿಸುವಂತೆ ಲಟ್ಟಿಸಿ ಒಂದರ 
ಮೇಲೆ ಒಂದರಂತೆ ಹಾಕಿ ಸುರಳಿ ಸುತ್ತಿರಿ. ಅದನ್ನು ಒಂದೊಂದು ತುಂಡು ಕತರಿಸಿ 
(ಕಬ್ಬಿನ ತುಂಡಿನಂತೆ) ತುಂಡುಗಳನ್ನು ನೇರವಾಗಿ ಲಟ್ಟಿಸಿ ತುಪದಲ್ಲಿಕರಿದು ಪಾಕದಲ್ಲಿ 
ಹಾಕಿ, ಹತ್ತು ನಿಮಿಷ ಬಿಟ್ಟುತೆಗೆಯಿರಿ. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ 
ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿ 
ದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


ಮೋಹನ್‌ ಲಾಡು 
ಬೇಕಾಗುವ ಪದಾರ್ಥಗಳು - ಗೋಧಿ ಹಿಟ್ಟು 2 ಬಟ್ಟಲು, ಸಕ್ಕರೆ 4 
ಬಟ್ಟಲು, ಏಲಕ್ಕಿ ಪುಡಿ ಸ್ವಲ್ಪ , ತುಪ್ಪ - 1 ಬಟ್ಟಲು, ಕೊಬ್ಬರಿ ತುರಿ - 1 ಹಿಡಿ, 
ಗೋಡಂಬಿ ದ್ರಾಕ್ಷಿ- 50 ಗ್ರಾಂ, ಕೇಸರಿ ಕಲರ್‌ - ಸ್ವಲ್ಪ. ಕರಿಯಲು ಬೇಕಾದಷ್ಟು 


ತುಪ. 
೦ 


ಮಾಡುವ ವಿಧಾನ - ಗೋಧಿ ಹಿಟ್ಟನ್ನು ಜರಡಿ ಆಡಿ ಶುದ್ಧಿ ಮಾಡಿಕೊಳ್ಳಿ. 
ಅದಕ್ಕೆ ಕೇಸರಿ ಬಣ್ಣ ಮತ್ತು ನೀರನ್ನು ಬೆರೆಸಿ ಕಲಸಿ ನಾದಿಕೊಳ್ಳಿ. ಒಂದು 
ಬಾಣಲಿಯಲ್ಲಿ ತುಪ್ಪ ಹಾಕಿ ಒಲೆಯ ಮೇಲಿಡಿ. ಬಳಿಕ ಕಲಸಿದ ಗೋಧಿ ಹಿಟ್ಟಿನಿಂದ 
ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಳ್ಳಿ. ಚಪಾತಿ ಲಟ್ಟಿಸುವ ಮಣೆಯಲ್ಲಿ ಆ 
ಉಂಡೆಗಳನ್ನು ಇಟ್ಟುಪೂರಿ ಲಟ್ಟಿಸುವಂತೆ ಲಟ್ಟಿಸಿ ಕಾದ ತುಪ್ಪದಲ್ಲಿಕರಿಯಿರಿ. ಆಮೇಲೆ 
ಆ ಪೂರಿಯನ್ನು ಪುಡಿ ಪುಡಿ ಮಾಡಿ ಅದಕ್ಕೆ ಕುಟ್ಟಿಕೊಂಡ ಪುಡಿಸಕ್ಕರೆ, ಏಲಕ್ಕಿ ಪುಡಿ, 
ಹಾಲಿನಲ್ಲಿ ನೆನೆಸಿದ ಕೇಸರಿ, ತುಪ್ಪದಲ್ಲಿ ಹುರಿದ ದ್ರಾಕ್ಟಿಗೋಡಂಬಿ ಮತ್ತು 
ಕಾಯಿಸಿಟ್ಟುಕೊಂಡ ಬಿಸಿ ತುಪ್ಪವನ್ನು ಹಾಕಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಕಲಸಿ 
ಉಂಡೆಗಳನ್ನು ಕಟ್ಟಿ. ಹೀಗೆ ತಯಾರಿಸಿದ ಮೋಹನ್‌ ಲಾಡುಗಳನ್ನು ಭಗವಂತನಿಗೆ 
ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ 
ವರಮಹಾಲಕ್ಷ್ಮಿ? ದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


-103- 


ವರಮಹಾಲಕ್ಷ್ಮೀವತ 


ಸಕ್ಕರೆ ಪೊಂಗಲ್‌ 
ಬೇಕಾಗುವ ಪದಾರ್ಥಗಳು - ಒಂದು ಕೆ.ಜಿ. ಅಕ್ಕಿ, ಸಕ್ಕರೆ, ಕೊಬ್ಬರಿ 


ಗಿಟಕು, ಗೋಡಂಬಿ ದ್ರಾಕ್ಷಿ ಐವತ್ತು ಗ್ರಾಂ, ಏಲಕ್ಕಿ ಕಾಯಿ ಐದಾರು, ಕಾಲು ಕೆ.ಜಿ. 
ತುಪ. 


ಆ 


ತಯಾರಿಸುವ ವಿಧಾನ - ಅನ್ನ ಮಾಡಿಕೊಳ್ಳಿ, ಅನ್ನ ಒಲೆಯ 
ಮೇಲಿರುವಾಗಲೇ ಸಕ್ಕರೆ ಹಾಕಿ ಜೊತೆಗೆ ತುಪ್ಪವನ್ನು ಹಾಕಿ ಅನ್ನ ಗಟ್ಟಿಯಾಗುವವರೆಗೂ 
ಗೊಟಾಯಿಸಿ. ಅನಂತರ ದ್ರಾಕ್ಷಿಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಅನ್ನಕ್ಕೆ ಹಾಕಿ 
ಜೊತೆಗೆ ಏಲಕ್ಕಿ ಪುಡಿ ಸೇರಿಸಿ, ಪಾತ್ರೆ ಕೆಳಗಿಟ್ಟು ಕೊಬ್ಬರಿ ತುರಿ ಹಾಕಿ. ಅನಂತರ 
ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ 
ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


ನಿಂಬೆಕಾಯಿ ಗೊಜ್ಜಿನ ಅನ್ನ 


ಬೇಕಾಗುವ ಪದಾರ್ಥಗಳು - ಅರ್ಧ ಕೆ.ಜಿ. ಅಕ್ಕಿ. ನಾಲ್ಕು ನಿಂಬೆ ಹಣ್ಣು, 
ನಾಲ್ಕೈದು ಒಣಮೆಣಸಿನಕಾಯಿ, ಒಂದು ಚಮಚ ಸಾಸಿವೆ, ಕಡಲೆಬೇಳೆ, ಉದ್ದಿನ 
ಬೇಳೆ, ಒಂದು ಚಿಟಿಕೆ ಅರಿಶಿನ, ಉಪ್ಪು, ಗೋಡಂಬಿ 25 ಗ್ರಾಂ, ಕರಿಬೇವು, ಎಣ್ಣೆ 
ಮತ್ತು ಹಸಿ ಕಡಲೆಕಾಯಿ ಬೀಜ. ಕಾಯಿತುರಿ 


ಮಾಡುವ ವಿಧಾನ - ಕಾಯಿತುರಿ, ಮೆಣಸಿನಕಾಯಿ, ಸಾಸಿವೆ, ಅರಿಶಿನ 
ಮತ್ತು ಉಪ್ಪು ಇವೆಲ್ಲವನ್ನೂ ಒರಳಿನಲ್ಲಿ ಹಾಕಿ ರುಬ್ಬಿಟ್ಟುಕೊಳ್ಳಿ. ಅನ್ನ ಮಾಡಿರಬೇಕು. 
ಒಲೆಯ ಮೇಲಿಟ್ಟ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಸಿಡಿಸಿ, ರುಬ್ಬಿಟ್ಟುಕೊಂಡ 
ಮಿಶ್ರಣವನ್ನು ಬಾಣಲೆಗೆ ಹಾಕಿ, ನಿಂಬೆಕಾಯಿ ರಸವನ್ನು ಅದಕ್ಕೆ ಬೆರೆಸಿ ಗೊಟಾಯಿಸಿ 
ಬಾಣಲೆ ಕೆಳಗಿಳಿಸಿ. ಅನ್ನಕ್ಕೆ ಒಗ್ಗರಣೆ (ಒಗ್ಗರಣೆಗೆ ಕಡಲೆಕಾಯಿ ಬೀಜ, ಗೋಡಂಬಿ 
ಮುಂತಾದವನ್ನು ಸೇರಿಸಿ) ತಯಾರಿಸಿ ಹಾಕಿ. ನಿಂಬೆಹಣ್ಣಿನ ಗೊಜ್ಜನ್ನು ಸೇರಿಸಿ ಕಲೆಸಿ. 
ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ 


ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 
-104- 


ವರಮಹಾಲಕ್ಷ್ಮೀವ್ರತ 


ಆಂಬೊಡೆ 


ಬೇಕಾಗುವ ಪದಾರ್ಥಗಳು - ಅರ್ಧ ಕೆ.ಜಿ. ಕಡಲೆಬೇಳೆ, 
ಒಣಮೆಣಸಿನಕಾಯಿ ಏಳೆಂಟು, ತೆಂಗಿನ ಕಾಯಿ ಒಂದು ಹೋಳು, ಕೊತ್ತಂಬರಿ 
ಸೊಪ್ಪು ಒಂದು ಕಂತೆ, ಕರಿಬೇವಿನ ಸೊಪ್ಪು ಎಣ್ಣೆ, ಉಪ್ಪು ಮತ್ತು ಹಸಿಶುಂಠಿ. 


ತಯಾರಿಸುವ ವಿಧಾನ - ಕಡಲೆಬೇಳೆಯನ್ನು ಚೆನ್ನಾಗಿ ನೀರಿನಲ್ಲಿ ನೆನೆಸಿ. 
ನೆಂದ ಬಳಿಕ ಕಡಲೆಬೇಳೆ, ಒಣಮೆಣಸಿನಕಾಯಿ, ತೆಂಗಿನ ತುರಿ, ಉಪ್ಪು ಇವುಗಳನ್ನು 
ಒರಳಿನಲ್ಲಿ ತರಿ ತರಿಯಾಗುವಂತೆ ರುಬ್ಬಿ , ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿ 
ಶುಂಠಿಗಳನ್ನು ರುಬ್ಬಿದ ಮಿಶ್ರಣಕ್ಕೆ ಬೆರೆಸಿ. ಎಣ್ಣೆಯನ್ನು ಬಾಣಲೆಗೆ ಹಾಕಿ ಒಲೆಯ 
ಮೇಲಿಡಿ. ಕಡಲೆಬೇಳೆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಅಂಗೈ 
ಮೇಲಿಟ್ಟು ತಟ್ಟಿ ಕಾದ ಎಣ್ಣೆಯಲ್ಲಿ ಹಾಕಿ ಕೆಂಪಾಗುವವರೆಗೂ ಕರಿದು ಜಾಲರಿಯ 
ಸಹಾಯದಿಂದ ಎಣ್ಣೆ ಬಸಿದು ಒಂದು ಪಾತ್ರೆಯಲ್ಲಿ ಹಾಕಿಡಿ. ಅನಂತರ ಹೀಗೆ 
ಸಿದ್ಧವಾದ ಆಂಬೊಡೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ 
ಎಡತೊಡೆಯಲ್ಲಿ ಅನುಗ್ರಹೋನುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ 
ಸಮರ್ಪಿಸಿ ಧನ್ಯ ಎನ್ನಿರಿ. 

ಮೊಸರು ವಡೆ 


ಬೇಕಾಗುವ ಪದಾರ್ಥಗಳು - ಅರ್ಧ ಕೆ.ಜಿ. ಉದ್ದಿನಬೇಳೆ. ಕಾಳು ಮೆಣಸು 
10-12, ಎಣ್ಣೆ, ಮೊಸರು, ಒಗ್ಗರಣೆಗೆ ಸಾಸಿವೆ, ಹಸಿಮೆಣಸಿನಕಾಯಿ, ಒಂದು 
ಹೋಳು ತೆಂಗಿನ ಕಾಯಿ. ಹಸಿ ಶುಂಠಿ. 


ತಯಾರಿಸುವ ವಿಧಾನ - ಉದ್ದಿನಬೇಳೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು 
ಎರಡರಿಂದ ಮೂರು ಗಂಟೆಗಳ ಕಾಲ ನೆನೆ ಹಾಕಿ. ಆ ಬಳಿಕ ನೀರು ಬಸಿದು 
ಉದ್ದಿನಬೇಳೆಗೆ ಉಪ್ಪು ಹಾಕಿ ರುಬ್ಬಿಕೊಳ್ಳಿ . ರುಬ್ಬಿದ ಹಿಟ್ಟಿಗೆ ಮೆಣಸನ್ನು ಕುಟ್ಟಿ 
ಹಾಕಿಕೊಳ್ಳಿ . ಒಲೆಯ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ ಬಳಿಕ ಸ್ವಲ್ಪ 


ಸ್ವಲ್ಪವಾಗಿ ಹಿಟ್ಟನ್ನು ತೆಗೆದುಕೊಂಡು ತಟ್ಟಿ ಎಣ್ಣೆಯಲ್ಲಿ ಹಾಕಿ ಕರಿಯಿರಿ. 
-105- 


ವರಮಹಾಲಕ್ಷ್ಮೀವ್ರತ 


ನಸುಗೆಂಪಾಗುವ ತನಕ ಕರಿದು ಎಣ್ಣೆ ಬಸಿದು ಒಂದು ಪಾತ್ರೆಯಲ್ಲಿ ಹಾಕುತ್ತ ಬನ್ನಿ. 
ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಸಿಟ್ಟುಕೊಳ್ಳಿ. ಆ ಬಿಸಿನೀರಿಗೆ ಕರಿದ ವಡೆಗಳನ್ನು 
ಹಾಕಿ. ನಂತರ ವಡೆಗಳನ್ನು ತೆಗೆದು ಒಗ್ಗರಣೆ ಹಾಕಿದ ಮೊಸರಿನಲ್ಲಿ ಹಾಕಿಡಿ. ಚೆನ್ನಾಗಿ 

ಸರಿನಲ್ಲಿನೆಂದ ಮೇಲೆ ಒಂದೊಂದೇ ವಡೆಯನ್ನು ತೆಗೆದು ತಟ್ಟೆಯಲ್ಲಿಟ್ಟುಕೊಳ್ಳಿ. 
ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ ಎಡತೊಡೆಯಲ್ಲಿ 
ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ ಸಮರ್ಪಿಸಿ ಧನ್ಯ ಎನ್ನಿರಿ. 


ಮೊಸರನ್ನ 


ಬೇಕಾಗುವ ಪದಾರ್ಥಗಳು - ಅರ್ಧ ಕೆ.ಜಿ. ಅಕ್ಕಿ, ಒಂದು ಸೇರು ಗಟ್ಟಿ 
ಮೊಸರು, ಒಂದು ಹೋಳು ತೆಂಗಿನಕಾಯಿ, ಅರ್ಧ ಚಮಚೆ ಮೆಂತ್ಮ, 
ಹಸಿಮೆಣಸಿನಕಾಯಿ ಏಳೆಂಟು, ಕೊತ್ತಂಬರಿ ಸೊಪ್ಪು ಎರಡು ಕಟ್ಟು, ಹಸಿ ಶುಂಠಿ 
ಒಂದೆರಡು ಚೂರು ಮತ್ತು ಒಗ್ಗರಣೆಗೆ ತುಪ್ಪ. ರುಚಿಗೆ ತಕ್ಕಷ್ಟು ಉಪ್ಪು. 


ಮಾಡುವ ವಿಧಾನ - ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಉದುರುದುರಾಗಿ 
ಅನ್ನ ಮಾಡಿಕೊಂಡು ಆರಲು ಬಿಡಿ. ಬಾಣಲೆಯನ್ನು ಒಲೆಯ ಮೇಲಿಟ್ಟು ಬಾಣಲೆಗೆ 
ತುಪ್ಪ ಹಾಕಿ ಸಾಸಿವೆ ಸಿಡಿಸಿ, ಮೆಂತ್ಯ, ಹೆಚ್ಚಿಟ್ಟ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು 
ಹಾಕಿ ಚೆನ್ನಾಗಿ ಕದಡಿ ಒಗ್ಗರಣೆ ಮಾಡಿಕೊಳ್ಳಿ. ಅನ್ನವನ್ನು ಒಂದು ತಟ್ಟೆಯಲ್ಲಿ 
ಹಾಕಿಕೊಂಡು ಕಾಯಿತುರಿ ಉಪ್ಪು ಹಾಕಿ, ಮೊಸರು ಹಾಕಿ ಕಲಸಿ. ಹಸಿ ಶುಂಠಿಯನ್ನು 
ಸಣ್ಣಗೆ ಹೆಚ್ಚಿ ಅಥವಾ ಜಜ್ಜಿ ಹಾಕಿ. ಮಾಡಿಟ್ಟುಕೊಂಡ ಒಗ್ಗರಣೆಯನ್ನು ಹಾಕಿ ಇನ್ನೊಮ್ಮೆ 
ಚೆನ್ನಾಗಿ ಕಲಸಿ. ದಾಳಿಂಬೆ ಬೀಜಗಳನ್ನು ಹಾಗೂ ಹೆಚ್ಚಿದ ಸೀಡ್‌ಲೆಸ್‌ ದ್ರಾಕ್ಷಿಯನ್ನು 
ಕೂಡ ಸೇರಿಸಬಹುದು. ಅನಂತರ ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತನ 
ಎಡತೊಡೆಯಲ್ಲಿ ಅನುಗ್ರಹೋನ್ಮುಖಿಯಾಗಿ ಕುಳಿತ ವರಮಹಾಲಕ್ಷ್ಮಿದೇವಿಗೆ 
ಸಮರ್ಪಿಸಿ ಧನ್ಯ ಎನ್ನಿರಿ. 

ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ವಿಧಿ-ವಿಧಾನವು ಇಲ್ಲಿಗೆ 
ಪರಿಪೂರ್ಣವಾಯಿತು. 


ಇವ ಬು ಇಂ ಬು ಜಬ 
-106- 


ವರಮಹಾಲಕ್ಷ್ಮೀವ್ರತ 


ಯತರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 

ಅಸ್ಕದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತವರಮಹಾಲಕ್ಷಿ ಕೆ 

ನಾರಾಯಣಃ ಪ್ರೀಯತಾಂ ಪ್ರೀತೋ ವರದೋ ಭವತು ॥ 

| ಶ್ರೀಕೃಷ್ಣಾರ್ಪಣಮಸ್ತು ॥ 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 

॥ ಶ್ರೀಮಧ್ವೇಶಾರ್ಪಣಮಸ್ತು ॥ 

ವರಮಹಾಲಕ್ಷ್ಮೀವತ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 

ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಸೇ ಶಂ ಶಂ ಖಂ 


-107- 


ಬ ಲ 


ಚ) ಕ್ಟ 


ಶೆ] ಶಿ ಆ R i 
id ಷ್ಠ ಗ ಇ: 
ಸ ಸ್ಸ A 


ಹ ಕ ಕೋಲ್‌ ಕರ ಗರ ನಾಡೆ. ಇದ ರ. 
« 


A NOI ME 


4 


ಮ ke 
pe 
¥ 


MO LER 
ENE 


KOEN 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯನಿದ್ದಾಂತ ಪ್ರತಿಷ್ಠಾನ (೦), 
ಗಿರಿನಗರ, ಬೆಂಗಳೂರು - 560 085 


& ಪರಿಪೂರ್ಣಫಲಕ್ಕಾಗಿ ಶಾಸ್ತೊತ್ತಮಾರ್ಗದರ್ಶಿಫಿಕ 


ಸವಶಾತ್ರಾ್‌ 


ಆಶ್ವೀನ ed ಶುದ್ಧ ||ಪ್ರ ಪ್ರತಿಪ | 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ನವರಾತ್ರಿ ಪಾಡ್ಯ 
ಮಹಾನವಮೀ 
ವಿಜಯದಶಮೀ 


ವಿದ್ವಾನ್‌ I ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


'ನವರಾತ್ರಿ, ಮಹಾನವಮಿ, ವಿಜಯದಶಮೀ' ಶಾಲಿವಾಹನ ಶಕೆ 
೧೯೪೩ ಶಾರ್ವರಿ ॥ ಶ್ರಾವಣ ॥ ಶುದ್ಧ ॥। ಪೂರ್ಣಿಮೆ (ದಿನಾಂಕ: 
೩-೮-೨೦೨೦) ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ 
ಕೃತಿಯನ್ನು ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! 
ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರಕರಕಮಲಗಳಿಂದ ಭಾರತೀ- 
ರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ 
ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು ವ 


© : ಜಗದ್ಗುರು ಶ್ರೀಮಧ್ಮಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ವಿದ್ವಾನ್‌ ಓಂಕಾರ ಚಿಂಚೋಳಿ ಕೃಷ್ಣಾಚಾರ್ಯರು 


ಚತುಶ್ಶಾಸ್ತ್ರಪಾರಂಗತರಾದ ಚಿಂಚೋಳಿ ಕೃಷ್ಣಾಚಾರ್ಯರು ಶ್ರೀಸತ್ಯಧ್ಯಾನತೀರ್ಥರ 
ಅಚ್ಚುಮೆಚ್ಚಿನ ಶಿಷ್ಯರಾಗಿ ಆಪ್ರಕಾರ್ಯದರ್ಶಿಗಳೂ ಆಗಿದ್ದರು. ಶ್ರೀಸತ್ಯಧ್ಯಾನತೀರ್ಥರ 
ಹೃದಯವಾಣಿಯಂತೆ ಉಪನ್ಯಾಸ ಮಾಡುತ್ತಿದ್ದ ಉತ್ತಮ ವಾಗ್ಮಿಗಳಾದ ನಮ್ಮ 
ತೀರ್ಥರೂಪರ ಸ್ಮರಣಾರ್ಥವಾಗಿ ಈ ಕೃತಿಯ ಸೇವೆಯನ್ನು ಸಲ್ಲಿಸಲಾಗಿದೆ. ಇದರಿಂದ 
ಪ್ರಾಪ್ತವಾಗುವ ಪುಣ್ಯರಾಶಿಯು ನಮ್ಮಪ್ರಾತಃಸ್ಮರಣೀಯರಾದ ತೀರ್ಥರೂಪರಿಗೆ ಸಲ್ಲಲಿ 
ಎಂದು ಪ್ರಾರ್ಥಿಸುತ್ತೇವೆ. 


ಶ್ರೀಮತಿ ಮೀನಾಕ್ಷಿ ಶ್ರೀಪಾಂಡುರಂಗಾಚಾರ್ಯ ಓಂಕಾರ 


ನವರಾತ್ರಿಯ ಸಂದರ್ಭದಲ್ಲಿ ವೇಂಕಟೇಶದೇವರನ್ನು 
ವಿಶೇಷವಾಗಿ ಆರಾಧನೆ ಮಾಡಬೇಕು 

ಮಾಯಾವೀ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಮ್‌ । 
ಸ್ವಾಮಿಪುಷ್ಕರಿಣೀತೀರೇ ರಮಯಾ ಸಹ ಮೋದತೇ ॥ 


ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ । 


ಶ್ರೀಮದ್ದೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 


ವಿಷಯಾನುಕ್ರಮಣಿಕೆ 


ನವರಾತ್ರಿ-ಪಾಡ್ಯ 

1. ನವರಾತ್ರಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 

2. ನವರಾತ್ರಿಯಲ್ಲಿ ಏನು ಮಾಡಬೇಕು? 

3. ಸ್ತೀಧರ್ಮ 

4. ನವರಾತ್ರಿಯಂದು ಮಾಡಬಾರದ ಕಾರ್ಯಗಳು 

5. ಬಿಂಬರೂಪದ ಎಚ್ಚರವಿಲ್ಲದೇ ಏನು ಮಾಡಿದರೂ ವ್ಯರ್ಥ 
6. ಸಾಧಕರಿಗೆ ಕಿವಿಮಾತು 

7. ಪುರಶ್ಚರಣಪದ್ಧತಿ 

8. ಅಮಾಯುಕ್ತವಾದ ಪಾಡ್ಯದಂದು ನವರಾತ್ರಿ ಪ್ರಾರಂಭ ಮಾಡಬಾರದು 
9. ನವರಾತ್ರಿಯ ಆರಂಭದಲ್ಲಿ ಅಶೋಕವೃಕ್ಷವನ್ನು ಪೂಜಿಸಬೇಕು 
10. ಕುಮಾರಿಪೂಜಾ ವಿಧಾನ 

11. ನವರಾತ್ರಿಗಳಲ್ಲಿ ನಿತ್ಯಪಠಿಸಬೇಕಾದ ರಾತ್ರೀಸೂಕ್ತಮ್‌ 

12. ಶ್ರೀವೇಂಕಟೇಶಮಂಗಲಾಷಸಮ್‌ 


13. ಶ್ರೀದುರ್ಗಾಸ್ತುತಿ 


ಮಹಾನವಮೀ-ಆಯುಧಪೂಜೆ-ವಾಹನಪೂಜೆ 
14. ಆಯುಧಪೂಜೆಯ ಮೊದಲು ತಿಳಿಯಲೇ ಬೇಕಾದ ವಿಚಾರ 


15. ಅರಿಷ್ಟನಿವೃತ್ತಿ ಮಂತ್ರ 


47 


50 


ಕಿಸ 


6 


ಕ 


7 


18 


19 


. ಮೃತ್ಯುಂಜಯ ಮಂತ್ರ 

. ಭವಿಷ್ಯಪುರಾಣದಲ್ಲಿ ಮಹಾನವಮಿ ಆಚರಣೆ 
. ವಾಹನ ಪೂಜೆ 

. ನರಸಿಂಹ ಸುತಿ 


ವಿಜಯದಶಮೀ-ಶಮೀಪೂಜೆ 


20 


21. 


22. 


23. 


24. 


23; 


26. 


27. 


28. 


29. 


. ಶಮೀಪೂಜೆಯ ಸಾಮಗ್ರಿಗಳು 

ವಿಜಯದಶಮಿಯಂದು ತಪ್ಪದೇ ಮಾಡಬೇಕಾದ ಕರ್ತವ್ಯಗಳು 
ವಿಜಯದಶಮಿ ಮಾಡಬೇಕಾದ ಕೆಲಸಗಳು 
ಶಮೀಪೂಜೆಯಿಂದ ದೊರಕುವ ಫಲ 

ಶಮೀಪೂಜಾಕ್ರಮ 

ವಿಜಯದಶಮಿಯ ಮಹತ್ವ 
ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ವಿಜಯದಶಮಿ 
ಶಮೀವೃಕ್ಷದ ಬಗ್ಗೆ ಮಾಹಿತಿ 

ಶಮೀಪೂಜಾವಿಧಾನ 

ಅಡುಗೆಗಳು 


ಮುನ್ನುಡಿ 


ವರ್ಷದ ಬಹುದೊಡ್ಡ ಹಬ್ಬವೆಂದರೆ ಅದು ನವರಾತ್ರಿ. ಒಂಬತ್ತು ರಾತ್ರಿಗಳಲ್ಲಿ 
ದುರ್ಗೆಯನ್ನು ಪೂಜಿಸಬೇಕಾದ್ದರಿಂದ ನವರಾತ್ರಿ ಎಂದು ಪ್ರಸಿದ್ಧವಾಗಿದೆ. ಈ 
ಪರ್ವಕಾಲದಲ್ಲಿ ಸಾಧಕರು ಯಾವ ರೀತಿಯಲ್ಲಿ ಸಾಧನೆ ಮಾಡಬಹುದೆಂಬ 
ಪಟ್ಟಿಯನ್ನು ನೀವು ಈ ಕೃತಿಯಲ್ಲಿ ಕಾಣಬಹುದು. ಮತ್ತು ನವರಾತ್ರಿಯ ಪಾಡ್ಯದಲ್ಲಿ 
ಮಾಡಬಹುದಾದ ಎಲ್ಲ ಕರ್ತವ್ಯಗಳನ್ನು ಸಂಗ್ರಹಿಸಲಾಗಿದೆ. ಮಹಾನವಮಿಯ 
ಶುಭಪರ್ವಕಾಲದಲ್ಲಿ ಆಚರಿಸಬೇಕಾದ ವಾಹನಪೂಜೆ ಹಾಗೂ ಆಯುಧಪೂಜೆಗಳ 
ಬಗ್ಗೆ ಅತ್ಯಪೂರ್ವ ವಿಚಾರಗಳನ್ನು ತಿಳಿಸಲಾಗಿದೆ. ಹಾಗೂ ಸಾಧಕರು ಯಾವುದೇ 
ವಾಹನವನ್ನು ಖರೀದಿ ಮಾಡಿದಾಗ ಅದನ್ನು ಪೂಜಿಸುವ ವಿಧಿವಿಧಾನವನ್ನೂ ಕೂಡ 
ಇಲ್ಲಿ ತಿಳಿಸಲಾಗಿದೆ. ಆದ್ದರಿಂದ ಈ ಪುಸ್ತಕವನ್ನು ಕೇವಲ ನವರಾತ್ರಿಯ 
ಸಂದರ್ಭದಲ್ಲಷ್ಟೇ ಉಪಯೋಗಿಸದೇ ಉಳಿದ ಸಂದರ್ಭದಲ್ಲೂ ಕೂಡ 
ಉಪಯೋಗಿಸಲು ಯೋಗ್ಯವಾಗಿದೆ. ವಿಜಯದಶಮಿಯ ಬಗ್ಗೆ ಅಪೂರ್ವ- 
ವಿಷಯಗಳನ್ನು ತಿಳಿಸುವುದರ ಜೊತೆಯಲ್ಲಿ ಶಮೀಪೂಜೆಯ ವಿಧಾನವನ್ನು ಇದಂ 
ಪ್ರಥಮತಯಾ ಅತ್ಯಂತ ನಿಖರವಾಗಿ ತಿಳಿಸಲಾಗಿದೆ. ಸಾಧಕರು ಈ ಕೃತಿಯ 
ಸದುಪಯೋಗವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳುತ್ತಾರೆಂಬ ಭರವಸೆಯೂ ಕೂಡ 
ಇದೆ. ಅನುಗ್ರಹದಿಂದಷ್ಟೇ ಈ ಕೃತಿಯ ಸಂಪಾದನೆಯು ಸಾಧ್ಯವಾಗಿದೆ. 


ಶ್ರೀಹರಿವಾಯುಗುರುಗಳ ಅನುಗ್ರಹದಿಂದಷ್ಟೇ ಈ ಕೃತಿಯ ಸಂಪಾದನೆಯು 
ಸಾಧ್ಯವಾಗಿದೆ. ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀಮತಿ ಮೀನಾಕ್ಷಿ 
ಶ್ರೀಪಾಂಡುರಂಗಾಚಾರ್ಯ ಓಂಕಾರ ಇವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ತೀರ್ಥ ರೂಪರಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


| ನವರಾತ್ರಿ-ಪಾಡ್ಯ 


BN 
NN 
ಕ 
ಕ್ಕ 
ಕ್ರ 
ಟ್ಟ 
ಬ್‌ ತ್‌್‌ 


ನವರಾತ್ರಿ 


ನವರಾತ್ರಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 
೫... ಅರಿಶಿನ ಕುಂಕುಮ, ಮಂತ್ರಾಕ್ಸತೆ. 
೫% ಮಾವಿನ ಸೊಪ್ಪು. 
* ಚಿಗುರೆಲೆಗಳು. 


೫%. ವಿವಿಧ ಬಗೆಯ ಪುಷ್ಪಗಳು. 


ಸ್ಯ ಪತ್ರಗಳು. 
x ತುಳಸೀ. 
5% ಗಂಧಾಕಕತೆ. 


೫ ಕುಲಸ್ವಾಮಿಯ ಚಿತ್ರ. 

೬ ದುರ್ಗೆಯ ಫೋಟೋ. 

೫%. ೫ ಗೆಜ್ಜೆವಸ್ತ. 

೫ ಕಲಶ ಸ್ಥಾಪನೆಗೆ ಬೇಕಾಗುವ ಮುಂದೆ ಹೇಳುವ ಎಲ್ಲಾ ಸಾಮಗ್ರಿಗಳು. 
ಜೇ ಕುಮಾರಿಪೂಜೆಗೆ ಬೇಕಾಗುವ ಸಾಮಗ್ರಿಗಳು. 

೫... ಅಖಂಡದೀಪಕ್ಕೆ ಉಪಯುಕ್ತವಾದ ಸಾಮಗ್ರಿಗಳು. 


% ಸಕಲ ಪೂಜಾ ಪರಿಕರಗಳು, ದಾನ ಮಾಡಲು ಬೇಕಾಗುವ ಸಾಮಗ್ರಿಗಳು 
ಹಾಗೂ ದಕ್ಷಿಣೆ. 


% ಹಬ್ಬದ ಅಡುಗೆಗಳು. 


ನವರಾತ್ರಿ 


ನವರಾತ್ರಿಯಲ್ಲಿ ಏನು ಮಾಡಬೇಕು ? 
ಒಂದುವಾರ ಭಗವಂತನಿಗೆ ಅಶೋಕಪುಷ ಗಳಿಂದ ಅರ್ಚನೆ ಮಾಡುತ್ತಾ, 


ಎಲೆಗಳನ್ನು ಹಾಗೂ ಆ ಹೂವುಗಳನ್ನು ಸೇವನೆ ಮಾಡಿದರೆ ಸಂತಾನವಾಗದವರಿಗೆ 
ಸಂತಾನವು ಆಗುತ್ತದೆಂದು ಆಯುರ್ವೇದವು ಹೇಳುತ್ತದೆ. ಅಶೋಕವೃಕ್ಷದ ಈ 
ಮಹತ್ವವನ್ನು ಅರಿತು ನವರಾತ್ರಿಯ ಮೊದಲ ದಿವಸದಲ್ಲಿ ಅಶೋಕವೃಕ್ಷದ ಪೂಜೆಯನ್ನು 
ಪ್ರತಿಯೊಬ್ಬರೂ ಆಚರಿಸಬೇಕು. 


ಖಃ 


ಬೆಳಿಗ್ಗೆ ಅರುಣೋದಯಕಾಲದಲ್ಲಿ ಎದ್ದು ಭಗವಂತನನ್ನು ಸ್ಮರಣೆ 


೪ 


ಮಾಡಬೇಕು.ನವರಾತ್ರಿಯ ಪರ್ವಕಾಲಗಳಲ್ಲಿ ಭಗವಂತನ ವಿಶೇಷ 
ಅನುಗ್ರಹವಾಗುವಂತೆ ಪ್ರಾರ್ಥಿಸಬೇಕು. ಹೃದಯದಲ್ಲಿ ಭಗವಂತನನ್ನು ಸಿಸಿ 


ಅ 


ಈ 


ಸಾಷ್ಟಾಂಗ ನಮಿಸಬೇಕು. ಶೌಚಾಚಾರಗಳನೆಲ್ಲಾಮುಗಿಸಿ ಅಭ್ಯಂಗ ಸ್ನಾನವನ್ನು 
ಮಾಡಬೇಕು. 

ಪುರುಷರು ಸೂರ್ಯೋದಯದ ಮೊದಲೇ ಸ್ನಾನವನ್ನು ಮಾಡಿ 
ನಿರ್ಮಾಲ್ಯಾಭಿಷೇಕವನ್ನು ಪೂರೈಸಿ ಸಂಧ್ಯಾವಂದನೆ, ಜಪ, ತಪಾದಿ 
ಅನುಷ್ಠಾನಗಳನ್ನು ಶ್ರ ದ್ವೆಯಿಂದ ಆಚರಿಸಬೇಕು. ಅನಂತರ, 
ಗಂಡಹೆಂಡತಿಯರಿಬ್ಬರೂ FE ಮುಂದೆ ಕುಳಿತು ಸಂಕಲಪೂರ್ವಕವಾಗಿ 
ನವರಾತ್ರಿಯ ಪೂಜೆಯನ್ನು ಪ್ರಾರಂಭಮಾಡಬೇಕು. 

ಪೂಜಾ ಪದ್ಧತಿಯನ್ನು ಮುಂದೆ ನೀಡಲಾಗಿದೆ. ಅದರ ಪ್ರಕಾರವೇ ಪೂಜೆಯನ್ನು 
ಮಾಡಬೇಕು. 

ಒಂದು ಮಣ್ಣಿನ ಗಡಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಶುದ್ಧವಾದ ಮಣ್ಣನ್ನು 
ಹಾಕಿ ಭತ್ತದ ಕಾಳುಗಳನ್ನು ಹಾಗೂ ನವಗ್ರಹಗಳ ಧಾನ್ಯಗಳನ್ನು ಬಿತ್ತಬೇಕು. 
ಹೊಲದಲ್ಲಿ ಬೀಜಬಿತ್ತುವ ಕ್ರಮದಲ್ಲಿಯೇ ಈ ಘಟದಲ್ಲಿ ನವಗ್ರಹದ 
ಕಾಳುಗಳನ್ನು ಹಾಕಬೇಕು. ಮೊಳಕೆ ಬರಲು ಅನುಕೂಲವಾಗುವಷ್ಟು ನೀರನ್ನು 
ಹಾಕಬೇಕು. 


ನವರಾತ್ರಿ 


೬ 


೧೦. 


ಆ ಗಡಿಗೆಗೆ ಅರಿಶಿನ ಕುಂಕುಮಗಳನ್ನು ಹಚ್ಚಬೇಕು, ಹಸಿದಾರವನ್ನು 
ಸುತ್ತಿರಬೇಕು. ಮುಂದೆ ಹೇಳಿದ ಕ್ರಮದಲ್ಲಿ ಈ ಗಡಿಗೆಯಲ್ಲಿಯೇ 
ದುರ್ಗಾದೇವಿಯನ್ನು ಆವಾಹನೆ ಮಾಡಿ ಪೂಜೆಮಾಡಬೇಕು. ಹಾಗೂ 
ಲಕಿ ಕ್ಲೀನಾರಾಯಣರನ್ನು ಪೂಜೆ ಮಾಡಬೇಕು. 

ಪಕ್ಕದಲ್ಲಿ ಕುಲದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಕುಲದೇವರ 
ವಿಗ್ರಹಗಳಿದ್ದು ಅದಕ್ಕೆ ಪ್ರತಿನಿತ್ಯ ಪೂಜೆಯನ್ನು ಮಾಡುವ ಪಕ್ಷದಲ್ಲಿ ಆ 
ಪ್ರತಿಮೆಯಲ್ಲಿಯೇ ವಿಶೇಷ ಸನ್ನಿಧಾನವು ಮೂಡುವಂತೆ ಅನುಸಂಧಾನ 
ಮಾಡಬೇಕು. ಅಥವಾ ಈ ಗಡಿಗೆಯಲ್ಲಿಯೇ ಕುಲದೇವರನ್ನು ಆವಾಹನೆ 
ಮಾಡಿ ಪೂಜೆ ಮಾಡಬಹುದು. 

ಕೆಲವರು ಬೊಂಬೆಯನ್ನು ಒಂಬತ್ತು ದಿವಸಗಳ ಕಾಲ ಇಡುತ್ತಾರೆ. ಅದರಲ್ಲಿ 
ಪಟ್ಟದ ಬೊಂಬೆಯ ಪೂಜೆಯನ್ನು ಇಂದು ಪ್ರಾರಂಭಮಾಡಬೇಕು. ಶ್ರೀನಿವಾಸ 
ಪದ್ಮಾವತಿದೇವಿಯರ ಸನ್ನಿಧಾನವನ್ನು ಪಟ್ಟದ ಬೊಂಬೆಯಲ್ಲಿ ಭಾವಿಸುತ್ತಾರೆ. 
ಇಂದಿನಿಂದ ಒಂಬತ್ತು ದಿವಸಗಳಕಾಲ ಆರತಿ ನೈವೇದ್ಯಗಳನ್ನು 
ಸಮರ್ಪಿಸುತ್ತಾರೆ. ಹಾಗೂ ಉಳಿದ ಬೊಂಬೆಗಳಿಂದ ರಾಮಾಯಣ, 
ಮಹಾಭಾರತ ಮೊದಲಾದ ಕಥೆಗಳು ಸ್ಮರಣೆಗೆ ಬರುವ ರೀತಿಯಲ್ಲಿ 
ಜೋಡಿಸುತ್ತಾರೆ. ಈ ಸಂಪ್ರದಾಯವಿದ್ದವರು ಅಂಕುರ ಗಡಿಗೆಯ 
ಜೊತೆಯಲ್ಲಿಯೇ ಪಟ್ಟದ ಬೊಂಬೆಯ ಪೂಜೆಯನ್ನು ಪ್ರಾರಂಭ ಮಾಡಬೇಕು. 
ನವರಾತ್ರಿ ದೀಪವನ್ನು ಹಚ್ಚುವ ಸಂಪ್ರದಾಯ ಅನೇಕರ ಮನೆಯಲ್ಲಿರುತ್ತದೆ. 
ಅಂತವರು ತಮ್ಮಕುಲದೇವರಿಗೆ ಎರಡು ದೀಪಗಳನ್ನು ಇಂದಿನ ಬೆಳಗ್ಗೆ ದಿವಸ 
ಹಚ್ಚಿ ಪ್ರಾರಂಭಮಾಡಬೇಕು. ಅಖಂಡ ದೀಪವನ್ನು ಹಚ್ಚುವ ಸಂಪ್ರದಾಯವಿದ್ದರೆ 
ಒಂಭತ್ತು ದಿವಸಗಳ ಕಾಲ ಒಂದು ಕ್ಷಣಕಾಲವೂ ಸಹ ದೀಪವು 
ಶಾಂತವಾಗದಂತೆ ಎಚ್ಚರವಹಿಸಬೇಕು. 

ಅಖಂಡ ದೀಪದ ಸಂಕಲವಿದ್ದಾಗ ದೀಪದ ಬತ್ತಿಯನ್ನು ಸರಿಮಾಡುವಾಗ 
ಅಥವಾ ಬದಲಾಯಿಸುವಾಗ ಅದೇ ದೀಪದಲ್ಲಿ ಮತ್ತೊಂದು ಬತ್ತಿಯನ್ನಿಟ್ಟು 


-10- 


ನವರಾತ್ರಿ 


೧೧. 


೧೨. 


೧೩. 


೧೪. 


೧೫. 


೧೬: 


ಅದಕ್ಕೆ ದೀಪವನ್ನು ಹಚ್ಚಿ ಈ ಬತ್ತಿ ಯನ್ನು ಸರಿಮಾಡಬೇಕು. ಅಥವಾ ಬತ್ತಿ ಯನ್ನೇ 

ಬದಲಾಯಿಸಬೇಕು. ಯಾವ ಬತ್ತಿಗೆ ದೀಪವನ್ನು ಹಚ್ಚಿಡುತ್ತೆ. ೀವೋ ಅದೇ 

ದೀಪದಿಂದ ದೀಪವನ್ನು ಹಚ್ಚಬೇಕು. 

ಅಖಂಡ ದೀಪವನ್ನು ಹಚ್ಚುತ್ತೇನೆಂದು ಸಂಕಲ್ಪ ಮಾಡಿ ದೀಪವನ್ನು 

ಎಂದಾದರೂ ಒಮ್ಮೆ ಶಾಂತಗೊಳಿಸಿದರೆ ಅನಿಷ್ಠವಾಗುತ್ತದೆ, ಆದ್ದರಿಂದ 

ಧೃಢಮನಸಿದ್ದರೆ ಮತ್ತು ಎಂದೂ ಎಲ್ಲೂ ಹೋಗದಿದ್ದರೆ ಮಾತ್ರ ಅಖಂಡ 
ಪದ ಸಂಕಲ್ಪವನ್ನು ಮಾಡಬೇಕು. 

ಕೆಲವರ ಮನೆಯಲ್ಲಿ ಅಖಂಡ ದೀಪವನ್ನು ಹಚ್ಚಲೇಬೇಕೆಂಬ 

ಸಂಪ್ರದಾಯವಿರುತ್ತದೆ. ಅಂತವರು ಸಂಕಲ್ಪಪೂರ್ವಕವಾಗಿ ಒಂಭತ್ತು 

ದಿವಸಗಳಕಾಲ ಅಖಂಡ ದೀಪವನ್ನು ಹಚ್ಚಲೇಬೇಕು. ಸಂಪ್ರದಾಯ- 

ವಿಲ್ಲದಿದ್ದವರು ಮಾತ್ರ ತಮ್ಮಅನುಕೂಲತೆಯನ್ನು ನೋಡಿ ಅಖಂಡ ದೀಪವನ್ನು 

ಹಚ್ಚಬೇಕು. 

ಒಂದು ದೀಪವನ್ನು ಹಚ್ಚುವುದಕ್ಕಿಂತ ಎರಡು ದೀಪಗಳನ್ನು ಹಚ್ಚುವುದು 

ಶ್ರೇಷ್ಠವಾಗಿದೆ. 

ದೀಪವನ್ನು ಹಚ್ಚುವಾಗ ಮಂತ್ರವನ್ನು ಹೇಳಬೇಕು. (ಮುಂದೆ ಮಂತ್ರವನ್ನು 

ನೀಡಲಾಗಿದೆ) ಹಚ್ಚಿದಮೇಲೆ ದೀಪಾಭಿಮಾನಿ ದೇವತೆಗೆ ಅರಿಶಿನ, ಕುಂಕುವನ್ನು 

ಹಚ್ಚಿ ಸಂಕ್ಷೇಪವಾಗಿ ಪೂಜೆಯನ್ನು ಮಾಡಬೇಕು. 

ತುಪ್ಪದ ದೀಪವನ್ನು ಹಚ್ಚುವುದು ಬಹಳ ಶ್ರೇಷ್ಟ. ಸಾಧ್ಯವಾಗದಿದ್ದರೆ ಎಳ್ಳೆಣ್ಣೆಯ 

ದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆಯು ಶುದ್ಧವಾಗಿರಬೇಕು. ಗಾಣದ 

ಅಂಗಡಿಯಿಂದ ತಂದು ಹಚ್ಚುವುದು ಅತ್ಯಂತ ಸೂಕ್ತವಾದುದು. 

ಅಂಕುರ ಘಟಕ್ಕೆ ಮತ್ತು ಪಟ್ಟದ ಬೊಂಬೆಗೆ ಪೂಜೆಯನ್ನು ದೇವರ ಪೂಜೆಯ 

ನಂತರವೇ ಮಾಡಬೇಕು. ಹಾಗೂ ಕುಲದೇವರ ಪೂಜೆಯನ್ನು ಸಹ ಅಂಕುರ 

ಘಟದ ಜೊತೆಯಲ್ಲಿಯೇ ಮಾಡತಕ್ಕದ್ದು. 


-11- 


ನವರಾತ್ರಿ 


೧೭. ನವರಾತ್ರಿಯ ಕಾಲದಲ್ಲಿ ರಾಮಾಯಣ, ಭಗವದ್ಗೀತೆ, ಶ್ರೀನಿವಾಸಕಲ್ಯಾಣ, 
ಸಪ್ತಶತಿ ದುರ್ಗಾದೇವಿಯಸ್ತೋತ್ರ , ಮಧ್ವವಿಜಯ ಇವುಗಳನ್ನು 
ಯಥಾಶಕ್ತಿಪಾರಾಯಣ ಮಾಡಬೇಕು. ಸಂಪೂರ್ಣಪಾರಾಯಣ 
ಮಾಡುವುದರಿಂದ ಅಭೀಷ್ಟಫಲಗಳು. ಈಡೇರುತ್ತವೆ. 

ಸ್ತ್ರ ಧರ್ಮ 


೧. ನವರಾತ್ರಿಯ ಪರ್ವಕಾಲಗಳಲ್ಲಿ ಸ್ತ್ರೀಯರು ಅತ್ಯಂತ ಶ್ರದ್ದೆಯಿಂದ ಭಗವಂತನ 
ಆರಾಧನೆಯನ್ನು ಅವಶ್ಯವಾಗಿ ಮಾಡಬೇಕು. ಮನೆಯಲ್ಲಿ ಪತಿಯ ಜೊತೆಗೆ 
ಸಂಪೂರ್ಣಸ ಹಕಾರದಿಂದ ಹಬ್ಬವನ್ನು ಆಚರಿಸುವುದೇ ಅವರಿಗೆ ವಿಶೇಷ 
ಫಲದಾಯಕವಾಗಿದೆ. 

೨. ಹೆಣ್ಣು ಮಕ್ಕಳು ಮನೆಯ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟಬೇಕು. 
ಮನೆಯ ಮುಂದೆ ರಂಗವಲ್ಲಿಗಳನ್ನು ಹಾಕಿ ಸಿಂಗರಿಸಬೇಕು. 


೩. ಮನೆಯಲ್ಲಿಹಬ್ಬದ ಆಚರಣೆಯನ್ನು ಮಾಡದೇ ಅಥವಾ ಪತಿಯು ಮಾಡುವ 
ಹರಿವಾಯುಗುರುಗಳ ಆರಾಧನೆಗೆ ಸಹಕಾರವನ್ನು ನೀಡದೇ ಮಠ, 
ಮಂದಿರಗಳಿಗೆ, ಭಜನಾಮಂಡಳಿಗಳಿಗೆ ಹೋಗುವುದು ಸರ್ವಥಾ ತಪ್ಪು, 
ಹೀಗಿರುವಾಗ ಉಳಿದ ಲೌಕಿಕ ಕಾರ್ಯಗಳಿಗೆ ತೆರಳುವುದಂತೂ 
ಮಹಾನಿಷಿದ್ದವೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಮಹಾ ಅನರ್ಥಕಾರಿ 
ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. 


೪. ನವರಾತ್ರಿಗಿಂತ ಎರಡು ದಿನಗಳ ಮೊದಲು ದೇವರ ಪಾತ್ರೆಗಳನ್ನು ಚೆನ್ನಾಗಿ 
ತೊಳೆಯಬೇಕು. ದೇವರ ಮನೆಗೆ ಸುಣ್ಣವನ್ನು ಹಚ್ಚಬೇಕು. ಹಾಗೂ ಮನೆಯಲ್ಲಿ 
ಜೇಡರಬಲೆ ಮೊದಲಾದ ಧೂಳುಗಳನ್ನು ತೆಗೆದು ಶುದ್ಧಗೊಳಿಸಬೇಕು. 
ಸಂಪೂರ್ಣ ಮನೆಯನ್ನು ಗೋಮಯ ಗೋಮೂತ್ರಗಳನ್ನು ನೀರಿಗೆ ಬೆರೆಸಿ 
ಮನೆಯನ್ನು ಒರಿಸಬೇಕು. ಗೋಮಯ ಗೋಮೂತ್ರಗಳಿಂದ ಮನೆಯನ್ನು 
ಶುದ್ಧಗೊಳಿಸಿದಾಗ ಮನೆಯಲ್ಲಿರುವ ದುಷ್ಠಶಕ್ತಿಗಳೆಲ್ಲವೂ ಪರಿಹಾರವಾಗುತ್ತದೆ. 


೬12. 


ನವರಾತ್ರಿ 


೫. 


ನವರಾತ್ರಿಯಲ್ಲಿ ಬೊಂಬೆ ಇಡುವ ಪದ್ಧತಿ ಇದ್ದರೆ ಅದರ ಸಿದ್ಧತೆಯನ್ನೂ ಕೂಡ 
ಮೊದಲೇ ಮಾಡಿಟ್ಟುಕೊಂಡಿರಬೇಕು. 


ನವರಾತ್ರಿಯ ಹಿಂದಿನ ದಿವಸ ಅಮಾವಾಸ್ಯೆಯಾದ ಕಾರಣ ಹಿಂದಿನ ದಿವಸ 
ತೋರಣಗಳನ್ನು ಕಟ್ಟುವುದು, ರಂಗವಲ್ಲಿಗಳನ್ನು ಹಾಕುವುದು, ದೇವರಿಗೂ 
ರಂಗವಲ್ಲಿಗಳನ್ನು ಹಾಕುವುದು, ಅಂಕುರ ಗಡಿಗೆಯನ್ನು ತಯಾರುಮಾಡುವುದು 
ಇವೆಲ್ಲವೂ ನಿಷಿದ್ದವಾಗಿರುತ್ತದೆ. ಆದ್ದರಿಂದ ನವರಾತ್ರಿಯ ಮೊದಲನೆಯ 
ದಿವಸವೇ ಬೆಳಗ್ಗೆಯ ಕಾಲದಲ್ಲೇ ಇವೆಲ್ಲವನ್ನು ಮಾಡಬೇಕು. 


ನವರಾತ್ರಿಗಳಲ್ಲಿದಿನಕ್ಕೊಂದು ರಂಗವಲ್ಲಿಯನ್ನು ಮನೆಯ ಮುಂದೆ ಹಾಕಬೇಕು. 
ಮತ್ತು ಪ್ರತಿನಿತ್ಯ ಪೂಜೆಗಾಗಿ ಹೂವಿನ ಮಾಲೆಯನ್ನು ಕಟ್ಟಬೇಕು. ಗೆಜ್ಜೆವಸ್ತಗಳನ್ನು 
ಪೂಜೆಗಾಗಿ ಸಿದ್ಧ ಗೊಳಿಸಬೇಕು. ವಿಶೇಷ ಮಂಗಳಾರತಿಗಳನ್ನು 
ಸಿದ್ಧಗೊಳಿಸಬೇಕು. ಪ್ರತಿನಿತ್ಯ ಎದ್ದಕೂಡಲೇ ಹಾಸಿಗೆಯನ್ನು ಮಡಿಸಬೇಕು. 
ಕೊಳಕು ಬಟ್ಟೆಗಳನ್ನು ಮನೆಯ ವ ಮೂಲೆಯಲ್ಲೂ ಇಟ್ಟಿರಬಾರದು. 
ಒಗೆಯದ ಬಟ್ಟೆಗಳನ್ನು ಇಡಲೇ ಬಾರದು. ಮನೆಯ ಪ್ರತಿಯೊಂದು 
ಕೋಣೆಗಳನ್ನೂ ಗುಡಿಸಿ ಒರಿಸಬೇಕು. ಮನೆಯಲ್ಲಿ ಯಾವುದೇ 
ಅಮೇಧ್ಯಪದಾರ್ಥಗಳು, ಅಶುಚಿಯಾದ ಪದಾರ್ಥಗಳು ಇಲ್ಲದಂತೆ ಎಚ್ಚರ 
ವಹಿಸಬೇಕು. ದುರ್ಗಾದೇವಿಯ ಆಗಮನಕ್ಕಾಗಿ ಮನೆಯನ್ನು ಅತ್ಯಂತ 
ಶುಚಿರ್ಭೂತವಾಗಿಯೇ ಇಟ್ಟಿರಬೇಕು. ನಿಷಿದ್ಧವಾದ ಯಾವುದೇ 
ತರಕಾರಿಗಳನ್ನು, ಹಣ್ಣುಗಳನ್ನು ಸರ್ವಥಾ ಸೇವನೆ ಮಾಡಬಾರದು. 
ನವರಾತ್ರಿಯ ಕಾಲದಲ್ಲಿ ಪ್ರತಿನಿತ್ಯವೂ ಲಕ್ಷ್ಮೀಶೋಭಾನಪದ , 
ಶ್ರೀನಿವಾಸಕಲ್ಯಾಣ, ದುರ್ಗಾಸುಳಾದಿ, ಮಧ್ವನಾಮ ಇವುಗಳನ್ನು ಪಾರಾಯಣ 
ಮಾಡಬೇಕು. ಯಾವುದಾದರೂ ಹೆಚ್ಚಿನ ಅಪೇಕ್ಟೆಗಳಿದ್ದರೆ ಅದಕ್ಕನುಗುಣವಾಗಿ 
ಇನ್ನೂ ಹೆಚ್ಚಿನ ಪಾರಾಯಣಕ್ರಮವನ್ನು ಅಳವಡಿಸಿಕೊಳ್ಳಬೇಕು. 


ನವರಾತ್ರಿ 


೯, 


೧೦. 


೧೧. 


೧೨. 


೧೩. 


ಮನೆಯಲ್ಲಿ ಸಣ್ಣಮಕ್ಕಳಿದ್ದರೆ ಅವರ ಮೂಲಕ ಮಂತ್ರಗಳನ್ನು ಹೇಳಿಸಬೇಕು. 
ಮಕ್ಕಳಿಗೆ ಸಮಯ ವ್ಯರ್ಥಮಾಡಿಸಬಾರದು. ಗುರುಗಳು ಶಿಷ್ಯರನ್ನು ಕಟ್ಟುನಿಟ್ಟಾಗಿ 
ಪರಿಪಾಲನೆ ಮಾಡುವಂತೆ ತಾಯಿಯಾದವಳು ಮಕ್ಕಳನ್ನು ಕಟ್ಟುನಿಟ್ಟಾಗಿ 
ನೋಡಿಕೊಳ್ಳಬೇಕು. 


ನವರಾತ್ರಿಯಲ್ಲಿ ಪ್ರತಿನಿತ್ಯ ಒಬ್ಬ ಹೆಣ್ಣುಮಗಳನ್ನು ಕರೆದು ಪೂಜೆಮಾಡಬೇಕು. 
ನವರಾತ್ರಿಯಲ್ಲಿ ಕುಮಾರಿಪೂಜೆಯನ್ನು ಮಾಡುವುದರಿಂದ ಬಹಳ ಬಹಳ 
ಪ್ರಯೋಜನವಿದೆ. ದಿನಕ್ಕೊಬ್ಬರನ್ನು ಕರೆಯಲು ಸಾಧ್ಯವಾಗದಿದ್ದರೆ 
ದುರ್ಗಾಷ್ಟಮಿಯ ದಿವಸ ಒಟ್ಟಿಗೆ ಒಂಭತ್ತು ಮಂದಿಯನ್ನು ಕರೆದು 
ಕುಮಾರಿಪೂಜೆಯನ್ನು ಮಾಡಬೇಕು. 


ಕುಮಾರಿಪೂಜೆಯ ವಿಧಾನವನ್ನು ಮುಂದೆ ನೀಡಲಾಗಿದೆ. ಎರಡು ವರ್ಷದಿಂದ 
ಹತ್ತು ವರ್ಷದೊಳಗಿನ ಹೆಣ್ಣುಮಕ್ಕಳನ್ನು ಕರೆಯಿಸಿ ಅವರಿಗೆ ಅಪೇಕ್ಲಿತವಾದ 
ವಸ್ತುಗಳನ್ನು ನೀಡಬೇಕು. ಪೆನ್ನು, ಪುಸ್ತಕ, ದಾಸರಾಯರಪದ್ಯದ ಪುಸ್ತಕಗಳನ್ನು 
ನೀಡಬೇಕು. ಉಡುಗೆ ತೊಡುಗೆಗಳನ್ನೂ ಕೂಡ ನೀಡಬೇಕು. 
ಹತ್ತುದಿವಸಗಳ ಕಾಲ ಪ್ರತಿನಿತ್ಯ ಮೊದಲೇ ಯೋಚನೆಮಾಡಿ ದಿನಕ್ಕೊಂದು 
ಭಕ್ಷವನ್ನು ಹಾಗೂ ಪುಳಿಯೋಗರೆ ಮೊದಲಾದವುಗಳನ್ನು ಮಾಡಬೇಕು. 
ಕೆಲವರು ಒಂಭತ್ತು ದಿವಸಗಳಕಾಲ ಈ ಕ್ರಮದಲ್ಲೇ ಅಡುಗೆಯನ್ನು 
ಮಾಡುತ್ತಾರೆ- ೧) ಕಾರದ ಪೊಂಗಲ್‌, ೨) ಪುಳಿಯೋಗರೆ, ೩) ಶರ್ಕರಾನ್ನ, 
೪) ಗುಡಾನ್ನ, ೫) ದಧ್ಯನ್ನ, ೬)ಕೇಸರಿಬಾತ್‌, ೭) ಬಿಸಿಬೇಳೆಬಾತ್‌, 
೮) ಪೊಂಗಲ್‌, ೯) ಪಾಯಸಾನ್ನ. ಹೀಗೆ ದಿನಕ್ಕೊಂದು ಬಗೆಯ ಅನ್ನವನ್ನು 
ಸಮರ್ಪಣೆ ಮಾಡುವುದು ಕೆಲವರ ಮನೆಯ ಸಂಪ್ರದಾಯ. 

ಪ್ರತಿನಿತ್ಯ ಕಮಲದಹೂವನ್ನು, ಪನ್ನೀರುಗುಲಾಬಿಯನ್ನು ನಾರಾಯಣನಿಗೆ 
ಹಾಗೂ ದುರ್ಗಾದೇವಿಗೆ ಸಮರ್ಪಣೆ ಮಾಡುವುದರಿಂದ ಅಭೀಷ್ನಗಳು 
ನೆರವೇರುತ್ತವೆ. 


14- 


ನವರಾತ್ರಿ 


ನವರಾತ್ರಿಯಂದು ಮಾಡಬಾರದ ಕಾರ್ಯಗಳು 


೧. ಕ್ಷೀರವ್ರತವಾದ್ದರಿಂದ ಹಾಲಿನಿಂದ ತಯಾರಿಸಿದ ಯಾವುದೇ ಪದಾರ್ಥಗಳನ್ನು 
ಉಪಯೋಗಿಸಬಾರದು. ನೈವೇದ್ಯವನ್ನು ಮಾಡಬಾರದು, ಹಾಲು, ಟೀ, ಕಾಫೀ 
ಮೊದಲಾದವುಗಳು ನಿಷಿದ್ದವಾಗಿವೆ. 


೨. ಮುಖಕೌರ, ಉಗುರು ಕತ್ತರಿಸುವುದು ಮೊದಲಾದವುಗಳನ್ನು ಮಾಡಬಾರದು. 
೩. ಷೋಡಶಕರ್ಮಗಳನ್ನು ಆಚರಿಸಬಾರದು. 


೪. ಮೃತಾಶೌಚವಿದ್ದವರು ನವರಾತ್ರಿಯ ಹಬ್ಬವನ್ನು ಆಚರಣೆ ಮಾಡಬಾರದು. 
ಹಾಗೂ ತಂದೆತಾಯಿ ಸ್ವರ್ಗಸ್ಥರಾಗಿದ್ದರೆ ಒಂದು ವರ್ಷದ ಪರ್ಯಂತ 
ಯಾವುದೇ ಹಬ್ಬವನ್ನು ಆಚರಿಸುವಂತಿಲ್ಲ. 


೫. ನವರಾತ್ರಿಯ ಕಾಲದಲ್ಲಿ ವಾಸಮಾಡುವ ಮನೆಯನ್ನು ಬಿಟ್ಟು ಬೇರೆ ಕಡೆ 
ವಾಸಮಾಡಬಾರದು, ಒಂಭತ್ತು ದಿವಸಗಳಕಾಲ ಮನೆಯಲ್ಲಿ ದೇವರ ಪೂಜೆ, 
ನೈವೇದ್ಯ ಮೊದಲಾದವುಗಳು ನಡೆಯಲೇ ಬೇಕು. ಆದ್ದರಿಂದ ಮನೆಗೆ ಬೀಗ 
ಹಾಕುವುದು ಸರ್ವಥಾ ತಪ್ಪು. 


೬. ಪ್ರತಿನಿತ್ಯ ಅರುಣೋದಯಕಾಲದಲ್ಲಿಎದ್ದೇಳಬೇಕು. ರಾತ್ರಿ ಬೇಗ ಮಲಗಬೇಕು, 
ಆದರೆ, ಹಗಲು ಸರ್ವಥಾ ಮಲಗಬಾರದು. 


೭. ನವರಾತ್ರಿದೀಪವನ್ನು ಇಡುವುದಾದರೆ ಎಂದೂ ಯಾವ ಕ್ಷಣದಲ್ಲೂ ದೀಪವು 
ಆರದಂತೆ ಎಚ್ಚರವಹಿಸಬೇಕು. 


೮. ಪ್ರತಿಯೊಬ್ಬರೂ ನವರಾತ್ರಿಯನ್ನು ಆಚರಿಸಲೇಬೇಕು. ಸಾಧ್ಯವಾಗದಿದ್ದರೆ 
ಕೊನೆಯ ಮೂರು ದಿವಸವಾದರೂ ನವರಾತ್ರಿಯ ಹಬ್ಬವನ್ನು ಆಚರಿಸಬೇಕು. 
ಅಶ್ರದ್ಧೆಯಿಂದ, ಔದಾಸೀನ್ಯದಿಂದ ಕಾಲಹರಣ ಮಾಡಿದರೆ ಅನರ್ಥವನ್ನು 
ಅನುಭವಿಸಬೇಕಾಗುತ್ತದೆ. 


ನವರಾತ್ರಿ 


ಬಿಂಬರೂಪದ ಎಚ್ಚರವಿಲ್ಲದೇ ಏನು ಮಾಡಿದರೂ ವ್ಯರ್ಥ 


ನಿತ್ಯವೂ ನಾವು ದೇವ ಪೂಜೆಯನ್ನು ಮಾಡುತ್ತೇವೆ. ವರ್ಷದ ಪರ್ವಕಾಲಗಳಲ್ಲಿ 
ಭಗವಂತನನ್ನು ಬಗೆಬಗೆಯಾಗಿ ಪೂಜಿಸುತ್ತೇವೆ. ವೈಭವದಲ್ಲಿ ಕೊಂಡಾಡುತ್ತೇವೆ. 
ಆದರೆ ಎಲ್ಲಿಯ ತನಕ ನಮಗೆ ಇದೆಲ್ಲವೂ ಬಿಂಬನ ಆರಾಧನೆ ಎಂಬ ಎಚ್ಚರ 
ಇರುವುದಿಲ್ಲವೋ, ಅಲ್ಲಿಯತನಕ ಮಾಡಿದ್ದೆಲ್ಲವೂ ವ್ಯರ್ಥ. ನಾವು ನಿತ್ಯವು ಮಾಡುವ 
ದೇವರ ಪೂಜೆಯು ಬಿಂಬನ ಪೂಜೆಯೇ ಆಗಿದೆ. ಹೃದಯದಲ್ಲಿ ಬಿಂಬನನ್ನು ಚಿಂತಿಸಿ, 
ಷೋಡಶೋಪಚಾರ ಪೂಜೆ ಮಾಡಲು ಮನಸಿನ ಏಕಾಗ್ರತೆಯೇ ನಮ್ಮಿಂದ 
ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಆ ಬಿಂಬನನ್ನು ಪ್ರತಿಮೆಯಲ್ಲಿ ಸುಷುಮ್ನನಾಡಿಯ 
ಮೂಲಕ ಹೊರಗೆ ತಂದು ಇಟ್ಟು ಪೂಜಿಸಿ, ಪುನಃ ಹೃದಯಕಮಲದಲ್ಲಿ ಅವನಿಗಾಗಿ 
ನಾವು ಸಕಲ ಸತ್ಯ ರ್ಮಗಳನ್ನು ಸಮರ್ಪಣೆ ಮಾಡಬೇಕು. ಅವನಲ್ಲಿ 
ಗ ನಾವು ಮಾಡುವ ಪ್ರತಿಯೊಂದು ಕರ್ಮಗಳೂ ಕೂಡ ಅವನ 
ಆರಾಧನಾ ರೂಪವಾಗಿ ನಡೆಯಬೇಕು. 


ಕೇವಲ ಪೂಜೆಯ ಸಂದರ್ಭದಲ್ಲಿ ಮಾತ್ರವಲ್ಲ. ಯಾವುದೇ ದೇವಸ್ಥಾನಗಳಿಗೆ 
ಹೋದರೂ ಕೂಡ ಅಲ್ಲಿ ಭಗವಂತನನ್ನು ದರ್ಶನ ಮಾಡುವಾಗ ಬಿಂಬರೂಪಿಯಾದ 
ಭಗವಂತನಿಂದ ಐಕ್ಕಚಿಂತನೆಯನ್ನು ಮಾಡಲೇಬೇಕು. ಹಾಗು ಶ್ರೀಮದಾಚಾರ್ಯರು 
ತಿಳಿಸಿದಂತೆ ಸತ್‌-ಚಿತ್‌-ಆನಂದ-ಆತ್ಮಎಂಬ ನಾಕು ಗುಣಗಳಿಂದ ಆ ಭಗವಂತನನ್ನು 
ಉಪಾಸನೆ ಮಾಡಬೇಕು. "ಸಚ್ಚಿನಾಂದ ಆತ್ಮೇತಿ ಮಾನುಷೇಸ್ತು ಸರೇಶ್ವರೈಃ' 
(ಅಣುಭಾಷೃ) 

ನವರಾತ್ರಿಯಲ್ಲಿ ಭಗವಂತನನ್ನು ಪೂಜಿಸುವುದೇ ಮುಖ್ಯಕರ್ತವ್ಯ . ಅದಕ್ಕಾಗಿ 


ಈ ಅನುಸಂಧಾನವನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಬಿಂಬಸಾಕ್ಷಾತ್ಸಾರಾಗ 
ಪ್ರಯತ್ನವನ್ನು ಪಡಬೇಕು. 


ನವರಾತ್ರಿ 


ಸಾಧಕರಿಗೆ ಕಿವಿಮಾತು 


ನವರಾತ್ರಿಯಲ್ಲಿ ಬರುವ ವಿಜಯದಶಮಿಯಂದು ಸತ್ಯಲೋಕಾಧಿಪತಿಗಳಾದ 
ಶ್ರೀಮುಖ್ಯಪ್ರಾಣದೇವರು ಶ್ರೀಮಧ್ವಾಚಾರ್ಯರಾಗಿ ಅವತಾರ ಮಾಡಿರುವರು. 
ನವರಾತ್ರಿಯ ಪರ್ವಕಾಲವು ಶ್ರೀಮಧ್ವಾಚಾರ್ಯರಿಗೆ ಅತ್ಯಂತ ಪ್ರೀತಿಕರವಾಗಿದೆ. 
ಆದ್ದರಿಂದ ಯಾರಿಗೆ ಮುಖ್ಯಪ್ರಾಣದೇವರ ಅನುಗ್ರಹವು ಅಪೇಕ್ಟಿತವಾಗಿರುತ್ತದೋ 
ಅಂಥ ಸಾಧಕನು ತೃತೀಯಾ ದಿವಸ ವಾಯುಸ್ತುತಿ ಪುರಶ್ಚರಣೆಯನ್ನು ಪ್ರಾರಂಭ 
ಮಾಡಬೇಕು. 

ಪುರಶ್ಚರಣಪದ್ಧತಿ 

ನಖಸ್ತುತಿಯನ್ನು ಹೇಳಿ ಮೊದಲಿನಿಂದ ಕೊನೆಯತನಕ ವಾಯುಸ್ತುತಿಯನ್ನು 
ಪಠನೆಮಾಡಿ ಕೊನೆಯಿಂದ ಮೊದಲತನಕ ವ್ಯತ್ಯಮದಲ್ಲಿ ವಾಯುಸ್ತುತಿಯನ್ನು 
ಪಠನಮಾಡಬೇಕು. ಪುನಃ ಮೊದಲಿನಿಂದ ಕೊನೆಯತನಕ ವಾಯುಸ್ತುತಿಯನ್ನು 
ಹೇಳಬೇಕು. ಕೊನೆಯಲ್ಲಿ ಅಭೀಷ್ಟಶ್ಕೊ ್ಲೀಕವನ್ನು ನೂರೆಂಟು ಬಾರಿ ಹೇಳಬೇಕು. 
ಅನಂತರ ನಖಸ್ತುತಿಯನ್ನು ಹೇಳಬೇಕು. ಇದು ಒಂದು ದಿವಸದ ಪುರಶ್ಚರಣೆ, ಈ 
ಕ್ರಮದಲ್ಲಿ ಏಳುದಿವಸಗಳ ಕಾಲ ಪುರಶ್ಚರಣೆಯನ್ನು ಮಾಡಿ, ವಿಜಯದಶಮಿಯಂದು 
ಸಮರ್ಪಣೆ ಮಾಡಬೇಕು. ಹೀಗೆ ತೃತೀಯಾದಿಂದ ನವಮಿಯ ತನಕ ಏಳುದಿವಸಗಳ 
ಕಾಲ ಪುರಶ್ಚರಣೆಯನ್ನು ಮಾಡಿ, ವಿಜಯದಶಮಿಯಂದು ಹೋಮವನ್ನು 
ಮಾಡಬೇಕು. ಸದಾಚಾರ ಸದ್ವಿಚಾರ ಸಂಪನ್ನರಾದ ಜ್ಞಾನಿಗಳಾದ ದುಡ್ಡಿನ ಆಸೆಯಿಲ್ಲದ 
ಉತ್ತಮ ಪುರೋಹಿತರನ್ನು ಮನೆಗೆ ಕರೆಯಿಸಿ ಅವರಿಂದ ಹೋಮವನ್ನು ಮಾಡಿಸಿ, 
ಮುಖ್ಯಪ್ರಾಣದೇವರ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ 
ಮಾಡಬೇಕು. 


೧. ಯಾವ ಸಾಧಕನು ಹೀಗೆ ಪ್ರತೀವರ್ಷದ ನವರಾತ್ರಿಯಲ್ಲಿ ವಾಯುಸ್ತುತಿ 
ಪುರಶ್ಚರಣೆಯನ್ನು ಮಾಡುತ್ತಾನೋ, ಅಂಥವನಿಗೆ ಉತ್ತಮ ವಾಕ್‌ಶಕ್ತಿಯನ್ನು, 
ವಿದ್ಯಾಸಂಪತ್ತನ್ನು ಹರಿವಾಯುಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ. 


-17- 


ನವರಾತ್ರಿ 


ಅವನು ನುಡಿದದ್ದೆಲ್ಲವೂ ಸತ್ಯವಾಗುತ್ತದೆ. ಅವನು ಅಂದುಕೊಂಡ 
ಅಭೀಷ್ಟಗಳೆಲ್ಲವೂ ನೆರವೇರುತ್ತವೆ. ಪ್ರತಿಯೊಂದು ಕಾರ್ಯಗಳು ಹರಿಪರವಾಗಿ 
ಸಾರ್ಥಕವಾಗುತ್ತವೆ. ಏಳುದಿವಸಗಳ ಕಾಲ ಕಷ್ಟವಾದರೂ ಕೂಡ 
ತಪೋರೂಪದಲ್ಲಿ ಈ ಪುರಶ್ಚರಣ ಪದ್ಧತಿಯನ್ನು ಮಾಡಿದರೆ ಅತ್ಯಂತಿಕವಾದ 
ಫಲಭಾಗಿಯಾಗುವುದರಲ್ಲಿ ಸಂಶಯವಿಲ್ಲ. ಮತ್ತು ಪ್ರತಿಯೊಂದು 
ಶ್ಲೋಕಗಳನ್ನು ಪಠಿಸಿದಾಗ ಶ್ರೀ ಮುಖ್ಯಪ್ರಾಣದೇವರಿಗೆ ತರ್ಪಣವನ್ನು 
ಕೊಡಬೇಕು. ಅದನ್ನು ಶುದ್ಧವಾದ ಜೇನುತುಪ್ಪದಲ್ಲಿಯೇ ಕೊಡಬೇಕು. ಅದು 
ಸಿಗದಿದ್ದಾಗ ಶುದ್ಧವಾದ ತುಪ್ಪ ಮೊದಲಾದವುಗಳಿಂದಲೂ ತರ್ಪಣವನ್ನು 
ನೀಡಬೇಕು. 


ಈ ಮಧ್ವವಿಜಯ ಪಾರಾಯಣವನ್ನು ವಿಜಯದಶಮಿಯ ದಿವಸ ಸಂಪೂರ್ಣವಾಗಿ 
ಮಾಡಬೇಕು. ಅಥವಾ ಪ್ರತಿಪತ್‌ ದಿವಸದಿಂದ ವಿಜಯದಶಮಿಯ ತನಕ 
ನಿತ್ಯವೂ ಯಥಾಶಕ್ತಿ ಪಾರಾಯಣ ಮಾಡಿ, ವಿಜಯದಶಮಿಯಂದು 
ಸಮರ್ಪಣೆ ಮಾಡಬೇಕು. ಶ್ರೀಮಧ್ವಾಚಾರ್ಯರ ಅನುಗ್ರಹವಾದರೆ, ಎಲ್ಲ 
ಸಂಪತ್ತುಗಳು ಪ್ರಾಪ್ತವಾಗುತ್ತವೆ. ಇರುವಷ್ಟರಲ್ಲಿ ನೆಮ್ಮದಿಯ ಬದುಕನ್ನು ಕಾಣಲು 
ಸಾಧ್ಯವಾಗುತ್ತದೆ. ಶ್ರೀಮಧ್ವಾಚಾರ್ಯರ ಅನುಗ್ರಹವು ಇಲ್ಲದಿದ್ದರೆ ಇರುವ 
ಸಂಪತ್ತೆಲ್ಲವೂ ವ್ಯರ್ಥ. ಬೇರೆ ಯಾವುದೇ ಮಾರ್ಗದಿಂದಲೂ ನೆಮ್ಮದಿಯು 
ದೊರಕುವುದಿಲ್ಲ. ಜೀವನದಲ್ಲಿ ಶ್ರೀಮಧ್ವಾಚಾರ್ಯರ ಅನುಗ್ರಹವೇ 
ಪರಮಮುಖ್ಯವಾದದ್ದು. ಅದಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. 
ನವರಾತ್ರಿಯ ಈ ಪರ್ವಕಾಲಗಳಲ್ಲಿ ಶ್ರೀಮಧ್ವಾಚಾರ್ಯರ ಅನುಗ್ರಹವನ್ನೇ 
ಮುಖ್ಯವಾಗಿ ಬಯಸಬೇಕು. ಉಳಿದ ಕಾಮನೆಗಳನ್ನೆಲ್ಲಾ ಗೌಣವನ್ನಾಗಿ 
ಮಾಡಿಕೊಳ್ಳಬೇಕು. 


೩. ದುರ್ಗಾದೇವಿಯ ಮೇಲೆ ಶ್ರೀಮಧ್ವಾಚಾರ್ಯರಿಗೆ ಅತ್ಯಂತ ಭಕ್ತಿಯು 
ಇರುತ್ತದೆ. ಆದ್ದರಿಂದಲೇ ದುರ್ಗುಕ್ಷೇತ್ರವಾದ ಪಾಜಕದಲ್ಲಿಯೇ ಅವತಾರವನ್ನು 
ಮಾಡಿರುತ್ತಾರೆ. ಮತ್ತು ದುರ್ಗೆಯು ಅವತಾರವೆತ್ತಿದ ನವರಾತ್ರಿಯಲ್ಲಿಯೇ 
ತಾವೂ ಸಹ ಅವತಾರವನ್ನು ಮಾಡಿರುತ್ತಾರೆ. ದುರ್ಗೆಯ ಪ್ರಾದುರ್ಭಾವದ 


-18- 


ನವರಾತ್ರಿ 


ಮರುದಿವಸ ಅವತಾರವನ್ನು ಮಾಡಿರುವುದರಿಂದ ತಾವು ದುರ್ಗಾದೇವಿಯ 
ಮಗು ಎಂಬುದನ್ನೂ ಕೂಡ ಇದರಿಂದ ತಿಳಿಸಿದ್ದಾರೆ. ಆದ್ದರಿಂದ 
ದುರ್ಗಾದೇವಿಯ ಆರಾಧನೆಯ ಜೊತೆಯಲ್ಲಿಯೇ ಶ್ರೀಮಧ್ವಾಚಾರ್ಯರ 
ಆರಾಧನೆಯನ್ನು ಮಾಡತಕ್ಕದ್ದು - ಶ್ರೀಮಧ್ವಾಚಾರ್ಯರ ಆರಾಧನೆಯ ಭರದಲ್ಲಿ 
ದುರ್ಗೆಯನ್ನು ಮತ್ತು ದುರ್ಗಾಪತಿಯಾದ ನರಸಿಂಹದೇವರನ್ನು ಸರ್ವಥಾ 
ಮರೆಯಬಾರದು. ನಿರಂತರ ನರಸಿಂಹದೇವರ ಹಾಗೂ ದುರ್ಗಾದೇವಿಯ 
ಆರಾಧನೆಯನ್ನು ಮಾಡುವ ಮೂಲಕ ಶ್ರೀಮಧ್ವಾಚಾರ್ಯರ ಆರಾಧನೆಯನ್ನು 
ಮಾಡಿ ಅವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು. 

೪. ವಿಜಯದಶಮಿಯ ದಿವಸ ಹೋಮವನ್ನು ಮಾಡುವುದಿದ್ದರೆ, ಅಥವಾ 
ಮಾಡದಿದ್ದರೂ ಕೂಡ, ಅನ್ನದಾನವನ್ನು ಮಾಡಬೇಕು. ದಂಪತಿಗಳನ್ನು ಕರೆಸಿ 
ಯಥಾಶಕ್ತಿ ದಾನವನ್ನು ನೀಡಿ ಊಟೋಪಚಾರಗಳನ್ನು ನೀಡಬೇಕು. ಹೀಗೆ 
ಅನ್ನದಾನವನ್ನು ಮಾಡುವುದರಿಂದಲೇ ಹಬ್ಬವು ಪರಿಪೂರ್ಣವಾಗುತ್ತದೆ. 

ಅಮಾಯುಕ್ತವಾದ ಪಾಡ್ಯದಂದು ನವರಾತ್ರಿ ಪ್ರಾರಂಭ ಮಾಡಬಾರದು 


ಅಮಾಯುಕ್ತಾ ನ ಕರ್ತವ್ಯಾ ಪ್ರತಿಪತ್‌ಪೂಜನೀಯಠ5ಮಾ 

ಮೂಹೂರ್ತಮಾತ್ರಕರ್ತವ್ಯಾ ದ್ವಿಶೀಯಾದಿಗುಣಾನ್ವಿತಾ 

ಆದ್ಯಃ ಷೋಡಶನಾರೀಸ್ತು ಲಬ್ದಾಯ ಕುರುತೇ ನರಃ 

ಕಲಶಸ್ಥಾಪನೇ ತತ್ರ ಹ್ಯನಿಷ್ಟೇ ಜಾಯತೇ ಧ್ರುವಂ ॥ - (ದೇವೀ ಪುರಾಣ) 

ಅಮಾವಾಸ್ಯೆಯಿಂದ ಕೂಡಿದ ಪಾಡ್ಯದಂದು ನನ್ನ ಪೂಜೆಯನ್ನು 
ಮಾಡಬಾರದು. ದ್ವಿತೀಯಾ ತಿಥಿಯಿಂದ ಕೂಡಿದ ಪಾಡ್ಕದಂದೇ, ಅಥವಾ ಶುದ್ಧ 
ಪಾಡ್ಯದಂದು ನನ್ನ ಪೂಜೆಯನ್ನು ಮಾಡಬೇಕು. ಯಾವ ಮನುಷ್ಯನು 
ಅಮಾವಾಸ್ಯೆಯಿಂದ ಕೂಡಿದ ಪ್ರತಿಪತ್‌ ತಿಥಿಯಲ್ಲಿ ಕಲಶಸ್ಥಾಪನೆಯನ್ನು 
ಮಾಡುತ್ತಾನೋ ಅವನು ಅನಿಷ್ಠವನ್ನೇ ಹೊಂದುತ್ತಾನೆ. 

ಪ್ರತಿಯೊಂದಕ್ಕೂ ತಿಥಿಯೇ ಮುಖ್ಯವೆಂದು ಹೇಳುವ ವಚನ ಹೀಗಿದೆ - 

ತಿಥಿಃಶರೀರಂ ತಿಥಿರೇವ ಕಾರಣಂ ತಿಥಿಃಪ್ರಮಾಣಂ ತಿಥಿರೇವ ಸಾಧನಮ್‌ 


-19- 


ನವರಾತ್ರಿ 


ಆದ್ದರಿಂದ ತಿಥಿಯು ಅತ್ಯಂತ ಮುಖ್ಯವಾಗುತ್ತದೆ. ಅಮಾವಾಸ್ಯೆಯಿಂದ ಪ್ರತಿಪತ್‌ 
ತಿಥಿಯು ಸಂಪೂರ್ಣವಾಗಿ ನಿಷಿದ್ಧವಾಗಿದೆ ಎಂಬುದನ್ನು ಅನೇಕ ಗ್ರಂಥಗಳು ಸ್ಪಷ್ಟ 
ಪಡಿಸುತ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯಿಂದ ಕೂಡಿದ 
ಪ್ರತಿಪತ್‌ ತಿಥಿಯನ್ನು ದೀಪಾವಳಿ ಆಚರಣೆಗೆ ಪರಿತ್ಯಾಗ ಮಾಡತಕ್ಕದ್ದು. 


ನವರಾತ್ರಿಯ ಆರಂಭದಲ್ಲಿ 
ಅಶೋಕವೃಕ್ನವನ್ನು ಪೂಜಿಸಬೇಕು 


॥ ಶ್ರೀ ಕೃಷ್ಣ ಉವಾಚ ॥ 
ಆಶ್ಚಯುಚ್ಛುಕ್ಷಪಕ್ಸನ್ಯ ಪ್ರಥಮೇ$ಹ್ಲಿ ದಿನೋದಯೇ । 
ಅಶೋಕಂ ಪೂಜಯೇದ್‌-ವೃಕ್ಷಂ ಪ್ರರೂಢಶುಭಪಲ್ಲವಂ 11೧॥॥ 
ಶ್ರೀಕೃಷ್ಣನು ಹೇಳುತ್ತಾನೆ - ಎಲೈ ಧರ್ಮರಾಜನೇ | ಆಶ್ವಯುಜ ಶುಕ್ಲ 
ಪ್ರತಿಪತ್ತಿನಲ್ಲಿ ಸೂರ್ಯೋದಯವಾದ ಮೇಲೆ ಸೊಗಸಾದ ಚಿಗುರುಗಳಿಂದ 
ಅಲಂಕೃತವಾದ ಅಶೋಕವ್ಧಕ್ಷವನ್ನು ಪೂಜಿಸಬೇಕು. 


ವಿರೂಡ್ಳೆಃ ಸಪ್ತಧಾನ್ಯೈಶ್ಚ ಗುಣಕೈರ್ಮೊದಕ್ಕೆಃ ಶುಭೈಃ । 


ಫಲೈ: ಕಾಲೋದ್ಧವೈರ್ದಿವೈ ಲರ್ನಾಲಿಕೇರೈಃ ಸದಾಡಿಮೈ: 11೨ 
ಪುಷ್ಠಧೂಪಾದಿನಾ ತದ್ದತ್ಪೂಜಯೇತ್ತದ್ದಿನೇ5ನಘ । 
ಅಶೋಕಂ ಪಾಂಡವಶ್ರೇಷ್ಠ ಶೋಕಂ ನಾಪ್ಲೋತಿ ಕುತ್ರಚಿತ್‌ 11೩11 


ಸಪ್ತಧಾನ್ಯಗಳು, ಮೋದಕ, ಆ ಕಾಲದಲ್ಲಿ ದೊರೆಯುವ ಫಲಗಳು, ದಿವ್ಯವಾದ 
ನಾರಿಕೇಳ, ದಾಳಿಂಬೆ, ಈ ಫಲಗಳು ಮತ್ತು ಪುಷ್ಪ, ಧೂಪ, ಮೊದಲಾದವುಗಳನ್ನು 
ಸಮರ್ಪಿಸಿ ಪೂಜಿಸುವುದರಿಂದ ಪುರುಷನಿಗೆ ಯಾವ ವಿಷಯದಲ್ಲೂ 
ಶೋಕಪ್ರಾಪ್ತಿಯಾಗುವುದಿಲ್ಲ. 


-20- 


ನವರಾತ್ರಿ 


ಅಶೋಕವ್ರತ ವಿಧಾನ 
ಪಿತ್ಫಭ್ರಾತೃಪತಿಶ್ಚಶ್ರೂಶ್ತಶುರಾಣಾಂ ತಥೈವ ಚ । 


ಅಶೋಕ ಶೋಕಶಮನೋ ಭವ ಸರ್ವತ್ರ ನಃ ಕುಲೇ 11೪ 
ಇತ್ಯುಚ್ಚಾರ್ಯ ತತೋ ದದ್ಯಾದರ್ಫಂಂ ಶ್ರದ್ಧಾಸಮನ್ವಿತಮ್‌ । 
ಪತಾಕಾಭಿರಲಂಕೃತ್ಯ ಪ್ರಚ್ಛಾದ್ಯ ಶುಭವಾಸಸಾ 11೫1 


ಎಲೈ ಅಶೋಕನೇ | ತಂದೆ, ಅಣ್ಣ, ಮಾವ, ಅತ್ತೆ ಇವರುಗಳಿಗೂ, ಮತ್ತು 
ನಮ್ಮ ಕುಲದವರಿಗೂ ದುಃಖದಮನ ಮಾಡು ಎಂಬ ಅರ್ಥವುಳ್ಳ ""ಪಿತ್ಳ್ರಾತೃಪತಿ 
ಶ್ವಶ್ರೂಶ್ವಶುರಾಣಾಂ ತಥೈವ ಚ। ಅಶೋಕಶೋಕಶಮನೋ ಭವ ಸರ್ವತ್ರನಃ ಕುಲೇ।॥।'' 
ಈ ಮಂತ್ರವನ್ನು ಹೇಳಿ ಶ್ರದ್ಧೆಯಿಂದ ಅರ್ಫ್ಯಪ್ರದಾನ ಮಾಡಿ ಪತಾಕೆಗಳಿಂದಲೂ 
ವಸ್ತ್ರಗಳಿಂದಲೂ ಆ ವೃಕ್ಷವನ್ನು ಅಲಂಕರಿಸಬೇಕು. 


ಪತಿ-ಪತ್ನಿಯರ ಅನುಬಂಧ 

ದಮಯಂತೀ ಯಥಾ ಸ್ವಾಹಾ ಯಥಾ ವೇದವತೀ ಸತೀ । 

ತಥಾಶೋಕವ್ರತಾದಸ್ಥಾಜ್ಞಾಯತೇ ಪತಿವಲ್ಲಭಾ Well 

ಈ ಅಶೋಕ ವ್ರತಾನುಷ್ಠಾನ ಮಾಡಿದ ಸ್ತ್ರೀಯು ದಮಯಂತೀ, ಸ್ವಾಹಾ ಮತ್ತು 
ವೇದವತೀ, ಇವರುಗಳಂತೆ ಪತಿಗೆ ಅತ್ಯಂತ ಪ್ರೀತ್ಯಾಸದಳಾಗುವಳು. 

ಅಶೋಕವ್ರತ ಸೀತೆಗೆ ಬಹಳ ಇಷ್ಟ 

ವನೇ ವ್ರಜಂತ್ಯಾ ಸದ್ಭರ್ಮಃ ಸೀತಯಾ ಸಂಪ್ರದರ್ಶಿತಃ । 

ದೃಷ್ಟಾ ಶೋಕಂ ವನೇ ಪಾರ್ಥ ಪಲ್ಲವಾಲಂಕೃತಾಂಬರಮ್‌ 11೭11 

ಪೂರ್ವಕಾಲದಲ್ಲಿ ಸೀತಾದೇವಿಯು ಕಾಡಿನಲ್ಲಿ ಹೋಗುತ್ತಿರುವಾಗ 
ಪಲ್ಲವಾಲಂಕೃತವಾದ ಅಶೋಕವೃಕ್ಷವನ್ನು ನೋಡಿ ಅಲ್ಲಿಯೇ ಈ ವ್ರತವನ್ನಾಚರಿಸಿ 
ಈ ಸದ್ಯರ್ಮವನ್ನು ಪ್ರಸಿದ್ಧಿಗೆ ತಂದಳು. 

ಕೃತ್ವಾ ಸಮೀಪೇ ಭರ್ತಾರಂ ದೇವರಂ ಚ ತಿಲಾಕ್ಯತ್ರೆಃ । 

ದೀಪಾಲಂಕೃತ ನೈವೇದ್ಯಧೂಪಸೂತ್ರಫಲಾರ್ಚನ್ಸೆ: Su 


-21- 


ನವರಾತ್ರಿ 


ಯುಧಿಷ್ಠಿರನೇ | ಮೈದುನನಾದ ಲಕ್ಷ್ಮಣನ ಜೊತೆ ಇರುವ ಪತಿಯನ್ನೂ 
ಸಮೀಪದಲ್ಲಿರಿಸಿಕೊಂಡು ತಿಲಾಕ್ಷತ ಧೂಪದೀಪ ನೈವೇದ್ಯ ಶುಭಫಲಾದಿಗಳಿಂದ 
ಅಶೋಕವೃಕ್ಷವನ್ನು ಸೀತೆಯು ಅರ್ಚಿಸಿದಳು. 
ಅರ್ಚಯಿತ್ವಾ ಹ್ಯರ್ಥಿತೋತಸೌ' ರಕ್ತಾ ಶೋಕೋ ಯುಧಿಷ್ಠಿರ । 
ಮೈಥಿಲ್ಯಾ ಪ್ರಾಂಜಲಿರ್ಭೂತ್ವಾ ಶೃಣತೋ ರಾಘವಸ್ಯ ಚ al 
ಚಿರಂ ಜೀವತು ಮೇ ವೃದ್ಧಃ ಶ್ವಶುರಃ ಕೋಸಲೇಶ್ವರಃ I 
ಭರ್ತಾ ಮೇ ದೇವರಾಶ್ನೆ; ವ ಜೀವಂತು ಭರತಾದಯಃ । 
ಕೌಸಲ್ಯಾಮಪಿ ಜೀವಂತೀಂ ಪಶ್ಯೇಯಮಿತಿ ಮೈಥಿಲೀ 11೧೦॥ 
ಮತ್ತು ಬದ್ಧಾಂಜಲಿಯಾಗಿ ಪ್ರಾರ್ಥಿಸಿದಳು - ಶ್ರೀರಾಮನು ಕೇಳುವ ಹಾಗೆ 
""ವೃದ್ಧನೂ ಕೋಸಲೇಶ್ವರನೂ ಆದ ನನ್ನ ಮಾವನು ಚಿರಂಜೀವಿಯಾಗಲಿ ಮತ್ತು 
ನನ್ನ ಜೀವಿತೇಶ್ವರನಾದ ಪತಿಯು, ಭರತಾದಿ ಮೈದುನರೆಲ್ಲರೂ ಚಿರಂಜೀವಿಗಳಾಗಲಿ 
ಜೀವಸಹಿತಳಾದ ಕೌಸಲ್ಯೆಯನ್ನು ನೋಡುವ ಭಾಗ್ಯವು ನನ್ನದಾಗಲಿ''. 
ಯಯಾಚೇ ತಂ ಮಹಾಭಾಗಾ ದ್ರುಮಂ ಸತ್ಕೋಪಯಾಚನಮ್‌ । 
ಪ್ರದಕ್ಷಿಣಮುಪಾವೃತ್ಯ ತತಸ್ತೇ ಪ್ರಯಯುಃ ಪುನಃ 11೧೧॥ 
ಎಂದು ಪ್ರಾರ್ಥನೆ ಮಾಡಿ ಆ ರಕ್ತಾಶೋಕವನ್ನು ಪ್ರದಕ್ಷಿಣೆ ಮಾಡಿ ಬಂದು, 
ಪತಿ ಮೈದುನ ಇವರ ಸಮೇತಳಾಗಿ ಮುಂದಕ್ಕೆ ಪ್ರಯಾಣ ಮಾಡಿದಳು. 


ಎಲ್ಲಾ ನಾರಿಯರು ಪೂಜೆ ಮಾಡಬೇಕು 
ಏವಮನ್ಯಾಪಿ ಯಾ ನಾರೀ ಪೂಜಯೇದ್ಭುವಿ ತಂ ನಗಮ್‌ | 
ತಿಲತಂಡುಲಸಂಮಿಶ್ರೈರ್ಯವಗೋಧೂಮಸರ್ಷಪೈ: 11೧೨॥ 
ಪತಿವ್ರತೆಯಾದ ಸೀತಾಮಾತೆಯು ಈ ರೀತಿ ಭೂಲೋಕದಲ್ಲಿ ಈ 
ರಕ್ತಾಶೋಕವೃಕ್ಷವನ್ನು ತಿಲಮಿಶ್ರ ತಂಡುಲಗಳಿಂದಲೂ ಮತ್ತು ಯವ ಗೋಧುವೆ 
ಸಾಸುವೆ ಇವುಗಳಿಂದಲೂ ಪೂಜಿಸಿದಳು. ಅದರಂತೆ ಎಲ್ಲಾಸ್ತ್ರೀಯರೂ ಅಶೋಕವೃಕ್ಷ 
ಪೂಜೆಯನ್ನು ಮಾಡಬೇಕು. 


-22- 


ನವರಾತ್ರಿ 


ಕ್ಹಮಾಪ್ಯ ವಂದಯೇನ್ನೂಲಂ ಪಾದಪಂ ರಕ್ಕಪಲ್ಲವಂ | 


ಮಂತ್ರೇಣಾನೇನ ಕೌಂತೇಯ ಪ್ರಣಮ್ಯ ಸ್ತ್ರೀ ಪತಿವ್ರತಾ 11೧೩। 
ಈ 

ಮಹಾವೃಕ್ಷ ಮಹಾಶಾಖ ಮಕರದ್ದಜಮಂದಿರ । 

ಪ್ರಾರ್ಥಯೇ ತ್ವಾಂ ಮಹಾಭಾಗ ವನೋಪವನಭೂಷಣ 11೧೪॥ 


ಕ್ಹಮಾಪ್ರಾರ್ಥನಾಪೂರ್ವಕವಾಗಿ ವೃಕ್ಷಮೂಲವನ್ನು ವಂದಿಸಿ " ದೊಡ್ಡ 
ಕೊಂಬೆಗಳುಳ್ಳ ಮಹಾವೃಕ್ಷವೇ | ಮನ್ಮಥನ ಆವಾಸವೇ | ಉದ್ಯಾನಕ್ಕೆ 
ಆಭರಣಪ್ರಾಯವಾಗಿದ್ದೀಯೆ; ನಿನ್ನನ್ನು ಪ್ರಾರ್ಥಿಸುತ್ತೇನೆ'' ಎಂಬ ಅರ್ಥವುಳ್ಳ 

ಮಹಾವೃಕ್ಷ 'ಮಹಾಶಾಖ ಮಕರದ್ದಜಮಂದಿರ । 

ಪ್ರಾರ್ಥಯೇ ತ್ವಾಂ ಮಹಾಭಾಗ ವನೋಪವನಭೂಷಣ 

ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಬೇಕು. 


ಶೋಕರಹಿತರಾಗಿರಿ 
ಏವಮಾಭಾಷ್ಯ ತಂ ವೃಕ್ಷಂ ದತ್ವಾ ವಿಪ್ರಾಯ ದಕ್ಷಿಣಾಂ । 
ಸಖೀಭಿಃ ಸಹಿತಾ ಸಾಧ್ವೀ ತತಃ ಸ್ವಭವನಂ ವ್ರಜೇತ್‌ 11೧೫। 
ಬಳಿಕ ಆ ಸಾಧ್ವಿಯು ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಟ್ಟುಸಖೀ ಸಮೇತಳಾಗಿ 
ಸ್ವಗೃಹಕ್ಕೆ ಹೋಗಬೇಕು. 
ಯಾಃ ಶೋಕನಾಶನಮಶೋಕತರುಂ ತರುಣ್ಯಃ । 
ಸಂಪೂಜಯಂತಿ ಕುಸುಮಾಕ್ಚತಧೂಪದೀಷೈ: । 
ತಾಃ ಪ್ರಾಪ್ಯ ಸೌಖ್ಯಮತುಲಂ ಭುವಿ ಭರ್ತಜಾತಂ | 
ಗೌರೀಪದಂ ಪ್ರಮುದಿತಾಃ ಪುನರಾಷ್ಟುವಂತಿ HOI 
(ಭ.ಮ.ಪು.ಉ.ಪ. ೯ ಅಧ್ಯಾಯ) 
ತರುಣಿಯರಾದ ಯಾವ ನಾರಿಯರು ಶೋಕನಾಶಕವಾದ ಈ 
ಅಶೋಕವ್ಯಕ್ತವನ್ನು ಪುಷ್ಪಾಕ್ಷತೆ ಧೂಪದೀಪಗಳಿಂದ ಪೂಜಿಸುವರೋ ಅವರು ಇಹದಲ್ಲಿ 
ಸಮಸ್ತಸುಖಗಳ ಜೊತೆ ಪತಿಸೌಖ್ಯವನ್ನು ಹೊಂದಿ ಪರದಲ್ಲಿ ಗೌರೀಸಾನ್ನಿಧ್ಯವನ್ನು 
ಪಡೆಯುವರು. 


-23- 


ನವರಾತ್ರಿ 


ಅಶೋಕವೃಕ್ಷದ ಬಗ್ಗೆ ತಿಳಿಯಿರಿ 

ಟಿಪ್ಪಣಿ - ವರ್ಷದ ಕೆಲವು ಪ್ರಧಾನ ದಿವಸಗಳಲ್ಲಿ ಕೆಲವು ಪ್ರಧಾನ ವೃಕ್ಷಗಳ 
ಪೂಜೆಯನ್ನು ಶಾಸ್ತ್ರವು ಹೇಳುತ್ತದೆ. ಆಶ್ವೀನ ಮಾಸದ ಶುಕ್ಲಪಕ್ಚದ ಪ್ರತಿಪತ್‌ ದಿವಸ 
ಅಶೋಕವಕ್ಷದ ಪೂಜೆಯನ್ನು ಭವಿಷ್ಯಪುರಾಣವು ಹೇಳುತ್ತದೆ. ಮನೆಯಲ್ಲಿ ತನ್ನಷ್ಟಕ್ಕೆ 
ದುಃಖಪಡುವ ಸ್ತ್ರೀಯರಿಗೆ ಈ ಪೂಜೆಯಿಂದ ಪರಿಹಾರ ಮಾರ್ಗಗಳು ಕಂಡು ಆ 
ದುಃಖಗಳೆಲ್ಲವೂ ಪರಿಹಾರವಾಗುತ್ತದೆ. ಅಶೋಕವೃಕ್ಷಕ್ಷೆ ಎಲ್ಲಿಲ್ಲದ ಮಹತ್ವವಿದೆ. 
ಮುಖ್ಯವಾಗಿ ಸೀತಾದೇವಿಯು ಶ್ರೀರಾಮಚಂದ್ರನ (ಆಪಾತತಃ) ವಿಯೋಗದಲ್ಲಿದ್ದಾಗ 
ಅಶೋಕವೃಕ್ಷದಡಿಯಲ್ಲಿಯೇ ಕುಳಿತಿದ್ದಳು. ಅಶೋಕವನ ಎಂಬುದೇ ಆ 
ಉದ್ಯಾನವನದ ಹೆಸರಾಗಿತ್ತು. ಅಶೋಕವೃಕ್ಷದ ಸೇವೆಯಿಂದಲೇ ತನ್ನ 
ದುಃಖಗಳನ್ನೆಲ್ಲವೂ ಪರಿಹಾರ ಮಾಡಿಕೊಂಡು ತನ್ನ ಜೀವನವನ್ನು ಹಸನ್ಮುಖಿಯನ್ನಾಗಿ 
ಮಾಡಿಕೊಂಡಳು. ಲೋಕಮಾತೆಯಾದ ಲಕ್ಷ್ಮೀದೇವಿಗೆ ಲವಲೇಶವೂ 
ದುಃಖವಿಲ್ಲದಿದ್ದರೂ ಸ್ತಿ ಯರು ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕೆಂಬುದನ್ನು 
ತಿಳಿಸಿಕೊಟ್ಟಳು. ಮತ್ತು ವನವಾಸ ಸಂದರ್ಭದಲ್ಲಿಯೂ ಅಶೋಕವ್ರತವನ್ನು 
ಮಾಡಿದ್ದಳೆಂದು ಇದೇ ಭವಿಷ್ಯಪುರಾಣವು ಹೇಳುತ್ತಿದೆ. ಆದ್ದರಿಂದಲೇ ಮುಂದೆ 
ರಾವಣನು ಕರೆದುಕೊಂಡು ಹೋದಾಗಲೂ ಅಶೋಕವ್ರತವನ್ನೇ ಒಂದು ವರ್ಷಗಳ 
ಕಾಲ ಆಚರಿಸಿದಳು. 


ಈ ಅಶೋಕವೃಕ್ಷವು ಅತ್ಯಂತ ಸುಂದರವಾದ ಮರ. ಗೊಂಚಲು ಗೊಂಚಲು 
ಹೂವುಗಳ ನೋಡುವಿಕೆಯಿಂದಲೇ ಮನಸಿಗೆ ಅತ್ಯಂತ ಮುದವಾಗುತ್ತದೆ. ಈ 
ವೃಕ್ಷವನ್ನು ಅತ್ಯಂತ ಪವಿತ್ರವೆಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಸಂಜೆಯ ವೇಳೆ ಈ 
ಮರದ ಹೂವುಗಳು ಅತ್ಯಂತ ಪರಿಮಳಭರಿತವಾಗಿರುತ್ತವೆ. 

ಮನ್ನಹನು ಧರಿಸಿದ ಐದು ಕುಸುಮಗಳಲ್ಲಿ ಅಶೋಕಪುಷವು ಪ್ರಧಾನವಾದದ್ದು. 
ಸ್ರ ಪುರುಷರಲ್ಲಿ ಅನುರಾಗ ಮೂಡಿಸುವ ದಿವ್ಯಶಕ್ತಿಯನ್ನು ಹೊಂದಿದೆ. ಆದ್ದರಿಂದಲೇ 
ವಿಯೋಗವಾದಾಗ ಈ ಅಶೋಕಪುಷದಿಂದ ಭಗವಂತನಿಗೆ ಅರ್ಚನೆ ಮಾಡಬೇಕು. 


-24- 


ನವರಾತ್ರಿ 


ಅಶೋಕಪುಷದಲ್ಲಿ ಮನ್ಮಥನ ಸಾನ್ನಿಧ್ಯವಿದೆ. ಇಂಥ ಕುಸುಮದಿಂದ ಅರ್ಚನೆ 
ಮಾಡಿದಾಗ ಪತಿ-ಪತ್ನಿಯರಿಗೆ ಎಂದೂ ಕೂಡ ವಿಯೋಗವಾಗಲು ಸಾಧ್ಯವಿಲ್ಲ. 


ಚರಕಸಂಹಿತೆಯು ಅಶೋಕವ್ಯಕ್ಷದ ಔಷಧಿಯ ಅದ್ಭುತಗುಣಗಳನ್ನು 


ಉಲ್ಲೇಖಿಸಿದೆ. ಈ ಮರದ ತೊಗಟೆ, ಹೂವು, ಬೀಜ ಪ್ರತಿಯೊಂದೂ ಕೂಡ ಔಷಧ 
ಗುಣಗಳನ್ನು ಹೊಂದಿದೆ. ಇದರಿಂದ ತಯಾರು ಮಾಡಲ್ಪಟ್ಟ ಅಶೋಕಾರಿಷ್ಟ, 
ಅಶೋಕಘ್ಯತಗಳು ಪ್ರಸಿದ್ಧವಾಗಿವೆ. | 


pS 


ಸೇ ಶೇ ಜೇ ೫ ಖೇ 


ನವರಾತ್ರಿಯ ಶುಭಪರ್ವಕಾಲದಲ್ಲಿ ನಮ್ಮ ಸಂಸ್ಥೆಯಿಂದ ಮುದ್ರಿತವಾದ 
ದೇವರಪೂಜೆಯ ಪುಸ್ತಕವನ್ನು ನೋಡಿಕೊಂಡು ಅದರ ಪ್ರಕಾರ ಪೂಜೆಯನ್ನು 
ಆಚರಿಸಬೇಕು. ದಿನನಿತ್ಯ ಮಾಡುವ ಪೂಜೆಗಿಂತಲೂ ಹೆಚ್ಚು ಸಮಯವನ್ನು 
ಅದಕ್ಕಾಗಿ ವಿನಿಯೋಗಿಸಬೇಕು. 
ನವರಾತ್ರಿಗಳಲ್ಲಿ ನಿತ್ಯವೂ ದುರ್ಗಾಪೂಜೆಯನ್ನು ಮಾಡಬೇಕು. 
ಸಾಧ್ಯವಾಗದಿದ್ದರೆ, ದುರ್ಗಾಷ್ಟಮಿ ದಿವಸವಾದರೂ ಕೂಡ ದುರ್ಗೆಯ 
ಆರಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ದುರ್ಗಾಷ್ಟಮಿ ಪುಸ್ತಕದ 
ಉಪಯೋಗವನ್ನು ನಿತ್ಯವೂ ಮಾಡಿಕೊಳ್ಳ ಬೇಕು. 
ನವರಾತ್ರಿಯ ಮೊದಲ ದಿವಸ ಕುಮಾರಿಪೂಜೆ ಹಾಗೂ ಅಂಕುರಘಟದ 
ಪೂಜೆಯನ್ನು ಯಾರು ಮಾಡಲು ಬಯಸುತ್ತಾರೋ, ಅವರು ಇಲ್ಲಿ ಮುಂದೆ 
ಹೇಳಿದ ಕ್ರಮವನ್ನು ಅನುಷ್ಠಾನ ಮಾಡಬೇಕು. 
ಕುಲದೇವರ ಪೂಜೆಯನ್ನು ನವರಾತ್ರಿಯಲ್ಲಿ ಆಚರಿಸುವ ಪದ್ಧತಿಯು ಇದೆ. 
ಅವರವರ ಕುಲಸ್ವಾಮಿಯನ್ನು ಸ್ಮರಿಸಿ, ಮೊದಲ ದಿವಸವೇ ಪೂಜೆಯನ್ನು 
ಪ್ರಾರಂಭ ಮಾಡಬೇಕು. 
ನವರಾತ್ರಿಯಲ್ಲಿ ವೇಂಕಟೇಶಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವವಿದೆ. ಆದ್ದರಿಂದ 
ತಿರುಪತಿ ವೇಂಕಟಶದೇವರು ಯಾರಿಗೆ ಕುಲಸ್ವಾಮಿಯಾಗಿರುವನೋ, ಅವರು 
ನಿತ್ಯವೂ ಕೂಡ ಪೂಜೆಯನ್ನು ತಿರುಪತಿ ವೇಂಕಟೇಶದೇವರಿಗೆ ಮಾಡಬೇಕು. 
ಈ ಎಲ್ಲ ಕ್ರಮಗಳು ಸ್ವತಃ ಪೂಜಿಸುವವರೇ ತಿಳಿದುಕೊಳ್ಳಲು 
ಸಾಧ್ಯವಾಗಿರುವುದರಿಂದ ಇಲ್ಲಿ ಪ್ರತ್ಯೇಕವಾಗಿ ನೀಡಿರುವುದಿಲ್ಲ. 

ವ ಬು ಚು ಬು 


-25- 


ನವರಾತ್ರಿ 


ಕುಮಾರಿ ಪೂಜೆ 
1 ಶ್ರೀಮದ್ಭನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿ: ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 

ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಶಸ್ತು ತೇ ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದ್ಧಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 
ದುಷ್ಟಾನಾಂ ವಿಘ್ಠಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ । 


-26- 


ನವರಾತ್ರಿ 


ಪೌಲಸ್ತ್ಯೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟಸಂಪ್ರಾಪು_ಪಾಯಃ 

ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 

ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 

ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠ5ಂಘ್ರಿಯುಗಂ ಸ್ಥರಾಮಿ ॥ 

ಆಚಮನಮ್‌ 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ | ವಾಮನಾಯ ನಮಃ | ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ | HN ನಮಃ । ಶ್ರೀ ಕೃಷ್ಣಾಯ ನಮಃ । 

(ಆಚಮನವನ್ನು ಎರಡು ಬಾರಿ ಮಾಡಬೇಕು) 

ಪ್ರಾಣಾಯಾಮ 

ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 

ಓಂ ಭೂಃ । ಓಂ ಭುವಃ | ಓಂ ಸ್ವಃ । ಓಂ ಮಹಃ | ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ | ಓಮಾಪೋಜ್ಯೊ ಆತಿ ರಸೋಶಠ ಮೃತಂ 
ಬ್ರಹ್ಮ ಭೂಭುರ್ವಸ್ಥರೋಮ್‌ | 

ಸಂಕಲ್ಪ 

ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ 

ಆದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ಲೇತವರಾಹಕಲ್ಲೇ ವೈವಸ್ವತಮನ್ವಂತರೇ 


-27- 


ನವರಾತ್ರಿ 


ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಟೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ವರ್ಷಯತೌ ಭಾದ್ರಪಮಾಸೇ ಶುಕ್ಲಪಕ್ಷೇ ಚತುರ್ದಶ್ಯಾಂ ಶುಭತಿಥೌ 
. ವಾಸರಯುಕ್ತಾಯಾಂ ಶುಭನಕ್ಸತ್ರ ಶುಭಯೋಗ ಶುಭಕರಣ 
ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಅಸಾಕ್ರಂ ಸಹಕುಟುಂಬಾನಾ 
ಕ್ಷೇಮಸ್ಸೈರ್ಯವಿಜಯವೀರ್ಯಅಭಯ ಆಯುರಾರೋಗ್ಯಐಶ್ವರ್ಯಾಭಿ- 
ವೃದ್ಧ್ಯರ್ಥಂ, ಸಮಸ್ತದುರಿತೋಪಶಾಂತ್ಯರ್ಥಂ, ಸಮಸ್ತಸನ್ನಂಗಳಾರ್ಥಂ ಸಮಸ್ತ 
ಅಭ್ಯುದಯಾರ್ಥಂ ಚ, ಧರ್ಮಾರ್ಥ ಕಾಮಮೋಕ್ಷಚತುರ್ವಿಧಫಲಪುರುಷಾರ್ಥ- 
ಸಿದ್ಧ್ಯರ್ಥಂ ಶ್ರೀಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ 
ಪ್ರೇರಣಯಾ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಪ್ರೀತ್ಯರ್ಥಂ ಯಥಾ 
ಮಮ ಇಹಜನ್ಮನೀ ದುರ್ಗಾಪ್ರೀತಿದ್ವಾರಾ ಸರ್ವಾಪಚ್ಛಾಂತಿಪೂರ್ವಕ- 
ದೀರ್ಫಾರ್ವಿಪುಲಧನಲಕ್ಷ್ಮಿಪುತ್ರಾದ್ಯವಿಚ್ಛಿಪ್ರಸಂತತಿ ಶ್ರೀಲಕ್ಷ್ಮೀಕೀರ್ತಿ ವೃದ್ಧಿಸ್ಥಿರ 
ಲಕ್ಷ್ಮೀಕೀರ್ತಿಲಾಭ ಶತ್ರು ಪರಾಜಯಸದಭೀಷ್ನಸಿದ್ದ್ಯರ್ಥಂ ಶಾರದವನಾತ್ರೇ ಪ್ರತಿಪದಿ 
ವಿಹಿತಂ ಕಲಶಸ್ಥಾಪನಂ, ದುರ್ಗಾಪೂಜಾಂ, ಕುಮಾರಿಪೂಜಾ, ದೀಪಸ್ಥಾಪನಾದಿ 
ಅಂಕುರಘಟಂ ಸ್ಥಾಪನಂ ಪೂಜಾದಿ ಕರ್ಮಕರಿಷ್ಯೇ. 
ಅಥ ವ್ರತ ವಿಧಾನಮ್‌ 
ದೀಪ ಹಚ್ಚಬೇಕು 

ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ | 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ವದಾಯಕಃ | 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 

ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋತಸ್ತು ತೇ॥ 


-28- 


ನವರಾತ್ರಿ 


ಭೋ ದೀಪ ಬ್ರಹ್ನರೂಪಸ್ತಂ ಕರ್ಮಸಾಕ್ಸಿ ಇಹಾರ್ಹಸಿ । 

ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ಹ ಸುಸ್ಲಿರೋ ಭವ ॥ 

ಅಗ್ನಿನಾಗ್ಗಿಃ ಸಮಿಧ್ಯತೇ ಕವಿರ್ಗಹಪತಿರ್ಯುವಾ ಹವ್ಯವಾಡ್‌ ಜುಹಾ ಸ್ಯಃ ॥ 
ಘಂಟಾನಾದ ಮಾಡಬೇಕು 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ನಾನಲಾಂಛನಮ್‌ || 


ಭೂತೋಚ್ಚಾಟನೆ ಮಾಡಬೇಕು 
ಅಪಸರ್ಪಂತು ಯೇ ಭೂತಾ: ಯೇ ಭೂತಾ: ಭುವಿ ಸಂಸ್ಥಿತಾಃ | 
ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ ॥ 
ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೇ ವ ತು ರಾಕ್ಷಸಾ: 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಗುರುಗಣಪತಿ ಪೂಜೆ ಮಾಡಬೇಕು 
ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. | 
ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 
ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಚತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 
ಅಸ್ಥದ್‌ ಗುರುಸಮಾರಂಭಾಂ ಟೀಕಾಕ ತ್ನಾದಮಧ್ಯಗಾಮ್‌ | 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 
ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 


-29- 


ನವರಾತ್ರಿ 

ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 


ಸುಮುಖಶ್ನೆಕದಂತಶ್ಚ ಕಪಿಲೋ ಗಜಕರ್ಣಕಃ । 


ಲಂಬೋದರಶ್ಚ ವಿಕಟೋ ವಿಫ್ನರಾಜೋ ಗಣಾಧಿಪಃ Tell 
ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 

ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ 2H 
ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 

ಸಂಗ್ರಾಮೇ ಸರ್ವಕಾರ್ಯೇಷು ವಿಫಸ್ತಸ್ಯ ನ ಜಾಯತೇ 11೩1 
ಅಭೀಪಿತಾರ್ಥಸಿದ್ದ ರ್‌ಂ ಪೂಜಿತೋ ಯಃ ಸುರೈರಪಿ । 

ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ TUT 


ಗಣಾನಾಂ ತ್ವಾ ಗೃತಮದ ಖಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ತಮಮ್‌ । ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪಶ ಆ ನಃ ಶ್ರಣ್ವನ್ಸೂತಿಭಿಃ ಸೀದ 
ಸಾದನಮ್‌ ॥ 

ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ 
ಪೂಜೆ ಮಾಡಬೇಕು. 

ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭಾವಃ ಗಣಪತಿವಮು್‌್‌ ಆವಾಹಯಾಮಿ | ಓಂ ಸ್ವಃ ಗಣಪತಿಮ್‌ 
ಆವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 


ಆಸನಂ ಸಮರ್ಪಯಾಮಿ | ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
-30- 


ನವರಾತ್ರಿ 


ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ । ಮುಧುಪರ್ಕಂ 
ಸಮರ್ಪಯಾಮಿ | ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ 
ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ | ದೀಪಂ ದರ್ಶಯಾಮಿ । 

ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರ- 
ಮಹಾನೈವೇದ್ಯಂ ನಿವೇದಯಾಮಿ | ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಯಖಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷಾರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ 
ಕವೀನಾಮ್‌ | ನ ಖತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ 
ಚಿತ್ರಮರ್ಚ ॥ 

ಮಂತ್ರಪುಷ್ಪ ಸಮರ್ಪಯಾಮಿ | ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪುಭ । 

ಅವಿಪ್ಪುಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 

ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಷನಃ । 

ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ । 

ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹೃಯಮ್‌ ॥ 

ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ । 

ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಫಂ ಕುರು ॥ 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


-31- 


ನವರಾತ್ರಿ 


ದೀಪಸ್ಥಾಪನೆ 

ಸ್ನೇಹೋ ದೀಪಂ ಯಥಾ ದೃತ್ವಾ ಸರ್ವಲೋಕೋಪಕಾರಕಃ | 

ತಥಾ ಭವಾನ್‌ ಮಮ ಜ್ಞಾನಂ ಹೃದಿ ಧಾರಯ ಸಂತತಮ್‌ ॥ 

ತದ್ಧೂಮಗಂಧಮಾಘ್ರಾಯ ಯಥಾ ಪೂತಾಶ್ಚ ಖೇಚರಾಃ | 

ತಥಾ ಪ್ರಜ್ವಲ ದೀಪ । ತಂ ಸಪ್ತಲೋಕಸಮಾಶ್ರಯಾಃ ॥ 

ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 

ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋತಸ್ತುತೇ ॥ 

ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಸಿ ಇಹಾರ್ಹಸಿ । 

ಯಾವತ್ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ತ್ತಂ ಸುಸ್ಲಿರೋ ಭವ ॥ 

ಅನೇನ ದೀಪಸ್ಥಾಪನೇನ ಅಸ್ಮದುರ್ವಂತರ್ಗತ ಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ ಕುಲಸ್ವಾಮಿ ಪ್ರೀಯತಾಂ ಶ್ರೀಕೃಷ್ಣಾರ್ಪಣಮಸ್ತು ॥ 


ಅಂಕುರಘಟಸ್ಕಾಪನಾವಿಧಿ 
ಭೂಸ್ಪರ್ಶ ಮಾಡಿರಿ 
ಅಥ ಕಲಶಪ್ರತಿಷ್ಠಾಪನಂ ಕರಿಷ್ಯೇ ॥ 
ಮಹೀ ದ್ಯೌರಿತಿ ಮೇಧಾತಿಥಿಃ ಕಾಣ್ವಯಷಿಃ | ಗಾಯತ್ರೀಛಂದಃ । ದ್ಯಾವಾ 
ಪೃಥಿವ್ಯೌದೇವತೇ | ಭೂಸರ್ಶನೇ ವಿನಿಯೋಗಃ ॥ 
ಓಂ ಮಹೀ ದ್ಯೌಃ ಪೃಥಿವೀ ಚನ ಇಮಂ ಯಜ್ಞಂ ಮಿಮಿಕ್ಷತಾಮ್‌ । ಪಿಪ್ಫತಾಂ 
ನೋ ಭರೀಮಭಿಃ ॥ 


ನವರಾತ್ರಿ 


ನವಗ್ರಹ ಧಾನ್ಯ ಮುಟ್ಟಿರಿ 

ಯೇನ ತೋಕಾಯಾತ್ರೇಯಃ ಶ್ಯಾವಶ್ಚಃ ಯಷಿಃ । ಸತೋಬೃಹತೀಛಂದಃ । 
ಮರುತೋ ದೇವತಾಃ | ಧಾನ್ಯಸರ್ಶನೇ ವಿನಿಯೋಗಃ ॥ 

ಓಂ ಯೇನ ತೋಕಾಯ ತನಯಾಯ ಧಾನ್ಯ ೦೧ ಬೀಜಂ ವಹದ್ದೆ e ಅಕ್ಷಿತಮ್‌। 
ಅಸ್ಮಭ್ಯಂ ತದ್ದತ್ತನ ಯದ್ವ ಈಮಹೇ ರಾದೋ ವಿಶ್ವಾಯು  ಸೌಭಗಮ್‌ || 

ಓಷಧಯಃ ಅಥರ್ವಣೋ ಭಿಷಗ್‌ಯಷಿಃ। ಅನುಷುಪ್‌ಛಂದಃ। ಓಷಧಯೋ 
ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ ॥ 

ಓಮ್‌ ಓಷಧಯಃ ಸಂ ವದಂತೇ ಸೋಮೇನ ಸಹ ರಾಜ್ಞಾ ಯಸ್ಮೈ 
ಕೃಣೊ ಣೋತಿ ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ ॥ 

ಘಟ ಮುಟ್ಟಿರಿ 

ಆ ಕಲಶೇಷು ಗಾಧಿನೋ ವಿಶ್ವಾಮಿತ್ರಯಷಿಃ । ಗಾಯತ್ರೀಛಂದಃ ಪವಮಾನಃ 
ಸೋಮೋ ದೇವತಾ । ಕಲಶಾಭಿಮಂತ್ರಣೇ ವಿನಿಯೋಗಃ ॥ 

ಓಮ್‌ ಆ ಕಲಶೇಷು ಧಾವತಿ ಶ್ಯೇನೋ ವರ್ಮವಿ ಗಾಹತೇ । ಅಭಿ ದ್ರೋಣಾ 
ಕನಿಕ್ರದತ್‌॥ 

ಹಸಿದಾರ ಸುತ್ತಿರಿ 

ತಂತು ತನ್ವನ್‌ ದೇವಾ ಯಷಯಃ । ಜಗತೀಛಂದಃ । ಅಗ್ನಿರ್ದೇವತಾ । 

ಸೂತ್ರವೇಷ್ಟನೇ ವಿನಿಯೋಗಃ ॥ 

ಓಂ ತಂತುಂ ತನ್ನನ್ರಜಸೋ ಭಾನುಮನ್ವಿಓ ಜೊ ೀತಿಷ್ಠತಃ ಪಥೋ 
ರಕ್ಷೆ ಧಿಯಾ ಕೃತಾನ್‌ । ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ 
ಜನಯಾ ದೈವ್ಯಂ ಜನಮ್‌ ॥ 

ಮಣ್ಣು ಹಾಗೂ ನೀರನ್ನು ಘಟಕ್ಕೆ ತುಂಬಿರಿ 

ಇಮಂ ಮೇ ಸಿಂಧುಕ್ಲಿತ್‌ ಪೈಯಮೇಧ ಯಷಿಃ । ಜಗತೀ ಛಂದಃ । ನದ್ಯೋ 

ದೇವತಾಃ |! ಜಲಪೂರಣೇ ವಿನಿಯೋಗಃ ॥ 


-33- 


ನವರಾತ್ರಿ 


ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ 
ಪರುಷ್ಣ್ಯಾ | ಅಸಿಕ್ನ್ಯಾ ಮರುದ್ವ ಧೇ ವಿತಸ್ತಯಾತ ರ್ಜೀಕೀಯೇ ಶೃಣುಹ್ಯಾ 
ಸುಷೋಮಯಾ ॥ 
ಓಂ ತಪೋಷ್ಟವಿತ್ರಂ ವಿತತಂ' ದಿವಸ್ತದೇ ಶೋಚಂತೋ ಅಸ್ಯ ತಂತವೋ 
ವೈಸ್ಥಿರನ್‌ । ಅವಿಂತ್ಯಸ್ಯ ಪವೀತಾರೆಮಾಶವೋ ದಿವಸ್ಪೃಷ್ಠಮಧಿ ತಂತಿ ಚೇತಸಾ ॥ 
ಗಂಧ ಹಚ್ಚಿರಿ 
ಓಂ ಗಂಧದಾ ರಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ । ಈಶ್ವರೀಂ 
ಸರ್ವಭೂತಾನಾಂ ತಾಮಿಹೋಪ ಹ್ವಯೇ ಶ್ರಿಯಮ್‌॥ 
ಅಕ್ಷತೆ ಏರಿಸಿರಿ 
ಅರ್ಚತ ಪ್ರಾರ್ಚತ ಪ್ರಿಯಮೇಧ ಆಂಗೀರಸ ಯಷಿಃ । ಅನುಷ್ಟುಪ್‌ ಛಂದಃ । 
ಇಂದ್ರೋ ದೇವತಾ । ಅಕ್ಷತನ್ಯಾಸೇ ವಿನಿಯೋಗಃ ॥ 
ಓಮ್‌ ಅರ್ಚತ ಪ್ರುರ್ಚತ ಪ್ರಿಯಮೇಧಾಸೋ ಅರ್ಚತ। ಅರ್ಚಂತು ಪುತ್ರಕಾ 
ಪುರಂ ನ ದೃಷ್ಟ್ವರ್ಚತ ॥ 
ಹೂ ಏರಿಸಿರಿ 
ಆಯನೇ ತೇ ಸ್ತಂಬಮಿತ್ರಯಷಿಃ । ಅನುಷ್ಟುಪ್‌ಛಂದಃ । ಅಗ್ನಿರ್ದೇವತಾ । 
ಪುಷ್ಪ ನ್ಯಾಸೇ ವಿನಿಯೋಗಃ ॥ 
ಓಮ್‌ ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿಣೀಃ 
ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ । 
ಧಾನ್ಯಗಳನ್ನು ಮಣ್ಣಿನಲ್ಲಿ ಹಾಕಿರಿ 
ಪೂರ್ಣಾ ದರ್ವಿ ವಿಶ್ವೇದೇವಾ ಯಷಯಃ । ಅನುಷ್ಟುಪ್‌ಛಂದಃ । ಶತಕ್ರುತು- 
ರ್ದೇವತಾ । 


ಓಂ ಪೂರ್ಣಾ ದರ್ವಿ ಪರಾ ಪತ ಸ ಸುಪೂರ್ಣಾ ಪುನರಾಪತ ವಸ್ನೇವ ವಿ 


ಕ್ರೇಣಾವಹಾ ಇಷಮೂರ್ಜ ೪ w ಶತಕ್ರತೋ I 


೬34. 


ನವರಾತ್ರಿ 


ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿ eal 
ಬೃಹಸ್ಥತಿಪ್ರಸೂತಾಸ್ತಾನೋ ಮುಂಚಂತ್ಸಂಹಸಃ ॥ 

ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ....... | ಆಚಮನಂ.... 1 
ಮಧುಪರ್ಕಂ... | ಪುನರಾಚಮನಂ..... | ಸ್ನಾನಂ... । ವಸ್ತ್ರಂ ..! ವಿಭೂಷಣಂ...! 
ಉಪವೀತಂ...! ಆಸನಂ...! ಗಂಧಂ...! ಪುಷ್ಪಂ ಸಮರ್ಪಯಾಮಿ ॥ 
ಶಿಂಶುಮಾರಾದಿಭ್ಯೋ ನಮಃ । ಕ್ರುದ್ಯೋಲ್ಯಾದ್ಯಾವರಣದೇವತಾಭ್ಯೋ ನಮಃ । 
ಅಥ ಧೂಪಮಾಘ್ರಾಪಯಾಮಿ | ದೀಪಂ ದರ್ಶಯಾಮಿ । ನೈವೇದ್ಯಾರ್ಥೇ 
ಅಮೃತೋಪಹಾರಮಹಾನೈವೇದ್ಯಂ ಸಮರ್ಪಯಾಮಿ ॥ ಪುನರ್ಧೂಪದೀಪೌ 
ಸಮರ್ಪಯಾಮಿ । ನೀರಾಜನಂ ಸಮರ್ಪಯಾಮಿ । ಛತ್ರಚಾಮರಾದ್ಯುಪಚಾರನ್‌ 
ಸಮರ್ಪಯಾಮಿ ॥ (ದ್ವಾದಶವಾರಮ್‌ ಅಷ್ಟಾಕ್ಷರಂ ಜಪೇತ್‌) 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ?। 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಭುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತೃಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 

ಶ್ರೀಕೃಷ್ಣಾರ್ಪಣಮಸ್ತು 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮದ್ವೇಶಾರ್ಪಣಮಸ್ತು ॥ 
% ಸೇ ಜಂ ಖೇ 


ಅಂಕುರಘಟಸ್ಥಾಪನೆಯ ಬಗ್ಗೆ ಪ್ರಮಾಣಗಳು 
ಪ್ರತಿಷ್ಠೆ, ದೀಕ್ಷಾಪ್ಟೀಕಾರ, ವಿವಾಹ, ಉಪನಯನ ಮೊದಲಾದ ಎಲ್ಲಕಾರ್ಯಗಳ 
ಪ್ರಾರಂಭದಲ್ಲೂ ಅಂಕುರಾರ್ಪಣವನ್ನು ಮಾಡಬೇಕು ಎಂದು ಶಾಸ್ತ್ರಕಾರರ ಮತ- 


-35- 


ನವರಾತ್ರಿ 


ಪ್ರತಿಷ್ಠಾಯಾಂ ಚ ದೀಕ್ಷಾಯಾಂ ಸ್ನಾಪನೇ ಚೋತವೇ ತಥಾ । 

ಸಂಪ್ರೋಕ್ಟಣೇ ಚ ಶಾಂತ್ಯರ್ಥಂ ವಿವಾಹೇ ಮೌಂಜಿಬಂಧನೇ । 

ಸರ್ವಮಂಗಲಕಾರ್ಯೇಷು ಕಾರಯೇದಂಕುರಾರ್ಪಣಮ್‌ ॥ 

ಪ್ರತಿಷ್ಠಾದಿವಸಾತ್‌ ಪೂರ್ವಂ ನವಮೇ ಸಪ್ತಮೇ ದಿನೇ । 

ಪಂಚಮೇ ವಾ ತೃತೀಯೇ ವಾ ಸದ್ಯೋ ವಾ ಚಾಂಕುರಾರ್ಪಣಮ್‌ ॥ 

ಪುಣ್ಯಾಹಘೋಷಣಂ ಕೃತ್ವಾ ಬ್ರಾಹ್ಮಣೈಃ ಸಹ ದೇಶಿಕಃ । 

ಮಂಗಲಾಂಕುರಯಜ್ನಂ ಚ ಕುರ್ಯಾತ್‌ ತತ್ರೈವ ಚಾಹನಿ । 

ಸಪ್ತಮಾನ್ನವಮಾದ್ವಾಪಿ ಪ್ರಾಗೇವ ಯಜ್ಞಕರ್ಮಣಃ ॥ 

ಉತ್ತವೇಷು ವಿವಿಧೇಷ್ವನಿ ದೀಕ್ಷಾಸ್ನಾಪನಾದಿಷು ಪವಿತ್ರವಿಧೌ ಚ । 

ಮಂಗಲಾಂಕುರವಿರೋಪಣಪೂರ್ವಂ ಮಂಗಲಂ ಭವತಿ ಕರ್ಮಕೃತಸ್ತು ॥ 

ಶಸ್ತಯೋಗದಿವಸಾತ್ತು ಪುರಸ್ತಾತ್‌ ಸಪ್ತಮೇ5ಹನಿ ಶುಭೇ ನವಮೇ ವಾ ॥ 

ಪಂಚಮೇತಥ ಸುದಿನೇ ಸುಮುಹೂರ್ತೇ ಮಂಗಲಾಂಕುರವಿಧಿಂ ವಿದಧೀತ ॥ 

ಅಂಕುರಾರ್ಪಣವನ್ನು ಮಾಡುವ ಮೊದಲ ದಿನ ಉಪವಾಸವಿದ್ದು 

ನಾಂದೀಮುಖ ಶ್ರಾದ್ಧವನ್ನು ಮಾಡಿಕೊಳ್ಳಬೇಕು - 


ಗುರುರ್ವಿಶುದ್ಧಃ ಪ್ರಾಗೇವ ಶುದ್ಧಾಹಾತ್‌ ಸಪ್ತಮೇಠಹನಿ । 

ಸಂಕಲ್ಟ್ಯೋಪೋಷ್ಯ ಕರ್ತವ್ಯಮಂಕುರಾರೋಪಣಂ ಶುಭಮ್‌ ॥ 

ಕುರ್ಯಾನ್ನಾಂದೀಮುಖಶ್ರಾದ್ಧಂ ಪೂರ್ವೇದ್ಯು: ಸ್ಪ್ತಿವಾಚನಮ್‌ । 

ಸ್ವಗೃಹ್ಯೋಕ್ತಪ್ರಕಾರೇಣ ತದೇತದ್ದಿಧೀತ ವೈ ॥ 

ಸರ್ವತ್ರಾಭ್ಕುದಯಶ್ರಾದ್ಧಮಂಕುರೋತ್ಪಾದನಂ ತಥಾ । 

ಆದಾವೇದ ಪ್ರಕುರ್ವೀತ ಕರ್ಮಣೋರ ಭ್ಯುದಯಾತ್ಮನಃ ॥ 

ವಿಧಾನದಂತೆ ರಚಿತವಾದ ಶರಾವಾದಿಪಾತ್ರೆಗಳಲ್ಲಿ ವಿಧಿಯಂತೆ ಆನೀತವಾದ 
ಮಣ್ಣನ್ನೂ ಒಣಗಿದ ಗೋಮಯಾದಿಗಳನ್ನೂ ತುಂಬಿ ಆ ಮೇಲೆ ಬೀಜವನ್ನು 
ಬಿತ್ತಬೇಕು. ಅದಕ್ಕೆ ತುಂಬಬೇಕಾದ ಮಣ್ಣನ್ನು ಪವಿತ್ರವಾದ ನದೀತೀರಕ್ಕೆ ಹೋಗಿ 
ಮಂತ್ರಪೂತವಾದ ಕೊಡಲಿಯಿಂದ ಅಗೆದು ಹಗಲಿನ ಹೊತ್ತಿನಲ್ಲಿತಂದಿರಿಸಬೇಕೆಂದು 
ವಿಧಿಯಿದೆ - 


-36- 


ನವರಾತ್ರಿ 


ಗಂಧಾದಿಭಿಶ್ಚ ಕುದ್ದಾಲಂ ಪೂಜಯಿತ್ವಾ ದಿನಾಂತರೇ । 

ಗೀತನೃತ್ಯಸಮಾಯುಕ್ತಂ ಗಜವಾಜಿಸಮನ್ನಿತಮ್‌ ॥ 

ಗುರ್ವಾದಯೋ ರಥಾರೂಢಾ ಗಜಾರೂಢಾಸ್ತಥಾ ಪರೇ । 

ಗತ್ವಾ ತೀರಂ ತಡಾಗಸ್ಯ ನದ್ಯಾಃ ಪುಷ್ಪವನಸ್ಯ ಚ ॥ 

ತತ್ರ ಶುದ್ಧಂ ಭುವೋ ಭಾಗಂ ದರ್ಜೈಃ ಸಂಮೃಜ್ಯ ಚಾಸ್ತ್ರತಃ | 

ಅಭ್ಯುಕ್ಕ್ಯ ಚಾರ್ಥ್ಯತೋಯೇನ ತತ್ತನ್ನಂತ್ರ ಮನುಸ್ಥರನ್‌ ॥ 

ಹೃದಾ ಭೂಮಿಂ ಸಮಾವಾಹ್ಯ ಗಂಧಪುಷ್ಟೈಃ ಸಮರ್ಚಯೇತ್‌ । 

ಕುದ್ದಾಲೀಮಸ್ತಮಂತ್ರೇಣ ಖಾತ್ವಾ ಭೂಮಿಮಥೋ ಮೃದಮ್‌ ॥ 

ಗೃಹೀತ್ವಾ ವಾಮದೇವೇನ ಪೂರಯೇತ್‌ ಕಾಂಸ್ಕಪಾತ್ರಕೇ । 

ಹೃದಾ ಮೃದಂ ಚ ಸಂಮೃಜ್ಯ ವಸ್ತ್ರೇಣಾ ಚ್ಛಾದ್ಯ ಧಾರಯೇತ್‌ ॥ 

ಪುರಂ ವಾ ನಿಲಯಂ ವಾಪಿ ಸರ್ವಮಂಗಲನಿಸನ್ನೆಃ I 

ಗುರುಃ ಪ್ರದಕ್ಷಿಣಂ ಕೃತ್ವಾ ಮಂಡಪಂ ತ್ವಾನಯೇತ್‌ ತತಃ । 

ಏತತ್‌ ಕರ್ಮ ದಿವಾಕಾಲೇ ಕುರ್ಯಾದ್‌ ರಾತ್ರೌ ನ ಬುದ್ಧಿಮಾನ್‌ ॥ 

ಪಾತ್ರೆಗಳಲ್ಲಿ ಮಣ್ಣನ್ನು ತುಂಬಿದ ಮೇಲೆ - ಪೂರ್ವ ಅಥವಾ 
ಉತ್ತರಾಭಿಮುಖನಾಗಿ ಕುಳಿತು ಆ ಎಲ್ಲ ಬೀಜಗಳನ್ನು ಬೆರೆಸಿ ರಾತ್ರಿಯ ಕಾಲದಲ್ಲಿ 
ಆ ಪಾತ್ರೆಯಲ್ಲಿ ಅವನ್ನು ಬಿತ್ತಬೇಕು. ಬೀಜಗಳಿಗೆ ಚಂದ್ರನು 
ಆಭಿಮಾನಿಯಾದುದರಿಂದ ಅವನ್ನು ರಾತ್ರಿಯೇ ಬಿತ್ತುವುದು ಪ್ರಶಸ್ತವಾಗಿದೆ - 

ಬೀಜಮುಖ್ಯೇನ ಮೂಲೇನ ಪ್ರಾಜ್ಮುಖೋ ವಾಠಪ್ರ್ಯದಜ್ಮುಖಃ । 

ವಾಪಯೇತ್‌ ಸರ್ವಬೀಜಾನಿ ಪಾಲಿಕಾದಿಷ್ಠನುಕ್ರಮಾತ್‌ । 

ಬೀಜಾನಾಮಧಿಪಃ ಸೋಮಸ್ತಸ್ಮಾದ್ರಾತ್ರೌ ತು ನಿರ್ವಪೇತ್‌ ॥ 

ಬೀಜೇಭ್ಯೋ ದೈವತೇಭ್ಯಶ್ವ ಸ ರಾತ್ರೌ ಕಾಂತಿಮಾನ್‌ ಯತಃ । 

ತಸ್ಮಾದ್‌ ಗುರುಸ್ತು ಬೀಜಾನಿ ನಿಶಾಯಾಮೇವ ನಿರ್ವಪೇತ್‌ ॥ 

ಅಂಕುರಪಾತ್ರೆಗಳ ಪರಿಮಾಣಾದಿಗಳ ವಿವರ ಯೋಗದೀಷಿಕಾದಲ್ಲಿ 
ಬಂದಿದೆ- 


ನವರಾತ್ರಿ 


ಕುರ್ಯಾದಂಕುರಪಾತ್ರಾಣೀ ದ್ವಾದಶ ದ್ವಿಸ್ತಿರೇವ ವಾ । 

ಪಾಲಿಕಾ ಘಟಿಕಾಶ್ಚಾಥ ಶರಾವಾ ಇತಿ ತೇ ತ್ರಿಧಾ ॥ 

ಅಂಕುರ ಪಾತ್ರೆಗಳ ಸಂಖ್ಯೆ ೧೨, ವಿಶೇಷತಃ ೨೪ ಅಥವಾ ೩೬ ಇದ್ದರೂ 
ಸರಿಯೆ. ಆ ಪಾತ್ರೆಗಳು ಮೂರು ತೆರ : ಪಾಲಿಕೆಗಳು (ಪೇಲೆ), ಘಟಕೆಗಳು 
(ಪಂಚಮುಖಿ, ಗಡಿಗೆ) ಮತ್ತು ಶರಾವಗಳು (ಶ್ರಾವೆ, ಸರಾವ, ಬಟ್ಟಲು) 

ಈ ಪಾತ್ರೆಗಳಲ್ಲಿ ಚಿಗುರಿದ ಮೊಳಕೆಯನ್ನು ಯಾರೂ ನೋಡದಂತೆ 
ಮುಚ್ಚಿಡಬೇಕು ಎನ್ನುವುದು ಸಂಪ್ರದಾಯ - 

ಪ್ರರೂಢಾನ್ಯಂಕುರಾಣ್ಯನ್ಯೋ ನ ವೀಕ್ಷೇತ ಕದಾಚನ । 

ಆಚಾರ್ಯ ಏವ ಪ್ರವಿಶೇತ್‌ ತಚ್ಛಿಷ್ಯೋ ವಾ ತದಾಜ್ಞಯಾ ॥ 

ಬೇರೆಡೆ ಕೂಡ ಈ ಮಾತು ಬಂದಿದೆ - 

ವಸ್ತ್ರೈರಾಚ್ಚಾದ್ಯ ಯತ್ನೇನ ಸುಗುಪ್ತಾನಿ ಚ ಕಾರಯೇತ್‌ । 

ಈ ಮೊಳಕೆ ಭವಿಷ್ಯದ ಫಲಸೂಚಕ ಎನ್ನುತ್ತಾರೆ ದ 

ಯಜಮಾನಾಭಿವೃದ್ಧ ರ್ಥ ಮಂಕುರಾನಿ ಪರೀಕ್ಷಯೇತ್‌ I 

ಸಮ್ಯಗೂರ್ದ್ವಂ ಪ್ರರೂಢಾನಿ ಕೋಮಲಾನಿ ಸಿತಾನಿ ಚ ॥ 

ಧೂಮ್ರವರ್ಣಾನ್ಯಪೂರ್ಣಾನಿ ತಥಾ ತಿರ್ಯಗ್ಗತಾನಿ ಚ। 

ಶ್ಯಾಮಲಾನಿ ಚ ಕುಬ್ಬಾನಿ ವರ್ಜಯೇದಶುಭಾನಿ ತು ॥ 

ಅವೃಷ್ಟಿಂ ಕುರುತೇ ಕೃಷ್ಣಂ ಧೂಮ್ರಾಭಂ ಕಲಹಂ ತಥಾ ॥ 

ಅಪೂರ್ಣಂ ಜನನಾಶಂ ಚ ದುರ್ಭಿಕ್ಷಂ ಶ್ಯಾಮಲಾಂಕುರಮ್‌ I 

ತಿರ್ಯಗ್ಗತೇ ಭವೇದ್‌ ವ್ಯಾಧಿಃ ಕುಬ್ಬೇ ಶತ್ರುಭಯಂ ತಥಾ । 

ಅಶುಭೇ ಚಾಂಕುರೇ ಜಾತೇ ಶಾಂತಿಹೋಮಂ ಸಮಾಚರೇತ್‌ ॥ 

ಬೆಳ್ಳಗೆ, ನಸೆಯಾಗಿ ನೇರ ಬೆಳೆದ ಮೊಳಕೆ ಯಜಮಾನನಿಗೆ ಕ್ಷೇಮಕರ. ಕಂದು 
ಬಣ್ಣದ ಮೊಳಕೆ ಮುಂದಾಗುವ ಜಗಳದ ಸೂಚಕ. ಅರ್ಧಬೆಳೆದು ಮುರುಟಿದ 
ಮೊಳಕೆ ಸಾವಿನ ಸೂಚಕೆ. ಅಡ್ಡಕ್ಕೆ ತಿರುಗಿದ ಮೊಳಕೆ ರೋಗಗಳ ಸೂಚಕ. ಕಪ್ಪು 


38. 


ನವರಾತ್ರಿ 


ಬಣ್ಣದ ಮೊಳಕೆ ಮುಂದಾಗುವ ಬರಗಾಲದ ಸೂಚಕ. ನೀಲಿ ಬಣ್ಣದ ಮೊಳಕೆ 
ದುರ್ಭಿಕ್ಟೆಯ ಸೂಚಕ. ಗಿಡ್ಡವಾಗಿ ಬೆಳವಣಿಗೆ ಕುಂಠಿತವಾದ ಮೊಳಕೆ ಶತ್ರುಗಳಿಂದ 
ಅಪಾಯದ ಸೂಚಕ. ಇಂಥ ದೋಷಗಳು ಕಂಡು ಬಂದಾಗ ಶಾಂತಿಹೋಮದಿಂದ 
ಪ್ರಾಯಶ್ಚಿತ್ರವನ್ನಾಚರಿಸಬೇಕು. 

(ಆಧಾರ - ಪೂಜ್ಯ ವಿದ್ವಾನ್‌ ಬನ್ನಂಜೆ ಗೋವಿಂದಾಚಾರ್ಯರಿಂದ 
ಸಂಪಾದಿತ ವಾದ ತಂತ್ರಸಾರಸಂಗ್ರಹ ಪುಸ್ತಕದ ಸಂಗ್ರಹವಿದು.) 

ಜು ಜು ಜು ಬು 
ಕುಮಾರಿಪೂಜಾ ವಿಧಾನ 


ಜಗತ್‌ ಪೂಜ್ಯೇ ಜಗದ್‌ವಂದ್ಯೇ ಸರ್ವಶಕ್ತಿಸ್ವರೂಪಿಣಿ । 


ಪೂಜಾಂ ಗೃಹಾಣ ಕೌಮಾರಿ ಜಗನಾರ್ತಮೋಸ್ತು ತೇ 11111 
ತ್ರಿಪುರಾಂ ತ್ರಿಗುಣಾಧಾರಂ ತ್ರಿಮಾರ್ಗಜ್ಞಾನರೂಪಿಣೀಮ್‌ । 
ತ್ರೈಲೋಕ್ಯವಂದಿತಾಂ ದೇವೀಂ ತ್ರಿಮೂರ್ತಿಂ ಪೂಜಯೇತ್ತತಃ 211 
ಕಾಲಾತ್ತಿಕಾಂ ಕಾಲಭೀತಾಂ ಕಾರುಣ್ಯಹೃದಯಾಂ ಶಿವಾಮ್‌ । 
ಕಾರುಣ್ಯಜನನೀಂ ನಿತ್ಯಾಂ ಕಲ್ಯಾಣೀಂ ಪೂಜಯಾಮ್ಯಹಮ್‌ 1131 
ಅಣಿಮಾದಿಗುಣಾಧಾರಾಮಕಾರಾದ್ಯಕ್ಷರಾತ್ಮಿಕಾಮ್‌ | 

ಅನಂತಶಕ್ತಿಭೇದಾಂ ತಾಂ ರೋಹಿಣೀಂ ಪೂಜಯಾಮ್ಯಹಮ್‌ 141 
ಕಾಮಚಾರೀಂ ಕಾಮರಾತ್ರೌ ಕಾಲಚಕ್ರಸ್ವರೂಪಿಣೀಮ್‌ । 

ಕಾಮದಾಂ ಕರುಣಾಧಾರಾಂ ಕಾಲಿಕಾಂ ಪೂಜಯಾಮ್ಯಹಮ್‌ 1151 


ಉಗ್ರಧ್ಯಾನಾಂ ಚೋಗ್ರರೂಪಾಂ ದುಷ್ಠಾಸುರನಿಬರ್ಹ್ಜಿಣೀಮ್‌ ॥ 
ಚಾರ್ವಂಗೀಂ ಚಂಡಿಕಾಂ ಲೋಕೇ ಪೂಜಿತಾಂ ಪೂಜಯಾಮ್ಯಹಮ್‌ ॥6॥ 
ಸದಾನಂದಕರೀಂ ಶಾಂತಾಂ ಸರ್ವದೇವನಮಸ್ಕೃತಾಮ್‌ 
ಸರ್ವಭೂತಾತ್ಮಿಕಾಂ ಲಕ್ಷ್ಮೀಂ ಶಾಂಭವೀಂ ಪೂಜಯಾಮ್ಯಹಮ್‌ 1171 
ದುರ್ಗಮೇ ದುಸ್ತರೇ ಯುದ್ಧೇ ಭಯದುಃಖವಿನಾಶಿನೀಮ್‌ । 
ಪೂಜಯಾಮಿ ಸದಾ ಭಕ್ತ್ಯಾ ದುರ್ಗಾಂ ದುರ್ಗರ್ತಿನಾಶಿನೀಮ್‌ 1181 


-39- 


ನವರಾತ್ರಿ 


ಸುಂದರೀಂ ಸ್ವರ್ಣವರ್ಣಾಭಾಂ ಸರ್ವಸೌಭಾಗ್ಯದಾಯಿನೀಮ್‌ । 
ಸುಭದ್ರಜನನೀಂ ದೇವೀಂ ಸುಭದ್ರಾಂ ಪೂಜಯಾಮ್ಯಹಮ್‌ 19॥ 
ಕೃಷ್ಣಾರ್ಪಣ 

ಯಸ್ಯ ಸ್ಮೃತ್ಕಾ ಚ ನಾಮೋಕ್ಕಾ ತಪಃಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ (ಮೇ) ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 

ಬುದ್ಧ್ಯಾ55ತ್ಮನಾ ವಾ$ನುಸ್ಪತಸ್ವಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 

ನಾರಾಯಣಾಯೇತಿ ಸಮರ್ಪಯಾಮಿ ॥ 

॥ ಇಲ್ಲಿಗೆ ಕುಮಾರೀಪೂಜೆಯು ಮುಗಿಯಿತು ॥ 

% kkk 
ನವರಾತ್ರಿಗಳಲ್ಲಿ ನಿತ್ಯಪಠಿಸಬೇಕಾದ 
ರಾತ್ರೀಸೂಕ್ತಮ್‌ 
ಯಗ್ವೇದ ಸಂಹಿತಾ : ಮಂಡಲ-೧೦, ಅಷ್ಟಕ-೮, ಸೂಕ-೧೨೭ 
ಓಂ ರಾತ್ರೀ ವ್ಯಖ್ಯದಾಯತೀ ಪುರುತ್ರಾ ದೇವ್ಯ (ಅ) ೧ ಕ್ಷಭಿಃ | ವಿಶ್ವಾ ಅಧಿ 

ಶ್ರಿಯೋಧಿತ ॥೧॥ ಓರ್ವಪ್ರಾ ಅಮರ್ತ್ಯಾ ನಿವತೋ ದೇವ್ಯು (ಉ) ೧ ದ್ವತಃ । 
ಜ್ಯೋತಿಷಾ ಬಾಧತೇ ತಮಃ ॥೨॥ ನಿರುಸ್ವಸಾರಮಸ್ಯತೋಷಸಂ ದೇವ್ಯಾಯತೀ 
ಅಪೇದು ಹಾಸತೇ ತಮಃ ॥1೩॥ ಸಾನೋ ಅದ್ಯಯಸ್ಯಾ ವಯಂ ನಿತೇ 
ಯಾಮನ್ನವಿಕ್ಚಹಿ । ವ್ಯಕ್ಷೇ ನ ವಸತಿಂ ವಯಃ ॥೪॥ ನಿ ಗ್ರಾಮಾಸೋ ಅವಿಕ್ಟತ ನಿ 


ಪದ್ವಂತೋ ನಿ ಪಕ್ಷಿಣಃ | ನಿ ಶ್ಯೇನಾಸಶ್ಚಿದರ್ಥಿನಃ ॥॥೫॥ ಯಾವಯಾ 


-40- 


ಅಂ) ೧ ವೃಕೆಂ ಯವಯಸ್ತೇನಮೂರ್ಮೈ | ಅಥಾ ನಃ ಸುತರ ಭವ ॥೬॥ 
ಉಪ ಮಾ ಪೇಷಿಶತ್ತಮಃ ಕೃಷ್ಣಂ ವ್ಯಕ್ತಮಸ್ಥಿತ । ಉಷ ಖಣೇವ ಯಾತಯ ॥೭॥ 
ಇ 


ವಾಕರಂ ವೃಣೀಷ್ಟ ದುಹಿತರ್ದಿವಃ । ರಾತ್ರಿಸ್ತೋಮಂ ನ 


kkk 


ಶ್ರೀವೇಂಕಟೇಶಮಂಗಲಾಷ್ಠಕಮ್‌ 
ಶ್ರೀಕ್ಟೋಣ್ಯೌ ರಮಣೀಯುಗಂ ಸುರಮಣೀಪುತ್ರೋಪಿ ವಾಣೀಪತಿಃ 
ಪೌತ್ರಶ್ಚಂದ್ರಶಿರೋಮಣೀ ಫಣಿಪತಿಃ ಶಯ್ಯಾ ಸುರಾಃ ಸೇವಕಾಃ । 
ತಾರ್ಕ್ಷೋ ಯಸ್ಯ ರಥೋ ಮಹಚ್ಚ ಭವನಂ ಬ್ರಹ್ಮಾಂಡಮಾದ್ಯಃ ಪುಮಾನ್‌ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ಧರಿರ್ಮಂಗಲಮ್‌ ॥॥॥ 
ಯತ್ತೇಜೋ ರವಿಕೋಟಿಕೋಟಿಕಿರಣಾನ್‌ ಧಿಕೃತ್ಯ ಜೇಜೀಯತೇ 
ಯಸ್ಯ ಶ್ರೀವದನಾಂಬುಜಸ್ಯ ಸುಷಮಾ ರಾಕೇಂದುಕೋಟೀರಪಿ । 
ಸೌಂದರ್ಯಂ ಚ ಮನೋಭವಾನಪಿ ಬಹೂನ್‌ ಕಾಂತಿಶ್ಚ ಕಾದಂಬಿನೀಂ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ಧರಿರ್ಮಂಗಲಮ್‌  ॥1211 


ನಾನಾರತ್ನಕಿರೀಟಕುಂಡಲಮುಖೈರ್ಭೂಷಾಗಣೈರ್ಭೂಷಿತಃ 
ಶ್ರೀಮತ್ಕೌಸ್ತುಭರತ್ನಭವ್ಯಹೃದಯಃ ಶ್ರೀವತ್ಸಸಲ್ಲಾಂಛನಃ । 
ವಿದ್ಯುದ್ಧರ್ಣಸುವರ್ಣವಸ್ತರುಚಿರೋ ಯಃ ಶಂಖಚಕ್ರಾದಿಭಿಃ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ದರಿರ್ಮಂಗಲಮ್‌ ॥3॥ 
ಯತ್ನಾಲೇ ಮೃಗನಾಭಿಚಾರುತಿಲಕೋ ನೇತ್ರೇ ಬ್ಹಪತ್ರಾಯಿತೇ 

ಕಸ್ಫೂ। ರೀಘನಸಾರಕೇಸರಮಿಲಚ್ರೇಗಂಧಸಾರೋ ದ್ರವೈಃ । 
ಗಂಧೈರ್ಲಿಪ್ರತನುಃ ಸುಗಂಧಸುಮನೋಮಾಲಾಧರೋ ಯಃ ಪ್ರಭುಃ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ದರಿರ್ಮಂಗಲಮ್‌ ॥4॥ 


೬41. 


ನವರಾತ್ರಿ 


ಏತದ್ದಿವ್ಯಪದಂ ಮಮಾಸ್ತಿಭುವಿ ತತ್ತಂಪಶ್ಯತೇತ್ಯಾದರಾ- 
ದ್ವಕ್ಷೇಭ್ಯಃ ಸ್ವಕರೇಣ ದರ್ಶಯತಿ ಯದ್ದಷ್ಟ್ರ್ಯಾತಿಸೌಖ್ಯಂ ಗತಃ | 
ಏತದ್ಭಕ್ತಿಮತೋ ಮಹಾನಪಿ ಭವಾಂಭೋಧಿರ್ನದೀತಿ ಸ್ಮೃಶನ್‌ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ದರಿರ್ಮಂಗಲಮ್‌  ॥5॥ 
ಯಃ ಸ್ವಾಮೀ ಸರಸಸ್ತಟೇ ವಿಹರತೇ ಶ್ರೀಸ್ವಾಮಿನಾಮ್ನಃ ಸದಾ 
ಸೌವರ್ಣಾಲಯಮಂದಿರೋ ವಿಧಿಮುಖೈರ್ಬರ್ಹಿರ್ಮುಖೈೆಃ ಸೇವಿತಃ । 
ಯಃ ಶತ್ರೂನ್‌ ಹನಯನ್‌ ನಿಜಾನವತಿ ಚ ಶ್ರೀಭೂವರಾಹಾತೃಕಃ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ಧರಿರ್ಮಂಗಲಮ್‌ ॥6॥ 
ಯೋ ಬ್ರಹ್ಮಾದಿಸುರಾನುನೀಶ್ತಿ ಮನುಜಾನ್‌ ಬ್ರಹ್ಮೋತವಾಯಾಗತಾನ್‌ 
ದೃಷ್ಟ್ವಾ ಹೃಷ್ಟಮನಾ ಬಭೂವ ಬಹುಶಸ್ತೈ ರರ್ಚಿತಃ ಸಂಸುತಃ । 
ತೇಭ್ಯೋ ಯಃ ಪ್ರದದಾದ್ವರಾನ್‌ ಬಹುವಿಧಾನ್‌ ಲಕ್ಷ್ಮೀನಿವಾಸೋ ವಿಭುಃ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ದರಿರ್ಮಂಗಲಮ್‌ ॥7॥ 
ಯೋ ದೇವೋ ಭುವಿ ವರ್ತತೇ ಕಲಿಯುಗೇ ವೈಕುಂಠಲೋಕಸ್ಥಿತೋ 
ಭಕ್ತಾನಾಂ ಪರಿಪಾಲನಾಯ ಸತತಂ ಕಾರುಣ್ಯವಾರಾಂನಿಧಿಃ । 
ಶ್ರೀಶೇಷಾಖ್ಯಮಹೀಂದ್ರಮಸ್ತಕಮಣಿರ್ಭಕ್ಷ್ಯ ಕಚೆಂತಾಮಣಿಃ ಎ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ದರಿರ್ಮಂಗಲಮ್‌ ॥8॥ 
ಶೇಷಾದ್ರಿ ಪ್ರಭುಮಂಗಲಾಷ್ಟಮಿದಂ ತುಪ್ಟೇನ ಯಸ್ಯೇಶಿತುಃ 
ಪ್ರೀತ್ಯರ್ಥಂ ರಚಿತಂ ರಮೇಶಚರಣದ್ವಂದ್ವೈಕನಿಷ್ಠಾವತಾ । 
ವೈವಾಹ್ಯಾದಿಶುಭಕ್ರಿಯಾಸು ಪಠಿತಂ ಯೈಃ ಸಾಧು ತೇಷಾಮಪಿ 
ಶ್ರೀಮದ್ವೇಂಕಟಭೂದರೇಂದ್ರರಮಣಃ ಕುರ್ಯಾದ್ಧರಿರ್ಮಂಗಲಮ್‌  ॥॥9॥ 
॥ ಇತಿ ಶ್ರೀವಾದಿರಾಜತೀರ್ಥಕೃತಂ ಶ್ರೀವೆಂಕಟೇಶಮಂಗಲಾಷಕಮ್‌ ॥ 
% ಶೇ ಜೇ ಜೇ 


42- 


ನವರಾತ್ರಿ 


ಶ್ರೀದುರ್ಗಾಸುತಿ 


ಶ್ರೀವಾದಿರಾಜರು ತೀರ್ಥಪ್ರಬಂಧದಲ್ಲಿ ಮಾಡಿದ ದುರ್ಗಾಸ್ತುತಿ ಇದು. 
ಪರಶು, ಧನು, ಬಾಣ, ಗದೆ ಎಂಬ ನಾಲ್ಕು ತೀರ್ಥಗಳಿಂದ ಶೋಭಿಸುವ ವಿಮಾನಗಿರಿ 
ಎಂಬ ಬೆಟ್ಟದಲ್ಲಿ ಶ್ರೀಪರಶುರಾಮದೇವರು ಪ್ರತಿಷ್ಠಾಪಿಸಿದ ದುರ್ಗೆಯ ಸ್ತುತಿ ಇದು. 
ದುರ್ಗೆಯು ನಂದಗೋಪನ ಪುತ್ರಿಯಾಗಿ ಪ್ರಾದುರ್ಭೂತಳಾದುದರಿಂದ ಅವಳನ್ನು 
ಇಲ್ಲಿ ಕೃಷ್ಣನ ತಂಗಿ ಎಂದು ವರ್ಣಿಸಲಾಗಿದೆ. ಮಗನಾದ ವಾಯುದೇವರ ಮೇಲಣ 
ಪ್ರೀತಿಯಿಂದಾಗಿ ಆಚಾರ್ಯ ಮಧ್ವರ ಅವತಾರ ಸ್ಥಳವಾದ ಪಾಜಕದಲ್ಲಿರುವ ಈ 
ದುರ್ಗೆಯಲ್ಲಿ ವಿಶೇಷ ಸಾನ್ನಿಧ್ಯವಿದೆ. 


ತ್ರಿಶೂಲಧಾರಿಣೀ, ಮಹಿಷಾಸುರ ಮರ್ದಿನೀ ಆದ ದುರ್ಗಾದೇವಿಯು 
ವಿಮಾನಗಿರಿಯಲ್ಲಿ ನೆಲೆಸಿ, ತನ್ನನ್ನು ಭಜಿಸುವವರಿಗೆ ಸ್ವರ್ಗಾಪವರ್ಗಗಳನ್ನು 
ಕೊಡುತ್ತಿರುವಳು. ಲಕ್ಷ್ಮಿಯು ಪ್ರಳಯಕಾಲದಲ್ಲಿ ಜಲದುರ್ಗೆಯಾಗಿರುವಳು. ಸೃಷ್ಟಿಯ 
ಆದಿಯಲ್ಲಿ ವೇದದಲ್ಲಿ ವಿಸ್ತಾರ ಹೊಂದಿದವಳು. ಈಗ ಸ್ಥಳದುರ್ಗೆಯಾಗಿರುವಳು 
ಎಂಬ ಕಾರಣದಿಂದ ಅವಳಲ್ಲಿ ದುರ್ಗಾಪದಮಾತೃತ್ವವು ಯುಕ್ತವಾದದ್ದು ಎಂದು 
ಶ್ರೀವಾದಿರಾಜರ ಅಭಿಪ್ರಾಯವಾಗಿದೆ. 

ಬ್ರಹ್ಮಾದಿಗಳಿಂದಲೂ ತಿಳಿಯಲು ಸುಲಭಳಲ್ಲವಾದ್ದರಿಂದಲೂ, ದುಷ್ನರಿಂದ 
ಯಾವ ರೀತಿಯಲ್ಲಿಯೂ ಪಡೆಯಲು ಅಸಾಧ್ಯಳಾದುದರಿಂದಲೂ ಸಜ್ಜನರಿಗೆ 


ಅಭಯಸ್ಕಾನವಾಗಿರುವುದರಿಂದಲೂ, ನಿಯಾಮಕಳಾಗಿ ಸಕಲ ಹೃದಯಗುಹಾವಾಸಿ- 
ಯಾದುದರಿಂದಲೂ ದುರ್ಗೆ ಎನಿಸಿರುವಳೆಂದು ಇಲ್ಲಿ ವರ್ಣಿಸಲಾಗಿದೆ. 


ಪರಶ್ವಧಧನುರ್ಬಾಣಗದಾತೀರ್ಥೋಪಶೋಭಿತೇ | 

ಗಿರೌ ಯತ್ರ ಸುತಪ್ರೇಮ್ಲೇವಾಸ್ತೇ ನಿತ್ಯಂ ಹರಿಸ್ವಸಾ 111! 
ತ್ರಿಶೂಲಧಾರಿಣೀ ದೈತ್ಯಗಜಕುಂಭವಿದಾರಿಣೀ | 

ಗಿರೀಂದ್ರಶಿಖರಾವಾಸಾ ದುರ್ಗಾ ಸ್ವರ್ಗಾಪವರ್ಗದಾ 1121 


-43- 


ನವರಾತ್ರಿ 


ಪ್ರಲಯೇ ಜಲದುರ್ಗಾಸಿ ಸರ್ಗಾದೌ ಗಿರಿವಿಸ್ಕೃತಿಃ 
ಇದಾನೀಂ ಸ್ಥಲದುರ್ಗಾನಸಿ ದುರ್ಗೇ ತ್ವಂ ಸದ್ಗುಣಾರ್ಣವೇ 11311 
ದುರ್ಜ್ನೇಯತ್ವಾದ್ವುಖದತ್ವಾದ್ದುಷ್ಟಾಪ್ಯತ್ವಾಚ್ಚ ದುರ್ಜನೈಃ । 
ಸತಾಮಭಯಭೂತ್ವಾಚ್ಚ ದುರ್ಗಾ ತ್ವಂ ಹೃದ್ದುಹಾಶ್ರಯಾತ್‌ 11411 
॥ ಇತಿ ಶ್ರೀವಾದಿರಾಜತೀರ್ಥವಿರಚಿತಃ ತೀರ್ಥಪ್ರಬಂಧ (ವಿಮಾನಗಿರಿಸ್ಥ) 
ಶ್ರೀದುರ್ಗಾಸುತಿಃ ॥ 

ಸೇ ಸೇ ಶೇ ಸೇ 

ದುರ್ಗಾಸ್ತವಃ 
ಸನ್ನದ್ಧಸಿಂಹಸ್ಯಂಧಸ್ಥಾಂ ಸ್ವರ್ಣವರ್ಣಾಂ ಮನೋರಮಾಮ್‌ । 
ಪೂರ್ಣೇಂದುವದನಾಂ ದುರ್ಗಾಂ ವರ್ಣಯಾಮಿ ಗುಣಾರ್ಣವಾಮ್‌॥1॥ 
ಕಿರೀಟ-ಹಾರ-ಗೈವೇಯ-ನೂಪುರಾಂಗದ-ಕಂಕಣ್ಯೆಃ । 


ರತ್ನಕಾಂಚ್ಯಾ ರತ್ನಚಿತ್ರ-ಕುಚ-ಕಂಚುಕ-ತೇಜಸಾ 1121 
ವಿರಾಜಮಾನಾ ರುಚಿರಾಂಬರಾ ಕಿಂಕಿಣಿಮಂಡಿತಾ । 

ರತ್ನಮೇಖಲಯಾ ರತ್ತವಾಸೋಪರಿ ವಿಭೂಷಿತಾ 1131 
ವೀರಶ್ಳಂಖಲಯಾ ಶೋಭಿ-ಚಾರುಪದ-ಸರೋರುಹಾ । | 
ರತ್ನಚಿತ್ರಾಂಗುಲೀ-ಮುದ್ರಾ-ರತ್ನಕುಂಡಲಮಂಡಿತಾ 1141 
ವಿಚಿತ್ರಚೂಡಾಮಣಿನಾ ರತ್ನೋದ್ಯತ್ತಿಲಕೇನ ಚ । 

ಅನರ್ಫ್ಯನಾಸಾಮಣಿನಾ ಶೋಭಿತಾಸ್ಯ-ಸರೋರುಹಾ 11511 
ಭುಜಕೀರ್ತಾ ರತ್ನಚಿತ್ರ-ಕಂಠಸೂತ್ರೇಣ ಚಾಂಕಿತಾ । 

ಪದಾಕ್ಷೀಣೀ ಸುಬಿಂಬೋಷ್ಠೀ ಪದ್ಮರರ್ಭಾದಿಭಿಃ ಸ್ತುತಾ 1161 


ಕಬರೀಭಾರವಿನ್ಯಸ್ತ- ಪುಷ್ಪ-ಸ್ತಬಕ-ವಿಸ್ತರಾ । 
ಕರ್ಣನೀಲೊತ್ಸಲ-ರುಚಾ ಲಸದ್‌ಭ್ರೂಮಂಡಲ-ತ್ವಿಷಾ 11711 
ಕುಂತಲಾನಾಂ ಚ ಸಂತತ್ಯಾ ಶೋಭಮಾನಾ ಶುಭಪ್ರದಾ । 


-44- 


ನವರಾತ್ರಿ 


ತನುಮಧ್ಯಾ ಎಶಾಲೋರಸ್ಥಲಾ ಪೃಥುನಿತಂಬಿನೀ 1181 
ಚಾರುದೀರ್ಥಭುಜಾ ಕಂಬುಗ್ರೀವಾ ಜಂಘಾಯುಗಪ್ರಭಾ । 
ಅಸಿಚರ್ಮ-ಗದಾಶೂಲ-ಧನುರ್ಬಾಣಾಂಕುಶಾದಿನಾ 1191 
ವರಾಭಯಾಭ್ಯಾಂ ಚಕ್ರೇಣ ಶಂಖೇನ ಚ ಲಸತ್ಕರಾ | 
ದಂಷ್ಟ್ರಾಗ್ರಭೀಷಣಾಸ್ಯೋತ್ಕ-ಹುಂಕಾರಾರ್ದಿತ-ದಾನವಾ 111011 
ಭಯಂಗರೀ ಸುರಾರೀಣಾಂ ಸುರಾಣಾಮಭಯಂಕರೀ । 

ಮುಕುಂದಕಿಂಕರೀ ವಿಷ್ಣುಭಕ್ತಾನಾಂ ಮೌಕ್ತಶಂಕರೀ 11111 
ಸುರಸ್ತೀಕಿಂಕರೀಭಿಶ್ಚ ವೃತಾ ಕ್ಷೇಮಂಕರೀ ಚನಃ। 

ಅದೌ ಮುಖೋದ್ಲೀರ್ಣನಾನಾ5ಮ್ನಾಯಾ ಸರ್ಗಕರೀ ಪುನಃ 111211 
ನಿಸರ್ಗಮುಕ್ತಾ ಭಕ್ತಾನಾಂ ತ್ರಿವರ್ಗಫಲದಾಯಿನೀ । 
ನಿಶುಂಭಕುಂಭಸಂಹರ್ತೀ ಮಹಿಷಾಸುರಮರ್ದಿನೀ 11131 
ತಾಮಸಾನಾಂ ತಮ್ರಾಪ್ರೈ ಮಿಥ್ಯಾಜ್ಞಾನಪ್ರವರ್ತಿಕಾ । 

ತಮೋ ಭಿಮಾನಿನೀ ಪಾಯಾದ್ದುರ್ಗಾ ಸ್ಪರ್ಗಾಪವರ್ಗದಾ 111411 


ಇಮಂ ದುರ್ಗಾಸ್ತವಂ ಪುಣ್ಯಂ ವಾದಿರಾಜಯತೀರಿತಮ್‌ । 
ಪಠನ್‌ ವಿಜಯತೇ ಶತ್ರೂನ್‌ ಮೃತ್ಯುಂ ದುರ್ಗಾಣಿ ಚೋತ್ತರೇತ್‌ ॥15॥ 
॥ ಇತಿ ಶ್ರೀವಾದಿರಾಜಭಗವತಾದವಿರಚಿತಾ ದುರ್ಗಾಸ್ತವಃ ಸಮಾಪ್ತಃ ॥ 


ಜು ಬು ಬು ಬು 


4 ದ್ರ 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಆಯುಧಪೂಜೆಯ ಮೊದಲು ತಿಳಿಯಲೇ ಬೇಕಾದ ವಿಚಾರ 

೫ "ಆಯುಧಾನಾಮಹಂ ವಜ್ರಂ' ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನು 
ಭಗವದ್ಗೀತೆಯಲ್ಲಿ ಹೇಳಿದಂತೆ ಎಲ್ಲಾ ಆಯುಧಗಳಲ್ಲಿ ವಜ್ರಾಯುಧವೇ 
ಶ್ರೇಷ್ಠವಾಗಿದೆ. ಅದರಲ್ಲಿ ಭಗವಂತನು ವಜ್ರ ಎಂಬ ರೂಪದಿಂದ ನೆಲೆಸಿದ್ದಾನೆ. 
ಆಯುಧಪೂಜೆಯ ದಿವಸದಲ್ಲಿ ಮೊಟ್ಟಮೊದಲು ವಜ್ರಾಯುಧದಲ್ಲಿರುವ 
ಭಗವಂತನ ವಜ್ರ ಎಂಬ ರೂಪಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. 

೫೬ ಆಯುಧಪೂಜೆಯ ದಿವಸ ಮಾತ್ರ ಆಯುಧಗಳಿಗೆ ಪೂಜಿಸುವುದಲ್ಲ. 
ಪ್ರತಿನಿತ್ಯವೂ ಕೂಡ ಪೂಜಾಸಂದರ್ಭದಲ್ಲಿ ಭಗವಂತನ ಆಯುಧಗಳಿಗೆ 
ಪೂಜೆಯನ್ನು ಮಾಡಬೇಕು. ""ಚಕ್ರಾಭಿಮಾನಿನ್ಕೆ ದುರ್ಗಾಯೈ ನಮಃ 
ಶಂಖಾಭಿಮಾನಿನೈ ಶ್ರಿಯೇ ನಮಃ ಗದಾಭಿಮಾನಿನ್ಶೆ ಮುಖ್ಯಪ್ರಾಣಾಯ ನಮಃ 
ಪದ್ಧಾಭಿಮಾನಿನೈಭೂಮ್ಯೈ ನಮಃ'' ಈ ನಾಕು ಆಯುಧಗಳಿಗೆ ಪೂಜೆ 
ಮಾಡಲೇ ಬೇಕು. ಉಳಿದ ಆಯುಧಗಳಿಗೂ ಪೂಜೆ ಸಲ್ಲಿಸಿದರೆ ವಿಶೇಷ ಫಲ 
ದೊರೆಯುತ್ತದೆ. 

೫% ಆಯುಧಪೂಜೆಯ ದಿವಸ ಭಗವಂತನು ಧರಿಸಿದ ಆಯುಧಗಳಿಗೆ ಮತ್ತು 
ತದಂತರ್ಯಾಮಿಯಾದ ದೇವತೆಗಳಿಗೆ ಭಗವಂತನ ವಾಹನರಾದ 
ಗರುಡದೇವರಿಗೆ ಪೂಜೆಯನ್ನು ಸಲ್ಲಿಸಲೇ ಬೇಕು. 

೫ ದುರ್ಗಾದೇವಿಯ ಆಯುಧಗಳಿಗೆ ಪೂಜೆ ಮಾಡಿದ ದಿವಸವಿದು ಎಂಬುದಾಗಿ 
ಶಾಸ್ತ್ರ ದಲ್ಲಿ ಹೇಳಲಾಗಿದೆ. ಆದ್ದರಿಂದ ಭಗವಂತನ ಪತ್ನಿಯಾದ ದುರ್ಗಾದೇವಿಯು 
ಧರಿಸಿದ ಹದಿನಾರು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು. 

೫. ಸಕಲದೇವತೆಗಳು ಧಾರಣೆ ಮಾಡುವ ಆಯುಧಗಳನ್ನು ಧ್ಯಾನ ಮಾಡಿ, ಮನಸಾ 
ನಮಿಸಬೇಕು. ಅನಂತರ ಮನೆಯಲ್ಲಿರುವ ಆಯುಧಗಳ ಪೂಜೆಯನ್ನು ಪ್ರಾರಂಭ 
ಮಾಡಬೇಕು. 

%* ಆಯುಧಪೂಜೆಯ ಮೊದಲು ಭವಿಷ್ಯಪುರಾಣದಲ್ಲಿ ಶ್ರೀಕೃಷ್ಣ ಪರಮಾತ್ಮನು 
ಯುಧಿಷ್ಠಿರನಿಗೆ ಉಪದೇಶಿಸಿದ ಆಯುಧಪೂಜೆಯ ಬಗ್ಗೆ ಇರುವ ಶ್ಲೋಕಗಳನ್ನು 
ಪಾರಾಯಣ ಮಾಡಬೇಕು. 


೬47. 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


೫: ಭವಿಷ್ಯಪುರಾಣದಲ್ಲಿರುವ ಶ್ಲೋಕವನ್ನು ಪಠಿಸುತ್ತಾ ಪೂಜೆಯನ್ನು ಮಾಡಬೇಕು. 

% ಮನೆಯಲ್ಲಿರುವ ಕತ್ತಿ ಮೊದಲಾದ ಕಬ್ಬಿಣದ ಎಲ್ಲ ಆಯುಧಗಳಿಗೆ ಮತ್ತು 
ವಾಹನಗಳಿಗೆ ಪೂಜೆಯನ್ನು ಮಾಡಬೇಕು. ಇದರ ಬಗ್ಗೆ ಭವಿಷ್ಯಪುರಾಣವು 
ನಿಖರವಾಗಿ ಹೇಳಿದೆ. 

೫% ಕೆಲವರು ಆಯುಧಪೂಜೆಯ ದಿವಸ ಆಯುಧಗಳಿಗೆ ಮಾತ್ರ ಪೂಜೆಯೆಂದು 
ತಿಳಿದಿದ್ದಾರೆ. ಆದರೆ ನಾವು ಕುಳಿತುಕೊಳ್ಳುವ ಆಸನ. ನಾವು ಉಪಯೋಗಿಸುವ 
ಕತ್ತಿ, ಚಾಕು, ಮೊದಲಾದವು, ವಾಹನ ಎಲ್ಲದಕ್ಕೂ ಪೂಜೆಯನ್ನು ಮಾಡಬೇಕೆಂದು 
ಶ್ರೀಕೃಷ್ಣನೇ ತಿಳಿಸಿರುತ್ತಾನೆ. 

xk ವರ್ಷಕ್ಕೆ ಒಮ್ಮೆಯಾದರೂ ಕೂಡ ಈ ಪದಾರ್ಥಗಳಿಗೆ ಪೂಜೆಯನ್ನು ಮಾಡಿ, 
ತದಂತರ್ಯಾಮಿಯಾದ ಭಗವಂತನ ಉಪಕಾರವನ್ನು ನೆನೆಯುವುದರಿಂದ 
ಮನೆಯಿಲ್ಲಿ ಅದೆಷ್ಟೋ ಅನಿಷ್ಟಗಳು ಪರಿಹಾರವಾಗಿ ಮಂಗಳವಾಗುತ್ತದೆ. 

% ಮತ್ತು ಇವತ್ತಿನ ದಿವಸ ಬೂದುಗುಂಬಳಕಾಯಿಯಿಂದ ದೃಷ್ಟಿ ತೆಗೆಯುವ 
ವಾಡಿಕೆಯು ಇರುತ್ತದೆ. 

೫% ಮನೆಯ ಪ್ರತಿಯೊಂದು ಕೋಣೆಗಳಿಗೆ ಬೂದುಗುಂಬಳಕಾಯಿಯಿಂದ 
ದೃಷ್ಟಿಯನ್ನು ತೆಗೆದು ಮನೆಯ ಮುಂದೆ ಈಶಾನ್ಯದಿಕ್ಕಿನಲ್ಲಿ ಕಪ್ಪು ಕಂಬಳಿಯ 
ದಾರದಿಂದ ಅದನ್ನು ಜೋತುಹಾಕುವ ಸಂಪ್ರದಾಯವಿದೆ. ಹೀಗೆ 
ಮಾಡುವುದರಿಂದ ಮನೆಗೆ ತಗುಲಿದ ದೃಷ್ಟಿಗಳೆಲ್ಲವೂ ಪರಿಹಾರವಾಗುತ್ತವೆ. ಹೆಚ್ಚು 
ದೃಷ್ಟಿ ಆದಾಗ ಆ ಕುಂಬಳಕಾಯಿಯು ಕೊಳೆತು ನಾರುತ್ತದೆ. ಆಗ ಅದನ್ನು 
ತೆಗೆದು ಬೇರೆ ಕುಂಬಳಕಾಯಿಯಿಂದ ದೃಷ್ಟಿಯನ್ನು ತೆಗೆದು ಅದೇ ಸ್ಥಳದಲ್ಲಿ 
ಇಡಬೇಕು. 


x ಎಲ್ಲವಾಹನಗಳನ್ನು ಸ್ವಚ್ಛಗೊಳಿಸಿ, ಅವುಗಳಿಗೂ ಕೂಡ ಪೂಜೆಯನ್ನು ಮಾಡಿ, 
ಕುಂಬಳಕಾಯಿಯಿಂದ ದೃಷ್ಟಿಯನ್ನು ತೆಗೆದು, ನಿಂಬೆಹಣ್ಣಿನಿಂದಲೂ ಕೂಡ 
ದೃಷ್ಟಿಯನ್ನು ತೆಗೆದು ಪೂಜೆಯನ್ನು ಮಾಡಬೇಕು. 


% ಇವ ಇವ ಬದ 


-48- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಆಯುಧಪೂಜೆಯಂದು ಈ ಕೆಳಗೆ ನೀಡಿರುವ ಆಯುಧಗಳನ್ನು ಒಮ್ಮೆ 
ನೆನೆಸಿಕೊಂಡರೂ ಅದೆಷ್ಟೋ ಉಪದ್ರವಗಳು ಶತ್ರುಗಳು ನಷ್ಟರಾಗುತ್ತಾರೆ. 


ಹಲಮುಖ ಆಯುಧ ಪ್ರಭೇದಗಳು 


೧. ಶಕ್ತಿ, ೨. ಪ್ರಾಸ, ೩. ಕುಂತ, ೪. ಹಾಠಕ, ೫. ಬಿಂಡಿವಾಲ, ೬. ಶೂಲ, 
೭. ತೋಮರ, ೮. ವರಾಹಕರ್ಣ, ೯. ಕಣಪ, ೧೦. ತ್ರಾಸಿಕಾ. 
ಧನುಸಿನ ಪ್ರಭೇದಗಳು 
೧. ಕಾರ್ಮುಕ, ೨. ಕೋದಂಡ, ೩. ದ್ರೋಣ, ೪. ಶಾರ್ಜ. 
ಬಾಣದ ಪ್ರಭೇದಗಳು 
೧. ಕರ್ಣಿ, ೨. ನಾಲೀಕ, ೩. ವಸ್ತಿ, ೪. ಸೂಚಿ, ೫. ಕಪಿಶಾ, ೬. ಲಿಪ್ತ, 
೭. ಗವಾಸ್ತಿ, ೮. ಶ್ಲಿಷ್ಟ, ೯. ಶುರಪ್ರ, ೧೦. ಪೂತಿ, ೧೧. ಜಿಹ್ಮಗ, ೧೨. ವೈಸ್ತಿ, 
೧೩. ನಾರಾಚ, ೧೪. ಅರ್ಧ ನಾರಾಚ, ೧೫. ಬಲ್ಲ, ೧೬. ವಿಪಾಟ, ೧೭. ಅಂಜಲಿ, 
೧೮. ಅರ್ಧಚಂದ್ರ. 
ಖಡ್ಗಗಳ ಪ್ರಭೇದಗಳು 
೧. ನಿಸ್ತಿಂಶ, ೨. ಮಂಡಲಾಗ್ರ, ೩. ಅಸಿಯಷ್ಟಿ, ೪. ಕಠಾರಿ, ೫. ಭರ್ಜಿ. 
ಕ್ಲುರಕಲ್ಪ 
೧. ಪರಶು, ೨. ಕುಠಾರ, ೩. ಪಟ್ಟಸ, ೪. ಖನಿತ್ರ, ೫. ಕುದ್ದಾಲ, ೬. ಕ್ರಕಚ, 
೭. ಕಾಂಡಚ್ಛೇದನ. 
ಗದೆ 
೧. ಕೌಮೋದಕೀ ಮೊದಲಾದ ಮೂರು ಬಗೆ ಇವೆ. 
ಕವಚ ಆವರಣ 
೧. ಲೋಪಜಾಲಿಕಾ, ೨. ಲೋಹಪಟ್ಟ, ೩. ಲೋಹಕವಚ, ೪. ಸೂತ್ರ 
ಕಂಟಕ, ೫. ಶಿಂಶುಮಾರ ಚರ್ಮ, ೬. ಖಾಡ್ಲಿ ಚರ್ಮ, ೭. ಹಸ್ತಿಚರ್ಮ. 


-49- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ವಾಹನದಿಂದ ಯಾವುದೇ ತೊಂದರೆಯಾಗದಿರಲು 


ಹೇಳಿಕೊಳ್ಳಬೇಕಾದ ಮಂತ್ರ 
ಅರಿಷ್ಟನಿವೃತ್ತಿ ಮಂತ್ರ 

ಅಪೈತು ಮೃತ್ಯುರಮೃತಂ ನ ಆಗನ್ವೈವಸ್ವತೋ ನೋ ಅಭಯಂ 
ಕೃಣೋತು । ಪರ್ಣಂ ವನಸ್ಪತೇರಿವಾಭಿನಶ್ಶೀಯತ್ಯಾಗ್‌ಂ ರಯಿಸಿಚತಾನ್ನಶ್ವಚೀಪತಿಃ || 
ಪರಂ ಮೃತ್ಯೋ ಅನುಪರೇಹಿ ಪಂಥಾಂ ಯಸ್ತೇ ಸ್ವಇತರೋ ದೇವಯಾನಾತ್‌ । 
ಚಕ್ಸುಷ್ಠತ್ರೇ ಶೃಣ್ವತೇ ತೇ ಬ್ರವೀಮಿ ಮಾ ನಃ ಪ್ರಜಾಗ್‌ಂ ರೀರಿಷೋ ಮೋತ ವೀರಾನ್‌॥ 
ವಾತಂ ಪ್ರಾಣಂ ಮನಸಾರನಾ _ರಭಾಮಹೇ ಪ್ರಜಾಪತಿಂ ಯೋ ಭುವನಸ್ಯ ಗೋಪಾಃ 
ಸನೋ ಮೃತ್ಯೋಸಾ ಯತಾಂ ಪಾತಗ್‌ಂಹಸೋ ಜ್ಞೋಗೀವಾ ಜರಾಮಶೀಮಹಿ॥ 

ತ ಅ ವ ರಜ 

ಅಮುತ್ರಭೂಯಾದಧ ಯದ್ಯಮಸ್ಯ ಬೃಹಸ್ಪತೇ ಅಭಿಶಸ್ತೇರಮುಂಚಃ | 
ಪ್ರತ್ಯೌಹತಾಮಶ್ವಿನಾ ಮೃತ್ಯುಮಸ್ಕಾದ್ದೇವಾನಾಮಗ್ನೇ ಭಿಷಜಾ ಶಚೀಭಿಃ ॥ ಹರಿಗ್‌ಂ 
ಹರಂತಮನುಯಂತಿ ದೇವಾ ವಿಶ್ವಸ್ಯೇಶಾನಂ ವೃಷಭಂ ಮತೀನಾಮ್‌ । ಬ್ರಹಸ್ಪರೂಪ 
ಮನುಮೇದಮಾಗಾದಯನಂ ಮಾ ವಿವಧೀರ್ವಿಕ್ರಮಸ್ವ ॥ ಶಲ್ಪೈರಗ್ನಿಮಿಂಧಾನ ಉಭೌ 
ಲೋಕೌ ಸನೇಮಹಮ್‌ । ಉಭಯೋರ್ಲೊೋಕಯೋರ್‌ ಬುಧ್ವಾಂತಿ ಮೃತ್ಯುಂ 
ತರಾಮ್ಯಹಮ್‌ ॥ ಮಾ ಅದೋ ಮೃತ್ಯೋ ಮಾ ವಧೀರ್ಮಾ ಮೇ ಬಲಂ ವವೃಹೋ 
ಮಾ ಪ್ರಮೋಷೀಃ | ಪ್ರಜಾಂ ಮಾ ಮೇ ರೀರಿಷ ಆಯುರುಗ್ರ ನೃಚಕ್ಕಸಂ ತ್ವಾ ಹವಿಷಾ 
ವಿಧೇಮ॥ ಮಾನೋ ಮಹಾಂತಮುತ ಮಾನೋ ಅರ್ಭಕಂಮಾನ ಉಕ್ಷಂತಮುತ 
ಮಾ ನ ಉಕ್ಸಿತಮ್‌ । ಮಾ ನೋ ವಧೀಃ ಪಿತರಂ ಮೋತ ಮಾತರಂ ಪ್ರಿಯಾ ಮಾ 
ನಸ್ತನುವೋ ರುದ್ರರೀರಿಷಃ ॥ ಮಾ ನಸ್ತೋಕೇ ತನಯೇ ಮಾ ನಆಯುಷಿಮಾ ನೋ 
ಗೋಷು ಮಾ ನೋ ಅಶ್ವೇಷು ರೀರಿಷಃ । ವೀರಾನ್ಮಾ ನೋ ರುದ್ರ ಭಾಮಿತೋ 
ವಧೀರ್‌ಹವಿಷ್ಯಂತೋ ನಮಸಾ ವಿಧೇಮ ತೇ ॥ 


-50- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಮೃತ್ಯುಂಜಯ ಮಂತ್ರ 
ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಮ್‌ | 
ಉರ್ವಾರುಕಮಿವ ಬಂಧನಾನ್ಮ ತ್ಯೋರ್ಮೆಕ್ಷೀಯ ಮಾಂಮೃಹಿತ್‌ ॥ ಯೇ 
ತೇ ಸಹಸ್ರಮಯುತಂ ಪಾಶಾ ಮೃತ್ಯೋ ಮರ್ತ್ಯಾಯ ಹಂತವೇ । ತಾನ್‌, 
ಯಜ ಸ್ಥ ಮಾಯಯಾ ಸರ್ವಾನವಯಜಾಮಹೇ I ಮೃತ್ಯವೇ ಸ್ವಾಹಾ ಮೃತ್ಯವೇ 
ಸ್ವಾಹಾ ॥ 


kkk 


ಭವಿಷ್ಯಪುರಾ ಣದಲ್ಲಿ ಮಹಾನವಮಿ ಆಚರಣೆ 


॥ ಶ್ರೀ ಕೃಷ್ಣ ಉವಾಚ ॥ 
ಪುಣ್ಯಾ ಮಹಾನವಮೃಸ್ತಿ ತಿಥೀನಾಂ ಪ್ರವರಾ ತಿಥಿ: । 
ಸಾನುಷ್ಠೇಯಾ ಸುರೈಸರ್ವೈಃ ಪ್ರಜಾಪಾಲೈರ್ವಿಶೇಷತಃ Te 
ಶ್ರೀಕೃಷ್ಣನು ಹೇಳುತ್ತಾನೆ - ತಿಥಿಗಳಲ್ಲಿ ಮಹಾನವಮಿಯೆಂಬುದು ಶ್ರೇಷ್ಠವೂ 
ಪುಣ್ಯಕರವೂ ಆಗಿದೆ. ಆ ತಿಥಿಯಲ್ಲಿ ಆಚರಿಸಬೇಕೆಂದು ಉತ್ತಮವಾಗಿರುವ 
ವ್ರತಾದಿಗಳನ್ನು ದೇವತೆಗಳೂ ಸಹ ಅನುಷ್ಠಾನ ಮಾಡತಕ್ಕದ್ದಾಗಿದೆ. ಸುಕ್ಕತವಿಶೇಷದಿಂದ 
ರಾಜರಾದವರು ಅದನ್ನು ವಿಶೇಷರೀತಿಯಿಂದ ವೈಭವವಾಗಿ ಆಚರಿಸಬೇಕು. 


ಭವಾನುತ್ಥಾಪಯೇತ್ಪಾರ್ಥ ಸಂವತ್ತರಸುಖಾಯ ವೈ । 

ಭೂತಪ್ರೇತಪಿಶಾಚಾನಾಂ ಪ್ರೀತ್ಯರ್ಥಂ ಚೋತವಾಯ ವಾ 11೨11 

ಅಯ್ಯಾ ಕುಂತೀಪುತ್ರನೇ ! ಸಂವತ್ತರದಲ್ಲೆಲ್ಲಾ ಸುಖವಾಗಿರುವುದಕ್ಕಾಗಿಯೂ 
ಭೂತಪ್ರೇತ ಪಿಶಾಚಿಗಳ ಪ್ರೀತ್ಯರ್ಥವಾಗಿಯೂ ಅಥವಾ ಅವುಗಳ 
ಉತವಾರ್ಥವಾಗಿಯೂ ನೀನೂ ಇದನ್ನು ಆಚರಿಸಬೇಕು ಎಂದನು. 


-51- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಮಹಾನವಮಿ ಹೆಸರು ಬರಲು ಏನು ಕಾರಣ? 


|| ಯುಧಿಷ್ಠಿರ ಉವಾಚ ॥ 
ಕಸ್ಥಾತ್ಕಾಲಾತ್ಮವೃತ್ತೇಯಂ ನವಮೀ ಮಹಶಬ್ದಯಕ್‌ I 
ಕಿಮಾದಾವುಪಪನ್ನೋಶಸ್ತಿ ಭಗವನ್ನವಮೀವಿಧಿಃ 11೩11 


ಯುಧಿಷ್ಠಿರನು ಹೇಳುತ್ತಾನೆ - ಷಡ್ಸುಣೈಶ್ವರ್ಯಸಂಪನ್ನನಾದ ದೇವನೇ | ಈ 
ನವಮಿಯು ಮಹತ್‌ಶಬ್ದದಿಂದ ಕೂಡಿದ್ದಾಗಿ. AE ಎಲಜಿವ ರೂಢಿಗೆ ಬಂದಿತು? 
ನವಮಿ ವಿಧಿಯು ಆದಿಯಿಂದಲೂ ಬಂದಿದೆಯೆ? 

ಯಶೋದಾಗರ್ಭಸಂಭೂತೇರುತ ಯಾತ್ರಾ ಪ್ರವರ್ತತೇ । 

ಉತಾಹೋ ಪೂರ್ವಮೇವಾಸೀತೃತತ್ರೇತಾಯುಗಾದಿಷು ॥ 

ಯಶೋದಾ ಗರ್ಭದಲ್ಲಿ ಹುಟ್ಟಿದಾಗಿನಿಂದ ಬಂತೇ ? ಅಥವಾ 
ಜೈತ್ರಯಾತ್ರೆಯಾದ ಬಳಿಕ ಬಂದಿತೇ ? ಅಥವಾ ಕೃತ, ತ್ರೇತಾ ಮುಂತಾದ ಹಿಂದಿನ 
ಯುಗಗಳಲ್ಲಿಯೂ ಇದ್ದಿತೇ? 


ಶ್ರೀಕೃಷ್ಣನು ನೀಡಿದ ಉತ್ತರ 
॥ ಶ್ರೀ ಕೃಷ್ಣಉವಾಚ ॥ 

ಪಾರ್ಥ ಯಾ ಪರಮಾ ಶಕ್ತಿರನಂತಾ ಲೋಕವಿಶ್ರುತಾ । 

ಅದ್ಯಾ ಸರ್ವಗತಾ ಶುದ್ಧಾ ಭಾವಗಮ್ಯಾ ಮನೋಹರಾ ॥ 

ಶ್ರೀಕೃಷ್ಣಮ ಹೇಳುತ್ತಾನೆ - ಅಯ್ಯಾ ಕುಂತೀಪುತ್ರನೇ ! ಲೋಕ ವಿಖ್ಯಾತವೂ 
ಅನಂತವೂ ಶ್ರೇಷ್ಠವೂ ಆದ ಆದಿಯೆಂಬ ಮೊದಲನೆಯದು ಸರ್ವದಲ್ಲಿಯೂ 
ಸೇರಿಕೊಂಡುದೂ ಶುದ್ಧವೂ ಭಾವನೆಗೆ ಮಾತ್ರ ಒಳಪಡತಕ್ಕದ್ದೂ ಮನೋಹರವೂ 
ಆಗಿದೆ. 

ನವರಾತ್ರಿ ನವದುರ್ಗೆ ಆರಾಧನೆ 


ಆದ್ಯಾಷ್ಟಮೀ ಕಲಾಕಾಲೀ ದ್ವಿತೀಯಾ ಸರ್ವಮಂಗಳಾ । 
ಮಾಯಾ ಕಾತ್ಯಾಯನೀ ದುರ್ಗಾ ಚಾಮುಂಡಾ ಶಂಕರಪ್ರಿಯಾ ॥ 


-52- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಧ್ಯಾಯಂತಿ ಯಾಂ ಯೋಗರತಾಂ ಸಾ ದೇವೀ ಪರಮೇಶ್ಟರೀ । 

ರೂಪಭೇದೈರ್ನಾಮಭೇದೈರ್ಭವಾನೀ ಪೂಜ್ಯತೇ ಶಿವಾ ॥ 

ಮೊದಲನೆಯದಾಗಿ ಅಷ್ಟಮಿಯಲ್ಲಿರುವ ಆ ಕಲೆಯನ್ನು ಕಾಲೀ ಎಂದೂ, 
ಎರಡನೆಯದನ್ನು ಸರ್ವಮಂಗಳೇ ಎಂದೂ, ಹೀಗೆಯೇ ಮಾಯಾ ಕಾತ್ಯಾಯನೀ, 
ದುರ್ಗಾ, ಚಾಮುಂಡಾ, ಶಂಕರಪ್ರಿಯಾ, ಭವಾನೀ, ಪರಮೇಶ್ವರೀ ಮುಂತಾದ ನಾನಾ 
ಹೆಸರುಗಳಿಂದಲೂ ನಾನಾ ರೂಪಗಳಿಂದಲೂ ಯೋಗಸ್ಥೆಯಾದ ಆ 
ಮಂಗಳಸ್ವರೂಪಳು ಧ್ಯಾನಿಸಲಡುತ್ತಾಳೆ ಮತ್ತು ಪೂಜಿಸಲಡುತ್ತಾಳೆ. 

ಅಷ್ಟಮ್ಯಾಂ ತು ನವಮ್ಯಾಂ ತು ದೇವದಾನವರಾಕ್ಸಸ್ಕಃ । 

ಗಂಧವ್ವೈರುರಗೈರ್ಯಕ್ಟ್ಟೈಃ ಪೂಜ್ಯತೇ ಕಿನ್ನರೈರ್ನರೈಃ ॥ 

ಈ ಅಷ್ಟಮಿ ನವಮಿಗಳಲ್ಲಿ ದೇವತೆಗಳು, ದಾನವರು, ರಾಕ್ಷಸರು, ಗಂಧರ್ವರು, 
ಉರುಗರು, ಯಕ್ಷರು, ಕಿನ್ನರರು, ಮಾನವರು, ಇವರುಗಳೆಲ್ಲರೂ ದೇವಿಯನ್ನು 
ವಿಶೇಷವಾಗಿ ಪೂಜಿಸುತ್ತಾರೆ. 

ಅನ್ಸೇಷ್ಟಪಿ ಯುಗೇಷ್ಟಾದೌ ಸೃಷ್ಟೇಃ ಪೂರ್ವಂ ಪ್ರದರ್ಶಿತಾ । 

ಪೂಜ್ಯತೇಯಂ ಪುರಾ ದೇವೀ ತೇಭ್ಯಃ ಪೂರ್ವತರೈ: ಶುಬ್ಳೆಃ ॥ 

ಇದಕ್ಕಿಂತ ಹಿಂದಿನ ಇತರ ಯುಗಗಳಲ್ಲಿಯೂ ಸೃಷ್ಟಿಗಿಂತ ಪೂರ್ವದಲ್ಲಿಯೂ 
ಶುಭಲಕ್ಷಣರಾದ ಅತಿ ಪ್ರಾಚೀನವ್ಯಕ್ತಿಗಳು ಈ ದೇವಿಯನ್ನು ಈ ತಿಥಿಯಲ್ಲಿ 
ಆರಾಧಿಸಿದ್ದಾರೆ. 

ಮಹಾನವಮಿಯ ಆಚರಣೆ ಯಾವಾಗ ? 

ಆಶ್ವಯುಜ್ಞುಕ್ಷಪಕ್ಷೇ ಚ ಯಾಠಷ್ಟಮೀ ಮೂಲಸಂಯುತಾ ।ಟ 

ಸಾ ಮಹಾನವಮೀ ನಾಮ ತೈಲೋಕ್ಕೇಆಪಿ ಸುದುರ್ಲಭಾ ॥ 

ಆಶ್ಚಯುಜಮಾಸದಲ್ಲಿ ಶುಕ್ಲ; ಪಕ್ಷದಲ್ಲಿ ಮೂಲಾನಕ್ಕತ್ರಯುಕ್ತವಾದ ಅಷ್ಟಮಿಯ 
ಮಾರನೆಯದಿನದ ನವಮಿಯು ಮಹಾನವಮಿಯೆಂದು ಹೆಸರುಳ್ಳೆದ್ದಾಗಿದೆ. 
ಮೂರುಲೋಕಗಳಲ್ಲಿಯೂ ಸರ್ವಶ್ರೇಷ್ಠವಾಗಿದೆ. 


-D3- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಕನ್ಯಾಗತೇ ಸವಿತರಿ ಶುಕ್ಲಪಕ್ಷೇ5ಷ್ಟಮೀ ತುಯಾ। 
ಮೂಲಾನಕೃತ್ರಸಂಯುಕ್ತಾ ಸಾ ಮಾಹಾನವಮೀ ಸ್ಥ ತೌ ॥ 


ಸೂರ್ಯನು ಕನ್ಯಾರಾಶಿಗೆ ಬಂದಿರುವಾಗ ಶುಕ್ಲಪಕ್ಬದಲ್ಲಿ ಬರುವ 
ಅಷ್ಟಮಿಯು ಮೂಲಾನಕ್ಸತ್ರಯುಕ್ತವಾಗಿದ್ದರೆ ಆ ಮುಂದಿನ ನವಮಿಯು 
ಮಹಾನವಮಿಯೆನಿಸುವುದು ಎಂಬುದು ಒಂದುಮತ. 


ಅಷ್ಟಮ್ಯಾಂ ಚ ನವಮ್ಯಾಂ ಚ ಜಗನ್ಮಾತರಮಂಬಿಕಾಂ । 
ಪೂಜಯಿತ್ವಾ ಠಶ್ವಿನೇ ಮಾಸಿ ವಿಶೋಕೋ ಜಯತಿ ದ್ವಿಷಃ ॥ 
ಆಶ್ವಯುಜಮಾಸದ ಶುಕ್ಲಪಕ್ಷದಲ್ಲಿ ಮೂಲಾನಕ್ತತ್ರಯುಕ್ತವಾದ ಅಷ್ಟಮಿ 
ನವಮಿಗಳಲ್ಲಿ ಲೋಕಮಾತೆಯಾದ ಅಂಬಿಕೆಯನ್ನು ಪೂಜಿಸಿದ ಮಾನವನು 
ಶತ್ರುಗಳನ್ನೆಲ್ಲಾ ಗೆದ್ದು ದುಖರಹಿತನಾಗಿ ವಿರಾಜಿಸುತ್ತಾನೆ. 
ಮಹಾನವಮಿಯಂದು ಮಹಾದೇವಿಯ ಪೂಜೆ 


ಸಂತರ್ಜಯಂತೀ ಹುಂಕಾರಃ ಖಡ್ಗಾದಿಭಿರಹರ್ನಿಶಂ | 
ನವಮ್ಯಾಂ ಪೂಜಿತಾ ದೇವೀ ದದಾತಿ ನವಮಂ ಫಲಂ ॥ 


ಖಡ್ಗ ಮೊದಲಾದವುಗಳನ್ನು ಧರಿಸಿ ಹುಂಕಾರ ಶಬ್ದ ಮಾಡುತ್ತಿರುವ 
ಭಯಂಕರೆಯಾದ ದೇವಿಯನ್ನು ನವಮಿಯ ದಿವಸ ಹಗಲೂ ರಾತ್ರಿಯೂ 
ಪೂಜಿಸಿದರೆ ಆ ದೇವಿಯು ನವಫಲವನ್ನು ಕೊಡುವಳು. 


ಸಾ ಪುಣ್ಯಾ ಸಾ ಪವಿತ್ರಾ ಸಾ ಧರ್ಮಸುಖದಾಯಿನೀ । 

ತಸ್ಮಾತದಾ ಪೂಜನೀಯಾ ಚಾಮುಂಡಾಮುಂಡಮಾಲಿನೀ ॥ 

ಆ ದೇವಿಯು ಪುಣ್ಯಸ್ವರೂಪಿಣಿಯೂ ಪರಿಶುದ್ಧೆಯೂ ಎನಿಸಿ 
ಧರ್ಮವಿರುದ್ಧವಲ್ಲದ ಸುಖವನ್ನು ಕೊಡತಕ್ಕವಳು. ಆದುದರಿಂದ ರುಂಡಮಾಲಾ 


ಧಾರಿಣಿಯಾದ ಆ ಚಾಮುಂಡಾಂಬೆಯನ್ನು ಯಾವಾಗಲೂ ಪೂಜಿಸಬೇಕು. (ಬೇರೆ 
ವಿಷಯವಿದ್ದದ್ದರಿಂದ ಮುಂದಿನ ೪ ಶ್ಲೋಕ ಬಿಟ್ಟಿದೆ). 


ಎದ್ರಕ್ಕೆ 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಪ್ರಾಚೀನಕಾಲದಿಂದಲೂ ಮಹಾನವಮೀ 

ಮನ್ಹಂತರೇಷು ಸರ್ವೇಷು ಕಲ್ಪೇಷು ಕುರುನಂದನ । 

ತೇಷು ಸರ್ವೇಷು ಚೈವಾಸೀನ್ನವಮೀಯಂ ಪುರಾರ್ಚಿತಾ ॥ 

ಅಯ್ಯಾ ಕುರುವಂಶೋದ್ಧವನೇ ! ಪ್ರಾಚೀನ ಕಾಲದಿಂದಲೂ ಸಮಸ್ತ 
ಮನ್ನಂತರಗಳಲ್ಲಿಯೂ ಸಮಸ್ತ ಕಲ್ಪಗಳಲ್ಲಿಯೂ ಈ ನವಮಿಯು 
ಪೂಜ್ಯವೆನಿಸಿಕೊಂಡಿದೆ. 

ಪ್ರಸಿದ್ಧಾನಾದಿನಿಧನಾ ವರ್ಷೇವರ್ಷೇ ಯುಧಿಷ್ಠಿರ । 

ಭೂಯೋಭೂಯೋತವತಾರೈಶ್ಚ ಭವಾನೀ ಪೂಜ್ಯತೇ ಸುರೈಃ || 

ಆದ್ಯಂತರಹಿತಳೂ, ಪ್ರಸಿದ್ಧಳೂ, ಆದ ಭವಾನಿಯು ಪ್ರತೀವರ್ಷವೂ 
ಅವತಾರವನ್ನೆತ್ತು ತ್ತ ದೇವತೆಗಳಿಂದ ಮತ್ತೆ ಪೂಜಿತೆಯಾಗುತ್ತಾಳೆ. 

ಅವತೀರ್ಣಾ ಭುವಿ ಸದಾ ನಿತ್ಯಂ ದೈತ್ಯನಿಬರ್ಹಿಣೀ 1 

ಸ್ವರ್ಗಪಾತಾಲಮಧ್ಯೇಷು ಕರೋತಿ ಸ್ಥಿತಿಪಾಲನಂ || 

ಆ ದೇವಿಯು ಹೀಗೆ ಅವತರಿಸಿ ದೈತ್ಯರನ್ನು ಧ್ವಂಸಮಾಡುತ್ತಾ ಸ್ವರ್ಗ ಮರ್ತ್ಯ 
ಪಾತಾಳ ಎಂಬ ಲೋಕತ್ರಯಗಳನ್ನೂ ಸುಸ್ಥಿತಿಯಲ್ಲಿ ರಕ್ಷಣೆ ಮಾಡುತ್ತಾಳೆ. 

ಯಶೋದೆಯಲ್ಲಿ ಅವತರಿಸಿದ ದುರ್ಗೆ 

ಪುನಶ್ನೆ; ಷಾ ಮಹಾದೇವೀ ಯಶೋದಾಗರ್ಭಸಂಭವಾ । 

ಕಂಸಾಸುರಸ್ಯೋತ್ತಮಾಂಗೇ ಪಾದಂ ದತ್ವಾ ಗತಾಯುಷಃ ॥ 

ಈ ದೇವಿಯು ಯಶೋದೆಯ ಗರ್ಭದಲ್ಲಿ ಜನಿಸಿದಾಗ ಕಂಸಾಸುರನ 
ತಲೆಯನ್ನು ಮೆಟ್ಟಿ ಧ್ವಂಸ ಮಾಡಿಸಿದಳು. 

ತತಃ ಪ್ರಭೃತಿ ಲೋಕೇಷು ಯಶೋದಾನಂದದಾಯಿನೀಂ । 


ವಿಂಧ್ಯಾಚಲೇ ಸ್ಥಾಪಯಿತ್ವಾ ಪುನಃ ಪೂಜಾ ಪ್ರವರ್ತಿತಾ ॥ 


-55- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಅದು ಮೊದಲುಗೊಂಡು ಲೋಕಗಳಿಗೆ ಯಶಃಪ್ರದೆಯೂ 
ಆನಂದದಾಯಿನಿಯೂ ಆದ ಈ ದೇವಿಯನ್ನು ವಿಂಧ್ಯಪರ್ವತದಲ್ಲಿ ಸ್ಥಾಪಿಸಿ 
ಪೂಜಿಸತೊಡಗಿದರು. 


ಪೂರ್ವಪ್ರವೃದ್ಧೋ5ಪಿ ಪುನರ್ಭಗಿನ್ಯಾ ಮಹಿಮಾ ಕೃತಃ । 

ಭುವಿ ಸರ್ವೋಪಕಾರಾಯ ಸರ್ವೋಪದ್ರವಶಾಂತಯೇ ॥ 

ಹಿಂದಿನ ಕಾಲದಲ್ಲಿ ತನ್ನ ಮಹಿಮೆಯನ್ನು ಸಮೃದ್ಧಿಯಾಗಿ ತೋರಿಸಿದ 
ದೇವಿಯು ಈಗ ಭೂಲೋಕದಲ್ಲಿಸಮಸ್ತ ಉಪದ್ರವಗಳೂ ಶಾಂತವಾಗಿ ಸರ್ವರಿಗೂ 
ಉಪಕಾರವಾಗುವಂತೆ ತನ್ನ ಸಹೋದರಿಯ ಮಹಿಮೆ ತೋರುವಂತೆ ಮಾಡಿದಳು. 


ನವರಾತ್ರಿಯಲ್ಲಿ ಉಪವಾಸ 


ಏವಂ ವಿಂಧ್ಯೋಪವಾಸಿನ್ಯಾ ನವರಾತ್ರೋಪವಾಸಿನಃ । 

ಏಕ ರಾತ್ರೇಣ ನಕ್ಸೇನ ಸ್ಪಶಕ್ತ್ಯಾಯಾಚಿತೇನ ವಾ॥ 

ಈ ಪ್ರಕಾರ ವಿಂಧ್ಯವಾಸಿನಿಯ ಪ್ರೀತ್ಯರ್ಥವಾಗಿ ಒಂಬತ್ತು ರಾತ್ರೆಗಳಲ್ಲೂ 
ಉಪವಾಸ, ಇಲ್ಲವೇ ಒಂದು ರಾತ್ರಿ ಉಪವಾಸ ಅಥವಾ ನಕ್ತ ಭೋಜನ, 
ಅಯಾಚಿತವಾಗಿ ದೊರೆತ ಆಹಾರಸೇವನೆ ಈ ರೀತಿ ಶಕ್ತಿಯಿದ್ದಷ್ಟು ಮಟ್ಟಿಗೆ 
ಆರಾಧಿಸುವುದು. 


ಯಜನೈರ್ಯಾಜನೈರ್ದೇವಾಃ ಸ್ಥಾನೇ ಸ್ಥಾನೇ ಪುರೇಪುರೇ ॥ 

ಗೃಹೇ ಗೃಹೇ ಭಕ್ತಿಪರೈರ್ಗ್ರಾಮೇಗ್ರಾಮೇ ವನೇವನೇ ॥ 

ತಾವೇ ಪೂಜಿಸುವುದು ಇತರರಿಂದ ಪೂಜೆ ಮಾಡಿಸುವುದು, ಈ 
ಕಾರ್ಯಗಳನ್ನು ಎಲ್ಲಾ ನಗರಗಳಲ್ಲಿ ಗ್ರಾಮಗಳಲ್ಲಿ ಮನೆಮನೆಗಳಲ್ಲಿ ಪ್ರತಿಯೊಂದು 
ವನಗಳಲ್ಲಿಯೂ ಆಚರಿಸಬೇಕು. 


ಮಹಾನವಮೀ- ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಬ್ರಾಹ್ಮಣರು, ಕೃತ್ರಿಯರು, ವೈಶ್ಯರು, ಶೂದ್ರರು, ಮೆ ೀಚ್ಛರು ಮೊದಲಾದ ಸಕಲ 
ಮಾನವರೂ ಸ್ತ್ರೀಯರೂ ಸ್ನಾನಮಾಡಿ ಮನಸಿನಲ್ಲಿ ಹರ್ಷಯುಕ್ತರಾಗಿ ಭಕ್ತಿಯಿಂದ 
ಕೂಡಿ ಆಚರಿಸಬೇಕಾದ ವಿಧಾನವನ್ನು ಹೇಳುತ್ತೇನೆ ಕೇಳು. 


ಪ್ರತಿಪತ್‌ ತಿಥಿಯಿಂದ ಹೀಗೆ ಮಾಡಬೇಕು 
ಸ್ತ್ರೀಭಿಶ್ಚ ಕುರುಶಾರ್ದೂಲ ತದ್ದಿಧಾನಮಿದಂ ಶೃಣು । 
ಜಯಾಭಿಲಾಷೀ ನೃಪತಿಃ ಪ್ರತಿಪತ್ವಭೃತಿಕ್ರಮಾತ್‌ ॥ 
ಜಯಶಾಲಿಯಾಗಬೇಕೆಂದು ಅಪೇಕ್ಷಿಸುವ ರಾಜನು ಅಶ್ಚಯುಜ ಶುಕ್ಸಪ್ರತಿಪತ್ತು 
ಮೊದಲುಗೊಂಡು ಅಷ್ಟಮೀ ಪರ್ಯಂತ ಲೋಹಾಭಿಹಾರಿಕವೆಂಬ ಕರ್ಮವನ್ನು 
ಮಾಡಿಸಬೇಕು. (ಈ ಲೋಹಾಭಿಹಾರಿಕ ಕರ್ಮದ ವಿಧಾನವನ್ನು ಈ ಮುಂದೆ 
ಹೇಳಿದೆ.) 


ಲೋಹಾಭಿಹಾರಿಕಂ ಕರ್ಮ ಕಾರಯೇದ್ಯಾವದಷ್ಟಮಿ । 

ಪ್ರಾಗುದಕ್ಟವಣೇ ದೇಶೇ ಪತಾಕಾಭಿರಲಂಕೃತಂ ॥ 

ಪೂರ್ವಕ್ಕೂ ಉತ್ತರಕ್ಕೂ ಇಳಿಜಾರಾಗಿರುವ ಪ್ರದೇಶದಲ್ಲಿ ಒಂಬತ್ತು ಹಸ್ತ 
ಏಳುಹಸ್ತ ಪ್ರಮಾಣವುಳ್ಳ ಸೊಗಸಾದ ಮಂಟಪವನ್ನು ರಚಿಸಿ, ಅದನ್ನು ಪತಾಕೆಗಳಿಂದ 
ಅಲಂಕರಿಸಬೇಕು. ಅದರ ಆಗ್ನೇಯ ಮೂಲೆಯಲ್ಲಿ ಒಂದು ಹಸ್ತ ಪ್ರಮಾಣದ 
ಚತುರಸ್ರಕುಂಡವನ್ನು ಶುಭಲಕ್ಷಣಯುತವಾಗಿ ರಚಿಸಬೇಕು. 


ಮಂಟಪ ರಚನೆ 


ಮಂಡಪಂ ಕಾರಯೇದ್ದಿವ್ಕಂ ನವಸಪ್ತಕರಂ ವರಂ | 

ಆಗ್ನೇಯ್ಯಾಂ ಕಾರಯೇತ್ಕುಂಡಂ ಹಸ್ತಮಾತ್ರಂ ಸುಶೋಭನಂ ॥ 

ಅದಕ್ಕೆ ಮೂರು ಮೇಖಲೆಯನ್ನು ರಚಿಸಬೇಕು. ಅಭಯಪ್ರದವಾದ 
ಕುಂಡಯೋನಿಯನ್ನು ಅಶ್ವತ್ಥಪತ್ರಾಕೃತಿಯಾಗಿ ರಚಿಸಬೇಕು. ಬಳಿಕ ಆ ಕುಂಡದಲ್ಲಿ 
ಅಗ್ನಿಯಲ್ಲಿ ಪ್ರತಿಷ್ಠೆ ಮಾಡಬೇಕು. 


-57- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ನವಮಿಯಂದು ಹೀಗೆ ಮಾಡಬೇಕು 

ಮೇಖಲಾತ್ರಯಸಂಯುಕ್ತಂ ಯೋನ್ಯಶ್ನತ್ಧದಲಾಭಯಾ । 

ರಾಜಚಿಹ್ನಾನಿ ಸರ್ವಾಣಿ ಶಸ್ತ್ರಾಣ್ಯಸ್ತ್ರಾಣಿ ಯಾನಿ ಚ ॥ 

ಅಸ್ವಗಳು ಶಸ್ತ್ರಗಳು ಇತರ ರಾಜಮರ್ಯಾದೆಯ ವಸ್ತುಗಳು ಇವನ್ನು ತರಿಸಿ ಆ 
ಮಂಟಪದಲ್ಲಿ ಅಧಿವಾಸ ಮಾಡಬೇಕು. 

ಆಯುಧಹೋಮ 

ಆನೀಯ ಮಂಡಪೇ ತಾನಿ ಸರ್ವಾಣ್ಯೇವಾಧಿವಾಸಯೇತ್‌ । 

ತತಸ್ತು ಬ್ರಾಹ್ಮಣಃ ಸ್ನಾತಃ ಶುಕ್ಲಾಂಬರಧರಃ ಶುಚಿಃ ॥ 

ಸ್ನಾನ ಮಾಡಿ ಶುಭ್ರವಾದ ಮಡಿವಸ್ತ್ರಗಳನ್ನು ಧರಿಸಿದ ಬ್ರಾಹ್ಮಣರು 
ಓಂಕಾರಪೂರ್ವಕವಾಗಿ ಆಯಾ ಆಯುಧಗಳಿಗೆ ಉಕ್ತವಾದ ಮಂತ್ರವನ್ನು ಸರಿಸುತ್ತಾ 
ಅದರ ಅಭಿಮಾನಿದೇವತೆಗೆ ಆಜ್ಯಾಹುತಿಗಳನ್ನು ಕೊಡಬೇಕು. 

ಲೋಹಾಸುರನೇ ಲೋಹನಾದನು 

ಓಂಕಾರಪೂರ್ವಕೈರ್ಮಂತ್ರೈಸ್ತಲ್ಲಿಂಗೈರ್ಜುಹುಯಾದ್‌ ಫೃತಂ । 

ಲೋಹನಾಮಾಭವತೂರ್ವಂ ದಾನವಸ್ತು ಮಹಾಬಲಃ ॥ 

ಸ ದೈವೈಃ ಸಮರೇ ಕ್ರುದ್ಧೆ ಲರ್ಬಹುಧಾ ಶಕಲೀಕೃತಃ । 

ತದಂಗಸಂಭವಂ ಲೋಹಂ ಯತರ್ವಂ ದೃಶ್ಯತೇ ಕೈತೌ I 

ಪೂರ್ವಕಾಲದಲ್ಲಿ ಮಹಾಪರಾಕ್ರಮಿಯಾದ ಲೋಹಾಸುರನೆಂಬ 
ದಾನವನಿದ್ದನು. ಅವನು ಮಾಡುವ ಘಾತುಕಕೃತ್ಯಗಳಿಂದ ದೇವತೆಗಳಿಗೆ ಕೋಪ 
ಬಂದಿತು. ಅವರು ಯುದ್ಧದಲ್ಲಿ ಅವನ ದೇಹವನ್ನು ಭಿನ್ನಭಿನ್ನವಾಗಿ ಮಾಡಿದರು. 
ಅವನ ದೇಹದ ಚೂರುಗಳೇ ಈ ಲೋಕದಲ್ಲಿ ಲೋಹಗಳಾಗಿ ಕಾಣುತ್ತಿವೆ. 

ಆಯುಧಹೋಮ ಎಂದರೆ ಶಸ್ತಾಸ್ತಮಂತ್ರ ಹೋಮ 
ಶಸ್ತ್ರಾಸ್ತಮಂತ್ರೈರ್ಹೊತವ್ಯಂ ಪಾಯಸಂ ಫೃತಸಂಯುತಂ । 


ಹುತಶೇಷಂ ತುರಂಗಾಣಾಂ ಗಜಾನಾಮುಪಹಾರಯೇತ್‌ ॥ 


-58- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಶಸ್ತ್ರಮಂತ್ರಗಳನ್ನು ಅಸ್ತಮಂತ್ರಗಳನ್ನು ಉಚ್ಚರಿಸುತ್ತಾ ಘೃತ ಮಿಶ್ರವಾದ 
ಪಾಯಸದ ಆಹುತಿಯಿಂದ ಹೋಮ ಮಾಡಬೇಕು. ಹೋಮ ಮಾಡಿ ಉಳಿದುದನ್ನು 
ಸೇನೆಯ ಆನೆ ಕುದುರೆಗಳಿಗೆ ಉಪಹಾರವಾಗಿ ಕೊಡಬೇಕು. 


ಲೋಹಾಭಿಹಾರಿಕಕರ್ಮ 

ಲೋಹಾಭಿಹಾರಿಕಂ ಕರ್ಮ ತೇನೈತದೃಷಿಭಃ ಸ್ಥ ತೆಂ | 

ಬದ್ಧಪ್ರತಿಶರವ್ಯಂ ಚ ಗಜಾಶ್ವನಮಲಂಕೃತಂ ॥ 

ಈ ಕರ್ಮವನ್ನೇ ಯಷಿವರ್ಯರು ಲೋಹಾಭಿಹಾರಿಕ ಕರ್ಮವೆನ್ನುವರು. 
ಧನುಸ್ಸು, ಶರ, ಖಡ್ಗ ಈ ಶಸ್ತ್ರಸಜ್ಜಿತರಾದ ಯೋಧರು ಹತ್ತಿದ ಆನೆ ಕುದುರೆಗಳನ್ನು 
ಅಲಂಕರಿಸಿ ನಂದಿವಾದ್ಯಳಘೋಷಸಮೇತ ಪ್ರತಿನಿತ್ಯವೂ ನಗರದ ಬೀದಿಗಳಲ್ಲೆಲ್ಲಾ 
ಮೆರವಣಿಗೆ ಮಾಡಿಸಬೇಕು. 


ಗ್ರಾಮಯೇನ್ನಗರೇ ನಿತ್ಯಂ ನಂದಿಘೋಷಪುರಸ್ಪರಂ । 

ಪ್ರತ್ಯಹಂ ನೃಪತಿಃ ಸ್ನಾತ್ವಾ ಸಂಪೂಜ್ಯ ಪಿತೃದೇವತಾಃ ॥ 

ರಾಜನೂ ಸಹ ಸ್ನಾನ ಮಾಡಿ ನಿತ್ಯಕರ್ಮಾದಿಗಳನ್ನು ನೆರವೇರಿಸಿ ಪ್ರತಿದಿನವೂ 
ಪಿತೃದೇವತಾಪೂಜೆ ಮಾಡಬೇಕು. 


ವಟುವಿಗೆ ಭಿಕ್ಷಾನ್ನ ನೀಡಬೇಕು 

ಪೂಜಯೇದ್ರಾಜಚಿಹ್ನಾನಿ ಫಲಮಾಲ್ಯಾನುಲೇಪನೈೆಃ | 

ಹುತವೇಷಂ ಪ್ರದಾತವ್ಯಮೌಪನಾಯನಿಕೇ ದ್ವಿಜೇ ॥ 

ಬಳಿಕ ರಾಜಚಿಹ್ನೆಗಳಾದ ವಸ್ತುಗಳನ್ನು ಗಂಧಮಾಲ್ಯಾದಿಗಳಿಂದಲೂ 
ಫಲನಿವೇದನಾದಿಗಳಿಂದಲೂ ಪೂಜಿಸಬೇಕು. ಹೋಮಮಾಡಿ ಉಳಿದ ಹವಿಶ್ಶೇಷವನ್ನು 
ಉಪನಯವಾದ ವಟುವಿಗೆ ಕೊಡಬೇಕು. 

ತಸ್ಯಾಭಿಹರಣಾದ್ರಾಜ್ಞೋ ವಿಜಯಃ ಸಮುದಾಹೃತಃ | 

ಪೂಜಾಮಂತ್ರಾನ್‌ ಪ್ರವಕ್ಟ್ಯಾಮಿ ಪುರಾಣೋಕ್ತಾನಹಂ ತವ ॥ 


59- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಈ ರೀತಿ ಬ್ರಹ್ಮಚಾರಿಯನ್ನು ಪೂಜಿಸಿ ಸತ್ಯರಿಸಿದರೆ ರಾಜನಿಗೆ ಜಯವು 
ಲಭಿಸುವುದು ಸಿದ್ಧ ಕ ಆಯುಧಗಳನ್ನೂ ರಾಜಚಿಹ್ನೆಗಳನ್ನೂ ಪ್ರಾರ್ಥಿಸುವಾಗ 


ಹೇಳಬೇಕಾದ ಪುರಾಣೋಕ್ತವಾದ ಮಂತ್ರಗಳನ್ನು ಈಗ ನಾನು ನಿನಗೆ ಹೇಳುತ್ತೇನೆ. 
ಪ್ರತಿಯೊಂದು ಶಸ್ತಾಸಗಳಿಗೂ ಒಂದೊಂದು ಮಂತ್ರವಿದೆ 
ಈಖ 


ಯೈಃ ಪೂಜಿತಾಃ ಪ್ರಯಚ್ಛಂತಿ ಕೀರ್ತಿಮಾಯುರ್ಯಶೋಬಲಂ 1 

ಇನ್ನು ಯಾವುದಾದರೂ ಮಂತ್ರಹೇಳಿ ಪ್ರಾರ್ಥಿಸುವುದಕ್ಕಿಂತ ಯಥೋಕ್ತವಾದ 
ಈ ಮಂತ್ರಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ಕರ್ತವಿಗೆ ಕೀರ್ತಿ, ಆಯುವಗ್ಯದ್ದಿ, 
ಯಶಸ್ಸು, ಬಲ ಇವು ನಿಸಂಶಯವಾಗಿ ಲಭಿಸುತ್ತವೆ. 


ಛತ್ರದ ಪ್ರಾರ್ಥನೆ 

ಯಥಾಂಬುದಶ್ನಾದಯತಿ ಶಿವಾಯೇಮಾಂ ವಸುಂಧರಾಂ । 

ತಥಾಚ್ಮಾದಯ ರಾಜಾನಂ ವಿಜಯಾರೋಗ್ಯವೃದ್ಧಯೇ || 

ಛತ್ರಿಯನ್ನು ಪ್ರಾರ್ಥಿಸುವಾಗ "“ಎಲೈ ಶ್ವೇತಚ್ಛತ್ರಾಭಿಮಾನಿ ದೇವತೆಯೇ | 
ಭೂಲೋಕದ ಶುಭೋದಯಕ್ಕಾಗಿ ಮೇಘವು ವಸುಂಧರೆಯನ್ನು ಆವರಿಸಿರುವಂತೆ 
ನೀನು ರಾಜನಿಗೆ ಜಯಲಾಭ ಆರೋಗ್ಯಲಾಭಗಳಿಗೆ ಅನುಕೂಲವಾದ 
ಆಚ್ಛಾದನವಾಗು'' ಎಂಬುದಾಗಿ ಹೇಳಬೇಕು. ಇದು ಛತ್ರಪ್ರಾರ್ಥನಾಮಂತ್ರದ 
ಅರ್ಥ. 

ಕುದುರೆಯ ದೀರ್ಫ ಪ್ರಾರ್ಥನೆ 

ಗಂಧರ್ವಕುಲಜಾತಸ್ತಂ ಮಾಭೂಯಾಃ ಕುಲದೂಷಕಃ ॥ 

ಬ್ರಹ್ಮಣಃ ಸತ್ಯವಾಕ್ಕೇನ ಸೋಮಸ್ಯ ವರುಣಸ್ಯ ಚ । 

ಪ್ರಭಾವಾಚ್ಚ ಹುತಾಶಸ್ಯ ವರ್ದ್ವೃಸ್ವ ತಂ ತುರಂಗಮ ॥ 

ಎಲೈ ತುರಗವೆ | ಗಂಧರ್ವಕುಲದಲ್ಲಿ ಜನಿಸಿದ ನೀನು ನಿನ್ನ ಕುಲಕ್ಕೆ ಕಳಂಕವನ್ನು 
ತರುವಂತೆ ಆಗಬೇಡ. (ಮಹಾವೇಗಶಾಲಿಯಾಗು) ಬ್ರಹ್ಮನ ಸತ್ಯವಾಕ್ಯದಿಂದಲೂ, 


ಸೋಮ, ಅಗ್ನಿ, ವರುಣ ಇವರ ಅಂಶಪ್ರಭಾವದಿಂದಲೂ ನೀನು ವರ್ಧಿಸು. 
-60- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ತೇಜಸಾ ಚೈವ ಸೂರ್ಯಸ್ಯ ಮುನೀನಾಂ ತಪಸಾ ಯಥಾ । 

ರುದ್ರಸ್ಯ ಬ್ರಹ್ಮಚರ್ಯೇಣ ಪವನಸ್ಯ ಬಲೇನ ಚ ॥ 

ಸೂರ್ಯನು ತೇಜೋವಿಶೇಷದಿಂದಲೂ ಮುನಿಗಳು ತಪಶ್ವಕ್ತಿಯಿಂದಲೂ, 
ರುದ್ರನು ಬ್ರಹ್ಮಚರ್ಯದಿಂದಲೂ, ವಾಯುವು ಶಕ್ತಿ(ರಭಸ)ದಿಂದಲೂ, 
ಕೂಡಿರುವಂತೆ ನೀನು ವೇಗಯುಕ್ತನಾಗು. 


ಸ್ಮರ ತಂ ರಾಜಪುತ್ರೋತಸಿ ಕೌಸ್ತುಭಂ ಚ ಮಣಿಂ ಸ್ಮರ | 

ಯಾಂ ಗತಿಂ ಬ್ರಹ್ಮಹಾ ಗಚ್ಛೇತಿತೃಹಾ ಮಾತೃಹಾ ತಥಾ ॥ 

ಭೂಮೃರ್ಥೇತನೃತವಾದೀ ಚ ಕೃತ್ರಿಯಶ್ಚ ಪರಾಜ್ಯುಖಃ । 

ಸೂರ್ಯಾಚಂದ್ರಮಸೌ ವಾಯುಃ ಪಾವಕಶ್ಚನ ಯತ್ರ ವೈ ॥ 

ರಾಜನಿಗೆ ಪುತ್ರಪ್ರಾಯನೆಂಬುದನ್ನೂ ಕೌಸ್ತುಭಮಣಿಯನ್ನು 
ಧರಿಸಿರುವೆನೆಂಬುದನ್ನೂ ನೆನಪಿನಲ್ಲಿಡು. ಬ್ರಹ್ಮಹತ್ಯಮಾಡಿದವನು, ಪಿತೃಘಾತಿ, 
ಮಾತೃಹತ್ಯಮಾಡಿದವನು, ಭೂಮಿಲಾಭಕ್ಕಾಗಿ ಸುಳ್ಳಾಡಿದವನು, ರಣದಲ್ಲಿ ಹಿಮ್ಮೆಟ್ಟಿದ 
ಕೃತ್ರಿಯ ಇವರೆಲ್ಲ ಸೂರ್ಯ, ಚಂದ್ರ, ಅಗ್ನಿ, ವಾಯು, ಇವರು ಯಾರೂ ಇಲ್ಲದೆ 
ಇರುವ ಮಹಾಂಧಕಾರಮಯವಾದ ನರಕಲೋಕಕ್ಕೆ ಶೀಘ್ರವಾಗಿ ಹೋಗಿ, ಅಲ್ಲಿ 
ಯಾವ ಕ್ಲೇಶವನ್ನು ಅನುಭವಿಸುವರೆಂಬುದನ್ನು ಸ್ಮರಿಸಿಕೊ. ನೀನು 
ಯುದ್ಧದಲ್ಲಿಯಾಗಲಿ, ಮಾರ್ಗದ ಪ್ರಯಾಣದಲ್ಲಿಯಾಗಲಿ ಇಂತಹ ಮನೋವಿಕಾರ 
ಹೊಂದಿದೆಯಾದರೆ ಮೇಲೆ ಹೇಳಿದವರು ಹೂಂದುವ ದುರ್ಗತಿಯನ್ನು 
ಹೊಂದಬೇಕಾದೀತು. 


ವ್ರಜೇಚ್ಚತಾಂ ಗತಿಂ ಕ್ಲಿಪ್ರಂ ತಚ್ಚ ಪಾಪಂ ಭವತೇತ್ವಿಲ । 

ವಿಕೃತಿಂ ಯದಿ ಗಚ್ಛೇಸ್ತ್ವಂ ಯುದ್ಧೇಆಧ್ದನಿ ತುರಂಗಮ ॥ 

ರಿಪೂನಿಜಿತ್ಯ ಸಮರೇ ಸಹ ಭರ್ತ್ರಾ ಸುಖೀ ಭವ ॥ 

ಆದುದರಿಂದ ಎಲೈ ಅಶ್ವ್ಚವೇ ! ಯುದ್ಧದಲ್ಲಿ ನಿನ್ನ ಯಜಮಾನನೊಡನೆ 
ಸಹಕರಿಸಿ, ಶತ್ರುಗಳನ್ನು ಜಯಿಸಿ ಸುಖವಾಗಿರು ಎಂದು ಪ್ರಾರ್ಥಿಸ ಬೇಕು. ಇದು 
ಅಶ್ವ ಪ್ರಾರ್ಥನಾಮಂತ್ರದ ಅರ್ಥ. 


-61- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಧ್ವಜ ಪ್ರಾರ್ಥನೆ 
ಶಕ್ರಕೇತೋ ಮಹಾವೀರ್ಯ ಸುಪರ್ಣಸ್ತಯ್ಯಪಸ್ಥಿತಃ । 
ಪತತ್ರಿರಾಡ್‌- ವೈನತೇಯಸ್ತಥಾ ನಾರಾಯಣದ್ದಜಃ ॥ 
ಎಲೈ ಇಂದ್ರಧ್ವಜವೇ | ವಿನತಾಪುತ್ರನೂ, ಪಕ್ಚಿರಾಜನೂ, ಮಹಾವಿಷ್ಣುವಿನ 
ಧ್ವಜದಲ್ಲಿರುವವನೂ, ಮಹಾಬಲಶಾಲಿಯೂ ಎನಿಸಿದ, ಗರುಡನು ನಿನ್ನಲ್ಲಿದ್ದಾನೆ. 


ಕಾಶ್ಯಪೇಯೋತಮೃತೋ ಜ್ಞೇಯೋ ನಾಗಾರಿರ್ವಿಷ್ಟುವಾಹನಃ | 
ಅಪ್ರಮೇಯೋ ದುರಾಧರ್ಷೋ  ದೇವಶತ್ರುನಿಷೂದನಃ ॥ 
ಗುರುತ್ಮಾನ್‌ ಮಾರುತಗತಿಸ್ತ್ವಯಿ ಸನ್ನಿಹಿತಃ ಸ್ಥಿತಃ | 
ಶಸ್ತವರ್ಮಾಯುಧಾನ್ಯೋಧಾನಕ್ಷಾನ್ನಾಂಶ್ನ ರಿಪೂನ್‌ ದಹ ॥ 


ಜ್‌ 

ಕಶ್ಯಪಪುತ್ರನೂ, ಅಮೃತಸ್ವರೂಪನೂ, ಸರ್ಪವೈರಿಯೂ, ವಿಷ್ಣುವಾಹನನೂ, 
ಅಪರಿಮಿತಶಕ್ತಿಯುಳ್ಳವನೂ, ಧನುರ್ಧರನೂ, ದೇವವೈರಿಗಳಾದ ರಾಕ್ಟಸಧ್ವಂಸಕನೂ 
ಆದ ಗರುಡನೇ ! ವುಯುವೇಗವು ನಿನ್ನಲ್ಲಿ ಸಹಜವಾಗಿ ನೆಲಸಿದೆ. ಆಯುಧ, ಕವಚ, 
ಶಸ್ತ್ರ , ಇವುಗಳನ್ನು ಧರಿಸಿರುವ ಯೋಧರಾದ ನಮ್ಮನ್ನು ರಕ್ಡಿಸು. ಶತ್ರುಗಳನ್ನು 
ಸುಟ್ಟುಬಿಡು ಎಂಬುದಾಗಿ ಧ್ವಜವನ್ನು ಪ್ರಾರ್ಥಿಬೇಕು. 

ಗಜಪ್ರಾರ್ಥನೆ 

ಕುಮುದೈರಾವಣ್‌ೌ ಪದ್ಗ್ಧಃ ಪುಷ್ಠದಂತೋತಥ ವಾಮನಃ । 

ಸುಪ್ರತೀಕೊಂಜನೋ ನೀಲಃ ಏತೇ5ಷ್ಟೌ ದೇವಯೋನಯಃ ॥ 

ಕುಮುದ, ಐರಾವತ, ಪದ್ಮ, ಪುಷ್ಪದಂತ, ವಾಮನ, ಸುಪ್ರತೀಕ, ಅಂಜನ, ನೀಲ 
ಎಂಬ ಈ ಎಂಟೂ ದೇವಯೋನಿಗಳಾದ ಗಜಗಳು. 

ಏತೇಷಾಂ ಪುತ್ರಪೌತ್ರಶ್ಚ ಬಲಾನ್ಯಷ್ಟೌ ಸಮ್ರಾಶ್ರಿತಾಃ । 

ಭದ್ರೋ ಮಂದ್ರೋ ಮೃಗ್ನೆ; ವ ಗಜಃ ಸಂಕೀರ್ಣ ಏವಚ ॥ 


ನೇವನೇ ಪ್ರಸೂತಾಸ್ತೇ ಕರಿಯೋನಿಂ ಮಹಾಗಜಾಃ ॥ 


-62- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಪಾಂತು ತ್ವಾಂ ವಸವೋ ರುದ್ರಾ ಆದಿತ್ಯಾಃ ಸಮರುದ್ಧಣಾಃ । 

ಭರ್ತಾರಂ ರಕ್ಷ ನಾಗೇಂದ್ರ ಸಮಯಂ ಪ್ರತಿಷಾಲಯನ್‌ ॥ 

ಅಯ್ಯಾ ಗಜೇಂದ್ರನೇ ! ಅಷ್ಟವಸುಗಳು, ಏಕಾದಶರುದ್ರರು, ದ್ವಾದಶಾದಿತ್ಯರು, 
ಸಪ್ತಮರುತ್ತುಗಳು, ಇವರುಗಳು ನಿನ್ನನ್ನು ರಕ್ಷಿಸಲಿ. ಸಮಯಾನುಸಾರವಾಗಿ ವರ್ತಿಸುತ್ತಾ 
ಯಜಮಾನನನ್ನು ರಕ್ಷಿಸಿಕೊಂಡು, ಯುದ್ಧದಲ್ಲಿ ಆತನು ಜಯಹೊಂದುವಂತೆ ಮಾಡು. 
ಇತರ ಪ್ರಯಾಣಕಾರ್ಯದಲ್ಲಿಯೂ ಶುಭಕರವಾಗುವಂತೆ ನಡೆದುಕೋ. 
ಸೋಮನಿಂದ ಸಂಪತ್ತು, ವಿಷ್ಣುವಿನ ಕೃಪೆಯಿಂದ ಶಕ್ತಿ, ಸೂರ್ಯನಿಂದ ತೇಜಸ್ಸು, 
ವಾಯುವಿನಿಂದ ವೇಗ, ಮೇರುಪರ್ವತದಿಂದ ಸ್ಥೈರ್ಯ, ರುದ್ರನಿಂದ ಜಯ. 
ಇಂದ್ರನಿಂದ ಯಶಸ್ಸು ಇವೆಲ್ಲಾ ಲಭಿಸಲಿ. 


ಅವಾಪುರ್ಹಿ ಜಯಂ ಯುದ್ಧೇ ಗಮನೇ ಸ್ಪಸ್ತಿ ನೋ ವ್ರಜ । 

ಶ್ರೀಸ್ಟೇ ಸೋಮಾದ್ದಲಂ ವಿಷ್ಣೋಸ್ತೇಜಃ ಸೂರ್ಯಾಜ್ಲವೋನಿಲಾತ್‌ । 

ಸ್ಥೈರ್ಯಂ ಮೇರೋರ್ಜಯಂ ರುದ್ರಾದ್ಯಶೋ ದೇವಾತ್ಪುರಂದರಾತ್‌ 

ಯುದ್ಧೇ ರಕ್ಷಂತು ನಾಗಾಸ್ತ್ವಾಂ ದಿಶಶ್ಚ ಸಹ ದೈವತ್ಛೈಃ । 

ಅಶ್ವಿನೌ ಸಹ ಗಂಧರ್ವೈಃ ಪಾಂತು ತ್ವಾಂ ಸರ್ವತಃ ಸದಾ ॥ 

ದಿಜ್ನಾಗಗಳು ನಿನ್ನನ್ನು ಯುದ್ಧದಲ್ಲಿ ರಕ್ಷಿಸಲಿ. ದೇವತೆಗಳೊಡಗೂಡಿದ 
ದಿಕ್ಷಾಲಕರೂ ಗಂಧರ್ವಸಮೇತರಾದ ಅಶ್ವಿನೀದೇವತೆಗಳೂ ನಿನ್ನನ್ನು ಎಲ್ಲಾ 
ಕಡೆಯಲ್ಲೂ ಸರ್ವದಾ ಕಾಪಾಡಲಿ. 

ಪತಾಕಾ ಪ್ರಾರ್ಥನೆ 

ಹುತುಭುಗ್ಗಸವೋ ರುದ್ರಾ ವಾಯುಃ ಸೋಮೋ ಮಹರ್ಷಯಃ । 

ನಾಗಕಿನ್ನರಗಂಧರ್ವಯಕ್ಟಭೂತಗಣಾಗ್ರಹಾಃ I 

ಪ್ರಮಥಾಶ್ಚ ಸಹಾದಿತ್ಕೈರ್ಭೂತೇಶೋ ಮಾತೃಭಿಃ ಸಹ । 


ಶಕ್ರಸೇನಾಪತಿಃ ಸ್ವಂದೋ ವರುಣಶ್ಚಾಶ್ರಿತಾಸ್ತ್ಯಯಿ ॥ 


-63- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಎಲೈ ಪತಾಕೆಯೇ | ಅಗ್ನಿ, ಅಷ್ಟವಸುಗಳು, ರುದ್ರರು, ವಾಯು, ಸೋಮ, 
ಮಹರ್ಷಿಗಳು, ನಾಗರು, ಕಿನ್ನರರು, ಗಂಧರ್ವರು, ಯಕ್ಷರು, ಭೂತಗಣಗಳು, 
ಪ್ರಮಥಗಣಗಳು, ಆದಿತ್ಯಾದಿ ನವಗ್ರಹಗಳು, ಭೂತೇಶ, ದೇವಸೇನಾನಿಯೆನಿಸಿ 
ಸಪ್ತಮಾತೃಸಮೇತನಾದ ಷಣ್ಮುಖ, ವರುಣ; ಇವರೆಲ್ಲಾನಿನ್ನಲ್ಲಿ ನೆಲೆಸಿ ನಮ್ಮ ಸಮಸ್ತ 
ಶತ್ರುಗಳನ್ನೂ ದಹಿಸಲಿ. ರಾಜನು ವಿಜಯಿಯಾಗಲಿ. 


ಪ್ರದಹಂತು ರಿಪೂನ್‌ ಸರ್ವಾನ್‌ ರಾಜಾ ವಿಜಯಮೃಚ್ಛತು । 

ಯಾನಿ ಪ್ರಯುಕ್ತಾನ್ಕರಿಭಿರ್ದೂಷಣಾನಿ ಸಮಂತತಃ ॥ 

ಒಂದು ವೇಳೆ ಶತ್ರುಗಳು ಸರ್ವತ್ರ ದೂಷಣಕರವಾದ ವಿಧಾನವನ್ನು 
ಅನುಸರಿಸದ್ದ ಸಂದರ್ಭದಲ್ಲಿ, ನಿನ್ನ ತೇಜೋಮಹಿಮೆಯಿಂದ ಅವು ಶತ್ರುಪಕ್ಷದವರಿಗೆ 
ಬಾಧಕವಾಗಿ ಪರಿಣಮಿಸಿ ಅವರೇ ನಿಹತರಾಗಲಿ. 


ಏತಾನಿ ಪರಶತ್ರೂಣಾಂ ಹತಾನಿ ತವ ತೇಜಸಾ । 

ಕಾಲನೇಮಿವಧೇ ಯುದ್ಧೇ ಯುದ್ಧೇ ತ್ರಿಪುರಘಾತನೇ ॥ 

ಕಾಲನೇಮಿಯನ್ನು ಧ್ವಂಸಮಾಡಲು ನಡೆಸಿದ ಯುದ್ಧದಲ್ಲಿಯೂ 
ತ್ರಿಪುರಾಸುರರೊಡನೆ ಮಾಡಿದ ಯುದ್ಧದಲ್ಲಿಯೂ ಈ ಪ್ರಕಾರವಾದ ನಿನ್ನ 
ಮಹಿಮೆಯು ಶೋಟಭಿಸಿದೆ. 

ಹಿರಣ್ಯಕಶಿಪೋರ್ಯುದ್ಧೇ ಯುದ್ಧೇ ದೇವಾಸುರೇ ತಥಾ । 

ಶೋಭಿತಾಸಿ ತಥೈವಾದ್ಯ ಶೋಭಮಾನಾಸ್ತು ಭೂಪತೇ ॥ 

ಹಿರಣ್ಯ ಕಶಿಪುವಿನೊಡನೆ ಮಾಡಿದ ಯುದ್ಧದಲ್ಲಿಯೂ, ದೇವದಾನವರ 


ಯುದ್ಧದಲ್ಲಿಯೂ, ನೀನು ಯಾವ ಪ್ರಕಾರ ಬಹುವಾಗಿ ಶೋಭಿಸಿದೆಯೋ ಅದೇ 
ಪ್ರಕಾರ ಈ ಭೂಪತಿಗೂ ನಿನ್ನಿಂದ ಶೋಭೆ ಉಂಟಾಗಲಿ. 


ನೀಲಾಂ ಶ್ವೇತಾಮಿಮಾಂ ದೃಷ್ಟ್ವಾ ನಶ್ಯಂತ್ವದ್ಯ ನಪಾರಯಃ | 


ಲ 
ವ್ಯಾಧಿಭಿರ್ವಿವಿಧೈರ್ಫೊರೆಃ ಶಸ್ತ್ರೈಶ್ಚ ಯುಧಿ ನಿರ್ಜಿತಾಃ ॥ 


-64- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ನೀಲವರ್ಣವೂ ಬಿಳಿಯಬಣ್ಣವೂ ಆಗಿರುವ ನಿನ್ನನ್ನು ನೋಡಿ ರಾಜನ ಶತ್ರುಗಳು 
ನಾನಾವಿಧವಾದ ವ್ಯಾಧಿಗಳಿಂದಲೂ ಯುದ್ಧದಲ್ಲಿ ಭಯಂಕರವಾದ ಶಸ್ತ್ರಗಳಿಂದಲೂ 
ಈ ದಿನವೇ ನಾಶವಾಗಲಿ. 


ಸದ್ಯಃ ಸ್ಪನ್ನಾ ಭವಂತಿ ಸ್ಮ ತ್ವದ್ವಾಶೇನಾಪಮಾರ್ಜಿತಾಃ | 


ನಿನ್ನ ಚಲನದ ರಭಸದಿಂದ ಉತ್ಪನ್ನವಾದ ಜಂರುಾವಾತದಿಂದ ಶತ್ರುಗಳು 
ದೂಡಲ್ಪಟ್ಟು ಪರಾಜಿತರಾಗಿ ಕೂಡಲೆ ಸ್ವಸ್ಥಾನವನ್ಹೈದುವರು. 


ಪೂತನಾ ರೇವತೀ ನಾಮ್ನಾ ಕಾಲರಾತ್ರೀತಿ ಯಾ ಸ್ಥೃತಾ । 

ದಹಂತ್ವಾಶು ರಿಪೂನ್‌ ಸರ್ವಾನ್‌ ಪತಾಕೇ ತ್ವಾಮುಪಾಗತಾಃ ॥ 

ಎಲೈ ಪತಾಕೆಯೇ | ಪೂತನಾ, ರೇವತೀ, ಕಾಲರಾತ್ರೀ ಎಂಬ ದೇವತೆಗಳೆಲ್ಲಾ 
ನಿನ್ನಲ್ಲಿ ಸಾನ್ನಿಧ್ಯ ಹೊಂದಿ ಜಾಗ್ರತೆಯಲ್ಲಿಯೇ ಸಮಸ್ತ ಶತ್ರುಗಳನ್ನೂ ಸುಟ್ಟುಬಿಡಲಿ 
ಎಂದು ಪ್ರಾರ್ಥಿಸಬೇಕು. 

ಖಡ್ಗಪ್ರಾರ್ಥನೆ 

ಅಸಿಶ್ಚ ರಿಪುಹಾ ಖಡಸ್ತೀಕ್ಸೃ ಕರ್ಮಾ ದುರಾಸದಃ । : 

ಶ್ರಿಗರರ್ಭೋ ವಿಜಯಶ್ನೇಃ ವ ಧರ್ಮಧಾರಸ್ತಥೈವ ಚ ॥ 

ಇತ್ಯಷ್ಟೌ ತವ ನಾಮಾನಿ ಸ್ವಯಮುಕ್ತಾನಿ ವೇಧಸಾ । 

ಖಡ್ಗವನ್ನು ಕುರಿತು ಹೇ ಖಡ್ಗಾಯುಧ | ಅಸಿ, ರಿಪುಹಾ, ಖಡ್ಗ | ತೀಕ್ಷ್ಣ ಕರ್ಮ, 
ದುರಾಸದ, ಶ್ರೀಗರ್ಭ, ವಿಜಯ, ಧರ್ಮಧಾರ ಎಂಬ ಈ ಎಂಟೂ ನಿನ್ನ 
ನಾಮಗಳೆಂದು ಬ್ರಹ್ಮನು ಸಾಕ್ಷಾತ್ತಾಗಿ ಹೇಳಿದ್ದಾನೆ. 

ಆ) ದಿ ೦ 

ನಕ್ತತ್ರಂ ಕೃತ್ತಿಕಾ ತುಭ್ಯಂ ಗುರುರ್ದೇವೋ ಮಹೇಶ್ವರಃ || 

ಹಿರಣ್ಯಂ ಚ ಶರೀರಂ ತೇ ಧಾತಾ ದೇವೋ ಜನಾರ್ದನಃ ॥ 

ಪಿತಾ ಪಿತಾಮಹೋ ದೇವಸ್ತಂ ಮಾಂ ಪಾಲಯ ಸರ್ವದಾ ॥ 

""ನಿನ್ನದು ಕೃತ್ತಿಕಾನಕ್ಚತ್ರವು ಎತ್ತಿದುದು. ಷಡ್ಗುಣೈಶ್ವರ್ಯಸಂಪನ್ನನಾದ 
ಮಹೇಶ್ವರನೇ ನಿನ್ನ ಗುರು. ನಿನ್ನ ಅಂಗಾಂಗವು ಸ್ವರ್ಣಮಯವಾದುದು. ಸ್ವಾಮಿಯಾದ 


65- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಜನಾರ್ದನನೇ ನಿನಗೆ ವಿಧಾಯಕನಾಗಿರುವನು. ಬ್ರಹ್ಮನೇ ನಿನ್ನ ಪಿತ್ಫವೆನಿಸಿರುವನು. 
ಇಂಥ ನೀನು ನನ್ನನ್ನು ಸರ್ವದಾ ಕಾಪಾಡು'' ಎಂದು ಪ್ರಾರ್ಥಿಸಬೇಕು. 


ಕವಚಪ್ರಾರ್ಥನೆ 

ಶರ್ಮಪ್ರದಸ್ತಂ ಸಮರೇ ವರ್ಮ ಸರ್ವಾಯಸೋ ಹ್ಯಸಿ । 

ರಕ್ಷ ಮಾಂ ರಕ್ಷಣೀಯೋ5ಹಂ ತವ ವರ್ಮನ್ನಮೋಶಸ್ತುತೇ ॥ 

ಅನಂತರ ಲೋಹಕವಚವನ್ನು ಕುರಿತು ""ಎಲೈ ಕವಚವೇ ! ಯಾವದ್ವಿಶಿಷ್ಟಾದ 
ನಿನ್ನ ರಚನೆಯೂ ಕಬ್ಬಿಣದಿಂದಲೇ ಆಗಿದೆ. ನಾನು ನಿನ್ನಿಂದ ರಕ್ಷಣೆ ಹೊಂದಲು 
ಅರ್ಹನಾಗಿದ್ದೇನೆ. ನೀನು ಯುದ್ಧಕಾಲದಲ್ಲಿ ನನ್ನನ್ನು ರಕ್ಷಿಸು, ನಿನಗೆ ನಮಸ್ಕಾರ'' 
ಎಂದು ಪ್ರಾರ್ಥಿಸಬೇಕು. 

ಭೇರಿಪ್ರಾರ್ಥನೆ 

ದುಂದುಭೇ ತ್ವಂ ಸಪತ್ನಾನಾಂ ಘೋಷಾದ್ಭೃದಯಕಂಪನ । 

ಭವ ಭೂಮಿಪ ಸೈನ್ಯಾನಾಂ ತಥಾ ವಿಜಯವರ್ಧನಃ ॥ 

""ಎಲೈ ದುಂದುಭಿಯೇ |! ಅಸೂಯಾವಿಶಿಷ್ಠರಾದ ಪರರಾಜರ ಸೈನ್ಯಗಳ 
ಹೃದಯವನ್ನು ನಿನ್ನ ಮಹಾಶಬವು ಕಂಪನಗೊಳಿಸಿತು. ಮತ್ತು ಈ ರಾಜನ ಜಯವನ್ನು 
ಉತ್ತರೋತ್ತರ ಅಭಿವೃದ್ಧಿ ಪಡಿಸು. 

ಯಥಾ ಜೀಮೂತಘೋಷೇಣ ಹೃಷ್ಯಂತಿ ವರವಾರಣಾಃ । 

ತಥಾಸ್ತು ತವ ಶಬ್ದೇನ ಹರ್ಕೋತಸ್ಕಾಕಂ ಮುದಾವಹಃ ॥ 

ಮೇಘ ಧ್ವನಿಯಿಂದ ಶ್ರೇಷ್ಠವಾದ ಗಜಗಳು ಸಂತೋಷಪಡುವಂತೆ ನಿನ್ನ 
ಮಹಾಧ್ವನಿಯಿಂದ ನನ್ನ ಮನಸ್ಸು ಸಂತೋಷಭರಿತವಾಗಿದೆ. 

ಯಥಾ ಜೀಮೂತಶಬ್ದೇನ ಸ್ತ್ರೀಣಾಂ ತ್ರಾಸೋತಭಿಜಾಯತೇ । 

ತಥಾ ಚ ತವ ಶಬ್ದೇನ ತ್ರಸ್ಯಂತ್ಸನ್ನದ್ದಿಷಹೋ ರಣೇ ॥ 


-66- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಮೇಘಧ್ವನಿಯಿಂದ ಸ್ತ್ರೀಯರು ಹೇಗೆ ದಿಗಿಲುಪಡುವರೋ ಹಾಗೆ ನಿನ್ನ 
ಧ್ವನಿಯಿಂದ ನಮ್ಮ ಶತ್ರುಗಳನ್ನು ಯುದ್ಧದಲ್ಲಿ ಬಹಳ ತ್ರಾಸಪಡಿಸು''. 


ಧನುಸಿನ ಪ್ರಾರ್ಥನೆ 

ಸರ್ವಾಯುಧ ಮಹಾಮಾತ್ರ ಸರ್ವದೇವಾರಿಸೂದನ । 

ಚಾಪ ಮಾಂ ಸರ್ವದಾ ರಕ್ಷ ಸಾಕಂ ಸಾಯಕಸತ್ತಮೈಃ ॥ 

""ಸಮಸ್ತ ಆಯುಧಗಳಿಗೆ ಮಹಾಮಾತೃಸ್ವರೂಪಿಣಿಯೂ ಸಮಸ್ತರಾಕ್ಷಸರನ್ನು 
ಧ್ವಂಸಮಾಡತಕ್ಕದ್ದೂ ಆದ ಎಲೈೆ ಧನುಸ್ಲೇ! ಶ್ರೇಷ್ಠವಾದ ಬಾಣಗಳಿಂದ ಸಮೇತನಾದ 
ನನ್ನನ್ನು ಸರ್ವದಾ ರಕ್ಷಿಸು'' ಎಂದು ಪ್ರಾರ್ಥಿಸಬೇಕು. ಇದು ಧನುಃ 
ಪ್ರಾರ್ಥನಾಮಂತ್ರದ ಅರ್ಥ. 

ಶಂಖಪ್ರಾರ್ಥನೆ 

ಪುಣ್ಯಸ್ತಂ ಶಂಖ ಪುಷ್ಪಾಣಾಂ ಮಂಗಲಾನಾಂ ಚ ಮಂಗಲಂ । 

ವಿಷ್ಣುನಾ ವಿಧ್ಛತೋ ನಿತ್ಯಂ ಮನಃಶಾನ್ನಿಪ್ರದೋ ಭವ ॥ 

“ಎಲೈ ಶಂಖವೇ | ನೀನು ವಸ್ತುಗಳಲ್ಲಿ ಅತಿಪುಣ್ಯಕರವೂ ಶುಭವಸ್ತುಗಳಲ್ಲಿ 
ಮಂಗಳಕರವೂ ಆಗಿರುವೆ. ವಿಷ್ಣುವು ನಿನ್ನನ್ನು ಸರ್ವದಾ ತನ್ನ ಹಸ್ತದಲ್ಲಿ ಧರಿಸಿದ್ದಾನೆ. 
ಇಂತಹ ಮಹಿಮೆಯುಳ್ಳ ನೀನು ನನಗೆ ಶಾಂತಿಯನ್ನು ಕರುಣಿಸು''. 

ಚಾಮರಪ್ರಾರ್ಥನೆ 

ಶತಾಂಕಕರಸಂಕಾಶ ಹಿಮಡಿಂಡೀರ ಪಾಂಡುರ । 

ಪ್ರೋತಾರಯಾಶು ದುರಿತಂ ಚಾಮರಾಮರವಲ್ಲಭ ॥ 

“ಬೆಳದಿಂಗಳಂತೆ ಪ್ರಕಾರ ಮಾನವೂ, ಮಂಜುಗೆಡ್ಡೆ, ಸಮುದ್ರದ ನೊರೆ, 
ಇವುಗಳಂತೆ ಶುಭ್ರವರ್ಣವೂ ಆದ ಚಾಮರವೇ | ದೇವತೆಗಳಿಗೆ ಅತಿ ಪ್ರಿಯನಾದ 
ನೀನು ನಮ್ಮ ಪಾಪವನ್ನು ಜಾಗ್ರತೆ ಪರಿಹರಿಸು'' ಎಂದು ಪ್ರಾರ್ಥಿಸಬೇಕು. ಇದು 
ಚಾಮರ ಪ್ರಾರ್ಥನೆಯ ಮಂತ್ರದ ಅರ್ಥ. 


-67- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಕತ್ತಿಯ ಪ್ರಾರ್ಥನೆ 
ಸರ್ವಾಯುಧಾನಾಂ ಪ್ರಥಮಾ ನಿರ್ಮಿತಾಸಿ ಪಿನಾಕಿನಾ । 
ಶೂಲಾಯಧಾದ್ದಿನಿಷ್ಯಷ್ಯ ಕೃತ್ವಾ ಮುಷ್ಟಿ ಪರಿಗ್ರಹಂ ॥ 
ಬಳಿಕ ಛುರಿಕಾಯುಧವನ್ನು ಕುರಿತು - “ಎಲೈ ಸುರಗಿಯೇ | ಸಮಸ್ತ 
ಆಯುಧಗಳಲ್ಲಿ ಮೊದಲನೆಯದಾಗಿ ಈಶ್ವರನಿಂದ ನಿರ್ಮಿತವಾಗಿರುವೆ. 


ಶೂಲಾಯುಧವನ್ನೇ ಪರಿಮಿತ ಮಾಡಿ ಕೈಯ ಹಿಡಿಯಲ್ಲಿ ಹಿಡಿಯುವಂತೆ ಅಡಕ 
ಮಾಡಲ್ಪಟ್ಟಿರುವಂತಿರುವೆ. 


ಚಂಡಿಕಾಯಾಃ ಪ್ರದತ್ತಾಸಿ ಸರ್ವದುಷ್ಠನಿಬರ್ಜಿಣೀ । 

ತಥಾ ವಿಸ್ತಾರಿತಾ ಚಾಸಿ ದೇವಾನಾಂ ಪ್ರತಿಪಾದಿತಾ ॥ 

ಸಮಸ್ತ ದುಷ್ಟರನ್ನು ಧ್ವಂಸ ಸಮಾಡತಕ್ಕದ್ದೂ, ಚಾಮುಂಡಾಂಬೆಯ 
ಅನುಗ್ರಹದಿಂದ ಕೊಡಲ್ಪಟ್ಟುದೂ ಆಗಿ, ದೇವತೆಗಳಿಂದ ಪ್ರತಿಪಾದಿತವಾಗಿ, 
ವಿಸ್ತರಿಸಲ್ಪಟ್ಟುದಾಗಿರುವಿ. 

ಸರ್ವಸತ್ವಾಂಗಭೂತಾಸಿ ಸರ್ವಾಶುಭನಿವಾರಿಣೀ । 

ಛಾರಿಕೇ ರಕ್ಷ ಮಾಂ ನಿತ್ಯಂ ಶಾಂತಿಂ ಯಚ್ಛ ನಮೋಶಸ್ತುತೇ ॥ 

ಮತ್ತು ಸರ್ವಪ್ರಾಣಿಗಳೂ ಶಕ್ತಿಯನ್ನು ತೋರ್ಪಡಿಸುವುದಕ್ಕೆ ಪ್ರಧಾನವಾದ 
ಅಂಗವೆನಿಸಿದ್ದೀಯೆ, ಮತ್ತು ಸಮಸ್ತ ಅಶುಭಗಳನ್ನೂ ಹೋಗಲಾಡಿಸಬಲ್ಲೆ. ಇಂತಹ 


ನೀನು ನಿತ್ಯವೂ ನನ್ನನ್ನು ಅಪಾಯದಿಂದ ರಕ್ಷಿಸಿ ಮನಸಿಗೆ ಶಾಂತಿಯನ್ನು ಕೊಡು. 
ನಿನಗೆ ನಮಸ್ಕಾರ''. 


ಕನಕದಂಡ ಪ್ರಾರ್ಥನೆ 
ಪ್ರೋತ್ಸಾರಣಾಯ ದುಷ್ಟಾನಾಂ ಸಾಧುಸಂಗ್ರಹಣಾಯ ಚ । 
ಬ್ರಹ್ಮಣಾ ನಿರ್ಮಿತಶ್ಚಾಸಿ ವ್ಯವಹಾರ ಪ್ರಸಿದ್ಧಯೇ ॥ 
ಬಳಿಕ ಕನಕದಂಡವನ್ನು ಕುರಿತು - ""ದುಷ್ಪಿಿರ್ಮೂಲನೆ, ಸಜ್ಜನರಕ್ಷಣೆ, ಈ 
ವ್ಯವಹಾರಸಾಧನವಾಗಿ ಬ್ರಹ್ಮನಿಂದ ನಿರ್ಮಿತವಾದ ಓ, ಹೇಮದಂಡವೇ ! 


68- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಯಶೋ ದೇಹಿ ಸುಖಂ ದೇಹಿ ಜಯದೋ ಭವ ಭೂಪತೇಃ । 
ತಾಡಯಾಶು ರಿಪೂನ್‌ ಸರ್ವಾನ್‌ ಹೇಮದಂಡ ನಮೋಸ್ತು ತೇ ॥ 


ನೀನು ಈ ರಾಜನಿಗೆ ಜಯಲಾಭವುಂಟುಮಾಡು. ಯಶಸ್ಸನ್ನೂ ಸುಖವನ್ನೂ 
ದಯಪಾಲಿಸು. ಶತ್ರುಗಳನ್ನೆಲ್ಲಾ ಧ್ವಂಸಮಾಡು. ನಿನಗೆ ನಮಸ್ಕಾರ''. 


ಸಿಂಹಾಸನ ಪ್ರಾರ್ಥನೆ 
ವಿಜಯೋ ಜಯದೋ ಜೇತಾ ರಿಪುಘಾತೀ ಪ್ರಿಯಂಕರಃ । 
ದುಃಖಹಾ ಧರ್ಮದಃ ಶಾಂತಃ ಸರ್ವಾರಿಷ್ಟವಿನಾಶನಃ ॥ 
""ಎಲೈ ಸಿಂಹಪೀಠವೇ ! ವಿಜಯ, ಜಯದ, ಜೇತಾ, ರಿಪುಘಾತಿ, ಪ್ರಿಯಂಕರ, 
ದುಃಖಹಾ, ಧರ್ಮದ, ಶಾಂತ, ಸರ್ವಾರಿಷ್ಟಗಳ, ವಿನಾಶನ 


ಏತೇಷ್ಟ್‌ ಸನ್ನಿಧೌ ಯಸ್ಮಾತ್ರವ ಸಿಂಹಾ ಮಹಾಬಲಾ । 

ತೇನ ಸಿಂಹಾಸನೇತಿ ತ್ವಂ ವಿಪೈರ್ವೇದೇಷು ಗೀಯಸೇ ॥ 

ಈ ಎಂಟೂ ಸಂಪತ್ತುಗಳುಮಹಾಬಲಶಾಲಿಯಾದ ನಿನ್ನ ಸಿಂಹದ 
ಸಾನಿಧ್ಯದಿಂದ ಪ್ರಾಪ್ತವಾಗುವುವು. ಆದುದರಿಂದ ನಿನಗೆ ಸಿಂಹಾಸನವೆಂದು 
ಹೆಸರಾಯಿತು ಎಂಬ ವೇದೋಕ್ತಿಯನ್ನು ಬ್ರಾಹ್ಮಣರು ಪಠಿಸುತ್ತಾರೆ. 

ತ್ವಯಿ ಸ್ಥಿತಃ ಶಿವಃ ಸಾಕ್ಷಾಪ್ತ್ಯಯಿ ಶಕ್ರಃ ಸುರೇಶ್ದರಃ । 

ತ್ವಯಿ ಸ್ಥಿತೋ ಹರಿರ್ದೇವಸ್ತ್ರದರ್ಥಂ ತಪ್ಯತೇ ತಪಃ ॥ 

ಪರಮೇಶ್ವರನು ಸಾಕ್ಷಾತ್ತಾಗಿ ನಿನ್ನಲ್ಲಿ ನೆಲಸಿರುವನು. ದೇವಾಧಿಪನಾದ 
ದೇವೇಂದ್ರನೂ, ದೇವದೇವನಾದ ಶ್ರೀಮಹಾವಿಷ್ಣು ಪರಮಾತ್ಮನೂ, ನಿನ್ನಲ್ಲಿಯೇ 
ಇರುವರು. ವೀರಾಗ್ರಣಿಗಳು ನಿನ್ನ ಪ್ರಾಪ್ತಿಗಾಗಿ ಮಹಾತಪಸುುಗಳನ್ನೇ ಮಾಡುತ್ತಾರೆ. 


ನಮಸ್ತೇ ಸರ್ವತೋಭದ್ರ ಭದ್ರದೋ ಭವ ಭೂಪತೇಃ । 


ತೈಲೋಕ್ಯಜಯಸರ್ವಸ್ವ ಸಿಂಹಾಸನ ನಮೋಸ್ತು ತೇ ॥ 


-69- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಸರ್ವತೋಭದ್ರಸ್ವರೂಪವಾದ ಸಿಂಹಾಸನವೇ | ನಿನಗೆ ನಮಸ್ಕಾರ. ರಾಜನಿಗೆ 
ಶುಭಪರಂಪರೆಯನ್ನುಂಟುಮಾಡು, ತ್ರಿಲೋಕಗಳನ್ನು ಜಯಿಸು ಇದಕ್ಕೆ 
ಮೂಲಾಧಾರಸ್ವರೂಪವಾದ ನಿನಗೆ ನಮಸ್ಕಾರ'' ಎಂದು ಹೇಳಬೇಕು. 


ಈಗ ಧೂಪದೀಪನೈವೇದ್ಯ 


ಲೋಹಾಭಿಹಾರಿಕಂ ಕರ್ಮ ಕೃತ್ವೇದಂ ಮಂತ್ರಪೂರ್ವಕಂ । 

ಫಲನೈವೇದ್ಯಕುಸುಮೈರ್ಧೂಪದೀಪವಿಲೇಪನ್ನೆಃ ॥ 

ಅಷ್ಟಮ್ಯಾಂ ಧಾವನಂ ಕೃತ್ವಾ ಪೂರ್ವಾಹ್ನೇ ಸ್ನಾನಮಾಚರೇತ್‌ ॥ 

ಈ ರೀತಿ ಮಂತ್ರಪುರಸರವಾಗಿ ಲೋಹಾಭಿಹಾರಿಕಕರ್ಮವನ್ನು ಆಚರಿಸಿ, 
ಗಂಧಪುಷ್ಪ ಧೂಪಾದಿಗಳಿಂದ ಅರ್ಚಿಸಿ, ಫಲಗಳು ತಾಂಬೂಲ ಇವನ್ನು ಸಮರ್ಪಣೆ 
ಮಾಡಬೇಕು. ನವಮಿಯ ಹಿಂದಿನದಿನ ಎಂದರೆ ಅಷ್ಟಮಿಯ ಪೂರ್ವಾಹ್ನದಲ್ಲೇ ಈ 
ವ್ರತಾಂಗವಾಗಿ ವಿಧ್ಯುಕ್ತರೀತಿ ದಂತಧಾವನಾದಿಗಳನ್ನಾಚರಿಸಿ ಸ್ನಾನ ಮಾಡಿ 
ಆಚರಿಸಬೇಕು. 


ಇವ ಬು ಜು ಬು ಬು 


-70- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ವಾಹನ ಪೂಜೆ 


ಯಾವುದೇ ವಾಹನಗಳನ್ನು ಹೊಸದಾಗಿ ಖರೀದಿಸಿದಾಗ ಈ ಕೆಳಗಿನ 
ಮಂತ್ರಗಳಂತೆ ವಾಹನಪೂಜೆಯನ್ನು ಆಚರಿಸಬೇಕು. ಹಾಗೂ ನವರಾತ್ರಿಯ 
ಮಹಾನವಮಿಯ ಸಂದರ್ಭದಲ್ಲಿ ಪ್ರತಿಯೊಂದು ವಾಹನದಲ್ಲಿಯೂ ಇದೇ 
ಕ್ರಮದಲ್ಲಿ ಪೂಜೆಯನ್ನು ಆಚರಿಸಬೇಕು. 


ಸಂಕಲ್ಪ 
(ಆಚಮನ ಪ್ರಾಣಾಯಾಮ ಮಾಡಿ ದೇಶಕಾಲಗಳನ್ನುಚ್ಛರಿಸಿ ಹೀಗೆ ಸಂಕಲ್ಪ 
ಮಾಡಬೇಕು) 


ಏವಂಗುಣವಿಶೇಷಣವಿಶಿಷ್ಟಾಯಾಂ ಅಸಾಕಂ ಸಹಕುಟುಂಬಾನಾಂ ಕ್ಷೇಮ 
ಸ್ಕೈರ್ಜ ವಿಜಯ ವೀರ್ಯ ಆಯುರಾರೋಗ್ಯ ಸಿದ್ಧ 5೯೦ ಧರ್ಮಕಾಮ- 
ಮೋಕ್ಟಖ್ಯ ಚತುರ್ವಿದ ಪುರುಷಾ ರ್ಥಸಿದ್ಧ ಗ ಸಮಸ್ತಸನ್ಮಂಗಳಾರ್ಥಂ 
ಫಟಾ ಅಪಘಾತದ್ಯನಿಷ್ಠಪರಿಹಾರಾರ್ಥಂ ಸಮಸ್ತವಿಪುಪರಿಹಾರಾರ್ಥಂ 
ಉದ್ದೇಶಿತಫಲಪ್ರಾಪ್ಪ ಪರ್ಥಂ ವಾಹನಾಭಿಮಾನಿ ಗರುಡಾಂತರ್ಗತ ಪ್ರಾಣಸ್ಥ 


ಶ್ರೀಲಕ್ಷ್ಮೀನಾರಾಯಣ ಪೂಜಾಂ ಕರಿಷ್ಯೇ ॥ 
ಶುದ್ಧೀಕರಣ 
ಓಂ ಆಪೋ ಹಿ ಷ್ಠಾ ಮಯೋಭುವಃ । ತಾ ನ ಊರ್ಜೇ ದಧಾತನ । 
ಮಹೇ ರಣಾಯ ಚಕ್ಕಸೇ ॥ ಯೋ ವಃ ಶಿವತಮೋ ರಸಃ । ತಸ್ಯ 
ಭಾಜಯತೇಹ ನಃ । ಉಶತೀರಿವ ಮಾತರಃ ॥ ತಸ್ಮಾ ಅರಂ ಗಮಾಮ ವಃ । 
ಯಸ್ಯ ಕ್ಹಯಾಯ ಜಿನ್ನಥ | ಅಪೋ ಜನಯಥಾ ಚನಃ(॥ 
ಶಂಖೋದಕದಿಂದ ವಾಹನದ ಒಳಗೆ ಹಾಗೂ ಹೊರಗೆ ಪೋಕ್ಬಣೆ 
ಮಾಡಬೇಕು. 


-71- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಆವಾಹನೆ 
ಓಂ ಓಂ ನಮೋ ನಾರಾಯಣಾಯ ಓಂ ಎಂದು ೧೨ ಬಾರಿ ವಾಹನ ಮುಟ್ಟಿ 
ಜಪಿಸಬೇಕು. ನರಸಿಂಹ ಮಂತ್ರ, ಕೃಷ್ಣಮಂತ್ರ, ರಾಮಮಂತ್ರ , ವೇದವ್ಯಾಸಮಂತ್ರ, 
ಶ್ರೀಕರಮಂತ್ರ, ಪರಶುರಾಮಮಂತ್ರ , ಕ್ಹಾರಾಮಂತ್ರ , ಗರುಡಮಂತ್ರ, 
ಶಿವಪಂಚಾಕ್ಷರಮಂತ್ರ, ಗಣಪತಿಮಂತ್ರಗಳನ್ನು ಜಪಿಸುತ್ತಾ ಸನ್ನಿಧಾನ ಚಿಂತಿಸಬೇಕು. 


ವಾಹನಾಭಿಮಾನಿ ದೇವತೆಯಾದ ಗರುಡದೇವರನ್ನು ವಿಶೇಷವಾಗಿ ಆವಾಹನೆ 
ಮಾಡಿ ಅದರಲ್ಲಿ "ಸರ್ವೇಭ್ಯಃ ತತ್ವದೇವತಾಭ್ಯೋ ನಮಃ, ಸರ್ವೇಭ್ಯ 
ಮಾತೃಕಾದೇವತಾಭ್ಯೋ ನಮಃ: ಎನ್ನುತ್ತಾ ತತ್ವಾಭಿಮಾನಿ ದೇವತೆಗಳನ್ನು 
ಮಾತೃಕಾರೂಪಗಳನ್ನು ಚಿಂತಿಸಬೇಕು. 


ಷೋಡಶೋಪಚಾರ ಪೂಜೆ 
ಸುಪರ್ಣಾಯ ನಮಃ | ಸುಪರ್ಣಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಸ್ಮೀನಾರಾಯಣಾಯ ನಮಃ ಧ್ಯಾಯಾಮಿ ಧ್ಯಾನಂ 
ಸಮರ್ಪಯಾಮಿ (ಕೈ ಮುಗಿಯಬೇಕು) 


ವೈನತೇಯಾಯ ನಮಃ । ವೈನತೇಯಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆವಾಹಯಾಮಿ | 
ಆವಾಹನಮಂ ಸಮರ್ಪಯಾಮಿ (ನಿರ್ಮಾಲ್ಯ ತುಳಸಿ ಏರಿಸಬೇಕು) 


ನಾಗಾಯೇ ನಮಃ | ನಾಗಾರ್ಯಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಅರ್ಫ್ಥ್ಯಂ 
ಸಮರ್ಪಯಾಮಿ (ನೀರು ಬಿಡಬೇಕು) 


ನಾಗಭೂಷಣಾಯ ನಮಃ । ನಾಗಭೂಷಣಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಪಾದ್ಯ ಸಮರ್ಪಯಾಮಿ 
(ನೀರು ಬಿಡಬೇಕು) 


ವಿಷಾಂತಕಾಯ ನಮಃ | ವಿಷಾಂತಕಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆಚಮನಂ 
ಸಮರ್ಪಯಾಮಿ (ಮೂರು ಬಾರಿ ನೀರು ಬಿಡಬೇಕು) 


-72- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಶಶಾಂಕಾಯ ನಮಃ 1 ಶಶಾಂಕಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಮಧುಪರ್ಕಂ 
ಸಮರ್ಪಯಾಮಿ (ನೀರು ಬಿಡಬೇಕು) 


ಆದಿತ್ಯಾಯ ನಮಃ 1 ಆದಿತ್ಯಾಂತರಗ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಪುನರಾಚನಮನಂ 
ಸಮರ್ಪಯಾಮಿ (ಮೂರು ಉದ್ದರಣೆ ನೀರು ಬಿಡಬೇಕು) 


ವಿಶ್ವತೋಮುಖಾಯ ನಮಃ । ವಿಶ್ವತೋಮುಖಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಸ್ನಾನಂ ಸಮರ್ಪಯಾಮಿ 
(ಶಂಖೋದಕದಿಂದ ಪ್ರೋಕ್ಷಣೆ ಮಾಡಬೇಕು) 


ಗರುತ್ತತ್ರೇ ನಮಃ। ಗರುತ್ಮಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನಾರಾಯಣಾಯ ನಮಃ ವಸ್ತ್ರಯುಗ್ಮಂ ಸಮರ್ಪಯಾಮಿ (ಗೆಜ್ಜೆವಸ್ತ್ರ 
ಏರಿಸಬೇಕು) 

ಖಗಪತಯೇ ನಮಃ । ಖಗಪತ್ಯಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಸ್ಮೀನಾರಾಯಣಾಯ ನಮಃ ಉಪವೀತಂ 
ಸಮರ್ಪಯಾಮಿ (ಯಜ್ಞೋಪವೀತ ಸಮರ್ಪಿಸಬೇಕು) : 

ತಾರಲ್ಟ್ಟಾಯ ನಮಃ । ತಾರ್ಕ್ಟಾಂತರ್ಗತ' ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಗಂಧಂ ಸಮರ್ಪಯಾಮಿ 
(ಗೋಪೀಚಂದನದಿಂದ ದ್ವಾದಶ ನಾಮಗಳನ್ನು ಹಚ್ಚಿ ಪಂಚಮುದ್ರೆಗಳನ್ನು ಹಚ್ಚಿ 
ಅನಂತರ ಗಂಧವನ್ನು ಹಚ್ಚಬೇಕು) 


ಕಶ್ಯಪನಂದನಾಯ ನಮಃ । ಕಶ್ಯಪನಂದನಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಅಕ್ಬತಾನ್‌ 
ಸಮರ್ಪಯಾಮಿ (ಅಕ್ಷತೆ, ಅರಿಶಿನ, ಕುಂಕುಮ, ಸಿಂಧೂರ ಇವುಗಳನ್ನು ವಾಹನದ 
ಹೊರಗೆ ಮತ್ತು ಒಳಗೆ ಶ್ರದ್ಧೆಯಿಂದ ಚೆನ್ನಾಗಿ ಕಾಣಿಸುವುಂತೆ ಹಚ್ಚಬೇಕು) 

ಪಕ್ಚಿರಾಜಾಯ ನಮಃ 1 ಪಕ್ಚಿರಾಜಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆಭರಣಾನಿ 
ಸಮರ್ಪಯಾಮಿ (ಮಂತ್ರಾಕ್ಷತೆ ಏರಿಸಬೇಕು) 


-73- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಖಗೇಶ್ವರಾಯ ನಮಃ । ಖಗೇಶ್ವರಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ತುಳಸೀ ಪತ್ರಾಣಿ 
ಸಮರ್ಪಯಾಮಿ (ಹರಿನಿರ್ಮಾಲ್ಯ ತುಳಸೀ ಸಮರ್ಪಿಸಬೇಕು) 

ನಾಗಾಂತರಾಯ ನಮಃ | ನಾಗಾಂತರಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ನಾನಾವಿಧ ಪರಿಮಳ 
ಪುಷ್ಪಾಣಿ ಸಮರ್ಪಯಾಮಿ (ನಿರ್ಮಾಲ್ಯ ಹೂಗಳಿಂದ ಪೂಜಿಸಬೇಕು) 

ಎಷ್ಟುರಥಾಯ ನಮಃ | ವಿಷ್ಣುರಥಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಧೂಪಮಾಘ್ರಾಪಯಾಮಿ 
(ಧೂಪಾರತಿ ಮಾಡಬೇಕು) 

ಸುಪರ್ಣಿನಾಥಾಯ ನಮಃ । ಸುಪರ್ಣಿನಾಥಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ದೀಪಂ ದರ್ಶಯಾಮಿ 


ಪನ್ನಗಾಶನಾಯ ನಮಃ । ಪನ್ನಗಾಶನಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಮಹಾನೈವೇದ್ಯಂ 
ನಿವೇದಯಾಮಿ. 


ಹಣ್ಣುಕಾಯಿ ನೈವೇದ್ಯವನ್ನು ಮೊದಲು ನರಸಿಂಹದೇವರಿಗೆ ಸಮರ್ಪಣೆ ಮಾಡಿ 
ಮುಖ್ಯಪ್ರಾಣದೇವರಿಗೆ ನೈವೇದ್ಯ ಮಾಡಬೇಕು. ಅದರಲ್ಲಿ ಒಂದು ಅಥವಾ ಎರಡು 
ಹಣ್ಣುಗಳನ್ನು ತೆಗೆದು ಗರುಡದೇವರಿಗೆ ಸಮರ್ಪಿಸಿ ಅನಂತರ ಅದನ್ನು 
ಯೋಗ್ಯರೀತಿಯಲ್ಲಿ ಪ್ರಸಾದವನ್ನಾಗಿ ಸ್ವೀಕರಿಸಿ ವಿಸರ್ಜಿಸಬೇಕು. 

ವಿಷ್ಣುರಥಾಯ ನಮಃ | ಎಷ್ಟುರಥಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಮಂಗಳನೀರಾಜನಂ 
ಸಮರ್ಪಯಾಮಿ 


ನರಸಿಂಹಸ್ಕೋತ್ರ ಹೇಳುತ್ತಾ ಶ್ರದ್ಧೆಯಿಂದ ಮಂಗಳಾರತಿ ಮಾಡಬೇಕು. 
ಮೊದಲು ಕರ್ಪೂರದ ಆರತಿ ಅನಂತರ ಏಕಾರ್ತಿ ಮಾಡಿ ಪಂಚಾರತಿ ಮಾಡಬೇಕು. 


ಅಮೃತಕಲಶಧಾರಿಣೇ ನಮಃ । ಅಮೃತಕಲಶಧಾರಿಣ್ಯಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಮಂತ್ರಪುಷ್ಪಂ 
ಸಮರ್ಪಯಾಮಿ 


-74- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಗರುಡಾಯ ನಮಃ 1 ಗರುಡಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಪ್ರದಕ್ಷಿಣ ನಮಸ್ಕಾರಾನ್‌ 
ಸಮರ್ಪಯಾಮಿ. 

ವಾಹನಕ್ಕೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಪ್ರಾರ್ಥಿಸಬೇಕು. 
ನಮ್ಮದೇಹ ಮನಸ್ಸುವಾಹನಗಳಲ್ಲಿ ಕುಳಿತು ನೀನೇ ರಕ್ಷಿಸೆಂದು ಶರಣಾಗತರಾಗಬೇಕು. 


ಬಲಿದಾನ 


ಬ್ರಾಹ್ಮಣೇನ ಸದಾ ದೇಯಂ ಕೂಷ್ಮಾಂಡಂ ಬಲಿಕರ್ಮಣಿ । 
ಶ್ರೀಫಲಂ ವಾ ಸುರಾಧೀಶ ಛೇದಂ ನೈವ ತು ಕಾರಯೇತ್‌ ॥ 
ಮಾಷಾನ್ನೇನ ಬಲಿರ್ದೇಯೋ ಬ್ರಾಹ್ಮಣೇನ ವಿಜಾನತಾ । 


(ಈ ಮಂತ್ರವನ್ನು ಪುನರುಚ್ಚರಿಸುತ್ತಾ ವಾಹನದ ಸುತ್ತ ಭತ್ತದ ಅರಳು ಚೆಲ್ಲಬೇಕು) 


ಆಯುಧಪೂಜೆಯ ದಿವಸ ಪೂಜೆ ಮಾಡಿದ ಮೇಲೆ 
ಬೂದುಗುಂಬಳಕಾಯಿಗೆ ಕುಂಕುಮದ ನೀರನ್ನು ಹಾಕಿ ೮ ದಿಕ್ಕುಗಳಲ್ಲಿ 
ಕೆಳಗಿನ ಶ್ಲೋಕಗಳನ್ನು ಬಲಿಯನ್ನು ನೀಡಬೇಕು 
ಬಲಿ ಗೃಹ್ಣಂತ್ವಿಮಂ ದೇವಾ ಆದಿತ್ಯಾ ವಸವಸ್ತಥಾ । 
ಮರುಶಶ್ಚಾಶಿಿನೌ ರುದ್ರಾಃ ಸುಪರ್ಣಾಃ ಪನ್ನಗಾ ಗ್ರಹಾಃ ॥ 
ಅಸುರಾ ಯಾತುಧಾನಾಶ್ಚ ಪಿಶಾಚೋರಗರಾಕ್ಷನಾ: | 
ಡಾಕಿನ್ಯೋ ಯಕ್ಷಬೇತಾಲಾ ಯೋಗಿನ್ಯಃ ಪೂತನಾಃ ಶಿವಾಃ ॥ 
ಜಂಭಕಾಃ ಸಿದ್ಧಗಂಧರ್ವಾ ಮಾಲಾ ವಿದ್ಯಾಧರಾ ನಗಾಃ ॥ 
ದಿಕ್ಚಾಲಾ ಲೋಕಪಾಲಾಶ್ವ ಯೇ ವಿಫ್ನವಿನಾಯಕಾಃ । 
ಜಗತಾಂ ಶಾಂತಿಕರ್ತಾರೋ ಬ್ರಹ್ಮಾದ್ಯಾಶ್ಚ ಮಹರ್ಷಯಃ | 
ಮಾ ವಿಘ್ನ ಮಾಚಮೇ ಪಾಪಂ ಮಾ ಸಂತು ಪರಿಪಂಧಿನಃ | 
ಸೌಮ್ಯಾ ಭವಂತು ತೃಪ್ತಾಶ್ಚ ಭೂತಪ್ರೇತಾಃ ಸುಖಾವಹಾಃ ॥ 


-75- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ನರಸಿಂಹ ಸುತಿ 


ಉದಯರವಿಸಹಸ್ರದ್ಯೋತಿತಂ ರೂಕವೀಕಂ ಪ್ರಲಯಜಲಧಿನಾದಂ ಕಲಕ್ಷ ದಹ್ಲಿವಕ್ತಮ್‌ 
ಬ ಬು ಬಲ"ಬ್‌೩” ಅ 
ಸುರಪತಿರಿಪುವಕ್ಷಶ್ಲೇದರಕ್ಲೊ ಕ್ಲಿತಾಂಗಂ ಪ್ರಣತಭಯಹರಂ ತಂ ನಾರಸಿಂಹಂ$ ನತೋಸ್ಟಿ॥ 


ಪ್ರಲಯರವಿಕರಾಲಾಕಾರರುಕ್ಕಕ್ತವಾಲಂ ವಿಠರಲಯದುರುರೋಚೀರೋಚಿತಾಶಾಂತರಾಲ। 
ಪ್ರತಿಭಯತಮಕೋಪಾತ್ಯುತ್ಕಟೋಚ್ಚಾಟಹಾಸಿನ್‌ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ 
ಮೇ॥/೧॥ 


ಸರಸರಭಸಪಾದಾಪಾತಭಾರಾಭಿರಾವಪ್ರಕಿತಚಲಸಪ್ಪದ್ದಂದ್ದಲೋಕಸ್ತುತಸ್ತ ಮ್‌ I 
ರಿಪುರುಧಿರನಿಷೇಕೇಣೈವ ಶೋಣಾಂಫ್ರಿಶಾಲಿನ್‌ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
11೨॥| 


ತವ ಘನಘನಘೋಷೋ ಘೋರಮಾಘ್ರಾಯ ಜಂಘಾಪರಿಘಮಲಘ- 
ಮೂರುವ್ಯಾಜತೇಜೋಗಿರಿಂ ಚ | ಘನವಿಘಟಿತಮಾಗಾದೆ ಕೈ ತ್ಯಜಂಘಾಲಸಂಘೋ ದಹ ದಹ 
ನರಸಿಂಹಾಸಹ್ಯವೀರ್ಯಾಹಿತಂ ಮೇ ॥A॥ 


ಕಟಕಿಕಟಕರಾಜದ್ದಾಟಕಾಗ್ರ್ಯಸ್ಥಲಾಭಾ ಪ್ರಕಟಪಟತಟಿತ್ತೇ ಸತ್ಕಟಿಸ್ಕಾರತಿಪಟ್ಟೀ । 
ಕಟುಕಕಟುಕದುಪ್ಪಾಟೋಪದೃಷ್ಠಿಪುಮುಪ್ರೌದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ॥೪॥ 


ಪ್ರಖರನಖರವಜ್ರೋತ್ಕಾತರೂಕ್ಷಾರಿವಕ್ಕ; ಶಿಖರಿಶಿಖರರಕ್ಷೆರಾಕ್ಷಸಂದೋಹದೇಹ | 
ವಲಿಭಶುಭಕುಕ್ಬೇ ಭದ್ರಗಂಭೀರನಾಭೇ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ॥೫॥ 


ಸ್ಫುರಯತಿ ತವ ಸಾಕ್ಷಾತ್‌ ಸೈವ ನಕ್ಷತ್ರಮಾಲಾ ಕೃಪಿತದಿತಿಜವಕ್ಕೊ ಶೀವ್ಯಾಪ್ತನಕ್ಪತ್ರಮಾರ್ಗಮ್‌। 
ಅರಿದರಧರ ಜಾನ್ಹಾಸಕ್ಕಹಸ್ತದ್ವಯಾಹೋ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ ॥೬॥ 


ಕಟುವಿಕಟಸಟೌಘೋದ ಸೃಟನಾದೃಷ್ಟೂಯೋ ಘನಪಟಲವಿಶಾಲಾಕಾಶಲಬ್ಧಾವಕಾಶಮ್‌। 
ಕರಪರಿಘವಿಮರ್ದಪ್ರೋದ್ಯಮಂ ಧ್ಯಾಯತಸ್ತೇ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
11೭! 


ದಲಫಿಷ್ಕೋತ್ಕಂಠದಷ್ಟೋಷ್ಠವಿದ್ಕುತ್‌ ಸಟಶಠಕಠಿನೋರಃಪೀತಭಿತ್ತುಷ್ಠು ನಿಷ್ಕಾಮ್‌ । 
ಪಠತಿ ನು ತವ ಕಂಠಾಧಿಷ್ಠಘೋರಾಂತ್ರಮಾಲಾ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
SIT 


ಹತಬಹುಮಿಹಿರಾಭಾಸಹ್ಯಸಂಹಾರರಂಹೋ ಹುತವಹ ಬೆಹುಹೇತಿಹ್ರೇಷಿಕಾನಂತಹೇತಿ! 
ಅಹಿತವಿಹಿತಮೋಹಂ ಸಂವಹನ್ನೈಂಹಮಾಸ್ಯಂ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 


11೯1 
-76- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಗುರುಗುರುಗಿರಿರಾಜತ್ಕಂದರಾಂತರ್ಗತೇ ವಾ ದಿನಮಣಿಮಣಿಶ್ಫಂಗೇ ವಾಂತವಜ್ಜಪ್ರದೀಪ್ತೇ। 
ದಧದತಿಕಟುದಂಷ್ಟೇ ಭೀಷಣೋಜ್ಜಿಹ್ನವಕ್ತೀ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
Wool 

ಅಧರಿತವಿಬುಧಾಬ್ದಿಧ್ಯಾನಧೈರ್ಯಂ ವಿದೀಧ್ಯದ್‌ವಿಧವಿಬುಧಧೀಶ್ರದ್ಧಾಪೀತೇಂದ್ರಾರಿ- 
ನಾಶಮ್‌ ಟ ವಿದಧದತಿಕಟಾಹೋದ್ಭಟ್ಟನೇ5 ದ್ಧಾಟಹಾಸಂ ದಹ ದಹ ನರಸಿಂಹಾಸಹ್ಯ- 
ವೀರ್ಯಾಹಿತಂ ಮೇ ॥೧೧॥ 

ತ್ರಿಭುವನತೃಣಮಾತ್ರಾತ್ರಾಣತೃಷ್ಣಂ ತು ನೇತ್ರ-ತ್ರಯಮತಿಲಫಿತಾರ್ಚಿರ್ವಿಷ್ಟಪಾವಿಷ್ಟ್ಠ- 
ಪಾದಮ್‌। ನವತರರವಿತಾಮ್ರಂ ಧಾರಯನ್‌ ರೂಕ್ಸವೀಕ್ಷಂ ದಹ ದಹ ನರಸಿಂಹಾಸಹ್ಯ- 
ವೀರ್ಯಾಹಿತಂ ಮೇ ॥೧೨॥ 
ಭ್ರಮದಭಿಭವಭೂಭೃದ್ಧೂರಿ ಭೂಭಾರಸದ್ಧಿದಭವನವವಿ ಭ್ರೂವಿಭ್ರಮಾದಭ್ರಶುಭ್ರ 1 
ಖಯಭುಭವಭಯಭೇತ್ರರ್ಭಾಸಿ ಭೋ ಭೋ ವಿಭಾಭಿಃ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ 
ಮೇ ॥೧೩॥ 

ಶ್ರವಣಖಚಿತಚಂಚತ್ಕುಂಡಲೋಚ್ಚಂಡ(ಲ್ಸಾಸಿ, ಲ್ಲೋಲ) ಗಂಡ ಭ್ರುಕುಟಿಕಟುಲಲಾಟ- 
ಶ್ರೇಷ್ಠನಾಸಾರುಣೋಷ್ಕ । ವರದ ಸುರದ ರಾಜತ್ಯೇಸರೋತ್ತಾರಿತಾರೇ ದಹ ದಹ 
ನರಸಿಂಹಾಸಹ್ಯವೀರ್ಯಾಹಿತಂ ಮೇ ॥೧೪॥ 

ಕಚಿ(ಪ್ರವಿ)ಕಚಕಚರಾಜದ್ರತ್ನಕೋಟೀರಶಾಲಿನ್‌ ಗಲಗತಗಲ ದುಸ್ರೋದಾರರತ್ನಾಂಗದಾಢ। 
ಕನಕಕಟಕಕಾಂಚೀಶಿಂಜಿನೀ ಮುದ್ರಿಕಾವನ್‌ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
11೧೫॥ 

ಅರಿದರಮಸಿಖೇಟ್‌ ಬಾಣಚಾಪೇ ಗದಾಂ ಸನ್ಮುಸಲಮಪಿ ಕರಾಭ್ಯಾಮಂಕುಶಂ 
ಪಾಶವರ್ಯಮ್‌।  ಕರಯುಗಳಧೃತಾಂತ್ರಸ್ರಗ್ನಿಭಿನ್ನಾರಿವಕ್ನೋ ದಹ ದಹ 
ನರಸಿಂಹಾಸಹ್ಯವೀರ್ಯಾಹಿತಂ ಮೇ ॥೧೬॥ 

ಚಟ ಚಟ ಚಟ ದೂರಂ ಮೋಹಯ ಭ್ರಾಮಯಾರೀನ್‌ ಕಡಿ ಕಡಿ ಕಡಿ ಕಾಯಂ ಜ್ವಾರಯ 
ಸ್ಫೋಟಯಸ್ವ। ಜಹಿ ಜಹಿ ಜಹಿ ವೇಗಂ ಶಾತ್ರವಂ ಸಾನುಬಂಧಂ ದಹ ದಹ ನರಸಿಂಹಾಸಹ್ಯ- 
ವೀರ್ಯಾಹಿತಂ ಮೇ ॥೧೭॥ 

ವಿಧಿಭವವಿಬುಧೇಶಭ್ರಾಮಕಾಗ್ನಿ ಸ್ಫುಲಿಂಗಪ್ರಸವಿವಿಕಟದಂಷ್ಟೋಜ್ಜಿಹ್ವಮಕ್ತ್ರ ತ್ರಿನೇತ್ರ । 
ಕಲ ಕಲ ಕಲ ಕಾಮಂ ಪಾಹಿ ಮಾಂ ತೇ ಸುಭಕ್ತಂ ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
11೧೮॥॥ 


-77- 


ಮಹಾನವಮೀ-ಆಯುಧಪೂಜೆ ಹಾಗೂ ವಾಹನ ಪೂಜೆ 


ಕುರು ಕುರು ಕರುಣಾಂ ಸಾಂಕುರಾಂ ದೈತ್ಯಪೋತೇ ದಿಶ ದಿಶ ವಿಶದಾಂ ಮೇ ಶಾಶ್ಚತೀಂ 
ದೇವದೃಷ್ಟಿಮ್‌ | ಜಯ ಜಯ ಜಯಮುೂರ್ತೆನಾರ್ತಜೇತವ್ಯಪಕ್ಟಂ ದಹ ದಹ 
ನರಸಿಂಹಾಸಹ್ಯವೀರ್ಯಾಹಿತಂ ಮೇ ॥೧೯॥ 


ಸ್ತುರಿತಿಯಮಹಿತಫ್ಲೀ ಸೇವಿತಾ ನಾರಸಿಂಹೀ ತನುರಿವ ಪರಿಶಾಂತಾ ಮಾಲಿನೀ 
ಸಾಭಿತೋ5ಲಮ್‌ ತದಖಿಲಗುರುಮಾಗ್ಯ ಶ್ರೀದರೂಪಾಲಸದ್ಭಿಃ ಸುನಿಯಮನಯಕ್ಛತ್ಯೈಃ 
ಸದ್ಗುಣೈರ್ನಿತ್ಯಯುಕ್ತಾ 1೨20 


ಲಿಕುಚತಿಲಕಸೂನುಃ ಸದ್ದಿತಾರ್ಥಾನುಸಾರೀ ನರಹರಿನುತಿಮೇತಾಂ ಶತ್ರುಸಂಹಾರಹೇತುಮ್‌। 
ಅಕೃತ ಸಕಲಪಾಪಧ್ವಂಸಿನೀಂ ಯಃ ಪಠೇತ್ತಾಂ ವ್ರಜತಿ ನೃಹರಿಲೋಕಂ ಕಾಮಲೋಭಾದ್ಯಸಕ್ತಃ 
eT 
॥ ಇತಿ ಶ್ರೀಮತ್ಕವಿಕುಲತಿಲಕ ತ್ರಿವಿಕ್ರಮಪಂಡಿತಾರ್ಯಸುತ 
ಶ್ರೀಮನ್ನಾರಾಯಣಪಂಡಿತಾಚಾರ್ಯ ವಿರಚಿತಃ ಶ್ರೀನೃಸಿಂಹಸ್ತುತಿಃ ॥ 
(ಉಚ್ಛಕಂಠದಿಂದ ಈ ಸ್ತೋತ್ರವನ್ನು ಅವಶ್ಯ ಪಠಿಸುತ್ತಾ ಚಕ್ರಗಳ ಕೆಳಗೆ ನಿಂಬೆಹಣ್ಣು ಇಟ್ಟು 
ವಾಹನವನ್ನು ಚಾಲನೆ ಮಾಡಬೇಕು.) 


॥ ಇಲ್ಲಿಗೆ ವಾಹನಪೂಜೆಯ ವಿಧಿಯು ಸಮಾಪ್ತಮಾಯಿತು ॥ 


ಕೃಷ್ಣಾರ್ಪಣ 
ಯಸ್ಯ ಸೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮುಚ್ಛತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 


ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಅನೇನ ವಾಹನಪೂಜಾಕರಣೇನ ಅಸ್ನದುರ್ವಂತರ್ಗತ ಗರುಡಾಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರೀಯತಾಮ್‌ 
ಶ್ರೀಕೃಷ್ಣಾರ್ಪಣಮಸ್ತು. 


-78- 


ವಿಜಯದಶಮೀ 


ವಿಜಯದಶಮೀ-ಶಮೀಪೂಜೆ 


ಸೇ 


ಸೇ 


ಶಮೀಪೂಜೆಯ ಸಾಮಗ್ರಿಗಳು 


ಶಮೀಗಿಡದ ಸುತ್ತಲೂ ಸ್ವಚ್ಛಗೊಳಿಸಿ ಸೆಗಣೆಯಿಂದ ಸಾರಿಸಿ ರಂಗೋಲಿ 
ಹಾಕಿರಬೇಕು. 


ಅರಿಶಿನ, ಕುಂಕುಮ, ರಂಗೋಲಿ, ತೆಂಗಿನಕಾಯಿ, ಬಾಳೇಹಣ್ಣು, ಪಂಚಕಜ್ಜಾಯ. 
ಭಗವಂತನಿಗೆ ಸಮರ್ಪಣೆ ಮಾಡಿದ ಹೂವು, ತುಳಸಿ, ಗಂಧ, ಅಕ್ಷತೆ, ತೀರ್ಥ. 
ಘಂಟಾಮಣಿ, ಕಲಶಗಳು, ಅರ್ಥ,ಪಾತ್ರೆ, ಆಸನ. 

ಎರಡು ದೀಪಸ್ತಂಭ, ಶಂಖ, ಸುದರ್ಶನ, ಮಂಗಳಾರತಿಗಳು. 
ಕಡ್ಲೆಹುರಿಹಿಟ್ಟನ್ನು ನೈವೇದ್ಯಕ್ಕಾಗಿ ಸಿದ್ಧಪಡಿಸಿಕೊಳ್ಳಬೇಕು. 


ವಿಜಯದಶಮಿಯಂದು ತಪ್ಪದೇ ಮಾಡಬೇಕಾದ ಕರ್ತವ್ಯಗಳು 


ಶೇ 


ಬನ್ನಿಪೂಜೆಯನ್ನು ವಿಜಯದಶಮಿಯ ಸಾಯಂಕಾಲ ತಪ್ಪದೇ ಮಾಡಬೇಕು. 
ಮನೆಯಿಂದ ಹೊರಗೆ ತೋಟದಲ್ಲಿರುವ ಬನ್ನಿಮರಕ್ಕೆ ಪೂಜೆಯನ್ನು 
ಮಾಡಬೇಕು. 


ಬನ್ನಿಮರವು ಇಲ್ಲದ್ದಿದರೆ, ಮೊದಲೇ ಒಂದು ಕುಂಡದಲ್ಲಿ ಶಮೀವೃಕ್ಷದ 
ಸಸಿಯನ್ನು ನೆಟ್ಟು ಪೂಜೆಯನ್ನು ಮಾಡಬೇಕು. 

ಶಮೀವೃಕ್ಷವನ್ನು ಪೂಜಿಸುವಾಗ ಸುದರ್ಶನ, ಚಕ್ರಾಂಕಿತ, ವಿಷ್ಣುಪಾದಗಳನ್ನಿಟ್ಟು 
ಪೂಜಿಸಬೇಕು. 

ನವರಾತ್ರಿಯ ಪ್ರತಿಪತ್‌ ದಿವಸ ಸ್ಥಾಪನೆ ಮಾಡಿದ ಅಂಕುರ ಗಡಿಗೆಯ 


ವಿಸರ್ಜನೆಯನ್ನು ಅಖಂಡದೀಪೋತವದ ಸಮರ್ಪಣೆಯನ್ನು ಇಂದು 
ಬನ್ನಿಪೂಜೆ ಮುಗಿದ ಮೇಲೆ ಮಾಡಬೇಕು. 


ವಿಜಯದಶಮಿ ವಾಯುದೇವರಿಗೆ ಬಹಳ ಇಷ್ಟವಾದ ದಿವಸ. ಆದ್ದರಿಂದ 
ಮಧ್ವರೂಪದಿಂದ ಭೂಲೋಕದಲ್ಲಿ ಅದೂ ನಮ್ಮ ಕರ್ನಾಟಕದಲ್ಲಿಯೇ 


ವಿಜಯದಶಮೀ-ಶಮೀಪೂಜೆ 


ಅವತಾರವನ್ನು ಮಾಡಿರುವರು. ಆದ್ದರಿಂದ ಇಂದು ಮಧ್ವರಾಯರ ಅವತಾರದ 
ಚರಿತ್ರೆಯನ್ನು ಕೇಳಬೇಕು. ಹೇಳಬೇಕು. ಅವರ ಕುರಿತಾದ ಸ್ತೋತ್ರಗಳನ್ನು, 
ಹಾಡುಗಳನ್ನು ಪಠಿಸಬೇಕು. 


% ಮಧ್ವವಿಜಯವನ್ನು ಪಾರಾಯಣ ಮಾಡಲು ಅನುಕೂಲವಿದ್ದವರು ಸಮಗ್ರವಾಗಿ 
ಪಾರಾಯಣವನ್ನು ಮಾಡಿದರೆ, ಅಭೀಷ್ಟಗಳೆಲ್ಲವೂ ಈಡೇರುತ್ತದೆ. ಎರಡನೇ ಸರ್ಗದ 
ಪಾರಾಯಣವನ್ನು ಮಾಡಲೇಬೇಕು. 

೫. ನವರಾತ್ರಿಯ ಸಂದರ್ಭದಲ್ಲಿ ವಾಯುಸ್ತುತಿಯ ಪುರಶ್ಚರಣೆಯನ್ನು ಮಾಡುವ 
ಸಂಕಲ್ಪವಿದ್ದರೆ, ಪುರಶ್ಚರಣೆಯನ್ನು ಸಮಾಪ್ತಿಗೊಳಿಸಿ. ಇಂದಿನ ದಿವಸ ಅದರ 
ಹೋಮವನ್ನು ಮಾಡಬೇಕು. 

* ಒಂಬತ್ತು ದಿವಸಗಳ ಕಾಲ ಆಚರಣೆ ಮಾಡಿಕೊಂಡು ಬಂದ ದುರ್ಗಾರಾಧನೆಯ 
ಸಮರ್ಪಣೆಯನ್ನು ಇಂದು ಮಾಡಿ, ದುರ್ಗೆಯ ಬಳಿ ವಿಜಯಭಾಗ್ಯದ 
ಪ್ರಾರ್ಥನೆಯನ್ನು ಮಾಡಬೇಕು. 


% ಇಂದೇ ಶ್ರೀನಿವಾಸಕಲ್ಯಾಣವಾದ ಪರ್ವಕಾಲ. ಆದ್ದರಿಂದ ಶ್ರೀನಿವಾಸಕಲ್ಯಾಣದ 
ಚಿಂತನೆಯನ್ನು ಮಾಡಬೇಕು. ಅದರ ಕುರಿತಾದ ಪದ್ಯ ಹಾಗೂ ಸ್ತೋತ್ರಗಳ 
ಪಠಣೆಯನ್ನು ಮಾಡಬೇಕು. 

೫ ಶ್ರೀರಾಮಚಂದ್ರನು ರಾವಣನನ್ನು ಕೊಂದು ವಿಜಯವನ್ನು ಸಾಧಿಸಿದ ಪರ್ವಕಾಲವೂ 
ಕೂಡ ಇಂದೇ ಆಗಿದೆ. ಹಾಗಾಗಿ ರಾಮಾಯಣಪಾರಾಯಣದ ಸಂಕಲ್ಪವನ್ನು 
ಮಾಡಿದ್ದರೆ ಇಂದು ಸಮರ್ಪಣೆ ಮಾಡಬೇಕು. ಇಲ್ಲದಿದ್ದರೆ ಇಂದು 
ಶ್ರೀರಾಮಪಟ್ಟಾಭಿಷೇಕದ ಚರಿತ್ರೆಯನ್ನು ಪಠಿಸಬೇಕು. ಅಥವಾ ಚರಿತ್ರೆಯನ್ನು 
ಕೇಳಬೇಕು. 

* ಶ್ರೀರಾಮನ ಪಟ್ಟಾಭಿಷೇಕದ ಚಿಂತನೆಯನ್ನು ಮಾಡುವುದರಿಂದ ಜೀವನದಲ್ಲಿ 
ನಿರಂತರ ವಿಜಯವೇ ಪ್ರಾಪುವಾಗುತ್ತದೆ. ಎಂದೆಂದೂ ಯಾವ ಹಂತದಲ್ಲೂಸೋಲು 
ಎಂಬುವುದೇ ಇರುವುದಿಲ್ಲ. 


81- 


ವಿಜಯದಶಮೀ-ಶಮೀಪೂಜೆ 


x 


ಪಾಂಡವರು ಹದಿನಾಕು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ಕೌರವರ 
ಬಳಿ ಗೆದ್ದ ಸುಮೂಹೂರ್ತ ಪರ್ವಕಾಲವೆಂದರೆ ಅದು ವಿಜಯದಶಮಿ. 
ಇಂದಿನ ದಿವಸವೇ ಶಮೀವೃಕ್ಷದಲ್ಲಿ ಇಟ್ಟಿದ್ದ ಎಲ್ಲ ಆಯುಧಗಳನ್ನು 
ತೆಗೆದುಕೊಂಡು, ಅರ್ಜುನನು, ಉತ್ತರಗೋಗ್ರಹಣದ ಸಂದರ್ಭದಲ್ಲಿ 
ಯುದ್ಧವನ್ನು ಮಾಡಿ ಗೆದ್ದನು. ಇದರ ಬಗ್ಗೆ ಮಹಾಭಾರತದ ವಿರಾಟಪರ್ವದಲ್ಲಿ 
ಗೋಗ್ರಹಣಪರ್ವದಲ್ಲಿ ವಿವರವಾದ ವಿಚಾರವು ಪ್ರಸಕ್ತವಾಗಿದೆ. ಆದ್ದರಿಂದ 
ಇಂದು ಪಾಂಡವರ ವಿಜಯದ ಕಥೆಯನ್ನು ಕೇಳಿ ಅವರ ಅನುಗ್ರಹವನ್ನು 
ಪಡೆದುಕೊಳ್ಳಬೇಕು. 


ವಿಜಯದಶಮಿ ಮಾಡಬೇಕಾದ ಕೆಲಸಗಳು 


ಉಷಕಾಲದಲ್ಲಿ ಎದ್ದು ಶೌಚಾಚಾರಗಳನ್ನು ಮುಗಿಸಿ, ಭಗವಂತನಿಗೆ ಹಾಗೂ 
ತುಳಸಿಗೆ ಮನೆಯ ಮುಂದೆ ದೀಪಗಳನ್ನು ಹಚ್ಚಿ ನಮಿಸಬೇಕು. 
ತಳಿರುತೋರಣಗಳನ್ನು ಕಟ್ಟಬೇಕು. 


ಭಗವಂತನಿಗೆ ಪ್ರಯತ್ನಪೂರ್ವಕವಾಗಿ ಪಂಚಾಮೃತ ಅಭಿಷೇಕವನ್ನು 
ಮಾಡಬೇಕು. 


ಪ್ರತಿನಿತ್ಯ ಮಾಡುವ ಪೂಜೆಗಿಂತಲೂ ಹೆಚ್ಚಿನ ಸಮಯವನ್ನು ವಿನಿಯೋಗ 
ಮಾಡಿ, ಭಕ್ತಿಶ್ರದ್ಧೆಗಳಿಂದ ಷೋಡಶೋಪಚಾರ ಪೂಜೆಯನ್ನು ಆಚರಿಸಬೇಕು. 
ಹಾಗೂ ಪ್ರತಿನಿತ್ಯ ಮಾಡುವ ಅಡುಗೆಗಳಿಗಿಂತ ಹೆಚ್ಚಿನ ಅಡುಗೆಗಳನ್ನು ಮಾಡಿ, 
ಶಕ್ತಿಯಿದ್ದರೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಊಟವನ್ನು ಮಾಡಬೇಕು. 
ಪೂಜೆಯನ್ನು ಮಾಡಿದ ಮೇಲೆ ಗುರುಗಳ ಬಳಿ ತೆರಳಿ ಶಾಂತಿಪಾಠವನ್ನು ಹಾಕಿ, 
ಹೊಸ ವಿದ್ಯೆಯ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. 

ಪೂಜೆಯ ಸಮಯದಲ್ಲಿ ಸೀತಾರಾಮಚಂದ್ರರಿಗೆ, ಲಕ್ಷ್ಮೀನಾರಾಯಣರಿಗೆ, 
ಪದ್ಮಾವತಿ ಶ್ರೀನಿವಾಸನಿಗೆ ವಿಶೇಷ ಪೂಜೆಯನ್ನು ಮಾಡಬೇಕು. ಹಾಗೂ 
ಮುಖ್ಯಪ್ರಾಣದೇವರ ಅವತಾರರೂಪರಾದ ಮಧ್ವಾಚಾರ್ಯರಿಗೆ, ಅವರ 
ಬಾಲ್ಕರೂಪದ ವಾಸುದೇವಾಚಾರ್ಯರಿಗೆ ಭಕ್ತಿಶ್ರದ್ಧೆಗಳಿಂದ ಪೂಜೆಯನ್ನು 
ಮಾಡಬೇಕು. 


-82- 


ವಿಜಯದಶಮೀ-ಶಮೀಪೂಜೆ 


೫ 


ಸೇ 


ವಾಸುದೇವರಿಗೆ ಹುರುಳಿಯು ಇಷ್ಟವಾದ್ದರಿಂದ ಹುರುಳಿಯ ಉಸುಳಿಯನ್ನು 
ಮಾಡಿ ನೈವೇದ್ಯವನ್ನು ಮಾಡಬೇಕು. ಇಂದು ಮಧ್ವಜಯಂತಿ ಆದ್ದರಿಂದ 
ಮಧ್ದವಿಜಯ ಪಾರಾಯಣವನ್ನು ಮಾಡಬೇಕು. ಸಾಧ್ಯವಾಗದ್ದಿದರೆ ಎರಡನೆಯ 
ಸರ್ಗದ ಪಾರಾಯಣವನ್ನಾದರೂ ಮಾಡಬೇಕು. ಸ್ತ್ರೀಯರು ಮಧ್ವನಾಮದ 
ಪಾರಾಯಣವನ್ನು ಮಾಡಬೇಕು. 


ತಾತರ್ಯನಿರ್ಣಯದಲ್ಲಿ ಬರುವ ಸೀತಾರಾಮಕಲ್ಯಾಣದ ಶ್ನೊ ್ಲೀಕಗಳನ್ನು 
ಪಠಿಸಬೇಕು. ಹಾಗೂ ಶ್ರೀನಿವಾಸಕಲ್ಯಾಣದ ಕೆಲವು ಶ್ಲೋಕಗಳನ್ನಾದರೂ 
ಪಠಿಸಬೇಕು. 
ಸಾಯಂಕಾಲದ ಗೋಧೂಳಿ ಮುಹೂರ್ತದಲ್ಲಿ ಶಮೀಪೂಜೆಯನ್ನು 
ಮಾಡಬೇಕು. 
ಶಮೀಪೂಜೆಯ ಅನಂತರ ಭಗವಂತನಿಗೆ, ಸಕಲ ದೇವತೆಗಳಿಗೆ, ಸಕಲ 
ಗುರುಗಳಿಗೆ ಶಮೀಯನ್ನು ಸಮರ್ಪಣೆ ಮಾಡಿ, ಮನೆಯಲ್ಲಿರುವ 
ಪ್ರತಿಯೊಬ್ಬರಿಗೂ ಶಮೀಯನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಂಡು, 
ಕಿರಿಯರಿಗೆ ಶಮಿಯನ್ನು ನೀಡಿ ಆಶೀರ್ವಾದವನ್ನು ಮಾಡಬೇಕು. 
ವಿಜಯದಶಮಿಯ ಪರ್ವಕಾಲ ದೊರೆಯುವುದು ವರ್ಷಕ್ಕೆ ಒಮ್ಮೆ ಮಾತ್ರ. 
ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಸಾರ್ಥಕ ಮಾಡಿಕೊಂಡು ಜೀವನವನ್ನು 
ಧನ್ಯವನ್ನಾಗಿ ಮಾಡಿಕೊಳ್ಳಬೇಕು. 

ಶಮೀಪೂಜೆಯಿಂದ ದೊರಕುವ ಫಲ 
ಶಮೀವ್ಯಕ್ಷದಲ್ಲಿ ಸಕಲದೇವತೆಗಳ ಹಾಗೂ ಲಕ್ಷ್ಮೀನಾರಾಯಣರ 
ದಿವ್ಯಸನ್ನಿಧಾನವು ಇಂದಿನ ದಿವಸ ವಿಶೇಷವಾಗಿ ಇರುತ್ತದೆ. ಆದ್ದರಿಂದ 
ಪ್ರಯತ್ನಪೂರ್ವಕವಾಗಿ ಪ್ರತಿಯೊಬ್ಬರೂ ಶಮಿಯ ಪೂಜೆಯನ್ನು ಶಮಿಯ 
ಆರಾಧನೆಯನ್ನು ಮಾಡಲೇಬೇಕು. 
ವರ್ಷಪೂರ್ತಿ ಮಾಡಿದ ಎಲ್ಲ ಪಾಪಗಳು ಶಮೀಪೂಜೆಯಿಂದ 
ಪರಿಹಾರವಾಗುತ್ತದೆ. ಕೆಟ್ಟಸ್ವಪ್ನಗಳು ಯಾವ ಕಷ್ಟಕಾರ್ಪಣ್ಯಗಳಿಗೆ 


-83- 


ವಿಜಯದಶಮೀ-ಶಮೀಪೂಜೆ 


ಸೂಚಕವಾಗಿರುತ್ತವೋ, ಅವೆಲ್ಲವೂ ಪರಿಹಾರವಾಗುತ್ತವೆ. ಮುಂದೆ 
ದುಃ್ವಪ್ಪಗಳು ಬೀಳುವುದಿಲ್ಲ. 

xk ಶಮೀವೃಕ್ಷದ ಒಂದೊಂದು ಎಲೆಯು ಬಂಗಾರಕ್ಕೆ ಸಮಾನವೆಂದು ಹಿರಿಯರು 
ಹೇಳುತ್ತಾರೆ. ಆದ್ದರಿಂದ ಶಮೀವೃಕ್ಷದ ಎಲೆಯನ್ನು ಬ್ರಾಹ್ಮಣರಿಗೆ ದಾನ 
ಮಾಡಬೇಕು. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. 

೫% ಜೀವನದಲ್ಲಿ ಕೆಲವರಿಗೆ ಸಾಲವು ತೀರುವುದೇ ಇಲ್ಲ. ಬಂದ ರೋಗವು 
ಉಪಶಮನವೇ ಆಗುವುದಿಲ್ಲ. ಅಂಥವರು ಈ ವಿಜಯದಶಮಿಯ 
ಪರ್ವಕಾಲದಲ್ಲಿ ಒಂದು ತಾಮ್ರದ ಪಾತ್ರೆಯೊಳಗೆ ಉಪ್ಪು ಹಾಗೂ ಎಳ್ಳನ್ನು 
ಬೆರೆಸಿ, ಶಮೀವೃಕ್ಷಕ್ಕೆ ಹಾಕಬೇಕು. ತಮ್ಮ ಸಮಸ್ಯೆಯ ಪರಿಹಾರವನ್ನು 
ಪ್ರಾರ್ಥಿಸಬೇಕು. ಇದರಿಂದ ಅವರ ಸಾಲವು ಹಾಗೂ ರೋಗವು 
ಸಂಪೂರ್ಣವಾಗಿ ಪರಿಹಾರವಾಗುವುದರಲ್ಲಿ ಸಂಶಯವಿಲ್ಲ. 

೫. ವಿಜಯದಶಮಿಯ ಈ ಪರ್ವಕಾಲದಲ್ಲಿ ಯಾರು ತೊಗರಿಕಾಳನ್ನು ದಾನ 
ಮಾಡುತ್ತಾರೋ, ಅಥವಾ ಅದನ್ನು ನೆನಸಿ ಹಸುವಿಗೆ ತಿನ್ನಿಸುತ್ತಾರೋ, 
ಅಂಥವರಿಗೆ ಶೀಘ್ರವಾಗಿ ವಿವಾಹವಾಗುತ್ತದೆ. (ತೊಗರಿಬೇಳೆಗಿಂತ 
ತೊಗರಿಕಾಳು ಶ್ರೇಷ್ಠ). 

* ಪೂಜಿಸಿದ ಶಮೀವೃಕ್ಷದ ಎಲೆಯನ್ನು ಮನೆಯಲ್ಲಿರುವ ಎಲ್ಲಹಿರಿಯರಿಗೆ ನೀಡಿ 
ನಮಸ್ಕಾರವನ್ನು ಮಾಡಬೇಕು. ಹಾಗೂ ಹಿರಿಯರಿಂದ ಆ ಶಮೀಪತ್ರವನ್ನು 
ಆಶೀರ್ವಾದಪುರಸರವಾಗಿ ಸ್ವೀಕಾರ ಮಾಡಬೇಕು. ಹೀಗೆ ಮಾಡುವುದರಿಂದ 
ಗುರುಹಿರಿಯರ ಅನುಗ್ರಹವು ಪೂರ್ಣವಾಗುತ್ತದೆ. ಜೀವನವು 
ಸಾರ್ಥಕವಾಗುತ್ತದೆ. 

೫% ಶಮೀಪೂಜೆಯನ್ನು ಗೋಧೂಳೀ ಮುಹೂರ್ತದಲ್ಲಿಯೇ ಮಾಡಬೇಕು. 

ಶಮೀಪೂಜಾಕ್ರಮ 


೫ ಪೂಜೆ ಮಾಡುವ ಮೊದಲು ಶಮೀವೃಕ್ಷದ ಸುತ್ತಲೂ ಸ್ಥಳವನ್ನು 
ಶುದ್ಧೀಕರಿಸಿರಬೇಕು. ಗೋಮಯದಿಂದ ಸಾರಿಸಿ ರಂಗವಲ್ಲಾ $ದಿಗಳನ್ನು 


ಹಾಕಿರಬೇಕು. ಹಾಗೂ ಕುಳಿತುಕೊಳ್ಳಲು ಸ್ಥಳಾವಕಾಶವನ್ನು ಮಾಡಿರಬೇಕು. 
-84- 


ವಿಜಯದಶಮೀ-ಶಮೀಪೂಜೆ 


ಜೇ 


ಶಮೀವೃಕ್ಷದ ಮುಳ್ಳುಗಳು ತುಂಬಾ ತೀಕ್ಷ್ಮವಾಗಿರುತ್ತವೆ. ಆ ಮುಳ್ಳುಗಳು 
ಸುತ್ತಮುತ್ತಲೂ ಎಲ್ಲೂ ಇರದಂತೆ ಜಾಗ್ರತೆ ವಹಿಸಬೇಕು. 


ವಿಜಯದಶಮಿಯ ಸಾಯಂಕಾಲದ ಗೋಧೂಳೀ ಮುಹೂರ್ತದಲ್ಲಿ 
ಶಮೀಪೂಜೆಯನ್ನು ವೈಭವದಿಂದ ಆಚರಿಸಬೇಕು. 


ಸಾಯಂಕಾಲದ ದೇವರ ಪೂಜೆಯನ್ನು ಮುಗಿಸಿ, ಅನಂತರ ಶಮೀಪೂಜೆಗೆ 
ಆವಶ್ಯಕವಾದ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಮನೆಮಂದಿಯೆಲ್ಲರೂ 
ಶಮೀವೃಕ್ಷದ ಬಳಿ ತೆರಳಬೇಕು. 


ಜಾಗಂಟೆ, ಶಂಖ, ಗಂಟೆ ಇವುಗಳ ನಾದಘೋಷದೊಂದಿಗೆ ಶಮೀವೃಕ್ಷದ 
ಕಡೆಗೆ ದೀಪವನ್ನು ಹಚ್ಚಿಕೊಂಡು ತೆರಳಬೇಕು. 


ಯಾರು ಮನೆಯ ಹಿರಿಯರೋ, ಅವರು ಶಮೀಪೂಜೆಯನ್ನು ಭಕ್ತಿಶ್ರದ್ಧೆಗಳಿಂದ 
ಆಚರಿಸಬೇಕು. ಸಂಕಲಪೂರ್ವಕವಾಗಿ, ಶಮೀವೃಕ್ಷದಲ್ಲಿ ತತ್ವನ್ಯಾಸ, 
ಮಾತೃಕಾನ್ಯಾಸ ಮೊದಲಾದವುಗಳಿಂದ ಆವಾಹನೆಯನ್ನು ಮಾಡಿ, ಮುಂದೆ 
ನೀಡಿದ ಕ್ರಮದಲ್ಲಿ ಶಮೀಪೂಜೆಯನ್ನು ಮಾಡತಕ್ಕದ್ದು 


ಶಮೀಪೂಜೆಯಲ್ಲಿ ಕೇವಲ ತೆಂಗಿನಕಾಯಿ, ಬಾಳೇಹಣ್ಣು ಅಷ್ಟೇ ಅಲ್ಲದೇ, 
ಉಳಿದ ಫಲಗಳನ್ನೂ ಕೂಡ ಹಾಗೂ ತಿಂಡಿತಿನಿಸುಗಳನ್ನೂ ಕೂಡ 
ನೈವೇದ್ಯವನ್ನಾಗಿ ಸಮರ್ಪಣೆ ಮಾಡಬೇಕು. 

ಶಮೀವ್ಯಕ್ಷವು ಭಗವಂತನ ಕುಲದೇವತೆ ಎಂದು ಶ್ರೀನಿವಾಸನೇ 
ಶ್ರೀನಿವಾಸಕಲ್ಯಾಣದಲ್ಲಿ ಹೇಳಿಕೊಂಡಿದ್ದಾನೆ. ಆದ್ದರಿಂದ 
ಶ್ರೀನಿವಾಸಪದ್ಮಾವತಿಯ ಆವಾಹನೆಯನ್ನು ಅಥವಾ ಲಕ್ಷ್ಮೀನಾರಾಯಣರ 
ಆವಾಹನೆಯನ್ನು ಮಾಡಿ, ಪೂಜೆಯನ್ನು ಮಾಡಬೇಕು. 

ಶಮೀಪೂಜೆಯು ಆದ ಬಳಿಕ ಪ್ರತಿಯೊಬ್ಬರು ಕನಿಷ್ಠಪಕ್ಷ ನಾಲ್ಕು ಪ್ರದಕ್ಷಿಣೆ 
ನಮಸ್ಕಾರವನ್ನು ಹಾಕಬೇಕು. 


85. 


ವಿಜಯದಶಮೀ-ಶಮೀಪೂಜೆ 


ಜೇ 


ಸೇ 


ಪೂಜೆ ಆದ ಬಳಿಕ ಶಮೀವ್ಯಕ್ಷದ ಎಲೆಗಳನ್ನು ಕಿತ್ತಿ ಅದರಲ್ಲಿ ಶಮೀದೇವಿಯ 
ಸಾನ್ನಿಧ್ಯಬರುವಂತೆ ಪ್ರಾರ್ಥಿಸಬೇಕು. 
ಶಮೀವೃಕ್ಷದ ಮೃತ್ತಿಕೆಯನ್ನೂ ಕೂಡ ಅವಶ್ಯವಾಗಿ ಮನೆಗೆ ತರಬೇಕು. ಹಾಗೂ 
ಪ್ರತಿಯೊಬ್ಬರಿಗೂ ಆ ಮೃತ್ರಿಕೆಯನ್ನು ಧಾರಣೆ ಮಾಡುವಂತೆ ಹೇಳಬೇಕು. 
ತಂದ ಶಮಿಯನ್ನು ಮೊದಲು ಭಗವಂತನಿಗೆ ಏರಿಸಿ, ನಮಸ್ಕಾರವನ್ನು ಮಾಡಿ, 
ಆಶೀರ್ವಾದವನ್ನು ಬೇಡಬೇಕು. ಅನಂತರ ಮುಖ್ಯಪ್ರಾಣದೇವರಿಗೆ, ತುಳಸಿಗೆ, 
ಸಕಲ ತತ್ವಾಭಿಮಾನಿದೇವತೆಗಳಿಗೆ, ಸಮಸ್ತ ಗುರುಗಳಿಗೆ ತಾರತಮ್ಯಪ್ರಕಾರವಾಗಿ 
ಶಮೀಪತ್ರವನ್ನು ನೀಡಿ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 
ಮನೆಯಲ್ಲಿರುವ ಹಿರಿಯರಿಗೆ ಶಮೀಪತ್ರವನ್ನು ನೀಡಿ ಆಶೀರ್ವಾದ 
ಮಾಡುವಂತೆ ಪ್ರಾರ್ಥಿಸಬೇಕು. ಹೀಗೆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೂಡ 
ಪರಸ್ಪರವಾಗಿ ಶಮೀಪತ್ರದ ವಿನಿಮಯವನ್ನು ಮಾಡಿಕೊಂಡು ಸಂತೋಷ 
ಉತ್ಸಾಹ, ಉಲ್ಲಾಸಗಳಿಂದ ವಿಜಯದಶಮಿಯ ಹಬ್ಬದ ಸಡಗರವನ್ನು 
ಅನುಭವಿಸಬೇಕು. 
ಸಂತೋಷ ಉತ್ಸಾಹಗಳಿದ್ದಲ್ಲಿಯೇ ಭಗವಂತನ ಸಾನ್ನಿಧ್ಯವಿರುತ್ತದೆ. ಹಬ್ಬದ 
ಸಂದರ್ಭಗಳಲ್ಲಿ ಮುಖವನ್ನು ಗಂಟುಹಾಕಿಕೊಳ್ಳುವುದು, ದುರಹಂಕಾರವನ್ನು 
ತೋರಿಸುವುದು, ಅಥವಾ ಔದಾಸೀನ್ಯವನ್ನು ಹೊಂದುವುದು. 
ಕಾರ್ಯಾಂತರಗಳಲ್ಲಿ ತಲ್ಲೀನರಾಗುವುದು ಇವುಗಳನ್ನು ಮಾಡಿದರೆ, ಆ 
ಮನೆಯಲ್ಲಿ ಕಲಿಯು ಆವರಿಸುತ್ತಾನೆ. 
ಆದ್ದರಿಂದ ವಿಧೇಯರಾಗಿದ್ದು, ಎಲ್ಲರ ಜೊತೆ ಬೆರೆತು ಮಕ್ಕಳ ಮನಸಿನಂತೆ 
ಮನಸ್ಸನ್ನು ಶುದ್ಧವನ್ನಾಗಿ ಮಾಡಿಕೊಂಡು ವಿಜಯದಶಮಿಯ ಹಬ್ಬವನ್ನು 
ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. 

ವಿಜಯದಶಮಿಯ ಮಹತ್ವ 
ವರ್ಷದ ಮೂರುವರೆ ದಿವಸದ ಪರ್ವಕಾಲಗಳಲ್ಲಿ ವಿಜಯದಶಮಿಯೂ 
ಕೂಡ ಒಂದು. ಇಂದಿನ ದಿವಸ ಮಾಡುವ ಪ್ರತಿಯೊಂದು ಸತ್ಕಾರ್ಯಗಳಿಗೂ 
ಅಕ್ಷಯಫಲವು ಇರುತ್ತದೆ. 


ವಿಜಯದಶಮೀ-ಶಮೀಪೂಜೆ 


ಸೇ 


ಯುಗಾದಿ ಅಕ್ಸೆಯತೃತೀಯ ಹಾಗೂ ಬಲಿಪಾಡ್ಯಮಿಗಿಂತಲೂ 
ವಿಜಯದಶಮಿಯು ಹೆಚ್ಚು ಮಹತ್ವಪೂರ್ಣವಾಗಿದೆ. ಆದ್ದರಿಂದ 
ವಾಯುದೇವರು ವಿಜಯದಶಮಿಯನ್ನೇ ಆರಿಸಿಕೊಂಡು ಮಧ್ವರೂಪದಿಂದ 
ಅವತಾರವನ್ನು ಮಾಡಿರುವರು. 

ವಿಜಯದಶಮಿಯ ದಿವಸ ಆರಂಭ ಮಾಡಿದ ಕೆಲಸಗಳೆಲ್ಲವೂ ವಿಜಯವನ್ನು 
ನೀಡುತ್ತವೆ. ಇಂದಿನ ದಿವಸ ಯಾವುದೇ ತಿಥಿ, ನಕ್ಷತ್ರ, ಮುಹೂರ್ತಗಳನ್ನು 
ನೋಡದೇ, ಸತ್ಕಾರ್ಯಗಳನ್ನು ಪ್ರಾರಂಭ ಮಾಡಬಹುದೆಂದು ಧರ್ಮಶಾಸ್ತ್ರವು 
ಹೇಳುತ್ತದೆ. 

ನವರಾತ್ರಿಗಳಲ್ಲಿ ಒಂಬತ್ತು ದಿವಸಗಳ ಕಾಲ ದುರ್ಗೆಯ ಆರಾಧನೆಯನ್ನು 
ಮಾಡಬೇಕೆಂದು ಎಲ್ಲ ಪುರಾಣಗಳು ಹೇಳುತ್ತವೆ. ಅದರ ಪ್ರಕಾರವಾಗಿ 
ಜಗತ್ತಿನಲ್ಲಿ ಎಲ್ಲೆಡೆಯೂ ಕೂಡ ದುರ್ಗೆಯ ಆರಾಧನೆಯು ಅತ್ಯಂತ 
ವೈಭವದಿಂದ ನಡೆಯುತ್ತದೆ. ಇಂದಿನ ದಿವಸ ಆಚರಿಸಿದ ದುರ್ಗೆಯ 
ಆರಾಧನೆಯನ್ನು ಸಮರ್ಪಣೆ ಮಾಡಿ, ಅವಳ ಆಶೀರ್ವಾದವನ್ನು ಪಡೆದಾಗ 
ಅವಳು ತನ್ನ ಭಕ್ತರಿಗೆ ವಿಜಯವನ್ನು ನೀಡುತ್ತಾಳೆ. ಆದ್ದರಿಂದಲೇ ಇವತ್ತಿನ 
ದಿವಸಕ್ಕೆ ವಿಜಯದಶಮಿ ಎಂಬ ಹೆಸರು ಬಂದಿದೆ. 

ಶ್ರೀನಿವಾಸಕಲ್ಯಾಣವಾದ ದಿವಸವೂ ಕೂಡ ಇಂದೇ ಆಗಿದೆ. ಆದ್ದರಿಂದ ಈ 
ಪರ್ವಕಾಲದಲ್ಲಿಭಗವಂತನ ದುರ್ಗಾದೇವಿಯ ಹಾಗೂ ಮುಖ್ಯಪ್ರಾಣದೇವರ 
ಸಂಪೂರ್ಣ ಸಾನ್ನಿಧ್ಯ ಇರುತ್ತದೆ ಎಂಬುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. 
ಸರಸ್ವತಿಯನ್ನು ವಿಸರ್ಜನೆ ಮಾಡಿ, ಅಧ್ಯಯನವನ್ನು ಪ್ರಾರಂಭ ಮಾಡುವ 
ಶ್ರೇಷ್ಠ ದಿವಸವೂ ಕೂಡ ಇಂದೇ ಆಗಿದೆ. ಪ್ರತಿಯೊಬ್ಬರೂ ಕೂಡ 
ವಿಜಯದಶಮಿಯ ದಿವಸ ಗುರುಗಳ ಬಳಿ ಶಾಂತಿಪಾಠವನ್ನು ಕಡ್ಡಾಯವಾಗಿ 
ಹಾಕಲೇಬೇಕು. 

ಹೊಸ ವಿಷಯದ ಅಧ್ಯಯನವನ್ನು ಇಂದಿನ ದಿವಸ ಪ್ರಾರಂಭ ಮಾಡಬೇಕು. 
ಅದರಿಂದ ಯಾವ ವಿದ್ಯೆಯನ್ನು ಪಡೆಯಬೇಕೆಂಬ ಅಪೇಕ್ಟೆಯನ್ನು 
ಹೊಂದಿರುತ್ತೇವೋ, ಅದನ್ನು ಸಂಪೂರ್ಣವಾಗಿ ಪಡೆದುಕೊಂಡು ಅದರ 


-87- 


ವಿಜಯದಶಮೀ-ಶಮೀಪೂಜೆ 


ಸ 


ಅನುಷ್ಠಾನವನ್ನು ಮಾಡುವಂತೆ ಭಗವಂತನು ಅನುಗ್ರಹಿಸುತ್ತಾನೆ. ಇಂದಿಗೂ 
ಕೂಡ ಪ್ರತಿಯೊಬ್ಬ ಶಿಷ್ಯರು ಗುರುಗಳ ಬಳಿ ಶಾಂತಿಪಾಠವನ್ನು ಹಾಕಿ 
ಅಧ್ಯಯನವನ್ನು ಪ್ರಾರಂಭ ಮಾಡುತ್ತಾರೆ. 

ಇಂದು ಅಧ್ಯಯನವನ್ನು ಪ್ರಾರಂಭ ಮಾಡಿದ ಮೇಲೆ ಮರುದಿವಸ (ಏಕಾದಶಿ 
ದಿವಸ) ತಪ್ಪದೇ ಅಧ್ಯಯನವನ್ನು ಮುಂದುವರೆಸಬೇಕು. ಇಲ್ಲದಿದ್ದರೆ 
ದ್ವಿತೀಯವಿಫ್ಸ ಎಂಬ ದೋಷವು ಬಂದು, ಅಧ್ಯಯನವು ನಿಂತುಹೋಗುತ್ತದೆ. 
ವಿಜಯದಶಮಿಯ ಹಬ್ಬವನ್ನು ಭಗವಂತನಿಗೆ ವಿಶೇಷ ಪೂಜೆಯನ್ನು ಮಾಡುವ 
ಮೂಲಕ ಪ್ರಾರಂಭ ಮಾಡಬೇಕು. ಹಾಗೂ ವಿವಿಧ ಭಕ್ಷ್ಯಭೋಜ್ಯಗಳನ್ನು 
ಮಾಡಿ, ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಅನ್ನ ಸಂತರ್ಪಣೆಯನ್ನು 
ಮಾಡಬೇಕು. ಮನೆಯಲ್ಲಿ ಇರುವ ಪ್ರತಿಯೊಬ್ಬರೂ ಕೂಡ ಒಟ್ಟಾಗಿ ಈ 
ಹಬ್ಬವನ್ನು ಮಾಡುವುದರಿಂದ ಭಗವಂತನ ವಿಶೇಷ ಅನುಗ್ರಹವು 
ಪ್ರಾಪ್ತವಾಗುತ್ತದೆ. 

ತಾತ್ಪರ್ಯನಿರ್ಣಯದಲ್ಲಿ ಬರುವ ಸೀತಾರಾಮಕಲ್ಯಾಣದ ಶ್ಲೋಕಗಳನ್ನು 
ಪಠಿಸಬೇಕು. ಹಾಗೂ ಶ್ರೀನಿವಾಸಕಲ್ಯಾಣದ ಕೆಲವು ಶ್ಲೋಕಗಳನ್ನಾದರೂ 
ಪಠಿಸಬೇಕು. 

ಸಾಯಂಕಾಲದ ಗೋಧೂಳಿಮುಹೂರ್ತದಲ್ಲಿ ಶಮೀಪೂಜೆಯನ್ನು 
ಮಾಡಬೇಕು. 

ಶಮೀಪೂಜೆಯ ಅನಂತರ ಭಗವಂತನಿಗೆ, ಸಕಲ ದೇವತೆಗಳಿಗೆ, ಸಕಲ 
ಗುರುಗಳಿಗೆ ಶಮೀಯನ್ನು ಸಮರ್ಪಣೆ ಮಾಡಿ, ಮನೆಯಲ್ಲಿರುವ 
ಪ್ರತಿಯೊಬ್ಬರಿಗೂ ಶಮೀಯನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಂಡು, 
ಕಿರಿಯರಿಗೆ ಶಮಿಯನ್ನು ನೀಡಿ ಆಶೀರ್ವಾದವನ್ನು ಮಾಡಬೇಕು. 
ವಿಜಯದಶಮಿಯ ಪರ್ವಕಾಲ ದೊರೆಯುವುದು ವರ್ಷಕ್ಕೆ ಒಮ್ಮೆ ಮಾತ್ರ. 
ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ಸಾರ್ಥಕ ಮಾಡಿಕೊಂಡು ಜೀವನವನ್ನು 
ಧನ್ಯವನ್ನಾಗಿ ಮಾಡಿಕೊಳ್ಳಬೇಕು. 


ವಿಜಯದಶಮೀ-ಶಮೀಪೂಜೆ 


ಕೃಷ್ಣಾಚಾರ್ಯಸ್ಮ ಪತಮುಕ್ತಾವಳಿಯಲ್ಲಿ ವಿಜಯದಶಮಿ 


ನವಮೈೈವ ಯುತಾ ಕಾರ್ಯಾ ಶುದ್ಧಾ ವಾ ಸರ್ವದಾ ಶುಭಾ | 

ದಾನೇ ಕೋಟಿಗುಣಂ ಪುಣ್ಯಂ ತಥೈವ ದಶಮೀದಿನೇ ॥ 

ವಿಜಯಾದಶಮೀ ಪ್ರೋಕ್ತಾ ಸಾ ಪುಣ್ಯಾ ಜಯದಾ ನೃಣಾಮ್‌ । 

ರಾಜ್ಞಾಂ ವೈರಿಜಯಸ್ತಸ್ಕಾಂ ಶತ್ರೂಣಾಂ ಪಾತಕಸ್ಯ ಚ ॥ 

ವಿಜಯಃ ಸ್ಯಾಚ್ಚ ತಸ್ಮಾತ್ತು ಮಹಾಪುಣ್ಯಫಲಪ್ರದಾ । 

ಕುರ್ವೀತ ಮಂಗಲಾನ್ಯಸ್ಯಾಂ ಸರ್ವದಾ ಮಂಗಲೇಪುನಾ ॥ 

ದ್ರವ್ಯೈಃ ಸುಗಂಧಿಭಿಸ್ತೈಸ್ಟೈರ್ಮನ್ನೂರ್ತೀರ್ಬ್ರಾಹ್ಮಣಾನಪಿ ॥ 

ಸ್ನಾಪಯೇತ್‌ ತೇನ ಮಹತೀ ಪ್ರೀತಿರ್ಮೇ ಜಾಯತೇ ಧ್ರುವಮ್‌ ॥ 

ನವಮಿಯಿಂದ ಕೂಡಿರುವ ದಶಮಿಯಂದೇ ವಿಜಯದಶಮಿ ಆಚರಣೆ 
ಮಾಡಬೇಕು. ಏಕಾದಶಿಯಿಂದ ಕೂಡಿದ ದಶಮಿಯಂದು ವಿಜಯದಶಮಿ ಆಚರಣೆ 
ಮಾಡಬಾರದು. ನವಮಿಯಿಂದ ಕೂಡಿದ ದಶಮಿಯ ದಿನ ದಾನ ಮಾಡಿದರೆ 
ಕೋಟಿಪಾಲು ಪುಣ್ಯವು ಬರುತ್ತದೆ. ಪುಣ್ಯಕರವಾದ ದಶಮಿಯು ಮಾನವರಿಗೆ 
ವಿಜಯವನ್ನು ನೀಡುತ್ತದೆ. ಆದ್ದರಿಂದಲೇ ಇದಕ್ಕೆ ವಿಜಯದಶಮಿ ಎಂದು ಹೆಸರು 
ಸಾರ್ಥಕವಾಗಿದೆ. ರಾಜರಿಗೆ ಶತ್ರುಜಯವನ್ನು ನೀಡುವುದರಿಂದ ಇದಕ್ಕೆ 
ವಿಜಯದಶಮಿ ಎಂಬ ಹೆಸರು ಬಂದಿದೆ. ಮತ್ತು ಪ್ರತಿಯೊಬ್ಬರಿಗೂ ಅವರವರ 
ಶತ್ರುಗಳನ್ನು ಮತ್ತು ಮಾನಸಿಕ ಶತ್ರುಗಳನ್ನು ನಿಗ್ರಹ ಮಾಡಿ, ವಿಜಯವನ್ನು ಈ 
ವಿಜಯದಶಮಿಯು ತಂದುಕೊಡುತ್ತದೆ. ಪಾಪಗಳಿಂದ ಜಯವು ದೊರಕುತ್ತದೆ. 
ಆದ್ದರಿಂದ ವಿಜಯದಶಮಿಯು ಅತ್ಯಂತ ಮಹತ್ವದ ಪುಣ್ಯಪ್ರದವಾದ ದಿವಸವಾಗಿದೆ. 
ಯಾರು ಶುಭವನ್ನು ಅಪೇಕ್ಟಿಸಿ ಇಂದು ಹಬ್ಬವನ್ನು ಆಚರಿಸುತ್ತಾರೋ, ಅವರಿಗೆ ಎಲ್ಲ 
ಬಗೆಯ ಅಭೀಷ್ಟಗಳು ನೆರವೇರುತ್ತವೆ. ವಿಜಯದಶಮಿಯ ದಿವಸ 
ಪರಿಮಳಭರಿತವಾದ ವಸ್ತುಗಳಿಂದ ಬ್ರಾಹ್ಮಣರಿಗೆ ಸ್ನಾನವನ್ನು ಮಾಡಿಸಬೇಕು. 
ಇದರಿಂದ ಅತ್ಯಂತ ಸಂತೋಷವಾಗುತ್ತದೆಂದು ವರಾಹದೇವರು ಹೇಳಿದ್ದಾರೆ. 
ವರಾಹಪುರಾಣದಲ್ಲಿ ಬರುವ ಈ ಶ್ಲೋಕಗಳನ್ನು ಶ್ರೀಕೃಷ್ಣಾಚಾರ್ಯರು ತಮ್ಮ 
ಸ್ಮೃತಿಮುಕ್ತಾವಳಿ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. 

-89- 


ವಿಜಯದಶಮೀ-ಶಮೀಪೂಜೆ 


ಶಮೀವಕ್ಷದ ಬಗೆ ಮಾಹಿತಿ 
[iY [a 


೧. ಶಮೀವ್ಯಕಕಕ್ಷೆ ಅಗ್ನಿಗರ್ಭ ಎಂದು ಹೆಸರು. ಹಿಂದಿನ ಕಾಲದಲ್ಲಿ ಇದರಿಂದಲೇ 
ಅರಣೀಮಥನವನ್ನು ಮಾಡುತ್ತಿದ್ದರು. ಈ ವೃಕ್ಷದ ಕಾಷ್ಠದಿಂದ ಬೆಂಕಿಯು 
ಬಹುಬೇಗ ಹುಟ್ಟುತ್ತದೆ. 


೨. ಶಮೀವಕ್ಷಕ್ಷೆ ಇಷ್ಟು ಹೆಸರುಗಳು ಕೋಶಗಳಲ್ಲಿ ಪ್ರಸಿದ್ಧವಾ ಗಿವೆ - ೧. ಶಕುಫಲಾ, 
೨. ಶಿವು, ೩. ಕ್ಛತ್ತುಫಲೀ, ೪. ಶಾಂತಾ, ೫. ತುಂಗಾ, ೬. ಕಚರೀಪುಫಲ, 
೭. ಕೇಶಮಥನೀ, ೮. ಈಶಾನೀ, ೯. ಲಕ್ಷ್ಮೀ, ೧೦. ತಪನತನಯಾ, 
೧೧. ಇಷ್ಟು, ೧೨. ಶುಭಕರೀ, ೧೩. ಹವಿರ್ಗಂಧಾ, ೧೪. ಮೇಧ್ಯಾ, 
೧೫. ದುರಿತದಮನೀ, ೧೬. ಶಕುಫಲಿಕಾ, ೧೭. ಸಮುದ್ರಾ , 0೮. ಮಂಗಲ್ಯಾ 
೧೯. ಸುರಭಿ, ೨೦. ಪಾಪಶಮನೀ, ೨೧. ಭದ್ರಾ, ೨೨. ಶಂಕರೀ, 
೨೩. ಕೇಶಹಂತ್ರೀ, ೨೪. ಶಿವಫಲಾ, ೨೫. ಸುಪುತ್ರಾ, ೨೬. ಸುಖದಾ ಎಂದು 
೨೬ ಹೆಸರುಗಳಿವೆ. 


೩. ರಕ್ಷಪಿತ್ತ, ಅತಿಸಾರ ಮೊದಲಾದ ದೋಷಗಳನ್ನು ಇದು ಪರಿಹರಿಸುತ್ತದೆ. ಕಂಪನ, 
ಕಾಸಾ, ಶ್ರಮ, ಶ್ವಾಸ, ಕುಷ್ಠ, ಅರ್ಷ, ಕ್ರಿಮಿ ಮೊದಲಾದ ದೋಷಗಳನ್ನು ಈ 
ವೃಕ್ಷವು ಪರಿಹಾರ ಮಾಡುತ್ತದೆ. ಆದರೆ ಉಷ್ಣಕಾರಕವೂ ಕೇಶನಾಶಕವೂ 
ಆಗಿರುತ್ತದೆ. 

ಹೀಗೆ ಭಾವಪ್ರಕಾಶದಲ್ಲಿ ಹೇಳಿದ್ದಾರೆ - 


ಶಮೀ ತಿಕ್ತಾ ಕಟುಃ ಶೀತಾ ಕಷಾಯಾ ರೇಚನೀ ಲಘಂಃ । 
ಕಂಪಕಾಸಶ್ರಮಶ್ವಾಸಕುಷ್ಠಾರ್ಶಃ ಕೃಮಿಜಿತ್‌ ಸ್ಮೃತಾ ॥ (ಭಾವಪ್ರಕಾಶ) 
ಈ ವೃಕ್ಷವು ಆಧಿಭೌತಿಕವಾಗಿ ರೋಗನಾಶಕವಾಗಿದೆ. ಆಧ್ಯಾತ್ಮಿಕವಾಗಿ 
ತೇಜೋವರ್ಧಕವಾಗಿದೆ. ಆಧಿದೈವಿಕವಾಗಿ ದೇವತಾಕ್ಸೇತ್ರವಾಗಿದೆ. 


-90- 


ವಿಜಯದಶಮೀ-ಶಮೀಪೂಜೆ 


ಯೋಗವಿಘುಗಳನ್ನು ದಾಟಿಸಿ ಪರಮಾತ್ಮನೆಡೆ ಕರೆದುಕೊಂಡು ಹೋಗುವ 

ದಿವ್ಯವ್ಯಕ್ತವಾಗಿದೆ. 

೫% ಪ್ರಳಯಕಾಲದಲ್ಲಿ ಪರಮಾತ್ಮನು ಯೋಗನಿದ್ರೆಯಲ್ಲಿರುತ್ತಾನೆ. ಆಗ 
ಶ್ರೀದೇವಿಯು ಆಲದೆಲೆಯಾಗಿರುತಾಳೆ. ಭೂದೇವಿಯು ಜಲರೂಪ- 
ದಲ್ಲಿರುತ್ತಾಳೆ. ದುರ್ಗೆಯು ತಮೋರೂಪದಲ್ಲಿರುತ್ತಾಳೆ. ಮೊಟ್ಟಮೊದಲು 
ದುರ್ಗೆಯು ಎದ್ದು ತನ್ನ ತಮೋರೂಪವನ್ನು ಅವ್ಯಕ್ತವನ್ನಾಗಿ ಮಾಡಿ, 
ಪರಮಾತ್ಮನನ್ನು ಎಬ್ಬಿಸುತ್ತಾಳೆ. ಅನಂತರ ಜಲರೂಪದ ಭೂದೇವಿಯು 
ಆಲದೆಲೆಯ ರೂಪದಲ್ಲಿರುವ ಶ್ರೀದೇವಿಯು ಎದ್ದು ಆ ಭಗವಂತನನ್ನು 
ಯೋಗನಿದ್ರೆಯಿಂದ ಮೇಲೆಬ್ಬಿಸುತ್ತಾರೆ. ಮತ್ತು ಶ್ರೀ, ಭೂ, 
ದುರ್ಗಾರೂಪಗಳಲ್ಲಿ ದುರ್ಗಾರೂಪವು ಸಂಹಾರಕಾರಣವಾಗಿವೆ. ಆದ್ದರಿಂದ 
ಪ್ರತಿಯೊಂದು ಕ್ಷಣ ಸಂಹಾರದೆಡೆ ಧಾವಿಸುತ್ತಿರುವ ನಾವೆಲ್ಲರೂ 
ಮೊಟ್ಟಮೊದಲು ದುರ್ಗೆಯನ್ನೇ ಆರಾಧನೆ ಮಾಡಬೇಕು. ಶರಣಾಗತರಾಗಿ 
ರಕ್ಷಿಸೆಂದು ವರ ಬೇಡಬೇಕು. 


% ಪ್ರತಿನಿತ್ಯವೂ ದುರ್ಗೆಯ ಆರಾಧನೆಯನ್ನು ಮಾಡಬೇಕು. ಇದು 

ಸಾಧ್ಯವಾಗದಿದ್ದಾಗ ನವರಾತ್ರಿಯ ಪರ್ವಕಾಲಗಳಲ್ಲಿ ಒಂದು ದಿನವೂ ಬಿಡದೇ 
ದುರ್ಗೆಯನ್ನು ಆರಾಧನೆ ಮಾಡಬೇಕು. ನರಸಿಂಹದೇವರ ಜೊತೆ ಕುಳಿತ, 
ದುರ್ಗೆಯ ಪೂಜೆ, ನಮಸ್ಕಾರ ಮೊದಲಾದವುಗಳನ್ನು ಮಾಡಿ, ಅವಳ 
ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 


-91- 


ವಿಜಯದಶಮೀ-ಶಮೀಪೂಜೆ 


ವಿಜಯದಶಮಿಯ ದಿವಸ ಈ ಕೆಳಗಿನ ಶ್ಲೋಕಗಳನ್ನು 
ಯಥಾಶಕ್ತಿ ಹೇಳಿಕೊಳ್ಳಬೇಕು 


ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ 

ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ । 

ಶತ್ರುರ್ವಿನಶ್ಯತಿ ಧನಂಜಯಕೀರ್ತನೇನ 

ಮಾದ್ರೀಸುತಾ ಕಥಯತಾಂ ನ ಭವಂತಿ ರೋಗಾಃ ॥ 

ತಂಪೂರ್ವಪಕ್ಷಸಿತಬಿಂಬಮಿವ ಪ್ರವೃದ್ಧಂ 

ಯಾವದ್‌ ದ್ವಿಜೇಂದ್ರವನಿತಾ ಸುಷುವೇನ ತಾವತ್‌ । 

ಅಂಶೇನ ವಾಯುರವತೀರ್ಯ ಸರೂಪ್ಯಪೀಠೇ 

ವಿಷ್ಣುಂ ಪ್ರಣಮ್ಯ ಭವನಂ ಪ್ರಯಯೌ ತದೀಯಮ್‌ ॥ 
ಸಸ ಸೀ ಸೇ 


ವಿಜಯದಶಮೀ-ಶಮೀಪೂಜೆ 


ಶಮೀಪೂಜಾವಿಧಾನ 
(ಶಮೀವೃಕ್ಷವು ದೊರೆಯದ ಪಕ್ಷದಲ್ಲಿ ಕುಂಡದಲ್ಲಿ ಶಮೀಗಿಡವನ್ನು ಹಾಕಿ 
ಪೂಜಿಸಬೇಕು, ಅದೂ ಸಾಧ್ಯವಾಗದಿದ್ದಲ್ಲಿ ಶಮೀಪತ್ರಗಳನ್ನೇ ದೇವರ 
ಮುಂದಿಟ್ಟು ಪೂಜಿಸಬೇಕು. ಶಮೀಪೂಜೆಯನ್ನು ಮಾಡದೇ ಇರಬಾರದು) 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋನಮಃ ॥ 


ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ । 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ಥೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜ:ಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃತಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋನಮಃ ॥ 


-93- 


ವಿಜಯದಶಮೀ-ಶಮೀಪೂಜೆ 


ದುಷ್ಟಾನಾಂ ವಿಘ್ನಕರ್ತಾ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಫೋತಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ । 
ಪೌಲಸ್ತೇಚ್ನಾ ್ಲಿಂತರಾಯಃ ಕುರು ಸಃ 

ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಥರಾಮಿ ॥ 


ಆಚಮನ 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ 
ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷಣಾಯ 
ನಮಃ | ವಾಸುದೇವಾಯ ನಮಃ । ಪ್ರದ್ಯುಮ್ನಾಯ ನಮಃ । ಅನಿರುದ್ಧಾಯ ನಮಃ| 
ಪುರುಷೋತ್ತಮಾಯ ನಮಃ । ಅಧೋಕ್ಷೆಜಾಯ ನಮಃ । ನಾರಸಿಂಹಾಯ ನಮಃ । 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ । ಹರಯೇ 
ನಮಃ । ಶ್ರೀಕೃಷ್ಣಾಯ ನಮಃ । 

(ಆಚಮನವನ್ನು ಎರಡುಬಾರಿ ಮಾಡಬೇಕು) 

ಪ್ರಾಣಾಯಾಮ 

ಓಂ ಪ್ರಣವಸ್ಯ ಪರಬ್ರಹ್ಮಯುಷಿಃ ಪರಮಾತ್ಮಾ ದೇವತಾ ದೈವೀ 

ಗಾಯತ್ರೀಛಂದಃ | ಪ್ರಾಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ! 
ಓಂ ತಪಃ | ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಂ । ಭರ್ಗೋ ದೇವಸ್ಯ 
ಧೀಮಹಿ । ಧಿಯೋ ಯೋ ನಃ ಪ್ರಚೋದಯಾತ್‌॥ ಓಮಾಪೋಜ್ಯೋತತಿರಸೋ 


5ಮೃತಂ ಬ್ರಹ್ಮ ಭೂರ್ಭುವಸ್ವರೋಮ್‌ ॥ 


-94- 


ವಿಜಯದಶಮೀ-ಶಮೀಪೂಜೆ 


ಸಂಕಲ್ಪ 
ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ 
ಅದ್ಯಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲಿವಾಹನಶಕೇ 
ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 


ಷಷ್ಠಿಸಂವತ್ಸರಾಣಾಂ ಮಧ್ಯೇ .......... ನಾಮಸಂವತ್ತರೇ ದಕ್ಷಿಣಾಯನೇ ಶರದ್‌ 
ಯತೌ, ಆಶ್ವೀನಮಾಸೇ ಶುಕ್ಲಪಕ್ಷೇ ದಶಮ್ಯಾಂ ಶುಭತಿಥೌ ........... 
ವಾಸರಯುಕ್ತಾಯಾಂ ......... ನಕ್ಷತ್ರೇ ...... ಯೋಗೇ..... ಕರಣೇ 


ಏವಂಗುಣವಿಶೆಷೇಣವಿಶಿಷ್ಠಾಯಾಂ ಶುಭತಿಥೌ, ಅಸಾಕ್ರಂ ಸಹ ಕುಟುಂಬಾನಾಂ 
ಕ್ಷೇಮಸ್ಕೈರ್ಯವಿಜಯವೀರ್ಯ ಆಯುರಾರೋಗ್ಯಭಿವೃದ್ಧ ರ್ಥ 
ಧರ್ಮಾರ್ಥಕಾಮ ಮೋಕ್ಟಾಖ್ಯಚತುರ್ವಿಧ- ಪುರುಷಾರ್ಥಸಿದ್ದ್ಯರ್ಥಂ, 
ಪುತ್ರ-ಪೌತ್ರಾದ್ಯಭಿವೃದ್ಧ್ಯರ್ಥಂ, ಇಷ್ಟಾರ್ಥಸಿದ್ದರ್ಥಂ, ವಿಜಯದಶಮೀ 


ಪರ್ವಕಾಲೇ ಶಮೀಪೂಜಾಂ ಕರಿಷ್ಯೇ | 


ದೀಪ ಹಚ್ಚಬೇಕು 
ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ | 
ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 
ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 
ದೀಪೋಃ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 
ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ ।ಟ 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋತಸ್ತು ತೇ ॥ 
ಭೋ ದೀಪ ಬ್ರಹ್ನರೂಪಸ್ತಂ ಕರ್ಮಸಾಕ್ಷಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತಂ ಸುಸ್ಲಿರೋ ಭವ ॥ 


-95- 


ವಿಜಯದಶಮೀ-ಶಮೀಪೂಜೆ 


ಘಂಟಾನಾದ ಮಾಡಬೇಕು 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ನಸಾಮ್‌ | 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ Il 


ಭೂತೋಚ್ಛಾಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾ: I 
ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ Il 
ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ। ಶ್ರೀವೇದವ್ಯಾಸಾಯ ನಮಃ । ಆಶ್ಚಲಾಯನಾ- 
ಚಾರ್ಯೇಭ್ಯೋ ನಮಃ । 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕೃತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 

ಅಸ್ಸದ್‌ ಗುರುಸಮಾರಂಭಾಂ ಟೀಕಾಕೃತ್ಟಾದಮಧ್ಯಗಾಮ್‌ । 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 

ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡ'ಲದಲ್ಲಿ ಬೆಳ್ಳಿಯ 

ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 


ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 
-96- 


ವಿಜಯದಶಮೀ-ಶಮೀಪೂಜೆ 


ಸುಮುಖಶ್ನೇಃ ಕದಂತಶ್ಚ ಕಪಿಲೋ ಗಜಕರ್ಣಕಃ । 
ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ 11೧॥॥ 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛ್ಚೃಣುಯಾದಪಿ HSM 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 

ಸಂಗ್ರಾಮೇ ಸರ್ವಕಾರ್ಯೀಷು ವಿಘ್ನಸ್ತಸ್ಯ ನ ಜಾಯತೇ TENT 

ಅಭೀಷಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ । 

ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 11೪॥ 

ಗಣಾನಾಂ ತ್ವಾ ಗೃತ್ತಮದ ಯಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ತಮಮ್‌ । ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ « ಆ ನಃ ಶೃಣ್ವನ್ನೂತಿಭಿಃ ಸೀದ 
ಸಾದನಮ್‌ ॥ 


ಗಣಪತಿಗೆ ಸಂಕ್ಟೇಪವಾಗಿ ಷೋಡಶೋಪಚಾರ 
ಪೂಜೆ ಮಾಡಬೇಕು 


ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ | ಓಂ ಸ್ವಃ ಗಣಪತಿಮ್‌ 
ಆವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮರ್ಪಯಾಮಿ 1 ಆಚಮನಂ ಸಮರ್ಪಯಾಮಿ । ಮುಢುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ | ಸ್ನಾನಂ 


-97- 


ವಿಜಯದಶಮೀ-ಶಮೀಪೂಜೆ 


ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ | 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ 
ಸಮರ್ಪಯಾಮಿ | ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ | 


ಮಹಾಗಣಪತಯೇ ನಮಃ ॥। ನೈವೇದ್ಯಾರ್ಥೇ ಗುಡೋಪಹಾರ- 
ಮಹಾನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷ್ಪದಕ್ಬಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಖಷಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷಾರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ 
ಕವೀನಾಮ್‌ । ನ ಯತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ 
ಚಿತ್ರಮರ್ಚ ॥ 

ಮಂತ್ರಪುಷ್ಪ ಸಮರ್ಪಯಾಮಿ। ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ । 

ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 


ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ | 
ಮಹೋದರೋ ಗಜಮುಖ: ಪಾಶದಂತಾಂಕುಶಾಭಯೇ ಟ 


ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತರಯಾ ಹ್ಯಯಮ್‌ ॥ 
ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ । 
ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಘ್ನಂ ಕುರು ॥ 
ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


-98- 


ವಿಜಯದಶಮೀ-ಶಮೀಪೂಜೆ 


ದೀಪಸ್ಥಾಪನೆ 

ಸ್ನೇಹೋ ದೀಪಂ ಯಥಾ ಧೃತ್ವಾ ಸರ್ವಲೋಕೋಪಕಾರಕಃ । 

ತಥಾ ಭವಾನ್‌ ಮಮ ಜ್ಞಾನಂ ಹೃದಿ ಧಾರಯ ಸಂತತಮ್‌ ॥ 

ತದ್ದೂಮಗಂಧಮಾಘ್ರಾಯ ಯಥಾ ಪೂತಾಶ್ಚ ಖೇಚರಾಃ । 

ತಥಾ ಪ್ರಜ್ವಲ ದೀಪ । ತ್ವಂ ಸಪ್ತಲೋಕಸಮಾಶ್ರಯಾಃ ॥ 

ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ ॥ 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ | 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 

ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರನ್ನಮೋತಸ್ತುತೇ ॥ 

ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಸಿ ಇಹಾರ್ಹಸಿ । 

ಯಾವತ್ಸರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ತ್ಚಂ ಸುಸ್ಥಿರೋ ಭವ ॥ 

ಅನೇನ ದೀಪಸ್ಥಾಪನೇನ ಅಸ್ಮದುರ್ವಂತರ್ಗತ ಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತ ಕುಲಸ್ವಾಮಿ ಪ್ರೀಯತಾಂ ಶ್ರೀಕೃಷ್ಣಾರ್ಪಣಮಸ್ತು ॥ 


ಕಲಶಪೂಜೆ 
ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು 
ಪೂಜಿಸುತ್ತಾರೆ. 
ತತ್ತ್ವಾಯಾಮೀತಿ ಶುನಃಶೇಪಯಷಿಃ | ತ್ರಿಷ್ಟುಪ್‌ ಛಂದಃ । ವರುಣೋ 
ದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


-99- 


ವಿಜಯದಶಮೀ-ಶಮೀಪೂಜೆ 


ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ನದಾ ಶಾಸ್ತ್ರೇ ಯಜಮಾನೋ 
ಹವಿರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯರುಶಂಸ ಮಾ ನ ಆಯುಃ 
ಪ್ರ ಮೋಷಿಃ ॥ 


ಓಂ ಭೂಃ ವರುಣಮಾವಾಹಯಾಮಿ । ಓಂ ಭುವಃ ವರುಣಮಾ- 
ವಾಹಯಾಮಿ । ಓಂ ಸ್ವಃ ವರುಣಮಾವಾಹಯಾಮಿ | ಓಂ ಭೂರ್ಭುವಜ್ಟಃ 
ವರುಣಮಾವಾಹಯಾಮಿ । 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಥೃತಾಃ ell 

ಕುಕ್ಸೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ 1 

ಯಗ್ಗೇದೋತಥ ಯಜುರ್ವೇದ: ಸಾಮವೇದೋ ಹೃಥರ್ವಣಃ 11೨ 

ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಪಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ WA 

ಆಯಾಂತು ಮಮ(ಯಜಮಾನಸ್ಕ)ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ । 

ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥ 

ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ | 

ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 11೫11 

ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ! 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಅರ್ಥ್ಯಂ ಸಮರ್ಪಯಾಮಿ | ಪಾದ್ಯಂ 
ಸಮರ್ಪಯಾಮಿ 1 ಆಚಮನಂ ಸಮರ್ಪಯಾಮಿ | ಮುಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ! 
ವಸ್ತಯುಗ್ಗಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ | ಆಭರಣಂ 


-100- 


ವಿಜಯದಶಮೀ-ಶಮೀಪೂಜೆ 


ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಅಕ್ಷತಾನ್‌ ಸಮರ್ಪಯಾಮಿ । 
ನಾನಾವಿಧಪರಿಮಳಪುಷ್ಟಾಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ ದೀಪಂ 
ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ ನೆ ೈವೇದ್ಯಾರ್ಥೆ ಗುಡೋಪಹಾರ 
(ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲ ಎಂದು ಹೇಳಬೇಕು.) ಮಹಾನೆ ವೇದ್ಯಂ 
ಸಮರ್ಪಯಾಮಿ । ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷ್ಪಂ ಸಮರ್ಪಯಾಮಿ ಟ ಮಂತ್ರಪುಷ್ಪಂ 
ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 
ಸಮರ್ಪಯಾಮಿ । 


ತತ್ತ್ವನ್ಯಾಸಃ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ ಮಾಡಿರಿ) । ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ 
ಯಷಿಃ (ಶಿರಸಿ) ದೈವೀಗಾಯತ್ರೀ ಛಂದಃ (ಮುಖೇ) । ಶಕ್ಕಾದಿತತ್ತ್ವರೂಪೀ 
ಪುರುಷಾದಿತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ | ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ । ಓಂ ಭೂರ್ಭುವಸ್ವ:ಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 

ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ಕಾದಿತತ್ತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 


-101- 


ವಿಜಯದಶಮೀ-ಶಮೀಪೂಜೆ 


ಓಂ ಪರಾಯ ಶಕ್ಕಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಸೂರ್ತ್ಯಾತ್ಮನೇ ಶ್ರೀಲಕ್ಷ್ಮೀ- 
ನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಪ್ರವೃತ್ಛಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಲಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ವಿದ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮತ್ಶ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ನಿಯತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮಾಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ | ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ।೧೨/ (ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು.) 


ತತ್ತದವಯವೇಷು ದೇವತಾನ್ಯಾಸಃ 

ಓಂ ಪರಾಯ ಅವ್ಯಕ್ತಾತ್ಸನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 
ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
ಅಹಂಕಾರಾತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 
ಮನ ಆತ್ಮನೇ ಸ್ಮಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 

(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ 
ಓಂ ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ ॥ ಓಂ ಪರಾಯ ಚಕ್ಪುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 


(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ 
ಓಂ ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ 


-102- 


ವಿಜಯದಶಮೀ-ಶಮೀಪೂಜೆ 


ಜಯಂತಾಯ ನಮಃ ॥ ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ ಓಂ 
ಪರಾಯ ಉಪಸ್ಥಾತ್ಮನೇ ಮನವೇ ನಮಃ ॥ 

(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ಬಾತ್ಮನೇ ಬೃಹಸಶಿಪ್ರಾಣಾಭ್ಯಾಂ 
ನಮಃ ॥। ಓಂ ಪರಾಯ ಸರ್ಶಾತ್ಮನೇ ಆಪಾನಾಯ ನಮಃ ॥ ಓಂ ಪರಾಯ 
ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ ಉದಾನಾಯ ನಮಃ॥ 
ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 

(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣ- 
ಪತಯೇ ನಮಃ ॥ ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ 
ತೇಜ ಆತ್ಮನೇ ವಹ್ನಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ॥ 
ಓಂ ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕೃಷ್ಠಾತ್ತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 

ಮಾತ್ಸಕಾನ್ಯಾಸಃ 

ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 

ಯಷ್ಯಾದಿನ್ಯಾಸಃ 

ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಯಷಿಃ (ಶಿರಸಿ) । 
ದೈವೀ ಗಾಯತ್ರೀ ಛಂದಃ (ಮುಖೇ) । ಆಜಾದಿರೂಪೀ ಶ್ರೀಲಕ್ಷ್ಮಿನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ 

ಪಂಚಾಂಗನ್ಯಾಸಃ 

ಓಂ ಭೂಃ ಅಗ್ನಾ ನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ | ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ ಓಂ ಭೂರ್ಭುವಸ್ವಃ ಪ್ರಜಾಪತ್ಯಾತ್ಮನೇ 


-103- 


ವಿಜಯದಶಮೀ-ಶಮೀಪೂಜೆ 


ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 
ಧ್ಯಾನಮ್‌ 

ತಾದೃಗ್ರೂಪಾಶ್ಚ ಪಂಚಾಶಜ್ಹಾನಮುದ್ರಾಭಯೋದ್ಯತಾಃ । 

ಟಂಕೀ ಧನ್ಹೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 

ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ದ್ಯರ್ಥಂ 
ಮಾಶೃಕಾನ್ಯಾಸಂ ಕರಿಷ್ಯೇ ॥ 

(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ 
ನಮಃ ॥ ಓಂ ಇಂ ಇಂದ್ರಾಯ ನಮಃ ॥ ಓಂ ಈಂ ಈಶಾಯ ನಮಃ ॥ ಓಂ 
ಉಂ ಉಗ್ರಾಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ 
ಯತಂಭರಾಯ ನಮಃ ॥ ಓಂ ಖಯೂಂ ಖೂಘಾಯ ನಮಃ ॥ ಓಂ ಲೃಂ ಲೃಶಾಯ 
ನಮಃ ॥। ಓಂ ಲ್ಹಂ ಲ್ಹಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ 
ಐರಾಯ ನಮಃ ॥ ಓಂ ಓಂ ಓಜೋಭ್ಯತೇ ನಮಃ ॥ ಓಂ ಔಂ ಔರಸಾಯ 
ನಮಃ ॥ ಓಂ ಅಂ ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ ಓಂ 
ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ 
ಜಸಾರಾಯ ನಮಃ ॥ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರುಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 


ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 


-104- 


ವಿಜಯದಶಮೀ-ಶಮೀಪೂಜೆ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 

(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 

(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು , ಅಸ್ಥಿ) ಓಂಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 
ಷಡ್ಗುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಃ ॥ (ಪ್ರಾಣ) ಓಂ ಳಂ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ 
ಲಕ್ಷ್ಮೀನೃಸಿಂಹಾಯ ನಮಃ ॥ 

ಅನೇನ ಮಾತೃಕಾನ್ಯಾಸೇನ ಭಗವಾನ್‌ ಅಜಾದಿರೂಪೀಶ್ರೀಮನ್ಮದ್ವಾಂತರ್ಗತ- 
ಶ್ರೀಗೋಪಾಲಕೃಷ್ಣಾತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 

ಓಂ ನಮೋ ಭಗವತೇ ವಾಸುದೇವಾಯ ಸಶಕ್ತಿಸಾಂಗಸಾಯುಧ ಸವಾಹನ- 
ಸಶ್ರೀಕಸಪರಿವಾರಾಯ । ಸರ್ವಾಲಂಕಾರಭೂಷಿತಶ್ರೀಮದನಂತಪದನಾಭ ಏಹ್ಯೇಹಿ 
ಭಗವನ್‌ ಅತ್ರೈವಾ5 ಗಚ್ಛಾನ ಗಚ್ಛ । ತ್ವಾಮ್‌ ಆವಾಹಯಿಷ್ಯೇ ಆವಾಹಯಾಮಿ । 

ಆವಾಹಿತೋ ಭವ | ಸಂಸ್ಥಾಪಿತೋ ಭವ। ಸನ್ನಿಹಿತೋ ಭವ। ಸನ್ನಿರುದ್ಧೋ 
ಭವ । ಅವಗುಂಠಿತೋ ಭವ । ವ್ಯಾಪ್ತ್ರೋ ಭವ । ವರದೋಭವ । ಸನ್ನಿಧಿಂ ಕುರು 
ಕುರು । ಕ್ಷಮಸ್ವ । ಪ್ರಸೀದ ಪ್ರಸೀದ । (ಆವಾಹನಾದಿಮುದ್ರಾಃ ಪ್ರದರ್ಶ್ಯ್ವ) 


1 ಶ್ರೀಕೃಷ್ಣಾರ್ಪಣಮಸ್ತು ॥ 


-105- 


ವಿಜಯದಶಮೀ-ಶಮೀಪೂಜೆ 


ಷೋಡಶೋಪಚಾರ ಪೂಜೆ ಪ್ರಾರಂಭ 


ಧ್ಯಾನ 
ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಟಃ ಸಹಸ್ರಪಾತ್‌ । 
ಸ ಭೂಮಿಂ ವಿಶ್ವತೋ ವೃತ್ವಾರತ್ಯತಿಷ್ಠದೃಶಾಂಗುಲಮ್‌ ॥ 
ಓಂ ಶತ್ತುಫಲಾಯ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಧ್ಯಾಯಾಮಿ ಧ್ಯಾನಂ 
ಸಮರ್ಪಯಾಮಿ. 


ಆವಾಹನೆ 

ಪುರುಷ ಏವೇದಂ ಸರ್ವಂ ಯದ್ಧೂತಂ ಯಚ್ಚ ಭವ್ಯಮ್‌ । 

ಉತಾಮೃತತ್ವಸ್ತೇಶಾನೋ ಯದನ್ನೇನಾತಿರೋಹತಿ I 

ಓಂ ಶಿವಾಯ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ. 

ಆಸನ 

ಏತಾವಾನಸ್ಯ ಮಹಿಮಾನತೋ ಜ್ಯಾಯಾಂಶ್ಚ ಪೂರುಷಃ । 

ಪಾದೋಸಸ್ಯ ಎಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ॥ 

ಓಂ ಕೃತ್ತುಫಲಿನೇ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆಸನಮ್‌ 
ಸಮರ್ಪಯಾಮಿ. 


-106- 


ವಿಜಯದಶಮೀ-ಶಮೀಪೂಜೆ 


ಅರ್ಫ 
ತ್ರಿಪಾದೂರ್ದ್ವ ಉದೈತ್‌ ಪುರುಷಃ ಪಾದೋತಸ್ಕೇಹಾ ಭವತ್‌ ಪುನಃ I 
ತತೋ ವಿಷ್ಣಜ್‌ ವ್ಯಕ್ರಾಮತ್‌ ಸಾಶನಾನಶನೇ ಅಭಿ ॥ 
ಓಂ ತುಂಗಾಯ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಅರ್ಫ್ಥ್ಯಂ 
ಸಮರ್ಪಯಾಮಿ । 


ಪಾದ್ಯ 

ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ | 

ಸ ಜಾತೋ ಅತ್ಯರಿಚ್ಯತ ಪಶ್ಚಾದ್‌ ಭೂಮಿಮಥೋ ಪುರಃ ॥ 

ಓಂ ಶಾಂತಾಯ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಪಾದಯೋಃ ಪಾದ್ಯಂ 
ಸಮರ್ಪಯಾಮಿ. 

ಆಚಮನ 

ಯತ್‌ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ | 

ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಮ ಇದ್ದು ಶರದ್ಧವಿಃ || 

ಓಂ ಕಚರೀಫಲಾಯ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ ಆಚಮನೀಯಾರ್ಥೇ 
ಜಲಂ ಸಮರ್ಪಯಾಮಿ 

ಶುದ್ಧೋದಕ ಸ್ನಾನ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಟನ್‌ ಪುರುಷಂ ಜಾತಮಗ್ರತಃ । 
ತೇನ ದೇವಾ ಅಯಜಂತ ಸಾಧ್ಯಾ ಯಷಯಶ್ವ ಯೇ ॥ 


-107- 


ವಿಜಯದಶಮೀ-ಶಮೀಪೂಜೆ 


ಓಂ ಮೇಧ್ಯಾಯೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ | 
we 
ಧೂಪಮಾಘ್ರಾಪಯಾಮಿ । 
ಓಂ ಶಮೀದೇವಾತಾಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ ಆಚಮನಂ ಸಮರ್ಪಯಾಮಿ ॥ 


ತದಸ್ತುಮಿತ್ರಾವರುಣಾ ತದಗ್ನೇ ಶಂ ಯೋರಸ್ಮಭ್ಯಮಿದಮಸ್ತು ಶಸ್ತಂ । 
ಅಶೀಮಹಿ ಗಾಧಮುತ ಪ್ರತಿಷ್ಠಾಂ ನಮೋ ದಿವೇ ಬೈಹತೇ ಸುದನಾಯ 1 
ಓಂ ಈಶಾನ್ಯೆ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಶುದ್ಧೋದಕಸ್ನಾನಮ್‌ 
ಸಮರ್ಪಯಾಮಿ | 
ವಸ್ತ 


ಅ 

ತಸ್ಮಾದ್‌ ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃಷದಾಜ್ಯಮ್‌ । 

ಪಶೂನ್‌ ತಾಂಶ್ಟಕ್ರೇ ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಶ್ಚ ಯೇ || 

ಓಂ ಲಕ್ಷ್ಮಿಯ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ವಸ್ತಯುಗ್ಗಂ 
ಸಮರ್ಪಯಾಮಿ । 


ಉಪವೀತ 
ತಸ್ಥಾದ್ಯಜ್ಞಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಞಿರೇ । 
ಛಂದಾಂಸಿ ಜಜ್ಞಿರೇ ತಸ್ಮಾದ್‌ ಯಜುಸ್ತಸ್ಥಾದಜಾಯತ || 
ಓಂ ತಪನತನಯಾಯ್ಯೆ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಉಪವೀತಂ 
ಸಮರ್ಪಯಾಮಿ | 


-108- 


ವಿಜಯದಶಮೀ-ಶಮೀಪೂಜೆ 


ಗಂಧ 
ತಸ್ಮಾದಶ್ವಾ ಅಜಾಯಂತ ಯೇ ಕೇ ಚೋಭಯಾದತಃ । 
ಗಾವೋ ಹ ಜಜ್ಜಿದ ತಸ್ಮಾತ್‌ ತಸ್ಮಾಜ್ಞಾತಾ ಅಜಾವಯಃ Il 
ಓಂ ಇಷ್ಟಾಯೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಗಂಧಾನ್‌ 
ಸಮರ್ಪಯಾಮಿ । 


ಆಭರಣ 
ಅನೇಕರತ್ನಖಚಿತಂ ಸೂರ್ಯಕೋಟಸಮಪ್ರಭಮ್‌ । 
ಕಿರೀಟಕುಂಡಲೋಪೇತಂ ಗೃಹಾಣ ಕಮಲೇಕ್ಷಣ ॥ 
ಓಂ ಹವಿರ್ಗಂಧಾಯ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಆಭರಣಾನಿ 
ಸಮರ್ಪಯಾಮಿ । 
ಅಕತೆ 
[XY 
ಅಕತಾಂಶ ಸುರಶ್ರೇಷ್ಠ ಕುಂಕುಮೋಕಾ: ಸುಶೋಭಿತಾಃ । 
ಎ ಚ © 
ಮಯಾ ನಿವೇದಿತಾ ಭಕ್ತ್ಯಾ ಗೃಹಾಣ ಪರಮೇಶ್ವರ || 


ಓಂ ಶುಭಕರಿಯ್ಯೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ । 


ಧೂಪ 
ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್‌ । 
ಮುಖಂ ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಛೇತೇ ॥ 


-109- 


ವಿಜಯದಶಮೀ-ಶಮೀಪೂಜೆ 


ಓಂ ದುರಿತಗಮನಾನೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ' ಶ್ರೀಲಕ್ಷ್ಮೀನಾರಾಯಣಾಯ ನಮಃ 1 
ಧೂಪಮಾಘ್ರಾಪಯಾಮಿ । 


ಏಕಾರ್ತಿದೀಪ 


ಬ್ರಾಹ್ಮಣೋಸಸ್ಕ ಮುಖಮಾಸೀದ್‌ ಬಾಹೂ ರಾಜನ್ಯ: ಕತಃ 


ಲ 


ಊರೂ ತದಸ್ಯ ಯದೆ ಶ್ರಃ ಪದ್ಭ್ಯಾ 0 ಶೂದ್ರೋ ಅಜಾಯತ || 


ವಲ" 
ಓಂ ಶಕ್ತುಫಲಿಕೈ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ದೀಪಂ ದರ್ಶಯಾಮಿ। 


ಮಹಾನೈವೇದ್ಯ 
ನೈವೇದ್ಯಂ ಗೃಹ್ಯತಾಂ ದೇವ ಭಕ್ಕ್ಯಭೋಜ್ಯಸಮನ್ನಿತಮ್‌ | 
ದದಾಮಿ ತೇ ರಮಾಕಾಂತ ಸರ್ವಪಾಪ ಕ್ಷಯಂ ಕುರು ॥ 


ಚಂದ್ರಮಾ ಮನಸೋ ಜಾತಶ್ಯಕ್ಷೋಃ ಸೂರ್ಯೋ ಅಜಾಯತ । 
ಮುಖಾದಿಂದ್ರಶ್ನಾಗಿಶ್ವ ಪ್ರಾಣಾದ್‌ ವಾಯುರಜಾಯತ ॥ 
ಓಂ ಸಮುದ್ರಾಯ್ಕೆ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಮಹಾನೈವೇದ್ಯಂ 
ಸಮರ್ಪಯಾಮಿ । 


ಓಂ ಭೂರ್ಭುವಸ್ವಃ ತತ್ತವಿತುರ್ವರೇಣ್ಯಂ ಭರ್ಗೊೋದೇವಸ್ಯ ಧಿಮಹಿ | 
ಧಿಯೋ ಯೋನಃ ಪ್ರಚೋದಯಾತ್‌ ॥ 


ಸತ್ಯಂತ್ವರ್ತೇನ ಪರಿಷಿಂಚಾಮಿ ಕಾಮಧೇನುಂ ಸ್ಮರಾಮಿ ಅಮೃತಮಸ್ತು 
ಅಮೃತೋಪಸ್ತರಣಮಸಿ ಸ್ವಾಹಾ (ಎಂದು ಹೇಳಿ ಕೈಯಲ್ಲಿ ಹೂ ಅಥವಾ ತುಳಸಿ 


-110- 


ವಿಜಯದಶಮೀ-ಶಮೀಪೂಜೆ 


ತೆಗೆದುಕೊಂಡು ನೈವೇದ್ಯದ ಮೇಲೆ ಪ್ರೋಕ್ಸಿಸಿ ಪ್ರದಕ್ಷಿಣಾಕಾರವಾಗಿ ನೈವೇದ್ಯ ಸುತ್ತಲೂ 
ನೀರನ್ನು ಸುತ್ತುಕಟ್ಟಿ ನಂತರ ಕೆಳಗಿನ ಮಂತ್ರ ಹೇಳುತ್ತಾ ನೈವೇದ್ಯ ಮತ್ತು ಫಲಗಳನ್ನು 
ದೇವರಿಗೆ ತೋರಿಸುವುದು.) 

ಓಂ ಪ್ರಾಣಾಯಾ ಸ್ವಾಹಾ | ಓಂ ಅಪಾನಾಯ ಸ್ವಾಹಾ | ಓಂ ವ್ಯಾನಾಯ 
ಸ್ವಾಹಾ। ಓಂ ಉದಾನಾಯ ಸ್ವಾಹಾ | ಓಂ ಸಮಾನಾಯ ಸ್ವಾಹಾ | ಓಂ ಬ್ರಹ್ಮಣೇ 
ಸ್ವಾಹಾ ॥ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನರಸಿಂಹಾಯ ನಮಃ । 
ನೈವೇದ್ಯಂ ಸಮರ್ಪಯಾಮಿ, ಕದಳೀಫಲನ್ಯೆವೇದ್ಯಂ ಸಮರ್ಪಯಾಮಿ, 
ಗೋಧೂಮಪಿಷ್ಟ ನೈವೇದ್ಯಂ ಸಮರ್ಪಯಾಮಿ, ಮುದದಳ, ಚಣಕದಳ ನೈವೇದ್ಯಂ 
ಸಮರ್ಪಯಾಮಿ, ಸಮಸ್ತವಿಧ-ಫಲಭಕ್ಷ್ಯಭೋಜ್ಯ ಮಹಾನ್ಯವೇದ್ಯಂ 
ಸಮರ್ಪಯಾಮಿ । ಮಧ್ಯೇಮಧ್ಯೇ ಪಾನೀಯಂ, ಸಮರ್ಪಯಾಮಿ । 
ಉತ್ತರಾಪೋಶನಂ ಸಮರ್ಪಯಾಮಿ | ಹಸ್ತ-ಪ್ರಕ್ಷಳನಂ ಸಮರ್ಪಯಾಮಿ । ಮುಖ 
ಪ್ರಕಾಳನಂ ಸಮರ್ಪಯಾಮಿ । ಪಾದಪ್ರಕಾಳನಂ ಸಮರ್ಪಯಾಮಿ । ಕರೋದ್ದರ್ತನಂ 
ಲ ಲು ಬ [NY ವ 
ಸಮರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ । 


ತಾಂಬೂಲ 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಂ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷ್ಲೋ ದ್ಯೌಃ ಸಮವರ್ತತ | 


ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಂ ಅಕಲ್ಪಯನ್‌ Il 


-111- 


ವಿಜಯದಶಮೀ-ಶಮೀಪೂಜೆ 


ಓಂ ಮೇಧ್ಯಾಯೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ತಾಂಬೂಲಮ್‌ 
ಸಮರ್ಪಯಾಮಿ । 


ಸುವರ್ಣಪುಷ್ಪದಕ್ಷಿಣೆ 

ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ | 

ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ ॥ 

ಓಂ ಮಂಗಲ್ಯೈನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ಸುವರ್ಣಪುಷ್ಠದಕ್ಷಿಣಂ 
ಸಮರ್ಪಯಾಮಿ ॥ 


ಉತ್ತರನೀರಾಜನ 
ಕರ್ಪೂರದೀಪಂ ಸುಮನೋಹರಂ ಪ್ರಭೋ । 
ದದಾಮಿ ತೇ ದೇವ ವರ ಪ್ರಸೀದ । 
ಪಾಪಾಂಧಕಾರಂ ತ್ತಧಿತಂ ನಿವಾರಯ । 
ಪ್ರಜ್ಞಾನದೀಪಂ ಮನಸೇ ಪ್ರದೀಪಯ ॥ 


ೈಷ್ಟಂ ಧನಮುಭಯಂ ಸಮಾಕೃತಮಸ್ಸಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 


ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾ ಸೋ ಅಪ ನಿಲಯಂತಾಮ್‌ ॥ 


ಓಂ ಸುರಭಿನೈ ನಮಃ | ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ। ಮಹಾಮಂಗಳಾರತಿ 
ನೀರಾಜನಂ ಸಮರ್ಪಯಾಮಿ ॥ 


-112- 


ವಿಜಯದಶಮೀ-ಶಮೀಪೂಜೆ 


ಮಂತ್ರಪುಷ್ಪ 

ಕೈಯಲ್ಲಿಹೂ ಅಕ್ತತೆ ಹಿಡಿಯುವುದು. 

ಆನೋ ಭದ್ರಾಃ ಕ್ರತವೋ ಯಂತು ವಿಶ್ವತಶೋತದಬ್ಬಾನೋ ಅಪರೀತಾಸ 
ಉದ್ದಿದಃ ದೇವಾ ನೋ ಯಧಾ ಸದಮಿದ್ವ ಫೇ ಅಸನ್ನಪ್ರಾಯುವೋ ರಕ್ಷಿತಾರೋ 
ದಿವೇದಿವೇ (| ದೇವಾನಾಂ ಭದ್ರಾ ಸುಮತಿರ್ಯಜೂಯತಾಂ ದೇವನಾಂ ರಾತಿರಭಿ 
ನೋ ನಿವರ್ತತಾಮ್‌ । ದೇವಾನಾಂ ಸಖ್ಯ ಮುಪ ಸೇದಿಮಾ ವಯಂ ದೇವಾ ನ 
ಆಯುಃ ಪ್ರ ತಿರಂತು ಜೀವಸೇ ॥ ತಾನೂರ್ವಯಾ ನಿವಿದಾ ಹೂಮಹೇ ವಯಂ 
ಭಗ ಮಿತ್ರಮದಿತಿಂ ದಕ್ಷಮಸ್ತಿನೆಮ್‌ | ಅರ್ಯಮಣಂ ವರುಣಂ ಸೋಮಮತ್ನಿನಾ 
ಸರಸ್ವತೀನಸ್ಸುಭಗಾ ಮಯಸ್ಕರತ್‌ |! ತನ್ನೋ ವಾತೋ ಮಯೋಭು ವಾತು ಭೇಷಜಂ 
ತನ್ನಾ ತಾ ಪ ೃಥಿವೀ ತೆತ್ತಿತಾ ದ್ಯೌಃ । ತದ್ಗಾ ವಾಣಸ್ಲೋಮಸುತೋ 
ಮಯೋಭುವಸ್ತದಶ್ವಿನಾ ಶೃಣುತಂ ಧಿಷ್ಠಾ ್ಯಯುವಮ್‌ | ತಮೀಶಾನಂ 
ಜಗತಸ್ತಸ್ಸುಪಸ್ತತಿಂ ಧಿಯಂ ಜಿನ್ನಮವಸೇ ಹೂಮಹೇ ವಯಮ್‌ | ಪೂಷಾ ಷಾನೋ 
ಯಥಾ ವೇದಸಾಮಸದ್ವ ಥೇ ರಕ್ಷಿತಾ ಪಾಯುರದಬ್ಬಸ್ನ ಸ್ಪ್ವಸ್ತಯೇ || ಸ್ವಸ್ತಿ ನ ಇಂದ್ರೋ 


ಆ ತ A ಕ 
ವೃದ್ಧಶ್ರವಾಃ ಸ್ನ ಸ್ವಸ್ತಿನ ಷಾ ವಿಶ್ವವೇದಾಃ | ಸ್ವಸ್ತಿ ನಸ್ತಾಕ್ಸೊ ನೀ ಅರಿಷ್ಟನೇಮಿಃ 
ಸ್ವಸ್ತಿ ನೋ ಬ್ಬ ಹಸ್ತ ತಿರ್ದಧಾತು ॥ ಪೃಷದಶ್ವಾ ಮರುತಃ 


ಪೃಶ್ನಿ ಶಿಮಾತರಶು )ಭಂಯಾವಾನೋ ವಿದಥೇಷು ಜಗ್ಮಯಃ । ಅಗ್ನಿ ಜಿಹ್ವಾ 
ಮನವಸ್ಸೂರಚಕ್ಟಸೋ ವಿಶ್ವೇ ನೋ ದೇವಾ ಅವಸಾ ಗಮನ್ನಿಹ ॥ ಭದ್ರಂ ಕರ್ಣೇಭಿಃ 
ಶೃಣುಯಾಮ ದೇವಾ ಭದ್ರ ೦ ಪಶ್ಯೆ ಮಾತ ಭಿರ್ಯಜತ್ರಾಃ | 


ಸಿ ರೈಂಗೈಸ್ತುಷ್ಟುವಾಂಸಸ್ತನೂಭಿವ್ಯ ೯ಶೇಮ ದೇವಹಿತಂ ಯದಾಯುಃ ॥ ಶತಮಿನ್ನು 
ಲ ಆ 


ಂ 


-113- 


ವಿಜಯದಶಮೀ-ಶಮೀಪೂಜೆ 


ಶರದೋ ಅಂತಿ ದೇವು ಯತ್ರಾ ನಶ್ಚಕ್ರಾ ಜರಸಂ ತನೂನಾಮ್‌ । ಪುತ್ರಾಸೋ 
ಯತ್ರ ಪಿತರೋ ಭವಂತಿ ಮಾನೋ ಮಧ್ಯಾ ರೀರಿಷತಾಯುರ್ಗಂತೋಃ 1 
ಅದಿತಿರ್ದ್ಯೌರದಿತಿರಂತರಿಕ್ಚಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ । ವಿಶ್ವೇ ದೇವಾ 
ಅದಿತಿಃ ಪಂಚ ಜನಾ ಅದಿತಿರ್ಜಾತಮದಿತಿರ್ಜನಿತ್ವಮ್‌ ॥ 

ಓಂ ಪಾಪಶಮನೈ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 


ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । ವೇದೋಕ್ತಮಂತ್ರಪುಷ್ಪಂ 
ಸಮರ್ಪಯಾಮಿ ॥ 


ಕೈಯಲ್ಲಿರುವ ಹೂ ಅಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು. 


ಪ್ರದಕ್ಷಿಣ ನಮಸ್ಕಾರ 
ಪತಿ-ಪತ್ನಿಯರು ಒಟ್ಟಿಗೆ ನಾಕು ಪ್ರದಕ್ಷಿಣೆ ನಮಸ್ವಾರ ಮಾಡಬೇಕು. 
ನಮಸ್ತೇ ದೇವದೇವೇಶ ನಮಸ್ತೇ ಮಧುಸೂದನ ।ಟ 
ನಮಸ್ತೇ ಪುಂಡರೀಕಾಕ್ಷ ನಮಸ್ತೇ ದುರಿತಕ್ಷಯ ॥ 
ನಮಸ್ತೇ ಕರುಣಾಸಿಂಧೋ ನಮಸ್ತೇ ಸಮಿತಿಜಯ । 
ನಮಸ್ತೇ ನರಸಿಂಹಾಯ ನಮಸ್ತೇ ಗರುಢದ್ದಜ ॥ 
ಸಪ್ತಸ್ಯಾ ಸನ್‌ ಪರಿಧಯಸ್ತಿಃ ಸಪ್ತ ಸಮಿಧಃ ಕೃತಾಃ । 
ದೇವಾ ಯದ್ಯಜ್ಞಂ ತನ್ಹಾನಾ ಅಬದ್ದನ್‌ ಪುರುಷಂ ಪಶುಮ್‌ ॥ 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ | 
ತೇ ಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ॥ 


-114- 


ವಿಜಯದಶಮೀ-ಶಮೀಪೂಜೆ 


ಓಂ ಭದ್ರಾಯ್ಕೆ ನಮಃ । ಶಮೀದೇವಾತಾಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ | ಪ್ರದಕ್ಷಿಣ ನಮಸ್ಕಾರಂ 
ಸಮರ್ಪಯಾಮಿ ॥ | 


ಪ್ರಾರ್ಥನಾಮಂತ್ರ 


ಓಂ ಶಮೀ ಶಮಯತೇ ಪಾಪಂ ಶಮೀ ಲೋಹಿತಕಂಟಕಾ । 
ಧಾರಿಣ್ಯರ್ಜುನಬಾಣಾನಾಂ ರಾಮಸ್ಯ ಪ್ರಿಯವಾದಿನೀ ॥ 
ಕರಿಷ್ಕಮಾಣಾ ಯಾತ್ರಾ ಯಾ ಯಥಾಕಾಲಂ ಸುಖಂ ಮಯಾ । 
ತತ್ರ ನಿರ್ವಿಘ್ನ ಕರ್ತೀ ತಂ ಭವ ಶ್ರೀರಾಮಪೂಜಿತೇ ॥ 

ಶಮೀ ಕಮಲಪತ್ರಾಕ್ಸೀ ಶಮೀ ಕಂಟಕಧಾರಿಣೀ ॥ 

ಆರೋಹತು ಶಮೀಂ ಲಕ್ಷ್ಮೀಃ ನೃಣಾಮಾಯುಷ್ಯವರ್ಧಿನೀ ॥ 
ನಮೋ ವಿಶ್ನಾಸವೃಕ್ಷಾಯ ಪಾರ್ಥಶಸ್ತ್ರಾಸ್ತ್ರಧಾರಿಣೇ | 

ತ್ವತ್ತಃ ಪತ್ರಂ ಪ್ರತೀಚ್ಚಾಮಿ ಸದಾ ವಿಜಯದೋ ಭವ ॥ 
ಧರ್ಮಾತ್ಮಾ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ । 
ಪೌರುಷೇ ಚಾಪ್ರತಿದ್ವಂದ್ವೋ ಮಚ್ಚತ್ರೂಇಸ್ಗಿಹಿ ಸಾಯಕ ॥ 
ಅಮಂಗಳಾನಾಂ ಶಮನೀಂ ಶಮನೀಂ ದುಷೃತಸ್ಯ ಚಟ 
ದುಸ್ಪಸ್ನನಾಶನೀಂ ಧನ್ಯಾಂ ಪ್ರಪದ್ಯೇ5ಹಂ ಶಮೀಂ ಶುಭಾಮ್‌ ॥ 
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । 


ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ॥ 


ಎಂಬುದಾಗಿ ನಮಸ್ಕಾರವನ್ನು ಮಾಡಬೇಕು. 


-115- 


ವಿಜಯದಶಮೀ-ಶಮೀಪೂಜೆ 


ಸಮಾಪನೆ 
ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾ ತಪಃ 'ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತ್ಕೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಥನಾ ವಾ ಪ್ರಕೃತೇಃ ಸಭಾವಾತ್‌। 
ಕರೋಮಿ ಯದ್ಯತ್‌' ಸಕಲಂ ಪರಸ್ಥೈ ನಾರಾಯಣಾಯೇತಿ ಸಮರ್ಪಯಾಮಿ ॥ 

ಅನೇನ ವಿಜಯದಶಮ್ಯಾಂ ಶಮೀಪೂಜಾಕರಣೇನ ಆಸುದುರ್ವಂತರ್ಗತ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶಮೀದೇವತಾಂತರ್ಯಾಮಿ 

ಶ್ರೀಲಕ್ಷ್ಮೀನಾರಾಯಣಾಯ ಪ್ರೀಯತಾಂ ಪ್ರೀತೋ ವರದೋ ಭವತು ॥ 

॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮದ್ವೇಶಾರ್ಪಣಮಸ್ತು ॥ 


*%%% 


-116- 


ನವರಾತ್ರಿಯಲ್ಲಿ ಮಾಡುವ 


ಅಡುಗೆಗಳು 4 


ವಿಜಯದಶಮೀ-ಶಮೀಪೂಜೆ 


ನವರಾತ್ರಿ-ಮಹಾನವಮೀ-ವಿಜಯದಶಮೀ 
ಹಬ್ಬದ ಅಡುಗೆಗಳು 


ಖರ್ಜೂರದ ಪಾಯಸ 


ಖರ್ಜೂರಗಳನ್ನು ತಂದು ಬೀಜಗಳನ್ನು ತೆಗೆದು ಒರಳಲ್ಲಿ ಹಾಕಿ ಸಣ್ಣನಾಗಿ 
ಕುಟ್ಟಬೇಕು. ಆಮೇಲೆ ಒಂದು ಕಲಾಯದ ಪಾತ್ರೆಗೆ ನೀರು ತೆಂಗಿನಕಾಯಿಹಾಲು 
ಸಹ ಹಾಕಿ ಚೆನ್ನಾಗಿ ಕಾಯಿಸಿ ಈ ಖರ್ಜೂರದ ಪುಡಿಯನ್ನು ಹಾಕಿ ಚೆನ್ನಾಗಿ ಪಕ್ವ 
ಮಾಡಬೇಕು. ಚೆನ್ನಾಗಿ ಪಕ್ಷವಾದ ಮೇಲೆ ಪುಡಿ ಸಕ್ಕರೆ ಹಾಕಿದರೆ ಖರ್ಜೂರದ 
ಪಾಯಸ ಸಿದ್ಧ ವಾಗುವುದು. 


ಸಜ್ಜಿಗೆಯ ಹೋಳಿಗೆ 
1 ಪಾವು ಹದನಾದ ರವೆಯನ್ನು ತುಪ್ಪದಲ್ಲಿ ಹುರಿದು, ಅದಕ್ಕೆ 
ತೆಂಗಿನಕಾಯಿಹಾಲನ್ನು ಚುಮುಕಿಸಿ, ಪಕ್ವ ಮಾಡಿಕೊಂಡು, ಬಿಳೀ ಬೆಲ್ಲದ 
ಪುಡಿಯನ್ನಾಗಲಿ, ಸಕ್ಕರೆಯನ್ನಾಗಲಿ ಹಾಕಿ, ಹೊಂದಿಸಿ, ಹದವಾಗಿ ಮಾಡಿಕೊಂಡು, 
ಕೆಳಗೆ ಬಾಣಲೆಯನ್ನು ಇಳಿಸಿಕೊಂಡು, ಗೋಧಿಯ ಹಿಟ್ಟಿನಲ್ಲಾಗಲಿ ರವೆಯ ಕಣಕವನ್ನು 
ಮಾಡಿಕೊಂಡು, ತೆಳ್ಳಗೆ ಹೋಳಿಗೆಗಳನ್ನು ಮಾಡುವುದು ಅಥವಾ ಬಾಳೆ ಎಲೆಯ 
ಮೇಲೆ ತಟ್ಟಬಹುದು. 


ಎರೆಯಪ್ಪ 
ಗೊಧಿ ಬಿಳೀಬೆಲ್ಲವನ್ನಾಗಲಿ ಅಕ್ಕಿ ಬೆಲ್ಲವನ್ನಾಗಲಿ ಸೇರಿಸಿ ಸಣ್ಣಾಗಿ ತಿರುವಿ ಹಾಕಿ 
ಬಾಣಲೆಯಲ್ಲಿ ಅಂಗಯ್ಯಿನ ಅಗಲವಾಗುವಂತೆ ಕರಿಯುವುದು. 
ಫೇಣಿ 


ಅರ್ಧ ಸೇರು ಹಸನಾದ ರವೆಯನ್ನು ನೀರಿನಲ್ಲಿ ಕಲೆಸಿ, ಮುದ್ದೆ ಮಾಡಿ 
ಇಡಬೇಕು. ಬೆಣ್ಣೆಯನ್ನು ಮತ್ತು ಶೋಧಿಸಿದ ಅಕ್ಕಿ ಹಿಟ್ಟನ್ನು ಬೆರೆಸಿ ಇದನ್ನು ಆ 


-118- 


ವಿಜಯದಶಮೀ-ಶಮೀಪೂಜೆ 


ಮುದ್ದೆಗೆ ಸವರಿ ಕಲ್ಲಿನ ಮೇಲೆ ಇಟ್ಟು ಚೆನ್ನಾಗಿ ಕುಟ್ಟಬೇಕು. ಪುನಃ ಬೆಣ್ಣೆಯನ್ನು 
ಇದಕ್ಕೆ ಸವರಿ ಇನ್ನೊಂದು ವೇಳೆ ಚೆನ್ನಾಗಿ ಕುಟ್ಟಿ ಮರ್ದಿಸಿ ನಾದಬೇಕು. ಒಂದು 
ಅಗಲವಾದ ಬಾಳೆ ಎಲೆಗೆ ಬೆಣ್ಣೆಯನ್ನು ಅಥವಾ ತುಪ್ಪವನ್ನಾಗಲಿ ಸವರಿ, ಈ 
ಮುದ್ದೆಯನ್ನು ರೂಲುದೊಣ್ಣೆಯಂತೆ ಮಾಡಿಡುವುದು. ಪುನಃ ಇದಕ್ಕೆ ಬೆಣ್ಣೆಯ ಹಿಟ್ಟನ್ನು 
ಸುತ್ತಲೂ ಹಚ್ಚಿ ಬೆತ್ತದ ಗಾತ್ರಕ್ಕೆ ಮಾಡಿ, ಗೇಣಿಗೆ ಒಂದು ತುಂಡು ಮಾಡಿಕೊಳ್ಳುವುದು. 
ಈ ತುಂಡುಗಳಿಗೆ ಪುನಃ ಬೆಣ್ಣೆಯನ್ನು ಹಿಟ್ಟನ್ನು ಸವರಿ ಬಿಚ್ಚೋಲೆಯಂತೆ ಹೊಸೆದು 
ಅಗಲಿಸಿ ಆ ಬಾಳೆ ಎಲೆಯ ಮೇಲೆ ಒಂದು ಕಡೆ ಅಗಲವಾಗಿ ಬಳ್ಳಿಗಳು 
ಒಂದಕ್ಕೊಂದು ತಾಕದಂತೆ ಗುಂಡಗೆ ಹರವಬೇಕು. ಪುನಃ ಇವಕ್ಕೆ ಬೆಣ್ಣೆಯ ಹಿಟ್ಟನ್ನು 
ಸವರಿ ಪದರುಗಳು ಒಂದಕ್ಕೊಂದು ತಾಕದಂತೆ ಬಿಡಿಸಿ, ಬೇರೆ ಬೇರೆ ಸುತ್ತಿ 
ಹಾಕುವುದು, ಈ ಪ್ರಕಾರ ಎಲ್ಲವನ್ನೂ ಮಾಡಿಕೊಂಡ ಬಳಿಕ, ಇದರ ಮೇಲೆ 
ಒಂದು ಬಾಳೆಲೆಯನ್ನು ಮುಚ್ಚಿಡುವುದು. ಬಾಂಡ್ಲೆಯಲ್ಲಿ ತುಪ್ಪವನ್ನು ಹಾಕಿ ಕಾಯಿಸಿ, 
ಹದನಾದ ಬಳಿಕ ಕೈಗಳಿಗೆ ಬೆಣ್ಣೆಯ ಹಿಟ್ಟನ್ನು ಸವರಿಕೊಂಡು ಈ ಸುರಳಿಯನ್ನು 
ಒಂದೊಂದಾಗಿ ತುಪ್ಪದಲ್ಲಿ ಬಿಟ್ಟು ಊಬು ತೆಗೆದು ಸಿದ್ಧಪಡಿಸಿದ, ಹಂಚಿಕಡ್ಡಿಯ 
ಎರಡು ಕಂತೆಗಳನ್ನು, 2 ಕೈಗಳಲ್ಲಿ ಹಿಡಿದುಕೊಂಡು, ಆ ಪೇಣಿಯು ಬೇಯುವಾಗ 
ಆಗಲಿಸಿ ಗುಂಡಗೆ ಮಾಡುವುದು. ಬೆಂದೊಡನೆ ಸುವಾಸನೆ ಹೊರಡುವುದು. ಆಗ 
ಜಾರಿಯ ಸೌಟಿನಲ್ಲಿ ತೆಗೆದು ಹೊಸ ಬುಟ್ಟಿಯಲ್ಲಿ ಒಡೆಯದಂತೆ ಇಡುವುದು. 
ಹೀಗೆಯೇ ಎಲ್ಲವನ್ನೂ ಮಾಡಿಕೊಳ್ಳುವುದು. ಬೆಣ್ಣೆ ಹಿಟ್ಟಿಗೆ ಬದಲಾಗಿ ತುಪ್ಪವನ್ನು 
ಉಪಯೋಗಿಸಬಹುದು. ಇದು ಚೀರು ಫೇಣಿ 1 ಸೇರು ರವೆಯಿಂದ ದೊಡ್ಡ 
ಪೇಣಿಯು 25-30 ಚಿಕ್ಕದಾದರೆ 40-50 ಮಾಡಬಹುದು. 


ಮೋದಕ 
ಅಕ್ಕಿಯನ್ನು ನೆನೆಹಾಕಿ ನೆರಳಿನಲ್ಲಿ ಹರವಿ ಇದನು ಸಣ್ಣದಾಗಿ ಬೀಸಿ, ವಸ್ತ್ರದಿಂದ 


೩ 


ಶೋಧಿಸಿದ ಹಿಟ್ಟು 1 ಪಾವನ್ನು ತೆಗೆದುಕೊಂಡು । ಅಥವಾ 2 ಪಾವು ನೀರನ್ನು 
ಮತ್ತೊಂದು ಪಾತ್ರೆಗೆ ಹಾಕಿ ಕುದಿಸಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ ಬಳಿಕ ಈ ಹಿಟ್ಟನ್ನು 


-119- 


ವಿಜಯದಶಮೀ-ಶಮೀಪೂಜೆ 


ಸುರಿದು ಸೌಟನ ಕಾವಿನಿಂದ ಚೆನ್ನಾಗಿ ಕೆದಕಿ ಕುದಿಹತ್ತಿದ ನಂತರ ಕೆಳಗೆ ತೆಗೆದುಕೊಂಡು 
ಈ ಹಿಟ್ಟನ್ನು ತೋಡಿಕೊಂಡು ತುಪ್ಪ ಹಚ್ಚಿ ನಾದಿ ಹದಮಾಡಿಕೊಳ್ಳಬೇಕು. ಬೆಂದ 
ತೊಗರಿಬೇಳೆಯಿಂದಲಾಗಲೀ, ಕಡಲೇಬೇಳೆಯಿಂದಾಗಲೀ, ಹೆಸರುಬೇಳೆ- 
ಯಿಂದಲಾಗಲೀ, ಹಿಂದೆ ಹೇಳಿದ ಪ್ರಕಾರ ಹೂರಣ ಮಾಡಿಕೊಂಡು ಸಿದ್ಧಪಡಿಸಿರುವ 
ಬೆಂದ ಅಕ್ಕೀ ಹಿಟ್ಟಿನ ಬಟ್ಟಲಲ್ಲಿ ಸೇರಿಸಿ ಕಡುಬು ಮಾಡಿ ಕರಿಯುವುದು ಅಥವಾ 
ನೀರಾವಿಯಲ್ಲಿ ಪಕ್ವ ಮಾಡುವುದು. ಅನಂತರ ನೈವೇದ್ಯ ಮಾಡಬೇಕು. 


ಬಾದಾಮಿ ಹೋಳಿಗೆ 


1 ಪಾವು ಬಿಡಿಸಿದ ಬಾದಾಮಿಯನ್ನು ನೆನೆಸಿ ಸಿಪ್ಪೆತೆಗೆದು, ನೆನೆದ ರವೆ ಅಥವಾ 
ಅಕ್ಕಿಯನ್ನು ಹಾಕಿಕೊಂಡು ತೆಂಗಿನಕಾಯಿಹಾಲು ಚುಮುಕಿಸಿ ನುಣ್ಣಗೆ ತಿರುವಿ 
ಪಚ್ಚ ಕರ್ಪೂರ ಏಲಕ್ಕಿ, ಜಾಕಾಯಿ, ಪತ್ರೆ, ಲವಂಗದ ಪುಡಿಗಳನ್ನು ಶೋಧಿಸಿದ 
ಸಕ್ಕರೆ, 1 ಪಾವು ಹಾಕಿ, ಹೊಂದಿಸಿ, ಹುರಿದು ಪಕ್ವ ಮಾಡಿಕೊಂಡು, ಹಿಂದೆ ಹೇಳಿದ 
ಪ್ರಕಾರ ಲಟ್ಟಿಸಬೇಕು. ಅಥವಾ ಅಕ್ಕಿಯ ಹಿಟ್ಟು ಹಾಕದೆ ಬಾಳೆ ಎಲೆಯ ಮೇಲೆ ತಟ್ಟಿ 
ಪಕ್ವ ಮಾಡುವುದು. 

ಕಾಯಿ ಹೋಳಿಗೆ 

ಬಲಿತ ತೆಂಗಿನಕಾಯಿನ ತುರಿಗೆ ಸ್ವಲ್ಪ ಅಕ್ಕಿಯನ್ನು ಬೆರಸಿ, ಸಣ್ಣದಾಗಿ ತಿರುವಿ, 

ಬೆಲ್ಲವನ್ನಾಗಲಿ ಸಕ್ಕರೆಯನ್ನಾಗಲಿ ಹಾಕಿ, ಹೊಂದಿಸಿ ತಿರುವಿ, ಹದವಾದ ಮೇಲೆ 


ವಾಸನಾದ್ರವ್ಯಗಳನ್ನು ಹಾಕಿ, ಕಲಸಿ, ಬಾಣಲೆಯಲ್ಲಿ ಹದವಾಗಿ ಹುರಿದು ಹೊತ್ತದಂತೆ 
ಈಚೆಗೆ ತೆಗೆದುಕೊಂಡು ಹೋಳಿಗೆಯನ್ನು ತೆಳ್ಳಗೆ ಮಾಡಿ ಪಕ್ಚ ಮಾಡುವುದು. 


ಕೊಬ್ಬಂ ಹೋಳಿಗೆ 


1 ಪಾವಿನಷ್ಟು ಒಣಕೊಬ್ಬರಿ ತುರಿಯನ್ನು ಅರ್ಧಪಾವು ನೆನೆದ ಅಕ್ಕಿಯನ್ನಾಗಲೀ, 
ರವೆಯನ್ನಾಗಲಿ ಹೊಂದಿಸಿ, ಒರಳಲ್ಲಿ ಹಾಕಿ ಕುಟ್ಟಿದ ಬಳಿಕ ಹದವಾಗಿ ತಿರುವಿ 
ಸಕ್ಕರೆಯನ್ನಾಗಲಿ ಬಿಳೀ ಬೆಲ್ಲವನ್ನಾಗಲಿ ಬೆರಸಿ, ಅದಕ್ಕೆ ಜಾಕಾಯಿ, ಲವಂಗ, ಏಲಕ್ಕಿ, 
ಪಚ್ಚಕರ್ಪೂರದ ಪುಡಿಯನ್ನು ಹಾಕಿ ಬೆರಸಿ, ಬಾಣಲೆಗೆ ತುಪ್ಪಹಾಕಿ ಸಣ್ಣ ಉರಿಯಲ್ಲಿ 


-120- 


ವಿಜಯದಶಮೀ-ಶಮೀಪೂಜೆ 


ಇದನ್ನು ಹುರಿದು, ಹೂರಣವನ್ನು ಮಾಡಿಕೊಂಡು, ಬಾಣಲೆಯನ್ನು ಕೆಳಗೆ 
ತೆಗೆದುಕೊಂಡು, ನಿಂಬೇಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿ ಬಟ್ಟೆಯನ್ನು 
ಹೊದ್ದಿಸಿಡಬೇಕು. ಒಂದು ಪಾವು ಹಸನಾದ ರವೆಯನ್ನಾಗಲಿ, ಗೋಧಿಯ ಹಿಟ್ಟನ್ನಾಗಲಿ 
ನೀರು ಹಾಕಿ ಕಲೆಸಿ ನಾದಿ ಕುಟ್ಟಿಡಬೇಕು. ಇದನ್ನು ಹಿತ್ತಾಳೆಯ ತಟ್ಟೆಯಲ್ಲಿ ಹಾಕಿ, 
ಎಳ್ಳೆಣ್ಣೆಯನ್ನು ಹಾಕಿ ಸವರಬೇಕು. ಇದರಲ್ಲಿ ಒಂದು ನಿಂಬೆಹಣ್ಣಿನ ಪ್ರಮಾಣದಷ್ಟನ್ನು 
ತೆಗೆದುಕೊಂಡು ಬಟ್ಟಲು ಮಾಡಿ, ಅದರೊಳಗೆ ಆ ಹೂರಣವನ್ನಿಟ್ಟು , ಮೇಲೆ ಮುಚ್ಚೆ 
ಚಂಡಿನಂತೆ ಮಾಡಿಡಬೇಕು - ಬಳಿಕ ಪೋಳುಪಾಟಿನಲ್ಲಿ, ಶೋಧಿಸಿದ ಅಕ್ಕಿಯ 
ಹಿಟ್ಟನ್ನು ಉದುರಿಸಿ, ಲಟ್ಟಣಿಗೆಯಿಂದ ತೆಳ್ಳಗೆ ದಪ್ಪ ಬಾಳೆಲೆಯ ಮಂದಕ್ಕೆ ಮೆಲ್ಲನೆ 
ಹರಿಯದಂತೆ ಲಟ್ಟಿಸಿ, ಕಾವಲಿಗೆ ಎಣ್ಣೆಯನ್ನು ಸವರಿ, ಪಕ್ವ ಮಾಡಿ ಮೊಗಚಿ ಹಾಕಿ, 
ಹದವಾಗಿ ಬೇಯಿಸಿ, ಮೊಗಚುವ ಕೈಯಿಂದ ತೆಗೆದು, ಪರಾತದಲ್ಲಿ ಹಾಕಿ 
ಮುಚ್ಚಿಡುವುದು. ಹೀಗೆಯೇ ಎಲ್ಲವನ್ನೂ ಮಾಡುವುದು. ಬಾಳೆ ಎಲೆಗೆ ಎಣ್ಣೆ ಸವರಿ, 
ತೆಳ್ಳಗೆ ತಟ್ಟಿ, ಹದವಾಗಿ, ಮೃದುವಾಗಿ, ಪಕ್ಕ ಮಾಡುವುದು ಇದನ್ನು ಒಬ್ಬಟ್ಟುಎನ್ನುವರು. 
ಖರ್ಜೂರದ ಹೋಳಿಗೆ. 

ಬಿಡಿಸಿದ ಖರ್ಜೂರವನ್ನು ಇವನ್ನು ಬಾಂಡ್ಲೆಯಲ್ಲಿ ಹುರಿದು 
ತೆಂಗಿನಕಾಯಿಹಾಲಿನಲ್ಲಿ ನೆನೆಸಿ, ಸ್ವಲ್ಪ ನೆನೆದ ರವೆಯನ್ನು ಸೇರಿಸಿ, ನುಣ್ಣಗೆ ತಿರುವಿ, 
ಹೋಳಿಗೆ ಮಾಡುವುದು. ಇದರಂತೆ ನೆಲಗಡಲೆಯ ಕಾಳಿನಿಂದಲೂ, ಹೋಳಿಗೆಯನ್ನು 
ಮಾಡಬಹುದು. 

ಸಕ್ಕರೆ ಅಚ್ಚು 

ಸಕ್ಕರೆ ಪಾಕವನ್ನು ಮಾಡಿಕೊಂಡು ಸ್ವಲ್ಪ ಹುಳಿ ಮಜ್ಜಿಗೆ ಅಥವಾ ನಿಂಬೇ 
ಹುಳಿಯನ್ನು ಹಿಂಡಿ ಅಚ್ಚುಮಣೆಯಲ್ಲಿ ಹಾಕಿ ಸಮನಾಗಿ ಮಾಡಿದ ಬಳಿಕ ಆರಿದ 
ಮೇಲೆ ತೆಗೆದಿಡುವುದು; ಪಾಕ ಹಾಕುವ ಕಾಲದಲ್ಲಿ ಅಚ್ಚಿಗೆ ತುಪ್ಪ ಸವರಿದ್ದರೆ ಅಚ್ಚುಗಳು 
ಮುರಿಯದೆ ಬರುವುವು. ಈ ಪ್ರಕಾರ ನಾನಾ ಬಗೆಯ ಬೊಂಬೆ, ವೃಂದಾವನ, ಆನೆ, 
ಕುದುರೆ, ಮೀನು, ಮೊಸಳೆ, ಆಕಳು, ನಾಯಿ, ಎಮ್ಮೆ, ಹುಲಿ, ಸಿಂಹಗಳ ಆಕಾಶವನ್ನು 
ಮಾಡಬಹುದು. 


ವಿಜಯದಶಮೀ-ಶಮೀಪೂಜೆ 


ಸಕ್ಕರೆ ಮಿಠಾಯಿ 

ಸಕ್ಕರೆಯಿಂದ ಪಾಕ ಮಾಡಿಕೊಂಡು ಏಲಕ್ಕಿ ವಾಸನಾದ್ರವ್ಯಗಳನ್ನು ಹಾಕಿ ಕೊಬ್ಬರಿ 
ತುರಿ ಗಸಗಸೆ ಇವನ್ನು ಹಾಕಿ ಹೊಂದಿಸಿದ ಬಳಿಕ ತಟ್ಟಿಯಲ್ಲಾಗಲೀ ಮಿಠಾಯಿ 
ಮಣೆಯ ಮೇಲಾಗಲೀ ತುಪ್ಪ ಹಚ್ಚಿದ ಬಳಿಕ ಆ ಪಾಕವನ್ನು ಸುರಿದು ಸಮನಾಗಿ 
ಮಾಡಿ ಚೂರಿಯಿಂದ ಬಿಲ್ಲೆಗಳನ್ನು ಮಾಡುವುದು. ಪಾಕವು ಹಸಿಯಾಗಿ ಇರುವಾಗಲೇ 
ಚಾಕುವಿನಿಂದ ಕೊಯ್ದು ಆರಿದ ನಂತರ ತೆಗೆದಿಡಬೇಕು. 

ಸಜ್ಜಪ್ಪ 

ಬೇಕಾಗುವ ಪದಾರ್ಥಗಳು : ಬೆಲ್ಲ- 1 ಕೆ.ಜಿ, ತೆಂಗಿನಕಾಯಿ - 2, 
ಗೋಧಿಹಿಟ್ಟು - 500 ಗ್ರಾಂ.ಚಿರೋಟಿ ರವೆ- 500 ಗ್ರಾಂ., ತುಪ್ಪ- 500 ಗ್ರಾಂ. 
ಎಣ್ಣೆ- 200 ಗ್ರಾಂ. 

ಮಾಡುವ ರೀತಿ : ಒಂದು ಪಾವು ರವೆ ತೆಗೆದಿರಿಸಿಕೊಂಡು ಉಳಿದ 
ರವೆಯನ್ನು ಸ್ವಲ್ಪ ತುಪ್ಪ ಹಾಕಿಕೊಂಡು ಹುರಿಯಿರಿ. ಆಮೇಲೆ ಒಂದು ಪಾತ್ರೆಯಲ್ಲಿ 
ಅರ್ಧ ಸೇರು ನೀರಿಟ್ಟು ಬೆಲ್ಲ ಹಾಕಿರಿ. ಬೆಲ್ಲ ಕರಗಿದ ನಂತರ ತೆಂಗಿನತುರಿ, ಒಂದು 
ಚಮಚ ಯಾಲಕ್ಕಿ ಪುಡಿ, ಹುರಿದ ರವೆಯನ್ನು ಹಾಕಿ ಮೊಗಚು ಕೈನಿಂದ ಆಡಿಸಿ. 
ಬೇಕಿದ್ದರೆ ಸ್ವಲ್ಪ ಗೋಡಂಬಿಯನ್ನು ಹುರಿದು ಈ ಮಿಶ್ರಣಕ್ಕೆ ಸೇರಿಸಬಹುದು. 
ಹೂರಣ ಆದ ಬಳಿಕ ಕೆಳಗಿಳಿಸಿ. ಉಳಿದ ರವೆಗೆ ಗೋಧಿಹಿಟ್ಟು ಒಂದು ಚಿಟಿಕೆ 
ಉಪ್ಪು ಹಾಕಿ, ಸ್ವಲ್ಪ ನೀರು ಸೇರಿಸಿ ಪೂರಿ ಹಿಟ್ಟಿನಂತೆ ಕಲಿಸಿರಿ. ಹಿಟ್ಟನ್ನು ಚೆನ್ನಾಗಿ 
ನಾದಿದ ನಂತರ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನು ಮಾಡಿ ಅದರೊಳಗೆ 
ಹೂರಣ ತುಂಬಿಸಿ ಮುಚ್ಚಿದ ಬಳಿಕ ಬಾಳೆ ಎಲೆಯ ಮೇಲಾಗಲಿ, ಕೈಯಿಂದಾಗಲಿ 
ತಟ್ಟಿ ತುಪ್ಪದಲ್ಲಿ ಹದವಾಗಿ ಕರಿದು ತೆಗೆದರೆ ನೈವೇದ್ಯಕ್ಕೆ ಸಿದ್ಧವಾಗುವುದು. 

ಶ್ರೀಖಂಡ 

4 ಸೇರು ಹಾಲನ್ನು ಕೆಂಪಗೆ ಕಾಸಿ ಆರಿಸಿ ಹೆಪ್ಪುಕೊಟ್ಟು ಮುಚ್ಚಿಡಬೇಕು. ಇದನ್ನು 

ಮರುದಿನದ ಪ್ರಾತಃಕಾಲದಲ್ಲಿ ತೆಗೆದು, ಶುಭ್ರವಾದ ಚೌಕದಲ್ಲಿ ಈ ಮೊಸರನ್ನು ಸುರಿದು 


-122- 


ವಿಜಯದಶಮೀ-ಶಮೀಪೂಜೆ 


ಚೌಕದ 4 ಕೊನೆಯನ್ನೂ ಸೇರಿಸಿ, ಗಂಟುಹಾಕಿ ಗೂಟಕ್ಕೆ ತಗುಲಿಹಾಕಿದರೆ 1-2 
ಘಂಟೆಯ ಹೊತ್ತಿನಲ್ಲಿಯೇ ನೀರೆಲ್ಲವೂ ಸುರಿದುಹೋಗಿ ಮೊಸರಿನ ಸಾರ ಮಾತ್ರ 
ನಿಲ್ಲುವುದು. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು, 1 ಸೇರು ಸಕ್ಕರೆ ಏಲಕ್ಕಿಪುಡಿ, 
ಕೇಸರ, ಲವಂಗ, ಪತ್ರೆ, ಜಾಕಾಯಿ, ಹುರಿದ ಪುಡಿಬಾದಾಮಿ, ದ್ರಾಕ್ಸಿ ಪಚ್ಚಕರ್ಪೂರ 
ಹಾಕಿ ಸೌಟನಿಂದ ಚೆನ್ನಾಗಿ ಹೊಂದಿಸುವುದು. 


ಮಂಡಿಗೆ 


ಒಂದು ಸೇರು ಹಸನಾದ ರವೆಯನ್ನು ಕಲೆಸಿಡಬೇಕು. ಬಳಿಕ ಸ್ವಲ್ಪ ಅಕ್ಕಿಯ 
ಹಿಟ್ಟಿಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ಕಲೆಸಿ ಇದನ್ನು ಆ ಕಣಕಕ್ಕೆ ಸವರಿ ಚೆನ್ನಾಗಿ 
ಕುಟ್ಟಿ ಹೀಗೆ 2-3 ವೇಳೆ ಕುಟ್ಟಿ ಹದವಾಗಿ ಕಣಕವು ನಾರಾಗಿ ಬರುವಂತೆ ಮಾಡಿಕೊಂಡು 
ಬೇಲದ ಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿಕೊಂಡು ತುಪ್ಪಸವರಿ ಬಾಳೆ ಎಲೆಯಲ್ಲಿ 
ಮುಚ್ಚಿಡಬೇಕು. ಶೋಧಿಸಿದ ಪುಡಿಸಕ್ಕರೆ, ಸುಮಾರು 3 ಸೇರನ್ನು ಹಾಕಿ ಇದಕ್ಕೆ 
ಸಮನಾಗಿ ತುಪ್ಪ ಅಥವಾ ಹಸನಾದ ಬೆಣ್ಣೆ ಇವನ್ನು ಸೇರಿಸಿ ಮರ್ದಿಸಿ ಹೂರಣವನ್ನು 
ಮಾಡಿಕೊಂಡು 1 ಬೇಲದ ಕಾಯಿಯ ಪ್ರಮಾಣಕ್ಕೆ ಉಂಡೆಗಳನ್ನು ಮಾಡಿಕೊಂಡು 
ಮುಚ್ಚಿಡಬೇಕು. ದೊಡ್ಡ ಗುಡಾಣವನ್ನು ತಂದು ಅದರ ಬಾಯಿಯನ್ನು ಸುತ್ತಲೂ 
ಮೆಲ್ಲಗೆ ಒಡೆದು ಒಲೆದು ಮೇಲಿಟ್ಟು ಸುತ್ತಲೂ ಮಣ್ಣನ್ನು ಮೆತ್ತಿ ಅದರೊಳಗೆ 
ಉರಿಮಾಡಿ ಈ ಗುಡಾಣದ ಮೇಲೆ ನುಣುಪಾದ ಕೆಂಮಣ್ಣು ಕಲಸಿ ತೆಳ್ಳಗೆ ಮೆತ್ತಿ 
ಕೆಳಗೆ ಉರಿಮಾಡಿ, ಈ ಗುಡಾಣವನ್ನು ಕಾಯಿಸುವುದು ಬಳಿಕ 1 ಪಾವು 
ಶೋಧಿಸಿದ ಅಕ್ಕಿಯ ಹಿಟ್ಟನ್ನು ಸಿದ್ದಪಡಿಸಿ ದೊಡ್ಡ ಪೋಳಪಾಟಿನ ಮೇಲೆ ಅಥವಾ 
ಚೌಕವಾಗಿರುವ ಮಣೆಯ ಮೇಲೆ ಕಣಕದ ಉಂಡೆಗಳನ್ನು ಬಟ್ಟಲು ಮಾಡಿ ಆ 
ಹೂರಣವನ್ನಿಟ್ಟುಸುತ್ತಲೂ ಮುಚ್ಚಿ ಈ ಉಂಡೆಯನ್ನು ಅಕ್ಕಿಯ ಹಿಟ್ಟಿನಲ್ಲಿ ಹೊರಳಿಸಿ 
ತೆಳ್ಳಗೆ ಹೋಳಿಗೆಯಂತೆ ಲಟ್ಟಿಸಿದ ಬಳಿಕ ಎರಡು ಬಿದಿರು ದಬ್ಬೆಗಳ ಮೂಲಕ ಎರಡು 
ಕೈಗಳ ಮೇಲೆ ತೆಗೆದುಕೊಂಡು, ಮೆಲ್ಲಗೆ ಸುತ್ತಲೂ ಅಗಲವಾಗುವಂತೆ ಅಗಲಿಸಿ ಓಡಿಗೆ 


ಪೊರಕೆಯಿಂದ ತುಪ್ಪವನ್ನು ಸವರಿ ಇದನ್ನು ಅದರ ಮೇಲೆ ಮೆಲ್ಲಗೆ ಹರಿಯದಂತೆ 
-123- 


ವಿಜಯದಶಮೀ-ಶಮೀಪೂಜೆ 


ಹಾಕಿ ಪಕ್ವ ಮಾಡಿ ಪುನಃ ಮೊಗಚಿ ಪಕ್ವ ಮಾಡಿ ಮುರಿಯದಂತೆ ತೆಗೆದಿಟ್ಟರೆ ನೈವೇದ್ಯಕ್ಕೆ 
ಸಿದ್ಧವಾಗುತ್ತದೆ. 


ಚಿರೋಟಿ 


1 ಸೇರು ಹಸನಾದ ರವೆಯನ್ನು ನೀರಿನಿಂದಾಗಲೀ ಕಲೆಸಿ, ಇದಕ್ಕೆ 
ತುಪ್ಪವನ್ನಾಗಲೀ ಶೋಧಿಸಿದ ಅಕ್ಕೀ ಹಿಟ್ಟು ಬೆಣ್ಣೆ ಬೆರಸಿದುದನ್ನಾಗಲೀ ಹಚ್ಚಿ ಮುದ್ದೆ 
ಮಾಡಿ, ಸ್ವಲ್ಪ ಉಪ್ಪಿನ ಪುಡಿ, ಅಥವಾ ಸ್ವಲ್ಪ ಸೋಡಾ ಪುಡಿಯನ್ನಾಗಲಿ ಹಾಕಿ ಚೆನ್ನಾಗಿ 
ಹೊಂದಿಸಿ 2-3 ಘಂಟೆಯ ಹೊತ್ತಿನವರೆಗೆ ನೆನೆದ ಬಳಿಕ ಕಲ್ಲಿನ ಮೇಲೆ ಹಾಕಿಕೊಂಡು 
ತುಪ್ಪವನ್ನು ಸವರಿ, ಚೆನ್ನಾಗಿ ಕುಟ್ಟಿ ನಾದಬೇಕು. ಹೀಗೆ 2-3 ವೇಳೆ ಮಾಡಿದ ನಂತರ 
ಬೆಣ್ಣೆ ಅಥವಾ ತುಪ್ಪ ಸವರಿಕೊಂಡು ಮುದ್ದೆಯನ್ನು ದೊಡ್ಡ ದೊಣ್ಣೆಯ ಆಕಾರಕ್ಕೆ 
ಮಾಡಿ ಬಾಳೆಲೆಯ ಮೇಲೆ ಹಾಕಿ, ಸಣ್ಣ ಬೇಲದ ಕಾಯಿನ ಗಾತ್ರಕ್ಕೆ ಆ ಹಿಟ್ಟನ್ನು 
ತೆಗೆದುಕೊಂಡು, ಗುಂಡಗೆ ಮಾಡಿ, ತುಪ್ಪ ಹಚ್ಚಿ ಪೋಳಪಾಟಿನ ಮೇಲೆ ಸ್ವಲ್ಪ 
ಶೋಧಿಸಿದ ಅಕ್ಕಿಯ ಹಿಟ್ಟನ್ನು ಉದುರಿಸಿ, ಅದರ ಮೇಲೆ ಲಟ್ಟಿಸಿ, ಅಗಲವಾದ 
ತಟ್ಟೆಗೆ ತುಪ್ಪಹಚ್ಚಿ ಅದರಲ್ಲಿ ಹಾಕುವುದು. ಬಳಿಕ ಅದರ ಪ್ರಮಾಣದಂತೆ ಮತ್ತೊಂದು 
ಮುದ್ದೆಯನ್ನು ತೆಗೆದುಕೊಂಡು ಹಿಂದೆ ಹೇಳಿದ ಪ್ರಕಾರ ಗುಂಡಗೆ ಮೊದಲು ಲಟ್ಟಿಸಿದ 
ಅಗಲಕ್ಕೆ ಸಮನಾಗಿ ಲಟ್ಟಿಸಿ ಆ ತಟ್ಟೆಯಲ್ಲಿ ಇಟ್ಟಿರುವ ದಪ್ಪನಾದ ಹಪ್ಪಳದ ಮೇಲೆ 
ಹಾಕಿ, ಅದರ ಮೇಲೆ ತುಪ್ಪವನ್ನು ದಪ್ಪನಾಗಿ ಬಳಿವುದು. ಹೀಗೆಯೇ ಮತ್ತೊಂದು 
ಹಿಟ್ಟಿನ ಮುದ್ದೆಯನ್ನು ಹಿಂದೆ ಹೇಳಿರುವ ಪ್ರಕಾರ ಈ ಎರಡು ಹಪ್ಪಳದ ಅಗಲಕ್ಕೆ 
ಲಟ್ಟಿಸಿ ಅದರ ಮೇಲೆ ತುಪ್ಪ ಬಳಿಯಬೇಕು. ಈ ಮೂರು ಪದರವನ್ನು ಸಮನಾಗಿ 
ಮಾಡಿ ಅಂಚಿನಿಂದ ಉದ್ದಕ್ಕೆ ಮಡಿಸಿ ಬಾಳೆಲೆಯ ಮೇಲೆ ಆಗಲಿ ತಟ್ಟೆಯಲ್ಲಿ ಆಗಲಿ, 
ಉದ್ದಕ್ಕೆ ಮಡಿಸಿ ಇಡುವುದು. ಹೀಗೆ ಎಲ್ಲವನ್ನು ಮಾಡಿಕೊಂಡ ಬಳಿಕ ಒಂದಕ್ಕೆ 
ಒಂದು ತಾಕದಂತೆ ಸ್ಥಳ ಬಿಡಿಸಿ ಇಡುವುದು. ಹೀಗೆ ಮಾಡಿದ ಬಳಿಕ ಒಂದು 
ಉದ್ದನಾಗಿರುವ ಮೂರು ಮಡಿಕೆಯುಳ್ಳ ಸುರಳಿಯನ್ನು 2 ಭಾಗ ಅಥವಾ 
3 ಭಾಗವಾಗಿ ಹಲ್ಲೆಯಿಂದ ಕತ್ತರಿಸಿ ಒಂದನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಸವರಿ 
ಗುಂಡಗೆ ಮಾಡಿ ಹೋಳಿಗೆ ಮಣೆಗೆ ತುಪ್ಪ ಹಚ್ಚಿ ಎಷ್ಟುಅಗಲ ಗುಂಡಾಗಿ ಇರಬೇಕೋ 
ಅಷ್ಟಕ್ಕೆ ಲಟ್ಟಿಸಿ ಮಧ್ಯದಲ್ಲಿ ಬೆರಳಿಂದ 1 ರಂಧ್ರ ಮಾಡಿ, ಅದರ ಸುತ್ತಲೂ ದೂರ 


-124- 


ವಿಜಯದಶಮೀ-ಶಮೀಪೂಜೆ 


ದೂರ 3-4 ರಂಧ್ರ ಮಾಡಿ ಹರಿಯದಂತೆ ತೆಗೆದು ಬಾಂಡ್ಲೆಯಲ್ಲಿ ಹದವಾಗಿ 
ಕಾಯಿಸಿದ ತುಪ್ಪದಲ್ಲಿ ಹಾಕಿ ಅದರ ಮೇಲೆ ಸೌಟಿನಿಂದ ಕಾದ ತುಪ್ಪವನ್ನು ತುಂಬಿ 
ತುಂಬಿ ಸುರಿವುದು. ಒಲೆಯ ಉರಿಯನ್ನು ಸಮನಾಗಿ ಮಾಡಬೇಕು 5 ನಿಮಿಷವಾದ 
ಮೇಲೆ ಸುವಾಸನೆ ಹುಟ್ಟುವುದು ಆಗ ಚೌರೀಸೌಟಿನಿಂದ ಮೊಗಚಿ ಹಾಕಿ ಪಕ್ವವಾದ 
ಹದವನ್ನು ನೋಡಿ ಜಾರೀ ಸೌಟಿನಿಂದ ಚಿರೋಟಿಯನ್ನು ತೆಗೆದು ಒಂದು ಹೊಸ 
ಗೂಡೆಯಲ್ಲಿ ಹಾಕಿ ಅದರ ಕೆಳಗೆ ತುಪ್ಪ ಸೋರಿ ಬೀಳುವಂತೆ ಒಂದು ತಟ್ಟೆಯನ್ನು 
ಇಡಬೇಕು. ಹೀಗೆ ಎಲ್ಲವನ್ನು ಮಾಡಿಕೊಂಡ ಬಳಿಕ ಮೆಲ್ಲನೆ ತೆಗೆದು ಗೂಡೆಯೊಳಗೆ 
ಇಡುವುದು. ಚಿರೋಟಿ ಬೆಳ್ಳಗೆ ಪದರಪದರವಾಗಿ ಲಘುವಾಗಿಯೂ ಆಗಬೇಕು. 
6-7 ಚಿರೋಟಿಗಳನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಅದರ ಮೇಲೆ ಅರ್ಧ ರೂಪಾಯಿ 
ಅಥವಾ ಒಂದು ಪಾವಲಿಯನ್ನು ಹಾಕಿದರೆ ಅದು ಒಡನೆಯೇ ತಟ್ಟೆಯ ಕೆಳಭಾಗವನ್ನು 
ಸೇರುವಷ್ಟು ಲಘುವಾಗಿಯೂ ಅಂದವಾಗಿಯೂ ಶುಭ್ರವಾಗಿಯೂ ಇರಬೇಕು. 
ಕೆಂಪಾಗಿ ಕರಿಯಬೇಕು. 1 ಸೇರು ಹಸನಾದ ರವೆಗೆ ಸಾಟಿ ಹಾಕುವುದಕ್ಕೆ 1 ಸೇರು 
ಬೆಣ್ಣೆ ಅಥವಾ ತುಪ್ಪವು ಬೇಕಾಗುವುದು. 1 ಸೇರು ಬೆಣ್ಣೆಯ ಜತೆಗೆ 5-6 ಗ್ರಾಂ. 
ಶೋಧಿಸಿದ ಅಕ್ಕಿ ಹಿಟ್ಟನ್ನು ಬೆರೆಸಿ ಸಾಟಿಗೆ ಹಾಕುವುದಕ್ಕೆ ಉಪಯೋಗಿಸಬಹುದು. 
ಕರಿಯುವುದಕ್ಕೆ ಬಾಂಡ್ಲೆಗೆ 5 ಸೇರು ತುಪ್ಪಹಾಕಬೇಕು. ಕನಿಷ್ಠ ಪಕ್ಚ 4 ಸೇರು ತುಪ್ಪವನ್ನು 
ಹಾಕಬೇಕು. 1 ಸೇರು ರವೆಗೆ ದೊಡ್ಡ ಚೆರೋಟಿ 25, ಚಿಕ್ಕದು 40 ಆಗುವುದು 
ಹಾಲುಬಾಯಿ 

ಅರ್ಧಸೇರು ಹಸನಾದ ಗೋಧಿಯನ್ನು ರಾತ್ರಿ ನೆನೆಹಾಕಿ, ಮಾರನೆ ದಿವಸ 
ನೀರನ್ನು ಚೆನ್ನಾಗಿ ಬಸಿದು 1-2 ತೆಂಗಿನಕಾಯಿಯ ತುರಿ 2 ಅಚ್ಚು ಬಿಳೀ ಬೆಲ್ಲ ಸೇರಿಸಿ 
ನುಣ್ಣಗೆ ತಿರುವಬೇಕು. ತಿರುವಿದ ರಸವನ್ನು ಪಾತ್ರೆಗೆ ಹಿಂಡಬೇಕು. ಈ ಚೆರಟಕ್ಕೆ 
ಪುನಃ ಸಿಹಿನೀರು ಚಿಮುಕಿಸಿಕೊಂಡು ತಿರುವಿ ಇದರ ಸಾರವನ್ನು ಹಿಂದೆ ಹೇಳಿದ 
ಪ್ರಕಾರ ಪಾತ್ರೆಗೆ ಹಿಂಡುವುದು. ಅರ್ಧ ತೊಲ ಏಲಕ್ಕಿ ಪುಡಿ, ಕುಂಕುಮಕೇಸರ ಪನ್ನೀರು 
ಸಹ ಹಾಕಿ ಹೊಂದಿಸಿ ಒಲೆಯ ಮೇಲಿಟ್ಟು ಕಾಯಿಸಬೇಕು. ಪಾಕವು ಜೇನುತುಪ್ಪದಂತೆ 
ಜಿನಿಯಾಗುವುದು. ಆ ಬಳಿಕ ಮಿಠಾಯಿ ಮಣೆಗೆ, ತುಪ್ಪ ಸವರಿ ಇದನ್ನು ಸುರಿದು, 
ಸಮನಾಗಿ ಮಾಡುವುದು ಅಥವಾ ಹಿತ್ತಾಳೆ ಪರಾತುಗಳಿಗೆ ಹಾಕಬೇಕು. 


-125- 


ವಿಜಯದಶಮೀ-ಶಮೀಪೂಜೆ 


1-2 ಘಂಟೆಯಾದ ಮೇಲೆ ಚಾಕುವಿನಿಂದ ಬಿಲ್ಲೆಯನ್ನು ಮಾಡುವುದು. ಬೆಲ್ಲಕ್ಕೆ 
ಬದಲಾಗಿ ಸಕ್ಕರೆ ಹಾಕಬಹುದು. 
ಸಿಹಿ. ಪೊಂಗಲು 

ಒಂದು ಪಾವು ಬಿಳಿಯ ಹೆಸರು ಬೇಳೆಯನ್ನು ತುಪ್ಪ ಹಾಕಿ, ಕೆಂಪಗೆ 
ಹುರಿಯಬೇಕು 1 ಪಾವು ಸಣ್ಣಕ್ಷಿಯನ್ನು ಹುರಿದ ಬೇಳೆಯ ಜೊತೆಗೆ ಹಾಕಿ 
ಮೂರೂವರೆ ಪಾವು ಸಿಹಿನೀರನ್ನು 2 ಸೇರು ನೀರು ಹಿಡಿಯುವ ತಪ್ಪಲೆಯಲ್ಲಿ ಹಾಕಿ 
ಚೆನ್ನಾಗಿ ಮರಳಿಸಬೇಕು. ಒಂದು ಕುದಿ ಹತ್ತಿದ ಬಳಿಕ ತುಪ್ಪ ಹಾಕಬೇಕು. ಆ ಬಳಿಕ 
ಅಕ್ಕಿ ಹೆಸರುಬೇಳೆಗಳನ್ನು ಸುರಿದು ಆಡಿಸಬೇಕು. 1-2 ಕುದಿ ಹತ್ತಿದ ಬಳಿಕ ಪುನಃ 
3-4 ಗ್ರಾಂ. ತುಪ್ಪ ಹಾಕಿ ಕೆದಕಬೇಕು. ಅನ್ನವು ಪಕ್ಷವಾದ ಬಳಿಕ 1 ಸೇರು ಪುಡಿ 
ಸಕ್ಕರೆ 6 ಗ್ರಾಂ. ಕೊಬ್ಬರಿ ತುರಿ, ಏಲಕ್ಕಿ ಪುಡಿ, ಹಾಕಿ ಹೊಂದಿಸಬೇಕು, ತುಪ್ಪದಿಂದ 
ಕರಿದ ಲವಂಗ ದ್ರಾಕ್ಷಿ, ಬಾದಾಮಿ ಚೂರು ಗೋಡಂಬಿ ಚೂರು ಕಲ್ಲುಸಕ್ಕರೆ ಹರಳು 
ಹಾಕಿ ಹೊಂದಿಸಬೇಕು. ಸ್ವಲ್ಪ ಪಚ್ಚ ಕರ್ಪೂರ ಕೇಸರದ ನೀರು ಪರಿಮಳದ ಹೂಗಳ 
ನೀರು ಹಾಕಿ, ಕೆದಕಿ ಕೆಂಡಮೇಲೆ ಮಚ್ಚಿಡಬೇಕು. 


ಪರಡೀಪಾಯಸ 
ಗೌಲೀಪಾಯಸಕ್ಕೆ, ಕಲೆಸಿರುವ, ಉಂಡೆಗಳನ್ನು ತೆಗೆದುಕೊಂಡು ಹಿಟ್ಟು ಹರವಿದ 
ತಟ್ಟೆಯ ಮೇಲೆ, ಸಣ್ಣ ಬತ್ತದಂತೆ ಅಥವಾ ಗೋಧಿಯ ಕಾಳಿನಂತೆ ಸಣ್ಣಸಣ್ಣನಾಗಿ 
ಬೆರಳುಗಳಿಂದ ಹೊಸೆದು, ಆ ತಟ್ಟೆಯಲ್ಲಿ ಹಾಕಬೇಕು. ಎಲ್ಲವನ್ನು ಈ ರೀತಿ 
ಮಾಡಿಕೊಂಡ ಬಳಿಕ, ಹಿಟ್ಟನ್ನು ವಂದರಿಯಿಂದ ಪ್ರತ್ಯೇಕ ಮಾಡಿ ಹಿಟ್ಟಲ್ಲದಂತೆ ಮಾಡಿ 
ಇದರಿಂದ ಪಾಯಸವನ್ನು ಮಾಡಬೇಕು. ಆದರೆ ಹಸುವಿನ ಹಾಲು ಹಾಕದೇ 
ತೆಂಗಿನಹಾಲು ಹಾಕಿ ಮಾಡಬೇಕು. 
ಪುಳಿಯೋಗರೆ 
ಬೇಕಾಗುವ ಪದಾರ್ಥಗಳು : ಅಕ್ಕಿ - 1 ಕೆಜಿ. ಒಣಮೆಣಸಿನಕಾಯಿ - 
50 ಗ್ರಾಂ., ಕಡಲೆಕಾಯಿ ಬೀಜ - 200 ಗ್ರಾಂ., ಕೊತ್ತಂಬರಿ ಬೀಜ - 15ಗ್ರಾಂ. 
ಕಡಲೆಕಾಯಿ ಎಣ್ಣೆ - 150 ಗ್ರಾಂ., ಕೊಬ್ಬರಿ - 2 ಗಿಟುಕು, ಹುಣಸೆಹಣ್ಣು - 
-126- 


ವಿಜಯದಶಮೀ-ಶಮೀಪೂಜೆ 


100 ಗ್ರಾಂ., ಸಾಸಿವೆ - 2 ಚಮಚ ಬೆಲ್ಲ- 100 ಗ್ರಾಂ., ಇಂಗು - 2 ಚಿಟಿಕೆ, 
ಕರೀ ಎಳ್ಳು - 75 ಗ್ರಾಂ., ಕರಿಬೇವು. 

ಮಾಡುವ ರೀತಿ : ಶುದ್ಧ ಮಾಡಿದ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ 
ತೊಳೆದುಕೊಳ್ಳಿರಿ (ಪುಳಿಯೋಗರೆ ಮಾಡುವ ಅಕ್ಕಿ ಇರಬೇಕು). ಪಾತ್ರೆಗೆ ನೀರು 
ಹಾಕಿ ಒಲೆಯ ಮೇಲಿಡಿ. ನೀರು ಮರಳಿದ ಬಳಿಕ ಅಕ್ಕಿ ಹಾಕಿ ಅನ್ನವನ್ನು ಉದುರು 
ಉದುರಾಗಿ ಮಾಡಿಕೊಂಡು ದೊಡ್ಡ ತಟ್ಟೆಯಲ್ಲಿ ಹರಡಿ. 

ಹುಣಸೆಹಣ್ಣನ್ನು ಬಿಸಿನೀರಿನಲ್ಲಿ ನೆನೆಹಾಕಿ, ಅದರ ರಸ ತೆಗೆದು ಈ ರಸಕ್ಕೆ 
ಕುಟ್ಟಿ ಪುಡಿಮಾಡಿದ ಬೆಲ್ಲ ಸೇರಿಸಿ. ಆಮೇಲೆ ಒಣಮೆಣಸಿನಕಾಯಿ, ಜೀರಿಗೆ, ಮೆಣಸು, 
ಮೆಂತ್ಯ, ಇಂಗು, ಕೊತ್ತಂಬರಿ ಬೀಜ ಎಲ್ಲಾ ಸೇರಿಸಿ ಕುಟ್ಟಿ ಪುಡಿಮಾಡಿಟ್ಟುಕೊಳ್ಳಿ . 
ಇದರ ಜೊತೆಗೆ ಉಪ್ಪು ಸೇರಿಸಲೂಬಹುದು. ನಂತರ ಕೊಬ್ಬರಿಯನ್ನು 
ತುರಿದಿಟ್ಟುಕೊಳ್ಳಿ 

ಬಾಣಲಿಗೆ ಕಡಲೆಕಾಯಿ ಬೀಜ ಹುರಿದು ಹೊಟ್ಟು ತೆಗೆದಿರಿಸಿಕೊಳ್ಳಿ . ಆಮೇಲೆ 
ಬಾಣಲಿಗೆ ಎಣ್ಣೆ ಹಾಕಿ ಒಲೆಯ ಮೇಲಿಡಿ. ಎಣ್ಣೆ ಕಾದ ಬಳಿಕ ಸಾಸಿವೆ ಹಾಕಿ ಸಿಡಿಸಿ. 
ಕರಿಬೇವಿನ ಸೊಪ್ಪು, 4 ಒಣಮೆಣಸಿನಕಾಯಿ ಹುರಿದ ಬಳಿಕ ಹುಣಸೆಹಣ್ಣಿನ ರಸ 
ಹಾಕಿ ಕುದಿಸಿ. ಈ ರಸಕ್ಕೆ ಕುಟ್ಟಿಪುಡಿ ಮಾಡಿದ ಮಿಶ್ರಣ ಹಾಕಿ ಬೇಯಿಸಿ. ಬೆಂದಮೇಲೆ 
ಕೆಳಗಿಳಿಸಿಕೊಂಡು ಅನ್ನಕ್ಕೆ ಬೆರೆಸಿ. ನಂತರ ಹುರಿದಿಟ್ಟುಕೊಂಡಿರುವ ಕಡಲೆಕಾಯಿ 
ಬೀಜ ಹಾಕಿ ಅನ್ನಕ್ಕೆ ಎಲ್ಲವೂ ಕೂಡುವಂತೆ ಕೈಯಾಡಿಸಿ. ಕೊಬ್ಬರಿಯನ್ನು ಸೇರಿಸಿ. 


%*%%% 


-127- 


ವಿಜಯದಶಮೀ-ಶಮೀಪೂಜೆ 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಸ್ನದುರ್ವಂತರ್ಗತಹನುಮದ್ಗೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತಕ್ರ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಜು ಬು ಜು 2 


ನವರಾತ್ರಿ, ಮಹಾನವಮೀ-ಆಯುಧ ಪೂಜೆ ಹಾಗೂ ವಾಹನಪೂಜೆ ಮತ್ತು 
ವಿಜಯದಶಮೀ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ಯಾ ಿಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
ಸಸ ಖೇ ಸೇ 


-128- 


| ಮಮ ಸ್ವಾಮೀ ಷರಿರ್ನಿತ್ಯಂ ಸರ್ವಸ್ಯ ಪಡಿರೇವ ಚ 


RATA pd ತಳಗ 90 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋಕ್ತಮಾರ್ಗದರ್ಶನೀ 


ನರಸಿಂಷ ಜಯಲ ' 


Bi 
Kv 


ವೈಶಾಖ | ಶುದ್ಧ || ಚತುರ್ದಶಿ" 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ೇಕ್ವಮಾರ್ಗದರ್ಶಿನೀ 


ನರಸಿಂಹಜಯಂತಿ 


ವೈಶಾಖ ॥ ಶುದ್ಧಃ ಚತುರ್ದಶೀ 


ವಿದ್ವಾನ್‌ ॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


'ನರಸಿಂಹಜಯಂತಿ' ಶಾಲಿವಾಹನಶಕೆ ೧೯೪೩ ಶಾರ್ವರಿ।॥ ಶ್ರಾವಣ! 
ಶುದ್ಧ ॥ ಪೂರ್ಣಿಮೆ (ದಿನಾಂಕ:೩-೮- -೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪರಮಪೂಜ್ಯ/ಶ್ರೀ ವಿದ್ದಾ ಧೀಶತೀರ್ಥ- 
ಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀರಮಣಹೃದಯ- 
ಕಾರಕ ಶ್ರೀಲಕ್ಷ್ಮೀಹಯಗ್ರಿ ೇೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪುಟಗಳು : ೧೨೪ 


© : ಜಗದ್ಗುರು ಶ್ರೀಮಧ್ಯಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಸುಬ್ಬಣ್ಣ ಕೆಂಪದಾಳಿಹಳ್ಳಿ , 
ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಶ್ರೀಮತಿ ಬಾಯಿ, ದಿ॥ ರಂಗನಾಥರಾವ್‌, ಬೆಂಗಳೂರು. 


ಹರಿದಾಸರತ್ನಂ ॥ ಗೋಪಾಲದಾಸರ ಪ್ರಿಯಶಿಷ್ಯರಾದ ಪಿ. ಎಂ. ಶ್ರೀನಿವಾಸ್‌ ಹಾಗೂ 
ಶ್ರೀಮತಿ ಗೀತಾಬಾಯಿ ಇವರು ತಮ್ಮ70ನೆಯ ವರ್ಷದ ಶಾಂತಿಯ ಶುಭಸಂದರ್ಭದಲ್ಲಿ 
ನರಸಿಂಹ ಜಯಂತಿಯ ಈ ಕೃತಿಯನ್ನು ದಿ॥ ಶ್ರೀಮತಿ ಬಾಯಿ, ದಿ॥ ರಂಗನಾಥರಾವ್‌, 
ಬೆಂಗಳೂರು. ಇವರ ಸ್ಮರಣಾರ್ಥ ಈ ಕೃತಿಯನ್ನು ಸೇವಾರ್ಥವಾಗಿ ಸಲ್ಲಿಸಿರುತ್ತಾರೆ. ಈ 
ಸೇವೆಯಲ್ಲಿ ಮೊಮಕ್ಟಳಾದ ಶ್ರೀ ವಿಜಯವಿಠಲ ಹಾಗೂ ಶ್ರೀಮತಿ ವಿಜಯಶ್ರೀ 
ಇವರೂ ಕೂಡ ಪಾಲ್ಗೊಂಡಿರುತ್ತಾರೆ. 


ನರಸಿಂಹಜಯಂತಿಯಂದು ದಿನಪೂರ್ತಿ ಶ್ರೀ ಲಕ್ಷ್ಮೀನರಸಿಂಹಾಯ ನಮಃ 
ಎಂಬ ಮಂತ್ರವನ್ನು ಮನಸಿನಲ್ಲಿ ಜಪಿಸುತ್ತಲೇ ಇರಬೇಕು. ಕನಿಷ್ಠಪಕ್ಷ ೧೦,೦೦೦ 
ಬಾರಿ ಈ ನಾಮಮಂತ್ರವನ್ನು ಜಪಿಸಬೇಕು. ಸಾಯಂಕಾಲ ೬-೦೦ ಗಂಟೆಗೆ 
ಹೊಸ್ತಿಲಲ್ಲಿ ಈ ಮಂತ್ರವನ್ನು ಹೇಳಿ ಮನೆಮಂದಿ ಎಲ್ಲರೂ ಅರ್ಥವನ್ನು ಬಿಡಬೇಕು. 


ಕಾವೇರೀವಿರಜಾತೋಯಂ ಕಪಿಲಾವಾರಿಮಿಶ್ರಿತಮ್‌ । 


ಮಯಾ ನಿವೇದಿತೋ ಭಕ್ತ್ಯಾಹ್ಯರ್ಥ್ಯೋ5 ಯಂ ಪ್ರತಿಗೃಹ್ಯತಾಮ್‌ ॥ 
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕತಾಮ್‌ । 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಸಲಕ್ಷ್ಮೀನೃಹರೇ ಸ್ವಯಮ್‌ ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಲಕ್ಸ್ಮೀನರಸಿಂಹಾಯ ನಮಃ 
ಇದಮರ್ಫಂ ಇದಮರ್ಫ್ಯಂ ಇದಮಘಣ್ಯಂ ॥ 


ವಿಷಯಾನುಕ್ರಮಣಿಕೆ 


ನರಸಿಂಹಜಯಂತಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
ನರಸಿಂಹಜಯಂತಿಯ ಆಚರಣೆ 

ಪೂಜೆ ಮಾಡುವ ಮೊದಲು ಇದನ್ನು ತಿಳಿಯಿರಿ 
ಪೂಜಾವಿಧಾನ 

ಮನ್ಯುಸೂಕ್ತಪುರಶ್ಚರಣ ವಿಧಾನ 
ಮಂತ್ರೋದ್ಧಾರನೃಸಿಂಹಸ್ತೋತ್ರಮ್‌ 

ಭಾಗವತೇ ಬ್ರಹಾದಿಭಿಃ ಕೃತಾ ಶ್ರೀನೃಸಿಂಹಸ್ತುತಿಃ 


ಹರಿವರ್ಷೇ ಪ್ರಹ್ಲಾದಕ್ಕತಾ ಭಾಗವತಾಂತರ್ಗತಾ ನರಸಿಂಹಸ್ತುತಿಃ 


ಭಾಗವತೇ ಪ್ರಹ್ಣಾದಕ್ಕತಾ ಶ್ರೀನರಸಿಂಹಸ್ತುತಿಃ 
ಶ್ರೀನರಸಿಂಹಪುರಾಣಾಂತರ್ಗತಂ ಯುಣವಿಮೋಚನಸ್ಕ್ತೋತ್ರಮ್‌ 
ಶ್ರೀವಿಜಯೀಂದ್ರಯತಿವಿರಚಿತತೋಡಶಬಾಹುನೃಸಿಂಹಾಷ್ಟಕಮ್‌ 
ಶ್ರೀತ್ರಿವಿಕ್ರಮಪಂಡಿತಾಚಾರ್ಯವಿರಚಿತಾ ಶ್ರೀನೃಸಿಂಹಸ್ತುತಿಃ 
ಶ್ರೀವಾದಿರಾಜಯತಿವಿರಚಿತಂ ಶ್ರೀನೃಹರ್ಯಷ್ಟಕಮ್‌ 

ಹಾಡುಗಳು 

ನರಸಿಂಹದೇವರ ಚರಿತ್ರೆ 

ನರಸಿಂಹದೇವರ ಕ್ಷೇತ್ರಗಳು 

ನರಸಿಂಹಜಯಂತಿ ಹಬ್ಬದ ಅಡುಗೆಗಳು 


ಯಾರಿಂದಲೂ ಪರಿಹರಿಸಲು ಸಾಧ್ಯವಾಗದ ಸಮಸ್ಯೆಗಳಿದ್ದಾಗ, 
ಆತ್ಮರಕ್ಷಣೆಯನ್ನು ಮಾಡುವವರು ಬೇರೆ ಯಾರೂ ಇಲ್ಲದ ಪರಿಸ್ಥಿತಿಯು 
ಬಂದೊದಗಿದಾಗ, ವಿನಾಕಾರಣ ಶತ್ರುಗಳು ಹೆಚ್ಚಾದಾಗ, ಅತ್ಯಂತ ಹತ್ತಿರದ 
ಬಂಧುಬಾಂಧವರು ಹಾಗೂ ಗುರುಹಿರಿಯರು ನಮಗೆ ವಿರುದ್ಧವಾಗಿ ನಿಂತಾಗ, 
ರೋಗರುಜಿನಗಳ ಉಪದ್ರವವು ಹೆಚ್ಚಾಗಿ ಯಾರಿಂದಲೂ ಅದರ ಪರಿಹಾರವು 
ಅಸಾಧ್ಯವಾದಾಗ, ತಪ್ಪು ಮಾಡದಿದ್ದರೂ ಶಿಕ್ಷೆಗೆ ಒಳಪಡುವ ತುರ್ತುಪರಿಸ್ಥಿತಿಯು 
ಎದುರಾದಾಗ, ಮಾಡಿದ ಸಾಲವನ್ನು ತೀರಿಸಲು ಸಾಧ್ಯವಾಗದೇ ಜೀವನವೇ 
ಬೇಡವೆಂಬ ದುಃಖದ ಪರಾಕಾಷ್ಠೆಯಲ್ಲಿದ್ದಾಗ, ಗ್ರಹಗಳ ಪೀಡೆ ಅಧಿಕವಾದಾಗ 
ನರಸಿಂಹದೇವರೊಬ್ಬರೇ ನಮಗೆ ಗತಿ. ಹಾಗೂ ಇತರ ದೊಡ್ಡ ಸಮಸ್ಯೆಗಳಿದ್ದಾಗ 
ನಿಮಗೆ ಇರುವ ಒಂದೇ ಒಂದು ಪರಿಹಾರವೆಂದರೆ ಸರ್ವೋತ್ರಮರಾದ 
ನರಸಿಂಹದೇವರು . 


ನರಸಿಂಹದೇವರಿಂದ ದೊರೆಯದ ಪರಿಹಾರವೇ ಇರುವುದಿಲ್ಲ. ಭಕ್ತರಿಗೆ 
ಅನುಗ್ರಹ ಮಾಡುವುದಕ್ಕಾಗಿಯೇ ಘೋರ ರೂಪವನ್ನು ಸ್ವೀಕರಿಸಿದ ನರಸಿಂಹದೇವರು 
ಭಕ್ತರ ವಿಷಯದಲ್ಲಿ ಅಷ್ಟೇ ಶಾಂತಮೂರ್ತಿಗಳು. ಯಾರು ನರಸಿಂಹದೇವರ 
ಆರಾಧನೆಯನ್ನು ಪೂಜೆಯನ್ನು ಮಾಡಿ, ನರಸಿಂಹದೇವರ ಭಕ್ತರಾಗಿರುತ್ತಾರೋ, 
ಅವರು ಜೀವನದಲ್ಲಿ ಯಾವುದಕ್ಕೂ ಹೆದರುವ ಅವಶ್ಯಕತೆಯಿರುವುದಿಲ್ಲ. 
ಪ್ರತಿಯೊಂದರಲ್ಲಿಯೂ ಜಯವನ್ನು ಸಾಧಿಸುತ್ತಾರೆ. ಯಾರು ನರಸಿಂಹದೇವರ 
ಆರಾಧನೆಯನ್ನು ಮಾಡುವುದಿಲ್ಲವೋ, ಉಳಿದೆಲ್ಲಾ ದೇವತೆಗಳ ಆರಾಧನೆಯನ್ನು 
ಮಾಡುತ್ತಾರೋ, ಅವರಿಗೆ ತಾತ್ಕಾಲಿಕವಾಗಿ ಪರಿಹಾರಗಳು ಕಂಡರೂ ಕೂಡ 


-5- 


ಆತ್ಯಂತಿಕವಾಗಿ ಎಲ್ಲ ಬಗೆಯ ಕಷ್ಟ-ಕಾರ್ಪಣ್ಯಗಳನ್ನು ಅನುಭವಿಸುತ್ತಾರೆ. ಆದ್ದರಿಂದ 
ಪ್ರತಿಯೊಬ್ಬರೂ ನರಸಿಂಹದೇವರ ಭಕ್ತರಾಗಿ ಬದುಕಬೇಕು. ನಿತ್ಯವೂ ನರಸಿಂಹದೇವರ 
ಆರಾಧನೆಯನ್ನು ಮಾಡಬೇಕು. ವರ್ಷದಲ್ಲಿ ಒಮ್ಮೆ ಬರುವ ನರಸಿಂಹ ಜಯಂತಿಯನ್ನು 
ವಿಜೃಂಭಣೆಯಿಂದ ಮತ್ತು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಬೇಕು. 
ನರಸಿಂಹಜಯಂತಿಯ ಈ ಆರಾಧನೆಯ ಮಹತ್ವವನ್ನು ಸಂಪ್ರದಾಯವನ್ನು 
ವಿಧಿ-ವಿಧಾನಗಳನ್ನು ತಿಳಿದುಕೊಂಡು ದಿನನಿತ್ಯವೂ ನರಸಿಂಹದೇವರ ಆರಾಧನೆಯನ್ನು 
ಮಾಡಿದರೆ ಅವರು ಇಹದಲ್ಲಿಯೂ, ಪರದಲ್ಲಿಯೂ ಸುಖವಾಗಿರುತ್ತಾರೆ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಶ್ರೀನಿವಾಸಮೂರ್ತಿ 
ಹಾಗೂ ಶ್ರೀಮತಿ ಗೀತಾಬಾಯಿ ದಂಪತಿಗಳಿಗೆ, ಹಾಗೂ ಮೊಮ್ಮಕ್ಕಳಾದ 
ಶ್ರೀ ವಿಜಯವಿಠ್ಠಲ ಮತ್ತು ಶ್ರೀಮತಿ ವಿಜಯಶ್ರೀ ಇವರಿಗೆ ಆಯುಷ್ಯ ಆರೋಗ್ಯಗಳ 
ಜೊತೆ ಜ್ಞಾನ-ಭಕ್ತಿ. -ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ 
ದಿ॥ ಶ್ರೀಮತಿ ಬಾಯಿ ಹಾಗೂ ದಿ।। ಶ್ರೀರಂಗನಾಥ್‌ ರವರಿಗೆ ಈ ಜ್ಞಾನಯಜ್ಞದ 
ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ 


ಆಚಾರ-ವಿಚಾರ 


+ ಬಟ ಲಯ ಟಟ ಟ್ಟ ಚಟ 


ನರಸಿಂಹಜಯಂತಿಯ ಆಚರಣೆಗೆ 
ಬೇಕಾಗುವ ಸಾಮಗ್ರಿಗಳು 


ಅರಿಶಿನ, ಕುಂಕುಮ, ಮಂತ್ರಾಕ್ಶತೆ. 

ಸಪ್ತಮಸ್ಕಂಧದ ಭಾಗವತ ಪುಸ್ತಕ. 

ಮಾವಿನ ಸೊಪ್ಪು, ಚಿಗುರೆಗಳು, ವಿವಿಧ ಬಗೆಯ ಪುಷ್ಪಗಳು, ತುಳಸಿ, ಗಂಧಾಕ್ಚತೆ 
ಮೊದಲಾದವುಗಳು. 


ನರಸಿಂಹದೇವರು ಕುಲಸ್ವಾಮಿಯಾಗಿದ್ದರೆ, ಆಯಾ ಕ್ಷೇತ್ರದ ಫೋಟೋಗಳು. 
ಎರಡು ಗೆಜೆವಸ್ತ್ರ, ಹೊಸ್ತಿಲಿನ ಶುದ್ಧಿ ಹಾಗೂ ರಂಗವಲ್ಲಿ. 

ಪಾನಕ, ಕೋಸಂಬರಿ ಹಾಗೂ ಯಥಾಶಕ್ತಿ ಭಕ್ತ 5 ಭೋಜ್ಯಗಳು. 

ದಾನ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ದಕ್ಕಿಣೆ. 

ಮಂಗಳಾರತಿ ಬತ್ತಿಗಳು. 

ದೀಪಸ್ತಂಭಗಳು. 


ಸಕಲ ಪೂಜಾ ಪರಿಕರಗಳು. 


ನರಸಿಂಹಜಯಂತಿ 


ನರಸಿಂಹಜಯಂತಿಯ ಆಚರಣೆ 


xk ಕೃಷ್ಣಾಷ್ಟಮಿ, ರಾಮನವಮಿಗಳ ಆಚರಣೆಯಂತೆ ನರಸಿಂಹಜಯಂತಿಯ 
ಆಚರಣೆಯೂ ಕೂಡ ಕಡ್ಡಾಯ. 


% ಯಾರು ನರಸಿಂಹಜಯಂತಿಯ ಆಚರಣೆಯನ್ನು ಭಕ್ತಿಶ್ರದ್ಧೆಗಳಿಂದ 
ಆಚರಿಸುತ್ತಾರೋ, ಅವರಿಗೆ ಜೀವನದಲ್ಲಿ ಆಂತರಂಗಿಕವಾದ ಮತ್ತು 
ಬಾಹ್ಯವಾದ ಉಪದ್ರವಗಳು ಇರುವುದಿಲ್ಲ. ಯಾರು ನರಸಿಂಹಜಯಂತಿಯನ್ನು 
ಆಚರಣೆ ಮಾಡದೇ ಉದಾಸೀನ ಮಾಡುತ್ತಾರೋ, ಅವರಿಗೆ 
ಕಷ್ಟಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಇದನ್ನು ಅರ್ಥಮಾಡಿಕೊಂಡು ಪ್ರತಿಯೊಬ್ಬರೂ 
ನರಸಿಂಹದೇವರ ಆರಾಧಕರಾಗಬೇಕು. 

೫ ಈ ಕೃತಿಯಲ್ಲಿ ನೀಡಿದ ಪ್ರಕಾರ ನರಸಿಂಹದೇವರ ಆರಾಧನೆಯನ್ನು 
ಮಾಡಬೇಕು. ಸಾಧ್ಯವಾಗದಿದ್ದರೆ ಅವರವರ ಅನುಸಂಧಾನಕ್ಕೆ ಮತ್ತು 
ಅನುಕೂಲಕ್ಕೆ ತಕ್ಕಂತೆ ನರಸಿಂಹದೇವರ ಆರಾಧನೆಯನ್ನು ಮಾಡಲೇಬೇಕು. 
ಒಟ್ಟು ನರಸಿಂಹದೇವರ ಸ್ಮರಣೆಯನ್ನು ಮಾಡಲೇಬೇಕು ಎಂಬುದಷ್ಟೇ 
ಮುಖ್ಯಾಭಿಪ್ರಾಯ. 

೫ ಯಾವುದೇ ಹಬ್ಬ, ವ್ರತಗಳಲ್ಲಿ ಸ್ತ್ರೀಯರ ಪಾತ್ರವೇ ಅಧಿಕವಾಗಿರುತ್ತದೆ. 
ಆದ್ದರಿಂದ ನರಸಿಂಹಜಯಂತಿಯ ದಿವಸವೂ ಕೂಡ ಗೃಹಿಣಿಯಾದವಳು 
ಮನೆಯನ್ನು ಸ್ವಚ್ಛಗೊಳಿಸಿ, ವಿವಿಧ ಬಗೆಯ ಅಡುಗೆಗಳನ್ನು ಸಿದ್ಧಗೊಳಿಸಿ, 
ನರಸಿಂಹದೇವರಿಗೆ ಸಮರ್ಪಣೆ ಮಾಡಬೇಕು. ಮತ್ತು ಈ ಕೃತಿಯಲ್ಲಿ ನೀಡಿದ 
ನರಸಿಂಹದೇವರ ಪದ್ಯಗಳನ್ನು ಹಾಡಬೇಕು. 

% ಅನುಕೂಲವಿದ್ದಲ್ಲಿ ಜ್ಞಾನಿಗಳನ್ನು ಮನೆಗೆ ಕರೆಸಿ, ಅವರಿಂದ ನರಸಿಂಹದೇವರ 
ಮಹಿಮೆ, ಚರಿತ್ರೆಗಳನ್ನು ಕೇಳಬೇಕು. ಭಾಗವತ ಸಪ್ತಮಸ್ಕಂದದ ವಿಚಾರಗಳನ್ನು 
ತಿಳಿದುಕೊಳ್ಳಬೇಕು. 


ನರಸಿಂಹಜಯಂತಿ 


೫. ಬ್ರಾಹಣರಿಗೆ ಅನ್ನಸಂತರ್ಪಣೆಯನ್ನು ಮಾಡಬೇಕು. ವಟುಗಳನ್ನು ಕರೆದು, 
ಪ್ರಹ್ಲಾದರಾಜರನ್ನು ಆವಾಹನೆ ಮಾಡಿ, ಊಟವನ್ನು ನೀಡಬೇಕು. ಇದರಿಂದ 
ನರಸಿಂಹದೇವರಿಗೆ ಬಹಳ ಸಂತೋಷವಾಗುತ್ತದೆ. 


೫ ಭಾರತದಲ್ಲಿರುವ ಚಿಂತಾಮಣಿ, ಅಹೋಬಲ, ದೇವರಾಯನದುರ್ಗ, 


ಘಟಿಕಾಚಲ ಮೊದಲಾದ ನರಸಿಂಹದೇವರ ಕ್ಹೇತ್ರಗಳನ್ನು ಸ್ಮರಣೆ 
ಮಾಡಿಕೊಳ್ಳಬೇಕು. 


% ನರಸಿಂಹಜಯಂತಿಯ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ನರಸಿಂಹದೇವರನ್ನು 
ಆಪಾದಿಮೌಳಿಪರ್ಯಂತ ಸ್ಮರಣೆ ಮಾಡಿಕೊಂಡು, ಅವರ ಪಾದಕಮಲಗಳಲ್ಲಿ 
ತಲೆಯನ್ನಿಟ್ಟು, ನಮಿಸಿ ಎದ್ದೇಳಬೇಕು. ಮತ್ತು ರಾತ್ರಿ ಮಲಗುವ ತನಕ 
ಪ್ರತೀಕ್ಷಣವೂ "ಶ್ರೀಲಕ್ಷ್ಮೀನರಸಿಂಹಾಯ ನಮಃ” ಎಂದು ಹೇಳಿಕೊಳ್ಳುತ್ತಲೇ 
ಇರಬೇಕು. ನಾಮಸ್ಕರಣೆಗೆ ಮಡಿ, ಮೈಲಿಗೆಗಳ ವ್ಯತ್ಯಾಸವನ್ನು ನೋಡಬಾರದು. 

೫ ಆಯಾ ದೇಶಕಾಲಕ್ಕೆ ಅನುಗುಣವಾಗಿ ಯಾರು ಅತ್ಯಂತ ಭಕ್ತಿಯಿಂದ 


ನರಸಿಂಹದೇವರ ಆರಾಧನೆಯನ್ನು ಮಾಡುತ್ತಾರೋ, ಅವರು ಎಲ್ಲ ಬಗೆಯ 
ಮನೋಭೀಷ್ಟಗಳನ್ನು ಪಡೆದುಕೊಂಡು ಸುಖವಾಗಿರುತ್ತಾರೆ. 


ನರಸಿಂಹಜಯಂತಿ 


ಪೂಜೆ ಮಾಡುವ ಮೊದಲು ಇದನ್ನು ತಿಳಿಯಿರಿ 


% ಮಧ್ಯಾಹ್ನ ಕಾಲದಲ್ಲಿ ನರಸಿಂಹದೇವರ ಪೂಜೆಯನ್ನೇ ಮಾಡಬೇಕು. ಉಳಿದ 
ವ್ರತಗಳಂತೆ ಕಲಶ-ಸ ಸ್ಥಾಪನಾದಿಗಳನ್ನು ಮಾಡಿ, ಪೂಜೆ ಮಾಡುವ 
ಅವಶ್ಯಕತೆಯಿರುವುದಿಲ್ಲ. ಸ ಚು ನರಸಿಂಹದೇವರ ಪ್ರ 
ಅಥವಾ ಬೇರೆ ಯಾವುದೇ ದೇವರ ಶಾಲಗ್ರಾಮಗಳಿದ್ದರೂ, SHR 
ಅವುಗಳಲ್ಲಿಯೇ ನರಸಿಂಹದೇವರನ್ನು ಆವಾಹನೆ ಮಾಡಿ ಅಥವಾ ಚಿಂತಿಸಿ 
ಅತ್ಯಂತ ಶ್ರದ್ಧೆಯಿಂದ ಪೂಜೆಯನ್ನು ಮಾಡಬೇಕು. 


೫% ಸಾಧ್ಯವಾದಲ್ಲಿಸಾಯಂಕಾಲದ ತನಕ ಉಪವಾಸವಿದ್ದು, ಸಾಯಂಕಾಲ ೫-೦೦ 
ಗಂಟೆಗೆ ಸ್ನಾನವನ್ನು ಮಾಡಿ, ನರಸಿಂಹದೇವರ ಪೂಜೆಯನ್ನು ಮಾಡುವುದು 
ಉತ್ತಮಪಕ್ಷ. ಮನೆಯಲ್ಲಿ ನರಸಿಂಹದೇವರನ್ನು ಪೂಜಿಸಿದ ಮೇಲೆ ಹೊಸ್ತಿಲಿನಲ್ಲಿ 
ಪುನಃ ನರಸಿಂಹದೇವರ ಪೂಜೆಯನ್ನು ಮಾಡಬೇಕು. 


* ಒಂದುವೇಳೆ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನರಸಿಂಹದೇವರ ಪೂಜೆಯನ್ನು 
ಮಾಡಿ, ಊಟವನ್ನು ಮಾಡುವುದಾದಲ್ಲಿ ಸಾಯಂಕಾಲ ಪುನಃ ಸ್ನಾನವನ್ನು 
ಮಾಡಿ, ಹೊಸ್ತಿಲಿನಲ್ಲಿ ನರಸಿಂಹದೇವರ ಪೂಜೆಯನ್ನು ಮಾಡಬೇಕು. 


೫ ಸಾಯಂಕಾಲದಂದು ಸ್ನಾನ ಮಾಡಲು ಸಾಧ್ಯವಾಗದಿದ್ದಾಗ ಧ್ಯಾನಸ್ನಾನವನ್ನು 
ಮಾಡಿ, ಸಾಯಂಕಾಲದ ಸಂಧ್ಯಾವಂದನೆಯನ್ನು ಮುಗಿಸಿ, ೫-೩೦ಕ್ಕೆ 
ಹೊಸ್ತಿಲಿನಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿ, ಪೂಜೆಯನ್ನು 
ಮಾಡಬೇಕು. 


೫ ಯಾರು ಹೊಸ್ತಿಲಿನಲ್ಲಿ ನರಸಿಂಹದೇವರನ್ನು ಕ್ರಮಪ್ರಕಾರವಾಗಿ ಪೂಜೆಯನ್ನು 
ಮಾಡುತ್ತಾರೋ, ಅವರ ಮನೆಯಲ್ಲಿರುವ ದುಷ್ಟಶಕ್ತಿಗಳೆಲ್ಲವೂ 
ಓಡಿಹೋಗುತ್ತವೆ. ವಾಸ್ತುದೋಷವು ಪರಿಹಾರವಾಗುತ್ತದೆ. ಮತ್ತು 
ನರಸಿಂಹದೇವರ ದಿವ್ಯಸಾನ್ನಿಧ್ಯವು ಉಂಟಾಗುತ್ತದೆ. ಕಳ್ಳಕಾಕರ ಭಯದಿಂದ 
ನಿರ್ಮುಕ್ತವಾಗುತ್ತದೆ. 


ನರಸಿಂಹಜಯಂತಿ 


x 


ಇಂದು ಅನೇಕರ ಮನೆಯಲ್ಲಿ ನರಸಿಂಹದೇವರ ಪೂಜೆಯನ್ನು ಮಾಡುವುದು 
ಬಿಟ್ಟುಹೋಗಿದೆ. ಮತ್ತು ಸಾಯಂಕಾಲದ ಸಮಯದಲ್ಲಿ ಹೊಸ್ತಿಲನ್ನು ತೊಳೆದು 
ರಂಗವಲ್ಲಿಯನ್ನೂ ಕೂಡ ಹಾಕುವುದನ್ನು ಬಿಟ್ಟಿದ್ದಾರೆ. 

ಮನೆಯ ಯಜಮಾನನಿಗೆ ಹೊಸ್ತಿಲಿನಲ್ಲಿ ಪೂಜೆಯನ್ನು ಮಾಡಲು 
ಸಾಧ್ಯವಾಗದಿದ್ದಾಗ ಗೃಹಿಣಿಯಾದವಳೇ ಹೂವು ಮಂತ್ರಾಕ್ಷತೆಗಳನ್ನಿಟ್ಟು 
ಲಕ್ಷ್ಮೀನರಸಿಂಹದೇವರ ಪೂಜೆಯನ್ನು ಮಾಡಬೇಕು. ಈ ಪುಸ್ತಕದಲ್ಲಿ ನೀಡಿದ 
ಪದ್ಯಗಳನ್ನು ಪಠಿಸಿಕೊಂಡು, ಹೊಸ್ತಿಲಿಗೆ ನಮಸ್ಕಾರವನ್ನು ಮಾಡಬೇಕು. ಏನೂ 
ಮಾಡದೇ ಸಾಯಂಕಾಲದಂದು ಉದಾಸೀನ ಮಾಡಿಕೊಂಡು ಕಾಲ 
ಕಳೆಯಬಾರದು. 


ನರಸಿಂಹದೇವರು ಸಾಯಂಕಾಲದಂದು ಹಿರಣ್ಯಕಶಿಪುವನ್ನು ಕೊಂದು, 
ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ ಪರ್ವಕಾಲವಾಗಿದೆ. ಆದ್ದರಿಂದ 
ದೂರದರ್ಶನಾದಿಗಳನ್ನು ನೋಡುತ್ತಾ, ಅಥವಾ ಪೇಟೆಯನ್ನು ಸುತ್ತುತ್ತಾ 
ಹರಟೆಗಳನ್ನಾಡುತ್ತಾ ಸಾಯಂಕಾಲವನ್ನು ವ್ಯರ್ಥಮಾಡಬಾರದು. ಹಾಗೇ 
ಮಾಡಿದಲ್ಲಿ ನಮ್ಮ ಹೃದಯದಲ್ಲಿ ಹಾಗೂ ಮನೆಯಲ್ಲಿ ಭಕ್ತಪ್ರಹ್ಲಾದನ 
ಸಾನ್ನಿಧ್ಯವು ತಪ್ಪಿ, ಹಿರಣ್ಯಕಶಿಪು ಮೊದಲಾದ ದೈತ್ಯರಿಗೆ ಆಹ್ವಾನ 
ಮಾಡಿದಂತಾಗುತ್ತದೆ. 


ನರಸಿಂಹಜಯಂತಿಯಂದು ಬೆಳಿಗ್ಗೆ ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು 
ಮಾಡಬೇಕು. ನರಸಿಂಹ ಶಾಲಗ್ರಾಮ ಹಾಗೂ ನರಸಿಂಹದೇವರ ಪ್ರತಿಮೆ 
ಮನೆಯಲ್ಲಿರುವುದು ಅತ್ಯಂತ ಶ್ರೇಷ್ಠವಾಗಿದೆ. ಅಂಥ ನರಸಿಂಹದೇವರ 
ಪ್ರತೀಕಗಳಿಗೆ ಪಂಚಾಮೃತಾಭಿಷೇಕದ ಜೊತೆ ವೈಭವದ ಪೂಜೆಯನ್ನು ಸಮರ್ಪಣೆ 
ಮಾಡಬೇಕು. 


ವೈಶಾಖಮಾಸವಾದ್ದರಿಂದ ನರಸಿಂಹದೇವರಿಗೆ ಪಾನಕ, ಕೋಸಂಬರಿಗಳ 


ಸಮರ್ಪಣೆಯನ್ನು ಮಾಡಬೇಕು. ಜ್ಞಾನಿಗಳಿಗೆ, ಮತ್ತು ಶ್ರೇಷ್ಠರಾದವರಿಗೆ ಅದನ್ನು 
ದಾನ ಮಾಡಬೇಕು. 


ನರಸಿಂಹಜಯಂತಿ 


ಸೇ 


ನರಸಿಂಹಜಯಂತಿಯಂದು ಈ ಪುಸ್ತಕದಲ್ಲಿ ನೀಡಿದ ಪೂಜಾ ವಿಧಾನದ 
ಜೊತೆಯಲ್ಲಿ ನಮ್ಮ ಸಂಸ್ಥೆಯಿಂದ ಮುದ್ರಿತವಾದ ದೇವರ ಪೂಜೆಯ 
ಪುಸ್ತಕದಲ್ಲಿರುವ ಎಲ್ಲಾ ಮಂತ್ರಗಳನ್ನು ಪಠಿಸಿ ಪೂಜಿಸಬೇಕು. 


ಮನ್ಯುಸೂಕ್ತದ ಪುರಶ್ಚರಣೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. 
ಮನ್ಯುಸೂಕ್ತದ ಪುರಶ್ಚರಣೆಯನ್ನೂ ಕೂಡ ಈ ಪುಸ್ತಕದಲ್ಲಿ ನೀಡಲಾಗಿದೆ. 
ಯಾವುದೇ ಸಮಸ್ಯೆಗಳಿದ್ದಾಗ ಭಕ್ತಿಯಿಂದ ಹೃದಯದಲ್ಲಿ ನರಸಿಂಹದೇವರನ್ನು 
ಸ್ಮರಣೆ ಮಾಡಿಕೊಳ್ಳುತ್ತಾ, ಮನ್ಮುಸೂಕ್ತ ಪುರಶ್ಚರಣೆಯನ್ನು ಮಾಡಿದರೆ, ಆ 
ಸಮಸ್ಯೆ ಪರಿಹಾರವಾಗುವುದರಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. 


ಮನ್ಯುಸೂಕ್ತದಂತೆ ಯಷಭಸೂಕ್ತದಿಂದಲೂ ಕೂಡ ಪುರಶ್ಚರಣೆ, ಅಭಿಷೇಕ 
ಮೊದಲಾದವುಗಳನ್ನು ಮಾಡಬಹುದು. 


ಶ್ರೀತ್ರಿವಿಕ್ರಪಂಡಿತಾಚಾರ್ಯರು ರಚನೆ ಮಾಡಿದ ನರಸಿಂಹಸುತಿ, 
ನಖಸ್ಸು ತಿಗಳನ್ನು ಪಾರಾಯಣ ಮಾಡುವುದನ್ನು ಸರ್ವಧಾ ಮರೆಯಬಾರದು. 


ನರಸಿಂಹಜಯಂತಿಯಂದು ಬ್ರಾಹ್ಮೀ ಮುಹೂರ್ತದಲ್ಲೆದ್ದು; ಭಗವಂತನಿಗೆ 
ನಿರ್ಮಾಲ್ಯಾಭಿಷೇಕವನ್ನು ಮಾಡಬೇಕು. ಮಧ್ಯಾಹ್ನ ಕಾಲದಲ್ಲಿ ಅತ್ಯಂತ 
ವೈಭವದಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. 
ಸಾಯಂಕಾಲದಲ್ಲಿ ಹೊಸ್ತಿಲಿನಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿ, 
ಬಂಧು- ಬಾಂಧವರ ಜೊತೆ ಪೂಜೆಯನ್ನು ಮಾಡಿ, ಅರ್ಥ್ಯವನ್ನು ನೀಡಿ, 
ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು. 
ಅನಂತರ ನರಸಿಂಹದೇವರ ಮಹಿಮೆ ಹಾಗೂ ಚರಿತ್ರೆಗಳನ್ನು ಬಲ್ಲವರ ಬಳಿ 
ಕೇಳಬೇಕು. ಅಥವಾ ಕೇಳುವವರಿದ್ದರೆ ಹೇಳಬೇಕು. ಇಷ್ಟುನರಸಿಂಹಜಯಂತಿಯ 
ಪ್ರಮುಖ ಅಂಶಗಳು. 

ಈ ಪುಸ್ತಕದಲ್ಲಿ ನೀಡಿದ ಪೂಜಾವಿಭಾಗವನ್ನು ಮಧ್ಯಾಹ್ನ ಕಾಲದ 
ನರಸಿಂಹದೇವರ ಪೂಜಾ ಸಂದರ್ಭದಲ್ಲಿ ಆಚರಿಸಬೇಕು. ಹಾಗು 
ಸಾಯಂಕಾಲದ ಹೊಸ್ಲಿಲ ಪೂಜೆ ಮಾಡುವ ಸಂದರ್ಭದಲ್ಲಿಯೂ ಕೂಡ 
ಆಚರಿಸಬೇಕು. 


ನರಸಿಂಹಜಯಂತಿ 


೫ ಕಲಶದಲ್ಲಿ ನರಸಿಂಹದೇವರನ್ನು ಆವಾಹನೆ ಮಾಡಿ ಪೂಜಿಸುವುದು 
ಶಾಸ್ತ್ರೀಯವಾಗಿದೆ. ಆದ್ದರಿಂದ ಮಧ್ಯಾಹ್ನಕಾಲದಲ್ಲಿ ನರಸಿಂಹದೇವರ 
ಬಲಬದಿಯಲ್ಲಿ ಒಂದು ಕಲಶವನ್ನಿಟ್ಟು, ಅದರಲ್ಲಿ ದೇವರನ್ನು ಆವಾಹನೆ 
ಮಾಡಿ, ನ್ಯಾಸಾದಿಗಳನ್ನು ಆಚರಿಸಬೇಕು. ಅನಂತವ್ರತಾದಿ ಪುಸ್ತಕಗಳಲ್ಲಿರುವ 
ಆವಾಹನ ಕ್ರಮಗಳನ್ನು ತಿಳಿದು ಅದರಂತೆ ಮಾಡಬೇಕು. 


೫: ಸಾಯಂಕಾಲ ಹೊಸ್ತಿಲಲ್ಲಿ ನರಸಿಂಹದೇವರನ್ನು ಪೂಜಿಸುವಾಗ ಹೊಸ್ತಿಲ 
ಮೇಲೆ ಒಂದು ಸಣ್ಣ ಕಲಶವನ್ನಿಟ್ಟು. ಅದರಲ್ಲಿ ನರಸಿಂಹದೇವರನ್ನು ಆವಾಹನೆ 
ಮಾಡಿ ಪೂಜಿಸುವುದು ಅತ್ಯುತ್ತಮ ಪಕ್ಷವಾಗಿದೆ. ಹಾಗು ಕಲಶದ ಜೊತೆಯಲ್ಲಿ 
ಒಂದು ಸುದರ್ಶನ ಚಕ್ರವನ್ನು ಇಟ್ಟುಕೊಂಡಿರಬೇಕು. ಕೇವಲ ಹೊಸ್ತಿಲಿಗೆ 
ಪೂಜೆ ಮಾಡುವುದಕ್ಕಿಂತ ಹೊಸ್ತಿಲ ಮೇಲೆ ಕಲಶವನ್ನಿಟ್ಟು ಪೂಜಿಸುವುದು 
ಶಾಸ್ತ್ರೀಯವಾಗಿದೆ. 


“ಜು ಜು ಬು 


೬5. 


ನರಸಿಂಹಜಯಂತಿ 


ಶ್ರೀನರಸಿಂಹದೇವರ ಪೂಜಾವಿಧಾನ 


ಪ್ರಾರ್ಥನೆ, ಆಚಮನ, ಸಂಕಲ್ಪ ಜಿ ಭೂತೋಚ್ಚಾಟನೆ, ಕಲಶಪೂಜೆ, ಪೀಠಪೂಜೆ 
ಹಾಗು ನ್ಯಾಸಾದಿಗಳನ್ನು ಅನಂತವ್ರತದ ಪುಸ್ತಕದಲ್ಲಿ ನೀಡಿದಂತೆ ಆಚರಿಸಬೇಕು. 
ಇಲ್ಲಿ ಮುಂದಿನ ಷೋಡಶೋಪಚಾರ ಪೂಜೆಯನ್ನಷ್ಟೇ ನೀಡಲಾಗಿದೆ. 


ಈ ಪೂಜಾವಿಧಾನವನ್ನು ಸಾಯಂಕಾಲ ಹೊಸ್ತಿಲ ಪೂಜಾ ಮಾಡುವ 
ಸಂದರ್ಭದಲ್ಲಿಯೂ ಕೂಡ ಅಳವಡಿಸಿಕೊಳ್ಳಬೇಕು. 


(ಪುರುಷಸೂಕ್ತ ವಿಧಾನೇನ ಪೌರಾಣಿಕ ಮಂತ್ರೇಣ ಚ ಷೋಡಶೋಪಚಾರ 
ಪೂಜಾಂ ಕರಿಷ್ಯೇ (1) 


ಧ್ಯಾನ 
ಧ್ಯಾನ ಮಾಡಿರಿ 
ಮಾಣಿಕ್ಯಾದ್ರಿಸಮಪ್ರಭಂ ನಿಜರುಚಸಂತ್ರಸ್ತ ರಕ್ಟೋಗಣಂ । 
ಜಾನುನ್ಯಸ್ತ ಕರಾಂಬುಜಂ ತ್ರಿನಯನಂ ರತ್ನೋಲಸದ್ಭೂಷಣಮ್‌ I 
ಬಾಹುಭ್ಯಾಂ ಧೃತಶಂಖ- ಚಕ್ರಮನಿಷಂ ದಂಷ್ಟ್ರಾಗ್ರವಕ್ಟ್ರೋಲಸತ್‌ ' 
ಜ್ವಾಲಾಜಿಹ್ವಾಮುದಗ್ರಕೇಶನಿಚಯಂ ವಂದೇ ನೃಸಿಂಹಂ ವಿಭುಮ್‌ ॥ 


ಸಹಸ್ಪಶೀರ್ಷೇತಿ ಷೋಡಶರ್ಚಸ್ಯಸೂಕ್ತಸ್ಯ ನಾರಾಯಣಃ 
ಪುರುಷೋಕನುಷ್ಟುಪ್‌। ಅಂತ್ಯಾ ತ್ರಿಷ್ಟುಪ್‌ ।( ಷೋಡಶೋಪಚಾರಪೂಜನೇ 
ವಿನಿಯೋಗಃ ॥ 


ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್‌ । 
ಸಭೂಮಿಂ ವಿಶ್ವತೋ ವೃತ್ವಾರತೃತಿಷ್ಯ ಶಾಂಗುಲಮ್‌ ॥।0॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಧ್ಯಾಯಾಮಿ, ಧ್ಯಾನಂ ಸಮರ್ಪಯಾಮಿ ॥ 


-16- 


ನರಸಿಂಹಜಯಂತಿ 


ಆವಾಹನೆ 
ಮಂತ್ರಾಕತೆ ಹಾಕಿರಿ 
ಲೃ 


ಆವಾಹಯಾಮಿ ದೇವೇಶ ಸಿದ್ದಗಂಧರ್ವಸೇವಿತ 
ಯಾದ್ರಹಸೃಮಿದಂ ಪುಣ್ಯ ೦ ಸರ್ವಪಾಪಹರೋ ಹರಿ: ॥ 


ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಕ ಭವ್ಯಮ್‌ | 
ಉತಾಮೃತತ್ವಸ್ಕೆ (ಶಾನೋ ಯದನ್ನೇನಾತಿರೋಹತಿ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ॥ 


ಸ್ವಾಗತ 
ತುಳಸೀದಳವನ್ನು ಸಮರ್ಪಿಸಬೇಕು. 
ಯಸ್ಯ ದರ್ಶನಮಿಚ್ಛಂತಿ ದೇವಾಃ ಸ್ವಾಭೀಷ್ಟಸಿದ್ದಯೇ I 
ತಸ್ಯ ತೇ ಚರಣಾಬ್ದಾಯ ಸ್ವಾಗತಂ ಕಲ್ಲಯಾಮ್ಯಹಮ್‌ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ। ಸ್ವಾಗತಂ 
ಸಮರ್ಪಯಾಮಿ ॥ 


ಆಸನ 
ತುಳಸೀದಳವನ್ನು ಸಮರ್ಪಿಸಬೇಕು. 
ದೇವದೇವ ಜಗನ್ನಾಥ ಪ್ರಣತಕ್ಷೇಶನಾಶನ । 
ರತ್ನಸಿಂಹಾಸನಂ ದಿವ್ಯಂ ಗೃಹಾಣ ಮಧುಸೂದನ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । ಆಸನಂ 
ಸಮರ್ಪಯಾಮಿ ॥ 


ನರಸಿಂಹಜಯಂತಿ 


ಪಾದ್ಯಂ 
ಒಂದು ಉದ್ದರಣೆ ನೀರನ್ನು ದೇವರ ಪಾದಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 
ಯದ್ಭಕ್ತಿಲೇಶಸಂಪರ್ಕಾತ್‌ ಪರಮಾನಂದಸಂಪ್ಲವಮ್‌ । 
ತಸ್ಯ ತೇ ಚರಣಾಬ್ದಾಯ ಪಾದ್ಯಂ ತೇ ಕಲ್ಹಯಾಹ್ಯಮ್‌ ॥ 


ಏತಾವಾನಸ್ಯ ಮಹಿಮಾ5ತೋ ಜ್ಯಾಯಾಂತ್ಚ ಪೂರುಷಃ । 
ಪಾದೋಸ್ಯ ವಿಶ್ವಾ ಭೂತಾನಿತ್ರಿ ತ್ರಿಪಾದಸ್ಯಾ ಮೃತಂ ದಿವಿ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । ಪಾದ್ಯಂ 
ಸಮರ್ಪಯಾಮಿ ॥ 


ಅರ್ಯ 
ಒಂದು ಉದ್ದರಣೆ ನೀರನ್ನು ದೇವರ ಕೈಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು. 
ತಾಪತ್ರಯಹರಂ ದಿವ್ಯಂ ಪರಮಾನಂದಲಕ್ಷಣಮ್‌ । 
ತಾಪತ್ರಯ ವಿನಿರ್ಮುಕ್ತಂ ತವಾರ್ಫ್ಯ ೦ ಕಲ್ಪ್ಹಯಾಮ್ಯ ಹಮ್‌ ॥ 
ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋಸ್ಥೆ ಹಾ ಭವತ್‌ ಪುನಃ I 
ತತೋ ವಿಷ್ಣಜ್‌ವ್ಯ ಪ್ಯಕ್ರಾಮತ್ಸಾಶನಾನಶನೇ ಅಭಿ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಹಸ್ತಯೋಃ ಅರ್ಯಂ ಸಮರ್ಪಯಾಮಿ ॥ 


ಆಚಮನ 
ಒಂದು ಉದ್ದರಣೆ ನೀರನ್ನು ದೇವರಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 
ನಮಃ ಸ್ತುತ್ಯಾಯ ಶುದ್ಧಾಯ ನಿತ್ಯಾಯ ಜ್ಞಾನರೂಪಿಣೇ I 
ಗೃಹಾಣಾಚಮನಂ ದೇವ ಸರ್ವಲೋಕೈಕ ನಾಯಕ ॥ 


-18- 


ನರಸಿಂಹಜಯಂತಿ 


ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ I 

ಸ ಜಾತೋ ಅತ್ಯರಿಚ್ಛತ ಪಶ್ಚಾದ್‌ ಭೂಮಿಮಥೋ ಪುರಃ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 

ಆಚಮನೀಯಂ ಸಮರ್ಪಯಾಮಿ ॥ 


ಮಧುಪರ್ಕ 
ಒಂದು ಬಾಳೆಹಣ್ಣು ಸುಲಿದು ಪಂಚಾಮೃತದಲ್ಲಿ ಅದ್ದಿ 
ತಾಂಬೂಲದಲ್ಲಿಟ್ಟು ಗಾಯತ್ರೀ ಮಂತ್ರದಿಂದ ಪ್ರೋಕ್ಲಿಸಬೇಕು 


ಪಯೋದಧಿಫೃತಂ ಚೈವ ಶರ್ಕರಾಮಧುಸಂಯುತಮ್‌ । 
ಮಧುಪರ್ಕಂ ಗೃಹಾಣೇದಂ ಸಿಂಹವಕ್ತ ನಮೋಸ್ತು ತೇ॥ 
ಯತ್ತುರುಷೇಣ ಹವಿಷಾ ದೇವಾ ಯಜ್ಞಮತನ್ವಶ । 
ವಸಂತೋ ಅಸ್ಕಾಸೀದಾಜ್ಯಂ ಗ್ರೀಷ್ಠ ಇದ್ದು ಶರದ್ಧವಿಃ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಮಧುಪರ್ಕಂ ಸಮರ್ಪಯಾಮಿ ॥ 


ಪಂಚಾಮೃತಸ್ನಾನ 
a 
ಹಾಲು 
ಹಾಲಿನಲ್ಲಿ ಹೂ ಅದ್ದಿ ಪ್ರೋಕ್ಸಿಸಬೇಕು 
ಓಂ ಆ ಹ್ಯಾಯಸ್ವಸಮೀತು ತೇ ವಿಶ್ವಃ ಸೋಮ ವೃಷ್ಟಮ್‌ । ಭವಾವಾಜಸ್ಯ 
ಸಂಗಥೇ || 


ಕಾಮಧೇನು ಸಮುದ್ಧೂತಂ ಪರಮಂ ಪಾವನಂ ಪಯಃ । 
ತೇನ ಸ ಸ್ನಾನಂ ಭರತ ಈ ದೇವೇಶ ದೇವನಾಯಕ ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಕ್ಲೀರಸ್ನಾನಂ ಸಮರ್ಪಯಾಮಿ ॥ 


-19- 


ನರಸಿಂಹಜಯಂತಿ 


ಮೊಸರು 

ಮೊಸರಿನಿಂದ ಪ್ರೋಕ್ಲಿಸಬೇಕು 
ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ದಧಿ । 
ಸ್ನಾನಾರ್ಥಂ ತೇ ಪ್ರಯಚ್ಛಾಮಿ ಗೃಹಾಣ ಸುರನಾಯಕ ॥ 
ಓಮ್‌॥ ದಧಿಕ್ರಾಮ್ಲೋ ಅಕಾರಿಷಂ ಜಿಷ್ಲೋರಶ್ಪಸ್ಯ ವಾಜಿನಃ । 
ಸುರಭಿ ನೋ ಮುಖಾ ಕರತ್‌ಪ್ರಣ ಆಯೂಂಷಿ ತಾರಿಷತ್‌ ॥ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । ದಧಿ 
ಸ್ನಾನಂ ಸಮರ್ಪಯಾಮಿ ॥ 


ತುಪ್ಪ 

ತುಪ್ಪದಿಂದ ಪ್ರೋಕ್ಸಿಸಬೇಕು 
ಅಜ್ಯಂ ಸುರಾಣಾಮಾಹಾರ ಆಜ್ಯಂ ಯಜ್ಞೇ ಪ್ರತಿಷ್ಠಿತಮ್‌ । 
ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ । 
ಓಂ ಶುಕ್ರಮಸಿ ಜ್ಯೋತಿರಸಿ ತೇಜೋಸಸಿ ದೇವೋ ವಸ್ತವಿತೋತ್ಸುನಾತ್ವಚ್ಛಿದ್ರೇಣ 
ಪವಿತ್ರೇಣ ವಸೋಸ್ಷೂರ್ಯಸ್ಯ ರಶ್ನಿಭಿಃ । 

ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 

ಫೃತಸ್ನಾನಂ ಸಮರ್ಪಯಾಮಿ ॥ 


ಜೇನುತುಪ್ಪ 
ಜೇನುತುಪ್ಪದಿಂದ ಪ್ರೋಕ್ಸಿಸಬೇಕು 
ಸರ್ವೌಷಧಿಸಮಾಯುಕ್ತಂ ಪೀಯೂಷಸದೃಶಂ ಮಧು । 
ಸ್ನಾನಾರ್ಥಂ ತೇ ಸಸ ಗೃಹಾಣ ಕಮಲಾಪತೇ ॥ 


ಓಮ್‌ ॥ ಮಧು ವಾತಾ ಯತಾಯತೇ ಮಧುಕ್ಕರಂತಿ ಸಿಂಧವಃ । ಮಾಧ್ವೀರ್ನಃ 
ಸಂತ್ವೋಷಧೀಃ || ಮಧುನಕ್ಷಮುತೋಷಸೋ ಮಧು ಮತ್ತಾರ್ಥಿವಂ ರಜಃ । 


-20- 


ನರಸಿಂಹಜಯಂತಿ 


ಮಧು ದ್ಯೌರಸ್ತು ನಃ ಪಿತಾ:॥ ಮಧುಮಾನ್ನೋ ವನಸ್ಪತಿರ್ಮಧುಮಾಂ ಅಸ್ತು ಸೂರ್ಯಃ 
ಮಾದ್ವೀರ್ಗಾವೋ ಭವಂತು ನಃ ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಮಧುಸ್ನಾನಂ ಸಮರ್ಪಯಾಮಿ ॥ 
ಸಕ್ಕರೆ 
ಸಕ್ಕರೆಯಿಂದ ಪ್ರೋಕ್ಟಣೆ ಮಾಡಬೇಕು 
ಇಕ್ಲುದಂಡಾತ್‌ ಸಮುದ್ಧೂತದಿವ್ಯಶರ್ಕರಯಾ ಹ್ಯಯಮ್‌ । 
ಸ್ನಾಪಯಾಮಿ ಮಹಾಭಕ್ತ್ಯಾ ಪ್ರೀತೋ ಭವ ಶ್ರಿಯಾತ್ಮಜ ॥ 
ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹದೀತು ನಾಮ್ನೇ। 
ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ತತಯೇ ಮಧುಮಾಂ ಅದಾಭ್ಯಃ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 
ಎಳನೀರು 
ಎಳಿನೀರಿನಿಂದ ಪ್ರೋಕ್ಟಣೆ ಮಾಡಬೇಕು 
ಓಂ॥ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಳೇಃ । 
ಬೃಹಸ್ಪತಿ ಪ್ರಸೂತಾಸ್ತಾ ನೋ ಮುಂಚಂತ್ಪಃ ಹಸಃ (ಓಂ ॥ 
 ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ | 
ಫಲೋದಕೇನ ಸ್ನಪಯಾಮಿ ॥ 
ಸುಫಲೈಶ್ಚ ಫಲೋದೈರ್ವಾ ಫಲಾನಾಂ ಚ ರಸೈರ್ಯುತಮ್‌ | 
ಫಲೋದಕಂ ಮಯಾ ದತ್ತಂ ಗೃಹಾಣ ಧರಣಿಪ್ರಿಯ ॥ 
ಹೂವಿನಿಂದ, ನೀರು, ಗಂಧದ ನೀರು, ಎಳನೀರು, ದರ್ಭೆಯ ನೀರು 
ಇವುಗಳನ್ನು ಪ್ರೋಕ್ಟಿಸಬೇಕು. 
ಸ್ವಾದಿಷ್ಠಯೇತಿ ದಶರ್ಚಸ್ಯ ಸೂಕ್ತಸ್ಯ ಮಧುಚ್ಛಂದಾಃ ಪವಮಾನಃ ಸೋಮೋ 


ಗಾಯತ್ರೀ । ಮಹಾಭಿಷೇಕೇ ವಿನಿಯೋಗಃ ॥ 
-21- 


ನರಸಿಂಹಜಯಂತಿ 


ಸ್ವಾದಿಷ್ಠಯಾ ಮದಿಷ್ಠಯಾ ಪವ್ವ ಸೋಮ ಧಾರಯಾ। ಇಂದ್ರಾಯ ಪಾತವೇ 
ಸುತಃ । ರಕ್ಟೋಹಾ ವಿಶ್ವಚರ್ಷಣಿರಭಿಯೋನಿಮಜೋಹತಂ । ದ್ರುಡಾ 
ಸಧಸ್ಥಮಾಸದತ್‌ ॥ ವರಿವೋ ಧಾತಮೋ ಭವ ಮಂಜಿಷ್ಟೋ ವೃತ್ರಹಂತಮಃ । 
ಪರ್ಷಿರಾದೋ ಮಘೋನಾಂ Il ಅಭ್ಯರ್ಷ ಮಹಾನಾಂ ದೇವಾನಾಂ ವೀತಿಮಂಧಸಾ। 
ಅಭಿವಾಜಮುತ ಶ್ರಮಃ॥ ತ್ವಾಮದ್ಭಾಚರಾಮಸಿ ತದಿದರ್ಥಿಂ ದಿವೇದಿವೇ। ಇಂದ್ರೋ 
ತ್ವೇನ ಆಶಸಃ ॥ ಪುನಾತಿ ತೇ ಪರಿಸ್ರುತಂ ಸೋಮಂ ಸೂರ್ಯಸ್ಯ ದುಹಿತಾ । 
ವಾರೇಣ ಶಶ್ವತಾ ತನಾ I ತಮೀಮಣ್ವೇಸ್ವಮರ್ಯ ಆ ಗೃಚ್ಗಂತಿ ಯೋಷಣೋದಶ। 
ಸ್ಪಸಿರಃ ಪಾರ್ಯಿ ದಿವಿ ॥ ತಮೀಂ ಹಿನ್ನನ್ನಗ್ರುವೋ ಧಮೆಂತಿ ಬಾಕುರಂ 
ದೃತಿಮ್‌ । ತ್ರಿಧಾತು ವಾರಣಂ ಮಧು ॥ ಅಭೀ ನ ಈ । ಮಮಘ್ನ್ಯಾ ಉತ 
ಶ್ರೀಣಂತಿ ಧೇನವಶ್ಶಿಕುಮ್‌ ಸೋಮಮಿಂದ್ರಾಯ ಪಾತೆವೇ ll ಅಸ್ಕೇದಿಂದ್ರೋ 
ಮದೇಷ್ಟಾ ವಿಶ್ವಾ ವತ್ರಾಟಿ ಜಿಪ್ಪತೇ । ಶೂರೋ ಮಘಾ ಚ ಮಹಂತೇ॥ . 
ಶುದ್ಧೋದಕಸ್ನಾನ 
ಶುದ್ಧೋದಕದಿಂದ ಅಭಿಷೇಕ ಮಾಡಿರಿ 
ಗಂಗಾದಿ ಸಲಿಲಂ ಶುದ್ಧಂ ಸುವರ್ಣಕಲಶೇ ಸ್ಥಿತಮ್‌ । 
ಸುವಾಸಿತಂ ಪರಿಮಳ್ಳೆಃ ಸ್ನಪಯಾಮಿ ಸುರೇಶ್ವರ ॥ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್‌ ಪುರುಷಂ ಜಾತಮಗ್ರತಃ | 
ತೇನ ದೇವಾ ಅಯಜಂತ ಸಾಧ್ಯಾ ಯಷಯಶ್ನ ಯೇ I 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ 


ಸ್ನಾನಾಂಗಮಾಚಮನಂ ಸಮರ್ಪಯಾಮಿ ॥ (ಒಂದು ಉದ್ದರಣೆ ನೀರು 
ಬಿಡಬೇಕು) 


-22- 


ನರಸಿಂಹಜಯಂತಿ 


ವಸ್ತ್ರ 

ಗೆಜ್ಜೆ ವಸ್ತ್ರವನ್ನು ಸಮರ್ಪಿಸಬೇಕು 
ತಪ್ಪಕಾಂಚನಸಂಕಾಂಶಂ ಪೀತಾಂಬರಮಿದಂ ಹರೇ । 
ಸುಗೃಹಾಣ ಜಗನ್ನಾಥ ಶ್ರಿ ಶ್ರೀನಿವಾಸ ನಮೋಶಸ್ತುತೇ || 


ತಸ್ಯಾದ್‌ 0 ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃ ಪೃಷದಾಜ್ಯಮ್‌ | 
ಪಶೂನ್‌ ತಾಂಶ್ಟಕ್ರೀ ವಾಯವ್ಯ ನಾರಣ್ಯಾ ನ್‌ ಗ್ರಾಮ್ಯಾಶ್ಚ ಯೇ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । ವಸ್ತ್ರಂ 
ಸಮರ್ಪಯಾಮಿ ॥ 


ಯಜ್ಞೋಪವೀತ 
ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್‌ ಸಹಜಂ 
ಪುರಸ್ತಾತ್‌ | ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು 
ತೇಜಃ ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಯಜ್ಞೋಪವೀತ ಸಮರ್ಪಯಾಮಿ ॥ 
ಆಭರಣ 
ವಿವಿಧ ಆಭರಣ ಸಮರ್ಪಿಸಬೇಕು 
ಸ್ವಭಾವಶೋಭನಾಂಗಾಯ ನಾನಾ ಭಕ್ತಾಶ್ರಯಾಯ ತೇ। 
ಭೂಷಣಾನಿ ವಿಚಿತ್ರಾಣಿ ಕಲ್ಲಯಾಮಿ ಜಗತ್ತತೇ ॥ 
ತಸ್ಮಾದ್ಯ ಜ್ಞಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಜಿರೇ । 
ಛಂದಾಂಸಿ ಜಜ್ಞಿರೇ ತಸ್ಮಾದ್‌ ಯಜುಸ್ಪಸ್ನಾದಜಾಯತ I 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಆಭರಣಾನಿ ಸಮರ್ಪಯಾಮಿ ॥ 


-23- 


ನರಸಿಂಹಜಯಂತಿ 


ಗಂಧ 
ಚಂದನಂ ಶೀತಲಂ ದಿವ್ಯಂ ಕಸ್ತೂರೀ ಕುಂಕುಮಂ ತಥಾ । 
ದದಾಮಿ ತವ ತುಪ್ಪ್ಯರ್ಥಂ ನೃಸಿಂಹ ಪರಮೇಶ್ವರ ॥ 
ತಸ್ಮಾದಶ್ಶಾ ಿ ಅಜಾಯಂತ ಯೇಕೇ ಜೋಭಯಾದತಃ | 
ಗಾವೋ ಹ ಜಜ್ಞಿರೇ ತಸ್ಮಾತ್‌ ತಸ್ಮಾಜ್ಜಾತಾ ಅಜಾವಯಃ I 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । ಗಂಧಂ 
ಸಮರ್ಪಯಾಮಿ ॥ 


ಮಂತ್ರಾಕ್ಕತೆ 
ಮಂತ್ರಾಕ್ಷತೆಯನ್ನು ದೇವರಿಗೆ ಸಮರ್ಪಿಸಬೇಕು 
ಗೋವಿಂದ ಪರಮಾನಂದ ಹರಿದ್ರಾಸಹಿತಾಕ್ಷತಾನ್‌ | 
ವಿಶ್ವೇಶ್ವರ ವಿಶಾಲಾಕ್ಟ ಗೃಹಾಣ ಪರಮೇಶ್ವರ || 


ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿಣೇಃ । ಪ್ರದಾಶ್ವ 
ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ ॥ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಅಕ್ಷತಾನ್‌ ಸಮರ್ಪಯಾಮಿ ॥ 

ಮಂಗಳದ್ರವ್ಯ 
ಹರಿದ್ರ, ಕುಂಕುಮ, ಸಿಂಧೂರ ಇತ್ಯಾದಿಗಳನ್ನು ಅರ್ಪಿಸುವುದು 

ಸ ಚಿತ್ರ ಚಿತ್ರಂ ಚಿಶಯಂತಮಸ್ಮೇ ಚಿತ್ರಕ್ತತ್ರ ಚಿತ್ರತಮಂ ವಯೋಧಾಂ ॥ 
ಚಂದ್ರಂ ರಯಿಂ ಪುರುವೀರಂ ಬೃಹಂತಂ ಚಂದ್ರ ಚಂದ್ರಾಭಿರ್ಗಣತೇ ಯುವಸ ॥ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಹರಿದ್ರಾ, ಕುಂಕುಮ, ಸಿಂಧೂರಾದಿ ಮಂಗಳದ್ರವ್ಯಾಣಿ ಸಮರ್ಪಯಾಮಿ ॥ 


-24- 


ನರಸಿಂಹಜಯಂತಿ 


ಪುಷ್ಪಮಾಲೆ 
ಕಾಲೋದ್ಧವಾನಿ ಪುಷ್ಪಾಣಿ ತುಲಸ್ಯಾದೀನಿ ವೈಪ್ರಭೋ। 
ಸಮೃಗೃಹಾಣ ದೇವೇಶ ಲಕ್ಷ್ಮ ಸಹ ನಮೋಸ್ತು ತೇ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ। ಪುಷ್ಪಾಣಿ 
ಸಮರ್ಪಯಾಮಿ ॥ 


ಅಂಗಪೂಜೆ 
(ತುಳಸೀದಳಗಳನ್ನು ಸಮರ್ಪಿಸಬೇಕು) 
ಓಂ ಕೇಶವಾಯ ನಮಃ ಪಾದೌ ಪೂಜಯಾಮಿ ॥ 
ಓಂ ನಾರಾಯಣಾಯ ನಮಃ ಜಂಘೇ ಪೂಜಯಾಮಿ ॥ 
ಓಂ ಮಾಧವಾಯ ನಮಃ ಜಾನುನೀ ಪೂಜಯಾಮಿ ॥ 
ಓಂ ಗೋವಿಂದಾಯ ನಮಃ ಊರೂ ಪೂಜಯಾಮಿ ॥ 
ಓಂ ವಿಷ್ಣವೇ ನಮಃ ಕಟಿಂ ಪೂಜಯಾಮಿ ॥ 
ಓಂ ಮಧುಸೂದನಾಯ ನಮಃ ನಾಭಿಂ ಪೂಜಯಾಮಿ ॥ 
ಓಂ ತ್ರಿವಿಕ್ರಮಾಯ ನಮಃ 'ಕುಕ್ಚಿಂ ಪೂಜಯಾಮಿ ॥ 
ಓಂ ವಾಮನಾಯ ನಮಃ ಉದರಂ ಪೂಜಯಾಮಿ ॥ 
ಓಂ ಶ್ರೀಧರಾಯ ನಮಃ ಗಲಂಪೂಜಯಾಮಿ ॥ 
ಓಂ ಹೃಷೀಕೇಶಾಯ ನಮಃ ಮುಖಂ ಪೂಜಯಾಮಿ ॥ 
ಓಂ ಪದನಾಭಾಯ ನಮಃ ಲಲಾಟಂ ಪೂಜಯಾಮಿ ॥ 
ಓಂ ದಾಮೋದರಾಯ ನಮ: ಶಿರಃ ಪೂಜಯಾಮಿ ॥ 
ಓಂ ಲಕ್ಷ್ಮೀನೃಸಿಂಹಾಯ ನಮಃ ಸರ್ವಾಣ್ಯಂಗಾನಿ ಪೂಜಯಾಮಿ ॥ 
ಪತ್ರ ಪೂಜೆ 
(ಪತ್ರಗಳಿಂದ ಪೂಜಿಸಬೇಕು) 
ಓಂ ನೃಸಿಂಹಾಯ ನಮಃ ಪಲಾಶಪತ್ರಂ ಪೂಜಯಾಮಿ ॥ 
ಓಂ ಪುಷ್ಕರಾಯ ನಮಃ ಔದುಂಬರಪತ್ರಂ ಪೂಜಯಾಮಿ ॥ 
ಓಂ ಕರಾಳಾಯ ನಮಃ ಅಶ್ವತ್ಥಪತ್ರಂ ಪೂಜಯಾಮಿ ॥ 


ಓಂ ವಿಕೃತಾಯ ನಮಃ ಭೃಂಗರಾಜಪತ್ರಂ ಪೂಜಯಾಮಿ ॥ 
-25- 


ನರಸಿಂಹಜಯಂತಿ 


ಓಂ ನಖಾಂಕುರಾಯ ನಮಃ ಶತಾವರೀಪತ್ರಂ ಪೂಜಯಾಮಿ ॥ 
ಓಂ ಪ್ರಹ್ಲಾದವರದಾಯ ನಮಃ ಅಶೋಕಪತ್ರಂ ಪೂಜಯಾಮಿ ॥ 
ಓಂ ಅಪ್ರಮೇಯಪರಾಕ್ರಮಾಯ ನಮಃ ಕಪಿತೃಪತ್ರಂಪತ್ರಂ ಪೂಜಯಾಮಿ ॥ 
ಓಂ ಜ್ವಾಲಾಮುಖಾಯ ನಮಃ ' ವಟಪತ್ರಂ ಪೂಜಯಾಮಿ ॥ 
ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ ಆಮ್ರಪತ್ರಂ ಪೂಜಯಾಮಿ ॥ 
ಓಂ ಸ್ಫೂಲಗ್ರೀವಾಯ ನಮಃ ಕದಳೀಪತ್ರಂ ಪೂಜಯಾಮಿ ॥ 
ಓಂ ಪ್ರಸನ್ನಾತ್ಮನೇ ನಮಃ ಅಪಾಮಾರ್ಗಪತ್ರಂ ಪೂಜಯಾಮಿ॥ 
ಓಂ ತೀಕ್ಷ್ಯತೇಶವಾಯ ನಮಃ ಕರವೀರಪತ್ರಂ ಪೂಜಯಾಮಿ ॥ 
ಓಂ ಸಾಧವೇ ನಮಃ ಪುನ್ನಾಗಪತ್ರಂ ಪೂಜಯಾಮಿ ॥ 
ಓಂ ವೃಕ್ಷಧಾರಾಯ ನಮಃ ನಾಗವಲ್ಲಿಪತ್ರಂ ಪೂಜಯಾಮಿ ॥ 
ಓಂ ಶ್ರೀ ಲಕ್ಬ್ಮೀನೃಸಿಂಹಾಯ ನಮಃ ಪತ್ರಪೂಜಾಂ ಸಮರ್ಪಯಾಮಿ ॥ 
ತುಲಸೀಪೂಜೆ 


(ತುಲಸಿಗಳಿಂದ ಅರ್ಚಿಸಬೇಕು) 


ಓಂ ಕೃಷ್ಣಾಯ ನಮಃ । ಓಂ ರುದ್ರಾಯ ನಮಃ । ಓಂ ಮಹಾಘೋರಾಯ 
ನಮಃ | ಓಂ ಭೀಮಾಯನಮಃ । ಓಂ ಭೀಷಣಾಯ ನಮಃ | ಓಂ ಉಜ್ವಲಾಯ 
ನಮಃ । ಓಂ ಕರಾಳಾಯ ನಮಃ । ಓಂ ವಿಕರಾಳಾಯ ನಮಃ । ಓಂ ದೈತ್ಯಾಂತಕಾಯ 
ನಮಃ । ಓಂ ಮಧುಸೂದನಾಯ ನಮಃ | ಓಂ ರಕ್ತಾಕ್ಷಾಯ ನಮಃ । ಓಂ ಪಿಂಗಳಾಕ್ಷಾಯ 
ನಮಃ । ಓಂ ಪಿಂಗಳಾಕ್ಷಾಯ ನಮಃ | ಓಂ ಅಂಜನಾಯ ನಮಃ । ಓಂ ದೀಪ್ರತೇಜಸೇ 
ನಮಃ । ಓಂ ಸುಘೋಷಣಾಯ ನಮಃ | ಓಂ ಸುಹನವೇ ನಮಃ । ಓಂ ವಿಶ್ವಕ್ಷಾಯ 
ನಮಃ । ಓಂ ರಾಕ್ಟಸಾಂತಕಾಯ ನಮಃ । ಓಂ ವಿಶಾಲಾಯ ನಮಃ । ಓಂ ಧೂಮ್ರಕೇಶಾಯ 
ನಮಃ । ಓಂ ಹಯಗ್ರೀವಾಯ ನಮಃ । ಓಂ ಘನಸ್ವನಾಯ ನಮಃ । ಓಂ ಮೇಘನಾಥಾಯ 
ನಮಃ | ಓಂ ಮೇಘವರ್ಣಾಯ ನಮಃ |ಓಂ ಕುಂಭಕರ್ಣಾಯ ನಮಃ | ಓಂ 
ಕೃತಾಂತಕಾಯ ನಮಃ | ಓಂ ತೀವ್ರತೇಜಸೇ ನಮಃ । ಓಂ ಅಗ್ನಿವರ್ಣಾಯ ನಮಃ । 
ಓಂ ಮಹೋಗ್ರಾಯ ನಮಃ । ಓಂ ವಿಶ್ವಭೂಷಣಾಯ ನಮಃ | ಓಂ ವಿಫ್ಠಸಂಹಾರಕಾಯ 
ನಮಃ | ಓಂ ಮಹಾಸೇನಾಯ ನಮಃ | ಓಂ ಶ್ರೀ ಲಕ್ಷ್ಮೀನೃಸಿಂಹಾಯ ನಮಃ | 

॥ ಓಂ ಶ್ರೀ ಲಕ್ಷ್ಮೀನೃಸಿಂಹಾಯ ನಮಃ ತುಲಸೀ ಪತ್ರಪೂಜಾಂ ಸಮರ್ಪಯಾಮಿ ॥ 


-26- 


ನರಸಿಂಹಜಯಂತಿ 


ಪುಷ್ಪಪೂಜೆ 
(ಪುಷ್ಪಗಳಿಂದ ಪೂಜಿಸಬೇಕು) 
ಓಂ ನೃಸಿಂಹಾಯ ನಮಃ ಜಾಜೀಪುಷ್ಠಂ ಪೂಜಯಾಮಿ ॥ 
ಓಂ ಮಹಾಸಿಂಹಾಯ ನಮಃ ಪದಪುಷಂ ಪೂಜಯಾಮಿ ॥ 
ಓಂ ದಿವ್ಯಸಿಂಹಾಯ ನಮಃ ಚಂಪಕಪುಷ್ಪಂ ಪೂಜಯಾಮಿ ॥ 
ಓಂ ಮಹಾಬಲಾಯ ನಮಃ ಕಲ್ಲಾರಪುಷಂ ಪೂಜಯಾಮಿ ॥ 
ಓಂ ಉಗ್ರಸಿಂಹಾಯ ನಮಃ ಕೇತಕೀಪುಷಂ ಪೂಜಯಾಮಿ ॥ 
ಓಂ ಸ್ತಂಭಜಾಯ ನಮಃ ಬಕುಳಪುಷ್ಪಂ ಪೂಜಯಾಮಿ ॥ 
ಓಂ ಪರಬ್ರಹ್ಮಣೇ ನಮಃ ಶತಪತ್ರಪುಷ್ಠಂ ಪೂಜಯಾಮಿ ॥ 
ಓಂ ಸದಾಶಿವಾಯ ನಮಃ ಪುನ್ನಾಗಪುಷಂ ಪೂಜಯಾಮಿ ॥ 
ಓಂ ತ್ರಿವಿಕ್ರಮಾಯ ನಮಃ ಕರವೀರಪುಷು ಪೂಜಯಾಮಿ ॥ 
ಓಂ ಸರ್ವಾದ್ಭುತಾಯ ನಮಃ ದತ್ತ ರಪುಷಂಪೂಜಯಾಮಿ Il 
ಓಂ ಪುರುಷೋತ್ತಮಾಯ ನಮಃ ಕುಂದಪುಪ್ಪಂ ಪೂಜಯಾಮಿ ॥ 
ಓಂ ವಜ್ರನಾಭಾಯ ನಮಃ ಮಲ್ಲಿಕಾಪುಷಂ ಪೂಜಯಾಮಿ ॥ 
ಓಂ ಅಮೃತಾಯ ನಮಃ ಮಾಲತೀಪುಪ್ಪಂ ಪೂಜಯಾಮಿ ॥ 
ಓಂ ರಮ್ಯವಿಗ್ರಹಾಯ ನಮಃ ಗಿರಿಕರ್ಣಿಕಾಪುಷಂ ಪೂಜಯಾಮಿ ॥ 
॥ ಓಂ ಶ್ರೀ ಲಕ್ಷ್ಮೀನೃಸಿಂಹಾಯ ನಮಃ ಪುಷ್ಪಪೂಜಾಂ ಸಮರ್ಪಯಾಮಿ ॥ 
ಆವರಣಪೂಜೆ 


ಓಂ ಶ್ರೀ ನೃಸಿಂಹಾಯ ನಮಃ । 
ಓಂ ಹಿರಣ್ಯಕಶಿಪುಮರ್ದನಾಯ ನಮಃ । 
ಓಂ ಪ್ರಹ್ನಾದವರದಾಯ ನಮಃ । 
ಓಂ ಅಭೀಷ್ಟಣಿದ್ಧಿಂ ಮೇ ದೇಹಿ ಶರಣಾಗತ ವತಲ । 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ಪ್ರಥಮಾವರಣಾರ್ಚನಮ್‌ ॥ 
ಪ್ರಥಮಾವರಣ ಪೂಜಾಂ ಸಮರ್ಪಯಾಮಿ ॥ 


ಓಂ ಬ್ರಂ ಬ್ರಹ್ಮಣೇ ನಮಃ । 
ಓಂವಿಂ ವಿಷ್ಣವೇ ನಮಃ । 
ಓಂಮಂ ಮಹೇಶ್ವರಾಯ ನಮಃ ॥ 


-27- 


ನರಸಿಂಹಜಯಂತಿ 


ಓಂ ಅಭೀಷ್ನಸಿದ್ದಿಂ ಮೇ ದೇಹಿ ಶರಣಾಗತ ವತಲ | 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ದ್ವಿತೀಯಾವರಣಾರ್ಚನಮ್‌ ॥ 
ದ್ವಿತೀಯಾವರಣಾರ್ಚನಂ ಸಮರ್ಪಯಾಮಿ ॥ 


ಓಂ ಹೃದಯಾಂಗ ದೇವತಾಭ್ಯೋ ನಮಃ । ಓಂ ಶಿರೋಂಗ ದೇವತಾಭ್ಯೋ ನಮಃ 
ಓಂ ಶಿಖಾಂಗ ದೇವತಾಭ್ಯೋ ನಮಃ 1 ಓಂ ಕವಚಾಂಗ ದೇವತಾಭ್ಯೋ ನಮಃ 
ಓಂ ನೇತ್ರಾಂಗ ದೇವಾಭ್ಯೋ ನಮಃ । ಓಂ ಅಸ್ತಾ ಂಗ ದೇವತಾಭ್ಯೋ ನಮಃ॥ 
ಓಂ ಅಭೀಷ್ಟಪಿದ್ಧಿಂ ಮೇ ದೇಹಿ ಶರಣಾಗತ ವತಲ | 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ತೃತೀಯಾವರಣಾರ್ಚನಮ್‌ ॥ 
ತೃತೀಯಾವರಣಾರ್ಚನಂ ಸಮರ್ಪಯಾಮಿ ॥ 


ಓಂ ಗರುಡಪಕ್ಚಿರಾಜಾಯ ನಮಃ । ಓಂ ಶಂಕರಾಯ ನಮಃ । 
ಓಂ ಶೇಷಾಯ ನಮಃ । ಓಂ ಬ್ರಹ್ಮಣೇ ನಮಃ । 
ಓಂ ಪ್ರಿಯೆ ನಮಃ । ಓಂ ಹ್ರಿಯ್ಯೆ ನಮಃ । 

ಓಂ ದೈತ್ಯೈ ನಮಃ । ಓಂ ಪುಷ್ಪ್ಯೈ ನಮಃ ॥ 


ಅಭೀಷ್ನಸಿದ್ದಿಂ ಮೇ ದೇಹಿ ಶರಣಾಗತ ವತಲ | 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ಚತುರ್ಥಾವರಣಾರ್ಚನಮ್‌ ॥ 
ಚತುರ್ಥಾವರಣಾರ್ಚನಂ ಸಮರ್ಪಯಾಮಿ ॥ 


ಓಂ ಕೇಶವಾಯ ನಮಃ । ಓಂ ನಾರಾಯಣಾಯ ನಮಃ । 
ಓಂ ಮಾಧವಾಯ ನಮಃ । ಓಂ ಗೋವಿಂದಾಯ ನಮಃ । 
ಓಂ ವಿಷ್ಣವೇ ನಮಃ । ಓಂ ಮಧುಸೂದನಾಯ ನಮಃ । 
ಓಂ ತ್ರಿವಿಕ್ರಮಾಯ ನಮಃ । ಓಂ ವಾಮನಾಯ ನಮಃ । 

ಓಂ ಶ್ರೀಧರಾಯ ನಮಃ । ಓಂ ಹೃಷೀಕೇಶಾಯ ನಮಃ । 
ಓಂ ಪದ್ಮನಾಭಾಯ ನಮಃ । ಓಂ ದಾಮೋದರಾಯ ನಮಃ । 


ಅಭೀಷ್ಟಸಿದ್ಧಿಂ ಮೇ ದೇಹಿ ಶರಣಾಗತ ವತ | 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ಪಂಚಮಾವರಣಾರ್ಚನಮ್‌ ॥ 
ಪಂಚಮಾವರಣಾರ್ಚನಂ ಸಮರ್ಪಯಾಮಿ ॥ 


-28- 


ನರಸಿಂಹಜಯಂತಿ 


ಓಂ ಅಮೃತಾಯೈ ನಮಃ । ಓಂ ಮಾನದಾಯೈ ನಮಃ । 
ಓಂ ಪೂಷಾಯೈ ನಮಃ । ಓಂ ತುಪ್ಪೈ ನಮಃ । 

ಓಂ ಪುಷ್ಪೈ ನಮಃ । ಓಂ ರತ್ಯೈ ನಮಃ | 

ಧೃತ್ಯೈ ನಮಃ । ಶಶಿನ್ಯೈ ನಮ; | 
ಚಂದ್ರಿಕಾಯೈಃ ನಮಃ । ಕಾಂತ್ಕೈ ನಮಃ । 
ಜ್ಯೋತ್ಸ್ನಾಯೈ ನಮಃ । ಶ್ರಿಯೈೆ ನಮಃ । 

ಪ್ರೀತ ನಮಃ । ಅಂಗದಾಯ್ಯೆ ನಮಃ | 
ಪೂರ್ಣಾಯ್ಯೆ ನಮಃ । ಪೂರ್ಣಾಮೃತಾಯೈ ನಮಃ ॥ 


ಅಭೀಷ್ಟಸದ್ದಿಂ ಮೇ ದೇಹಿ ಶರಣಾಗತ ವತಲ | 
ಭಕ್ತಾ ಸಮರ್ಪಯೇ ತುಭ್ಯಂ ಷಷ್ಠಾವರಣಾರ್ಚನಮ್‌ || 
ಷಷ್ಠಾವರಣ ಪೂಜಾಂ ಸಮರ್ಪಯಾಮಿ ॥ 


ಓಂ ಶಿರಸ್ಯಾದಿ ಕಕುಧ್ಯಂತಂ ದ್ವಾತ್ರಿಶತ್ಯಂಗ ದೇವತಾಭ್ಯೋ ನಮಃ ॥ 
ಅಭೀಷ್ನಸಿದ್ದಿಂ ಮೇ ದೇಹಿ ಶರಣಾಗತ ವತಲ । 

ಭಕ್ತ್ಯಾ ಸಮರ್ಪಯೇ ತುಭ್ಯಂ ಸಪ್ತಮಾವರಣಾರ್ಚನಮ್‌ ॥ 
ಸಪ್ತಮಾವರಣಾರ್ಚನಂ ಸಮರ್ಪಯಾಮಿ ॥ 


ಓಂ ಇಂದ್ರಾಯ ನಮಃ । ಓಂ ಅಗ್ನಯೇ ನಮಃ । 
ಓಂ ಯಮಾಯ ನಮಃ । ಓಂ ನಿರ್ಯತಯೇ ನಮಃ । 
ಓಂ ವರುಣಾಯ ನಮಃ । ಓಂ ವಾಯವೇ ನಮಃ । 
ಓಂ ಕುಬೇರಾಯ ನಮಃ । ಓಂ ಈಶಾನಾಯ ನಮಃ । 
ಓಂ ಬ್ರಹ್ಮಣೇ ನಮಃ । ಓಂ ಅನಂತಾಯ ನಮಃ ॥ 


ಅಭೀಷ್ಟಿದ್ಧಿಂ ಮೇ ದೇಹಿ ಶರಣಾಗತ ವತ್ತಲ । 
ಭಕ್ಕಾ ಸಮರ್ಪಯೇ ತುಭ್ಯಂ ಅಷ್ಟಮಾವರಣಾರ್ಚನಮ್‌ ॥ 
ಅಷ್ಟಮಾವರಣಾರ್ಚನಂ ಸಮರ್ಪಯಾಮಿ ॥ 


ಓಂ ವಜ್ರಾಯ ನಮಃ । ಓಂ ಶಕ್ತಯೇ ನಮಃ । 
ಓಂ ದಂಡಾಯ ನಮಃ । ಓಂ ಖಡ್ಗಾಯ ನಮಃ । 


-29- 


ನರಸಿಂಹಜಯಂತಿ 


ಓಂ ಪಾಶಾಯ ನಮಃ । 
ಓಂ ಗದಾಯ ನಮಃ । 
ಓಂ ಪದ್ಮಾಯ ನಮಃ । 


ಓಂ ಅಂಕುವಾಯ ನಮಃ । 
ಓಂ ತ್ರಿಶೂಲಾಯ ನಮಃ । 
ಓಂ ಚಕ್ರಾಯ ನಮಃ । 


ಅಭೀಷ್ನಸಿದ್ದಿಂ ಮೇ ದೇಹಿ ಶರಣಾಗತ ವತಲ । 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ನವಮಾವರಣಾರ್ಚನಮ್‌ ॥ 
ನವಮಾವರಣಾರ್ಚನಂ ಸಮರ್ಪಯಾಮಿ ॥ 


ನೃಸಿಂಹಾಷ್ಟೋತ್ತರ ಶತನಾಮಪೂಜಾ 


ಓಂ ನಾರಸಿಂಹಾಯ ನಮಃ 
ಓಂ ಮಹಾಸಿಂಹಾಯ ನಮಃ 
ಓಂ ದಿವ್ಯಸಿಂಹಾಯ ನಮಃ 
ಓಂ ಮಹಾಬಲಾಯ ನಮಃ 
ಓಂ ಉಗ್ರಸಿಂಹಾಯ ನಮಃ 
ಓಂ ಮಹಾದೇವಾಯ ನಮಃ 
ಓಂ ಸ್ತಂಭಜಾಯ ನಮಃ 
ಓಂ ಕೋಲಾಹಲಾಯ ನಮಃ 
ಓಂ ಚಕ್ರಿಣೇ ನಮಃ 

ಓಂ ವಿಜಯಾಯ ನಮಃ 
ಓಂ ಜಯವರ್ಧನಾಯ ನಮಃ 
ಓಂ ಪಂಚಾನನಾಯ ನಮಃ 
ಓಂ ಪರಬ್ರಹ್ಮಣೇ ನಮಃ 
ಓಂ ಅಘೋರಾಯ ನಮಃ 


ಓಂ ಘೋರವಿಕ್ರಮಾಯ ನಮಃ 


ಓಂ ಜ್ವಲನ್ಮುಖಾಯ ನಮಃ 
ಓಂ ಜ್ವಾಲಾಮಾಲಿನೇ ನಮಃ 
ಓಂ ಮಹಾಜ್ವಾಲಾಯ ನಮಃ 
ಓಂ ಮಹಾಪ್ರಭವೇ ನಮಃ 


ಓಂ ಉಗ್ರಲೋಚನಾಯ ನಮಃ 
ಓಂ ರೌದ್ರಾಯ ನಮಃ 

ಓಂ ಸರ್ವಾದ್ಯುತಾಯ ನಮಃ 

ಓಂ ಶ್ರೀಮತೇ ನಮಃ 

ಓಂ ಯೋಗಾನಂದಾಯ ನಮಃ 
ಓಂ ತ್ರಿವಿಕ್ರಮಾಯ ನಮಃ 

ಓಂ ಹರಯೇ ನಮಃ 

ಓಂ ಮಹಾದಂಷ್ಟಾಯುಧಾಯ ನಮಃ 
ಓಂ ಪ್ರಾಜ್ಞಾಯ ನಮಃ 

ಓಂ ಚಂಡಕೋಪಿನೇ ನಮಃ 

ಓಂ ಸದಾಶಿವಾಯ ನಮಃ 

ಓಂ ಹಿರಣ್ಯಕಶಿಪುಧ್ವಂಸಿನೇ ನಮಃ 
ಓಂ ದೈತ್ಯದಾನವಭಂಜನಾಯ ನಮಃ 
ಓಂ ಗುಣಭದ್ರಾಯ ನಮಃ 

ಓಂ ಮಹಾಭದ್ರಾಯ ನಮಃ 

ಓಂ ಬಲಭದ್ರಾಯ ನಮಃ 

ಓಂ ಸುಭದ್ರಕಾಯ ನಮಃ 

ಓಂ ಕರಾಳಾಯ ನಮಃ 

ಓಂ ವಿಕರಾಳಾಯ ನಮಃ 


ನರಸಿಂಹಜಯಂತಿ 


ಓಂ ನಿಟಿಲಾಕ್ಷಾಯ ನಮಃ 
ಓಂ ಸಹಸ್ರಾಕ್ಟಾಯ ನಮಃ 
ಓಂ ದುರ್ನಿರೀಕ್ಷಾಯ ನಮಃ 
ಓಂ ಪ್ರತಾಪನಾಯ ನಮಃ 
ಓಂ ಈಶಾಯ ನಮಃ 

ಓಂ ಸರ್ವೇಶ್ವರಾಯ ನಮಃ 
ಓಂ ವಿಭವೇ ನಮಃ 


ಓಂ ಭೈರವಾಂಡಂಬರಾಯ ನಮಃ 


ಓಂ ದಿವ್ಯಾಯ ನಮಃ 

ಓಂ ಅಚ್ಯುತಾಯ ನಮಃ 
ಓಂ ಕವಿಮಾಧವಾಯ ನಮಃ 
ಓಂ ಅಧೋಕ್ಷಜಾಯ ನಮಃ 
ಓಂ ಅಕ್ಷರಾಯ ನಮಃ 

ಓಂ ಶರ್ವಾಯ ನಮಃ 

ಓಂ ವನಮಾಲಿನೇ ನಮಃ 
ಓಂ ವರಪ್ರದಾಯ ನಮಃ 
ಓಂ ವಿಶ್ವಂಭರಾಯ ನಮಃ 
ಓಂ ಅದ್ಭುತಾಯ ನಮಃ 
ಓಂ ಭವ್ಯಾಯ ನಮಃ 

ಓಂ ಶ್ರೀಷ್ಟವೇ ನಮಃ 

ಓಂ ಸುವ್ಯಕ್ತಾಯ ನಮಃ 
ಓಂ ಭಕ್ತವತಲಾಯ ನಮಃ 


ಓಂ ವೈಶಾಖಶುಕ್ಗ] ಭೂತೋತ್ಕಾಯನಮಃ 


ಓಂ ಶರಣಾಗತವತ್ತಲಾಯ ನಮಃ 
ಓಂ ಉದಾರಕೀರ್ತ ಯೇ ನಮಃ 
ಓಂ ಪುಣ್ಯಾತ್ಮನೇ ನಮಃ 

ಓಂ ಮಹಾತ್ಮನೇ ನಮಃ 


ಓಂ ವಿಕರ್ತ್ರೇ ನಮಃ 

ಓಂ ಸರ್ವಕರ್ತಕಾಯ ನಮಃ 
ಓಂ ಶಿಂಶುಮಾರಾಯ ನಮಃ 
ಓಂ ತ್ರಿಲೋಕಾತ್ಮನೇ ನಮಃ 

ಓಂ ಪುರುಷೋತ್ತಮಾಯ ನಮಃ 
ಓಂ ಅನಘಾಸ್ತಾಯ ನಮಃ 

ಓಂ ನಖಾಸ್ತಾಯ ನಮಃ 

ಓಂ ಸೂರ್ಯಜ್ಯೋತಿಷೇ ನಮಃ 
ಓಂ ಸುರೇಶ್ವರಾಯ ನಮಃ 

ಓಂ ಸಹಸ್ರಬಾಹವೇ ನಮಃ 

ಓಂ ಸರ್ವಜ್ಞಾಯ ನಮಃ 


ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ 


ಓಂ ವಜ್ರದಂಷ್ಟಾಯ ನಮಃ 
ಓಂ ವ್ರಜನಖಾಯ ನಮಃ 
ಓಂ ಮಹಾನಂದಾಯ ನಮಃ 


`ಓಂ ಪರಂತಪಾಯ ನಮಃ 
ಓಂ ಸರ್ವಮಂತ್ರೈಕರೂಪಾಯ ನಮಃ 
ಓಂ ಸರ್ವಯಂತ್ರವಿಧಾರಣಾಯ ನಮಃ 


ಓಂ ಸರ್ವತಂತ್ರಾತಕಾಯ ನಮಃ 
ಓಂ ಅವ್ಯಕ್ತಾಯ ನಮಃ 

ಓಂ ಜಗನ್ನಾಥಾಯ ನಮಃ 

ಓಂ ಮಹಾಕಾಯಾಯ ನಮಃ 
ಓಂ ದ್ವಿರೂಪಭ್ಛತೇ ನಮಃ 

ಓಂ ಪರಮಾತ್ಮನೇ ನಮಃ 

ಓಂ ಪರಂಜ್ಯೋತಿಷೇ ನಮಃ 
ಓಂ ನಿರ್ಗಣಾಯ ನಮಃ 

ಓಂ ನೃಕೇಸರಿಣೇ ನಮಃ 


ನರಸಿಂಹಜಯಂತಿ 


ಓಂ ಚಂಡವಿಕ್ರಮಾಯ ನಮಃ ಓಂ ಪರಂತತ್ತ್ವಾಯ ನಮಃ 

ಓಂ ವೇದತ್ರಯಪ್ರಪೂಜ್ಯಾಯನಮಃ ಓಂ ಪರಂಧಾಮ್ನೇ ನಮಃ 

ಓಂ ಭಗವತೇ ನಮಃ ಓಂ, ಸಚ್ಚಿದಾನಂದವಿಗ್ರಹಾಯನಮಃ 
ಓಂ ಪರಮೇಶ್ವರಾಯ ನಮಃ ಓಂ ಲಕ್ಷ್ಮೀನೃಸಿಂಹಾಯ ನಮಃ 
ಓಂ ಶ್ರೀವತ್ಸಾಂಕಾಯ ನಮಃ ಓಂ ಸರ್ವಾತ್ಮನೇ ನಮಃ 

ಓಂ ಶ್ರೀನಿವಾಸಾಯ ನಮಃ ಓಂ ಧೀರಾಯ ನಮಃ 

ಓಂ ಜಗದ್ವ್ಯಾಪಿನೇ ನಮಃ ಓಂ ಪ್ರಹ್ಲಾದಪಾಲಕಾಯ ನಮಃ 


ಓಂ ಜಗನ್ಮಯಾಯ ನಮಃ 
ಓಂ ಜಗತ್ತಾಲಾಯ ನಮಃ 
1ಅಷ್ಟೋತ್ತರಶತನಾಮಪೂಜಾಂ ಸಮರ್ಪಯಾಮಿ ॥ 


ಧೂಪ 
ಕೃಷ್ಣಾಗರೂದ್ಧವಂ ಧೂಪಂ ಶ್ರೀ ನೃಸಿಂಹ ಜಗತ್ಪತೇ । 
ತುವ ತುಷ್ಟೈ ಪ್ರದಾಸ್ಯಾಮಿ ಸರ್ವದೇವ ನಮೋಸ್ತು ತೇ॥ 
ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಪಯನ್‌ । 
ಮುಖಂ ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಯೇತೇ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಧೂಪಮಾಘ್ರಾಪಯಾಮಿ ॥ 


ಏಕಾರ್ತಿದೀಪ 


ಸವರಪ್ರದೀಪಕಂ ತೇಜಃ ತಸ್ಮಾದ್ದೀಪಂ ದದಾಮಿ ತೇ । 
ಶ್ರೀ ನೃಸಿಂಹ ಮಹಾಬಾಹೋ ತಿಮಿರಂ ಮೇ ವಿನಾಶಯ ॥ 
ಬ್ರಾಹ್ಮಣೋಆಸ್ಕ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ 
ಊರೂ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ I 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನರಸಿಂಹಾಯ ನಮಃ। ದೀಪಂ 
ಸಮರ್ಪಯಾಮಿ ॥ 


-32- 


ನರಸಿಂಹಜಯಂತಿ 


ನೈವೇದ್ಯ 
ನೈವೇದ್ಯಂ ಗೃಹ್ಯತಾಂ ದೇವ ಭಕೃ್ಯಭೋಜ್ಯಸಮನ್ವಿತಮ್‌ | 
ದದಾಮಿ ತೇ ರಮಾಕಾಂತ ಸರ್ವಪಾಪ ಕ್ಷಯಂ ಕುರು ॥ 
ಚಂದ್ರಮಾ ಮನಸೋ ಜಾತಶ್ಯಕ್ರೋಃ ಸೂರ್ಯೋ ಅಜಾಯತ | 
| | | 
ಮುಖಾದಿಂದ್ರಶ್ಚಾಗಿಶ್ಚ ಪ್ರಾಣಾದ್‌ ವಾಯುರಜಾಯತ | 


ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೊದೇವಸ್ಯ ಧಿಮಹಿ । ಧಿ 
ಯೋ ಯೋನಃ ಪ್ರಚೋದಯಾತ್‌ ॥ 


ಸತ್ಯಂತ್ವರ್ತೇನ ಪರಿಷಿಂಚಾಮಿ ಕಾಮಧೇನುಂ ಸ್ಮರಾಮಿ ಅಮೃತಮಸ್ತು 
ಅಮೃತೋಪಸ್ತರಣಮಸಿ ಸ್ವಾಹಾ (ಎಂದು ಹೇಳಿ ಕೈಯಲ್ಲಿ ಹೂ ಅಥವಾ ತುಳಸಿ 
ತೆಗೆದುಕೊಂಡು ನೈವೇದ್ಯದ ಮೇಲೆ ಪ್ರೋಕ್ಸಿಸಿ ಪ್ರದಕ್ಷಿಣಾಕಾರವಾಗಿ ನೈವೇದ್ಯ ಸುತ್ತಲೂ 
ನೀರನ್ನು ಸುತ್ತುಕಟ್ಟಿ ನಂತರ ಕೆಳಗಿನ ಮಂತ್ರ ಹೇಳುತ್ತಾ ನೈವೇದ್ಯ ಮತ್ತು ಫಲಗಳನ್ನು 
ದೇವರಿಗೆ ತೋರಿಸುವುದು.) 


ಓಂ ಪ್ರಾಣಾಯಾ ಸ್ವಾಹಾ | ಓಂ ಅಪಾನಾಯ ಸ್ವಾಹಾ | ಓಂ ವ್ಯಾನಾಯ 
ಸ್ವಾಹಾ। ಓಂ ಉದಾನಾಯ ಸ್ವಾಹಾ | ಓಂ ಸಮಾನಾಯ ಸ್ವಾಹಾ । ಓಂ ಬ್ರಹ್ಮಣೇ 
ಸ್ವಾಹಾ ॥ 

ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನರಸಿಂಹಾಯ ನಮಃ । 
ನೈವೇದ್ಯಂ ಸಮರ್ಪಯಾಮಿ, ಕದಳೀಫಲನ್ಯೆವೇದ್ಯಂ ಸಮರ್ಪಯಾಮಿ, 
ಗೋಧೂಮಪಿಷ್ಟನೈವೇದ್ಯಂ ಸಮರ್ಪಯಾಮಿ, ಮುದ್ಗದಳ, ಚಣಕದಳ ನೈವೇದ್ಯಂ 
ಸಮರ್ಪಯಾಮಿ, ಸಮಸ್ತವಿಧ-ಫಲಭಕ್ಷ್ಯ ಭೋಜ್ಯ ಮಹಾನ್ಯೆವೇದ್ಯಂ 
ಸಮರ್ಪಯಾಮಿ ಟ ಮಧ್ಯೇಮಧ್ಯೇ ಪಾನೀಯಂ ಸಮರ್ಪಯಾಮಿ ।ಟ 
ಉತ್ತರಾಪೋಶನಂ ಸಮರ್ಪಯಾಮಿ | ಹಸ್ತ-ಪ್ರಕ್ಷಾಳನಂ ಸಮರ್ಪಯಾಮಿ । ಮುಖ 
ಪ್ರಕಾಳನಂ ಸಮರ್ಪಯಾಮಿ । ಪಾದಪ್ರಕ್ಷಾಳನಂ ಸಮರ್ಪಯಾಮಿ | ಕರೋದ್ವರ್ತನಂ 

w ಈ ವ 

ಸಮರ್ಪಯಾಮಿ । ಪುನರಾಚಮನೀಯಂ ಸಮರ್ಪಯಾಮಿ । 


-33- 


ನರಸಿಂಹಜಯಂತಿ 


ತಾಂಬೂಲಮ್‌ 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಂ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ | 
ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಂ ಅಕಲ್ಪಯನ್‌ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನರಸಿಂಹಾಯ ನಮಃ 
ತಾಂಬೂಲಂ ಸಮರ್ಪಯಾಮಿ ॥ 
ಸುವರ್ಣಪಷ್ಟದಕ್ಕಿ ಣೆ 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 


ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೇ || 


ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಷ್ಮೀನರಸಿಂಹಾಯ ನಮಃ 
ಸುವರ್ಣಪುಷದಕ್ಷಿಣಂ ಸಮರ್ಪಯಾಮಿ ॥ 


ಉತ್ತರನೀರಾಜನ 


ಕರ್ಪೂರದೀಪಂ ಸುಮನೋಹರಂ ಪ್ರಭೋ। 
ದದಾಮಿ ತೇ ದೇವ ವರ ಪ್ರಸೀದ । 
ಪಾಪಾಂಧಕಾರಂ ತ್ತಧಿತಂ ನಿವಾರಯ | 
ಪ್ರಜ್ಞಾನದೀಪಂ ಮನಸೇ ಪ್ರದೀಷಯ ॥ 


ಸಂಸ್ಕೃಷ್ಟಂ ಧನಮುಭಯಂ ಸಮಾಕೃತಮಸಬ್ಯಂ ದತ್ತಾಂ ವರುಣಶ್ಚಮನ್ಯುಃ । 


ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾ ಸೋ ಅಪ ನಿಲಯಂತಾಮ್‌ ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಲಕ್ಸ್ಮೀನರಸಿಂಹಾಯ ನಮಃ । 
ಮಹಾಮಂಗಳಾರತಿ ನೀರಾಜನಂ ಸಮರ್ಪಯಾಮಿ ॥ 


-34- 


ನರಸಿಂಹಜಯಂತಿ 


ಮಂತ್ರಪುಷ್ಪ 
ಕೈಯಲ್ಲಿ ಹೂ ಅಕ್ಷತೆ ಹಿಡಿಯುವುದು. 


ಆನೋ ಭದ್ರಾಃ ಕ್ರತವೋ ಯಂತು ವಿಶ್ವತೋರದಬ್ಛಾಸೋ ಅಪರೀತಾಸ 
ಉದ್ದಿದಃ ದೇವಾ ನೋ ಯಥಾ ಸದಮಿದ್ದ ಥೇ ಅಸ ಸನ್ನಪ್ಪಾ ್ರಿಯುವೋ ರಕ್ಷಿತಾರೋ 
ದಿವೇದಿವೇ || ದೇವಾನಾಂ ಭದ್ರಾ ಸುಮತಿರ್ಯಜೂಯತಾಂ ದೇವನಾಂ ರಾತಿರಭಿ 
ನೋ ನಿವರ್ತತಾಮ್‌ । ದೇವಾನಾಂ ಸಖ್ಯಮುಪ ಸೇದಿಮಾ ವಯಂ ದೇವಾ ನ 
ಆಯುಃ ಪ್ರ ತಿರಂತು ಜೀವಸೇ ॥ ತಾನ್ಫೂರ್ವಯಾ ನಿವಿದಾ ಹೂಮಹೇ ವಯಂ 
ಭಗ ಮಿತ್ರಮದಿತಿಂ ದಕ ಕಮಸ್ರಿಧಮ್‌ | ಅರ್ಯಮಣಂ ವರುಣಂ ಸೋಮಮತ್ಚಿನಾ 
ಸರಸ್ವತೀನಸ್ಸುಭಗಾ ಮಯಸ್ಕರತ್‌ Il ತನ್ನೋ ವಾತೋ ಮಯೋಭು ವಾತು ಭೇಷಜಂ 
ತನ್ಮಾತಾ ಪೃಥಿವೀ ತತ್ತಿತಾ ದ್ಯೌಃ । ತದ್ಭಾವಾ ಣಸ್ಲೋ 'ಮಸು ತೋ 
ಮಯೋಭುವಸ್ತದಶ್ವಿನಾ ಶೃಣುತಂ ಧಿಷ್ಣ್ಯಾಯುವಮ್‌ ॥ ತಮೀಶಾನಂ 
ಜಗತಸ್ತಸ್ಫುಷಸ್ಥ ಸ್ಪತಿಂ ಧಿಯಂ ಜಿನ್ನಮವನಸೇ ಹೂಮಹೇ ವಯಮ್‌ | ಪೂಷಾ ಷಾನೋ 
ಯಧಾ ವೇಿಾಮಿದ್ದ ಫೇ ರಕ್ಷಿತಾ ಪಾಯುರದಬ್ಬಕ್ನ ಸ್ಪೃಸ್ತಯೇ || ಸ್ವಸ್ತಿನ ನ ಇಂದ್ರೋ 
ವೃದ್ಧ್ರವಾ ಸ ಸ್ವಸ್ತಿ ನಃ ಪೂಷಾ ಷಾ ವಿಶ್ವವೇದಾಃ | ಸ್ವಸ್ತಿ ನಸ್ತಾರ್ಕ್ಟ್ಟೋ ಅರಿಷ್ಟನೇಮಿಃ 
ಸ್ವಸ್ತಿ ನೋ ಹಸ್ಪತಿರ್ದಧಾತು Hl ಪೃಷದಶ್ವಾ ಮರುತಃ 


ಪೃ ಮಾತರಶು ಚ ಸಃ ವಿದಥೇಷು ಜಗ್ಮಯಃ ಅಗ್ನಿ ಜಿಹ್ವಾ 
ಮನೆವಸ್ತೂಕಚಕ್ಟಸೋ ವಿಶ್ವೇ ನೋ ದೇವಾ ಅವಸಾ ಗಮನ್ನಿಹ ॥ ಭದ್ರಂ ಕರ್ಣೇಭಿಃ 
ಶೃಣುಯಾಮ ದೇವಾ ಭದ್ರಂ ಪಶ್ಯೆ ಮಾಕ್ಸಭಿರ್ಯಜತ್ರಾಃ I 
್ಥಿಂಸಸ್ತುಷ್ಟುವಾಂಸಸ್ತನೂಭವ್ಯ ೯ಶೇಮ ದೇವಹಿತಂ ಯದಾಯುಃ ॥ ಶತಮಿನ್ನು 
ಶರದೋ ಅಂತಿ ದೇವಾ ಯತ್ರಾ ನಶಾ ಜರಸಂ ತನೂನಾಮ್‌ | ಪುತ್ರಾಸೋ 


-35- 


ನರಸಿಂಹಜಯಂತಿ 


ಯತ್ರ ಪಿತರೋ ಭವಂತಿ ಮಾನೋ ಮಧ್ಯಾ ರೀರಿಷತಾಯುರ್ಗಂತೋಃ || 
ಅದಿತಿದ್ಯೌ ೯ರದಿತಿರಂತರಿಕ್ತಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ | ವಿಶ್ವೇ ದೇವಾ 
ಅದಿತಿಃ ಪಂಚ ಜನಾ ಅದಿತಿರ್ಜಾತಮದಿತಿರ್ಜನಿತ್ತಮ್‌ I 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ವೇದೋಕ್ತಮಂತ್ರಪುಷಂ ಸಮರ್ಪಯಾಮಿ ॥ 
ಕೈಯಲ್ಲಿರುವ ಹೂ ಅಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು. 


ಪ್ರದಕ್ಷಿಣ ನಮಸ್ಕಾರ 
ಲ ಕ 
ಪತಿ-ಪತ್ತಿಯರು ಒಟಿಗೆ ನಾಕು ಪ್ರದಕಿಣೆ ನಮಸ್ಸಾರ ಮಾಡಬೇಕು. 
Fl pe py ಶೆ 
ನಮಸ್ತೇ ದೇವದೇವೇಶ ನಮಸ್ತೇ ಮಧುಸೂದನ । 
ನಮಸ್ತೇ ಪುಂಡರೀಕಾಕ್ಷ ನಮಸ್ತೇ ದುರಿತಕ್ಷಯ ॥ 


ನಮಸ್ತೇ ಕರುಣಾಸಿಂಧೋ ನಮಸ್ತೇ ಸಮಿತಿಜಯ । 
ನಮಸ್ತೇ ನರಸಿಂಹಾಯ ನಮಸ್ತೇ ಗರುಢದ್ವಜ ॥ 


ಸಪ್ತಸ್ಯಾ ಸನ್‌ ಪರಿಧಯಸ್ತಿಃ ಸಪ್ತ ಸಮಿಧ: ಕೃತಾಃ । 
ದೇವಾ ಯದ್ಯಜ್ಞಂ ತನ್ನಾನಾ ಅಬದ್ಧನ್‌ ಪುರುಷಂ ಪಶುಮ್‌ || 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ | 
ತೇ ಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ॥ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಪ್ರದಕ್ಷಿಣ ನಮಸ್ಕಾರಂ ಸಮರ್ಪಯಾಮಿ ॥ 
ಆ ಕ 
ಪ್ರಸನ್ನಾರ್ಥ್ಯಮ್‌ 
ಹೂ ಮಂತ್ರಾಕ್ಷತೆ ತೆಗೆದುಕೊಂಡು ಒಂದು ಬೊಗಸೆ ನೀರನ್ನು ಕೈಯಲ್ಲಿ 
ಹಾಕಿಕೊಂಡು ಅರ್ಥವಪಾತ್ರೆಯಲ್ಲಿ ಬಿಡುವುದು. 


-36- 


ನರಸಿಂಹಜಯಂತಿ 


ಕಾವೇರೀವಿರಜಾತೋಯಂ ಕಪಿಲಾವಾರಿಮಿಶ್ರಿತಮ್‌ । 

ಮಯಾ ನಿವೇದಿತೋ ಭಕ್ತಾಹರ್ಥ್ಯೋಠ ಯಂ ಪ್ರತಿಗೃಹ್ಯತಾಮ್‌ ॥ 
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕತಾಮ್‌ । 
ಗೃಹಾಣಾರ್ಫ್ಥಂ ಮಯಾ ದತ್ತಂ ಸಲಕ್ಷ್ಮೀ ೇನೃಹರೇ ಸ್ವಯಮ್‌ Il 
ನ ವಿದ್ಧಹೇ ತಿಕ್ಚ್ಯಃ ದಗ್ಗ್‌; ಪ್ರಾಯ ಧೀಮಹಿ । 

ತನ್ನೋ ನಾರಸಿಗ್‌ಂಹಃ ಪ್ರಚೋದಯಾತ್‌ ॥ 


ಭಾರತೀರಮಣಮುಖ್ಯಪ್ರಾಣಾಂತರ್ಗತಲಕ್ಷ್ಮೀನರಸಿಂಹಾಯ ನಮಃ । 
ಇದಮರ್ಫುಂ ಇದಮರ್ಫಂ ಇದಮರ್ಫಂ Il 


ಇ ಬು ಜು ಬ 


ಯಸ್ಕ ಸ್ಕೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 


ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಥನಾ ವಾ ಪ್ರಕೃತೇಃ ಸ್ವಭಾವಾತ್‌! 


ಕರೋಮಿ ಯದ್ಯತ್‌ ಸಕಲಂ ಪರಸ್ಥೆ ಸೆ ನಾರಾಯಣಾಯೇತಿ ಸಮರ್ಪಯಾಮಿ ॥ 


ಅನೇನ ನರಸಿಂಹ ಜಯಂತೀ ಪರ್ವಕಾಲೇ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗಶಶ್ರೀಲಕ್ಷ್ಮೀನರಸಿಂಹಃ ಪ್ರೀಯತಾಂ ಪ್ರೀತೋ 
ವರದೋ ಭವತು ॥ 
॥ ಶ್ರೀಕೃಷ್ಣಾರ್ಪಣಮಸ್ತು ॥ 


-37- 


ಮನ್ಯುಸೂಕ್ತಪುರಶ್ಚರಣ 


-38- 


ನರಸಿಂಹಜಯಂತಿ 


ಮನ್ಯುಸೂಕ್ತಪುರಶ್ನರಣವಿಧಿಃ 
ಆದೌ ನೃಸಿಂಹಮಂತ್ರೇಣ ಪ್ರಾಣಾಯಾಮಃ । 


ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಮ್‌ । 
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಮ್‌ ॥ 
ಖಷಿಚ್ಛಂದೋದೇವತಾಃ 
ಅಸ್ಯ ಶ್ರೀಮನ್ಯುಸೂಕ್ತಮಂತ್ರಸ್ಯ ಬ್ರಹ್ಮಾ ಭೀಮಸೇನೋ ವಾ ಯಷಿಃ | 
ಆದ್ಯಾಯಾಃ ಜಗತೀಚ್ಛಂದಃ। ತತೋ ನವಾನಾಂ ತ್ರಿಷ್ಟುಪ್‌ಛಂದಃ । ತತಶ್ಚತುರ್ಣಾಂ 
ಜಗತೀಚ್ಛಂದಃ । ಮನ್ಯುನಾಮಕ ಶ್ರೀಲಕ್ಪ್ಮೀನೃಸಿಂಹೋ ದೇವತಾ ॥। ಮನ್ಯುಸೂಕ್ತಮಂತ್ರ 
ಪುರಶ್ಚರಣೇ ವಿನಿಯೋಗಃ ॥ 


ಪಂಚಾಂಗನ್ಯಾಸಃ ಉಗ್ರಂ ವೀರಂ ಮಹಾವಿಷ್ಣುಂ ಹೃದಯಾಯ ನಮಃ । 
ಜ್ವಲಂತಂ ಸರ್ವತೋಮುಖಂ ಶಿರಸೇ ಸ್ವಾಹಾ । 
ನೃಸಿಂಹಂ ಭೀಷಣಂ ಭದ್ರಂ ಶಿಖಾಯೈ ವಷಟ್‌ । 
ಮೃತ್ಯುಮೃತ್ಸುಂ ನಮಾಮ್ಕಹಂ ಕವಚಾಯ ಹುಮ್‌ । 
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಮ್‌ । 
ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಕುಂ ನಮಾಮ್ಯಹಮ್‌ ॥ 
ಅಸ್ತಾ ಯ ಫಟ್‌ । 
ಧ್ಯಾನಮ್‌ ವಜ್ರಕಲ್ಪಂ ತ್ರಿನಯನಂ ಸರ್ವಶತ್ರುನಿಷೂದನಮ್‌ । 
ದ್ವಾತ್ರಿಶದಾಯುಧೋಪೇತಂ ಧ್ಯಾಯೇ ತ್ವಾಂ 
ಮನ್ಯುರೂಪಿಣಮ್‌॥ 
ಧ್ಯಾಯೇನ್ಸೃಸಿಂಹಮುರುವೃತ್ತರವಿತ್ತಿನೇತ್ರಂ 
ಜಾನುಪ್ರಸಕ್ಕಕರಯುಗ್ಗಮಥಾಪರಾಭ್ಯಾಮ್‌ | 
ಚಕ್ರಂ ದರಂ ಚ ದಧತಂ ಪ್ರಿಯಯಾ ಸಮೇತಂ 
ತಿಗ್ಮಾಂಶುಕೋಟ್ಯಧಿಕತೇಜಸಮಗ್ರೃಶಕ್ತಿಮ್‌ ॥ 
ಸಂಕಲ್ಪ ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಯಮಲಮಧ್ಯನಿವಾಸಿ- ವಾಸುದೇವ-ಸಂಕರ್ಷಣ- 
ಪ್ರದ್ಯುಮ್ನಾನಿರುದ್ಧಚತುಮೂರ್ತಾದಿ ಅನಂತಾವತಾರಾತ್ಮಕ-ಮುಖ್ಯಪ್ರಾಣಸ್ಥ- 
ಮನ್ಯುನಾಮಕ-ಶ್ರೀಲಕ್ಷ್ಮೀನೃಸಿಂಹಪ್ರೇರಣಯಾ, ಮನ್ಯುನಾಮಕ 
ಶ್ರೀಲಕ್ಷ್ಮೀ €ನೃಸಿಂಹ- ಪ್ರೀತ್ಯರ್ಥಂ ಮನ್ಯುಸೂಕ್ತಮಂತ್ರಪುರಶ್ಚರಣಂ ಕರಿಷ್ಯೇ॥ 


-39- 


ನರಸಿಂಹಜಯಂತಿ 


ಮನ್ಯುಸೂಕ್ತಮಂತ್ರ $ 


ಶ್ರೀಗುರುಭ್ಯೋ ನಮಃ । ಹರಿಃ ಓಮ್‌ ॥ 

ಯಸ್ತೇ ಮನ್ಕೋವಿಧದ್ದಜ್ರಸಾಯಕ ಸಹ ಓಜ: ಪುಷ್ಕತಿ ವಿಶ್ವಮಾನುಷಕ್‌ | 

ಸಾಹ್ಯಾ ಮ ದಾಸಮಾರ್ಯಂ ತ್ವಯಾ ೦ ಯುಜಾ ಸಹಸೃತೇನ ಸಹಸಾ ಸಹಸ್ವತಾ ell 
ಮನ್ಯು ರಿಂದ್ರೊ ಮನ್ಶು ರೇವಾಸ ದೇವೋ ಮನ್ಯು ರ್ಹೋತಾ ವರುಣೋ ಜಾತವೇದಾಃ I 


ಮನ್ನು ಂವಿಶ ಈಳತೇ ಮಾನುಷೀರ್ಯಾಃ ಪಾಹಿನೋ ಮನ್ಯೋ ( ತಪಸಾ ಸಜೋಷಜಾಃ 
11೨11 


ಅಭೀಹಿ ಮನ್ಯೋ ತವಸಸ್ತನೀಯಾನ್‌ ತಪಸಾ ಯುಜಾ ವಿ ಜಹಿ ಶತ್ರೂನ್‌ I 
ಅಮಿತ್ರಹಾ ಪೃತ್ರಹಾ ದಸ್ಯುಹಾ ಚ ವಿಶ್ವಾವಸೂನ್ಯಾ ಭರಾ ತಂ ನಃ Wal 


ತೂ ಹಿ ಮನ್ಯೋ ಅಭಿಭೂತ್ಯೋಜಾಃ ಸ್ವಯಂಭೂರ್ಭಾಮೋ ಅಭಿಮಾತಿಷಾಹಃ । 
ವಿಶ್ವಚರ್ಷಣೆಃ ಸಹುರಿಃ ಸಹಾವಾನಸ್ಕಾಸ್ಫೋಜಃ ಪೃತನಾಸು ಧೇಹಿ MT 


ಅಧಾ ಸನ್ನಪ ಪರೇತೋ ಅಸ್ಥಿತವ ಕ್ರ ಕೃತ್ವಾ ತವಿಷಸ್ಯ ಪ್ರಚೇತಃ । 
ತಂ ತ್ವಾ ಮನ್ಶೊ ( ಅಕ್ರ ತುರ್ಜಿಹೀಳಾಹಂ ಸ ಸ್ಥಾತನೂರ್ಬಲದೇಯಾಯ ಮೇಹಿ 11೫11 


ಅಯಂ ತೇ ಅಸ್ಸ್ಯುಪಮೇಹ್ಯರ್ವಾಜ್‌ ಪ್ರತೀಚೀನಃ ಸಹುರೇ ವಿಶ್ವಧಾಯಃ । 
ಮನ್ಯೋ ವಜಿನ್ನಭಿ ಮಾಮಾ ವೃತ್ತ ಹನಾವ ದಸ್ಯೂಳರುತ ಜೋಧ್ಯಾಪೇಃ॥೬॥ 


ಅಭಿ ಪ್ರೇಹಿ ದಕ್ಷಿಣತೋ ಭವಾ ಮೇಂಥಾ ವೃತ್ರಾ ಣಿ ಜಂಘನಾವ ಭೂರಿ | 
ಜುಹೋಮಿ ತೇ: ಧರುಣಂ ಮಧ್ವೋ ಅಗ್ರಮುಭಾ ಉಪಾಂಶು ಪ್ರಥಮಾ ಪಿಬಾವ 


11೭1! 
-40- 


ನರಸಿಂಹಜಯಂತಿ 


ತ್ವಯಾ ಮನ್ಯೊ ಸರಥಮಾರುಜಂತೋ ಹರ್ಷಮಾಣಾಸೋ ಧೃನಿತಾ ಮರುತ್ತು I 
ತಿಗ್ಗೇಷವ ಆಯುಧಾ ಸಂಶಿಶಾನಾ ಅಭಿ ಪ್ರ ಯಂತು ನರೋ ಅಗ್ನಿರೂಪಾಃ 11೮1 


ಅಗ್ನಿರಿವ ಮನ್ಯೊ Ch ಸಹಸ್ವ ಸೇನಾನೀರ್ನಃ ಸಹುರೇ ಹೂತ ಏಧಿ | 
ಹತ್ಯಾಯ ಶತ್ರೂ ನ್‌, ವಿಭಜಸ್ವ ವೇದ ಓಜೋ ಮಿಮಾನೋ ವಿ ಮೃಧೋ ನುದಸ್ವ 
11೯ 


ಸಹಸ್ವ ಮನ್ಯೋ ಅಭಿಮಾತಿಮಸ್ಯೇ ೭ ರುಜನ್‌ ಮೃಣನ್‌ ಪ್ರಮೃಣನ್‌ ಪ್ರೇಹಿ ಶತ್ರೂನ್‌ | 
ಉಗ್ರಂ ತೆ ತೇ ಪಾಜೋ ನನ್ನಾ ರುರುದ್ರೇ ವ ವಶೀ ವಶಂ ನಯಸ ಏಕಜ ತ್ವಮ್‌ ॥೧೦॥ 


ಏಕೋ ಬಹೂನಾಮಸಿ ಮನ್ಯ ವೀಳಿತೋ ವಿಶಂವಿಶಂ ಯುಧಯೇ ಸ ಸಂ ಶಿಶಾಧಿ | 
ಅಕೃತ್ತರುಕ್ತಯಾ ೦ ಯುಜಾ ವಯಂ ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಣಹೇ 
11೧೧॥ 


ವಿಜೇಷಕ್ಟ ದಿಂದ್ರ ಇವಾನವಬ್ರ ಬ್ರವೋ ೩೮ಸ್ಕಾಕಂ ಮನ್ಯೋ ಅಧಿಪಾ ಭವೇಹ | 
ಪ್ರಿಯಂತೆ ತೇ ನಾಮ ಸಹುರೇ ಗೃಣೀಮಸಿ ವಿದ್ಮಾ ತಮುತ್ತಂ ಯತ ಆ ಬಭೂಥ॥೧೨॥॥ 


ಆಭೂತ್ಯಾ ಸಹಜಾ ವಜ್ರಸಾ ಸಾಯಕ ಸಹೋ ಬಂರ್ಯಲಭತ ಉತ್ತರಮ್‌ I 
ಕೃತ್ವಾ ನೋ ಮನ್ಮ್ಕೊ ¢ ಸಹ ಮೇಜ್ಯಿ Na) ಮಹಾಧನಸ್ಯ ಪುರುಹೂತ ಸ ಸಂಸ್ಕಜಿ 11೧೩1! 


ಸಂಸ್ಕೃಷ್ಟಂ ಧನಮುಭಯಂ ಸಮಾಕೃತಮಸ್ಯಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 


ಲ) 


ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ  ಲಯಂತಾಮ್‌ 
11೧೪॥ 


% ಶೇ ಶಂ ೫೦ 


-41- 


ನರಸಿಂಹಜಯಂತಿ 


ಪಾದಶಃ ಸಂಪುಟೀಕರಣಮ್‌ 

ಓಮ್‌ ॥ 
ಯಸ್ತೇ ಮನ್ಯೊ es ವಿಧದ್ವಪ್ರಸಾಯಕ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಸಹ ಓಜಃ ಪು ಪುಷ್ಕತಿ ವಿಶ್ವಮಾನುಷಕ್‌ | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಸಾಹ್ಮಾಮ ದಾಸಮಾರ್ಯಂ ತ್ವಯಾ ಯುಜಾ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಸಹಸೃತೇನ ಸಹಸಾ ಸಹಸಾ 4 

- ಶತ್ರವಃ ಪರಾಜಿತಾಸೋ ಅಪನಿ ಲಯಂತಾಮ್‌ ॥೧॥ 
ಮನ್ಯು ರಿಂದ್ರೊ ಮನ್ಯು ರೇವಾಸ ದೇವಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮನ್ಶ್ಯು ರ್ಹೋತಾ ವರುಣೋ ಜಾತಶೇದಾಃ | 

ಎ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮನ್ಯುಂ ವಿಶ ಈಳತೇ ಮಾನುಷೀರ್ಯಾಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಪಾಹಿ ನೋ ಮನ್ಯೊ ೇ ತಪಸಾ ಸಜೋಷಾಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೨॥ 
ಅಭೀಹಿ ಮನ್ಯೋ ತವಸಸ್ತನೀಯಾನ್‌ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ತಪಸಾ ಯುಜಾ ವಿ ಜಹಿ ಶತ್ರೂನ್‌ 

ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಅಮಿತ್ರಹಾ ವೃತ್ರಹಾ ದನ್ಕುಹಾ ಚ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


-42- 


ನರಸಿಂಹಜಯಂತಿ 


ವಿಶ್ವಾವಸೂನ್ಯಾ ಭರಾ ತ ನಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೩॥ 
ತಂ ಹಿ ಮನ್ಯೊ ( ಅಭಿಥೂತ್ಯೊ "ಜಾಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಸ್ವಯಂಭೂರ್ಭಾಡೋ ಅಭಿಮಾತಿಷಾಹ॥ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ವಿಶ್ವಚರ್ಷಣಿಃ ಸಹುರಿಃ ಸಹಾವಾನ್‌ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಅಸ್ಥಾಸ್ಟೋಜಃ ಪೃ ಪ್ರತನಾಸು ; ಧೇಹಿ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ II 
ಅಭಾಗಃ ಸನ್ನಪ ಪಠೇಶೋ ತ್ರ 

ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ತವ ಕ್ರಶ್ಚಾತವಿಷಸ್ಯೆ ಪ್ರಚೇತಃ 

ಗೆ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

ತಂ ತ್ವಾ ಮನ್ಯೋ ಅಕ್ರತುರ್ಜಿಹೀಳ § 

- ಶ್ರಮ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಅಹಂ ಸ್ವಾತನೂರ್ಬಲದೇಯಾಯ ಮೇಹಿ 

ಎ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೫॥ 
ಅಯಂ ತೇ ಅಸ್ಥು ಪ್ರಮೇಷ್ಟರ್ವಾಜ್‌ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಪ್ರತೀಚೀನಃ ಸಹುರೇ ವಿಶ್ವಧಾಯಃ I 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮನ್ಯೋ ವಜ್ರಿನ್ನಭಿಮಾಮಾ ಪವೃತ್ನ್ನ 4 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


೬43- 


ನರಸಿಂಹಜಯಂತಿ 


ಹನಾವ ದಸ್ಕೂರುತ ಬೋಧ್ಯಾಪೇಃ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೬॥ 
ಅಭಿ ಪ್ರೇಹಿ ದಕ್ಷಿಣತೋ ಭವ | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮೇಧಾ ವೃತ್ರಾಣಿ ಜಂಘನಾವ ಭೂರಿ | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಜುಹೋಮಿ ತೇ ಧರುಣಂ ಮಧ್ವೋ ಅಗ್ರಮುಭಾ " 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಉಪಾಂಶು ಪ್ರಥಮಾ ಪಿಬಾವ 

ಎ ಶತ್ರವಃ ಪರಾಜಿತಾಸೋ ಅಪನಿ ಲಯಂತಾಮ್‌ 11೭11 
ತ್ವಯಾ ಮನ್ಯೋ ಸರಥಮಾರುಜಂತಃ 

ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಹರ್ಷಮಾಣಾಸೋ ಧೃಷಿತಾ ಮರುತ್ತ] | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ತಿಗ್ಗೇಷವ ಆಯುಧಾ ಸಂಶಿಶಾನಾ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಅಭಿಪ್ರ "ಯಂತು ನರೋ ಅಗ್ನಿರೊಪಾ: 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೮॥ 
ಅಗ್ನಿರಿವ ಮನ್ಯೋ ತ್ರಿಜಿತಃ ಸಹಸ್ವ 

- ಶತ್ರವಃ ಪರಾಜಿತಾಸೋ ಅಪನಿ ಲಯಂತಾಮ್‌ ॥ 
ಸೇನಾನೀರ್ನಃ ಸಹುರೇ ಹೂತ ಏಧಿ | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


-44- 


ನರಸಿಂಹಜಯಂತಿ 


ಹತ್ವಾಯ ಶತ್ರೂನ್‌, ವಿಭಜಸ್ವವೇದ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


| 1 ನ್ನ 
ಓಜೋ ಮಿಮಾನೋ ವಿ ಮೃಧೋ ನುದಸ್ವ 
೬ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೯॥ 


[ nm 
ಸಹಸ್ವಮನ್ಯೋ ಅಭಿಮಾತಿಮಸ್ಸೇ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ರುಜನ್‌ ಮೃಣನ್‌ ಪ್ರಮೃಣನ್‌ ಪ್ರೇಹಿ ಶತ್ರೂನ್‌ 
ಇ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ಉಗ್ರಂತೇ ಪಾಜೋ ನನಾ ರುರುಧ್ರೇ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ವಶೀ ವಶಂ ನಯಸ ಏಕಜ ತ್ವಮ್‌ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೧೦॥ 


ಏಕೋ ಬಹೂನಾಮಸಿ ಮನ್ಯವೀಳಿತೋ 
ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ವಿಶೆಂವಿಶಂ ಯುಧಯೇ ಸಂ ಶಿಶಾಧಿ 


ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ಅಕೃತ್ತರುಕ್ಷಯಾ ಯುಜಾ ವಯಂ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಣಹೇ 
- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥1೧೦॥ 


ವಿಜೇಷಕೃದಿಂದ್ರ ಇವಾನವಬ್ರವಃ 
ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


೬4 


ನರಸಿಂಹಜಯಂತಿ 


ಅಸ್ಮಾಕಂ ಮನ್ಯೋ ಅಧಿಪಾ ಭವೇಹ I 
1 | 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಪ್ರಿಯಂತೇ ನಾಮ ಸಹುರೇ ಸ್ನಜೇಮಸಿ * 
ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಎಿದ್ಠಾ ತಮುತ್ತಂ ಯತ ಆಬಭೂಥ 
ನ ಶತ್ರೆವ: ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೧೨॥ 
ಆಭೂತ್ಯಾ ಸಹಜಾ ವಜ್ರ ಸಾಯಕ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಸಹೋ ಬಸ್ಯ ಉತ್ತರಮ್‌ | 

- ಶತ್ರವಃ ಪರಾಜಿತಾಸೋ ಅಪನಿ ಲಯಂತಾಮ್‌ ॥ 
ಕ್ರತ್ವಾ ನೋ ಮನ್ಯೋ ಸಹ ಮೇದ ್ಯೇಧಿ 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮಹಾಧನಸ್ಯ ಪುರುಹೂತ ಸಂಸ್ಕಜಿ 4 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥೧೩॥ 
ಸಂಸ್ಕೃಷ್ಣಂ ಧನೆಮುಭಯುಂ ಸಮಾಕೃತಂ oo 

- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮಸ್ಸಸ್ಸೆಂ ದತ್ತಾಂ ವರುಣಶ್ಚ ಮನ್ಯುಃ। 4 
ಸ 8 ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಭಿಯಂ ದಧಾನಾ ಹೃದಯೇಷು ಶತ್ರವಃ 

ದ ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಪರಾಜಿತಾಸೋ ಅಪ ನಿ ಲಯಂತಾಮ್‌ 


- ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ 11೧೪।। 
kkk 


-46- 


ನರಸಿಂಹಜಯಂತಿ 


ಅರ್ಧರ್ಚಶಃ ಸಂಪುಟೀಕರಣಮ್‌ 

ಳೆ Il 

ಯಸೆ ಸ್ತೇ ಮನೊ ೀರವಿಧದ್ದಜ್ರಸಾಯಕ ಸ ಸಹ ಓಜಃ ಪುಷ್ಯತಿ ವಿಶ್ವಮಾನುಷಕ್‌ | 

ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

ಸಾಹ್ಯಾಮ ದಾಸ ಸಮಾರ್ಯಂ ತ್ವಯಾ ಯುಜಾ ಸಹಸ ತೇನ ಸಹಸಾ ಸ ಸಹಸ್ನತಾ I 

ಭಿಯಂ ದಥಾನಾ ಹೃದಯೇಷು ಶತ್ರವಃ ಡಾ! ಅಪ ನಿ ಲಯಂತಾಮ್‌ ॥೧॥ 

ಮನ್ಮು ರಿಂದ್ರೊ ೇಮನ್ಯು ರೇವಾಸ ದೇವೋ ಮನ್ಯು ರ್ಹೋತಾಃ ವರುಣೋ ಜಾತವೇದಾಸ 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಿಯಂತಾಮ್‌ || 

HM 

ಮನ್ಯುಂ ವಿಶ ಈಳತೇ ಮಾನುಷೀರ್ಯಾಃ ಪಾಹಿ ನೋ ಮನ್ಯೋ ತಪಸಾ ಸಜೋಷಾಃ 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

ಅಭೀಹಿ ಮನ್ಯೋ ತವಸಸ್ಥವೀಯಾನ್‌ ತಪಸಾ ಯುಜಾ ವಿ ಜಹಿ ಶತ್ರೂನ್‌ | 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

ಅಮಿತ್ರಹಾ ವೃತ್ರಹಾ ದಸ್ಯುಹಾ ಚ ವಿಶ್ವಾವಸೂನ್ಯಾ ಭರಾ ತಂ ನಃ। 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
11೩11 

ತ್ಚಂಹಿ ಮನ್ಯೊ ( ಅಭಿಭೂತ್ಯೊ ೇಜಾಃ ಸ್ವಯಂಭೂರ್ಭಾಮೋ ಅಭಿಮಾತಿಷಾಹಃ | 

ಭಿಯಂ ದಧಾನಾ  ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

ವಿಶ್ವಚರ್ಷಣಿ: ಸಹುರಿಃ ಸಹಾವಾನಸ್ಮಾಸ್ಟೋಜ: ಪೃತನಾಸು ಧೇಹಿ | 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
YI 

ಅಭಾಗಃ ಸನ್ನಪ ಪರೇತೋ ವ ಕೃತ್ವಾ ತವಿಷಸ್ಯ ್ಯ ಪ್ರಚೇತಃ । 

ತ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾನೋ ಅಪ ನಿ ಲಯಂತಾಮ್‌ ॥ 

ತ್ವಂ ತ್ವಾ ಮನ್ಯೋ ಅಕ್ರತುರ್ಜಿಹೀಳಾಹಂ ಸ ಸ್ಮಾತನೂರ್ಬಲದೇಯಾಯ ಮೇಹಿ | 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
11೫1! 


-47- 


ನರಸಿಂಹಜಯಂತಿ 


ಅಯಂ ತೇ ಸ 2 ಪಮೇಹ್ಯರ್ವಾಜ್‌ ಪ್ರತೀಚೀನ: ಸಹುರೇ ನಿಧಾಯ 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಮನ್ಕೊ ತ ವಜ್ರಿಸ್ಷಭಿ ಮಾಮಾ ವವೃತ್ತ ಒಹನಾವ ದಸ್ಳೂರುತ; ಜೋಧ್ಯಾಪೇಃ। 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
11೭1 
ಅಭಿ ಪ್ರೇಓ ದಕ್ಷಿಣತೋ ಭವಾ ಮೇಧಾ ವೃತ್ರಾ ಣಿ ಜಂಘನಾವ ಭೂರಿ | 
ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಜುಹೋಮಿ ತೇ ಧರುಣಂ ಮಧ್ಯೋ ಅಗ್ರಮುಭಾ ಉಪಾಂಶು ಪ್ರಥಮಾ ಪಿಬಾವ ॥ 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
11೭1 
ತ್ವಯಾ ಮನ್ಯೋ ಸರಥಮಾರುಜಂತೋ ಹರ್ಷಮಾಣಾಸೋ ಧೃಷಿತಾ ಮರುತ್ತ[ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ತಿಗ್ಗೇಷವ ಆಯುಧಾ ಸಂಶಿಶಾನಾ ಅಭಿ ಪ್ರ ಯಂತು ನರೋ ಅಗ್ನಿರೊಪಾಃ || 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
WH 
ಅಗ್ನಿರಿವ ಮನ್ಯೋ ್ವಿಹಿತಃ ಸಹಸ್ವ ಸೇನಾನೀರ್ನ: ಸಹುರೇ ಹೂತ ವಿಧ I 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ | ಅಪ ನಿ ಲಯಂತಾಮ್‌ ॥ 
ಹತ್ಯಾಯ ಶತ್ರೂನ್‌, ವಿಭಜಸ್ವ ವೇದ! ಓಜೋ ಮಿಮಾನೋ ಎ ಮೃಧೋ ನುದಸ್ಪ॥। 
ಭಿಯಂ ದಧಾನಾ ಹೃದಯೇಷು ಶತ್ರವಃ ; ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
WE 
ಸಹಸ್ವ ಮನ್ಯೋ ಅಭಿಮಾತಿಮಸ್ಥೇ ದ ರುಜನ್‌ ಮೃಣನ್‌ ಪ್ರಮೃಣನ್‌ ಪ್ರೆ ಪ್ರೇಹಿ ಶತ್ರೂ ನ್‌। 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿ ಲಯಂತಾಮ್‌ Il 
ಉಗ್ರಂ ತೆ ತೇ ಪಾಜೋ ನನ್ನಾ ರುರುಥ್ಧೇ ವ ವಶೀ ವಶಂ ನಯಸ ಏಕಜ ತ್ಥಮ್‌ I 
ಭಯಂ 'ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನ ಲಯಂತಾಮ್‌ ॥ 


elo 


ನರಸಿಂಹಜಯಂತಿ 


ಏಕೋ ಬಹೂನಾಮಸಿ ಮನ್ಯ ವೀಳಿತೋ ವಿಶೆಂವಿಶಂ ಯುಧಯೇ ಸ ಸಂ ಶಿಶಾಧಿ | 
ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಅಕ್ಕತ್ತರುಕ್ತಯಾ : ಯುಜಾ ವಯಂ ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಣಹೇ ॥ 
ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
[eel 
ವಿಜೇಪಕೃದಿಂದ ಇವಾನವಬ್ರವೋ ೩೮ಸ್ಕಾಕಂ ಮನ್ಯೋ ಅಧಿಪಾ ಭವೇಹ। 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ರಿಯಂತಾಮ್‌ || 
ಪ್ರಿಯಂತೆ ತೇ ನಾಮ ಸಹುರೇ ಗೃಣೀಮಸಿ ವ ವಿದ್ಧಾ ತಮುತ್ತಂ ಯತ ಆ ಬಭೂಥ || 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
I} 8 11೧೨ 
ಆಭೂತ್ಯಾ ಸಹಜಾ ವಜ್ರಸಾ ಸಾಯಕ ಸಹೋ ಚತ ಉತ್ತರಮ್‌ [ 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಕೃತ್ವಾ ನೋಮನ್ಯೋ ಸಹ ಮೇದ್ಯೆ "ಧಿ ಮಹಾಧನಸ್ಯ ಪುರುಹೂತ ಸ ಸಂಸ್ಕಜಿ || 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
f § A 11೧೩ 
ಸಂಸ್ಥಷ್ಟಂ ಧನಮುಭಯಂ ಸಮಾಕೃತಮಸ್ಥಚ್ಚಂ ದತ್ತಾಂ ವರುಣಶ್ಚ ಮನ್ಯುಃ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾನೋ ಅಪ ನಿ ಲಯಂತಾಮ್‌ ॥ 
11೧೪॥ 


ಶೇ ೫ ೫6 ಖೇ 


-49- 


ನರಸಿಂಹಜಯಂತಿ 


ಯಕ್ಕಃ ಸಂಪುಟೀಕರಣಮ್‌ 
ಓಮ್‌ ॥ | 
ಯಸ್ತೇ ಮನ್ಯೊ ವಿಧದ್ದಪ್ರಸಾಯಕ ಸಹ ಓಜಃ ಪ್ರಷ್ಯತಿ ವಿಶ್ವಮಾನುಷಕ್‌ 
ಸಾಹ್ಯಾಮ ದಾಸಮಾರ್ಯಂ ತ್ವಮಾ 6 ಯುಜಾ ಸಹಸ್ಯತೇನ ಸಹಸಾ ಸಹಸ್ವತಾ Il 
ಸಂಸ್ಕೃಷ್ಣಂ ಧನಮುಭಯಂ ಸಮಾಕೃತಮಸ್ಯಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
144 4 HO 
ಮನ್ಯು ರಿಂದ್ರೊ ಮನ್ಮು ರೇವಾಸ ದೇವೋ ಮನ್ಯು ರ್ಹೋತಾ ವರುಣೋ ಜಾತನೇದಾ। 
ಮನ್ಯುಂ ವಿಶ ಈಳತೇ ಮಾನುಷೀರ್ಯಾ: ಪಾಹಿ ನೋ ಮನ್ಯೊ € ತಪಸಾ ಸಜೋಷಾಃ 
ಸಂಸ್ಕ ಷ್ಟಂ ಧನಮುಭಯಂ ಸಮಾಕೃತಮಸ್ಕ ಸ್ಥಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
4 oo 11೨11 
ಅಭೀಹಿ ಮನ್ಯೋ ತವಸಸ್ತನೀಯಾನ್‌ ತಪಸಾ ಯುಜಾ ವಿ ಜಹಿ ಶತ್ರೂನ್‌ 
ಅಮಿತ್ರಹಾ ವೈತ್ರಹಾ ವಿಸ್ಕುಹಾ ಚ ವಿಶ್ವಾಸೂನ್ಯಾ ಭರಾ ತ್ವ ನಃ 
ಸಂಸ್ಕೃಷ್ಟಂ ಧನಮುಭಯಂ ಸಮಾಕೃತಮಸ್ಥ ಸೃಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ । 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
4 oo 11೩11 
ತ್ವಂಹಿ ಮನ್ಯೋ ಅಭಿಭೂತ್ಯೋಜಾಃ ಸ್ವಯಂಭೂರ್ಭಾಮೋ ಅಭಿಮಾತಿಷಾಹಃ । 
ವಿಶ್ವಚರ್ಷಣಿಃ ಸಹುರಿಃ ಸಹಾವಾನಸ್ಯಾಸ್ಟೋಜ: ಪೃತನಾಸು ಧೇಹಿ ॥ 
ಸಂಸ್ಕೆಷ್ಟಂ ಧನೆಮುಭಯುಂ ಸಮಾಕೃತಮಸ್ಥಗ್ಯಂ ದತ್ತಾಂ ವರುಣಶ್ಚ ಮನ್ಯುಃ । 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 


11೪॥ 


ನರಸಿಂಹಜಯಂತಿ 


ಗ: ಸನ್ನಪ ಪರೇತೋ ಅಸ್ಥಿ ತವ ಕ್ರ ಕೃತ್ವಾ ತವಿಷಸ್ಯ ಪ್ರಚೇತಃ । 

ತಂ ತ್ವಾ ಮನ್ಯೊ € ಅಕ್ರ ತುರ್ಜಿಹೀಳಾಹಂ ಸ ಸ್ವಾತನೂರ್ಬಲದೇಯಾಯ ಮೇಹಿ ॥ 

ಸಂಸ್ಕಷ್ಠಂ ಧನಮುಭಯಂ ಸ ಸಮಾಕೃತಮಸ್ಯಥ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 

ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜತಾಸೋ ಅಪ ನಿ  ಲಯಂತಾಮ್‌ || 
11೫11 


ಅಯಂ ತೇ ಅಸ್ಮ್ಯುಪಮೇಹ್ಯರ್ವಾಜ್‌ ಕ ಸಹುರೇ ವಿಶ ಶೈಧಾಯಃ | 

ಮನ್ಮ್ಕೊ e ವಜ್ರಿನ್ಷಭಿ ತೂ ನಿವೃತ್ತ ಹನಾವ ದಸ್ಕೂರುತ ಬೋಧ್ಯಾಪೇಃ I 

ಸಂಸ್ಕೃಷ್ಟಂ ಧನಮುಭಯಂ ಸಮಾಕ್ಕ ತಮಸಿ ೦ ದತ್ತಾಂ ವರುಣಶ್ವ ಮನ್ಯಃ । 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ 0 
11611 

ಅಭಿ ಪ್ರೇಹಿ ದಕ್ಷಿಣತೋ ಭವಾ ಮೇಂಥಾ ವೃತ್ರಾ ಣಿ ಜಂಘನಾವ ಭೂರಿ I 

ಜುಹೋಮಿ ತೇ: ಧರಂ ಮಥ್ಯೋ ಅಗ್ರಮುಭಾ ಉಪಾಂಶು ಪ್ರಥಮಾ ಪಿಬಾವ 

ಸಂಸ್ಥೆಷ್ಟಂ ಧನಮುಭಯಂ ಸಮಾಕೃತಮಸ್ಯಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ I 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ  ಲಯಂತಾಮ್‌ || 
11೭11 

ತ್ವಯಾ ಮನ್ಯೋ ಸರಥಮಾರುಜಂತೋ ಹರ್ಷಮಾಣಾಸೋ ಧೃಷಿತಾ ಮರುತ್ತ] I 

ತಿಗ್ಗೇಷವ ಆಯುಧಾ ಸಂಶಿಶಾನಾ ಅಭಿ ಪ್ರ ಯಂತು ನರೋ ಅಗ್ನಿರೊಪಾಃ I 

ಸಂಸ್ಥೆಷ್ಟಂ ಧನೆಮುಭಯಂ ಸಮಾಕೃತಮಸ್ಯಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ | 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ  ಲಿಯಂತಾಮ್‌ I 
11೮1 

ಅಗ್ನಿರಿವ ಮನ್ಯೋ ತತ ಸಹಸ್ವ ಸೇನಾನೀರ್ಥಿಃ ಸಹುರೇ ಹೂತ ಏಧಿ I 

ಹತ್ವಾಯ ಶತ್ರೂನ್‌, ವಿಭಜಸ್ವ ವೇದ ಓಜೋ ಮಿಮಾನೋ ವಿ ಮೃಧೋ ನುದಸ್ವ॥॥ 

ಸಂಸ್ಕಷ್ಟಂ ಧನಮುಭಯಂ ಸಮಾಕೃತಮಸ್ಥಭ್ಯಂ ದತ್ತಾಂ ವರುಣಶ್ಚ ಮನ್ಸು: | 

ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 

aT 


51. 


ನರಸಿಂಹಜಯಂತಿ 


ಸಹಸ್ವಮನ್ಯೋ ಅಭಿಮಾತಿಮಸ್ಯೇ ರ ರುಜನ್‌ ಮೃಣನ್‌ ಪ್ರಮೃಣನ್‌ ಪ್ರೇಹಿ ಶತ್ರೂನ್‌ | 
ಉಗ್ರಂತೆ ತೇ ಪಾಜೋ ನನ್ನಾ ರುರುಧ್ರೇ ಏ ವಶೀ. ವಶಂ ನಯಸ ಏಕಜ ತಮ್‌ ॥ 
ಸಂಸ್ಥೆಷ್ಟಣ ಧನಮುಭಯಂ ಸಮಾಕೃತಮಸ್ಯಳ್ಛಂ ದತ್ತಾಂ ವರುಣಶ್ಚ ಮನ್ಯುಃ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
3 4 ಸ HOO 
ಏಕೋ ಬಹೂನಾಮಸಿ ಮನ್ಯ ವೀಳಿತೋ ವಿಶಂವಿಶಂ ಯುಧಯೇ ಸಂ ಶಿಶಾಧಿ I 
ಅಕ್ಕತ್ತರುಕ್ತ ಸ್ವಯಾ ೦ ಯುಜಾ ವಯಂ. ದ್ಯುಮಂತಂ ಘೋಷಂ ವಿಜಯಾಯ ಕೃಣ್ಣಹೇ || 
ಸಂಸ್ಥೆಪ್ಟಂ ಧನಮುಭಯುಂ ಸಮಾಕೈತಮಸ್ಥಳ್ಳಂ ದತ್ತಾಂ ವರುಣಶ್ಚಮನ್ಯುಃ 
1 | | i 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
ೆ i HOO 
ವಿಜೇಷಕೃದಿಂದ್ರ ಇವಾನವಬ್ರವೋ ೩೮ಸ್ಥಾಕಂ ಮನ್ಯೋ ಅಧಿಪಾ ಭವೇಹ I 
ಪ್ರಿಯಂ ತೇ ನಾಮ ಸಹುರೇ ಗೃಣೀಮಸಿ ವಿದ್ಮಾ ತಮುತ್ತಂ ಯತ ಆ ಬಭೂಥ || 
ಸಂಸ್ಕ್ರಷ್ಟಂ ಧನೆಮುಭಯಂ ಸಮಾಕೃತಮಸ್ಯದ್ಯಂ ದತ್ತಾಂ ವರುಣಶ್ಚ ಮನ್ಯುಃ 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
4 A 11೧೨॥ 
ಆಭೂತ್ಯಾ ಸಹಜಾ ವಜ್ರ ಸಾಯಕ ಸಹೋ ಬಿಭರ್ಷ್ಯಭಿಭೂತ ಉತ್ತರಮ್‌ I 
ಕ್ರತ್ವಾನೋ ಮನ್ಯೋ ಸಹ ಮೇದ್ಯೇಧಿ ಮಹಾಧನಕ್ಕೆ ಪುರುಹೂತ ಸಂಸ್ಕ ॥ 
ಸಂಸ್ಕಷ್ಟಂ ಧನಮುಭಯಂ ಸಮಾಕೃತಮಸ್ಥಭ್ಯಂ ದತ್ತಾಂ ವರುಣಶ್ಚಮನ್ಯುಃ । 
ಭಿಯಂ ದಥಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಿಯಂತಾಮ್‌ ॥ 
A ಇಟ HOA 
ಸಂಸೃಷ್ಟಂ ಧನಮುಭಯಂ ಸಮಾಕೃತಮಸ್ಸಭ್ಯಂ ದತ್ತಾಂ ವರುಣಶ್ಚ ಮನ್ಯುಃ । 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪ ನಿ ಲಯಂತಾಮ್‌ ॥ 
11೧೪॥ 


ಸಂ ಬೇ 2 ಸಂ 


-52- 


-53- 


ನರಸಿಂಹಜಯಂತಿ 


ಮಂತ್ರೋದ್ಧಾರ ನೃಸಿಂಹಸ್ತೋತ್ರಮ್‌ 
ಓಂ ಮಂತ್ರರೂಪಂ ಪ್ರವಕ್ಷ್ಯಾಮಿ ಶೃಣುಷ್ಟಾಯತಲೋಚನೇ । 


ಭವನಂ ಸರ್ವಶಕ್ತೀನಾಂ ಸರ್ವದೇವವಿನಿರ್ಮಿತಮ್‌ Holl 
ನೃಸಿಂಹಸ್ಯ ಮಹಾಮಂತ್ರಂ ದ್ವಾಶ್ರಿಂಶದ್ವರ್ಣಸಂಯುತಮ್‌ । 
ಏಕಾದಶಪದಾರೂಢಂ ನೃಸಿಂಹಾನುಷ್ಟುಬಂ ಪರಮ್‌ Il 
ಮಂತ್ರಾರ್ಥಂ ಶೃಣು ಮೇ ದೇವಿ ಸರ್ವಸಿದ್ಧಿಪ್ರದಾಯಕಮ್‌ । 
ಸರ್ವರಕ್ಷಾಕರಂ ನೃಣಾಂ ದೈವತೈರಪಿ ದುರ್ಲಭಮ್‌ IA 
ರಕೋತುಲವಿರೂಪಾಕಂ ವಿಪಕಕಯದೀಕಿತಮ್‌ । 

ಎ ಯುಗ pl pity pty 
ನಿನಾದತ್ರಸ್ತವಿಶ್ಪಾಂಡಂ ವಿಷ್ಣುಮುಗ್ರಂ ನಮಾಮ್ಯಹಮ್‌ 11೪1 
ಸರ್ವೈರವಧ್ಯತಾಂ ಪ್ರಾಪ್ತಂ ಸಬಲಂ ದಿತಿನಂದನಮ್‌ | 
ನಖಾಗ್ಕೆಃ ಶಕಲೀಚಕ್ರೇ ಯಸ್ತಂ ವೀರಂ ನಮಾಮ್ಯಹಮ್‌ 11೫1 
ಪದಾವಷ್ಟಬ್ಧಪಾತಾಲಂ ಮೂರ್ಧಾವಿಷ್ಟತ್ರಿವಿಷ್ಠಷಮ್‌ । 
ಭುಜಪ್ರವಿಷ್ಟಾಹಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಮ್‌ Wl 
ಜ್ಯೋತೀಂಷ್ಯರ್ಕೇಂದುನಕ್ಕತ್ರಜ್ವಲನಾ ದೀನ್ಯನೇಕಶಃ | 
ಜ್ವಲಂತಿ ತೇಜಸಾ ಯಸ್ಯ ತಂ ಜ್ವಲಂತಂ ನಮಾಮ್ಕ್ಯಹಮ್‌ 11೭11 
ಸರ್ವೇಂದ್ರಿಯೈರ್ವಿಹೀನೋಆಷಿ ಸರ್ವಂ ಸರ್ವತ್ರ ಸರ್ವದಾ । 
ಜಾನಾತಿ ಯೋ ನಮಾಮೀಶಂ ತಮಹಂ ಸರ್ವತೋಮುಖಮ್‌ Sl 
ನರವತಿಂಹವಚ್ಚಾಸಿ ವಪುರ್ಯಸ್ಯ ಮಹಾತ್ಮನಃ | 
ಮಹಾಸಟಂ ಮಹಾದಂಷ್ಟಂ ತಂ ನೃಸಿಂಹಂ ನಮಾಮ್ಯಹಮ್‌ al 


ಯನ್ನಾಮಸ್ಥರಣಾದ್ಭೀತಾಃ ಭೂತಪೇತಾಳರಾಕ್ನಸಾಃ | 

ರೋಗಾದ್ಯಾನಿ ಪ್ರಣಶ್ಯಂತಿ ಭೀಷಣಂ ತಂ ನಮಾಮ್ಯಹಮ್‌ Mere 
ಸರ್ವೋರಠಪಿ ಯಂ ಸಮಾಶ್ರಿತ್ಯ ಸಕಲಂ ಭದ್ರಮಷ್ಟುತೇ । 

ಶ್ರಿಯಾ ಚ ಭದ್ರಯಾ ಯುಕ್ತೋ ಯಸ್ತಂ ಭದ್ರಂ ನಮಾಮ್ಯಹಮ್‌ 11೧೧॥॥ 


-54- 


ನರಸಿಂಹಜಯಂತಿ 
ಪ್ರಾಪ್ತಂ ಸ್ವಕಾಲಸಂಪ್ರಾಪ್ತಂ ಮೃತ್ಯುಂ ಶತ್ರುಶತಾನ್ಯಪಿ । 
ಭಕ್ತಾನಾಂ ನಾಶಯೇದೃಸ್ಥಾನ್ಸ ಎತ್ಕುಮೃತ್ಯುಂ ನಮಾಮ್ಯಹಮ್‌ 1೧೨ 


ನಮಸ್ಕಾರಾತ್ಮಕಂ ಯಸ್ಸೆ ತ ವಿಧಾಯಾತ್ಮನಿವೇದನಮ್‌ | 
ಮುಕ್ತದುಃಬೋಕ5 ಖಲಾನ್‌ ಕಾಮಾನ್‌ ಅಷ್ಟುತೇ ತಂ ನಮಾಮ್ಯಹಮ್‌ OA 


ದಾಸಾಭೂತಾಸ್ತತಃ ಸರ್ವೇಹ್ಯಾತ್ಸನಃ ಪರಮಾತ್ಮನಃ | 


ಅತೋರ5 ಹಮಹಿ ತೇ ದಾಸ ಅತಿ ಮತ್ವಾ ನಮಾಮ್ಯಹಮ್‌ 11೧೪॥ 
ಶಂಕರೇಣಾದರಾತೊ ಕ್ರ ೦ ಪದಾನಾಂ ತತ್ವಮುತ್ತಮಮ್‌ | 
ತ್ರಿಸಂಧ್ಯಾಯಾಂ ಜಪೇನ್ನಿತ್ಯಂ ಶ್ರೀರ್ವಿದ್ಯಾ5 5ಯುಶ್ಚ ವರ್ಧತೇ WOH 
ಇಮಂ ಸ್ತವಂ ಜಪೇದ್ಯಸ್ತು ನರಸಿಂಹಸ್ಯ ಸನ್ನಿಧೌ | 
ಸರ್ವಪಾಪವಿನಿರ್ಮುಕ್ತಃ ಸ ಯಾತಿ ಪರಮಾಂ ಗತಿಮ್‌ 11೧೬। 
॥ ಇತಿ ಶ್ರೀಬ್ರಹ್ಮವೈವರ್ತೇ ಉಮಾಮಹೇಶ್ವರಸಂವಾದೇ ಅನುಷ್ಟುಬ್‌ ನರಸಿಂಹಸ್ತೋತ್ರಂ 
ಸಂಪೂರ್ಣಮ್‌ ॥ 
kkk kk 


ಭಾಗವತೇ ಬ್ರಹ್ಮಾದಿಭಿೀಕೃತಾ 
ಶ್ರೀನೃಸಿಂಹಸ್ತುತಿಃ 

ನಿಶಮ್ಯ ಲೋಕತ್ರಯಮಸ್ತಕಜ್ಜರಂ 
ತಮಾದಿದೈತ್ಯಂ ಹರಿಣಾ ಹತಂ ಮೃಧೇ । 
ಪ್ರಹರ್ಷವೇಗೋತ್ಕಲಿತಾನನಾ ಮುಹುಃ 
ಪ್ರಸೂನವರ್ಷ್ಟೆರ್ವವೃಷುಃ ಸುರಸ್ತ್ರಿಯಃ mol 
ತದಾ ವಿಮಾನಾವಲಿಭಿರ್ನಭಃಸ್ನಲಂ 
ದಿದ್ಯಕ್ಷತಾಂ ಸಂಕುಲಮಾಸ ನಾಕಿನಾಮ್‌ । 
ಸುರಾನಕಾ ದುಂದುಭಯೋ ವಿನೇದಿರೇ 
ಗಂಧರ್ವಮುಖ್ಯಾ ನನ್ಫತುರ್ಜಗು: ಸ್ತ್ರಿ ಯಃ 11೨1! 


-55- 


ನರಸಿಂಹಜಯಂತಿ 


ತದುಪವ್ರಜ್ಯ ವಿಬುಧಾ ಬ್ರಹ್ಮೇಂದ್ರ ಗಿರಿಶಾದಯಃ । 
ಖಷಯ: ಪಿತರ: ಸಿದ್ಧಾ ವಿದ್ಯಾಧರಮಹೋರಗಾಃ 
ಮನವಃ ಪ್ರಜಾನಾಂ ಪತಯೋ ಗಂಧರ್ವಾಪ್ಪರಚಾರಣಾಃ । 
ಯಕ್ಷ ಕಿಂಪುರುಷಾಸ್ತಾತ ವೈತಾಲಾಃ ಸಹಕಿನ್ನರಾಃ 
ತೇ ವಿಷ್ಣುಪಾರ್ಷದಾಃ ಸರ್ವೇ ಸುನಂದಕುಮುದಾದಯಃ । 
ಮೂರ್ದ್ನಿ ಬದ್ಧಾಂಜಲಿಪುಟಾ ಆಸೀನಂ ತ್ರೀವ್ರತೇಜಸಮ್‌ 
ಈಡಿರೇ ನರಶಾರ್ದೂಲಂ ನಾತಿದೂರಚರಾಃ ಪೃಥಕ್‌ 
ಬ್ರಹ್ಮೋವಾಚ 

ನತೋಶ ಸ್ಥ್ಯನಂತಾಯ ದುರಂತಶಕ್ತಯೇ 
ವಿಚಿತ್ರವೀರ್ಯಾಯ ಪವಿತ್ರ ಕರ್ಮಣೇ | 
ವಿಶ್ವಸ್ಯ ಸರ್ಗಸ್ಥಿತಿಸಂಯಮಾನ್‌ 
ಗುಣೈಃ ಸ್ವಲೀಲಯಾ ಸಂದಧತೇತವ್ಯಯಾತ್ಮನೇ 

ರುದ್ರ ಉವಾಚ 
ಕೋಪಕಾಲೋ ಯುಗಾಂತಸ್ತೇ ಹತೋ5ಯಮಸುರೋಶಲ್ಪಕಃ । 
ತತ್ತುತಂ ಪಾಹ್ಯನುಸ್ಫತಂ ಭಕ್ತಂ ತೇ ಭಕ್ತವತ್ಸಲ 

ಇಂದ್ರ ಉವಾಚ 
ಪ್ರತ್ಯಾನೀತಾಃ ಪರಮ ಭವತಾ ತ್ರಾಯತಾ ನಃ ಸಭಾಗಾ 
ದೈತ್ಯಾಕ್ರಾಂತಂ ಹೃದಯಕಮಲಂ ತ್ವದ್ಧಹಂ ಪ್ರತ್ಯಬೋಧಿ । 
ಕಾಲಗ್ರಸ್ತಂ ಕಿಯದಿದಮುಹೋ ನಾಥ ಶುಶ್ರೂಷತಾಂ ತೇ 
ಮುಕ್ತಸ್ತೇಷಾಂ ನ ಹಿ ಬಹುಮತಾ ನಾರಸಿಂಹಾಪರೈಃ ಕಿಮ್‌ 

ಯಷಯ ಊಚುಃ 
ತ್ವಂ ನಸ್ತಪಃ ಪರಮಮಾತ್ಮ ಯದಾತ್ಮತೇಜೋ 
ಯೇನೇದಮದಿಪುರುಷಾತ್ಮಗತಂ ಸಮಸ್ತಮ್‌ ।ಟ 


೬56. 


11೩11 


11೪॥ 


11೫1 


11೬1 


1೭! 


HSI 


ನರಸಿಂಹಜಯಂತಿ 


ತದ್ದಿಪ್ರಲುಪ್ರಮಮುನಾರದ್ಯ ಶರಣ್ಯಪಾಲ 

ರಕ್ಷಾಗೃಹೀತವಪುಷಾ ಪುನರನ್ನಮಂಸ್ಕಾಃ Tal 
ಪಿತರ ಊಚುಃ 

ಶ್ರಾದ್ದಾನಿನೋತಧಿಬಬುಜೇ ಪ್ರಸಭಂ ತನೂಜೈ- 

ರ್ದತ್ತಾನಿ ತೀರ್ಥಸಮಯೇಪಪಿ ತಿಲಾನ್‌ ಸಹಾದ್ಧಿಃ | 

ತಸ್ಯೋದರಾನ್ನಖವಿದೀರ್ಣವಪಾದ್‌ ಯ ಅರ್ಚ್ಛತ್‌ 

ತಸ್ಮೈ ನಮೋ ನೃಹರಯೇತ ಖಿಲಧರ್ಮಗೋಪ್ತೇ !1೧೦॥ 
ಸಿದ್ಧಾ ಊಚುಃ 

ಯೋ ನೋ ಗತಿಂ ಯೋಗಸಿದ್ಧಾಮಸಾಧು- 

ರಹಾರ್ಷೀದ್‌ ಯೋಗತಪೋಬಲೇನ। 

ನಾನಾದರ್ಪಂ ತಂ ನಖೈರ್ನಿರ್ದದಾರ 

ತಸ್ಟೈ ತುಭ್ಯಂ ಪ್ರಣತಾಃ ಸ್ನೋ ನೃಸಿಂಹ 11೧೧॥ 

ವಿದ್ಯಾಂ ಪೃಥಗ್‌ ಧಾರಣಯಾಠ ನುರುದ್ದಾಂ 

ನೃಷೇಧದಜ್ಞೋ ಬಲವೀರ್ಯದೃಪ್ಪ್ತಃ ! 

ಸ ಯೇನ ಸಂಖ್ಯೇ ಪಶುವದ್ಧತಸ್ತಂ 

ಮಹಾನೃಸಿಂಹಂ ಪ್ರಣತಾಃ ಸ್ಫನಿತ್ಯಮ್‌ 11೧೨! 


ನಾಗಾ ಊಚುಃ 


ಯೇನ ಪಾಪೇನ ರತ್ನಾನಿ ಸ್ತ್ರೀರತ್ನಾನಿ ಹೃತಾನಿ ನಃ। 
ತದ್ದಕ್ಷಪಾಟನೇನಾಸಾಂ ದತ್ತಾ ನಂದ ನಮೋಸ್ತುತೇ 11೧೩1! 


ಮನವ ಊಚುಃ 


ಮನವೋ ವಯಂ ತವ ನಿದೇಶಕಾರಿಣೋ 
ದಿತಿಜೇನ ದೇವ ಪರಿಭೂತಸೇತವಃ । 
ಭವತಾ ಖಲಃ ಸಮುಪಸಂಹೃತಃ ಪ್ರಭೋ 


ಕರವಾಮ ತೇ ಕಿಮನುಶಾಧಿ ಕಿಂಕರಾನ್‌ 11೧೪॥ 
-57- 


ನರಸಿಂಹಜಯಂತಿ 


ಪ್ರಜಾಪತಯ ಊಚುಃ 
ಪ್ರಜೇಶಾ ವಯಂ ತೇ ಪರೇಶಾಭಿಸೃಷ್ಟಾ 
ನ ಯೇನ ಪ್ರಜಾ ವೈ ಸೃಜಾಮೋ ನಿಷಿದ್ಧಾಃ । 
ಸ ಏಷ ತ್ವಯಾ ಭಿನ್ನವಕ್ಷಾನು ಶೇತೇ. 
ಜಗನ್ನಂಗಲಂ ಸತ್ಯಮೂರ್ತೇತವತಾರಃ 

ಗಂಧರ್ವಾ ಊಚುಃ 
ವಯಂ ವಿಭೋ ತೇ ನಟನಾಟ್ಯಗಾಯಕಾ 
ಯೇನಾತ್ಸಸ್ಯಾದ್‌ ವೀರ್ಯಬಲ್‌ೌಜಸಾ ಕೃತಾಃ । 
ಸ ಏಷ ನೀತೋ ಭವತಾ ದಶಾಮಿಮಾಂ 
ಕಿಮುತ್ತಥಸ್ಸಃ ಕುಶಲಾಯ ಕಲ್ಪತೇ 

ಚಾರಣಾ ಊಚುಃ 
ಹರೇ ತವಾಂಘ್ರಿಪಂಕಜಂ ಭವಾಪವರ್ಗಮಾಶ್ರಿತಾಃ । 
ಯ ಏಷ ಸಾಧುಹೃಚ್ಛಯಸ್ತ್ವಯಾತಸುರಃ ಸಮಾಪಿತಃ 
ಯಕಾ ಊಚುಃ 
cd 

ವಯಮನುಚರಮುಖ್ಯಾ ಕರ್ಮಭಿಸ್ತೇ ಮನೋಜ್ಞೈ- 
ರಿಹ ಚ ದಿತಿಸುತೇನ ಪ್ರಾಪಿತಾ ವಾಹಕತ್ಸಮ್‌ । 
ಸತು ಜನಪರಿತಾಪಂ ತತೃತಃ ಜಾನತಾ ತೇ 
ನರಹರ ಉಪನೀತಃ ಪಂಚತಾಂ ಪಂಚವಿಂಶ 

ಕಿಂಪುರುಷಾ ಊಚು: 
ವಯಂ ಕಿಂಪುರುಷಾಸ್ತಂ ಮಹಾಪುರುಷ ಈಶ್ವರಃ । 


ಅಯಂ ಕಾಪುರುಷೋ ನಷ್ಟೋ ಧಿಕೃತಃ ಸಾಧುಭಿರ್ಯತಃ 


ವೈತಾಲಿಕಾ ಊಚುಃ 
ಸಭಾಸು ಸತ್ರೇಷು ತವಾಮಲಂ ಯಶೋ 
ಗೀತಾ ಿಸಪರ್ಯಾಂ ಮಹತೀಂ ಲಭಾಮಹೇ | 


-58- 


11೧೫॥ 


11೧೬॥! 


Mera] 


HOH 


HOE 


ನರಸಿಂಹಜಯಂತಿ 


ಯಸ್ತಾನ್‌ ವ್ಯನೈಷೀದ್‌ ಭೃಶಮೇಷ ದುರ್ಜನೋ 


ದಿಷ್ಟ್ಯಾ ಹತಸ್ತೇ ಭಗವನ್‌ ಯಥಾ5 5ಮಯಃ 11೨0।॥ 
ಕಿನ್ನರಾ ಊಚುಃ 

ವಯಮೀಶ ಕಿನ್ನರಗಣಾಸ್ತವಾನುಗಾ 

ದಿತಿಜೇನ ವಿಷ್ಠಿಮಮುನಾದ್ಯ ಕಾರಿತಾಃ । 

ಭವತಾ ಹರೇ ಸ ವೃಜಿನೋ5ಪಸಾದಿತೋ 

ನರಸಿಂಹ ನಾಥ ವಿಭವಾಯ ನೋ ಭವ 11೨೧॥॥ 


ವಿಷ್ಣುಪಾರ್ಷದಾ ಊಚುಃ 


ಅದ್ಹೈತದ್ಭ೦ಿರೂಪಮದ್ಭುತಂ ತೇ 
ದೃಷ್ಟಂ ನಃ ಶರಣದ ಸರ್ವಲೋಕಶರ್ಮ । 

ಸೋರಯಂ ತೇ ವಿಧಿಕರ ಈಶ ವಿಪ್ರಶಾಪಾತ್‌ 

ತಸ್ಯೇದಂ ನಿಧನಮನುಗ್ರಹಾಯ ವಿದ್ಯ 11೨೨!॥ 

॥ ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ (೭-೮) ಬ್ರಹ್ಮಾದಿದೇವತಾಕೃತ 
ಶ್ರೀನೃಸಿಂಹಸ್ತುತಿಃ ॥ 
೫ ಖೇ ಸಂ ತ್ಯೇ 
ಹರಿವರ್ಷೇ ಪ್ರಹ್ಲಾದಕೃತಾ 
ಭಾಗವತಾಂತರ್ಗತಾ ನರಸಿಂಹಸ್ತುತಿಃ 


ಓಂ ನಮೋ ಭಗವತೇ ನರಸಿಂಹಾಯ ತೇಜ- 

ಸ್ರೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ । 
ಕರ್ಮಾಶಯಾನ್‌ ರಂಧಯ ರಂಧಯ ತಮೋಗ್ರಸ 
ಸ್ವಾಹಾ ಅಭಯಮಾತ್ಮನೇ ಭೂಯಿಷ್ಯಾತ್‌ ಓಂ ಕ್ಟೋಮ್‌ । 


ಸಸ್ಪಸು ವಿಶಸ್ನ ಖಲು ಪ್ರಸೀದತಾಂ 
ಮ್ಯಾ ವಲ 
ಧ್ಯಾಯಂತು ಭದ್ರಾಣಿ ಶಿವಂ ಮನೋ ಧಿಯಾ । 


-59- 


ನರಸಿಂಹಜಯಂತಿ 


ಮನಶ್ಚ ಭದ್ರಂ ಭಜತಾದಧೋಕ್ಷುಜೇ 
ಆವೇಶ್ಯತಾಂ ನೋ ಮತಿರಪ್ಯಹೈತುಕೀ 
ಮಾಗಾರದಾರಾತ್ಮಜದೇಹಬಂಧುಷು 
ಸಂಗೋ ಯದಿ ಸ್ಯಾತ್‌ ಭಗವತ್ತಿ ಶಯೇಷು ನಃ। 
ಯಃ ಪ್ರಾಣವೃತ್ತ್ಯಾಪರಿತುಷ್ಟ ಆತ್ಮವಾನ್‌ 
ಸಿದ್ಧತ್ಯದೂರಾನ್ನತಥೇಂದ್ರಿಯಪ್ರಿಯಃ 
ಯತ್ನಂಗಲಬ್ಬಂ ನಿಜವೀರ್ಯವೈಭವಂ 
ತೀರ್ಥಂ ಮುಹುಃ ಸಂಸ್ಕೃಶತಾಂ ಹಿ ಮಾನಸಮ್‌ । 
ಹರತ್ಯಜೋತಂತಃ ಶ್ರುತಿಭಿಗರಭತೋತಂಹಃ 
ಕೋ ವೈ ನ ಸೇವೇತ ಮುಕುಂದವಿಕ್ರಮಮ್‌ 
ಯಸ್ಯಾಸ್ತಿಭಕ್ತಿರ್ಭಗವತ್ಯಕಿಂಚನಾ 
ಸರ್ವೈರ್ಗುಣೃಸ್ತತ್ರ ಸಮಾಸತೇ ಸುರಾಃ । 
ಹರಾವಭಕ್ಷಸ್ಯ ಕುತೋ ಮಹದ್ಗುಣಾ 
ಮನೋರಥೇನಾಸತಿ ಧಾವತೋ ಬಹಿಃ 


ಹರಿರ್ಹಿ ಸಾಕ್ಷಾದ್ಧಗವಾನ್‌ ಶರೀರಿಣಾ- 
ಮಾತ್ಮಾ ರುಷಾಣಾಮಿವ ತೋಯಮೀಪಿತಃ । 
ಹಿತ್ವಾಮಹಾಂತಂ ಯದಿ ಸಜ್ಜತೇ ಗೃಹೇ 

ತದಾ ಮಹತ್ತಂ ವಯಸಾ ದಂಪತೀನಾಮ್‌ 


ತಸ್ಥಾದ್ರಜೋರಾಗವಿಷಾದಮನ್ಯು 
ಮಾನಸ್ಪೃಹಾಭಯದೈನ್ಯಾಧಿಮೂಲಮ್‌ । 
ಹಿತ್ವಾಗೃಹಂ ಸಂಸ್ಕೃತಿಚಕ್ರವಾಲಂ 
ನೃಸಿಂಹಪಾದಂ ಭಜತಾಕುತೋಭಯಮ್‌ ಇತಿ 
॥ ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ಪ್ರಹ್ಮಾದಕ್ಕತಾ 
ಶ್ರೀನರಸಿಂಹಸ್ತುತಿಃ ॥(೫-೧೮) 
ಜು ಜು ಜು ಜು 
-60- 


ನರಸಿಂಹಜಯಂತಿ 


ಭಾಗವಶೇ ಪ್ರಹ್ಮಾದಕ್ಕತಾ 
ಶ್ರೀನರಸಿಂಹಸ್ತುತಿಃ 
ನಾರದ ಉವಾಚ 


ಏವಂ ಸುರಾದಯಃ ಸರ್ವೇ ಬ್ರಹ್ಮರುದ್ರಪುರಃಸರಾ:ಃ । 
ನೋಪೇತುಮಶಕನ್‌ ಮನ್ಶ್ಯುಸಂಗ್ರಹಂ ಸುದುರಾಸದಮ್‌ 


ಸಾಕ್ಷಾಚ್ಚ ಆ ಪ್ರೇಷಿತಾ ದೇವೈರ್ದ್ವಷ್ಟಾ ್ಟಿತನ್ನಹದದ್ದುತಮ್‌ I 
ಅದೃಷ್ಟಾಸ್ರುತಪೂರ್ವತ್ಯಾಕ್‌ ಸ ಸಾ EB ಶಂಕಿತಾ 


ಪ್ರಹ್ಲಾದಂ ಪ್ರೇಷಯಾಮಾಸ ಬ್ರಹ್ಮಾರವಸ್ಥಿತಮಂತಿಕೇ । 
ತಾತ ಪ್ರಶಮಯೋಪೇಹಿ ಸ್ವಸಿತ್ರೇ ಕುಪಿತಂ ಪ್ರಭುಮ್‌ 


ತಥೇತಿ ಶನಕ್ಕೆ ರಾಜನ್‌ ಮಹಾಭಾಗವತೋರರ್ಭಕಃ। 
ಉಪೇತ್ಯ ಭುವಿ ಕಾಯೇನ ನನಾಮ ವಿದೃತಾಂಜಲಿಃ 


ಸ್ವಹಾದಮೂಲೇ ಪತಿತಂ ತಮರ್ಭಕಂ 
ವಿಲೋಕ್ಯ ದೇವಃ ಕೃಪಯಾ ಪರಿಪ್ಪುತಃ । 
ಉತ್ಥಾಪ್ಯ ತಚ್ಛೀಷ್ನ ರ್ಯ ದಧಾತ್‌ ಕರಾಂಬುಜಂ 
ಕಾಲಾಹಿನಿರ್ದಷ್ಟಧಿಯಾಂ ಕೃತಾಭಯಮ್‌ 


ಸ ತತ್ವರಸ್ಪರ್ಶಧುತಾಖಿಲಾಶುಭಃ ಸಪದ್ಯಭಿವ್ಯಕ್ತಪರಾತ್ಮದರ್ಶನಃ । 
ತತ್ಪಾದಪದ್ಧಂ ಹೃದಿ ನಿರ್ವತೋ ದಧೌ ಹೃಷ್ಯತ್ತನುಃ ಕ್ಲಿನ್ನಪೃದಶ್ರುಲೋಚನಃ 


ಉಣ ಲ 
ಅಸ್ಪೌಷೀದ್ಧರಿಮೇಕಾಗ್ರಮನಸಾ ಸುಸಮಾಹಿತಃ । 
ಪ್ರೇಮಗದ್ದದಯಾ ವಾಚಾ ತನ್ನ್ಯಸ್ತಹೃದಯೇಕ್ಷಣಃ 

ಪ್ರಹ್ಲಾದ ಉವಾಚ 
ಬ್ರಹ್ಮಾದಯಃ ಸುರಗಣಾ ಮುನಯೋ5ಥ ಸಿದ್ಧಾಃ 
ಸತ್ತೈಕತನಾಮತಯೋ ವಚಸಾಂ ಪ್ರವಾಹ: । 


-61- 


“Ol 


11೨॥( 


Hall 


IYI 


1೫! 


11೬1! 


ull 


ನರಸಿಂಹಜಯಂತಿ 


ನಾಂತಂ ಪರಸ್ಯ ಪರತೋತಪ್ಯಧುನಾತಪಿ ಯಾಂತಿ 
ಕಿಂ ತೋಷ್ಟುಮರ್ಹತಿ ಸ ಮೇ ಹರಿರುಗ್ರಜಾತೇಃ 
ಮನ್ಯೇ ಧನಾಭಿಜನರೂಪತಪಃಶ್ರುತೌಜ- 
ಸ್ರೇಜಃಪ್ರಭಾವಬಲಪೌರುಷಬುದ್ಧಿಯೋಗಾಃ । 
ನಾರಾಧನಯಾ ಹಿ ಭವಂತಿ ಪರಸ್ಕ ಪುಂಸೋ 
ಭಕ್ತ್ಯಾತುತೋಷ ಭಗವಾನ್‌ ನನು ಯೂಥಪಾಯ 
ವಿಪ್ರಾದ್ದಿಷಡ್ಡುಣಯುತಾದರವಿಂದನಾಭ- 
ಪಾದಾರವಿಂದವಿಮುಖಾಚ್ಚೆಸಚಂ ವರಿಷ್ಠಮ್‌ । 
ಮನ್ಯೇ ತದರ್ಪಿತಮನೋವಚನಾತ್ಮಗೇಹ- 

ಪ್ರಾಣಃ ಪುನಾತಿ ಸಕಲಂ ನ ತು ಭೂರಿಮಾನಃ 


ನೈವಾತ್ಮನಃ ಪ್ರಭುರಯಂ ನಿಜಲಾಭಪೂರ್ಣೋ 
ಮಾನಂ ಜನಾದವಿದುಷಃ ಕರುಣೋ ವೃಣೀತೇ। 
ಯದ್ಯಜ್ಜನೋ ಭಗವತೇ ವಿದಧೀತ ಮಾನಂ 
ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಃ 
ತಸ್ಮಾದಹಂ ವಿಗತವಿಷ್ಣವ ಈಶ್ವರಸ್ಯ 
ಸರ್ವಾತ್ಮನಾ ನಹಿ ಗೃಣಾಮಿ ಯಥಾಮನೀಷಮ್‌ | 
ನೀಚೋ5 ಜಯ ಗುಣವಿಸರ್ಗಮನುಪ್ರವಿಷ್ಠ 
ಪೂಯೇತ ತೇನ ಹಿ ಪುಮಾನನುವರ್ಣಿತೇನ 
ಸರ್ವೇ ಹ್ಯಮೀ ವಿಧಿಕರಾಸ್ತವ ಸತ್ವಧಾಮ್ನೋ 
ಬ್ರಹ್ಮಾದಯೋ ವಯಮಿವೇಶ ನ ಚೋದ್ವಿಜಂತಃ । 
ಕ್ಷೇಮಾಯ ಭೂತಯ ಉತಾತ್ಕಹುಖಾಯ ಚಾಸ್ಯ 
ವಿಕ್ರೀಡಿತಂ ಭಗವತೋ ರುಚಿರಾವತಾರೈಃ 
ತದ್ಯಚ್ಛ ಮನ್ಯುಮಸುರಶ್ಚ ಹತಸ್ತ್ಯಯಾರದ್ಯ 
ಮೋದೇತ ಸಾಧುರಪಿ ವೃಶ್ಚಿಕಸರ್ಪಹತ್ಯಾ | 

ಚ ಶೆ 


-62- 


ISI 


11೯1 


11೧೦॥॥ 


11೧೧॥ 


10೨1 


11೧೩1 


ನರಸಿಂಹಜಯಂತಿ 


ಲೋಕಾಶ್ಚನಿರ್ವೃತಿಮಿತಾಃ ಪ್ರತಿಯಾಂತು ಸರ್ವೇ 
ರೂಪಂ ನೃಸಿಂಹ ವಿಭವಾಯ ಜನಾಃ ಸ್ಫರಂತೀ 


ನಾಹಂ ಬಿಭೇಮ್ಯಜಿತ ತೇ5 ತಿಭಯಾನಕಸ್ಯ- 
ಜಿಹ್ನಾಗ್ನಿನೇತ್ರಭ್ರುಕುಟೀರಭಸೋಗ್ರದಂಪ್ಪಾತ್‌ । 
ಆಂತ್ರಸ್ರಜಃ ಕೃತಜಕೇಸರಶಂಕುಕರ್ಣಾ- 
ನ್ನಿರ್ಹಾದಭೀತದಿಗಿಭಾದರಿಭಿನ್ನಖಾಗ್ರಾತ್‌ 
ತ್ರಸ್ತೋತಸ್ಟ್ಯಹಂ ಕೃಪಣವತ್ತರ ದುಃಷಹೋಗ್ರ- 
ಸಂಸಾರಚಕ್ರಕದನಾತ್‌ ಕೃಶತಾಂ ಪ್ರಣೀತಃ । 
ಬದ್ಧ ಸಕರ್ಮಭಿರುಶತ್ತಮ ತೇಂsಫ್ರಮೂಲಂ 
ಭೀತಾಪವರ್ಗಮರಣಂ ಸಮಿಯಾಂ ಕದಾನು 
ಯಸ್ಮಾತ್‌ ಪ್ರಿಯಾಪ್ರಿಯವಿಯೋಗಸಯೋಗಜನ್ವ- 
ಶೋಕಾಗ್ನಿನಾ ಸಕಲಯೋನಿಷು ದಹ್ಯಮಾನಃ! 
ದುಃಖೌಷಧಂ ತದಪಿ ದುಃಖಮತದ್ಧಿಯಾ5 ಹಂ 


ಭೂಮನ್‌ ಭ್ರಮಾಮಿ ವದ ಮೇ ತವ ದಾಸ್ಕಯೋಗಮ್‌ 


ಸೋತಹಂ ಪ್ರಿಯಸ್ಯ ಸುಹೃದಃ ಪರದೇವತಾಯಾ 
ಲೀಲಾಕಥಸ್ತವ ನೃಸಿಂಹ ವಿರಿಂಚಗೀತಾಃ॥ 
ಅಂಜಸ್ಥರಾಮನ್ಯುಗೃಣನ್‌ ಗುಣವಿಪ್ರಮುಕ್ತೋ 
ದುರ್ಗಾಣಿ ತೇ ಪದಯುಗಾಲಯಹಂಸಸಂಗಃ 
ಬಾಲಸ್ಯ ಚೇಹ ಶರಣಂ ಪಿತರೌ ನೃಸಿಂಹ 

ಆರ್ತಸ್ಯ ಚಾಗದಮುದನ್ನಶಿ ಮಜ್ಜತೋ ನೌಃ । 

ತಪ್ಪಸ್ಯ ತರ್ಪಣವಿಧಿರ್ಯದಿಹಾಂಜಸೇಷ್ಟ- 

ಸ್ತಾವತ್‌ ಪ್ರಭೋ ತನುಭೃತಾಂ ತ್ವದುಪಾಸಕಾನಾಮ್‌ 
ಯಸ್ಮಿನ್‌ ಯತೋ ಯರ್ಜಿ ಚ ಯೇನ ಯಸ್ಯ 
ಯಸ್ಮೈ ಯಥಾ ಯಮುತ ಯಸ್ವಫರಃ ಪರೋ ವಾ। 


-63- 


11೧೪॥ 


Merl 


11೧೬॥ 


11೧೭!11 


11೧೮। 


11೧೯! 


ನರಸಿಂಹಜಯಂತಿ 


ಭಾವಂ ಕರೋತಿ ವಿಕರೋತಿ ಪೃಥಕ್‌ಸಭಾವಃ 
ಸಂಚೋದಿತಸ್ತದಖಲಂ ಭವತಃ ಸಧೂಪಮ್‌ 


ಮಾಯಾ ಮನಃ ಸೃಜತಿ ಕರ್ಮಮಯಂ ಬಲೀಯಃ 
ಕಾಲೇನ ಚೋದಿತಗುಣಾನುಮತೇನ ಪುಂಸಃ । 
ಛಂದೋಮಯಂ ಯದಜಯಾರರ್ಪಿತಷೋಡಶಾರಂ 
ಸಂಸಾರಚಕ್ರಮಜ ಕೋತತಿತರೇತ್‌ ವದನ್ಯಃ 


ಸ ತ್ವಂ ಹಿ ನಿತ್ಯವಿಜಿತಾತೃಗುಣಃ ಸ್ವಧಾಮ್ನಾ 
ಕಾಲೋ ವಶೀಕೃತವಿಸೃಜ್ಯವಿಸರ್ಗಶಕ್ತಿ: । 

ಚಕ್ರೇ ವಿಸೃಷ್ಟಮಜಯೇಶ್ವರ ಷೋಡಶಾರೇ 
ನಿಷ್ಪೀಡ್ಯಮಾನಮಪಕರ್ಷ ವಿಭೋ ಪ್ರಪನ್ನಮ್‌ 


ದೃಷ್ಟ್ವಾಮಯಾ ದಿವಿ ವಿಭೋತಖಲಧಿಷ್ಯಪಾನಾ- 

ಮಾಯುಃ ಶ್ರಿಯೋ ವಿಭವ ಇಚ್ಛತಿ ಯಾನ್‌ ಜಯೋತ ಯಮ್‌ । 
ಯೇತಸ್ಥತಿತುಃ ಕುಪಿತಹಾಸವಿಜೃಂಭಿತಭ್ರೂ- 

ವಿಷ್ಣೂರ್ಜಿತೇನ ಲುಲಿತಾಃ ಸತುತೇ ನಿರಸ್ತಃ 


ತಸ್ಮಾದಮೂಸ್ತನುಭ್ಛತಾಮಹಮಾಶಿಷೋ ಜ್ಞ 
ಆಯುಃ ಶ್ರಿಯಂ ವಿಭವಮೈಂದ್ರಿಯಮಾವಿರಿಂಚಾತ್‌ । 
ನೇಚ್ಛಾಮಿ ತೇ ವಿಲುಲಿತಾನುರುವಿಕ್ರಮೇಣ 
ಕಾಲಾತ್ಮನೋಪನಯ ಮಾಂ ನಿಜಭೃತ್ಯಪಾರ್ಶಮ್‌ 


ಕುತ್ರಾಶಿಷಃ ಶ್ರುತಿಸುಖಾ ಮೃಗತೃಷ್ಣರೂಪಾಃ 
ಕ್ವೇದಂ ಕಲೇವರಮಶೇಷರುಜಾಂ ವಿರೋಹಮ್‌ । 


ನಿರ್ವಿದ್ಯತೇ ನತುಜನೋ ಯದಪೀಹ ವಿದ್ವಾನ್‌ 
ಕಾಮಾನಲಂ ಮಧುಲವೈಃ ಶಮಯನ್‌ ದುರಾಪೈಃ 


-64- 


120 


[le] 


1೨೨1 


12೩ 


11೨೪॥ 


12೫1 


ನರಸಿಂಹಜಯಂತಿ 


ಕ್ಲಾಹಂ ರಜಃಪ್ರಭವ ಈಶ ತಮೋ ಧಿಕೇs ಸಿನ್‌ 
ಜಾತಃ ಸುರೇತರಕುಲೇ ಕ್ವತವಾನುಕಂಪಾ । 

ನ ಬ್ರಹ್ಮಣೋ ನತು ಭವಸ್ಯ ನ ವೈ ರಮಾಯಾ 
ಯನ್ನೇತರ್ಪಿತಃ ಶಿರಸಿ ಪದ್ಮಕರಪ್ರಸಾದಃ 


ನೈಷಾ ಪರಾವರಮತಿರ್ಭವತೋ ನನು ಸ್ಯಾತ್‌ 
ಜಂತೋರ್ಯಥಾತ್ಮಸುಹೃದೋ ಜಗತಸ್ತಥಾಪಿ । 
ಸಂಸೇವಯಾ ಸುರತರೋರಿವ ತೇ ಪ್ರಸಾದಃ 
ಸೇವಾನುರೂಪ ಉದಯೋ ನ ಪರಾವರತ್ವಾತ್‌ 


ಏವಂ ಜನಂ ನಿಪತಿತಂ ಪ್ರಭವಾಹಿಕೂಪೇ 


ಕಾಮಾಭಿಕಾಮಮನು ಯಃ ಪ್ರಪತನ್‌ ಪ್ರಸಂಗಾತ್‌ । 


ಕೃತ್ವಾ ರತ್ಯಸಾತ್‌ ಸುರರ್ಷಿಣಾ ಭಗವನ್‌ ಗೃಹೀತಃ 
ಸೋ5ಹಂ ಕಥಂ ನು ವಿಸೃಜೇ ತವ ಭೃತ್ಯಸೇವಾಮ್‌ 


ಮತ್ತಾ ಣರಕ್ಷಣಮನಂತ ಪಿತುರ್ವಧಂ ಚ 

ಮನ್ಯೇ ಸ್ವಭ್ಛತ್ಕಯುಷಿವಾಕೃಮೃತಂ ವಿಧಾತುಮ್‌ । 
ಖಡ್ಗಂ ಪ್ರಗೃಹ್ಯ ಯದವೋಚದಸದ್ದಿಧಿತು- 
ಸ್ಪಾಮೀಶ್ರರೋ ಮದಪರೋತವತು ಕಂ ಹರಾಮಿ 
ಏಕಸ್ಸಮೇವ ಜಗದೇತದಮುಷ್ಯ ಯತ್ತ; 
ಮಾದ್ಯಂತಯೋಃ ಪೃಥಗವಸ್ಯಸಿ ಮಧ್ಯತಶ್ಚ | 
ಸೃಷ್ಟಾ  ಗುಣವ್ಯತಿಕರಂ ನಿಜಮಾಯಯೇದಂ 
ನಾನೇವ ತೈರವಸಿತಸ್ತದನುಪ್ರವಿಷ್ಟ 

ತು ವಾ ಇದಂ ಸದಸದೀಶ ಭವಾಂಸ್ಕತೋತನ್ಯೋ 
ಮಾಯಾ ಯದಾತ್ಮಪರಬುದ್ಧಿರಿಯಂ ಹೃಪಾರ್ಥಾ | 


-65- 


2೬H 


12೭1 


12S 


11೨೯॥ 


Ia Ol 


ನರಸಿಂಹಜಯಂತಿ 


ಯದ್ಯಸ್ಯ ಜನ್ಮನಿಧನಂ ಸ್ಥಿತಿರೀಕ್ಷಣಂ ಚ 
ತದ್ವೈತದೇವ ಖಲು ಕಾಲವದುಷ್ಟಿಕರ್ವೋಃ 


ನ್ಯಸ್ಕೇದಮಾತ್ಮನಿ ಜಗದ್ವಿಲಯಾಂಬುವುಧ್ಯೇ 
ಶೇಷಾಸನೋ ನಿಜಸುಖಾನುಭವೋ ನಿರೀಹಃ। 
ಯೋಗೇನ ಮೀಲಿತದ್ಭಗಾತ್ಮನಿ ವೀತನಿದ್ರ- 
ಸ್ತರ್ಯಷ್ಠಿತೋ ನನು ತಮೋ ನು ಗುಣಾಂಶ್ಚಯುಂಕ್ಷೇ 


ತಸ್ಕೈವ ತೇ ವಪುರಿದಂ ನಿಜಕಾಲಶಕ್ತ್ಯಾ 
ಸಂಚೋದಿತಂ ಪ್ರಕೃತಿಧರ್ಮಿಣ ಆತ್ಮಗೂಢಮ್‌ । 
ಅಂಭಸ್ಯನಂತಶಯನಾದ್ದಿರಮತಮಾಧೇ- 
ರ್ನಾಭೇರಭೂತ್‌ ಸ್ವತಣಿಕಾದ್ವಟವನ್ನಹಾಬ್ಬಮ್‌ 


ತತ್ತಂಭವಃ ಕವಿರತೋತನ್ಯದಪಶ್ಯಮಾನ- 

ಸ್ತ್ವಾಂ ಬೀಜಮಾತ್ಮನಿ ತತಂ ಸ ಬಹಿರ್ವಿಚಿನ್ನನ್‌ । 
ನಾವಿಂದಬ್ಬಶತಮಪ್ಪು ನಿಮಜ್ಜಮಾನೋ 
ಜಾತೇರ5ಂಕುರೇ ಕಥಮಿಹೋಪಲಭೇತ ಬೀಜಮ್‌ 


ಸ ತ್ವಾತ್ಮಯೋನಿರತಿವಿಸ್ಥಿತ ಆಶ್ರಿತೋಶಬ್ಬಂ 
ಕಾಲೇನ ತೀವ್ರತಪಸಾ ಪರಿಶುದ್ಧಭಾವಃ । 
ತ್ವಾಮಾತ್ಮನೀಶ ಭುವಿ ಗಂಧಮಿವಾತಿಸೂಕ್ಸ್ಮಂ 
ಭೂತೇಂದ್ರಿಯಾಶಯಮಯೇ ವಿತತಂ ದದರ್ಶ 
ಏಂ ಸಹಸ್ರವದನಾಂಫ್ರಿಶಿರ: ಕರೋರು- 
ನಾಸಾಸ್ಯಕರ್ಣನಯನಾಭರಣಾಯುಧಾಢ್ಯಮ್‌ । 


ಮಾಯಾಮಯಂ ಸದುಪಲಕ್ಷಣಸನ್ನಿವೇಶಂ 
ದೃಷ್ಟಾ } « ಮಹಾಪುರುಷಮಾಪ ಮುದಂ ವಿರಿಂಚಃ 


ತಸ್ಮೈ ಭವಾನ್‌ ಹಯಶಿರಸ್ತನುವಂ ಚ ಬಿಭ್ರ- 
ದ್ವೇದದ್ರುಹಾವತಿಬಲೌ ಮಧುಕೈಟಭಾಖ್ಯೌ । 


-66- 


HAO 


11೩೨11 


HAA 


11೩೪॥ 


11೩೫।! 


HAL 


ನರಸಿಂಹಜಯಂತಿ 


ಹತ್ವಾನ ನಯಚ್ಛುತಿಗಣಾಂಶ್ಚ ರಜಸ್ತಮಶ್ಚ 
ಸತ್ವಂ ತವಪ್ರಿಯತಮಾಂ ತನುಮಾಮನಂತಿ 


ಇತ್ಥಂ ನೃತಿರ್ಯಗೃಷಿದೇವರುಷಾವತಾರೈ- 
ಲೋಕಾನ್‌ ವಿಭಾವಯಸಿ ಹಂಸಿ ಜಗತ್ಸತೀಪಾನ್‌ I 
ಧರ್ಮಂ ಮಹಾಪುರುಷ ಪಾಸಿ ಯುಗಾನುವೃತ್ತಂ 
ಛನ್ನಃ ಕಲೌ ಯದಭವಸ್ತಿ, ಯುಗೋಂಥ ಸ ತ್ವಮ್‌ 


ನೈತನ್ನನಸ್ತವ ಕಥಾಸು ವಿಕುಂಠನಾಥ 
ಸಂಪ್ರೀಯತೇ ದುರಿತದುಷ್ಠಮಸಾಧು ತೀವ್ರಮ್‌ । 
ಕಾಮಾತುರಂ ಹರ್ಷಶೋಕಭಯೇಷಣಾರ್ತಂ 
ತಸ್ಮಿನ್‌ ಕಥಂ ತವ ಗತಿಂ ವಿಮೃಶಾಮಿ ದೀನಃ 


ಜಿಹ್ವೆ ತೋ ಚ್ಯುತ ವಿಕರ್ಷತಿ ಮಾ ವಿತೃಪ್ತಾ 
ಶಿಶ್ನೋ5 ನ್ಯತಸ್ತಗುದರಂ ಶ್ರವಣಂ ಕುತಶ್ಚಿತ್‌ I 

ಗೃಹಾಣೋತ ನೃತಶ್ಚಪಲದ್ಭಕ್‌ ಕಚ ಕರ್ಮಶಕ್ಕಿ- 

ರ್ಬಹ್ವ ಕಸಪತ್ನ ತ್ಯ ಇವ ಗೇಹಪತಿಂ ಲುನಂತಿ 


ಏವಂ ಸ್ವಕರ್ಮಪತಿತಂ ಭವವೈತರಣ್ಯಾ- 
ಮನೋನ್ಯಜನ್ಮಮರಣಾಶನಿಭೀತಭೀತಮ್‌ I 
ಪಶ್ಯನ್‌ ಜನಂ ಸ್ಪಪರವಿಗ್ರಹವೈರಮೈತ್ರಂ 
ಹಂತೇತಿ ಪಾರಮತಿಪೀಪೃಹಿ ಮೂಢಸತ್ತ್ವಮ್‌ 


ಕೋ ನ್ಹತ್ರ ತೇ ಖಿಲಗುರೋ ಭಗವಾನ್‌ ಪ್ರಯಾಸಃ 


ಉತ್ತಾರಣೇಶಸ್ಕ ಭವಸಂಭವಲೋಪಹೇತೋಃ । 
ಮೂಢೇಷು ವೈ ಮಹದನುಗ್ರಹ ಆರ್ತಬಂಧೋ 
ಕಿ ತೇನ ತೇ ಪ್ರಿಯಜನಾನನುಸೇವಮಾನಃ 
ನೈವೋದ್ಧಿಜೇ ಭವದುರತ್ಯಯವೈತರಣ್ಯಾ- 
ಸ್ಪತ್ತೀರ್ಥಗಾಯನಮಹಾಮೃತಮತ್ತಚಿತ್ತಃ | 


-67- 


11೩೭! 


11೩೮! 


TEST 


11೪0೦॥ 


11೪೧॥ 


N92 


ನರಸಿಂಹಜಯಂತಿ 


ಶೋಚೇ ನು ವಿಮುಖಚೇತಸ ಇಂದ್ರಿಯಾರ್ಥ- 
ಮಾಯಾಸುಖಾಯ ಭರಮುದ್ದಹತೋ ವಿಮೂಢಾನ್‌ 


ಪ್ರಾಯೇಣ ದೇವಮುನಯಃ ಸ್ವವಿಮುಕ್ತಿಕಾಮಾ 
ಮೌನಂ ಚರಂತಿ ವಿಜನೇನ ಪರಾರ್ಥನಿಷ್ಠಾಃ | 
ನೈತಾನ್‌ ವಿಹಾಯ ಕೃಪಣಾನ್‌ ವಿಮುಮುಕ್ಷ ಏಕೋ 
ನಾನ್ಯಂ ತದಸ್ಯ ಶರಣಂ ಭ್ರಮತೋತನುಪಶ್ವೇ 


ಯನ್ಸೈಥುನಾದಿಗೃಹಮೇಧಿಸುಖಂ ಹಿ ತುಚ್ಛಂ 
ಕಂಡೂಯನೇನ ಕರಯೋರಿವ ದುಃಖದುಃಖಮ್‌ । 
ತೃಪ್ಯಂತಿ ದೇಹಕೃಪಣಾ ಬಹುದು:ಖಭಾಜಃ 
ಕಂಡೂತಿವನ್ನನಸಿಜಂ ವಿಷಹೇತ ಧೀರಃ 


ಮೌನವ್ರತಶ್ರುತತಪೋತ ಧ್ಯಯನಸ್ವಧರ್ಮ- 
ವ್ಯಾಖ್ಯಾರಹೋಜಪಸಮಾಧಯ ಆಪವರ್ಗ್ಯಾಃ । 
ಪ್ರಾಯಃ ಪರಂ ಪುರುಷ ತೇ ತಜಿತೇಂದ್ರಿಯಾಣಾಂ 
ವಾರ್ತಾ ಭವಂತ್ಯುತ ನ ವಾಠತ್ರ ತು ಡಾಂಭಿಕಾನಾಮ್‌ 


ರೂಪೇ ಇಮೇ ಸದಸತೀ ತವ ವೇದದೃಷ್ಟೇ 
ಬೀಜಾಂಕುರಾವಿವ ನ ಚಾನ್ಯದರೂಪಕಸ್ಯ । 
ಯುಕ್ತಾಃ ಸಮಕ್ಚಮುಭಯತ್ರ ವಿಚಿನ್ನತೇ ತ್ವಾಂ 
ಯೋಗೇನ ವಣ್ನಿಮಿವ ದಾರುಷು ನಾನ್ಯತಃ ಸ್ಯಾತ್‌ 
ತ್ವಂ ವಾಯುರಗ್ನಿರವನಿರ್ವಿಯದಂಬುಮಾತ್ರಾಃ 
ಪ್ರಾಣೇಂದ್ರಿಯಾಣಿ ಹೃದಯಂ ಚಿದನುಗ್ರಹಶ್ಚ! 
ಸರ್ವಂ ತ್ವಮೇವ ಸಗುಣೋ ವಿಗುಣಶ್ಚ ಭೂಮನ್‌ 
ನಾನ್ಯತ್‌ ತ್ವದಸ್ತಫಿ ಮನೋವಚಸಾ ನಿರುಕ್ತಮ್‌ 


ನೈತೇ ಗುಣಾ ನಗುಣಿನೋ ಮಹದಾದಯೋ ಯೇ 
ಸರ್ವೇ ಮನಃಪ್ರಭೃತಯಃ ಸಹದೇವವರ್ತ್ಯಾಃ । 


-68- 


11೪೩॥। 


11೪೪॥ 


11೪೫। 


11೪೬|॥ 


11೪೭।| 


nv 


ನರಸಿಂಹಜಯಂತಿ 


ಆದ್ಯಂತವಂತ ಉರುಗಾಯ ವಿದಂತಿ ಹಿ ತ್ವಾ- 


ಮೇವಂ ವಿಮೃಶ್ಯ ಸುಧಿಯೋ ವಿರಮಂತಿ ಶಬ್ದಾತ್‌ 11೪೯॥ 


ತತ್ತೇ ಮನೋ ದರ್ಶನೇ ದೃಗಪಿ ಸ್ತುತೌಚ 

ವಾಕ್‌ ಕರ್ಮಣಿ ಹ್ಯಪಿ ಕರೌ ಶ್ರಶಣಂ ಕಥಾಯಾಮ್‌ । 

ಸಂಸೇವಯಾ ತ್ವಯಿ ವಿನೇತಿ ಷಡಂಗಯಾ ಕಿಂ 

ಭಕ್ತಿಂ ಜನಃ ಪರಮಹಂಸಗತೌ ಲಭೇತ 11೫೦1 


॥ ಇತಿ ಶ್ರೀಮದ್ಭಾಗವತೇ ಸಪ್ತಮಸ್ಯಂಧೇ ಪ್ರಹ್ಲಾದಕೃತಂ ಶ್ರೀನರಸಿಂಹಸ್ತೋತ್ರಮ್‌ ॥ 


ತೇಜ ಸೇ ಸೇ 


ಶ್ರೀನರಸಿಂಹ ಪುರಾಣಾಂತರ್ಗತಂ 
ಖಯಣವಿಮೋಚನ ಸ್ತೋತ್ರಮ್‌ 


ದೇವತಾಕಾರ್ಯಸಿದ್ಧ ರಂ ಸಭಾಸ್ತಂಭಸಮುದ್ಧವಮ್‌ I 
ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಯಣಮುಕ್ತಯೇ ' el 


ಲಕ್ಷ್ಮ್ಮಾ 5 ತಲಿಂಗಿತವಾಮಾಂಗಂ ಭಕ್ತಾನಾಂ ವರದಾಯಕಮ್‌ । 
ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ 11೨1 


ಆಂತ್ರಮಾಲಾಧಾರಂ ಶಂಖಚಕ್ರಬ್ದಾಯುಧಧಾರಿಣಮ್‌ । 
ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಯಣಮುಕ್ತಯೇ 11೩11 


ಸ್ನರಣಾತ್‌ ಸರ್ವಪಾಪಘ್ನಂ ಕದ್ರೂಜವಿಷನಾಶನಮ್‌ । 
ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ 11೪॥ 


ಸಿಂಹನಾದೇನ ಮಹತಾ ದಿಗ್ಗಂತಿಭಯನಾಶನಮ್‌ । 
ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ 11೫1 


ಪ್ರಹ್ಲಾದವರದಂ ಶ್ರೀಶಂ ದೈತ್ಯೇಶ್ಚರವಿದಾರಣಮ್‌ । 


೧೧ 


ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ WL 


-69- 


ನರಸಿಂಹಜಯಂತಿ 


ಕೋಟಿಸೂರ್ಯಪ್ರತೀಕಾಶಮಾಭಿಚಾರಿಕನಾಶನಮ್‌ । 


ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಯಣಮುಕ್ತಯೇ 11೭11 

ಕ್ರೂರಗ್ರಹೈ: ಪೀಡಿತಾನಾಂ ಭಕ್ತಾನಾಮಭಯಪ್ರದಮ್‌ । 

ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಖುಣಮುಕ್ತಯೇ 11೮1 

ವೇದವೇದಾಂತವೇದ್ಯಂ ಯಜ್ಞೇಶಂ ಬ್ರಹ್ಮರುದ್ರಾದಿವಂದಿತಮ್‌ । 

ಶ್ರೀನೃಸಿಂಹಂ ಮಹಾವೀರಂ ನಮಾಮಿ ಯಣಮುಕ್ತಯೇ nel 

ಯ ಇದಂ ಪಠತೇ ನಿತ್ಯಃ ಯಣಮೋಚನಸಂಜ್ಞಿತಮ್‌ । 

ಆನ್ಫಣೀ ಜಾಯತೇ ಸದ್ಯೋ ಧನಂ ಶೀಘ್ರಮವಾಪ್ನುಯಾತ್‌ 11೧೦ 
೫ ೫ ೫ ಶಂ 


ವಿಜಯೀಂದ್ರಯತಿ ವಿರಚಿತ 
ಷೋಡಶಬಾಹುನೃಸಿಂಹಾಷ್ಟಕಮ್‌ 


ಭೂಖಂಡಂ ವಾರಣಾಂಡಂ ಪರವರವಿರಟಂ ಡಂಪಡಂಪೋರುಡಂಪಂ 
ಡಿಂಡಿಂಡಿಂಡಿಂ ಡಿಡಿಂಬಂ ದಹಮಪಿದಹಮೈರ್ಶ್ಟುಂಪರುಂಪೈಶ್ಚ ರುಂಪೈಃ । 
ತುಲ್ಯಾಸ್ತುಲ್ಯಾಸ್ತುತುಲ್ಯಾಃ ಧುಮಧುಮಧುಮಕ್ಳೈಃ ಕುಂಕುಮಾಂಕೈಃ ಕುಮಾಂಕೈ: 
ಏತತ್ತೇ ಪೂರ್ಣಯುಕ್ತಂ ಅಹರಹಕರಹಃ ಪಾತು ಮಾಂ ನಾರಸಿಂಹಃ IO 


ಭೂಭೃದ್‌ಭೂಭೃ್ಭದ್‌ಭುಜಂಗಂ ಪ್ರಲಯರವವರಂ ಪ್ರಜ್ವಲಜ್ಜಾ ಿ ಬಏಮಾಲಂ 
ಖರ್ಜರ್ಜಂ ಖರ್ಜದುರ್ಜಂ ಖಖಚಖಚಖಚಿತ್‌ ಖರ್ಜದುರ್ಜರ್ಜಯಂತಮ್‌ । 
ಭೂಭಾಗಂ ಭೋಗಭಾಗಂ ಗಗಗಗ ಗಗನಂ ಗರ್ದಮತ್ಯುಗ್ರಗಂಡಂ 

ಸ್ವಚ್ಛಂ ಪುಚ್ಛಂ ಸ್ವಗಚ್ಛಂ ಸ್ವಜನಜನನುತಃ ಪಾತು ಮಾಂ ನಾರಸಿಂಹಃ 11೨ 


ಏನಾಭ್ರಂ ಗರ್ಜಮಾನಂ ಲಘುಲಘುಮಕರೋ ಬಾಲಚಂದ್ರಾರ್ಕದಂಷ್ಟೋ 
ಹೇಮಾಂಭೋಜಂ ಸರೋಜಂ ಜಟಜಟಜಟಿಲೋ ಜಾಡ್ಯಮಾನಸ್ತು ಭೀತಿಃ । 
ದಂತಾನಾಂ ಬಾಧಮಾನಾಂ ಖಗಟಖಗಟವೋ ಭೋಜಜಾನುಸುರೇಂದ್ರೋ 
ನಿಷ್ಠತ್ಯೂಹಂ ಸ ರಾಜಾ ಗಹಗಹಗಹತಃ ಪಾತು ಮಾಂ ನಾರಸಿಂಹಃ oll 


-70- 


ನರಸಿಂಹಜಯಂತಿ 


ಶಂಖಂ ಚಕ್ರಂ ಚ ಜಾಪಂ ಪರಶುಮಿಷುಮಸಿಂ ಶೂಲಪಾಶಾಂಕುಶಾಸ್ತಂ 

ಬಿಭ್ರಂತಂ ವಜ್ರಖೇಟಂ ಹಲಮುಸಲಗದಾಕುಂತ್ಯಮತ್ಯುಗ್ರದಂಷ್ಟಮ್‌ | 
ಜ್ಞಾಲಾಕೇಶಂ ತ್ರಿನೇತ್ರಂ ಜ್ವಲದನಲನಿಭಂ ಹಾರಕೇಯೂರ ಭೂಷಂ 

ವಂದೇ ಪ್ರತ್ಯೇಕರೂಪಂ ಪರಪದನಿವಸಃ ಪಾತು ಮಾಂ ನಾರಸಿಂಹ: 11೪॥ 


ಪಾದದ್ದಂದ್ದಂ ಧರಿತ್ರೀಕಟಿವಿಪುಲತರೋ ಮೇರುಮಧ್ಯೂಡ್ಡಮೂರುಂ 
ನಾಭಿರ್ಬ್ರಹ್ಮಾಂಡಸಿಂಧುಃ ಹೃದಯಮಪಿ ಭವೋ ಭೂತವಿದ್ದುತಮೇತಃ | 
ದುಶ್ಚಕ್ರಾಂಕಂ ಸ್ವಬಾಹುಂ ಕುಲಿಶನಖಮುಖಂ ಚಂದ್ರಸೂರ್ಯಾನಗ್ನಿನೇತ್ರಂ 

ವಕ್ರ ೦ ವಜ್ನಿಸುವಿದ್ಯುತ್ತುರಗಣವಿಜಯಃ ಪಾತು ಮಾಂ ನಾರಸಿಂಹಃ 11೫1 


ನಾಸಾಗ್ರಂ ಪೀನಗಂಡಂ ಪರಬಲಮಥನಂ ಬದ್ಧಕೇಯೂರಹಾರಂ 

ರೌದ್ರಂ ದಂಷ್ಟ್ರಾಕರಾಲಂ ಅಮಿತಗುಣಗಣಂ ಕೋಟಿಸೂರ್ಯಾಗ್ಗಿ ನೇತ್ರಮ್‌ । 
ಗಾಂಭೀರ್ಯಂ ಪಿಂಗಲಾಕ್ಟಂ ಭ್ರುಕುಟಿತವಿಮುಖಂ ಷೋಡಶಾರ್ಧಾರ್ಧಬಾಹುಂ 
ವಂದೇ ಭೀಮಾಟ್ಟಹಾಸಂ ತ್ರಿಭುವನವಿಜಯಃ ಪಾತು ಮಾಂ ನಾರಸಿಂಹಃ ॥೬॥ 


ಕೇಕೇ ನೃಸಿಂಹಾಷ್ಠಕೇ ನರವರಸದ್ಭಶಂ ದೇವಭೀತ್ಸಂ ಗೃಹೀತ್ವಾ, 

ದೇವಂದ್ಯೋ ವಿಪ್ರದಂದಂ ಪ್ರತಿವಚನಪಯಾಯಾಮ್ಯನಪ್ರತ್ಯನೈಷೀಃ । 

ಶಾಪಂ ಚಾಪಂ ಚ ಖಡ್ಗಂ ಪ್ರಹಸಿತವದನಂ ಚಕ್ರ ಚಕ್ರೀಚಕೇನ 

ಓಮಿತ್ಯೇ ದೈತ್ಯನಾದಂ ಪ್ರಕಚವಿವಿದುಷಾ ಪಾತು ಮಾಂ ನಾರಸಿಂಹಃ 11೭11 


ರುಂ ರುಂ ರುಂ ರುಂ ರ್ಲುಕಾರಂ ರುಷಖಪ ರುಷಿತಂ ಜಾನುದೇಶಂ ರುಕಾರಂ 
ಹುಂ ಹುಂ ಹುಂ ಹುಂ ಹಕಾರಂ ಹರಿತಕಹಹಸಾ ಯಂ ದಿಶೇ ವಂ ವಕಾರಮ್‌ । 

ವಂ ವಂ ವಂ ವಂ ವಕಾರಂ ವದನದಲಿತತಂ ವಾಮಪಕ್ಸಂ ಸುಪಕ್ಸಂ । 

ಲಂ ಲಂ ಲಂ ಲಂ ಲಕಾರಂ ಲಘಫುವಣವಿಜಯಃ ಪಾತು ಮಾಂ ನಾರಸಿಂಹ ॥1೮॥ 


ಭೂತಪ್ರೇತಪಿಶಾಚಯಕ್ಕಗಣಶಃ ದೇಶಾಂತದುಚ್ಚಾಟನಾ- 

ಚ್ಹೋರವ್ಯಾಧಿಮಹಜ್ಜರಂ ಭಯಹರಂ ಶತ್ರುಕ್ಚಯಂ ನಿಶ್ಚಯಮ್‌ । 

ಸಂಧ್ಯಾಕಾಲಜಪಂ ತಮಷ್ಠಕಮಿದಂ ಸದ್ಧಕ್ತಿಭೂರ್ವಾದಿಭಿಃ 

ಪ್ರಹ್ಲಾದೇವ ವರೋ ವರಸ್ತು ಜಯಿತಾ ಸತ್ತೂಜಿತಾಂ ಭೂತಯೇ al 
% 5% % 5% 


-71- 


ನರಸಿಂಹಜಯಂತಿ 


ಶ್ರೀ ತ್ರಿವಿಕ್ರಮಪಂಡಿತಾಚಾರ್ಯ ವಿರಚಿತಾ 
9 9 

ಶ್ರೀನೃಸಿಂಹಸ್ತುತಿಃ 
(ಉದಯರವಿಸಹಸ್ರದ್ಯೋತಿತಂ ರೂಕ್ಸವೀಕ್ಷಂ 
ಪ್ರಲಯಜಲಧಿನಾದಂ ಕಲ್ಲಕ್ಟದ್ಧ್ದಿವಕ್ತಮ್‌ । 
ಸುರಪತಿರಿಪುವಕ್ಕಶ್ಲೇದರಕ್ತೊ (ಕಿತಾಂಗಂ 

[ed ಎಪಿ ಹಿ 

ಪ್ರಣತಭಯಹರಂ ತಂ ನಾರಸಿಂಹಂ ನತೋಶಸ್ಥಿ॥) 
ಪ್ರಲಯರವಿಕರಾಲಾಕಾರರುಕ್ಕಕ್ತವಾಲಂ 
ವಿರಲಯದುರುರೋಚೀರೋಚಿತಾಶಾಂತರಾಲ । 
ಪ್ರತಿಭಯತಮಕೋಪಾತ್ಯುತ್ಕಟೋಚ್ಚಾಟ್ಬಹಾಸಿನ್‌ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ಸರಸರಭಸಪಾದಾಪಾತಭಾರಾಭಿರಾವ- 
ಪ್ರಚಕಿತಚಲಸಪ್ತದ್ದಂದ್ವಲೋಕಸ್ತುತಸ್ತಮ್‌ । 
ರಿಪುರುಧಿರನಿಷೇಕೇಣೇವ ಶೋಣಾಂಫ್ರಿಶಾಲಿನ್‌ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ತವ ಘನಘನಘೋಷೋ ಘೋರಮಾಘ್ರಾಯ ಜಂಘಾ- 
ಪರಿಘಮಲಘುಮೂರುವ್ಯಾಜತೇಜೋಗಿರಿಂ ಚ । 
ಘನವಿಘಟಿತಮಾಗಾದೆ ಶೈ ತ್ಯಜಂಘಾಲಸಂಘೋ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ಕಟಕಿಕಟಕರಾಜದ್ದಾಟಕಾಗ್ರ ಸಲಾಭಾ 
ಪ್ರಕಟಪಟತಟಿತ್ತೇ ಸತ್ಯಟಿಸ್ನಾ5 ತಿಪಟ್ಟೀ | 
ಕಟುಕಕಟುಕದುಷ್ಟಾಟೋದದೃಷ್ಟಿಪ್ರಮುಷ್ರೌ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ಪ್ರಖರನಖರವಜ್ರೋತ್ಪಾತರೂಕ್ಹಾರಿವಕ್ಚಃ- 
ಶಿಖರಿಶಿಖರರಕ್ತೈರಾಕ್ರಸಂದೋಹದೇಹ। 


-72- 


nol 


I] 


11೩11 


11೪॥ 


ನರಸಿಂಹಜಯಂತಿ 


ಸುವಲಿಭ ಶುಭಕುಕ್ಷೇ ಭದ್ರಗಂಭೀರನಾಭೇ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 11೫1! 
ಸ್ಫುರಯತಿ ತವ ಸಾಕ್ಸಾತ್‌ ಸೈವ ನಕ್ಷತ್ರಮಾಲಾ 
ಕೃಪಿತದಿತಿಜವಕ್ಟೋವ್ಯಾಪ್ತನಕ್ಷತ್ರಮಾರ್ಗಮ್‌ | 

ಅರಿದರಧರ ಜಾನ್ವಾಸಕ್ಕಹಸ್ತದ್ವಯಾಹೋ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 11೬1 
ಕಟುವಿಕಟಸಟೌಘೋದ ಸಟ್ನನಾದೃಷ್ಟಭೂಯೋ 
ಘನಪಟಲವಿಶಾಲಾಕಾಶಲಬ್ಧಾವಕಾಶಮ್‌ | 

ಕರಪರಿಘವಿಮರ್ದಪ್ರೋದ್ಯಮಂ ಧ್ಯಾಯತಸ್ತೇ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 11೭ 
ಹಠಲುಠದಲಫಿಷ್ಕೋತ್ಕಂಠ ದಷ್ಟೋೊ ಷ್ಠ ವಿದ್ಯು- 

ತ್ತಟ ಶಠಕಠಿನೋರಃಹೀಠಭಿತ್ತುಷ್ಠು ನಿಷ್ಕಾಮ್‌ । 

ಪಠತಿ ನು ತವ ಕಂಠಾಧಿಷ್ಠಘೋರಾಂತ್ರಮಾಲಾ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ ISI 


ಹೃತಬಹುಮಿಹಿರಾಭಾಸಸಂಹಾರರಂಹೋ- 
ಹುತವಹಬಹುಹೇತಿಹ್ರೇಷಿಕಾನಂತಹೇತಿ। 

ಅಹಿತವಿಹಿತಮೋಹಂ ಸಂವಹನ್‌ ಸೈಂಹಮಾಸ್ಕಂ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ aT 
ಗುರುಗುರುಗಿರಿರಾಜತ್ಕಂದರಾಂತರ್ಗತೇ ವಾ 

ದಿನಮಣೀಮಣಿಶೃ್ಛಂಗೇ ವಾಂತವಹ್ಲಿಪ್ರದೀಪ್ಟೇ | 

ದಧದತಿಕಟುದಂಷ್ಟೇ ಭೀಷಣೋಜ್ಜಿಹ್ನವಕ್ತೇ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ moo 
ಅಧರಿತವಿಬುಧಾಬ್ದಿಧ್ಯಾನದ್ದೆರ್ಯಂ ವಿದೀಧ್ಯ- 
ದ್ವಿವಿಧವಿಬುಧಧೀಶ್ರದ್ಧಾಪಿತೇಂದ್ರಾರಿನಾಶಮ್‌ | 


-73- 


ನರಸಿಂಹಜಯಂತಿ 


ವಿದಧದತಿಕಟಾಹೋದ ಸಟ್ಟನೇದ್ದಾಟ್ಟಹಾಸಮ್‌ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ತ್ರಿಭುವನತೃಣಮಾತ್ರತ್ರಾಣತೃಷ್ಣಂ ತು ನೇತ್ರ- 
ತ್ರಯಮತಿಲಫಿತಾರ್ಚಿರ್ವಿಷ್ಠಪಾವಿಷ್ಟಪಾದಮ್‌ । 
ನವತರರವಿತಾಮ್ರಂ ಧಾರಯನ್‌ ರೂಕ್ಸವೀಕ್ಷಂ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ಭ್ರಮದಭಿಭವಭೂಭೃದ್ಧೂರಿ ಭೂಭಾರಸದ್ಧಿ- 
ದ್ವಿದಭಿನವವಿದಭ್ರೂವಿಭ್ರಮಾದಭ್ರಶುಭ | 
ಯಭುಭವಭಯಭೇತ್ತರ್ಭಾಸಿ ಭೋ ಭೋ ವಿಭೋತಭೀ- 
ರ್ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
ಶ್ರವಣಖಚಿತಚಂಚತ್ಕುಂಡಲೋಚ್ಚಂಡಗಂಡ- 
ಭ್ರುಕುಟಿಕಟುಲಲಾಟ ಶ್ರೇಷ್ಠನಾಸಾರುಣೋಷ್ಠ। 
ವರದ ಸುರದ ರಾಜತ್ಯೇಸರೋತ್ಪಾರಿತಾರೇ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 


ಪ್ರವಿಕಚಕಚರಾಜದ್ರತಹೋಟೀರಶಾಲಿನ್‌ 
ಗಲಗತಗಲದುಸ್ರೋದಾರರತ್ನಾಂಗದಾಢ್ಯ । 
ಕನಕಕೆಓಕಕಾಂಚೀಸಿಂಜಿನೀಮುದ್ರಿಕಾವನ್‌ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 


ಅರಿದರದಮಸಿಖೇಟೌ ಬಾಣಚಾಪೇ ಗದಾಂ ಸ- 
ನ್ಯುಸಲಮಪಿ ಕರಭ್ಯಾಮಂಕುಶಂ ಪಾಶವರ್ಯಮ್‌ ।ಟ 
ಕರಯುಗಳದ್ಭತಾಂತ್ರಸ್ರಗ್ವಿಭಿನ್ನಾರಿವಕ್ಟೋ 

ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 

ಚಟ ಚಟ ಚಟ ದೂರಂ ಮೋಹಯ ಭ್ರಾಮಯಾರೀನ್‌ 
ಕಡಿ ಕಡಿ ಕಡಿ ಕಾಯಂ ಜ್ಞಾಧಯ ಸ್ಫೋಟಯಸ್ತ। 

ಜಹಿ ಜಹಿ ಜಹಿ ವೇಗಂ ಶಾತ್ರವಂ ಸಾನುಬಂಧಂ 


ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 
-74- 


11೧೧॥ 


10೨1 


HOA 


11೧೪॥॥ 


11೧೫! 


11೧೬॥।॥ 


MOLI 


ನರಸಿಂಹಜಯಂತಿ 


ವಿಧಿಭವವ್ರಿಬುಧೇಶಭ್ರಾಮಕಾಗ್ಗಿಸ್ಸುಲಿಂಗ- 
ಪ್ರಸವಿವಿಕಟದಂಷ್ಥೊ ್ರೀಜ್ಞಿಹ್ನದಕ್ರತ್ರಿನೇತ್ರ I 

ಕಲ ಕಲ ಕಲ ಕಾಮಂ ಪಾಹಿ ಮಾಂತೇ ಸುಭಕ್ತಂ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 


ಕುರು ಕುರು ಕರುಣಾಂ ತಾಂ ಸಾಂಕುರಾಂ ದೈತ್ಯಪೋತೇ 
ದಿಶ ದಿಶ ವಿಶದಾಂ ಮೇ ಶಾಶ್ಚಶೀಂ ದೇವ ದೃಷ್ಟಿಮ್‌ । 
ಜಯ ಜಯ ಜಯಮೂರ್ತೇತನಾರ್ತ ಜೇತವ್ಯಪಕ್ಷಂ 
ದಹ ದಹ ನರಸಿಂಹಾಸಹ್ಯವೀರ್ಯಾಹಿತಂ ಮೇ 


ಸ್ತುತಿರಿಯಮಹಿತಫ್ಲೀ ಸೇವಿತಾ ನಾರಸಿಂಹೀ 
ತನುರಿವ ಪರಿಶಾಂತಾ ಮಾಲಿನೀ ಸಾ5ಭಿತೋ5ಲಮ್‌ । 
ತದಖಲಗುರುಮಾಗ್ರಶ್ರೀದರೂಪಾ ಲಸಬ್ಬಿಃ 
ಸುನಿಲಮನಯಕೃತ್ಯೈಃ ಸದ್ಗುಣೈರ್ನಿತ್ಯಯುಕ್ತಾ 


ಲ"೪ಲ” 
ಲಿಕುಚತಿಲಕಸೂನುಃ ಸದ್ಧಿತಾರ್ಥಾನುಸಾರೀ 
ನರಹರಿನುತಿಮೇತಾಂ ಶತ್ರುಸಂಹಾರಹೇತುಮ್‌ । 
ಆಕೃತ ಸಕಲಪಾಪಧ್ಧಂಸಿನೀಂ ಯಃ ಪಠೇತ್ತಾಂ 
ವ್ರಜತಿ ನೃಹರಿಲೋಕಂ ಕಾಮಲೋಭದ್ಯಸಕ್ತ: 


11 ಇತಿ ಶ್ರೀಮತ್ವವಿಕುಲತಿಲಕ ಶ್ರೀಮತ್ರಿವಿಕ್ರಮಪಂಡಿತಾಚಾರ್ಯ 


11೧೮॥ 


11೧೯॥ 


॥1೨೦॥|' 


11೨೧ 


(ಶ್ರೀಮನ್ನಾರಾಯಣಪಂಡಿತಾಚಾರ್ಯ) ವಿರಚಿತಾ ಶ್ರೀನೃಸಿಂಹಾಸ್ತುತಿಃ ॥ 


ವಾದಿರಾಜಯತಿ ವಿರಚಿತಂ 


ಶ್ರೀನೃಹರ್ಯಷ್ಠಕಮ್‌ 
ಯದ್ಧಿತಂ ತವ ಭಕ್ತಾನಾಮಸ್ಥಾಕಂ ನೃಹರೇ ಹರೇ। 


ತದಾಶು ಕಾರ್ಯಂ ಕಾರ್ಯಜ್ಞಪ್ರಲಯಾರ್ಕಾಯುತಪ್ರಭ 


ರಟತ್ಸಟೋಗ್ರಭ್ರುಕುಟೀಕತೋರಕುಟಿಲೇಕ್ಬ ಮೇ। 
ನೃಪಂಚಾಸ್ಯ ಜ್ವಲಜ್ಜಾ ಶಿ ಲೋಜ್ಜ ಸ ಲಾಸ್ಕಾರೀನ್‌ ಹರೇ ಹರ 


ಉನದಕರ್ಣವಿನ್ನಾಸ ವಿವತಾನನಭೀಷಣ!। 
ಇಂ ಶೆ ಲ 
-75- 


11೧1 


121 


ನರಸಿಂಹಜಯಂತಿ 


ಗತದೂಷಣ ಮೇ ಶತ್ರೂನ್‌ ಹರೇ ನರಹರೇ ಹರ 

ಹರೇ ಶಿಖಿಶಿಖೋದ್ಭಾಸ್ತದುರಃಕ್ರೂರನಖೋತ್ಕರ। 

ಅರೀನ್‌ ಸಂಹರ ದಂಷ್ಟ್ರೋಗ್ರಸ್ಫುರಜ್ಜಿಹ್ವ ನೃಸಿಂಹ ಮೇ 

ಜಠರಸಜಗಜಾಲ ಕರಕೋಟ್ಲುದ್ದುತಾಯುಧ | 

€ ಜ ಕೆ ಶೆ 

ಕಟಿಕಲ್ಲತಟಿತ್ಯಲ್ಲವಸನಾರೀನ್‌ ಹರೇ ಹರ 

ರಕ್ಟೋಧ್ಯಕ್ಷಬ್ಬಹದ್ದಕ್ದೋರೂಕ್ಸಕುಕ್ಬಿವಿದಾರಣ। 

ನರಹರ್ಯಕ್ಟಮೇ ಶತ್ರುಪಕ್ಷಕಕ್ಷಂ ಹರೇ ದಹ 

ವಿಧಿಮಾರುತಶರ್ವೇಂದ್ರ ಪೂರ್ವಗೀರ್ವಾಣಪುಂಗವೈಃ । 

ಸದಾ 5ನತಾಂಘ್ರಿದ್ವಂದ್ಹಾರೀನ್‌ ನರಸಿಂಹ ಹರೇ ಹರ 

ಭಯಂಕರೋರ್ವಲಂಕಾರ ವರಹುಂಕಾರಗರ್ಜಿತ । 

ಹರೆ ನರಹರೇ ಶತ್ರೂನ್‌ ಮಮ ಸಂಹರ ಸಂಹರ 

ವಾದಿರಾಜಯತಿಪ್ರೋಕ್ತಮೇವಂ ಹರ್ಯಷ್ಟಕಂ ನವಮ್‌ । 

ಪಠೇನ್ನೃಸಿಂಹಃ ಕೃಪಯಾ ರಿಪೂನ್‌ ಸಂಹರತಿ ಕ್ಷಣಾತ್‌ 

॥ ಇತಿ ಶ್ರೀವಾದಿರಾಜತೀರ್ಥಶ್ರೀಚರಣಕೃತಂ ಶ್ರೀನೃಹರ್ಯಷಕ್ರಮ್‌ ॥ 

ಜು ಬು ಜು ಟ 


-76- 


IAW 


al 


11೫11 


Well 


Well 


Su 


11೯1! 


ನರಸಿಂಹಜಯಂತಿ 


ಶ್ರೀ ಪುರಂದರದಾಸರು ರಚಿಸಿದ 
ತೊರವೆಯ ಶ್ರೀನರಸಿಂಹಸ್ತೋತ್ರ 
ರಾಗ - ಕಾಪಿ 


ದಾನವನ ಕೊಂದದ್ದಲ್ಲಾಕಾಣಿರೋ 
ಗಾನ ವಿನೋದಿ ನಮ್ಮ ತೊರವೆಯ ನರಸಿಂಹ 
ದಾನವನ ಕೊಂದದ್ದಲ್ಲ ಕಾಣಿರೋ 


ಅಚ್ಚ ಪುರುಷನೆಂಬೋ ಸ್ವಚ್ಛರತ್ನದೊಡಲೊಳು 
ಬಿಚ್ಚಿನೋಡಿದರಿನ್ನೆಷ್ಟು ಇದ್ದಾವೆಂದು 


ನೆಂಟತನವು ಬೆಳೆಯಬೇಕೆಂದು ಕೊರಳೊಳು 
ಕರುಳವನಮಾಲೆ ಗಂಟು ಹಾಕಿಕೊಂಡನಲ್ಲದೆ 
ದೇಹಸಂಬಂಧದಿಂದ 
ತೊರವೆಯ ನೃಸಿಂಹ ಪ್ರಹ್ಲಾದ ಪಾಲಕ 
ಉರಿಮೊರೆ ದೇವ ನಮ್ಮ ಪುರಂದರವಿಠಲಾ 
೫ ೫ ೫ 3% 
ಶ್ರೀ ಪುರಂದರದಾಸರು ರಚಿಸಿದ 
ಮದನ ಜನಕ ತೊರವೆಯ ನರಸಿಂಗಾ 
ರಾಗ - ಭೈರವಿ: ತಾಳ - ತ್ರಿತಾಲ 


ಇದು ಏನಂಗ ಮೋಹನಾಂಗಾ 
ಮದನ ಜನಕ ತೊರವೆಯ ನರಸಿಂಗಾ 


ಸುರರು ಸ್ತುತಿಸಿ ಕರೆಯೇ । ತುಟಿಯ ಮಿಸುಕದವ 
ಬರಿದೆ ಯಾತಕೆ ಬಾಯಿ ತೆರೆದೆಯೋ ಹರಿಯೇ 


-78- 


ಪ 


Holl 


1121 


11೩11 


ಪ 


ell 


ನರಸಿಂಹಜಯಂತಿ 


ಉರರತ್ನ ನೀಲ ಮುತ್ತಿನ ಹಾರಗಳಿರಲಿಕ್ಕೆ 
ಕೊರಳೊಳು ಕರುಳ ಮಾಲೆಯ ಹಾಕಿ ಮೆರೆಯುದೆ 


ಸಿರಿ ಅಜ ಪೂಜ್ಯಪಾದ ಪುರಂದರ ವಿಠ್ಠಲನೆ 
ಆರಿತಂದು ತೊಡೆಯ ಮೇಲ್‌ ಮಲಗಿಸಿಕೊಂಬುದೆ 


ಸೇ ಖಂ ಜೇ ೫ ಜೇ 
ವಿಜಯದಾಸರು ಕೃತಿ 


ನಡುಕಂಬವ ಒಡೆದು ಬಂದವನೆ 
ರಾಗ - ಭೈರವಿ : ಅಟತಾಳ 


ರಂಗ ಮಾನವಸಿಂಗನಾದನು 
ರಂಗ ಮಾನವ ಸಿಂಗನಾಗಲು ಭಂಗಾರದಗಿರಿ ಶೃಂಗಗಳಲ್ಲಾಡೆ । 
ಹಿಂಗೆ ಯೆಂಟು ಮಾತಂಗ ಸಪ್ತದ್ದೀಪ ಗುಂಪಿಸಿ ವಿಂಗಡವಾದವು 


ವನಜಭವ ನಂದನರು ನಂದದಿ ವನಧಿಯೋಳಿದ್ದ ವಸಜನಾಭನ್ನ। 
ವನಜಾಂಘ್ರಿ ದರುಶನದ ಗೋಸ್ಕರ ಘನವೈಕುಂಠ ಪಟ್ಟಣಸಾರೆ ॥ 
ವಿನಯನ್ನು ಜಯನ್ನು ವಿಜಯನು ವಾರ ತಡಿಯಲು ಘನಕೋಪದಿಂದ ॥ 
ದನುಜಂಗದಿಂದ ಜನಿಸಿರೋ ಯೆಂದು ಮುನಿಗಳು ಶಾಪವನ್ನು ಈಯೆ 


ದಿಕ್ಕು ಯೆಂಟರೊಳು ರಕ್ಕಸನೆನಿಸಿ ದಿಕ್ಕುಪಾಲಕರ ಲೆಕ್ಕಿಸದಲಿರೆ । 
ಸೊಕ್ಕಿ ತಿರುಗವ ರಕ್ಕಸಗಾಗಲು ಮುಕ್ಕಣ್ಣ ಬಲದಿದಕ್ಕೋಜದಿ । 
ನಕ್ಕು ಪರಿಹಾಸ್ಯಕಿಕ್ಸಿ | ಸರ್ವರನ್ನು ಚಕ್ರವರ್ತಿಯಾಗಿವಕ್ಕರ ಶೌರ್ಯದಿ । 
ಮುಕ್ಕು ಮುಣಗಿ ಧರ್ಮಕ್ಕೆ ವಿರೋಧಿಸಿ ಸಿಕ್ಕಿದವರನ್ನು ಕಕ್ಕುತಿರೆ 


ಇತ್ತ ಶಾಪದಿಂದಲಿತ್ತಲೀರ್ವರಿಗೆ ಪೆತ್ತರ ಸುರಂಗವಿತ್ತಲೋರ್ವನೆ । 

ವತ್ತಿ ವೈಯ್ಯಲು ಬೆಂಬತ್ತಿ ಹರಿಯು ಕೋಲಿಯುತ್ತ ಹಿರಣ್ಯವು ॥ 

ನೃತ್ರದಿಂದ ಸುತ್ತುತ್ತಿರುವಾಗ ಪುತ್ರನು ಭಾವತೋತ್ತಮನಾಗಿ | 

ಸರ್ವೋತ್ತಮ ಬೊಮ್ಮನೆ । 

ಪೆತ್ತ ಹರಿಯೆಂದು ಯೆತ್ತಿ ಕರವ ಲೋಕತ್ರಯ ಅರಿವಂತೆ ಬಿತ್ತಿದನು 
೨79- 


1|೨।| 


HA 


11ಅ.ಪ.॥ 


ell 


12 


11೩1 


ನರಸಿಂಹಜಯಂತಿ 


ಯೆಲ್ಲೆಲ್ಲಿ ನಿನ್ನ ದೈವೈಲ್ಗೆಲ್ಲಿ ಮತ್ತೆ ಆ ವಲ್ಯಾನೊಯನ್ನೆತನಿಲ್ಲದರ್ಭಕನ । 
ಕಲ್ಲುಕೊಳ್ಳಿ ಮುಳ್ಳು ಭಲ್ಮಕರ ಬೊಲುವೊಳ್ಳೆ ನಾನಾ ವಿಧ ಬಾಧೆಯನು ॥ 
ನಿಲ್ಲದೆ ಬಿಡಿಸೆಯಳ್ಳನಿತು ಜಾಡೆಯಲ್ಲಿಯಿಪ್ಪನೆಂದು । 

ಫ್ರಲ್ಲಲೋಚನ ಭಕ್ತವತ್ತಲಯೆನ್ನಯ ಸೊಲ್ಲನೆಯಿತ್ತು ಸಲ್ಲಿಸನೆ 


ಕಟಿಯು ನಡುಗೆ ಕಟಕಟ ಪಲ್ಲುಕಟನೆ ಕಡಿದು ನಟನೆ ಚಾಚುತ್ತ । 
ಪುಟಪುಟನಾಶ ಪುಟದರ ಭಾಸ ಕಠಿಣ ಹುಂಕಾರ ಪಟುತರ ॥ 
ನಿಟಿಲನಯನ ಸ್ಪಟಿತ ಕಗ್ಗಿಡಿ ಜ್ಯೂಟ ಜ್ಯೂಟ ಜೆಂಚೊಟನೆರಬಾಗಿ । 
ನಿಟಿಲರೋಷದಿ ಛಟನೆ ವಿಕ್ರಮ ಪೊರಟ ದೇವ 


ನಡುಖಂಬದಿಂದ ವಡದು ಮುರಿತು ಕಡುದೈವವು ಸಂಗಡಲೀಚ್ಛೀರಲು I 
ಜಡಜೀವಿಗಳು ನಡುಗಿ ಭಯದ ಬಡುತಲಿ ಬಾಯ ಬಿಡುತ್ತಿರೆ ॥ 
ಕಡಗೆಲೊ ಪೆಸರಿಡ ಬಲ್ಲರ್ಯಾರು ಕೂಡಿಸಿ ದುಷ್ಪನ್ನ। 

ಪಡದ ವರವ ಕೆಡಿಸಿ ಹೊಸ್ತಲು ಆವ ನೆಡಹಿ ಕವಾಡದಲ್ಲಿ 


ನೃಕೇಸರಿಯಾಗಿ ಭಕುತಗೆ ಬಂದ ದುಃಖವ ಕಳೆದು ಸುಖವನೀವುತ್ತ । 
ಅಕಳಂಕದೇವ ಲಕುಮಿ ಪತಿಯು ಅಖಳ ಲೋಕ ಪಾಲಕ ಪ್ರಹ್ಲಾಲಾದಗೆ । 
ಸಖನಾಗಿಯಿಪ್ಪ ಸಕಲ ಕಾಲದಿ ಶಕಟಭಂಜನ ವಿಜಯವಿಠಲ । 
ಮುಕುತಿಪ್ಪತನ್ನ ಭಕ್ತರನ್ನ 
% 5% 
ಶ್ರೀ ವಿಜಯದಾಸ ವಿರಚಿತ 
ಕನಕಗಿರಿ ನರಸಿಂಹದೇವರ ಹಾಡು 
ರಾಗ - ಭೈರವಿ: ಅಟತಾಳ 


ರಂಗನ ನೋಡಿರೋ ಸಿರಿ ನರಸಿಂಗನ ಪಾಡಿರೊ ॥। 
ಮಂಗಳಮೂರುತಿ ಡಿಂಗರಿಗರ ಹೃತಂಗ ಕರುಣಾಂತರಂಗ 


ತನುಜನ ಜನುಕನು ಕೊಲ್ಲಲು ಮೊರೆಯಿಡೆ ಬಂದ । 
ಕಂಬದೊಳಿಂದ । ಮನುಜ ಕೇಸರಿ ಧರಿಸಿದ ನಿಜ ಲೋಕ ಸ್ವಾಮಿ | 


80 - 


11೪॥ 


BH 


11೬1 


Hcl 


ಪ 


ನರಸಿಂಹಜಯಂತಿ 


ಅಂತರ್ಯಾಯಿ |! ಧನುಜನ ಉದರ ಬಗೆದು 
ಕರುಳ ಮಾಲೆಯಿಟ್ಟುಕೊರಳೊಳು ಧಿಟ್ಟ! 
ವನುಜ ಭವಾದ್ಯರು ಜಯ ಜಯವೆನುತಿರೆ | ಮೆರೆದಾ ಪ್ರಹ್ಲಾದವರದಾ 


ಮನದಲಿ ಬೇಡಿದ ಭಾಗ್ಯವನು ಕೊಡುವನು ಚೆಲುವಾ । 


11೧1 


ಭಕುತರಿಗೊಲಿವಾ । ಅನುದಿನದಲ್ಲಿ ಅನುಕಂಪನು ಹರಿ ನಮಗೆಲ್ಲಾ ಭಕ್ತವತ್ತಲಾ ॥ 


ಘನಮಹಿಮನು ಪರಿಪೂರ್ಣ ಗುಣಾಂಬುಧಿತೇಜಾ । 
ರಾಜಾದಿರಾಜಾ | ಜನುಮ ಜನುಮದಲ್ಲಿ! 
ಜನನಾದಿಗಳಿಗಿಂತ ಮುಖ್ಯಾ ಕರ್ತನು ಸಖ್ಯಾ 


ಕನಕ ಮುನೇಶ್ವರ ತಪವನು ಮಾಡಲು ಮೆಚ್ಚಿ ಬಂದನು ಮೆಚ್ಚಿ | 
ಕನಕವರುಷವನು ಗರೆವದು ಅಂದಿನ ದಿನದಿ ಆನಂದ ವನಧಿ । 
ಕನಕ ನೃಕೇಸರಿವೆನಿಸಿದ ಅಂದಿನಾರಭ್ಯ ಈತನೇ ಸಭ್ಯ! 
ಅನಳನಯನ ರೂಪ ಲಿಂಗಾಕೃತಿಯ ಪೊಳೆವ ನುತಿಸಲು ಸುಳಿವಾ 


ಗುಣದಲಿ ತಿಳಿವುದು ರುದ್ರಗೆ ಹರಿ ರೂಪವಿಲ್ಲ! 

ಇದು ಪುಸಿಯಲ್ಲಾ। ವನಜನಾಭಗೆ ನಾನಾ ರೂಪಗಳುಂಟೆಂದು ವೇದಾ । 
ಪೇಳ್ವದು ಮೋದ । ಪ್ರಣುತನಾಗದ ಇನಿತಾಗದ ಪಾಪಿಷ್ಟಮನುಜಾ । 
ಅವನೆ ಧನುಜಾ । ಗಣನೆ ಮಾಡದಿರಿ ಇವರನು | 

ಸುಜನರು ಯಿಂದೆ ನಮಗೀ ತಂದೆ 

ಇನನಂತೆ ಒಪ್ಪುವಾ ಪೊಂಪಾ ನಿಧಿಯೊಳು ಧನಧಾ | 

ದಿಕ್ಕಿಲಿ ಗಾಧಾ । ಮುನಿಜನ ಸಮ್ಮತ ಶ್ರುತಿ ಉಕ್ತಿಗಳಲಿ ಅಕ್ಕು | 

ಕೇಳಿ ವಾಕ್ಕು | ಮಣಿದು ನಮಿಸಿವೊಮ್ಮೆ ಧ್ಯಾನವ ಮಾಡಲು ಭಕುತೀ 


ಎಂಟು ವಿರಕುತೀ | ಹನುಮಧೀಶ್ಚರ ನಮ್ಮ । 
ವಿಜಯವಿಠಲ ನರಸಿಂಗಾ । ರಿಪು ಗಜಸಿಂಗ 


ಸ್ಕೀ sk ಜೇ ಜೇ 


೬81 


೨1 


Wall 


IPH 


[EAN 


ನರಸಿಂಹಜಯಂತಿ 


ಜಗನ್ನಾ! ಥದಾಸರ 
ನಾರಸಿಂಹ ಚಿತ್ತುಖವಿಮಲಕಾಯ 
ರಾಗ - ಕಾಂಬೋಧಿ : ರುಂಪೆತಾಳ 


ಶ್ರೀನಾರಸಿಂಹ ಚಿತ್ತುಖವಿಮಲಕಾಯ | 
ದಾನವಾರಣ್ಯಪಾವಕವೀತ ಶೋಕ 


ಅನತೇಷ್ಟ ಪ್ರದಾಯಕ ನಮಿಸುವೆನು ಸದಾ । 
ಮೈನಾಕಿಧರ ಬಿಂಬ ಸುರಮುನಿ ಕದಂಬಾ ॥ 
ಧ್ಯಾನಗಮ್ಯನೆ ಭಕ್ತರಾಪತ್ತು ಕಳೆ ಶಕ್ತ ನೀನೆ ಗತಿಯೆಂಬೆ । 
ಮುನಿಮನವನಜ ತುಂಬೆ 


ಶ್ರವಣ ಮಂಗಳ ನಾಮ ಧೇಯ ನಿರ್ಜತ ಕಾಮ । 
ಸವನ ದ್ವಿತೀಯ ರೂಪ ವಿಗತಕೋಪಾ ॥ 

ಸ್ವವಶ ಸ್ವಾತಂತ್ರ್ಯವಿಖಸನ ಪೂಜ್ಯ ವಜ್ರನಖ । 
ಪರಿದಂಷ್ಠ ದಶನ ಭಾರ್ಗವಿ ರಮಣ ಗಶನಾ 
ಆದಿ ದೇವಾನಂತ ಮಹಿಮನೆ ನಿಕಿತಂತ । 
ಕಾದುಕೊ ನಿನ್ನವರ ವಿಬುಧಪ್ರವರಾ ॥ 
ಮೋದಮಂದು ಶ್ರೀ ಜಗನ್ನಾಥವಿಠ್ಠಲರೇಯ । 
ವೈದಿಕವ ನಡಿಸೊ ಲೌಕೀಕ ಮಾರ್ಗ ಬಿಡಿಸೊ 


ಸೇ ೫ 1 ಖೇ 
ಶ್ರೀ ಜಗನ್ನಾಥದಾಸರ 


ಪಾಹಿ ಲಕ್ಷಿ ಬಿನರಸಿಂಹ 


ರಾಗ - ಶಂಕರಾಭರಣ : ಅಷ್ಟತಾಳ 


-82- 


ಪ 


Nell 


11೨॥। 


Hall 


Wil 


ನರಸಿಂಹಜಯಂತಿ 


ಚರಣಕಮಲಕೆ ನೀನನ್ನ- ಆಹ। 
ಕರವ ಪಿಡಿದು ನಿಜ ಶರಣನೆಂದೆನಿಸು ಭಾ- । 
ಸುರಕರುಣಾಂಬುಧಿ ಗುಡವಾಹನ । ಲಕ್ಷ್ಮೀ ॥1ಅ.ಪ.॥ 


ತರಳ ಪ್ರಹ್ಲಾದನ ನುಡಿಯ ಕೇಳಿ । 

ತ್ವರತದಿ ಬಂದ್ಯೊ । ಎನ್ನೊಡೆಯ ಏನು । 

ಕರುಣಾಳೋ ಭಕ್ತರ ಭಿಡೆಯ ಮೀರ- । 

ಲರಿಯೆನೆಂದೆಂದು ಕೆಂಗಡಿಯ ಅಹ । 

ಭರದಿಂದುಗುಳುತ ಬೊಬ್ಬಿರಿದು ಬೆಂಬತ್ತಿ ಕ-। 

ರ್ಬುರಕಶಿಪುವಿನ ಮುಂಗುರುಳ ಪಿಡಿದೆ । ಲಕ್ಷ್ಮೀ IO 


ಪ್ರಳಯಾಂಬು ನಿಧಿಘನಘೋಷದಂತೆ | 

ಘುಳಿಘುಳಿಸುತಲಿ ದೋಷ ಕಾಲ । 

ತಿಳಿದು ದೈತ್ಯನ ಅತಿರೋಷದಿಂದಪಳಿಸಿ । 

ಮೇದಿನಿಗೆ ನಿರ್ದೋಷ ಆಹ। 

ಸೆಳೆಸೆಳೆಯ ಚರ್ಮ ಸುಳಿದು ಕೆನ್ನೆತ್ತರೋ- । 

ಕುಳಿಯನಾಡಿದೆ ಧೀನ ಇಳೆಯೊಳಗೆ ಲಕ್ಷ್ಮೀ 11೨11 


ಕ್ರೂರದೈತ್ಯನದೋದ ಕರುಳ ತಗೆ! 

ದ್ಹಾರ ಮಾಡಿದೆ ನಿಜಕೊರಳ ಕಂಡು | 

ವಾರಿಜಾಸನ ಮುಖ್ಯರರಳ । 

ಪುಷ್ಪಸೂರಿ (ಭೂರಿ-ದಾರ) ಗರೆದರ್ವೇಗ ತರಳ ಆಹ । 

ಧೀರ ಪ್ರಹ್ಸಾದಗೆ ತೋರಿ ತ್ಹದಂಘ್ರಿ ಸ- । 

ರೋರುಹವನು ಕಾಯ್ದೆಕಾರುಣ್ಯನಿಧಿ। ಲಕ್ಷ್ಮೀ 11೩1 


ಜಯ ಜಯ ದೇವವರೇಣ್ಯ ಮಹ- । 
ದೃಯ ನಿವಾರಣ ಅಗ್ರಗಣ್ಯ । 
ಗುಣತ್ರಯದೂರ ದುರಿತಾರಣ್ಯದನಂ | 
ಜಯ ಜಗದೇಶಕ ಶರಣ್ಯ ಅಹ। 


-83- 


ನರಸಿಂಹಜಯಂತಿ 


ಲಯವಿವರ್ಜಿತ ಲೋಕತ್ರಯ ವ್ಯಾಪ್ರ ನಿಜಭಕ್ತ । 
ಪ್ರಿಯ ಘೋರಾಮಯಹರ ದಯಮಾಡೆನ್ನೊಳು ಲಕ್ಷ್ಮೀ 


ಕುಟಿಲ ದ್ವೇಷದವ ನೀನಲ್ಲ । 
ನಿನ್ನರ್ಭಟಕಂಜಿದರು ಸುರರೆಲ್ಲ। 

ನರನಟನೆ ಮಾಡಿದ್ಯೋ ಲಕ್ಷ್ಮೀನಲ್ಲನಾಪಾ-| 
ಸಟಿಗಾಣಿ ನಪ್ರತಿಮಲ್ಲ ವಟಪತ್ರಶಯನ । 
ಧೂರ್ಜಟಿವಂದ್ಯ ಜಗನ್ನಾಥವಿಠಲ । 
ಕೃತಾಂಜಲಿ ಪುಟದಿ ಬೇಡುವೆಲಕ್ಷ್ಮೀ 


kk 
ಶ್ರೀ ಜಗನ್ನಾಥದಾಸ ವಿರಚಿತ 
ಹರಿಕಥಾಮೃತಸಾರದಲ್ಲಿ 
ಜರಹರಾಹ್ಹಯ ನಾರಸಿಂಹ 


ಶ್ರೀರಮಣಿ ಕರಕಮಲ ಪೂಜಿತ | ಚಾರುಚರಣ ಸರೋಜಬ್ರಹ್ಮಸ। 
ಮೀರವಾಣಿ ಫಣೇಂದ್ರವೀಂದ್ರಭವೇಂದ್ರ ಮುಖವಿನುತ | 


ನೀರಜಭವಾಂಡೋದಯ ಸ್ಥಿತಿ 1 ಕಾರಣನೇ ಕೈವಲ್ಯದಾಯಕ 
ನಾರಸಿಂಹನೇ ನಮಿಪೆ ಕರುಣಿಪದೆಮಗೆ ಮಂಗಳವ ॥ 


ಮತ್ತೆ ಚಿದ್ದೇಹದವೊಳಗೆ ಎಂ । ಬತ್ತು ಸಾವಿರದೇಳುನೂರಿ 
ಪತ್ರೈದು ನೃಸಿಂಹರೂಪದಲ್ಲಿದ್ದು ಜೀವರಿಗೆ ॥ 


ನಿತ್ಯದಲಿ ಹಗಲಿರ್ಳುಚಪ್ಪಪ ಮೃತ್ಯುವಿಗೆತಾಮೃತ್ಯುವೆನಿಸುವ 
ಭಕ್ತವತ್ಸಲ ಭಯವಿನಾಶನ ಭಾಗ್ಯಸಂಪನ್ನ || 


ಜ್ವರನೊಳಪ್ಪತ್ತೇಳು ಹರನೊಳ । ಗಿರುವನಿಪ್ಪತ್ತೆಂಟು ರೂಪದಿ 
ಯೆರಡಸಾವಿರದೆಂಟುನೂರಿಪ್ಪತ್ತರೆಂಟೆನಿಪ || 


-84- 


11೪॥ 


11೫11 


ನರಸಿಂಹಜಯಂತಿ 


ಜ್ವರಹರಾಹ್ಹಯ ನಾರಸಿಂಹನ । ಸ್ಫರಣೆ ಮಾತ್ರದಿ ದುರಿತರಾ 
ಸಿಗಳಿರದ ಪೋಪವು ತರಣಿಬಿಂಬವ ಕಂಡು ಹಿಮದಂತೆ ॥ 


ಮಾಸಪರಿಯಂತರವು ಬಿಡದೆ ನೃ । ಕೇಸರಿಯ ಶುಭನಾಮ ಮಂತ್ರ ಜಿ | 
ತಾಸನದಲೇಕಾಗ್ರ ಚಿತ್ತದಿ ನಿಷ್ಠಪಟದಿಂದ 


ಬೇಸರದೆ ಜಪಸಲ್ಪವ್ರಜನಗಳ । ನಾಶಗೈಸಿ ಮನೋರಥಗಳ ಪ। 
ರೇಶ ಪೂರ್ತಿಯು ಮಾಡಿಕೊಡುವನು ಕಡೆಗೆ ಪರಗತಿಯು ॥ 


%% Kk 


ಶ್ರೀ ಪ್ರಸನ್ನವೆಂಕಟದಾಸರ 
ಶ್ರೀನರಸಿಂಹಸ್ತೋತ್ರ 
ರಾಗ - ಕಲ್ಯಾಣಿ : ತಾಳ - ಆದಿ 
ವೃಂದಾರಕ ವಂದ್ಯಾ ಯದುಕುಲಾಂಬುಧಿ ಚಂದ್ರಾ 


ಮೃಗಮದ ತಿಲಕ ವಿರಾಜಿತ ಖಳಶೂಲ ॥ 
ಮೃಗ ನರರೂಪ ವಿದೃತ ಸುಗುಣ ವಿಶಾಲಾ 


ಖಗಾಸನ ಕಮಲಾ ರಮಣ ಕಲಿನಾಶ ॥ 
ಖಗ ಮುಕ್ಕಿದಾಯಕ ಕನಕ ನಗೇಶಾ 


ಮಣಿಮಣ ಭೂಷಣಾಮಿತ ಶ್ರುತ್ಯಂಚಿತಾ | 
ಮಣಿ ಕಲ್ಲ-ಕುಜಧೇನು ಮಹಿಮಾನಂತಾ 


ಸ್ವಾಮಿ ಪುಷ್ಕರ ವರ ಸನ್ನಿಧಿ ಸದನ । 
ಸ್ವಾಮಿ ವರಾಹ ಹಿರಣ್ಯಾಂಬಕ ಮಥನ 


ರಾಕೇಂದು ಕೋಟಿ ಪ್ರಕಾಶ ಕಲುಷ ನಿ। 
ರಾಕೃತ ನಮೋ ಶ್ರೀಪ್ರಸನ್ವೇಂಕಟೇಶಾ 


kk ಸೇ ಜೇ 


-85- 


ಪ 


11೧1 


121 


Hall 


YH 


11೫1 


ನರಸಿಂಹಜಯಂತಿ 


ಸುಳಾದಿಗಳು 


ಶ್ರೀ ವಿಜಯದಾಸ ವಿರಚಿತ 
ಅಹೋಬಲ ಶ್ರೀನಾರಸಿಂಹ ಸುಳಾದಿ 
ರಾಗ - ಕೇದಾರ : ಧ್ರುವತಾಳ 


ಅನಂತನಾಂತಶಯನಾ ಅಂಬುಜದಳ ನಯನ ॥ 
ಎನ್ನಂತು ಗುಣ ನಿಲಯಾ ಪನ್ನಗಗೇಯ | 
ಘನ್ನ ಕಾರುಣ್ಯಮೂರ್ತಿ ಸತತ ಮಂಗಳ ಕೀರ್ತಿ | 
ಚನ್ನ ಪಸನ್ನ ರನ್ನ ಶಿರಿ ಸಂಪನ್ನ | 
ಚಿನ್ನಾಂಬರ ಚಿನ್ನರೂಪ ಚಿನ್ನಯಕಾಯ | 
ಭಿನ್ನ ಜೀವರ ಪಂಭಿನ್ನ ವ್ಯಾಪ್ತಾ। 
ಪನ್ನಗನಾಗಾತಲ್ಪಾನಾಗಭಯ ವಿನಾಶಾ । 
ಜುನ್ನಾ ಚೋರಾ ಚತುರಾ ಚತುರ್ಮೊಗನೈೆಯ್ಯಾ। 
ಅಣೋರಣಿ ಅಜರಾ ಅನಾದಿದೇವ ಪಾ।ಟ 
ವನ್ನಾ ಜೀವನ್ನಾ ದುಷ್ಟಜನ ಮರ್ದನಾ। 
ಬಣ್ಣಾ ಬಣ್ಣಾದ ಫಣ್ಣಾವರ್ನಾ ಸುಪರ್ನ ವಾ। 
ಹನ್ನಾ ಭವಾರಣ್ಯಾ ದಾಹನ್ನ ನಿತ್ಯಾ । 

ನ್ನ ಪ್ರಕಾಶ ಧಿಕ್ಕರಿಸುವ ತೇಜಾ ಪ್ರ । 
ಸನ್ನಾ ಕೇಶವ ಬಂಜನ್ನಾ ಸುನಿರಂಜನ್ನಾ | 
ಎನ್ನಂತರಂಗದೊಳಗಿಪ್ಪ ವಿಜಯವಿಠಲಾ ॥ 
ಅನಂತ ಗಿರಿವಾಸಾ ನರಕೇಸರಿವೇಷಾ 11೧॥ 


ಮಟ್ಟತಾಳ 


ಕಲ್ಟಾಯು ಪಡೆದ ಮುನಿ ಮಾರ್ಕಂಡೇಯಾ ಟ॥ 
ಸರ್ಪಗಿರಿಯಲ್ಲಿ ಶ್ರೀನಿವಾಸನ ನೋಡಿ । 
ತಪ್ಪದೇ ದೇವನ್ನ ವರವ ಸಂಪಾದಿಸೆ । 


ನರಸಿಂಹಜಯಂತಿ 


ವಪ್ಪದಿಂದಲಿ ಈ ಗಿರಿಯಾಕಡೆ ಭಾಗಾ । 

ತಪ್ಪಾಲಲ್ಲೀ ಪೋಗಿ ತಪವನು ಮಾಡೆಂದು । 

ಅಪ್ಪಣೆ ಕೊಡಲಾಗಿ ಶುದ್ಧನವೊಡಗೂಡಿ | 

ಸುಪ್ರೀತಿಯಿಂದ ಭುವನವ ಸಂಚರಿಸೀ । 

ಅಪ್ರತಿಯಾಗಿದ್ದ ಸ್ಥಳವನೆ ನೀಕ್ಷಿಸುವ | 

ಮುಪ್ಪರದೊಳಗಿದಕೆ ಎದುರುಗಾಣೆನೆಂದು । 

ಅಲ್ಬು ಮನಸು ಮಾಡದೇ ವಾಸವಾದನು ಇಲ್ಲಿ। 

ಮಪ್ಪುಯಿಲ್ಲದ ದೇವ ವಿಜಯವಿಠಲನ್ನಾ | 

ವರ್ಷಗಳು ಗುಣಿಸಿ ಧ್ಯಾನವ ಐದಿದನೊ 11೨11 


ತ್ರಿವಿಡಿ ತಾಳ 


ಪದಿನಾಲ್ಕು ಸಾವಿರ ವರುಷ ಭಕುತಿಯಿಂದ 

ಒದಗಿ ತಪವ ಮಾಡಿ ಆಹಾರ ತೊರೆದೂ | 
ಮುದದಿಂದ ಬಂದು ನೇಮವ ಮಾಡಿಕೊಂಡಿಪ್ಪ! 
ಸದಮಲವಾದ ಅಹೋಬಲರಾಯನ ।॥ 
ಪದದರುಶನ ಮತ್ತೆ ಭುವನಾಶಿ ಮಜ್ಜನ । 

ಬುಧನಂ ಬಿಡದೆ ಬಂದು ಗುಹಾದಿಂದ । 

ಉದಯ ಕಾಲಕೆ ಪೋಗಿ ಬಲಗೊಂಡು ಬರುವಾ ಪ್ರಾಂ। 
ತ್ಯದಲಿ ಬಂದಾಯಿತು ಕೇಳಿ ಜನರೂ । 

ಅದು ಭೂತಾದ ವಸ್ತ ಪ್ರಾಪ್ತವಾಯಿತು । 
ಮೊದಲು ಚಾತುರ್ಮಾಸ್ಯ ಏಕಾದಸೀ | 

ಅದರ ತರುವಾಯ ಕಳಮಾತ್ರ ಸಾಧನ । 

ಪದವಿಗೆ ಕೇವಲಾ ಶುಚಿ ಮಾರ್ಗವೋ । 

ಇದು ಉಲ್ಲಂಘಿಸಿದರೆ ಪಾಪ ಅಲ್ಲಿಗೆ ಪೋಗಾದೋ!। 
ಇದ್ದಾರೆ ಎನ್ನಾ ನೇಮ ಭಂಗ। 

ಹದುಳ ತೋರದೇ ಮೌನಿ ಉಭಯ ಸಂಕಟದಿಂದ । 
ಪದುಮನಾಭನ ಚರಣನೆನಿಸಿ ಗುಣಸೆ । 


87- 


ನರಸಿಂಹಜಯಂತಿ 


ಅದೆ ಅದೆ ಸಮಯದಲ್ಲಿ ದೇವ ನುಡಿದ ತಾನೆ । 
ಉದಯವಾಗದ ಮುನ್ನ ಅರುಣನ ಗತಿಗೆ । 

ನದಿ ಭವರಾಶಿಯಾ ಕರಕೊಂಡು ಪಾರಿಜಾ । 
ತದ ವೃಕ್ಷ ಸಮೇತಾ ಬರುವೆನೆಂದೂ । 
ಹೃದಯದೊಳಗೆ ತಿಳಿಸಿ ಪೇಳಿದಂತೆ ಬಂದು । 
ಉದುಭವನಾದನು ಅಹೋಬಲರಾಯಾ । 
ಗದಗದನೆ ನಡುಗುತ್ತಾ ತಿಜಳಿ ಪುಟದಿಂದ । 
ತೊದಲು ವಾಕ್ಯಗಳಿಂದ ಹರಿಯ ಸ್ತುತಿಸಿ | 
ತ್ರಿದಶಾದಿ ವಂದ್ಯ ನಾರಸಿಂಹನೆ ಪರಮಾಣ । 
ಹೃದಯನೆ ಅನಂತನಾಮಕ ದೇವನೆ । 

ಮದಡ ಮತಿಗೆ ವೊಲಿದು ಉದ್ಭರಿಸಿದೆ ಎಂದು । 
ಹದವನರಿತು ಪುಣ್ಯ ಘಳಿಸಿಕೊಂಡ । 

ಮಧುವೈರಿ ವಿಜಯವಿಠಲ ಇಲ್ಲಿ ಪೊಳೆಯಲು । 
ವಿಧಿ ಶಿವಾದ್ಯರು ಬಂದು ವಾಲಗ ಮಾಡಿದರು TENT 


ಅಟ್ಟ ತಾಳ 


ಅನುಗ್ರಹ ಮಾಡಿದೆ ಅನಿಮಿತ್ತ ಬಂಧುವೆ । 
ಎನಗೊಂದು ವರವ ಪಾಲಿಸುದು ನೀನಿಲ್ಲ! 
ಅನುಗಾಲಾ ವಾಸವಾಗಿರಬೇಕು ತೊಲಗಾದೆ । 
ವನದಿ ಸಂಭವೆ ಬೊಮ್ಮ ಶಿಂಭುಸುರರು ಮಿಕ್ಕ । 
ಮುನಿಮನಂಗಳು ತೀರ್ಥಾಭಿಮಾನಿಗಳಾ । 
ಜನರೆಲ್ಲಾ ಸನ್ನಿಧಿಯಾಗಿ ಇರಬೇಕು । 
ಮನುಜನಾವನು ಇಲ್ಲಿಗೆ ಬಂದರವನಿಗೆ । 
ಘನಪಾಷಾ ಓಡಿಸಿ ಪುಣ್ಯವ ತಂದಿತ್ತು । 
ಜನುಮಾ ಜನುಮಾದಲ್ಲಿ ಜ್ಞಾನವೆ ಕೊಟ್ಟುನೀ । 
ನಿನ್ನನೆ ಧೇನಿಸುವಂತೆ ಕೃಪೆ ಮಾಡು ಎನಲಾಗಿ । 
ಮುನಿಗೆ ಒಲಿದು ವರವನು ಇತ್ತನು ಇತ್ತಾ । 


ನರಸಿಂಹಜಯಂತಿ 


ಕನಕಮಯವಾದಾ ಗಿರಿ ಇದ ಇದೆ ಇದೆ। 

ವನಧಿ ಬಂಧನ ಕುರು ಜಾಂಗುಲಿ ವಿಶಾಲಾ । 
ಮಣಿ ಕರ್ಣಿಕೆ ಕಾಸಿ ಶ್ರೀ ರಂಗಕ್ಷೇತ್ರ । 
ಮಣಿಯಾಗಿಪ್ಪಾದೆಂದು ಅತಿಶಯವಾದಾ ಮಾ | 
ತನು ಕೊಟಾ ಶ್ರ ಪರಮಾತ್ಮಾ! 

ದಿನ ಒಂದು ನೂರೈದಾ ಏಳೆಂಟು ಒಂಬತ್ತು | 
ಇನಿತರ ಮೇಲೆ ವೆಗ್ಗಳವಾಗಿ ಇದ್ದರು | 

ಅಮಿಷ ಗಂಗಾ ತೀರದಲ್ಲಿ ಶತವಸ್ತ । 

ರನುಸರಿಸಿ ಇದ್ದ ಫಲಕೆ ಮಿಗಲಯ್ಯಾ । 

ಎಣಿಕೆ ಮಾಡುವರ್ಯಾರು ಈ ಕ್ಷೇತ್ರದ ಯಾತ್ರಿ । 
ಜನುಮದೊಳಗೆ ಒಮ್ಮೆ ಸಾರಿದಾನಂತೆ । 

ಜನನಕೆ ಯಾತ್ರಿ ಮಾಡಿದಂಥ ಫಲವಕ್ಕು । 
ಕನಸಿಲೀ ಮನಸಿಲೀ ಚಿಂತೆಸೆ । 
ಧನವಂತನಾಗುವಾ ಇಹ ಪರದಲ್ಲಿಸೌಖ್ಯ । 
ಹನುಮಾ ವಂದಿತ ನಮ್ಮ ವಿಜಯವಿಠಲರೇಯಾ । 
ಸನತ್ಕುಮಾರ ನಾರದರಿಗೆ ವೊಲಿದ ಕಾಣೋ। 


ಆದಿತಾಳ 


ಎಸೆವಾ ತೀರ್ಥಂಗಳುಂಟು ಶೇಷ ಮಾರ್ಕಂಡ ಬ್ರಹ್ಮಾ! 

ಬಿಸರುಹನಾಭಾ ಲಕುಮಿ ಹನುಮಾ ರುದ್ರಾ ರುದ್ರಾಣಿ । 

ಖಷಿ ಗೌತಮಾ ವಿಭಾಂಡಾ ಸ್ಕಾಂದ ಅಂತರಗಂಗೆ 11೪1 
ಬೆಸಸುವೆ ಭೈರವ ಪಾಪ ವಿನಾಶನ । 

ವಸುಧಿಯೊಳಗಿದ್ದ ಎಲ್ಲಾತೀರ್ಥಗಳಕ್ಕು । 

(ಬೆಸನೆ) (ಬೆಸಸೆ) ಲೋಕದ ಜನರು ಬಂದು ವಿಧಾನ ತಿಳಿದು । 

ಕುಶಲ ಮಿತಿಯಿಂದಾ ಸತ್ಸರ್ಮಾಚರಿಸಲು | 

ವಶವಾಗಿಪ್ಪಾರು ಸರ್ವದೇವತೆಗಳು । 

ವಿಷಯಗಳಲಿ ಬಿದ್ದು ಕೆಟ್ಟು ಪೋಗದೆ ರ। 


-89- 


ನರಸಿಂಹಜಯಂತಿ 


ಕೃಸ ಯೋಗ ಮಾಡದಿರಿ ಗತಿಗೆ ಮಾರ್ಗವಾಗದು ॥ 


ಅಸುರ ವಿರೋಧಿ ನಮ್ಮ ವಿಜಯವಿಠಲರೇಯಾ 11೫11 
ಜತೆ 
ಪರಮಾಯು ಸಿದಪದು ಮಾರ್ಕಂಡ್ಯ ಕೇತ್ರಾ । 
ro) ply 
ನರಸಿಂಹಾನಂತಾ ವಿಜಯವಿಠಲ ವಾಸಾ 11೬11 


ರಾಗ - ನಾಟಿ - ರುಂಪೆತಾಳ 
ನರಸಿಂಹ ವಜ್ರಸಿಂಹ ಸರಸಿಜನಾಭಾ ದಕ್ಷಣ । ಶರಧಿನಿ ವಾಸಾ ಪ 


ಹಿರಣ್ಯಕಶ್ಯಪು ತಾ ಪ್ರಹ್ಲಾದನು ಬಾಧಿಸಲು 

ಪಿರಿಯ ದೈವವೆ ಮೊರೆಯೋಗಲೂ । 

ಹಿರಿದಾಗಿ ಕೇಳಿ ಹಿತದಲಿ ಬಂದು ಬೊಬ್ಬಿಡಲು । 

ಹಿರಣ್ಯ ಗರ್ಭಾದಿಗಳು ಹಿರಿದು ಚಿಂತಿಸಲೂ ell 


ಭುಗಿತಿಸಿ ದಿಕ್ಕಿನಲಿ ಪ್ರತಿ ಶಬ್ದ ಪುಟ್ಟುತಿರೆ । 

ಪಗಳಿರುಳು ಬಂದೆಂದರು ಸಕಲರೂ ॥ 

ರುಗಡರುಗಿಪ ಬೆಳಗು ಕವಿದುದು ಮೂರು ಲೋಕಕ್ಕೆ | 

ಎಗುರು ಕೊನೆ ಪೊಗಳಿ ವೇದಗಳು ಬೆರಗಾಗೆ 11೨1 


ರಕ್ಕಸ ನೋಡಲು ಬಗೆದು ಕರುಳು ಕೊರಳಿಗಿ ಮಾಲೆ 

ಇಕ್ಕ ಭಕ್ತರ ಮೆಚ್ಚಿ ವರವನಿತ್ತಾ । 

ಕಕ್ಕಸದ ದೈವ ಅನಂತಪದುಮನಾಭ 

ಮುಕ್ತಿದಾಯಕ ವಿಜಯವಿಠಲ ಮಹದಾ 11೩11 


ಜವ ಯು ಜು ಜು 


ನರಸಿಂಹಜಯಂತಿ 


ಶ್ರೀ ವಿಜಯದಾಸ ವಿರಚಿತ 
ಕನಕಗಿರಿ ಶ್ರೀನರಸಿಂಹ ಸುಳಾದಿ 


ರುದ್ರಾಂತಯಾರಮಿ ನಾರಸಿಂಹ ಮಹಾಸಿಂಹ । 
ರೌದ್ರಾವತಾತ ತರುಣ ಕೋಟಿ ಭಾಸ। 
ಭದ್ರನಾಯಕ ಭಕ್ತರಾಧೀನ ಅನುದಿನ । 
ಉದ್ರೇಕಮತಿ ಕೊಡುವ ಉಧದಿಶಯನ । 

ಕ್ಷುದ್ರ ದಾನವ ತತಿಯ ಧರಣಿಗೆ ಕೆಡಹಿಸು । 
ನಿದ್ರರ ಮಾಡುವ ಧೀರಶಾಲಿ | 

ಹೃದರೋಗ ಮೂಲಶಕ್ಕಿತ್ತಿ ಕೀರ್ತಿಯ ಪೊತ್ತ ಗುಣಿಸ । 
ಮುದ್ರ ವಜ್ರನಖ ನಿಟಲ ನೇತ್ರ । 

ಸದೃಶರಹಿತ ರೂಪ ಬಲು ಬಹು ಪ್ರತಾಪ। 
ವಿದ್ರುಮ ನಯನ ವಿಚಿತ್ರ ರದನ । 
ರುದ್ರಾಂತರ್ಯಾಮಿ ಸ್ವಾಮಿ ಭಳಿರೆ । 
ವಿದ್ರಾನೇಕೆ ಇಷ್ಟದೇಹ ಬರುವ ಉ। 

ಪದ್ರವ ಪರಿಹರಿಸೊ ಎನಗೆ ಒಲಿದು | 
ಮುದ್ರಾಧರರ ಬಡನೆ ಭಕ್ತಿಯ ಕೊಟ್ಟು ಜ। 
ಗದ್ರಮಣ ಕಾಯಬೇಕು ನಾರಸಿಂಹ । 
ನಿದ್ರಾರಹಿತ ನಮ್ಮ ವಿಜಯವಿಠಲ ಕನ । 
ಕಾದ್ರೀಶ ಕರುಣಾಳೆ ನಮೋ ನಮೋ ನಿನಗೆ 


ಪ್ರಹ್ಲಾದ ದೇವನ್ನ ಅಹಲ್ದಾ ನೋಡಯ್ಯಾ । 
ಮಹದಾದಿ ಜನಕೆ ಅಹೋ ಆಶ್ಚರ್ಯಕರ। 

ಸೋಹಂ ಎಂದ ಮನುಜನನ್ನು ಇಹಪರ ಲೋಕದಲ್ಲಿ 
ಗಹಬಾಧೆಯಲ್ಲಿ ದಹಿಸುತಿಪ್ಪನು ಗಡ 

ಪ್ರಹ್ಲಾದ ದೇವನ್ನ ಅಹಲ್ಲಾದ ನೋಡಯ್ಯಾ । 
ಮೋಹನ ಕನಕಾದ್ರಿ ವಿಜಯವಿಠಲ ನಿನ್ನ। 

ದ್ರೋಹಿಗೆ ತಮಸು ಸಂದೇಹ ಎಂದಿಗೆ ಇಲ್ಲಾ 


೦1- 


Well 


121 


ನರಸಿಂಹಜಯಂತಿ 


ಧರೆಯೊಳು ಮೂರು ಲಿಂಗಾಕಾರವಾಗಿ ಶ್ರೀ । 
ಹರಿಯೆ ಮೆರೆವುತಿಪ್ಪತಿಳಿಯಬೇಕು । 

ಪರುಷ ರೂಪಾತ್ಮಕ ರೂಪಗಳೀಪರಿ । 
ಕರಿಸಿಕೊಂಡವು ಕೇಳಿ ನಾಮನಿತ್ಯ । 

ಪರಮ ಶೋಭಿತನಾದ ವಾರಣಾವತಿ ಎಂಬ । 
ಪುರದಲ್ಲಿ ಜಯಂತ ನಾರಸಿಂಹ । 

ಮರಳಿ ಲಾಲಿಸಿ ಇದನೆ ಕನಕನಾಮಕನೆನ್ನಿ। 
ನರಸಿಂಹನೆಂಬೋದೆ ನಿಜ ಕಾಣಿರೋ । 

ಶರಧಿ ತೀರದಲ್ಲೊಂದು ಕಡೆ ಸಿಂಹಾಲಯವೆಂಬ 
ಪುರದಲ್ಲಿನಿಂದಿಹ ನಾರಸಿಂಹನೊ | 
ಎರಡೊಂದು ಸ್ಥಳದಲ್ಲಿ ಪೂಜೆಗಳುತ ಇನಿತು । 
ಮರೆಪುತಿಪ್ಪನು ನೋಡು ನಾರಾಯಣಾ । 
ಹರರೂಪ ತಾಳೀದ ಮೋಹಕ ಜನರಿಗೆ । 
ನಿರಯವಾಗಲಿ ಎಂಬ ಕಪಟದಲ್ಲೀ | 

ಪರಮ ಪಾವನನಾದ ಪೊಂಪಾ ಕ್ಷೇತ್ರ ಸುತ್ತ । 
ಹರಹಿಕೊಂಡಿದೆ ಪಂಚ ಕ್ರೋಶ ಧರಣೀ । 
ಮಿರುಗುತಿದೆ ಇದೆ ಅದರೊಳಗೆಣಿಸಿ । 
ಕರಣಶುದ್ಧದಿ ಪುಣ್ಯ ಪಡಕೊಳ್ಳಿರೋ। 

ಸುರನುತ ವಿಜಯವಿಠಲ ಕಾಂಚನರಾಯಾ । 
ವರವ ಕೊಡುತಲಿಪ್ಪ ಬೇಡಿದ ದಾಸರಿಗೆ 11೩11 
ಕನಕರಾಯನ ದರುಶನ ಮಾಡಿದವರಿಗೆ । 
ಮನದೊಳಗಿದ್ದ ಮಹಾಭೀಷ್ಟೆ ಸಲ್ಲುವದು । 
ಅನುಮಾನವಿದಕ್ಕಿಲ್ಲಪೂರ್ವದ ಕಥೆ ಕೇಳಿ । 
ಕನಕಮುನೇಶ್ವರ ತಪವ ಮಾಡಿದನೆಂದು । 
ಕನಕಾವರುಷ ಬಂದು ಕ್ಷಣ ಕರವನು ನಿತ್ಯ | 
ಇನಿತು ಮಹಿಮೆ ಉಂಟ ಅದರಿಂದ ಲಕುಮೇಶ ॥ 
ಕನಕರಾಯನೆಂದು ಕರಿಸಿಕೊಂಡಾನು ಇಲ್ಲೆ! 


-92- 


ನರಸಿಂಹಜಯಂತಿ 


ವನಜಸಂಭವ ಮೊದಲಾದ ದೇವತೆಗಳು । 

ಘನವಾಗಿ ಪೂಜಿಸಿ ಕೊಂಡಾಡಿದರು ಕೇಳಿ । 

ಮನುಜ ಕೇಸರಿ ರೂಪ ಲಿಂಗಾಕಾರದಲ್ಲಿ! 

ಜನರಿಗೆ ತೋರುವ ನಾನಾ ರೂಪಾತ್ಮಕ । 

ಕನಕ ಕೊಡುವ ನಮ್ಮ ವಿಜಯವಿಠಲರೇಯಾ । 

ಅನುತಾಪ ಬಿಡಿಸಿ ಆನಂದ ಸುಖವ ಕೊಡುವ 11೪॥ 
ನರಸಿಂಹ ತೀರ್ಥದಲ್ಲಿಮಿಂದು ಶುಚಿಯಾಗಿ । 

ಹರಿವಾಯುಗಳ ಭಕ್ತಿ ಸಂಪಾದಿಸೀ । 

ನಿರುತ ಸೇವೆಯ ಮಾಡಿ ಕನಕ ನರಸಿಂಹನ । 

ಚರಣಾಂಬುಜಯುಗಳ ಬಿಡದೆ ನೀವುಟ 

ನರ ಓರ್ವನು ಇಲ್ಲಿಗೆ ಯಾತ್ರೆ ಮಾಡಿದರೆ । 

ಸುರರು ಮೆಚ್ಚುವರು ಅನಂತಕಲ್ಪಾ। 

ಅರೆಮರೆ ಇಲ್ಲವಿದಕೆ ತುಂಗಾ ಮಹಾತ್ಮಿಯೊಳಗೆ | 

ವಿರಚಿಸಿದೆ ನೋಡಿ ಶತ ಅಧ್ಯಾಯ । 

ಹರನ ಸುತನ ಪುರಾಣದಲಿ ಸಿದ್ಧ | 

ವರದೊರೆದು ಪೇಳುತಿಪ್ಪರು ಜ್ಞಾನಿಗಳು । 

ನಿರಯದೂರ ನಮ್ಮ ವಿಜಯವಿಠಲರೇಯನ ॥ 

ಶರಣ ಶುದ್ಧದಲ್ಲಿ ಕೊಂಡಾಡಿ ನಲಿದಾಡಿ 11೫1 
ಜಯಂತಿ ನದಿಸ್ನಾನಾತನಕ ನರಸಿಂಹನ । 

ಪ್ರೀಯರಾಗಿ ನೋಡುವದು ವಿಜಯವಿಠಲ ಒಲಿದಾ Wl 


% ೫ % ೫ 
ಶ್ರೀ ಗೋಪಾಲದಾಸ ವಿರಚಿತ 


ಅಹೋಬಲ ಶ್ರೀನಾರಸಿಂಹ ಸುಳಾದಿ 


ಅಹೋಬಲ ನರಸಿಂಹಸ್ಯ ಮಹೋಬಲ ಮಪ್ರಾಶ್ರಿತಾ | 
ಅಸತ್ತಮಿತ್ರ ಸಂಮಿಶ್ರಾಂ ಗಣಯಾಮೋ ಗ ಸಂಸ್ಥಿತಿಮ್‌ ॥ 


-93- 


ನರಸಿಂಹಜಯಂತಿ 


ಅನಂತನ್ನ ನೋಡಿ ಅಗಣಿತಗುಣಗಣನ। 
ಅನಂತನ್ನ ಪಾಡಿ ಆಗಮಾದಿನುತನ | 

ಅನಂತನ್ನ ಬೇಡಿ ಅನಿಮಿತ್ಯ ಬಾಂಧವನ । 
ಅನಂತನ್ನ ತಿಳಿ ಅಧಿಕಾರಾನುಸಾರ । 

ಅನಂತ ಜನರ ಪೊರೆವ ಅನಂತ ರೂಪನಾಗಿ 
ಅನಂತ ಸೇವೆ ಅಹೋಬಲ ನರಸಿಂಹನಾಗಿ । 
ಅನಂತ ಪರಿಯಾ ತುತಿಪೂ ಅಮಾರ್ಕಂಡೇಯಾಗೊಲಿದು । 
ಅನಂತ ಮೂರ್ತಿ ತೋರಿ ಆತನ ವ್ರತವಗಲಿಸಿ । 
ಅನಂತ ಸಿರಿ ಅಜಭವಾದರಿಂದ ಲನ್ನು I 

ಅನಂತ ಪರಿಯಲಿ ಸ್ಥರಿಸಿಕೊಳ್ಳುತಿಪ್ಪ। 

ಅನಂತ ಗಿರಿವಾಸ ಗೋಪಾಲ ವಿಠಲ । 
ಅನಂತನಿಂದಲಿ ಅನಂತ ತೀರ್ಥವುಂಟು 
ಭವನಾಶನ ಮಾಳ್ಬಭಾಗೀರಥಿಯ ಜನಕ । 
ಭವನಾಶಿನಿ ತೀರ್ಥದಲ್ಲಿತಾನೆ ನಿಂದು । 
ಅವನಿಯಾಳಿಗೆ ಒಬ್ಬಾ ಚಂಡಶಾಸನನುಯಂ । 
ಬವನು ತಾನು ಬಲು ಕವಿಗಳ ದೂಷಿಸುತ । 
ಭವದಿ ಪೀಡಿತನಾಗಿ ಬಹುವಿಪ್ರರ ದ್ರೇ। 

ಹವನ ತಾಕಿ ಶಿವನು ಆಗಿ ಬೀಳಿ | 

ಜವನ ದೂತರು ಬಂದು ಜಬರಿಸಿ ಒಯ್ಯುವ ಸಮಯ । 
ಕೃವನ ಅಂಗುಟ ಬೆರಳು ಭವನಾಶಿಲಿ ಬೀಳೆ । 
ಭವತರಿದು ಅನುಭವಕೆ ತಂದುಯಿತ್ತು । 
ಭುವನದೊಳಗೆ ದಶರಥರಾಯನೆ ಆದ ॥ 
ಭವರೋಗದ ವೈದ್ಯ ಗೋಪಾಲವಿಠಲನು | 
ಪವನಂತರ ನಿಂತು ಪಂಡಿತರನು ಪೊರೆವ 


ಸಿರಿದೇವಿ ಪೆಸರಿನ ತೀರ್ಥ ಇಲ್ಲುಂಟು ॥ 
ಗರುಡ ತೀರ್ಥವುಂಟು ಉರಗ ತೀರ್ಥವುಂಟು । 
ನರರವ್ರದ್ಧರಿಸಲಿ ವಾಯು ತೀರ್ಥವುಂಟು । 


-94- 


ell 


1೨ 


ನರಸಿಂಹಜಯಂತಿ 


ಪರಿಪರಿ ಪೆಸರಿನ ತೀರ್ಥಗಳಲ್ಲುಂಟು । 

ನರಹರಿ ತಾನೆ ಒಂದೊಂದು ತೀರ್ಥಯಿದ್ದು | 
ಧರೆಯ ಮೇಲಿದ್ದ ಜನರ ಪೊರೆವ ತಿಳಿದವರಿಗೆ । 
ಕರುಣಾಕರ ದೇವ ಗೋಪಾಲ ವಿಠಲ ತನ್ನ I 

ಶರಣರ ಪೊರೆಯಲಿ ಇರುತಿಪನಿಲ್ಲಿ 11೩1 
ಸರಿವತಕೌಸ್ತುಭ ಸಿರಿಗಂಧ ಕೊರಳ । 

ಅರಳಿದ ಪೂಮಾಲೆ ಆವುದರ ಮ್ಯಾಲೊಲಿಯ । 
ಕರಣ ಕುಂಡಲ ಕಸ್ತುರಿಗೂಸಲ ಥಳಥಳಿಸೆ । 

ಕಿರಿವಂಧ ಕಪ್ಪುರದ ಕರಡಿಗೊದಸಿ । 

ಸಿರಿ ಕಿರೀಟವು ಸಿರಿನಾಮ ಕಸ್ತುರಿ ತಿಲಕ । 

ಕರ ಚತುರ್ಭುಜಾ ಶಂಖ ಚಕ್ರಾಯುಧಾ । 
ವರನಾಭಿಯಿಂದೊಪ್ಪವೆರಡ್ಳಾಗ ಕಟಿ । 

ತರಮ್ಯಾಲೆ ಉಡಿಗೆ ಕಿಂಕಿಣಿಯಾ ಘಂಟೆ। 

ಊರು ಜಾನು ಜಂಘ ಜಘನ। 

ಶರಣರ ಮೋಹಿಪ ರೂಪ ಸಿರಿನಾರಾಯಣ ಶೃಂ 
ಗಾರ ಮೂರ್ತಿ ಗರುಡವಾಹನ ಗೋಪಾಲವಿಠಲ। 
ಪರಿವಾರದೊಡಿಯ ಪರಬೊಮ್ಮ ಕಾಣೋ YI 
ಇಲ್ಲಿವುಂಟು ಅಲ್ಲೆಯಿಲ್ಲಅಲ್ಲೆವುಂಟು ಇಲ್ಲೇಯಿಲ್ಲ। 
ಸೊಲ್ಲನಾಡಸಲ್ಲದಿನ್ನು ಬಲ್ಲವಂಗಲ್ಲೆ ಕೈವಲ್ಯ । 
ಬೆಲ್ಲದಚ್ಚು ಆವ ಕಡಿಯಿಂದಾದರು ತಿನ್ನಲು । 
ಬೆಲ್ಲವೊಂದೆ ಕಡೆಯಾಗಿ ಕಲ್ಲುವಂದು ಕಡಾಗೋದೆ । 
ಎಲ್ಲಿನೋಡಾ ಹರಿ ಇರಲು ಇಲ್ಲಿಗೆ ಬಂದದ್ಯಾಕೆನಲು । 
ಸುಲಭದಿ ತಿಳಿವ ಸ್ಥಳದಲ್ಲಿ ಮಹತ್ಥಿಯವುಂಟು | 
ಅಲ್ಲಿಂದ ಬಂದುದಯೇನಾ । 

ಇಲ್ಲಿಂದ ಕೊಂಡೊಯ್ದದಾದೇನು | 

ಬಲ್ಲ ಜ್ಞಾನಿಗಳು ಮನದಲ್ಲಿದುಗುಣಿಸಿ ನೋಡಿ | 
ಮಲ್ಲರ ಮರ್ದನ ರಂಗ ಗೊಪಾಲವಿಠಲ | 


-95- 


ನರಸಿಂಹಜಯಂತಿ 


ಎಲ್ಲಿ ನೋಡಲು ವಿಶ್ವಮೂರ್ತಿ ತಾ ಪೊಳೆವ 11೫1 
ನೋಡುವ ತನ್ನತಾ ಒಬ್ಬರಲಿ ನಿಂತು। 

ಬೇಡುವ ತನ್ನತಾ ಒಬ್ಬರಲಿ ನಿಂತು । 

ಮಾಡುವ ತನ್ನತಾ ಒಬ್ಬರಲಿ ನಿಂತು । 

ನೀಡುವ ತನಗೆ ತಾ ಒಬ್ಬರಲಿ ನಿಂತು । 

ಕೇಡು ಲಾಭಂಗಳ ಕೂಡಿ ಉಣಿಸುವನು 11೭11 


ಇಲ್ಲೆ ಅನಂತಾನಂತವಾಗಿ ಮೆಲ್ಲಗೆ ತಾ ತೋರುತಿಪ್ಪ। 

ಇಲ್ಲೆ ಅನಂತಾಯುಧಗಳ ಬಲ್ಲವರಿಗೆ ತೋರುತಿಪ್ಪ। 

ಇಲ್ಲೆ ಅನಂತರೂಪಗಳು ಬಲ್ಲವರಿಗೆ ತೋರುತಿಪ್ಪ। 

ಇಲ್ಲಿ ಒಂದು ಕರ್ಮವು ಮಾಡೆ ಅನಂತ ಮಡಿ ಅವಂಗೀವ ॥ 
ಎಲ್ಲಿ ನೋಡಾ ತೀರ್ಥಂಗಳು ಎಲ್ಲಿ ನೋಡಾ ದೇವತೆಗಳು | 
ಎಲ್ಲಿ ನೋಡಾ ಮುನಿಗಳು ಎಲ್ಲಿ ನೋಡಾ ತಾಪಸಿಗಳು | 
ನಿಲ್ಲಿಸಿಪುರೊಂದು ವೊಂದು ಬಳ್ಳಿ ವೃಕ್ನಾರೂಪದಿಂದ । 
ಪಲ್ಲವಿಸು ತಾ ನಾನಾ ಪಕ್ಷಿಜಾತಿ ರೂಪದಿಂದ । 
ಹುಲ್ಲುಕಾಷ್ಠಗಳನ್ನು ಇಲ್ಲಿ ಭೇದಿಸುವದಕೆ । 

ಮೆಲ್ಲನೆ ತಿಳಿದು ಹರಿಗಲ್ಲಿ ಇನ್ನರ್ಪಿಸಬೇಕು । 

ಎಲ್ಲಪುಷ್ಪ ಫಲವು ಶ್ರೀ ವಲ್ಲಭನ್ನ ಸೇವಿಸುತ್ತ । 
ಇಲ್ಲಿಇರುತಿಪ್ಸವಾವು ಬಲ್ಲವನು ತಿಳಿದು ನೋಡ। 
ಎಲ್ಲರಂತರಯಾಮಿಯಾದ ಬಲ್ಲಿದ ಗೋಪಾಲ ವಿಠಲ । 


ಅಲ್ಲಿಪ್ರಹ್ಲಾದಗೊಲಿದು ಇಲ್ಲಿ ಬಂದ ದೈವ ನೋಡಿ 11೭1 
ಅನಂತನ ನೋಡಿ ಅನಂತನ ಬೇಡಿ 
ಅನಂತ ವಂದೆ ದೈವ ಗೋಪಾಲವಿಠಲನೆನ್ನಿ un 


೫ ಶೇ ಶೇ ಸೇ 


ನರಸಿಂಹದೇವರ ಚರಿತ್ರೆ 
ಹಾಗೂ 


ನರಸಿಂಹದೇವರ ಕ್ಲೇ ತ್ರಗಳು 


ನರಸಿಂಹಜಯಂತಿ 


ನರಸಿಂಹದೇವರ ಚರಿತ್ರೆ 


ಹಿರಣ್ಯಕಶಿಪುವಿನ ಉಪದ್ರವವನ್ನು ತಾಳಲಾರದೆ ಸಮಸ್ತ ದೇವತೆಗಳು ಬ್ರಹ್ಮದೇವರನ್ನು 
ಮೊರೆಹೊಕ್ಕರು. ಬ್ರಹ್ಮದೇವರು ಸಮಸ್ತ ದೇವತೆಗಳನ್ನು ಕರೆದುಕೊಂಡು ಕ್ಷೀರಸಾಗರದ 
ಸಮೀಪಕ್ಕೆ ತೆರಳಿ ಭಗವಂತನನ್ನು ಸ್ತೋತ್ರ ಮಾಡಿದರು. 


ಓಂ ನಮೋ ಭಗವತೇ ಮಹಾಪುರುಷಾಯ ಮಹಾತ್ಮನೇ I 
ವಿಶುದ್ಧಾನುಭವಾನಂದಸಂದೋಹಾಯಯತೋತಭಯಮ್‌॥। ೭.೪.೨೪ 

ಪರಮಪುರುಷನಾದ ಭಗವಂತನೇ! ನಾವೆಲ್ಲದೇವತೆಗಳು ನಿನ್ನಲ್ಲೇ ಶರಣಾಗತರಾಗಿದ್ದೇವೆ. 
ನೀನು ಮಹಾತ್ಮನಾಗಿರುವಿ. ಷಡ್ಫುಣೈಶ್ಚರ್ಯ- ಸಂಪನ್ನನಾಗಿರುವಿ. ವಿಶುದ್ಧವಾದ 
ಜ್ಞಾನಾನಂದಸ್ವರೂಪನಾಗಿರುವಿ. ನಮಗೆ ಬಂದಿರುವ ಭಯವು ನಿನ್ನಿಂದಲೇ ಈಗ 
ಪರಿಹಾರವಾಗಬೇಕು. 


ದೇವತೆಗಳ ಪ್ರಾರ್ಥನೆಯನ್ನು ಭಗವಂತನು ಕೇಳಿಸಿಕೊಂಡನು. ಮೇಘದಂತೆ 
ಗಂಭೀರಧ್ವನಿಯಿಂದ ಉತ್ತರಿಸಿದನು - ಸಕಲ ದೇವತೆಗಳೇ! ಭಯಪಡಬೇಡಿ. ನಿಮಗೆಲ್ಲರಿಗೂ 
ಮಂಗಳವಾಗಲಿ. ಶುಭವಾಗಲಿ. ಕ್ಷುದದೈತ್ಯನಾದ ಹಿರಣ್ಯಕಶಿಪುವಿನ ಎಲ್ಲ ದೌರ್ಜನ್ಯವನ್ನು 
ನಾನು ನೋಡುತ್ತಿದ್ದೇನೆ. ಅದಕ್ಕೆ ಪರಿಹಾರವನ್ನು ಕೂಡ ನಾನೇ ಮಾಡುತ್ತೇನೆ. ಆ ಸಮಯಕ್ಕಾಗಿ 
ನೀವು ನಿರೀಕ್ಷಣೆ ಮಾಡಿರಿ. 
ಯದಾ ದೇವೇಷು ವೇದೇಷು ಗೋಷು ವಿಪ್ರೇಷು ಸಾಧುಷು । 
ಧರ್ಮೇ ಮಯಿ ಚ ವಿದ್ದೇಷಃ ಸ ವಾ ಆಶು ವಿನಶ್ಯತಿ ॥ 
ಹಿರಣ್ಯಕಶಿಪು ಯಾವಾಗ ಬಹಳವಾಗಿ ದೇವತೆಗಳಲ್ಲಿ ವೇದಗಳಲ್ಲಿ, ಹಸುಗಳಲ್ಲಿ ಮತ್ತು 
ಬ್ರಾಹ್ಮಣರಲ್ಲಿ ಸಾಧುಸಂತರಲ್ಲಿ ಧರ್ಮದಲ್ಲಿ ಮತ್ತು ನನ್ನಲ್ಲಿ ಅವನ ದ್ವೇಷವು ಇನ್ನಷ್ಟು 
ಹೆಚ್ಚಾಗುತ್ತದೋ ಆಗ ಅವನು ನನ್ನಿಂದ ವಿನಾಶವನ್ನು ಹೊಂದುವನು. 
ನಿವೆ್ಣರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ । 
ಪ್ರಹ್ಲಾದಾಯ ಯದಾ ದ್ರುಹ್ಯೇದ್‌ ಹನಿಷ್ಕ್ಯೇನ5ಷಿ ವರೋರ್ಜಿತಮ್‌ ॥ 
ಭಾಗ. ೭.೪.೨೮-೨೯ 


-98- 


ನರಸಿಂಹಜಯಂತಿ 


ಪ್ರಶಾಂತಚಿತ್ತನಾದ, ಬಹಳ ಸಾತ್ವಿಕನಾದ, ಮಹಾತ್ಮನಾದ, ಯಾರಲ್ಲೂ ವೈರವಿಲ್ಲದ 
ಅವನ ಮಗನನ್ನೇ ಯಾವಾಗ ದ್ವೇಷ ಮಾಡುವನೋ ಅವನಿಗೆ ಹಿಂಸೆಯನ್ನು ನೀಡುವನೋ 
ಆಗ ಅವನು ಎಷ್ಟೇ ಬಲಿಷ್ಠನಾಗಿದ್ದರೂ ಅವನನ್ನುನಾನು ಬಿಡುವುದಿಲ್ಲ. ಸಂಹಾರ ಮಾಡಿಯೇ 
ತೀರುತ್ತೇನೆ. ಭಯಪಡದೇ ನಿಮ್ಮಕಾರ್ಯಗಳಲ್ಲಿತೊಡಗಿರಿ. 


ಸಮಸ್ತದೇವತೆಗಳು ಭಗವಂತನ ಮಾತುಗಳನ್ನು ಕೇಳಿಸಿಕೊಂಡು ಸಜ್ಜನರ ವಿಷಯದಲ್ಲಿ 
ಅವನಿಗಿರುವ ಕಾರುಣ್ಯವನ್ನು ಮನನ ಮಾಡಿಕೊಂಡು, ಭಾವುಕರಾಗಿ ತಮ್ಮ ಸ್ಥಳಗಳಿಗೆ 
ಹಿಂತಿರುಗಿದರು. 


ಪ್ರಹ್ನಾದನ ಜನನ ಮತ್ತು ಅವನ ಮಹಿಮೆ 
ಪತಿಯ ಘೋರತಪಸ್ಸು ಮುಗಿಯಬೇಕು. ಮನೆಗೆ ಪತಿಯು ಬರಬೇಕು. ಆವಾಗಲೇ 
ಮಕ್ಕಳನ್ನು ಹಡೆಯುತ್ತೇನೆ ಎಂದು ಸಂಕಲ್ಪಮಾಡಿದ್ದ ಕಯಾದುವಿಗೆ ಪ್ರಹ್ಲಾದನು ಮಗನಾಗಿ 
ಈಗ ಹುಟ್ಟಿದ್ದಾನೆ. ಪ್ರಹ್ಲಾದನು ಹುಟ್ಟಿದಾಗ ಸಮಸ್ತದೇವತೆಗಳಿಗೆ ಸಂತೋಷವಾಗಿದೆ. 
ಎಲ್ಲೆಡೆಯೂ ಶುಭಶಕುನಗಳು ಉಂಟಾಗಿವೆ. ಬೆಳೆಯುತ್ತಿರುವ ಪ್ರಹ್ಲಾದನು ಅತ್ಯಂತ 
ಗುಣಭರಿತನಾಗುತ್ತಿದ್ದಾನೆ. ಅವನಿಗೆ ಆಟದ ಬಗ್ಗೆ ಆಸಕ್ತಿಯಿಲ್ಲ. ಬೇಡದ ಹರಟೆಗಳಲ್ಲಿಯೂ 
ಆಸಕ್ತಿಯಿಲ್ಲ . ಬಾಲ್ಯದಿಂದಲೂ ನಿರಂತರ ಭಗವಂತನ ಸ್ಮರಣೆಯನ್ನು ಮಾಡುತ್ತಲೇ 
ಬೆಳೆಯುತ್ತಿದ್ದಾನೆ. 
ಆತ್ಮವತ್‌ ಸರ್ವಭೂತಾನಾಮೇಕಃ ಪ್ರಿಯಸುಹೃತಮಃ | 
ದಾಸವತ್‌ ಸನ್ನತಾರ್ಯಾಂಫ್ರಿಃ ಪಿತೃವದ್ದೀನವತ್ಸಲಃ ॥ ಭಾಗ.೭.೪.೩೨ 
ಪ್ರಹ್ಲಾದನಿಗೆ ಸಕಲ ಭೂತಗಳೂ ತನ್ನಂತೆಯೇ ಅತ್ಯಂತ ಪ್ರಿಯವಾಗಿವೆ. ಸಜ್ಜನರಿಗೆ 
ಪರಮಮಿತ್ರನಾಗಿದ್ದಾನೆ. ಪೂಜ್ಯರಲ್ಲಿ ದಾಸನಂತೆ ನಡೆದುಕೊಳ್ಳುತ್ತಾನೆ. ದುಃಖಿತರಲ್ಲಿ 
ತಂದೆಯಂತೆ ವರ್ತಿಸುತ್ತಾನೆ. 
ಹೀಗೆ ಬಾಲ್ಯದಿಂದಲೇ ಅವನಲ್ಲಿ ಗುಣಗಳು ಹೆಮ್ಮರವಾಗಿ ಬೆಳೆಯುತ್ತಿವೆ. 
ದುಃಖದ ಪ್ರಸಂಗಗಳು ಎದುರಾದಾಗ ಅವನ ಮನಸ್ಸು ಕ್ಷೋಭೆಗೆ ಒಳಗಾಗುತ್ತಿರಲಿಲ್ಲ. 
ಸಹಜವಾಗಿ ಮಕ್ಕಳಿಗೆ ಆಸಕ್ತಿ ಮೂಡುವ ಆಟಿಕೆಗಳಲ್ಲಿ, ತಿನಿಸುಗಳಲ್ಲಿ ಇದು ಅನಿತ್ಯವೆಂಬ 
ಅರಿವನ್ನು ಹೊಂದಿದ್ದಾನೆ. 


-99- 


ನರಸಿಂಹಜಯಂತಿ 


ಹೀಗೆ ಆಸುರಜಾತಿಯಲ್ಲಿಹುಟ್ಟಿದರೂ ಆಸುರೀಸ್ವಭಾವವು ಲವಲೇಶವೂ ಅವನಲ್ಲಿರಲಿಲ್ಲ. 
ಪುಟ್ಟ ಬಾಲಕನಲ್ಲಿರುವ ಮಹಾಗುಣಗಳನ್ನು ಬಹುದೊಡ್ಡ ಜ್ಞಾನಿಗಳೂ ಕೂಡ ನೋಡಿ 
ಕಲಿತುಕೊಳ್ಳುತ್ತಾರೆ. 

ನಾರದರು ಧರ್ಮರಾಜನಿಗೆ ಪ್ರಹ್ಲಾದನ ಗುಣಗಳನ್ನು ವರ್ಣಿಸುತ್ತಾ, ಬಲು ಭಾವುಕರಾಗಿ 
ಹೀಗೆ ಹೇಳುತ್ತಾರೆ - 


ಗುಣೈರಲಮಸಂಖ್ಯೇಯ್ಸರ್ಮಾಹಾತ್ಸ್ಯಂ ತಸ್ಯ ಸೂಚ್ಯತೇ । 
ವಾಸುದೇವೇ ಭಗವತಿ ಯಸ್ಕ ನೈಸರ್ಗಿಕೀ ರತಿಃ ॥ ಭಾಗ.೭.೪.೩೭ 
ಪ್ರಹ್ಲಾದನಲ್ಲಿ ಹೇಳಿ ಮುಗಿಸದಷ್ಟು ಗುಣಗಳಿವೆ. ಅವುಗಳನ್ನೆಲ್ಲ ವಿವರವಾಗಿ 
ಹೇಳುವುದಕ್ಕಿಂತ ಯಾವ ಒಂದೇ ಒಂದು ಗುಣವನ್ನು ಹೇಳಿದ ಮಾತ್ರಕ್ಕೆ ಉಳಿದೆಲ್ಲಗುಣವನ್ನು 
ಹೇಳಿದಂತಾಗುತ್ತದೋ ಅಂತಹ ಬಹುದೊಡ್ಡಗುಣವೊಂದನ್ನು ನಿನ್ನ ಮುಂದೆ ಹೇಳುತ್ತೇನೆ. 
ಯುಧಿಷ್ಠಿರ! ಕೇಳು. ಭಗವಂತನಾದ ವಾಸುದೇವನಲ್ಲಿ ಆ ಪ್ರಹ್ಲಾದನಿಗೆ ಸ್ವಾಭಾವಿಕವಾಗಿ 
ಭಕ್ತಿಯು ನಿರಂತರವಾಗಿ ಪುಟಿಯುತ್ತಿತ್ತು. 
ಪ್ರಹ್ಲಾದನು ಯಾವಾಗಲೂ ನಾರಾಯಣಧ್ಯಾನದಲ್ಲಿ ಮುಳುಗಿರುತ್ತಿದ್ದ. ಕುಳಿತಾಗ, 
ನಿಂತಾಗ, ತಿರುಗಿದಾಗ, ಊಟ ಮಾಡುವಾಗ ನಾರಾಯಣನ ಸ್ಮರಣೆ ಮಾಡುತ್ತಿದ್ದನು. 
ಗೋವಿಂದನ ಪ್ರೇಮವೀಕ್ಷಣೆಯನ್ನೇ ಸದಾ ನಿರೀಕ್ಷಿಸುತ್ತಿದ್ದವು. ಆ ಗೋವಿಂದನ 
ಚಿಂತನೆಯಲ್ಲಿಯೇ ಮುಳುಗಿರುತ್ತಿದ್ದನು. ಕೆಲವೊಮ್ಮೆ ನಗುತ್ತಾನೆ. ಜೋರಾಗಿ ಅಳುತ್ತಾನೆ. 
ಕುಣಿಯಲು ಪ್ರಾರಂಭ ಮಾಡುತ್ತಾನೆ. ""ಹರೇ ಹರೇ'' ಎಂದು ಗಟ್ಟಿಯಾಗಿ ಕೂಗುತ್ತಾನೆ. 
ಒಮ್ಮೊಮ್ಮೆ ಸ್ತಬ್ಧಚಿತ್ರದಂತೆ ಧ್ಯಾನಮಾಡುತ್ತಾ ಕುಳಿತು ಬಿಡುತ್ತಾನೆ. ಇದ್ದಕ್ಕಿದ್ದಂತೆ 
ರೋಮಾಂಚನದಿಂದ ಪುಳಕಿತನಾಗುತ್ತಾನೆ. ಎಷ್ಟರ ಮಟ್ಟಿಗೆ ಎಂದರೆ ಉಸಿರನ್ನು ಕೂಡ 
ಆಡುತ್ತಿರಲಿಲ್ಲ. ಆನಂದಬಾಷಸುರಿಸುತ್ತಾ ಅರ್ಧಕಣ್ಣು ಮುಚ್ಚಿ ಹಾಗೆಯೇ ಇದ್ದು 
ಬಿಡುತ್ತಾನೆ. ಯುಧಿಷ್ಠಿರನೇ। ಇವನ ಹರಿಧ್ಯಾನದ ತತ್ಫರತೆಯನ್ನು ನೆನೆಸಿಕೊಂಡರೆ ನನಗೇ 
ರೋಮಾಂಚನವಾಗುತ್ತದೆ. ಇಂತಹ ಭಾಗ್ಯಶಾಲಿಯಾದ ಪ್ರಹ್ನಾದನಿಗೆ ಅವನ ತಂದೆಯಾದ 
ಹಿರಣ್ಯಕಶಿಪುವು ಮಹಾದ್ರೋಹವನ್ನು ಮಾಡಲು ಪ್ರಾರಂಭ ಮಾಡಿದ. 


-100- 


ನರಸಿಂಹಜಯಂತಿ 


ಪ್ರಹ್ಲಾದನ ಗುರುಕುಲವಾಸ 

ಪ್ರಹ್ಲಾದನನ್ನು ಹಿರಣ್ಯಕಶಿಪು ಗುರುಕುಲಕ್ಕೆ ಕಳುಹಿಸುತ್ತಿದ್ದಾನೆ. ದೈತ್ಯಗುರುಗಳಾದ 
ಶುಕ್ರಾಚಾರ್ಯರಿಗೆ ಶಂಡ, ಮರ್ಕ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇವರು ಹಿರಣ್ಯಕಶಿಪುವಿನ 
ಗುರುಕುಲದಲ್ಲಿ ಪಾಠ ಹೇಳುತ್ತಿದ್ದಾರೆ. ಇವರ ಬಳಿಗೆ ಹಿರಣ್ಯಕಶಿಪು ಪ್ರಹ್ಲಾದನನ್ನು ಪಾಠಕೇಳಲು 
ಕಳುಹಿಸಿದನು. ಹಿರಣ್ಯಕಶಿಪುವಿಗೆ ಸಮ್ಮತವಾಗುವಂತೆ ಶಂಡ ಮರ್ಕರು ಪಾಠವನ್ನು 
ಮಾಡುತ್ತಿದ್ದರು. ಆದ್ದರಿಂದ ಪ್ರಹ್ಲಾದನು ಪಾಠ ಕೇಳುತ್ತಿದ್ದನೇ ಹೊರತು ಅದನ್ನು 
ಕಲಿಯುತ್ತಿರಲಿಲ್ಲ. ಅಭ್ಯಾಸ ಮಾಡುತ್ತಿರಲಿಲ್ಲ. ಅದೊಂದು ದಿವಸ ಹಿರಣ್ಯಕಶಿಪು ತನ್ನ 
ಮಗನಾದ ಪ್ರಹ್ಲಾದನನ್ನು ಪ್ರೀತಿಯಿಂದ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಕೇಳಿದನು - 
ಮಗುವೇ! ಗುರುಕುಲದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿರುವಿಯಾ? ಏನು ಕಲಿತಿರುವೆ 
ಹೇಳು. 


ಹಿರಣ್ಯಕಶಿಪುವಿನ ಪ್ರಶ್ನೆಗೆ ಪ್ರಹ್ಲಾದನು ನಗುತ್ತಾ ಉತ್ತರಿಸಿದನು - 


ತತ್ತಾಧು ಮನ್ಯೇ5ಸುರವರ್ಯ ದೇಹಿನಾಂ 
ಸದಾ ಸಮುದ್ಧಿಗ್ಗಧಿಯಾಮಸದ್ದ: ಹಾತ್‌! 
ಹಿತ್ವಾ $ತ್ಗಪಾತಂ ಗೃಹಮಂಧಕೂಪಂ 
ವನಂ ಗತೋ ಯದ್ಧರಿಮಾಶ್ರಯೇತ ॥ - ಭಾಗ.೭.೫.೫ 
ಅಸುರಶ್ರೇಷ್ಠನೇ! ನಾನು ಹೀಗೆ ತಿಳಿದಿದ್ದೇನೆ. ಯಾವುದು ಸತ್ತಿದ್ಧಾಂತಕ್ಕೆ ವಿರುದ್ಧವಾಗಿ 
ಇರುತ್ತದೋ ಅಂತಹ ದುರ್ಮತವನ್ನು ಆಶ್ರಯಿಸಿ ಕಡು-ಕತ್ತಲಿನ ಕೂಪದಲ್ಲಿ ಬೀಳುವುದರಿಂದ 
ನಮಗೆ ಅಧಃಪತನವೇ ಆಗುತ್ತದೆ. ಇಂಥ ಮನೆಯಲ್ಲಿ ವಾಸ ಮಾಡುವುದಕ್ಕಿಂತ ಕಾಡಿಗೆ 
ತೆರಳಿ ಶ್ರೀಹರಿಯನ್ನು ಆಶ್ರಯಿಸುವುದೇ ಶ್ರೇಷ್ಠ. ಗುರುಕುಲದಲ್ಲಿಇದನ್ನು ನಾನು ಅರಿತಿದ್ದೇನೆ. 
ಪ್ರಹ್ಲಾದನ ಮಾತುಗಳನ್ನು ಕೇಳಿ ಹಿರಣ್ಯಕಶಿಪು ಜೋರಾಗಿ ನಕ್ಕನು. ತನ್ನ ಶತ್ರುವಾದ 
ವಿಷ್ಣುವಿನ ಅನುಯಾಯಿಗಳು ಯಾರೋ ಬಂದು ಇವನ ಮನಸನ್ನು ಹಾಳುಮಾಡಿದ್ದಾರೆಂದು 
ಭುವಿಸಿದನು. ಅನಂತರ ಶಂಡ-ಮರ್ಕರನ್ನು ಕರೆದು ವೈಷ್ಣವರಿಂದ ಇವನ ಮನಸ್ಸುಹಾಳಾಗದಂತೆ 
ರಕ್ಷಣೆ ಮಾಡಿರೆಂದು ಆಜ್ಞೆ ಮಾಡಿದನು. 
ಹಿರಣ್ಯಕಶಿಪುವಿನ ಅಪ್ಪಣೆಯಂತೆ ಶಂಡ-ಮರ್ಕರು ಗುರುಕುಲಕ್ಕೆ ಪ್ರಹ್ಲಾದನನ್ನು 


ಕರೆದುಕೊಂಡು ಹೋಗಿ ಪ್ರೀತಿಯಿಂದ ಅವನಿಗೆ ಉಪದೇಶಮಾಡಿದರು. 
-101- 


ನರಸಿಂಹಜಯಂತಿ 


ಶಂಡ-ಮರ್ಕರು - ವತ ಪ್ರಹ್ಲಾದ। ನಿನಗೆ ಯಾರೂ ಕೆಟ್ಟ ಬುದ್ಧಿಯನ್ನು 
ಹೇಳುವವರಿಲ್ಲ. ಆದರೂ ಏಕೆ ಕೆಟ್ಟ ಬುದ್ಧಿಯನ್ನು ಕಲಿಯುತ್ತಿರುವಿ? ಗುರುಗಳ ಮುಂದೆ 
ಸತ್ಯವನ್ನು ಹೇಳು. 

ಪ್ರಹ್ಲಾದ - ನಮ್ಮ ಬುದ್ಧಿಯು ಪರಮಾತ್ಮನ ಇಚ್ಛೆಯ ಅಧೀನವಾಗಿರುತ್ತದೆ. 
ಅವನೊಬ್ಬನೇ ಸ್ವತಂತ್ರ. ನಾವೆಲ್ಲರೂ ಅಸ್ವತಂತ್ರರು. ಬ್ರಹಾದಿದೇವತೆಗಳೂ ಕೂಡ ಅವನ 
ಅಧೀನರೇ ಆಗಿದ್ದಾರೆ. ಅಯಸ್ಕಾಂತದ ಹತ್ತಿರ ಇಟ್ಟಿರುವ ಕಬ್ಬಿಣವು ಹೇಗೆ ತಾನಾಗಿಯೇ 
ಚಲಿಸುತ್ತದೋ ಅದರಂತೆ ಪರಮಾತ್ಮನ ಇಚ್ಛೆಯೆಂಬ ಅಯಸ್ಕಾಂತದಿಂದ ನನ್ನ ಬುದ್ಧಿಯೂ 
ಕೂಡ ಅವನ ವಿಷಯದಲ್ಲಿಸಹಜವಾಗಿ ಆಕರ್ಷಣೆಯನ್ನು ಹೊಂದುತ್ತಿದೆ. ನಿಮ್ಮಬುದ್ಧಿಗಿಂತ 
ವಿಲಕ್ಷಣವಾಗಿ ನನ್ನ ಬುದ್ಧಿಯು ಕೆಲಸ ಮಾಡುತ್ತಿದೆ. ಇಲ್ಲಿ ಬಂದು ಯಾರೂ ಕೂಡ ನನಗೆ 
ಇದನ್ನು ಹೇಳಿಕೊಡುತ್ತಿಲ್ಲ. 

ಶಂಡ-ಮರ್ಕರು - ಈ ಪ್ರಹ್ಲಾದನಿಗೆ ಒಳ್ಳೆಯ ಮಾತಿನಲ್ಲಿ ಹೇಳಿದರೆ 
ಅರ್ಥವಾಗುವುದಿಲ್ಲ. ಇವನಿಗೆ ದಂಡಪ್ರಯೋಗ ಮಾಡಿಯೇ ಬುದ್ಧಿ ಹೇಳಬೇಕು. ಅಪ್ಪನ 
ಕುಲವನ್ನೇ ಸುಡಲು ಬೆಂಕಿಯಂತಿರುವ ಇವನನ್ನು ಈಗಲೇ ಹೊಡೆಯುತ್ತೇವೆ. ಬೆತ್ತದ ಕೋಲು 
ತನ್ನಿರಿ. ದೈತ್ಯರೆಂಬ ಗಂಧದ ಮರಗಳ ಕಾಡಿನಲ್ಲಿ ಮುಳ್ಳಿನ ಮರದಂತೆ ಬೆಳೆಯುತ್ತಿದ್ದಾನೆ. 
ಹೀಗೆ ಹೆದರಿಸಿ ಧರ್ಮ, ಅರ್ಥ, ಕಾಮಗಳ ಬಗ್ಗೆ ಉಪದೇಶ ಮಾಡಿದರು. 


ಈ ಬಾರಿ ಪ್ರಹ್ಲಾದನು ತನ್ನ ತಂದೆಯ ಬಳಿ ಸರಿಯಾಗಿ ಉತ್ತರಿಸುತ್ತಾನೆ. ಅವನ 
ಪ್ರೀತಿಯನ್ನು ಗಳಿಸುತ್ತಾನೆಂದು ವಿಶ್ವಾಸವನ್ನು ಹೊಂದಿದ ಆ ಶಂಡ-ಮರ್ಕರು ಅವನ 
ತಾಯಿಯ ಮೂಲಕ ಸ್ನಾನ ಮಾಡಿಸಿ, ಅಲಂಕಾರ ಮಾಡಿಸಿ ಹಿರಣ್ಯಕಶಿಪುವಿನ ಮುಂದೆ 
ನಿಲ್ಲಿಸಿದರು. ಆಗ ಪ್ರಹ್ಲಾದನು ಭಕ್ತಿಯಿಂದ ತಂದೆಯ ಕಾಲುಗಳಿಗೆ ಬಿದ್ದು ನಮಿಸಿದನು. 
ಮಗುವಿನ ಭಕ್ತಿಯನ್ನು ಕಂಡು ಹಿರಣ್ಯಕಶಿಪು ಭಾವುಕನಾಗಿ ತನ್ನ ಎರಡೂ ಕೈಗಳಿಂದ 
ತಬ್ಬಿಕೊಂಡು ಕೆಲವು ಹೊತ್ತು ಪರಮಾನಂದವನ್ನೇ ಅನುಭವಿಸಿದನು. ಅನಂತರ 
ಆನಂದಬಾಷ್ನದಿಂದ ಅವನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಪ್ರಶ್ನಿಸಿದನು. 

ಹಿರಣ್ಯಕಶಿಪು - ಪ್ರಹ್ಲಾದ! ಮಗು! ಇಲ್ಲಿಯ ತನಕ ಗುರುಗಳ ಬಳಿ ಏನು ಕಲಿತಿರುವೆ. 
ಹೇಳುವಿಯಾ? 


ನರಸಿಂಹಜಯಂತಿ 


ಪ್ರಹ್ಲಾದ - ಶ್ರವಣಂ ಕೀರ್ತನಂ ಎಷ್ಟೋಃ ಸ್ಮರಣಂ ಪಾದಸೇವನಮ್‌ । 
ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಮ್‌॥ ಭಾಗ.೭.೫.೨೩ 

ತಂದೆಯೇ! ವಿಷ್ಣುವಿನ ಮಹಿಮೆಯನ್ನು ಕೇಳಬೇಕು, ಕೀರ್ತನೆ ಮಾಡಬೇಕು, ಅವನನ್ನು 
ಸ್ಫರಿಸಬೇಕು, ವಿಷ್ಣುವಿನ ಪಾದಸೇವೆಯಲ್ಲಿಯೇ ತಲ್ಲೀನನಾಗಿರಬೇಕು. ಅರ್ಚನೆ ಮಾಡಬೇಕು. 
ಯಾವಾಗಲೂ ನಮಿಸಬೇಕು. ದಾಸ್ಯಭಾವವನ್ನು ತಾಳಬೇಕು. ಶ್ರೀಹರಿಯಲ್ಲಿ ಪರಮಸ್ಸೇಹವನ್ನು 
ಮಾಡಬೇಕು. ಅಂತಿಮವಾಗಿ ತನ್ನನ್ನೇ ಸಮರ್ಪಣೆ ಮಾಡಿಕೊಳ್ಳಬೇಕು. ಹೀಗೆ ಯಾರು 
ನವವಿಧವಾದ ಭಕ್ತಿಯನ್ನು ಆಚರಿಸುತ್ತಾನೋ ಆಗಷ್ಟೇ ಅವನು ಗುರುಕುಲದಲ್ಲಿಅಧ್ಯ ಯನ 
ಮಾಡಿದ್ದು ಸಾರ್ಥಕವಾಗುತ್ತದೆ. ಆ ಅಧ್ಯಯನ ಮಾತ್ರ ಅತ್ಯುತ್ತಮ ಎನಿಸುತ್ತದೆ. 

ಹಿರಣ್ಯಕಶಿಪು - ದುರ್ಬುದ್ಧಿಯನ್ನು ಹೊಂದಿದ ಶಂಡ-ಮರ್ಕರೇ! ಇದೇನು ನೀವು 
ಪಾಠವನ್ನು ಹೇಳಿಕೊಟ್ಟಿರುವುದು. ನನ್ನ ಶತ್ರುಪಕ್ಷವನ್ನು ಆಶ್ರಯಿಸಿದ ಅಸಾರವಾದ 
ಎಷ್ಟುಭಕ್ತಿಯನ್ನು ಏಕೆ ಹೇಳಿಕೊಟ್ಟಿರುವಿರಿ? 

ಗುರುಪುತ್ರರು - ಸ್ವಾಮೀ! ಪ್ರಭು! ರಕ್ಷಿಸು. ನಾವು ಅಂತಹ ತಪ್ಪು ಮಾಡಿಲ್ಲ. ನಿನ್ನ 
ವಿರುದ್ಧವಾಗಿ ನಡೆದುಕೊಂಡಿಲ್ಲ. ಸಹಜವಾಗಿ ಇವನಲ್ಲಿ ಈ ಗುಣವು ಬಂದಿದೆ. ನಮ್ಮ 
ಗುರುಕುಲದಲ್ಲಿಯಾರೂ ಕೂಡ ಬಂದು ಇವನಿಗೆ ಕೆಟ್ಟಬುದ್ದಿಯನ್ನು ಹೇಳಿಕೊಟ್ಟಿಲ್ಲ. 

ಹಿರಣ್ಯಕಶಿಪು - ಏ ದುಷ್ಟ ಪ್ರಹ್ಮಾದ! ನನ್ನ ಆಜ್ಞೆಯನ್ನು ಮೀರಿ ಕೆಟ್ಟ ವಿದ್ಯೆಯನ್ನು 
ಕಲಿಯುತ್ತಿರುವ. ಯಾರು ನಿನಗೆ ಹೇಳಿಕೊಡುತ್ತಿದ್ದಾರೆ. ಸತ್ಯ ಹೇಳು. 


ಮತಿರ್ನ ಕೃಷ್ಣೇ ಪರತಃ ಸ್ಪತೋತಪಿ ವಾ 

ಮಿಥೋತಭಿಪದ್ಯೇತ ಗೃಹವ್ರತಾನಾಮ್‌ | 

ಅದಾಂತಗೋಭಿರ್ವಿಶತಾಂ ತಮಿಸ್ರಂ 

ಪುನಃ ಪುನಶ್ಚರ್ದಿತಚರ್ವಣಾನಾಮ್‌  ಭಾಗ.೭.೫.೩೦ 

ಪ್ರಹ್ಲಾದ - ಅಪ್ಪ ! ಭಗವಂತನ ಬಗ್ಗೆ ಆಸಕ್ತಿಯು ಸ್ವಪ್ರಯತ್ನದಿಂದ ಬರುವುದಿಲ್ಲ. 

ಇನ್ನೊಬ್ಬರು ಎಷ್ಟೇ ಬೋಧಿಸಿದರೂ ಬರುವುದಿಲ್ಲ. ಅದು ಸಹಜವಾಗಿಯೇ ಬರಬೇಕು. 
ಗೃಹಸ್ಥಾ ಶ್ರಮದಲ್ಲಿ ಎಲ್ಲರೂ ಸುಖಭೋಗಗಳಲ್ಲಿ ಲೋಲುಪ `ರಾಗುತ್ತಾರೆ. 
ಇಂದ್ರಿಯನಿಗ್ರಹವಿಲ್ಲದೇ ನರಕಗಳಿಗೆ ಹೋಗುತ್ತಾರೆ. ಅವರಿಗೆ ಇಲ್ಲೂ ಸುಖವಿಲ್ಲ; 
ಮುಂದೆಯೂ ಸುಖವಿಲ್ಲ. ಇಂತಹವರಿಗೆ ಹರಿಭಕ್ತಿ ಬರಲು ಹೇಗೆ ಸಾಧ್ಯ? 


-103- 


ನರಸಿಂಹಜಯಂತಿ 


ಹಿರಣ್ಯಕಶಿಪು -ವಧ್ಯತಾಮಾಶ್ಚಯಂ ವಧ್ಯೋ ನಿಃಸಾರಯತ ನೈಖತಾಃ ॥ 
ಅಯಂ ಮೇ ಭ್ರಾತೃಹಾ ಶೋಚ್ಯೋ 
ಹಿತ್ವಾಸ್ಟಾನ್‌ ಸುಹೃದೋ ಧಮಃ । 
ಪಿತೃವ್ಯಹಂತುಃ ಪಾದೌ ಯೋ 
ವಿಷ್ಣೋರ್ದಾಸವದರ್ಚತಿ 11 ಭಾಗ. ೭.೫.೩೪-೩೫ 
ಓ ರಾಕ್ಷಸರೇ! ಇವನನ್ನು ಈಗಲೇ ಕೊಂದುಹಾಕಿ. ತಡಮಾಡಬೇಡಿ. ಕೂಡಲೇ ಕೊಲ್ಲಿ 
. ದೂರ ಎಸೆದು ಬಿಡಿ. ಇವನು ಏನು ಮಾಡುತ್ತಿದ್ದಾನೆ ಗೊತ್ತೋ, ನನ್ನ ತಮ್ಮನನ್ನು 
ಕೊಂದ ನನ್ನ ಶತ್ರುವಾದ ವಿಷ್ಣುವಿನ ದಾಸನಾಗಿದ್ದಾನೆ. ಕೇವಲ ಐದನೆಯ ವಯಸ್ಸಿನಲ್ಲಿಯೇ 
ಇವನು ಹೀಗಿದ್ದಾನೆ. ದುಷ್ಠನಂಬಿಕೆಯನ್ನು ಹೊಂದಿರುವ ಇವನು ಆ ವಿಷ್ಣುವಿಗೆ ಏನು ಉಪಕಾರ 
ಮಾಡುತ್ತಾನೆ; ನೋಡುತ್ತೇನೆ. ನಮ್ಮ ಶರೀರದಲ್ಲಿ ರೋಗಗ್ರಸ್ತವಾದ ಅಂಗವನ್ನು ಹೇಗೆ 
ಕಿತ್ತುಹಾಕುತ್ತೇವೋ ಅದರಂತೆ ನಮ್ಮಮನೆಯಲ್ಲಿಹುಟ್ಟಿದ ಇವನನ್ನು ಕೊಂದುಹಾಕಬೇಕು. 
ಗಷ್ಟೇ ನನ್ನ ಉದ್ದೇಶವು ಈಡೇರಲು ಸಾಧ್ಯ. ಇವನು ಮೇಲ್ನೋಟಕ್ಕೆ ಸಾಧುವಂತೆ 
ಕಾಣಿಸುತ್ತಾನೆ. ಮಹಾದುಷ್ಟನಾಗಿದ್ದಾನೆ. ನನಗೆ ಶತ್ರು ಆಗುತ್ತಿದ್ದಾನೆ. ಓ ಭಟರೇ! ಕೇಳಿರಿ. 
ಇವನಿಗೆ ವಿಷ ಹಾಕಿ ಕೊಲ್ಲಿರಿ. ಕೆಂಪಾಗಿ ಕಾದ ಹೆಂಚಿನ ಮೇಲೆ ಮಲಗಿಸಿ ಕಟ್ಟಿಬಿಡಿ. 
ಶೂಲದಿಂದ ಚುಚ್ಚಿರಿ. ಹೇಗೆ ಬೇಕಾದರೂ ಪರವಾಗಿಲ್ಲ. ಈಗಲೇ ಇವನನ್ನು ಕೊಂದು 
ಹಾಕಿರಿ. 


ರಾಜಭಟರು - ದುಷ್ಪನಾದ ಪ್ರಹ್ಹಾದನೇ। ಬಾ. ನಮಗೆ ಪ್ರಭುವಿನ ಆದೇಶವಾಗಿದೆ. 
ಈಗಲೇ ನಿನ್ನನ್ನು ಕೊಂದು ಹಾಕುತ್ತೇವೆ. 


ಹೀಗೆ ಹೇಳುತ್ತಾ ದರದರನೆ ಮಗುವನ್ನು ಎಳೆದುಕೊಂಡು ಹೋದರು. ಪ್ರಹ್ಲಾದನ 
ಮರ್ಮಸ್ಥಾನಗಳನ್ನು ಶೂಲಗಳಿಂದ ತಿವಿದರು. "ಕೊಲ್ಲು', "ಕತ್ತರಿಸು', "ತುಂಡರಿಸು' ಎಂದು 
ಪರಸ್ಪರ ಕೂಗಿದರು. ಅವರಲ್ಲಿದ್ದ ಎಲ್ಲ ಆಯುಧಗಳನ್ನು ಪ್ರಯೋಗಿಸಿ ಕೊಲ್ಲಲು 
ಮಹಾಪ್ರಯತ್ನಪಟ್ಟರು. 

ನಾರದರು - ಯುಧಿಷ್ಠಿರ! ಆ ರಾಕ್ಷಸರು ಎಷ್ಟೇ ಪ್ರಯತ್ನಪಟ್ಟರೂ ಭಕ್ತವರೇಣ್ಯನಾದ 
ಪ್ರಹ್ಲಾದನು ಸಾಯಲಿಲ್ಲ. ಬಂದು ರಾಜನ ಬಳಿ ನಡೆದ ಘಟನೆಯನ್ನು ವಿವರಿಸುತ್ತಾರೆ. 
ಆಗ ಹಿರಣ್ಯಕಶಿಪು ಭಟರಿಗೆ ಹೀಗೆ ಹೇಳುತ್ತಾನೆ. 


-104- 


ನರಸಿಂಹಜಯಂತಿ 


ಹಿರಣ್ಯಕಶಿಪು - (ದೇಹ ಕಂಪಿಸುತ್ತಾ, ಕೆಂಪಾದ ಕಣ್ಣುಗಳನ್ನು ತಿರುಗಿಸುತ್ತಾ) ರಾಕ್ಷಸರೇ! 
ಪುಟ್ಟಮಗುವನ್ನು ಕೊಲ್ಲಲು ನಿಮಗೆ ಶಕ್ತಿಯಿಲ್ಲವೇ? ಅವನನ್ನು ಕೊಲ್ಲದಿದ್ದರೆ ನಿಮನ್ನೇ ಕೊಂದು 
ಬಿಡುತ್ತೇನೆ. ಅನೇಕ ಉಪಾಯಗಳಿಂದ ಅವನನ್ನು ಕೊಂದು ಬರಬೇಕು. ನಮ್ಮಸೈನ್ಯದಲ್ಲಿರುವ 
ದಿಗ್ಗಜಗಳಿಂದ ನಿರಂತರ ಆ ಮಗುವನ್ನು ತುಳಿಸಿರಿ; ಕೊಠಡಿಯಲ್ಲಿ ತಳ್ಳಿ ಮಹಾಸರ್ಪಗಳನ್ನು 
ಬಿಟ್ಟು ಬಿಡಿ; ಇದಕ್ಕೂ ಬಗ್ಗದಿದ್ದರೆ ಮಾಟ ಮಂತ್ರಗಳನ್ನು ಮಾಡಿ ಕೊಂದುಹಾರಿರಿ. 
ಮಹಾಪರ್ವತದ ಮೇಲೆ ಕರೆದೊಯ್ದು ತಳ್ಳಿಬಿಡಿರಿ; ಹಳ್ಳದಲ್ಲಿಹಾಕಿ ಮುಚ್ಚಿರಿ; ವಿಷ ಉಣಿಸಿರಿ; 
ಉಪವಾಸ ಹಾಕಿರಿ. ಒಟ್ಟು ಅವನನ್ನು ಕೊಲ್ಲಬೇಕು. 

ನಾರದರು - ಅರಸನ ಅಪಣೆಯಂತೆ ಆ ರಾಜಭಟರು ಎಲ್ಲವನ್ನೂ ಮಾಡಿದರು. 
ರಾಜನು ಹೇಳದೇ ಇರುವ ಅನೇಕ ಪ್ರಯೋಗಗಳನ್ನೂ ಕೂಡ ಮಾಡಿದರು. ಹಿಮದ ಮಧ್ಯ 
ಕೂಡಿಸಿದರು. ಅವನು ಸಾಯುವಂತೆ ರಭಸವಾಗಿ ಧಾಳಿಮಾಡಿದರು. ವಿಷಪ್ರಯೋಗವನ್ನು 
ಮಾಡಿದರು. ದೊಡ್ಡಪ್ರಪಾತವನ್ನು ಮಾಡಿ ಅದರ ತುಂಬ ಧಗಧಗನೆ ಉರಿಯುವ ಬೆಂಕಿಯನ್ನು 
ಹಚ್ಚಿ ಅದರೊಳಗೆ ಪ್ರಹ್ಲಾದನನ್ನು ತಳ್ಳಿದರು. ದೊಡ್ಡ ಬಂಡೆಗಲ್ಲನ್ನು ಅವನ ಸೊಂಟಕ್ಕೆ ಕಟ್ಟಿ 
ಸಮುದ್ರದ ಮಧ್ಯದಲ್ಲಿ ಎಸೆದರು. ದೊಡ್ಡ ಪರ್ವತವನ್ನೇ ಎತ್ತಿ ಅದರಿಂದ ಅವನನ್ನು 
ಮುಚ್ಚಿದರು. ಹೀಗೆ ದೈತ್ಯರು ಸಕಲಪ್ರಯತ್ನಗಳನ್ನು ಪಟ್ಟರೂ ಕೂಡ ಮರುಕ್ಷಣದಲ್ಲಿಯೇ 
ಪ್ರಹ್ಲಾದನು ಆ ಮರಣದಪ್ರಸಂಗದಿಂದ ಪಾರಾಗಿ ಬಂದು ಬಿಡುತ್ತಿದ್ದನು. ಸಮುದ್ರದಲ್ಲಿ 
ಹಾಕಿ ಬಂದೆವು ಇನ್ನು ಬರುವುದಿಲ್ಲಎಂದುಕೊಳ್ಳುವಷ್ಟರಲ್ಲಿಯೇ ಅರಮನೆಗೆ ಪ್ರಹ್ಲಾದನು 
ಬಂದು ನಿಂತಿರುತ್ತಿದ್ದನು. ಏಕಾಂತದಲ್ಲಿ ಹಿರಣ್ಯಕಶಿಪು ಕುಳಿತು ಪ್ರಹ್ಲಾದನ ಸಾಮರ್ಥ್ಯವನ್ನೇ 
ಚಿಂತಿಸಿದನು. ಆ ಚಿಂತೆಯಿಂದ ಇವನ ಶರೀರದ ಕಾಂತಿಯೇ ಬಾಡಿತು. 

ಶುಕ್ರಾಚಾರ್ಯರು - ಪ್ರಭು! ಪ್ರಹ್ಲಾದನು ಇನ್ನೂ ಎಳೆಯ ಮಗು. ಸಣ್ಣ ವಯಸ್ಸಿನಲ್ಲಿ 
ಗುಣವಾಗಲೀ ದೋಷವಾಗಲೀ ಅರ್ಥವಾಗುವುದಿಲ್ಲ. ದೊಡ್ಡವನಾದ ಮೇಲೆ ನಿನ್ನನ್ನೇ 
ಅನುಸರಿಸುತ್ತಾನೆ. ತುಂಬಾ ಚಿಂತಿಸಬೇಡ. 

ಹಿರಣ್ಯಕಶಿಪು - ತಾವು ಹೇಳಿದಂತೆಯೇ ಆಗಲಿ. ನನ್ನ ಬಯಕೆಯೂ ಅದೇ ಆಗಿದೆ. 
ಶಂಡ-ಮರ್ಕರೇ! ಇವನನ್ನು ಕರೆದುಕೊಂಡು ಹೋಗಿರಿ. ಅವನಿಗೆ ವಿಷ್ಣುಎಂಬ ದೇವರಿಲ್ಲ. 
ಹಿರಣ್ಯಕಶಿಪುವೇ ದೇವರೆಂದು ಉಪದೇಶಿಸಿರಿ. ನನಗೆ ಅನುಕೂಲವಾಗುವ 


ಧರ್ಮಾರ್ಥಕಾಮಗಳ ಬಗ್ಗೆ ತಿಳಿ ಹೇಳಿರಿ. 
-105- 


ನರಸಿಂಹಜಯಂತಿ 


ಶಂಡ-ಮರ್ಕರು - ತಾವು ಅಪ್ಪಣೆ ಮಾಡಿದಂತೆ ನಡೆಸಿಕೊಡುತ್ತೇವೆ. 


ಹೀಗೆ ಹೇಳಿ ಶಂಡ-ಮರ್ಕರು ಪ್ರಹ್ಲಾದನನ್ನು ಕರೆದೊಯ್ದರು. ""ಹಿರಣ್ಯಕಶಿಪುವಿನ 
ಸ್ಮರಣೆಯನ್ನೇ ಮಾಡಬೇಕು. ಅವನೇ ಸರ್ವೋತ್ತಮ. ಅವನು ಹೇಳಿದ್ದೇ ಧರ್ಮ. ಹಣವನ್ನೇ 
ಜೀವನದಲ್ಲಿ ಸಂಪಾದನೆ ಮಾಡಬೇಕು. ಯಥೇಚ್ಛ ವಾಗಿ ಭೋಗ ಮಾಡಬೇಕು'' ಹೀಗೆಲ್ಲ 
ಪಾಠ ಮಾಡಲು ಪ್ರಾರಂಭ ಮಾಡಿದನು. ಆದರೆ ಪ್ರಹ್ಲಾದನು ಇವರ ಉಪದೇಶವನ್ನು 
ಒಪ್ಪಲಿಲ್ಲ. 

ನಾರದರು - ಉಪಾಧ್ಯಾಯರು ಯಾವಾಗ ಪಾಠವನ್ನು ಹೇಳಿ ಮುಗಿಸಿ ತಮ್ಮ 
ಮನೆಗೆ ತೆರಳಿದರೋ ಆಗ ಪ್ರಹ್ಲಾದನು ಎಲ್ಲಬಾಲಕರ ಜೊತೆ ಸೇರಿದನು. ಎಲ್ಲಬಾಲಕರು 
ಪ್ರಹ್ಲಾದನ ಪ್ರಚಂಡಸಾಮರ್ಥ್ಯವನ್ನು ತಿಳಿದುಕೊಂಡಿದ್ದರು. ಪ್ರಹ್ಲಾದನನ್ನು ಸುತ್ತುವರೆದು 
ಕುಳಿತು ಅವನ ಬಳಿ ಉಪದೇಶವನ್ನು ಪಡದುಕೊಂಡರು. ಪ್ರಹ್ಲಾದನ ಸ್ನೇಹಿತರೆಲ್ಲರೂ 
ಸಾತ್ವಿಕರೂ ವಿಷ್ಣುಭಕ್ತರೂ ಆಗಿದ್ದರು. 


ಅಸುರಬಾಲಕರೂ ಕೂಡ ಹರಿಭಕ್ತರಾದರು 

ನಾರದರು - ಯುಧಿಷ್ಠಿರ! ಪ್ರಹ್ಲಾದನು ಮಾಡಿದ ಉಪದೇಶದ ಪ್ರಭಾವದಿಂದ 
ಅಸುರಜಾತಿಯಲ್ಲಿ ಹುಟ್ಟಿದ್ದರೂ ಪುಟ್ಟಬಾಲಕರಾಗಿದ್ದರೂ ಕೂಡ ಅವನ ಸ್ನೇಹಿತರೆಲ್ಲರೂ 
ಹರಿಭಕ್ತರಾದರು. ಪ್ರಹ್ಲಾದನು ಹೇಳಿದಂತೆಯೇ ಅನುಷ್ಠಾನ ಮಾಡಿದರು. ತಮ್ಮಹೃದಯದಲ್ಲಿ 
ಭಗವಂತನನ್ನು ಕಂಡರು. ಪ್ರತಿಯೊಂದರಲ್ಲೂ ಭಗವಂತನನ್ನೇ ಚಿಂತನೆ ಮಾಡಿದರು. ಈಗ 
ಅಸುರ ಬಾಲಕರು ಪ್ರಹ್ಲಾದನ ಜೊತೆ ಗುರುಗಳಿಲ್ಲದೇ ಇದ್ದಾಗ ತತ್ವಜ್ಞಾನವನ್ನೇ 
ಉಪದೇಶವನ್ನಾಗಿ ಪಡೆದುಕೊಳ್ಳುತ್ತಾರೆ. ಭಗವಂತನ ನಾಮಸ್ಕರಣೆಯನ್ನು ಮಾಡುತ್ತಾರೆ. 
ಉಚ್ಚ ಕಂಠದಿಂದಲೂ ಧ್ವನಿ ಮಾಡುತ್ತಾರೆ. ಹರಿಸಂಕೀರ್ತನೆ ಮಾಡುತ್ತಾರೆ. ತಾಳ ತಟ್ಟಿ 
ಭಜನೆ ಮಾಡುತ್ತಾರೆ. ಅದರಿಂದ ಅನುಪಮವಾದ ಸಂತೋಷವನ್ನೂ ಕೂಡ ಅನುಭವಿಸುತ್ತಾರೆ. 


ಯುಧಿಷ್ಠಿರ! ಕೆಲವೇ ಕಾಲದಲ್ಲಿ ದುಷ್ಪರಾದ ಶಂಡ ಮರ್ಕರಿಗೆ ಈ ವಿಚಾರವು 
ತಿಳಿದುಬಿಟ್ಟಿತು. ಪ್ರಹ್ಲಾದನು ಮಾತ್ರ ಹರಿಭಕ್ತನಾಗಿರುವುದಲ್ಲ; ಅವನ ಎಲ್ಲ ಸ್ನೇಹಿತರನ್ನೂ 
ಕೂಡ ಹರಿಭಕ್ತರನ್ನಾಗಿ ಮಾಡಿದ್ದಾನೆ. ಇದರಿಂದ ಶಂಡ-ಮರ್ಕರು ಭಯಭೀತರಾದರು. 
ಕೂಡಲೇ ಅರಮನೆಗೆ ತೆರಳಿ ಹಿರಣ್ಯಕಶಿಪುವಿಗೆ ನಡೆಯುತ್ತಿರುವ ಎಲ್ಲ ಘಟನೆಗಳನ್ನು 
ವಿವರವಾಗಿ ಹೇಳಿ ಮಗನ ಮೇಲೆ ಕೋಪ ಹೆಚ್ಚುವಂತೆ ಪ್ರೇರಣೆ ಮಾಡಿದರು. 


-106- 


ನರಸಿಂಹಜಯಂತಿ 


ಅಬ್ಬಬ್ಬಾ ... ಬಹು ಭಯಾನಕ. ಈಗ ಹಿರಣ್ಯಕಶಿಪುವಿನ ಕ್ರೋಧಾಗಿಯ ತೀಕ ತೆ 

| pl) 
ವರ್ಣಿಸಲು ಸಾಧ್ಯವೇ ಇಲ್ಲ. ತುಳಿದ ಹಾವಿನಂತೆ ಭುಸುಗುಟ್ಟುತ್ತಿದ್ದಾನೆ. ಕೋಪವನ್ನು 
ದೇಹದಲ್ಲಿ ತಡೆದುಕೊಳ್ಳಲೇ ಆಗುತ್ತಿಲ್ಲ. ಇಲ್ಲಿಯ ತನಕ ಕೊಲ್ಲಲು ತನ್ನ ಭಟರಿಗೆ 
ಹೇಳುತಿ ದ್ದನು. ಈಗ ತಾನೇ ಕೊಲ್ಲಬೇಕೆಂದು ಮನಸ್ಸು ಮಾಡಿದ್ದಾನೆ. 


ಕೂಡಲೇ ಪ್ರಹ್ನಾದನನ್ನು ಗುರುಕುಲದಿಂದ ಕರೆಯಿಸಿದನು. ಪ್ರಹ್ಲಾದನು ಅಂಜಲಿಬದ್ಧನಾಗಿ 
ವಿನಯದಿಂದ ತಂದೆಯ ಎದುರು ನಿಂತಿದ್ದಾನೆ. ಅಂಥ ಪುಟ್ಟ ಕಂದನಾದ ಪ್ರಹ್ಲಾದನಿಗೆ 
ಕಠೋರವಾದ ಮಾತುಗಳಿಂದ ಹಿರಣ್ಯಕಶಿಪು ನಿಂದನೆ ಮಾಡಲು ಪ್ರಾರಂಭ ಮಾಡಿದ್ದಾನೆ. 

ವಕ್ರದೃಷ್ಟಿಯಿಂದ ದುರು ದುರು ನೋಡುತ್ತಾ ಕಣ್ಣಿನಿಂದಲೇ ಸಾಯಿಸುವಂತೆ ನೋಡುತ್ತಿದ್ದಾನೆ. 

ಹಿರಣ್ಯಕಶಿಪು - ಅವಿನೀತನೇ! ಮೂರ್ಬನೇ! ಕುಲಗೇಡಿಯೇ! ಬುದ್ದಿಯಿಲ್ಲದವನೇ! 
ಅಧಮಾಧಮನೇ! ದ್ರೋಹಿಯೇ। ನನ್ನ ಆಜ್ಞೆಯನ್ನು ಮೀರಿದ ಅಹಂಕಾರಿಯೇ ....! ಈ 
ಕ್ಚಣ ನಿನ್ನನ್ನು ಯಮಪಟ್ಟಣಕ್ಕೆ ಕಳುಹಿಸುತ್ತೇನೆ. ಇನ್ನು ಮುಂದೆ ನಿನಗೆ ಯಾವ ರೀತಿಯಲ್ಲೂ 
ಕ್ಹಮೆಯಿಲ್ಲ. 

ನಾನು ಕುಪಿತನಾದರೆ ಮೂರು ಲೋಕಗಳೇ ನಡುಗಿಹೋಗುತ್ತವೆ. ಹೀಗಿರುವಾಗ 
ಕೆಲಸಕ್ಕೆ ಬಾರದ ನಿನ್ನಂಥ ಬಾಲಿಶನನ್ನು ಸುಮನೆ ಬಿಡಲು ಸಾಧ್ಯವೇ ಇಲ್ಲ. ನನಗಿರುವ 
ಬಲವನ್ನು ಈ ಮೂರುಲೋಕದಲ್ಲಿಯಾರೊಬ್ಬರಿಗೂ ತಡೆದುಕೊಳ್ಳಲು ಸಾಧ್ಯವಿಲ್ಲ. 


ಪ್ರಹ್ಲಾದ - ನಕೇವಲಂ ಮೇ ಭವಶಶ್ಚರಾಜನ್‌ 
ಸವೈ ಬಲಂ ಬಲಿನಾಂ ಚಾಪರೇಷಾಮ್‌! 
ಪರಾವರೇ5ಮೀ ಸ್ಥಿರಜಂಗಮಾ ಯೇ 
ಬ್ರಹ್ಮಾದಯೋ ಯೇನ ವಶಂ ಪ್ರಣೀತಾಃ॥ ಭಾಗ.೭.೮.೮ 
ಪೂಜ್ಯ ತಾತಪಾದನೇ! ನಿನಗಿರುವ ಬಲವೆಲ್ಲವೂ ಭಗವಂತನ ಅಧೀನ. ಸಕಲ ಬಲಿಷ್ಠರಿಗೂ 
ಬಲವನ್ನು ನೀಡುವವನು ಆ ಭಗವಂತನು ಮಾತ್ರ. ಸಮಸ್ತಜಗತ್ತಿನ ಸಷ್ಟ್ರ್ಯಾದಿಗಳನ್ನು ಮಾಡುವ 
ಬ್ರಹ್ಮಾದಿಗಳಿಗೂ ಕೂಡ ಶಕ್ತಾ ನೀಡುವವನು ಆ ಭಗವಂತನು ಮಾತ್ರ. ಆದ್ದರಿಂದಲೇ 
ಸಮಸ್ತ ಸ್ಥಾವರಜಂಗಮಗಳು ಅವನ ಅಧೀನವಾಗಿವೆ. 
ವಿನಯಪೂರ್ವಕವಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ. “ನಾನೇ ದೇವರು' ಎಂಬ 
ಆಸುರೀಭಾವವನ್ನು ಬಿಟ್ಟುಬಿಡು. "ಪರಮಾತ್ಮನು ಈಶ, ನಾನು ದಾಸ' ಎಂಬ ಭಾವನೆಯನ್ನು 


-107- 


ನರಸಿಂಹಜಯಂತಿ 


ಹೊಂದು. ಎಲ್ಲೆಡೆಯೂ ಪರಮಾತನಿದ್ದಾನೆ ಎಂದು ತಿಳಿಯುತ್ತಾ ಎಲ್ಲರನ್ನೂ ಸಮಾನವಾಗಿ 
ಕಾಣುತ್ತಾ ಭಗವಂತನ ಆರಾಧನೆಯನ್ನು ಮಾಡು. ಜಗತ್ತಿನಲ್ಲಿರುವ ಶತ್ರುಗಳನ್ನು 
ಸಂಹಾರ ಮಾಡುವ ಬದಲು ಶರೀರದ ಒಳಗೆ ಕುಳಿತ ಕಾಮ, ಕ್ರೋಧ, ಲೋಭ, ಮೋಹ, 
ಮದ, ಮಾತ್ಸರ್ಯ ಎಂಬ ಆರುಮಂದಿ ದರೋಡೆಕಾರರನ್ನು ಮೊದಲು ಸಂಹರಿಸು. ಮನಸ್ಸನ್ನು 
ಗೆಲ್ಲದ ವ್ಯಕ್ತಿಯು ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ. 

ಹಿರಣ್ಯಕಶಿಪು - ಮುಚ್ಚು ಬಾಯಿ! ಮಾತನಾಡಬೇಡ. ನಾನೇ ದೇವರು; ನನಗಿಂತ 
ಮತ್ತೊಬ್ಬ ದೇವರಿಲ್ಲ. ನನ್ನ ಇದೇ ಕೈಗಳಿಂದ ನೀನು ಈಗ ಸಾಯುವಿ. ನನ್ನ ಶತ್ರುವಾದ 
ವಿಷ್ಣುವಿನ ಅಡಿಯಾಳಾಗಿರುವಿಯಾ ಮೂರ್ಬನೇ! ಸಾಯುವ ಮೊದಲು ಎಲ್ಲರೂ ಹೀಗೆ 
ತಲೆಕೆಟ್ಟುಮಾತನಾಡುತ್ತಾರೆ. 


ಪ್ರಹ್ಲಾದ - ತಂದೆ! ಆ ವಿಷ್ಣು ನಿನಗೆ ಶತ್ರುವಲ್ಲ . ಅವನಿಗೆ ಯಾರು ಶತ್ರುಗಳೂ 
ಇಲ್ಲ; ಮಿತ್ರರೂ ಇಲ್ಲ. ಅವನು ಪ್ರತಿಯೊಬ್ಬರಲ್ಲೂಅಂತರ್ಯಾಮಿಯಾಗಿದ್ದು ಯಾವುದೇ 
ವಿಕಾರವನ್ನು ಹೊಂದದೆ ಎಲ್ಲರನ್ನೂ ನಿಯಂತ್ರಣ ಮಾಡುತ್ತಾನೆ. 

ಹಿರಣ್ಯಕಶಿಪು - ನನ್ನ ತಮ್ಮನಾದ ಹಿರಣ್ಯಾಕ್ಟನನ್ನು ಮೋಸದಿಂದ ಅವನು ಕೊಂದಿದ್ದಾನೆ. 
ಹಂದಿಯ ವೇಷದಿಂದ ಬಂದು ಯಾರೂ ಇಲ್ಲದೇ ಇರುವ ಪಾತಾಳಕ್ಕೆ ತೆರಳಿ ಅಲ್ಲಿಕೊಂದಿರುವ 
ಆ ವಿಷ್ಣುವನ್ನು ದೇವರೆಂದು ಹೇಗೆ ಒಪ್ಪುವಿ? ಎಲ್ಲೆಡೆಯೂ ಇದ್ದರೆ ಇಲ್ಲೇಕೆ ಆ ನಿಮ್ಮವಿಷ್ಣು 
ಕಾಣಿಸುತ್ತಿಲ್ಲ? 

ಪ್ರಹ್ಲಾದ - ಅಪ। ಭಗವಂತನು ಅಣುರೇಣುತೃಣಕಾಷ್ಠ- ಪರಿಪೂರ್ಣನಾಗಿದ್ದಾನೆ. 
ಊರು, ಕಾಡು, ಆಕಾಶ, ಭೂಮಿ ಎಲ್ಲೆಡೆಯೂ ವ್ಯಾಪಿಸಿದ್ದಾನೆ. ಪ್ರತಿಯೊಬ್ಬರ 
ಹೃದಯದಲ್ಲೂ ನೆಲೆಸಿದ್ದಾನೆ. ಅವನಿಲ್ಲದೇ ಯಾವ ಕಾರ್ಯವೂ ಜಗತ್ತಿನಲ್ಲಿ ನಡೆಯಲು 
ಸಾಧ್ಯವಿಲ್ಲ. ನಿನ್ನಲ್ಲಿ, ನನ್ನಲ್ಲಿ ಪ್ರತಿಯೊಬ್ಬರಲ್ಲಿಯೂ ನಿಂತು ಈ ಎಲ್ಲ ಕಾರ್ಯಗಳನ್ನು 
ಮಾಡಿಸುತ್ತಿದ್ದಾನೆ. 

ಹಿರಣ್ಯಕಶಿಪು - ಹಾಗಾದರೆ ಪರೀಕ್ಷೆ ಮಾಡಿಯೇ ಬಿಡೋಣ. ಇದೇ ಗದೆಯಿಂದ 
ನಿನ್ನನ್ನು ಈಗ ಕೊಲ್ಲುತ್ತೇನೆ. 


ಯಸ್ತ್ವಯಾ ಮಂದಭಾಗ್ಯೋಕ್ತೋ ಮದನ್ಯೋ ಜಗದೀಶ್ವರಃ। 
ಕ್ಲಾಸೌ ಯದಿ ಸ ಸರ್ವತ್ರ ಕಸ್ಮಾತ್‌ ಸ್ತಂಭೇ ನ ದೃಶ್ಯತೇ ॥ ಭಾಗ.೭.೮.೧೩ 


-108- 


ನರಸಿಂಹಜಯಂತಿ 


ಮಂದಭಾಗ್ಯನೇ! "ನಾನೇ ದೇವರು ನನಗಿಂತ ಮತೊ ಬ್ಬ ದೇವರಿಲ್ಲ. ' ಇದನ್ನು ಪುನಃ 
ಪುನಃ ನಿನಗೆ ಹೇಳುತಿ ದ್ದೇನೆ. ನಿನ್ನಆ ಜಗದೀಶ್ವರ ಎಲ್ಲಿದ್ದಾನೆ ತಿಳಿಸು. ಈಗ ನಿನ್ನನ್ನು ಕೊಲ್ಲುತ್ತೇನೆ. 
ನಿನ್ನನ್ನು ರಕ್ಷಿಸಲು ಅವನು ಬರುತ್ತಾನೆಯೇ? ಎಲ್ಲಿದ್ದಾನೆ ತಿಳಿಸು. ಈ ಜು ಇದ್ದಾನೆಯೇ? 
ಹಾಗಿದ್ದರೆ ಏಕೆ ಕಾಣಿಸುತ್ತಿಲ್ಲ? ನಿನ್ನ ಹರಿಯು ಇಲ್ಲಿ ಬಂದರೆ ಈಗಲೇ ಅವನ ತಲೆಯನ್ನು 
ಕಡಿದು: ಹಾಕುತ್ತೇನೆ. 


ನಾರದರು - ಮಹಾಬಲಿಷ್ಠನಾದ ಅಸುರವರೇಣ್ಯನಾದ ಹಿರಣ್ಯಕಶಿಪು ಹೀಗೆ ಸಿಟ್ಟಿನಿಂದ 
ಮಾತನಾಡುತ್ತಿದ್ದಾನೆ. ಭಗವದ್ಧಕ್ಷನಾದ ಮಗನನ್ನು ಕೆಟ್ಟ ಮಾತುಗಳಿಂದ ಬೈಯ್ಯುತ್ತಿದ್ದಾನೆ. 
ಖಡ್ಗವನ್ನು ಹಿಡಿದು ಸಿಂಹಾಸನದಿಂದ ಮೇಲೆ ಹಾರಿ ಬಂದಿದ್ದಾನೆ. ತನ್ನ ಬಲಗಡೆ ಇದ್ದ 
ಉಕ್ಕಿನ ಕಂಬವನ್ನು ಮುಷ್ಟಿಯಿಂದ ಪ್ರಹಾರ ಮಾಡಿದ್ದಾನೆ. "ಈ ಕಂಬದಲ್ಲಿ ನಿನ್ನ ದೇವರು 
ಇದ್ದರೆ ಈಗ ಬರಲಿ' ಎಂದು ಕಿರುಚುತ್ತಿ ದ್ದಾನೆ. 


ನರಸಿಂಹದೇವರ ಪ್ರಾದುರ್ಭಾವ 
ಸತ್ಯಂ ವಿಧಾತುಂ ನಿಜಭೃತ್ಯಭಾಷಿತಂ 
ವ್ಯಾಪ್ತಿಂಚ ಭೂತೇಷ್ಟಬಿಲೇಷು ಚಾತ್ಮನಃ । 
ಅದೃಶ್ಯತಾತ್ಯದ್ಧುತರೂಪಮುದ್ದಹನ್‌ 
ಸ್ವಂಭೇ ಸಭಾಯಾಂ ನ ಮೃಗಂ ನ ಮಾನುಷಮ್‌॥ ೭.೮.೧೮ 
ತನ್ನ ಭೃತ್ಯನು ಹೇಳಿದ ಮಾತನ್ನು ಸತ್ಯವನ್ನಾಗಿ ಮಾಡಲು, ತಾನು ಸಕಲ ಭೂತಗಳಲ್ಲಿ 
ಅಂತರ್ಯಾಮಿಯಾಗಿರುತ್ತೇನೆ ಎಂಬುದನ್ನು ಸತ್ಯವನ್ನಾಗಿಸಲು ಪರಮಾತ್ಮನು ಅದ್ಭುತವಾದ 
ಮೃಗವೂ ಅಲ್ಲದ ಮನುಷ್ಯನೂ ಅಲ್ಲದ ರೂಪವನ್ನು ಧರಿಸಿ ಆ ಸಭಾಮಂಟಪದಲ್ಲಿದ್ದ 
ಕಂಬದಲ್ಲಿಕಾಣಿಸಿಕೊಂಡನು. 
ಈಗ ಆ ಜ್ವಾಲೆಯ ಮಧ್ಯದಲ್ಲಿ ಒಂದು ಆಕೃತಿಯು ಹಿರಣ್ಯಕಶಿಪುವಿಗೆ ಸ್ಪಷ್ಟವಾಗಿ 
ಕಾಣಿಸುತ್ತಿದೆ. ಕಣ್ಣುಗಳು ಕರಗಿ ಸುಡುತ್ತಿರುವ ಚಿನ್ನದಂತೆ ಹೊಳೆಯುತ್ತಿವೆ. ಬೆಂಕಿಯು ಕಣ್ಣಿನಿಂದ 
ಚಿಮ್ಮುತ್ತಿದೆ. ಹೊಳೆಯುವ ಬಂಗಾರದ ಕೇಸರಗಳು ಕೊರಳ ಮೇಲೆ ತೂಗಾಡುತ್ತಿವೆ. 
ಭಯಂಕರವಾದ ಕೋರೆದಾಡೆಗಳು ಬಾಯಿ ತೆರೆದು ಮುಚ್ಚುತ್ತಿ ರುವಾಗ ಎದ್ದು ಕಾಣಿಸುತ್ತಿವೆ. 
ಹಲ್ಲುಗಳು ಕಚ್ಚಿದಾಗ ಕಟ ಕಟ ಶಬ್ಧವು ಬರುತ್ತಿ] ದ್ದುಭಯಂಕರವಾಗಿವೆ. ಚೂರಿಯ ಅಲುಗಿನಂತೆ 
ನಾಲಿಗೆಯು ತೀಕ್ಷ್ಮವಾಗಿದೆ. ಹುಬ್ಬುಗಂಟಿಕ್ಕಿದೆ. ಕಿವಿಗಳು ನಿಮಿರಿ ಸ್ತಬ್ಧವಾಗಿವೆ. ಪರ್ವತದ 


-109- 


ನರಸಿಂಹಜಯಂತಿ 


ಗುಹೆಯಂತೆ ಬಾಯಿ ತೆರೆದಿದೆ. ಮೂಗಿನ ಹೊಳ್ಳೆಗಳು ಗುಹೆಯಂತೆ ಕಾಣಿಸುತ್ತಿವೆ. ಗಗನವನ್ನೇ 
ಮುಟ್ಟುವಷ್ಟು ಎತ್ತರದಲ್ಲಿ ಆ ನರಸಿಂಹನ ದೇಹವು ಬೆಳೆಯುತ್ತಿದೆ. ಬಿಳಿಯಾದ 
ಕೂದಲುಗಳು ಎಲ್ಲೆಡೆ ಹರಡಿವೆ. ನೂರಾರು ತೋಳುಗಳು ಎಲ್ಲ ದಿಕ್ಕುಗಳಲ್ಲಿ ಬೆಳೆದು 
ನಿಂತಿವೆ. ನಖವೆಂಬ ಆಯುಧಗಳು ಜಾಜ್ವಲ್ಯಮಾನವಾಗಿವೆ. 


ಇಂಥ ಭಯಂಕರ ರೂಪವನ್ನು ಕಂಡ ಹಿರಣ್ಯಕಶಿಪು ಒಂದು ಕ್ಷಣ ಅವಿತುಕೊಳ್ಳುತ್ತಾನೆ. 
ಅನಂತರ ಹೀಗೆ ಆಲೋಚನೆ ಮಾಡುತ್ತಾನೆ- ಇವನು ಬಹುಷು ನನ್ನ ಶತ್ರುವಾದ ಶ್ರೀಹರಿಯೇ 
ಇರಬೇಕು. ಪ್ರಹ್ಲಾದನನ್ನು ಕೊಲ್ಲಲು ಹೊರಟ ನನ್ನನ್ನು ಕೊಲ್ಲುವುದಕ್ಕಾ ಗಿ ಬಂದಿರಬಹುದು. 
ಇವನಿಗೆ ಹೆದರಿ ನಾನು ಸುಮ್ಮನೆ ಇರಬಾರದು. ಹೀಗೆ ಯೋಚನೆ ಮಾಡಿ ಹಿರಣ್ಯಕಶಿಪು ಆ 
ನರಸಿಂಹನ ಮೇಲೆ ಯುದ್ಧಕ್ಕೆ ಹೊರಟಿದ್ದಾನೆ. 


ಹಿರಣ್ಯಕಶಿಪು - ಯಾರು ನೀನು? ಇದು ಯಾವ ಮಾಯೆ? ಇಷ್ಟು ದಿವಸ ಎಲ್ಲಿ 
ಇದ್ದೆ? ನನಗೆ ಹೆದರಿದ ನೀನು ಇಂದೇಕೆ ಬಂದೆ? ಬದುಕಲು ಇಷ್ಟವಿದ್ದರೆ ಇಲ್ಲಿಂದ ತಪ್ಪಿಸಿಕೋ. 

ಹೀಗೆ ಹೇಳುತ್ತಾ ಹಿರಣ್ಯಕಶಿಪು ತನ್ನ ಕೈಯ್ಯಲ್ಲಿದ್ದ ಗದೆಯನ್ನು ನರಹರಿಯ ಮೇಲೆ 
ಎಸೆಯುತ್ತಾನೆ. ಆಗ ನರಸಿಂಹನು ಆ ಗದೆಯನ್ನು ಹಿಡಿದು ಮುರಿದು ಚೂರು ಮಾಡಿ 
ದೂರ ಎಸೆಯುತ್ತಾನೆ. ಆ ಕ್ರೂರವಾದ ನೋಟ, ತೆರೆದುಕೊಂಡ ಗುಹೆಯಂಥ ಬಾಯಿ, 
ಬೆಂಕಿಯ ಕಿಡಿಗಳನ್ನು ಗುಳುವ ಕಣ್ಣುಗಳು ಇಂಥ ನರಸಿಂಹನನ್ನು ಕಂಡು ಹಿರಣ್ಯಕಶಿಪುವಿನ 
ಭಟರು "ರಕ್ಷಿಸು ರಕ್ಷಿಸು' ಎಂದು ಕೂಗುತ್ತಿದ್ದಾರೆ. ಆಗ ಹಿರಣ್ಯಕಶಿಪುವನ್ನು ಕೂಡಲೇ ಕೊಲ್ಲದೇ 
ಬೆಕ್ಕು ಇಲಿಯ ಜೊತೆಗೆ ಆಟವಾಡುವಂತೆ ನರಸಿಂಹನು ಹಿರಣ್ಯಕಶಿಪುವನ್ನು ಆಟವಾಡಿಸುತ್ತಾನೆ. 
ಹಿರಣ್ಯಕಶಿಪುವಿನ ಅಬ್ಬರವು ಮೊದಲು ಸೊಕ್ಕಿನ ಧ್ವನಿಯಾಗಿತ್ತು. ಅನಂತರ ವಿಕಾರದ 
ಭಯದ ಆತ್ಮರಕ್ಷಣೆಯ ಧ್ವನಿಯಾಗಿ ಪರಿವರ್ತನೆಗೊಂಡಿತು. ಈಗ ಹಿರಣ್ಯಕಶಿಪುವು 
ಶೂಲವನ್ನು ಕೈಗೆತ್ತಿಕೊಂಡು ನರಸಿಂಹನ ಮೇಲೆ ಗುರಿಯಿಟ್ಟು ಎಸೆಯುತ್ತಿದ್ದಾನೆ. ಆಗ 
ನರಸಿಂಹದೇವರು ಉಕ್ಕಿನ ಆ ಶೂಲವನ್ನು ತೆಗೆದುಕೊಂಡು ಮುರಿದು ದೂರ ಎಸೆಯುತ್ತಾರೆ. 
ಈಗ ಹಿರಣ್ಯಕಶಿಪು ಹಿಂದೆ ಹಿಂದೆ ಸರಿದಂತೆ ನರಸಿಂಹನು ಅವನ ಬಳಿ ಒಂದೊಂದೇ ಹೆಜ್ಜೆ 
ಇಡುತ್ತಾ ಆಗಮಿಸುತ್ತಿದ್ದಾನೆ. ತನ್ನ ಕೈಗಳಿಂದ ಅವನನ್ನು ಹಿಡಿಯಲು ಮುಂದೆ ಬರುತ್ತಿದ್ದಾನೆ. 

ನರಸಿಂಹನ ಕೈಯ್ಯಲ್ಲಿ ಯಾವುದೇ ಆಯುಧಗಳಿಲ್ಲ. ಆದರೂ ಕೂಡ ಅವನೆದುರು 


ನಿಂತುಕೊಳ್ಳಲು ಕೂಡ ಹಿರಣ್ಯಕಶಿಪುವಿಗೆ ಸಾಧ್ಯವಾಗುತ್ತಿಲ್ಲ. ತನ್ನ ಬಳಿ ಇದ್ದ ಎಲ್ಲ 
-110- 


ನರಸಿಂಹಜಯಂತಿ 


ಆಯುಧಗಳನ್ನೂ ಹುಡುಕಿ ಹುಡುಕಿ ದೇವರ ಮೇಲೆ ಎಸೆಯುತ್ತಿದ್ದಾನೆ. ಭಗವಂತನ ಜ್ವಾಲೆಯ 
ಮುಂದೆ ಆ ಆಯುಧಗಳು ಪುಡಿಪುಡಿಯಾಗಿವೆ. ಕೆಲವೊಂದು ಉರಿದು ಬೂದಿಯಾಗಿವೆ. 


ಹಿರಣ್ಯಕಶಿಪುವಿನ ಸಂಹಾರ 

ಇದು ವೈಶಾಖಮಾಸದ ತ್ರಯೋದಶಿಯ ಸಾಯಂಕಾಲದ ಪರ್ವ- ಕಾಲ. ಈ 
ಸಂಧ್ಯಾಕಾಲಕ್ಕಾಗಿಯೇ ನರಸಿಂಹನು ನಿರೀಕ್ಷೆ ಮಾಡುತ್ತಿ ದ್ದನು. ಯಾವ ಸ್ಥಳವೂ ಸುರಕ್ಷಿತವಿಲ್ಲದೇ 
ಎಲ್ಲಿ ಹೋಗಬೇಕೆಂದು ತಿಳಿಯದೇ ಅಂಜುತ್ತಾ ಕುಳಿತ ಹಿರಣ್ಯಕಶಿಪುವನ್ನು ನರಸಿಂಹನು 
ಹಿಡಿಯಲು ಬರುತ್ತಿದ್ದಾನೆ. ಭಯಂಕರವಾದ ಕೋಪದಿಂದ ಮುಖವನ್ನು ಮೇಲೆತ್ತಿ ಘರ್ಜನೆ 
ಮಾಡುತ್ತಾನೆ. ನರಸಿಂಹನು ಅಡಿಅಡಿಗೂ ಅಬ್ಬರದ ಘರ್ಜನೆಯನ್ನೇ ಮಾಡುತ್ತಿದ್ದಾನೆ. 
ಇದರಿಂದ ಹಿರಣ್ಯಕಶಿಪುವಿನ ಕಾಲುಗಳು ಕುಸಿಯುತ್ತಿವೆ. ಏನಾದರೂ ರಕ್ಷಣೆ ಸಿಗಬಹುದೆಂದು 
ನಿರೀಕ್ಷಣೆ ಮಾಡುತ್ತಿದ್ದಾನೆ. ಚತುರ್ಮುಖಬ್ರಹ್ಮನ ವರ ವ್ಯರ್ಥವೆಂದು ಬಯ್ಯುತ್ತಿದ್ದಾನೆ. 
ತಾನು ಕೇಳಿಕೊಂಡ ಎಲ್ಲ ವರಗಳನ್ನು ನೆನಪು ಮಾಡಿಕೊಂಡು ಈ ವರವನ್ನೊಂದನ್ನು 
ಕೇಳಲಿಲ್ಲವೆಂದು ಮರುಗುತ್ತಿದ್ದಾನೆ. ತನ್ನಲ್ಲಿ ಹತ್ತಾರು ಸಾವಿರ ಆನೆಗಳ ಬಲವಿರುವುದನ್ನು 
ಕೂಡ ನೆನೆಪು ಮಾಡಿಕೊಳ್ಳುತ್ತಿದ್ದಾನೆ. ಇದೇ ನೆನೆಪಿನಲ್ಲಿ ನರಸಿಂಹಾಕೃತಿಯ ಕೈಗೆ ಸಿಲುಕದೆ 
ಅತ್ತಿತ್ತ ಸರಿದಾಡುತ್ತ ಓಡಾಡುತ್ತ ತಪ್ಪಿಸಿಕೊಳ್ಳುತ್ತಾ ಇಲಿಯಂತೆ ಆಗಿದ್ದಾನೆ. ಈಗ 
ಹಿರಣ್ಯಕಶಿಪುವಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ನರಸಿಂಹ ದೇವರ ಕೈಗಳು ತನ್ನ ಕಂಠದ 
ಹತ್ತಿರವೇ ಬಂದಿವೆ. ಹತ್ತಿರ ಬಂದ ಕೈಗಳಲ್ಲಿ ಭಯಂಕರವಾದ ಉಗುರುಗಳನ್ನು ನೋಡಿ 
""ಮೋಸಹೋದೆ'' ಎನ್ನುತ್ತಾ ಚೀರುತ್ತಾನೆ. ಒಂದೊಂದು ಉಗುರುಗಳೂ ಕೂಡ ಸಾವಿರಾರು 
ಆಯುಧಗಳಿಗಿಂತ ಬಲಶಾಲಿಯಾಗಿರುವುದನ್ನು ಅನುಭವಿಸುತ್ತಾನೆ. ಈಗ ನರಸಿಂಹ- 
ಮೂರ್ತಿಯು ಗತ್ತಿನಿಂದ ಬಂದು ಒಂದೇ ಉಸಿರಿಗೆ ಹಾರಿ ಆ ಹಿರಣ್ಯಕಶಿಪುವನ್ನು 
ಹಿಡಿದಿದ್ದಾನೆ. ಹಾವನ್ನು ಹಿಡಿದ ಗರುಡವು ಆಟಕ್ಕೋಸ್ಕರ ಬಿಡುವಂತೆ ನರಸಿಂಹನೂ 
ಕೂಡ ಕ್ಷಣಕಾಲ ಅವನನ್ನು ಬಿಟ್ಟಿದ್ದಾನೆ. ಹಿರಣ್ಯಕಶಿಪು ಅವನ ಕೈಯ್ಯಿಂದ ತಪ್ಪಿಸಿಕೊಂಡು 
ಕೆಳಗೆ ಜಾರಿದ್ದಾನೆ. ಆಗ ಎಲ್ಲದೇವತೆಗಳೂ "ಹಿರಣ್ಯಕಶಿಪು ತಪ್ಪಿಸಿಕೊಂಡ; ಸಾಯುತ್ತಾನೋ 
ಇಲ್ಲವೋ' ಎಂದು ಕೂಗುತ್ತಿ ದ್ದಾರೆ. ಕತ್ತಿ ಗುರಾಣಿಗಳನ್ನು ಹಿಡಿದು ವೇಗದಿಂದ ನರಸಿಂಹನ 
ಮೇಲೆ ಯುದ್ಧಕ್ಕೆ ಆಕ್ರಮಿಸಿದ್ದಾನೆ. ಕತ್ತಿಗುರಾಣಿಗಳ ಜೊತೆ ಗಿಡುಗಪಕ್ಷಿಯಂತೆ ವೇಗದಿಂದ 
ಎಲ್ಲೆಡೆಯೂ ಸಂಚರಿಸುತ್ತಿದ್ದಾನೆ. ಆಗ ಮಹಾಧ್ವನಿಯಿಂದ ಭೀಕರವಾದ ಅಟ್ಟಹಾಸವನ್ನು 


-111- 


ನರಸಿಂಹಜಯಂತಿ 


ಮಾಡುತ್ತ ನರಸಿಂಹನು ಹಾವು ಇಲಿಯನ್ನು ಹೇಗೆ ಹಿಡಿಯುತ್ತದೋ ಹಾಗೆ ಹಿರಣ್ಯಕಶಿಪುವನ್ನು 
ಪುನಃ ಹಿಡಿದಿದ್ದಾನೆ. ಆ ನರಸಿಂಹನ ಕೈಯ ಹಿಡಿತದ ನೋವಿನಿಂದ ಹಿರಣ್ಯಕಶಿಪು 
ಬಳಲಿ ಬೆಂಡಾಗಿದ್ದಾನೆ. ಕೋಟಿ ಕೋಟ ನಿರಪರಾಧಿಗಳನ್ನು ಅಂಜಿಸಿ, ಅಂಜಿಕೆಯಿಂದಲೇ 
ಸಾಯಿಸಿ, ಸಕಲರಿಗೂ ಭಯಂಕರನಾದ ಹಿರಣ್ಯಕಶಿಪುವನ್ನು ನರಸಿಂಹನು ಅಂಜಿಕೆಯಿಂದಲೇ 
ಸಾಯಿಸುತ್ತಿದ್ದಾನೆ. 

ಹಗಲೂ ಅಲ್ಲದ ರಾತ್ರಿಯೂ ಅಲ್ಲದ ಸಂಧ್ಯಾಕಾಲದಲ್ಲಿ, ಒಳಗೂ ಅಲ್ಲದ ಹೊರಗೂ 
ಅಲ್ಲದ ಹೊಸ್ತಿಲ ಮಧ್ಯದಲ್ಲಿ, ಮನುಷ್ಯನೂ ಅಲ್ಲದ ಮೃಗವೂ ಅಲ್ಲದ ನರಸಿಂಹನ 
ಆಕೃತಿಯಿಂದ, ಆಯುಧವೂ ಅಲ್ಲದ ಕೈಯ್ಯೂ ಅಲ್ಲದ ಉಗುರುಗಳಿಂದ ಹಿರಣ್ಯಕಶಿಪುವನ್ನು 
ಕೊಲ್ಲಲು ಭಗವಂತನು ಪ್ರವೃತ್ತನಾಗಿದ್ದಾನೆ. ಮೇಲೂ ಅಲ್ಲದೆ ಕೆಳಗೂ ಅಲ್ಲದೇ ತೊಡೆಯ 
ಮೇಲೆ ಮಲಗಿಸಿಕೊಂಡಿದ್ದಾನೆ. ಚತುರ್ಮುಖಬ್ರಹ್ಮದೇವರ ವರವನ್ನು ಮೀರದಂತೆ 
ಹಿರಣ್ಯಕಶಿಪುವನ್ನು ಹೊಸ್ತಿಲ ಮೇಲೆ ತನ್ನ ತೊಡೆಯ ಮೇಲೆ ಹಾಕಿಕೊಂಡಾಕ್ಟಣ ಹಿರಣ್ಯಕಶಿಪು 
ನಿಶ್ಚೇಷ್ಟಪಶುವಿನಿಂತೆ ಬಿದ್ದುಕೊಂಡಿದ್ದಾನೆ. 

ನರಸಿಂಹನ ಕೋಪ ಸಪ್ತಲೋಕಗಳನ್ನೂ ದಾಟಿದಂತೆ ಕಾಣಿಸುತ್ತಿದೆ. ಅಟ್ಟಹಾಸದ 
ಘರ್ಜನೆಯನ್ನು ಪುನಃ ಪುನಃ ಮಾಡುತ್ತಿದ್ದಾನೆ. ಆ ಧ್ವನಿಯು ಅಲೆ ಅಲೆಯಂತೆ ಉಕ್ಕೇರುತ್ತಿದೆ. 
ಅರಮನೆಯ ಛಾವಣಿಯೇ ಹಾರಿ ಚದುರಿ ಬಿದ್ದಿದೆ. ಖಷಿಗಳು, ಮುನಿಗಳು, 
ಗಂಧರ್ವಚಾರಣರು, ವಿದ್ಯಾಧರರು, ಅಪ್ಪರೆಯರು ಇವರೆಲ್ಲರೂ ನರಸಿಂಹನ ರೂಪವನ್ನು 
ಕಂಡು ಭಯಭೀತರಾಗಿ ಲೋಕವೇ ಸುಟ್ಟು ಹೋಗುತ್ತದೆಂದು ತಿಳಿಯುತ್ತಿದ್ದಾರೆ. 
ನರಸಿಂಹದೇವರ ಘರ್ಜನೆಯಿಂದ ಅಪರೆಯರು ಚದುರಿ- ಹೋಗಿದ್ದಾರೆ. ಗಂಧರ್ವರು 
ವಿದ್ಯಾಧರರೆಲ್ಲರೂ ಪಲಾಯನ ಮಾಡುತ್ತಿದ್ದಾರೆ. 

ನರಸಿಂಹದೇವರು ಹಿಂದೆ ಘರ್ಜನೆ ಮಾಡಿರುವುದಕ್ಕಿಂತ ಇನ್ನೂ ಹೆಚ್ಚಿನ ಧ್ವನಿಮಾಡುತ್ತಾ 
ಘರ್ಜಿಸಿ ನಾಲಿಗೆಯಿಂದ ತಮ್ಮತುಟಿಗಳನ್ನು ನೆಕ್ಕುತ್ತಾ ಆ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು 
ಉಗುರಿನಿಂದ ಸೀಳಿದ್ದಾರೆ. ಬಗೆದಿದ್ದಾರೆ. ಒಳಗಿರುವ ಕರುಳನ್ನು ಹೊರಗಡೆ ತೆಗೆದಿದ್ದಾರೆ. 
ತಾನೇ ಅದನ್ನು ಮಾಲೆಯನ್ನಾಗಿ ಹಾಕಿಕೊಂಡಿದ್ದಾರೆ. ಹೊಟ್ಟೆಯನ್ನು ಬಗೆದಾಗ ರಕ್ತವು ಚಿಮ್ಮಿದೆ. 
ಬಾಯಿ, ಮೂಗು, ಕಣ್ಣು ಕಿವಿಗಳಿಂದಲೂ ರಕ್ತಚಿಮಿದೆ. ನರಸಿಂಹದೇವರಿಗೆ ಆ ರಕ್ತದಿಂದಲೇ 
ಅಭಿಷೇಕವಾಗಿದೆ. ನರಸಿಂಹದೇವರ ಕೂದಲು ಕೇಸರಗಳೆಲ್ಲವೂ ರಕ್ತದಿಂದ ಕೆಂಪುಬಣ್ಣವಾಗಿವೆ. 


-112- 


ನರಸಿಂಹಜಯಂತಿ 


ಆನೆಯನ್ನು ಕೊಂದ ಸಿಂಹದಂತೆ ಕಾಣುತ್ತಿದ್ದಾರೆ. ಹಿರಣ್ಯಕಶಿಪುವಿನ ಕರುಳನ್ನು ಕತ್ತಿನಲ್ಲಿ 
ಧರಿಸಿ ವಿಕಟವಾಗಿ ನಗುತ್ತಿ] ದ್ದಾರೆ. ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಿ ದ್ದಾರೆ. ವೀರಾವೇಶದಿಂದ 
ತಲೆಯನ್ನು ಅತ್ತಿತ್ತ ಆಡಿಸುತ್ತಿದ್ದಾರೆ. ನರಸಿಂಹನೆಂಬ ಸೂರ್ಯನಿಂದ ಸಿಡಿದ ಬೆಂಕಿಯ 
ಕಿಡಿಗಳು ಸುತ್ತಮುತ್ತಲೂ ಇರುವ ದೈತ್ಯರನ್ನು ಕೊಲ್ಲುತ್ತಿವೆ. ಆ ಕಿರಣಗಳಿಂದ ನರಸಿಂಹದೇವರ 
ಮುಖವು ಮತ್ತಷ್ಟುಕಾಂತಿಯುಕ್ತವಾಗಿದೆ. 

ಹಿರಣ್ಯಕಶಿಪುವು ಸತ್ತರೂ ಕೂಡ ನರಸಿಂಹದೇವರ ಕೋಪವು ಶಾಂತವಾಗುತ್ತಿಲ್ಲ. ಪುನಃ 
ಆರ್ಭಟಿಸುತ್ತಾರೆ. ಪುನಃ ಪುನಃ ಅವನ ಹೊಟ್ಟೆಯನ್ನು ಬಗೆಯುತ್ತಾರೆ. ಇದನ್ನು ನೋಡಿಯೇ 
ಅನೇಕ ಪಿಶಾಚಿಗಳು, ಶಾಕಿನಿ, ಡಾಕಿನಿ ಮೊದಲಾದವು ಪ್ರಾಣವನ್ನು ಬಿಟ್ಟಿವೆ. 

ನರಸಿಂಹದೇವರು ಇಷ್ಟು ಭಯಾನಕ ರೂಪವನ್ನು ಹೊಂದಿದ್ದರೂ ಕೂಡ ಹಿರಣ್ಯಕಶಿಪುವಿನ 
ಭಟರು ನರಸಿಂಹನ ಮೇಲೆ ಯುದ್ಧಕ್ಕೆ ಬರುತ್ತಾರೆ. ಸಹಸ್ರಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ 
ನರಸಿಂಹದೇವರ ಮೇಲೆ ಆಕ್ರಮಣ ಮಾಡುತ್ತಾರೆ. ಆಗ ಅವರೆಲ್ಲರನ್ನೂ ನರಸಿಂಹದೇವರು 
ತಮ್ಮನಖಗಳಿಂದಲೇ ಸಂಹಾರ ಮಾಡಿದ್ದಾರೆ. 


ಪಾಂತ್ಟಸ್ಮಾನ್‌ ಪುರುಹೂತವೈರಿಬಲವನ್‌ಮಾತಂಗಮಾದ್ಯದ್‌ಘಟಾ- 
ಕುಂಭೋಚ್ಚಾದ್ರಿವಿಪಾಟನಾಧಿಕಪಟುಪ್ರತ್ಕೇಕವಜ್ರಾಯಿತಾಃ। 
ಶ್ರೀಮತ್‌ಕಂಠೀರವಾಸ್ಯಪ್ರತತಸುನಖರಾ ದಾರಿತಾರಾತಿದೂರ 
ಪ್ರದ್ವಸ್ತಧ್ವಾಂತಶಾಂತಪ್ರವಿತತಮನಸಾ ಭಾವಿತಾ ಭೂರಿಭಾಗ್ಯೈಃ॥ 
ದೈತ್ಯರೆಂಬ ಮದಗಜಗಳ ಕುಂಭಸ್ಗಳವನ್ನು ಸೀಳುವುದರಲ್ಲಿ ಒಂದೊಂದು ಉಗುರುಗಳೂ 
ಕೂಡ ವಜ್ರಾಯುಧದಂತಿವೆ. ನರಸಿಂಹದೇವರ ಉಗುರುಗಳು ಎಲ್ಲೆಡೆಯೂ ವ್ಯಾಪ್ತವಾಗಿ 
ದೈತ್ಯರಿಗೆ ಗೋಚರಿಸುತ್ತಿವೆ. ಅಜ್ಞಾನವನ್ನು ಪರಿಹರಿಸುವ ದೇವತೆಗಳಿಗೆ ರಕ್ಷಣೆ ನೀಡಿದ ಇಂಥ 
ಉಗುರುಗಳು ನಮ್ಮನ್ನು ಸಲಹಲಿ ಎಂದು ಪ್ರಾರ್ಥಿಸುತ್ತಾರೆ ಶ್ರೀಮದಾಚಾರ್ಯರು. 
ಈಗ ಅರಮನೆಯ ಸಭಾಮಂಟಪದಲ್ಲಿಎಲ್ಲೆಲ್ಲೂಶವಗಳೇ ಕಾಣಿಸುತ್ತಿವೆ. ಅರಮನೆಯ 
ಹೊರಗೂ ಕೂಡ ಶವಗಳೇ ಕಾಣಿಸುತ್ತಿವೆ. ಪ್ರಲಯವೇ ಬಂದಂತಾಗಿದೆ. ನರಸಿಂಹದೇವರ 
ವೇಗಕ್ಕೆ ಬೆಟ್ಟಗಳು ಹಾರಿವೆ. ಆಕಾಶ ಹಾಗೂ ದಿಕ್ಕುಗಳು ಮಂಕಾಗಿವೆ. ದಿಗ್ಗಜಗಳು ದಿಕ್ಕುಗಳನ್ನು 
ಬಿಟ್ಟುಓಡುತ್ತಿವೆ. ಸಮುದ್ರಗಳು ಅಲ್ಲೋಲ- ಕಲ್ಹೋಲವಾಗಿವೆ. ಹೀಗೆ ಹಿರಣ್ಯಕಶಿಪುವನ್ನು 
ನಾಶ ಮಾಡಿ ಅವನ ಎಲ್ಲಅನುಚರರನ್ನೂ ಕೂಡ ನಾಶ ಮಾಡಿ ಭೀಕರವಾದ ಮುಖದಿಂದ 


-113- 


ನರಸಿಂಹಜಯಂತಿ 


ನರಸಿಂಹದೇವರು ಸಭೆಯಲ್ಲಿದ್ದ ಉತ್ತಮವಾದ ರಾಜಸಿಂಹಾಸನದಲ್ಲಿ ಕುಳಿತಿದ್ದಾರೆ. 
ನರಸಿಂಹದೇವರ ದರ್ಶನಕ್ಕಾಗಿ ಸಕಲ ದೇವತೆಗಳು ಗಗನಮಾರ್ಗದಿಂದ ಆಗಮಿಸುತ್ತಿದ್ದಾರೆ. 
ನಗಾರಿಗಳ ದುಂದುಭಿಗಳ ಶಬ್ದವು ಮೊಳಗಿದೆ. ಶ್ರೇಷ್ಠಗಂಧರ್ವರು ಹಾಡುತ್ತಿ ದ್ದಾರೆ. ಸ್ತ್ರ €ಯರು 
ನರ್ತನ ಮಾಡುತ್ತಿದ್ದಾರೆ. ಸಕಲ ವಿಷ್ಣುಭಕ್ತರು ಅಲ್ಲಿಗೆ ತಲೆಯ ಮೇಲೆ ಕೈಜೋಡಿಸಿಕೊಂಡು 
ಬಂದು ನಮಸ್ಕಾರ ಮಾಡುತ್ತಿದ್ದಾರೆ. 


ನರಸಿಂಹದೇವರು ಹಿರಣ್ಯಕಶಿಪುವನ್ನು ಕೊಂದಮೇಲೆ ಅತ್ಯಂತ ಭಯಂಕರವಾಗಿ ಸಿಟ್ಟಿನಲ್ಲಿ 
ಕುಳಿತಿದ್ದರು. ಅವರನ್ನು ಶಾಂತರನ್ನಾಗಿ ಮಾಡಲು ಎಲ್ಲದೇವತೆಗಳು ಪ್ರಯತ್ನಪಟ್ಟರು. ಮೊದಲು 
ಬ್ರಹ್ಮದೇವರು ಸ್ತೋತ್ರಮಾಡಿದರು. ಅನಂತರ ರುದ್ರದೇವರು, ಇಂದ್ರದೇವರು, ಖಷಿಗಳು, 
ಸಕಲ ಪಿತೃಗಳು, ಸಿದ್ಧರು, ವಿದ್ಯಾಧರರು, ನಾಗಗಳು, ಮನುಗಳು, ಪ್ರಜಾಪತಿಗಳು, 
ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು, ವೇತಾಲರು, ಕಿನ್ನರರು, ವಿಷ್ಣುಪಾರ್ಷದರು 
ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಬಂದು ನರಸಿಂಹದೇವರನ್ನು ಪ್ರಶಂಸೆ ಮಾಡಿದರು. ಜಯಕಾರ 
ಹಾಕಿದರು. ಬಗೆ ಬಗೆಯಲ್ಲಿ ಪ್ರಾರ್ಥನೆ ಮಾಡಿದರು. ಆದರೂ ಕೂಡ ನರಸಿಂಹದೇವರ 
ಸಿಟ್ಟು ಸ್ವಲ್ಪವೂ ಶಾಂತವಾಗಲಿಲ್ಲ . ಕೊನೆಯಲ್ಲಿ ಚತುರ್ಮುಖಬ್ರಹದೇವರು ಸಾಕ್ಷಾತ್‌ 
ಲಕ್ಷ್ಮೀದೇವಿಯನ್ನೇ ಪ್ರಾರ್ಥಿಸಿದರು. ಅವಳು ಬಂದು ಪ್ರಾರ್ಥನೆ ಮಾಡಿದರೂ ಕೂಡ 
ನರಸಿಂಹದೇವರ ಸಿಟ್ಟು ಶಾಂತವಾಗಲಿಲ್ಲ. (ಭಗವಂತನು ನಾಟಕವಾಡುವಂತೆ 
ಲಕ್ಷ್ಮೀದೇವಿಯೂ ಕೂಡ ನಾಟಕ ಮಾಡುತ್ತಾಳೆ. ಆದ್ದರಿಂದ ಲಕ್ಷ್ಮೀದೇವಿಯು 
ಸ್ತೋತ್ರಮಾಡಿದರೂ ಭಗವಂತನು ಶಾಂತನಾಗಲಿಲ್ಲ). 

ಬ್ರಹ್ಮದೇವರು ಅಂತಿಮವಾಗಿ ಪ್ರಹ್ಲಾದನ ಬಳಿ ತೆರಳಿ ನೀನು ಸ್ವಾಮಿಯನ್ನು 
ಸಂತೋಷಪಡಿಸಿ ಕೋಪವನ್ನು ಶಾಂತಮಾಡು. ನಮ್ಮಿಂದ ಸಾಧ್ಯವಾಗುತ್ತಿಲ್ಲ ಎಂದು 
ಹೇಳುತ್ತಾರೆ. ಆಗ ಪ್ರಹ್ಲಾದನು ನೇರವಾಗಿ ತೆರಳಿ ನರಸಿಂಹದೇವರ ಪಾದ ಕಮಲದಲ್ಲಿ 
ಸಾಷ್ಟಾಂಗ ನಮಿಸುತ್ತಾನೆ. 
ಸ್ವಪಾದಮೂಲೇ ಪತಿತಂ ತಮರ್ಭಕಂ 

ವಿಲೋಕ್ಯ ದೇವಃ ಕೃಪಯಾ ಪರಿಪ್ಲತಃ । 
ಉತ್ಥಾಪ್ಯ ತಚ್ಚೀಷ್ಠ ರ್ಡ್ವ್ಯದಧಾತ್‌ ಕರಾಂಬುಜಂ 
ಕಾಲಾಹಿನಿರ್ದಷ್ಟಧಿಯಾಂ ಕೃತಾಭಯಮ್‌॥ ಭಾಗ.೭.೯.೫ 


-114- 


ನರಸಿಂಹಜಯಂತಿ 


ತನ್ನ ಪಾದಮೂಲದಲ್ಲಿ ಬಿದ್ದಪ್ರಹ್ಲಾದ ಮಗುವನ್ನು ನರಸಿಂಹದೇವರು ಕೃಪಾಪೂರ್ಣವಾಗಿ 
ಮೇಲೆಬ್ಬಿಸಿದರು. ಅವನ ತಲೆಯ ಮೇಲೆ ಉಸಿರು ಬಿಡುತ್ತಲೇ ತನ್ನ ಅಭಯಹಸ್ತವನ್ನು 
ಇಟ್ಟರು. ನರಸಿಂಹದೇವರ ಕೈಗಳ ಸರ್ಶದಿಂದ ಪ್ರಹ್ಲಾದನ ಎಲ್ಲ ಪಾಪವೂ ಪರಿಹಾರವಾಯಿತು. 
ಕೂಡಲೇ ಬಿಂಬದರ್ಶನವಾಯಿತು. ಸ್ವರೂಪಾನಂದವು ಅಭಿವ್ಯಕ್ತವಾಯಿತು. 
ರೋಮಾಂಚನವಾಯಿತು. ಭಕ್ತಿರಸವು ಉಕ್ಕಿತು. ಅಂತಣರಣ ಒದ್ದೆಯಾಯಿತು. ಕಣ್ಣುಗಳಲ್ಲಿ 
ಆನಂದಬಾಷ್ಪ ಸುರಿಯಿತು. ಹೃದಯದಲ್ಲಿ ಭಗವಂತನ ಬಿಂಬಮೂರ್ತಿಯನ್ನು ಕಾಣುತ್ತ 
ಧ್ಯಾನ ಮಾಡುತ್ತಾ ಪ್ರೇಮದಿಂದ ಗದ್ಗದಕಂಠದಲ್ಲಿ ಪ್ರಹ್ಲಾದನು ಪ್ರಾರ್ಥನೆಯನ್ನು ಮಾಡಿದನು. 
(ಪ್ರಹ್ಲಾದ ಮಾಡುವ ಪ್ರಾರ್ಥನೆಯ ಶ್ಲೋಕಗಳನ್ನು ಇದೇ ಪುಸ್ತಕದಲ್ಲಿ ಮಂತ್ರಸ್ತೋತ್ರ 
ವಿಭಾಗದಲ್ಲಿ ನೀಡಲಾಗಿದೆ. ಅದನ್ನು ಇಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು.) 

ಪ್ರಹ್ಲಾದನ ಸ್ತೋತ್ರದಿಂದ ನರಸಿಂಹದೇವರು ಸುಪ್ರಸನ್ನರಾದರು. ಹಾಗೂ ಪ್ರಹ್ಲಾದನಿಗೆ 
ಪರಿಪೂರ್ಣವಾಗಿ ಅನುಗ್ರವನ್ನು ಮಾಡಿ ಅಲ್ಲಿರುವ ಎಲ್ಲದೇವತೆಗಳಿಗೂ ಕೂಡ ಅನುಗ್ರಹವನ್ನು 
ಮಾಡಿ ಅದೃಶ್ಯರಾದರು. 

ಅನಂತರ ಪ್ರಹ್ಮಾದನನ್ನು ದೈತ್ಯಸಿಂಹಾಸನದಲ್ಲಿ ಕುಳ್ಳಿರಿಸಿ ಅಭಿಷೇಕ ಮಾಡಿದ್ದಾರೆ. 
ಜಯವಿಜಯರು ಸನಕಾದಿಮುನಿಗಳ ಶಾಪದ ಪ್ರಭಾವದಿಂದ ದಿತಿಯ ಗರ್ಭದಲ್ಲಿ ಜನಿಸಿ 
ಭಗವಂತನಿಂದಲೇ ಮೃತರಾಗಿದ್ದಾರೆ. ಮುಂದೆ ರಾವಣ-ಕುಂಭಕರ್ಣರಾಗಿ ಹುಟ್ಟಿ 
ಶ್ರೀಹರಿಯಿಂದಲೇ ಮೃತರಾಗುತ್ತಾರೆ. ಅನಂತರ ಶಿಶುಪಾಲ-ದಂತವಕ್ರರಾಗಿ ಕೃಷ್ಣನಿಂದ 
ಹತರಾಗಿ ಕೃಷ್ಣನನ್ನು ಪ್ರವೇಶಿಸಿ ಶಾಪದಿಂದ ವಿಮುಕ್ತರಾಗುತ್ತಾರೆ. ದ್ವಾರಪಾಲಕರ ಸ್ಥಾನವನ್ನು 
ಪುನಃ ಅಲಂಕರಿಸುತ್ತಾರೆ. 

ಯಾರು ನರಸಿಂಹದೇವರ ಈ ಚರಿತ್ರೆಯನ್ನು ಪ್ರಹ್ಲಾದರಾಜರ ಭಕ್ತಿಯ ಪ್ರಕರಣವನ್ನು 
ಪುನಃ ಪುನಃ ಓದುತ್ತಾರೋ, ಅವರಿಗೆ ಸಕಲ ಶತ್ರುಗಳ ಉಪದ್ರವವು ಪರಿಹಾರವಾಗುತ್ತದೆ. 
ಜ್ಞಾನಭಕ್ತಿವೈರಾಗ್ಯಗಳು ಸಿದ್ಧಿಸಿ ಮೋಕ್ಷವು ದೊರಕುತ್ತವೆ. 

ಇಲ್ಲಿಗೆ ನರಸಿಂಹದೇವರ ಚರಿತ್ರೆಯು ಸಮಾಪ್ತವಾಯಿತು 
॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 
ಸೇ ಜಂ ಜೇ ೫% 


-115- 


ನರಸಿಂಹಜಯಂತಿ 


ಶ್ರೀಮದ್ಭನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ 
ನರಸಿಂಹದೇವರ ಕ್ಷೇತ್ರಗಳು 


ದೇವರಾಯನ ದುರ್ಗ, ತುಮಕೂರು ಜಿಲ್ಲೆ 
(೧) ಭೋಗಾ ನರಸಿಂಹದೇವರು - ದುರ್ವಾಸಮುನಿಪ್ರತಿಷ್ಠಿತ (ಕೆಳಗಿನ ಬೆಟ್ಟ) 
(೨) ಯೋಗಾ ನರಸಿಂಹದೇವರು - ಬ್ರಹಪ್ರತಿಷ್ಠಿತ (ಮೇಲಿನ ಬೆಟ್ಟ) 
ಸೀಬಿ ಲಕ್ಷ್ಮೀನರಸಿಂಹ, ತುಮಕೂರು ಜಿಲ್ಲೆ 


ರಾಷ್ಟ್ರಿಯ ಹೆದ್ದಾರಿ ೪ರಲ್ಲಿ ತುಮಕೂರಿನಿಂದ ಸುಮಾರು ೨೬ ಕಿ.ಮೀ. 
ದೂರದಲ್ಲಿದೆ. ಶ್ರೀನರಸಿಂಹದೇವರು ಇಲ್ಲಿ ಸ್ವಯಂವ್ಯಕ್ತ . ಶಾಲಿಹೋತ್ರಮುನಿಗಳಿಗೆ 


ಪ್ರತ್ಯಕ್ಷ 
ಮಾರೇನ ಹಳ್ಳಿ ನರಸಿಂಹ, ಮೈಸೂರು ಜಿಲ್ಲೆ 
ಇಲ್ಲಿನ ದೇವಾಲಯವು ಸುಮಾರು ೧೨೦೦ ವರ್ಷಗಳಷ್ಟು ಹಳೆಯದು. 


ಸುವರ್ಣಮುಖಿ ನರಸಿಂಹದೇವರು, ಜಂಪೇನಹಳ್ಳಿ , 
ತುಮಕೂರು ಜಿಲ್ಲೆ. 


ಇಲ್ಲಿ ಸುವರ್ಣಮುಖಿ ನದಿಯು ಹರಿಯುತ್ತಿದ್ದರಿಂದ ಈ ಹೆಸರು ಬಂದಿದೆ. 


ಗುಂಜಾ ಶ್ರೀಲಕ್ಷ್ಮೀನರಸಿಂಹಸ್ವಾಮಿ, ಟಿ.ನರಸೀಪುರ, 
ಮೈಸೂರುಜಿಲ್ಲೆ 
ಕಾವೇರಿ-ಕಪಿಲಾ ಸಂಗಮದಲ್ಲಿದೆ. ಕೈಯಲ್ಲಿ ಗುಲಗಂಜಿ ಹಿಡಿದಿರುವ 
ಶ್ರೀನರಸಿಂಹನು ಈ ಕ್ಷೇತ್ರದ ಸೇವನೆಯಿಂದ ಸಿಗುವ ಪುಣ್ಯವು ಕಾಶಿಗಿಂತ ಒಂದು 
ಗುಲಗಂಜಿ ತೂಕ ಹೆಚ್ಚು ಇದೆ ಎಂದು ತೋರಿಸುತ್ತಿದ್ದಾನೆ ಎಂಬ ಐತಿಹ್ಯವು ಈ 
ಕ್ಷೇತ್ರಕ್ಕಿದೆ. ೧೬ನೇ ಶತಮಾನದಲ್ಲಿ ಈ ದೇವಸ್ಥಾನವು ಮೈಸೂರಿನ ಅರಸರ 
ದಳವಾಯಿಯಿಂದ ಜೀರ್ಣೋದ್ಧಾರಗೊಂಡಿತು. 


-116- 


ನರಸಿಂಹಜಯಂತಿ 


ಯೋಗಾನರಸಿಂಹಸ್ವಾಮಿ, ಮೇಲುಕೋಟೆ 
ಇಲ್ಲಿನ ನರಸಿಂಹದೇವರು ಪ್ರಹ್ಲಾದರಾಜ ಪ್ರತಿಷ್ಠಾಪಿಸಿದ್ದು. ಈ ಕ್ಲೇತ್ರ 
ದೇಗುಲಗಳ ನಾಡು ಎಂದೇ ಪ್ರಸಿದ್ಧ. 


ದಿಗ್ವಿಜಯ ಲಕ್ಷ್ಮೀನರಸಿಂಹಸ್ವಾಮಿ, ಬೆಂಗಳೂರು 
ಉತ್ತರಾದಿಮಠ. 
ಅಧುನಾ ಉತ್ತರಾದಿಮಠಪೀಠಸ್ಥರಾದ ಶ್ರೀಸತ್ಯಾತ್ಮತೀರ್ಥಶ್ರೀಪಾದಂಗಳವರಿಂದ 
ಪ್ರತಿಷ್ಠಾಪಿಸಲ್ಪಟ್ಟ ಈ ಭವ್ಯಮೂರ್ತಿ ಪ್ರತಿನಿತ್ಯ ನೂರಾರು ಭಕ್ತರುಗಳಿಗೆ ಅನುಗ್ರಹವನ್ನು 
ಮಾಡುತ್ತಾ ಮೆರೆಯುತ್ತಿದೆ. 


ಶ್ರೀಗುರುನರಸಿಂಹಸ್ವಾಮಿ, ಸಾಲಿಗ್ರಾಮ, ಉಡುಪಿ ಜಿಲ್ಲೆ 

ಶ್ರೀಗುರುನರಸಿಂಹಸ್ವಾಮಿ ನಾರದರಿಂದ ಪ್ರತಿಷ್ಠಾಪಿಸಲ್ಪಟ್ಟಿದೆ. ಉಗ್ರಮೂರ್ತಿ- 
ಯಾದ ಈ ನರಸಿಂಹನನ್ನು ಕಟಾಕ್ಟೀಕರಿಸಿಕೊಳ್ಳಲು ಎದುರುಗಡೆ ಶ್ರೀ ಆಂಜನೇಯನ 
ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ. ಕದಂಬರ ಕಾಲದಲ್ಲಿ ಈ ನವೀಕರಣವನ್ನು 
ಮಾಡಿದ್ದಾರೆ. 


ಸಾವನದುರ್ಗ ನರಸಿಂಹಸ್ವಾಮಿ ದೇವಸ್ಥಾನ, ಮಾಗಡಿ ತಾ| 


ರಾಮನಗರ ಜಿಲ್ಲೆ. 
ಪಕ್ಕದಲ್ಲಿ ಲಕ್ಷ್ಮೀದೇವಿಯ ಗುಡಿಯಿದೆ. ಬಿಳಿಬೆಟ್ಟ, ಕರೀಬೆಟ್ಟ ಎಂದು 
ಹೆಸರಾಗಿರುವ ಮೇಲ್ಭಾಗದಲ್ಲಿಕೋಟೆಯನ್ನು ಹೊಂದಿರುವ ಈ ಗಿರಿಕ್ಷೇತ್ರ ನೋಡಲು 
ತುಂಬ ಮನೋಹರವಾಗಿದೆ. 


ಕುಬೇರ ನರಸಿಂಹದೇವಸ್ಥಾನ, ಸೋಮನಾಥಪುರ, 
ಮೈಸೂರು ಜಿಲ್ಲೆ 
ಇಲ್ಲಿನ ನರಸಿಂಹಸ್ವಾಮಿಯ ವಿಶೇಷತೆ ಏನೆಂದರೆ ತನ್ನ ಹೆಬ್ಬೆರಳ ಮೇಲೆ ಇಡೀ 
ವಿಗ್ರಹ ನಿಂತಿರುವುದು. ಪಕ್ಕದಲ್ಲಿ ಲಕ್ಷ್ಮೀದೇವಿಯ ಗುಡಿ ಇದೆ. ಕುಬೇರನ ವಿಗ್ರಹವೂ 


-117- 


ನರಸಿಂಹಜಯಂತಿ 


ಇದೆ. ಹಿಂಬದಿಯ ಕಾವೇರಿ ದಡದಲ್ಲಿ ಶ್ರೀರಾಮನು ವಿಶ್ರಮಿಸಿದ್ದೆಂದು ಹೇಳಲಾದ 
ಬಂಡೆಯೊಂದಿದೆ. 


ಅಭಯನರಸಿಂಹದೇವಸ್ಥಾನ, ಹಾದಿಗಲ್ಲು, ತೀರ್ಥಹಳ್ಳಿ, 
ಶಿವಮೊಗ್ಗ 
ಶ್ರೀಲಕ್ಷ್ಮೀನರಸಿಂಹದೇವರು, ವಾದಿರಾಜರ ವೃಂದಾವನ, ಭೂತರಾಜರ 
ಪ್ರತಿಷ್ಠಾಪನೆಯುಳ್ಳ ಒಂದು ಧಾರ್ಮಿಕಕೇಂದ್ರವಾಗಿದೆ. 


ಶ್ರೀಲಕ್ಷ್ಮೀನರಸಿಂಹದೇವಸ್ಥಾನ, ಭದ್ರಾಜಲಾಶಯ, 
ಶಿವಮೊಗ್ಗೆಜಿಲ್ಲೆ 
ಇಲ್ಲಿನ ವಿಗ್ರಹ ಭದ್ರಾಜಲಾಶಯದಲ್ಲಿ ಸಿಕ್ಕಿದ್ದು ಪ್ರತಿಷ್ಠಾಪನೆಗೊಂಡಿದೆ. ಪ್ರತಿ 
ಶನಿವಾರ ವಿಶೇಷಪೂಜೆ ನಡೆಯುತ್ತದೆ. ಕಾರ್ತಿಕಮಾಸದಲ್ಲಿ ಬಾಣ,ಬಿರುಸು, 
ಪಟಾಕಿಗಳೊಂದಿಗೆ ವಿಜೃಂಭಣೆಯೊಂದಿಗೆ ಅಲಂಕಾರಪೂಜೆ ನಡೆಯುತ್ತದೆ. 


ಶ್ರೀಲಕ್ಷ್ಮೀನರಸಿಂಹದೇವಸ್ಥಾನ, ಜಾವಗಲ್‌, ಹಾಸನಜಿಲ್ಲೆ 
ಹೊಯಲಳರಾಜ ವೀರ ಸೋಮೇಶ್ವರನಿಂದ ರೂಪುಗೊಂಡ ಈ ದೇವಸ್ಥಾನ 
ಈಗಲೂ ತನ್ನ ವಾಸ್ತುಶಿಲ್ಪ ಶ್ರೀಮಂತಿಕೆಯನ್ನು ಕಾಪಾಡಿಕೊಂಡಿದೆ. 


ಶ್ರೀನದೀ ನರಸಿಂಹದೇವಸ್ಥಾನ, ಚಿಕ್ಕಮಳೂರು, ಚನ್ನಪಟ್ಟಣ 

ಕಣ್ವಾನದಿಯ ಪಕ್ಕದಲ್ಲಿ ಕಣ್ವಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ 
ದೇವಸ್ಥಾನದಲ್ಲಿ ತೆಂಗಿನ ಪೂರ್ಣಫಲವನ್ನು ಹರಸಿಕೊಂಡು ದೇಗುಲದಲ್ಲಿ ಕಟ್ಟಿದರೆ 
ಇಷ್ಟುರ್ಥ ನೆರವೇರುವುದೆಂದು ಪ್ರತೀತಿ ಇದೆ. 

ಹತ್ಯಾಳು ನರಸಿಂಹಸ್ವಾಮಿ ದೇವಸ್ಥಾನ, ತಿಪಟೂರು. 

ಇಲ್ಲಿ ಶ್ರೀನರಸಿಂಹದೇವರು ಬೆಟ್ಟದ ಮೇಲೆ ವಿರಾಜಮಾನನಾಗಿದ್ದಾನೆ. ಈ 
ಹಿಂದೆ ರಜತಾದ್ರಿಪುರ ಎಂಬ ಹೆಸರು ಈ ಕ್ಷೇತ್ರಕ್ಕೆ ಇತ್ತು. 

ಹಲಸಿ ನರಸಿಂಹದೇವಸಾನ, ಹಲಸಿ, ಬೆಳಗಾವಿ. 

ಗಾತ್ರದಲ್ಲಿ ಚಿಕ್ಕದಾದ ಈ ಮೂರ್ತಿ ಇರುವುದು ಕದಂಬರ ಎರಡನೆಯ 
ರಾಜಧಾನಿಯಾದ ಹಲಸಿಯಲ್ಲಿ ನೆಲೆಸಿದೆ. ಕ್ರಿ.ಶ. ೯೮೦ರಲ್ಲಿ ನಿರ್ಮಾಣವಾದ 
ಅತ್ಯದ್ಭುತ ವಾಸ್ತುಶಿಲ್ಲವನ್ನೊಳಗೊಂಡ ದೇವಸ್ಥಾನವಾಗಿದೆ. 


-118- 


ನರಸಿಂಹಜಯಂತಿ 


ಶ್ರೀಅಂಗಾರಕನರಸಿಂಹಸಾ ಮಿ, ಮುಳಬಾಗಿಲು. 
ಶ್ರೀಅಕ್ಟೋಭ್ಯತೀರ್ಥರ ಕರಕಮಲದಲ್ಲಿ ಮೂಡಿದ ಈ ಮೂರ್ತಿ 
ಮುಳಬಾಗಿಲಿನಲ್ಲಿದೆ. ಜಾಗ್ರತಸ್ಥಳವಾದ ಶ್ರೀಪಾದರಾಜರ ಮೂಲವೃಂದಾವನ, 
ನರಸಿಂಹತೀರ್ಥ, ಶ್ರೀವ್ಯಾಸರಾಜರ ಪ್ರತಿಷ್ಠಾಪಿತ ಶ್ರೀಹನುಮಂತ ಇತ್ಯಾದಿ 
ಪ್ರತೀಕಗಳುಳ್ಳ ಮಹಾಸನ್ನಿಧಾನವುಳ ಕ್ಷೇತ್ರ. 
ಶ್ರೀಅಭಯಹಸ್ತನರಸಿಂಹಸ್ವಾಮಿ, ಹೊಸೂರು 
ಈ ಜಾಗದಲ್ಲಿ ನಿವೇಶನ ಮಾಡಲು ನೆಲವನ್ನು ಅಗೆದಾಗ ಪುಷ್ಕರಿಣೀ ಸಮೇತ 
ಸ್ವಯಂಭೂ ಶ್ರೀನರಸಿಂಹಮೂರ್ತಿಯ ಬಂಡೆಯು ಸಿಕ್ಕಿದೆ. ಅದನ್ನು ಎತ್ತಲಾಗದೆ 
ಸಾಗಿಸಲೂ ಆಗದೇ ಇದ್ದಾಗ ಅಲ್ಲಿಯೇ ಪ್ರತಿಷ್ಠಾಪನೆಗೊಂಡು ಪೂಜೆ ನಡೆಯುತ್ತಿದೆ. 
ಹಿಂಭಾಗದಲ್ಲಿ ಶ್ರೀಸುದರ್ಶನಮೂರ್ತಿಯೂ ಇದೆ. 
ಶ್ರೀಯೋಗಾನರಸಿಂಹಸ್ವಾಮಿ, ಗೊರೂರು, ಹಾಸನಜಿಲ್ಲೆ. 
ಹೇಮಾವತಿ ನದಿಯ ದಂಡೆಯಲ್ಲಿ ಗೋಕರ್ಣ ಖುಷಿಯ ಪ್ರಾರ್ಥನೆಯ 
ಮೇರೆಗೆ ಯೋಗಾನರಸಿಂಹದೇವರು ಉದ್ಭವಮೂರ್ತಿಯಾಗಿ ನೆಲೆಸಿದ್ದಾರೆ. 
ವಿಶೇಷವಾಗಿ ಇದು ಪಶ್ಚಿಮಮುಖಿ. ಹೊಯಳ ಶೈಲಿಯದು. ದಶಾವತಾರದ 
ಸುಂದರಮೂರ್ತಿಗಳು ದೇಗುಲಶಿಖರದಲ್ಲಿವೆ. 
ಶ್ರೀಲಕ್ಷ್ಮೀನರಸಿಂಹಸ್ವಾಮಿ, ಶೂರ್ಪಾಲಿ, ಬಾಗಲಕೋಟೆ 
ಅಲ್ಲಿ ಶ್ರೀಪರಶುರಾಮದೇವರು ಬಂದು ವಿಶ್ರಮಿಸಿದ್ದರೆಂದೂ, ಆಗಿನ 
ಕಾಲದಿಂದಲೂ ಶೂರ್ಪಾಲಿ ನರಸಿಂಹದೇವಸ್ಥಾನದ ಮುಂದಿರುವ ಅಶ್ವತ್ಥಮರವು 
ಇದೆಯೆಂದು ಪ್ರತೀತಿ ಇದೆ. ಕೃಷ್ಣಾನದಿಯ ದಂಡದ ಮೇಲಿರುವ ಈ ಕ್ಷೇತ್ರ ಬಹಳ 
ಪ್ರಸಿದ್ಧಿ. 
ಶ್ರೀಭೋಗಾನರಸಿಂಹಸ್ವಾಮಿ, ಶಾಂತಿಗ್ರಾಮ, ಹಾಸನ ಜಿಲ್ಲೆ 
ಹೆಚ್ಚು ಶಿಲಕಲೆಯಿಲ್ಲದ ಸರಳ ಹಾಗೂ ದೇವಸ್ಥಾನದ ಗರ್ಭಗುಡಿ ಹೊರಗಡೆ 


ಅಪರೂಪದ ನವನಾರಸಿಂಹನ ಚಕ್ರಾಕಾರಕೆತ್ತನೆಯನ್ನು ತಾರಸಿಯನ್ನು ಹೊಂದಿದೆ. 
ಹತ್ತಿರದಲ್ಲಿ ಸೌಮ್ಯಕೇಶವನ ಸಾವಿರವರ್ಷ ಐತಿಹ್ಯದ ದೇವಸ್ಥಾನವಿದೆ. 


-119- 


ನರಸಿಂಹಜಯಂತಿ 


ಶ್ರೀಯೋಗಾನರಸಿಂಹ, ಬಗ್ಗವಳ್ಳಿ , ಚಿಕ್ಕಮಗಳೂರು ಜಿಲ್ಲೆ 
ಹೊಯಳದ ಕಾಲದ ೧೨ನೆಯ ಶತಮಾನದ ಅಪೂರ್ವ ತ್ರಿಕೂಟಾಚಲ. ಈ 
ದೇಗುಲದ ಮುಖ್ಯಮಂಟಪದಲ್ಲಿ ಚನ್ನಕೇಶವ, ನಾಲ್ಕಡಿಯ ಯೋಗಾನರಸಿಂಹ 
ಹಾಗೂ ಚಪ eT ಕೆತ್ತನೆಯ "ಎಗ್ರಹಗಳುಳ್ಳ ದೇವಸ್ಥಾನ- 
ವಿದು. 


ಶ್ರೀ ರುರಣಿ ನರಸಿಂಹ, ಬೀದರ್‌ 
ಎದೆ ಮಟ್ಟದ ನೀರಿನಲ್ಲೇ ಸುಮಾರು ಅರ್ಧ ಕಿ.ಮೀ. ಗುಹೆಯಲ್ಲಿ ನಡೆದು 
ಹೋದರೆ ನರಸಿಂಹದೇವರ ದರ್ಶನವಾಗುವುದು. ರುರಾ ಎಂಬ ದಾನವನ 
ಕೋರಿಕೆಯ ಮೇರೆಗೆ ಇಲ್ಲಿ ಭಗವಂತನು ನೆಲೆಸಿರುವುದು ಅಪರೂಪ. 


ತೊರವಿ ನರಸಿಂಹ, ವಿಜಯಪುರ ಜಿಲ್ಲೆ. 

ಇದೂ ಕೂಡ ಗುಹಾಲಯ, ನಾಲ್ಕು ಅಡಿ ಜಾಗದಲ್ಲಿ ಮೆಟ್ಟಲು ಇಳಿದು 
ಸುರಂಗದಂತಿರುವ ಸ್ಥಳದಲ್ಲಿ ಇಳಿದು ಹೋದರೆ ಮೂರು ಅಡಿ ಎತ್ತರದ ಅಷ್ಟಭುಜ 
ನರಸಿಂಹದೇವರ ದರ್ಶನವಾಗುತ್ತದೆ. ಹತ್ತನೆಯ ಶತಮಾನದಲ್ಲಿ ಚಾಲುಕ್ಕರ 
ಶತಮಾನದಲ್ಲಿ ರೂಪುಗೊಂಡ ಈ ಸ್ಥಳ ಅತ್ಯಂತ ಪ್ರಸಿದ್ಧಿ. ಪಕ್ಕದಲ್ಲೇ ಲಕ್ಷ್ಮೀ ಹಾಗೂ 
ಪ್ರಹ್ಲಾದರ ವಿಗ್ರಹಗಳಿವೆ. ನರಸಿಂಹತೀರ್ಥವೆಂಬ ಪುಷ್ಕರಿಣಿಯು ಕೂಡ ಇದೆ. 

ಶ್ರೀಘಾಟಿಸುಬ್ರಹ್ಮಣ್ಯ ನರಸಿಂಹ 

ಸುಮಾರು ೬೦೦ ವರ್ಷಗಳ ಹಳೆಯ ಇತಿಹಾಸವಿರುವ ಈ ದೇಗುಲದ 
ಮೂರ್ತಿಯು ಅಪರೂಪವಾದ ಹುತ್ತದಲ್ಲಿ ಸಿಕ್ಕಿದ್ದಾಗಿದೆ. ಒಬ್ಬ ವ್ಯಾಪಾರಿ ಹಾಗೂ 
ಬ್ರಾಹ್ಮಣನ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಬಳ್ಳಾರಿ ಜಿಲ್ಲೆಯ ಬ್‌ ರಾಜನ 
ಸದದ ಈ ದೇಗುಲವು UE 


ಕನಕಗಿರಿ ನರಸಿಂಹ, ಗಂಗಾವತಿ 
ಹಂಪೆಯ ಸನಿಹದಲ್ಲಿರುವ ಈ ಕ್ಷೇತ್ರದಲ್ಲಿ ನರಸಿಂಹದೇವರು ಲಿಂಗರೂಪದ 
ಉದ್ಭವಮೂರ್ತಿ. ಕನಕ ಎಂಬ ಹೆಸರಿನ ಮುನಿಯು ಪ್ರಾರ್ಥಿಸಿ ನರಸಿಂಹದೇವರನ್ನು 
ಈ ಕ್ಷೇತ್ರದಲ್ಲಿನೆಲೆಸುವಂತೆ ಮಾಡಿದರೆಂದು ಇತಿಹಾಸ. ಇದು ಅನೇಕ ಶಿಲಕಲೆಗಳಿಂದ 
ಶ್ರೀಮಂತವಾಗಿದೆ. 


-120- 


ನರಸಿಂಹಜಯಂತಿ 


(೧) ಯೋಗಾನರಸಿಂಹ, ಅಹೋಬಿಲ 
ನವ ನಾರಸಿಂಹ ಕ್ಟೇತ್ರಗಳನ್ನೊಳಗೊಂಡ ಈ ಕ್ಷೇತ್ರವು ಆಂಧ್ರಪ್ರದೇಶದ 
ಅರಣ್ಯಪ್ರದೇಶದಲ್ಲಿದೆ. ಈ ನರಸಿಂಹದೇವರು ಕೆಳಗಿನ ಬೆಟ್ಟದಲ್ಲಿದೆ. 


(೨) ಛತ್ರವಟ ನರಸಿಂಹ, ಅಹೋಬಿಲ 

ಇಲ್ಲಿನ ಒಂಭತ್ತು ನರಸಿಂಹದೇವರ ಮೂರ್ತಿಗಳಲ್ಲಿ ಛತ್ರವಟ ನರಸಿಂಹ- 
ಮೂರ್ತಿಯೇ ದೊಡ್ಡದು. ತಾಳ ಹಾಕುತ್ತಿರುವ ಭಂಗಿಯಲ್ಲಿರುವ ಈ ನರಸಿಂಹನು 
ಸಂಗೀತಪ್ರೇಮಿಯೆಂದು ಪ್ರತೀತಿ. 

(೩) ಶ್ರೀವರಾಹ ಅಥವಾ ಕ್ರೋಡನರಸಿಂಹ, ಅಹೋಬಿಲ 

ವೇದಾದ್ರಿ ಹಾಗೂ ಗರುಡಾದ್ರಿ ಪರ್ವತಗಳ ನಡುವೆ ಈ ವರಾಹ 
ದೇವಾಲಯವಿದೆ. ಹಿರಣ್ಯಾಕ್ಟನನ್ನು ಕೊಂದ ಈ ವರಾಹಮೂರ್ತಿಗೆ ಸಿಂಹದ 
ಬಾಲವಿದೆ. 

(೪) ಶ್ರೀಮಾಲೋಲ ನರಸಿಂಹ, ಅಹೋಬಿಲ 

ಮಾಲೋಲ ನರಸಿಂಹ ಲಕ್ಷ್ಮಿಯನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು 
ಶಾಂತಮೂರ್ತಿಯಾಗಿ ನೆಲೆಸಿದ್ದಾನೆ. ಅಭಯಹಸ್ತವುಳ್ಳ ಈ ನರಸಿಂಹದೇವರ 
ದೇವಸ್ಥಾನದ ಬಲದ ಸಣ್ಣದಾರಿಯಲ್ಲಿ ಹೋದರೆ ಪ್ರಹ್ಲಾದನ ಗುರುಕುಲವಿದೆ. 

ಪ್ರಹ್ಲಾದ ಗುರುಕುಲದಲ್ಲೂ ಯೋಗ ಭಂಗಿಯಲ್ಲಿ ಕುಳಿತಿರುವ 
ನರಸಿಂಹದೇವರ ಮೂರ್ತಿಯಿದೆ. 


(೫) ಶ್ರೀಜ್ವಾಲಾನರಸಿಂಹ, ಅಹೋಬಿಲ 
ಜ್ವಾಲಾನರಸಿಂಹ ಈ ನವನಾರಸಿಂಹಕ್ಬೇತ್ರಗಳಲ್ಲಿರುವ ಅತಿ ಎತ್ತರದ 
ದೇವಾಲಯ. ಅಷ್ಟಭುಜಗಳಿಂದ ಕೂಡಿದ ಹಿರಣ್ಯಕಶಿಪುವನ್ನು ಸೀಳುವ ಭಂಗಿಯಲ್ಲಿ 
ಈ ಮೂರ್ತಿಯಿದೆ. ಪಕ್ಕದಲ್ಲಿಯೇ ರಕ್ತಗುಂಡಂ ಎಂಬ ನೀರಿನ ಕುಂಡವಿದೆ. 
ದೇವಸ್ಥಾನದಿಂದ ಇನ್ನೂ ಮೇಲೆ ಹೋದರೆ ಶ್ರೀನರಸಿಂಹದೇವರು ಉದ್ಭವಿಸಿದ 
ಸ್ತಂಭವಿದೆ. ಅದಕ್ಕೆ ಉಗ್ರಸ್ತಂಭವೆಂದೂ ಕರೆಯುತ್ತಾರೆ. 


-121- 


ನರಸಿಂಹಜಯಂತಿ 


(೬) ಶ್ರೀಅಹೋಬಿಲ ನರಸಿಂಹ, ಅಹೋಬಿಲ 


ಮಾಲೋಲ ನರಸಿಂಹದೇವರಿಂದ ಕೆಳಗಿಳಿದು ಬಂದರೆ ಬೆಟ್ಟದ ಕೆಳಗಿನ 
ಪ್ರದೇಶದಲ್ಲಿರುವ ಮೂರ್ತಿಯೇ ಈ ನರಸಿಂಹ. ಬಿಲದಲ್ಲಿರುವ ಈ ನರಸಿಂಹ 
ಮೂರ್ತಿಯು ಸಾಲಿಗ್ರಾಮಶಿಲೆಯಿಂದ ಕೂಡಿದೆ. 


(೭) ಭಾರ್ಗವ ನರಸಿಂಹ, ಅಹೋಬಿಲ 


ಸುಮಾರು ೧೨೫-೧೩೦ ಮೆಟ್ಟಲುಗಳ ಕ್ರಮಿಸಿದರೆ ಭಾರ್ಗವ ನರಸಿಂಹನ 
ದರ್ಶನ ಪಡೆಯಬಹುದಾಗಿದೆ. ಈ ದೇವಸ್ಥಾನ ಕಾಡಿನಲ್ಲಿ ನಿರ್ಜನಪ್ರದೇಶದಲ್ಲಿದೆ. 
ದೇವಸ್ಥಾನದ ಪಕ್ಕದಲ್ಲಿ ಪುಷ್ಕರಿಣಿ ಇರುವುದು ವಿಶೇಷ ಶಂಖಚಕ್ರ ಎರಡು ಕೈಗಳಲ್ಲಿ 
ಮತ್ತೆರಡು ಕೈಗಳಲ್ಲಿ ಹಿರಣ್ಯಕಶಿಪುವನ್ನು ಸೀಳುತ್ತಿರುವ ಭಂಗಿಯಲ್ಲಿ ಈ ಮೂರ್ತಿ 
ಇದೆ. 


(೮) ಪಾವನ ನರಸಿಂಹ, ಅಹೋಬಿಲ 


ಬಲು ದುರ್ಗಮವಾದ ದಾರಿಯಲ್ಲಿ ಕಾಡಿನೊಳಗೆ ಸುಮಾರು ೮ ಕಿಮೀ 
ದೂರವನ್ನು ಜೀಪಿನ ಮುಖಾಂತರ ಹೋದರೆ ಈ ದೇವಸ್ಥಾನವನ್ನು ತಲುಪಬಹುದು. 
ದೇವಸ್ಥಾನದ ಸುತ್ತಲೂ ಅತಿ ಎತ್ತರದ ಬೆಟ್ಟಗಳನ್ನು ಕಾಣಬಹುದು. ಭಾರದ್ವಾಜ 
ಮುನಿಗಳು ಪ್ರತ್ಯಕ್ಷೀಕರಿಸಿಕೊಂಡ ಈ ನರಸಿಂಹ ಶಾಂತಮೂರ್ತಿ. ಲಕ್ಷ್ಮಿಯನ್ನು 
ತೊಡೆಯ ಮೇಲೆ ಕೂಡಿಸಿಕೊಂಡು ಭಕ್ತರಿಗೆ ಅಭಯಪ್ರದನಾದ ಈ ದೇವರ 
ದರ್ಶನವು ಅತ್ಯದ್ಭುತವಾದ ಅನುಭವವನ್ನು ಕೊಡುವುದಂತೂ ಸತ್ಯ. 


(೯) ಶ್ರೀಪ್ರಹ್ಲಾದವರದ ನಾರಸಿಂಹ 
ಅಹೋಬಿಲಂ ಮುಖ್ಯಪಟ್ಟಣದಲ್ಲಿರುವ ಈ ದೇವಾಲಯ ಈ ನವ 
ನಾರಸಿಂಹಕ್ಟ್ಬೇತ್ರಗಳುಳ್ಳ ಅಹೋಬಿಲದಲ್ಲಿಯೇ ಇರುವ ಅತ್ಯಂತ ದೊಡ್ಡದಾದ 
ದೇವಸ್ಥಾನ. ಈ ನಾರಸಿಂಹನನ್ನು ಸ್ವತಃ ಶ್ರೀನಿವಾಸದೇವರು ಕಲ್ಯಾಣಮಾಡಿಕೊಳ್ಳುವ 
ಮುಂಚೆ ಪ್ರತಿಷ್ಠಾಪಿಸಿದ್ದಾರೆಂದು ಪ್ರತೀತಿ ಇದೆ. ಗೋಡೆ ಕಂಬಗಳ ಮೇಲಿನ ಕೆತ್ತನೆ 
ಅಪರೂಪದ ಚಿತ್ತಾರ ಮನಮೋಹಕವಾಗಿದೆ. 


-122- 


ನರಸಿಂಹಜಯಂತಿ 


ಬಾಳೆ ಎಲೆ ನರಸಿಂಹಕ್ಬೇತ್ರ, ಬೆಂಗಳೂರು 
ಬಾಳೆ ಎಲೆ ಎಂಬ ಊರಿನ ತೋಟದಲ್ಲಿ ಸಿಕ್ಕ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸ- 
ಲಾಗಿದೆ. ಮಧು ಅಭಿಷೇಕ ಇಲ್ಲಿನ ವಿಶೇಷ. 


ಅರಕಲಗೂಡು ನರಸಿಂಹದೇವಸ್ಥಾನ 

ಗೌತಮ ಯಷಿಗಳು ಸೂರ್ಯೋಪಾಸನೆ ಮಾಡಿ ನರಸಿಂಹದೇವರನ್ನು ಇಲ್ಲಿ 
ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ಈ ದೇವಸ್ಥಾನವನ್ನು ಮೈಸೂರಿನ ಒಡೆಯರಾದ ಒಂದನೇ 
ನರಸಿಂಹ ಒಡೆಯರು ಜೀರ್ಣೋದ್ಧಾರ ಮಾಡಿದರೆಂದು ಇಲ್ಲಿನ 
ಶಿಲಾಶಾಸನವೊಂದರಿಂದ ತಿಳಿದು ಬರುತ್ತದೆ. 

ಶ್ರೀಲಕ್ಷ್ಮೀನರಸಿಂಹದೇವಸ್ಥಾನ, ನರಸಿಂಗಪುರ 

ಚೆನ್ನೈನಿಂದ ಸುಮಾರು ೫೫ ಕಿ.ಮೀ. ದೂರದಲ್ಲಿರುವ ಈ ನರಸಿಂಗಪುರ- 
ನರಸಿಂಹದೇವಸ್ಥಾನ ಚೋಳರ ಕಾಲದಲ್ಲಿ ರೂಪುಗೊಂಡಿತು. ಇಲ್ಲಿನ ೧೪ ಶಿಲಾ- 
ಶಾಸನಗಳಲ್ಲಿ ೨ರಲ್ಲಿ ಚೋಳರ ಬಗ್ಗೆಯೂ ಉಳಿದ ೧೨ರಲ್ಲಿ ವಿಜಯನಗರದ 
ಶಾಸಕರ ಬಗ್ಗೆಯೂ ಸ್ಪಷ್ಟವಾದ ಉಲ್ಲೇಖವಿದೆ. ಇಲ್ಲಿನ ಗರುಡನ ವಿಶೇಷವಾದ 


ಬಲ ಣಿ 


ಮೂರ್ತಿಯ ಮೇಲೆ ಸರ್ಪಗಳಿವೆ. 


ಕೋನಕೊಂಡ ಶ್ರೀನರಸಿಂಹದೇವಸ್ಥಾನ, ರಾಜಮಂಡ್ರಿ , 
ಆಂಧ್ರಪ್ರದೇಶ. 
ಬೆಟ್ಟದ ಮೇಲೆ ನೆಲೆಸಿರುವ ಈ ದೇವಸ್ಥಾನ ಸುಮಾರು ೧೩ನೇ ಶತಮಾನಕ್ಕೆ 
ಸೇರಿದ ಕೆತ್ತನೆಗಳನ್ನೊಳಗೊಂಡಿದೆ. ಪರಾಶರ ಯಷಿಗಳ ಪ್ರಾರ್ಥನೆಗೆ ಒಲಿದು ಸ್ವಯಂ 
ಪ್ರಕಟನಾದ ಈ ನರಸಿಂಹ. ಈ ಸ್ಥಳ ಬಹಳ ಜಾಗ್ರತ. 
ಅಂತರ್ವೇದಿ ಲಕ್ಷ್ಮೀನರಸಿಂಹ, ಈಸ್ಟ್‌ ಗೋದಾವರಿ, 
ಆಂಧ್ರಪ್ರದೇಶ 
ವಸಿಷ್ಠ ಯಷಿಗಳ ಪ್ರಾರ್ಥನೆಯ ಮೇರೆಗೆ ಇಲ್ಲಿನೆಲಸಿರುವ ನರಸಿಂಹ ಭಕ್ತರಿಗೆ 
ಒಲಿಯುವ ಪರಮ ಭಕ್ಷವಾತಲ್ಯಮೂರ್ತಿ. ಒಂದು ಕಡೆ ನದಿ ಹಾಗೂ ಮತ್ತೊಂದು 
ಕಡೆ ಸಮುದ್ರದ ದೃಶ್ಯವನ್ನು ಹೊಂದಿರುವ ಈ ಕ್ಷೇತ್ರ ನೋಡಲು ನಯನ ಮನೋಹರ. 


-123- 


ನರಸಿಂಹಜಯಂತಿ 


ಮಲೆಯಾದ್ರಿ ನರಸಿಂಹ, ಮಲಕೊಂಡ, ಪ್ರಕಾಶಂ, 
ಆಂಧ್ರಪ್ರದೇಶ 


ಈ ಪುಣ್ಯಕ್ಷೇತ್ರ ಅಗಸ್ಯರೂ ಹಾಗೂ ಮಾರ್ಕಂಡೇಯರೂ ತಪಸ್ಸು ಮಾಡಿದ 
ತಪೋಭೂಮಿ. ಶ್ರೀ ಸಾ ಿಮಿಯು ಲಕ್ಷ್ಮಿಯ ಕೋರಿಕೆಯ ಮೇಲೆ ಭೂಲೋಕದಲ್ಲಿ 
ಪ್ರಕಟನಾಗಲು ಗರುಡನಿಗೆ ಜಾಗವನ್ನು ಗುರುತಿಸಲು ಹೇಳಿದಾಗ ಗರುಡನು ದೇವನು 
ತನಗೆ ಇತ್ತ ಮಾಲೆಯನ್ನು ಇಟ್ಟು ಬಂದ ಸ್ಥಳ ಇದು. ಇಲ್ಲಿನ ವಿಶೇಷವೇನೆಂದರೆ 
ಮನುಷ್ಯರಿಗೆ ಶನಿವಾರ ಮಾತ್ರವೇ ಪೂಜೆಗೆ ಅವಕಾಶ. ಉಳಿದ ಆರುದಿನಗಳು 
ದೇವತೆಗಳು ಭಗವಂತನನ್ನು ಅರ್ಚಿಸುವರು. ಈ ಸ್ಥಳಕ್ಕೆ ಗೋವರ್ಧನಗಿರಿಯೆಂಬ 
ಹೆಸರೂ ಇದೆ. 


ಮಲ್ಲೂರು ಹೇಮಾಚಲ ಶ್ರೀಲಕ್ಷ್ಮೀನರಸಿಂಹ 


ಇಲ್ಲಿನ ನರಸಿಂಹ ವಿಗ್ರಹವು ಮನುಷ್ಯದೇಹದಂತೆ ಮೆತ್ತಗಿದೆ. ಹಾಗೂ 
ರೋಮಗಳು ಬೆಳೆಯುತ್ತವೆ. ಈ ನರಸಿಂಹದೇವರ ವಿಗ್ರಹದ ನಾಭಿಯಿಂದ ಜಲವು 
ಉಕ್ಕಿ ಆ ಜಲದ ಸೇವನೆಯಿಂದ ಸಂತಾನವಾಗುವುದೆಂದು ಇಲ್ಲಿನ ಜನರ ಗಾಢವಾದ 
ನಂಬಿಕೆ. ಈ ವಿಗ್ರಹದ ಪಾದದ ಕೆಳಗೆ ಚಿಂತಾಮಣಿ ನದಿಯು ಹರಿಯುತ್ತದೆ. ಇಲ್ಲಿನ 
ಪ್ರಕೃತಿಸೌಂದರ್ಯ ಅನೇಕ ಅಪರೂಪದ ಗಿಡಮೂಲಿಕೆಗಳುಳ್ಳ ದಟ್ಟವಾದ 
ಕಾಡುಗಳಿಂದ ಕೂಡಿದೆ. 


ಶ್ರೀಮಟ್ಟಪಲ್ಲಿ ಲಕ್ಷ್ಮೀನರಸಿಂಹ, ಮಟ್ಟಪಲ್ಲಿ, ನಲ್ಗೊಂಡ, 
ತೆಲಂಗಾಣ 
ಕೃಷ್ಣಾನದೀತೀರದಲ್ಲಿರುವ ಈ ಕ್ಷೇತ್ರ ಬಹಳ ಪ್ರಸಿದ್ಧ. ಇಲ್ಲಿ ಪ್ರಹ್ಮಾದ- 
ಸಮೇತನಾದ ಪದಾಸನದಲ್ಲಿ ಕುಳಿತಿರುವ ಯೋಗಾನರಸಿಂಹದೇವರು ಸ್ವಯಂವ್ಯಕ್ತ 
ಗುಹಾಲಯದಲ್ಲಿರುವ ಈ ನರಸಿಂಹ ಬಹಳ ಪ್ರಸಿದ್ಧನಾದವನು. ಮುಖ್ಯಗುಹೆ- 
ಯ ಪಕ್ಕದಲ್ಲಿ ಮತ್ತೊಂದು ಗುಹೆಯಿದ್ದು ಅಲ್ಲಿಂದ ಬ್ರಹ್ಮಾದಿಗಳು ಸೂಕ್ಚ್ಮರೂಪ- 


-124- 


ನರಸಿಂಹಜಯಂತಿ 


ದಲ್ಲಿ ಬಂದು ಸ್ವಾಮಿಯ ದರ್ಶನ ಪಡೆಯುತ್ತಾರೆಂದು ಪ್ರತೀತಿ. ಇಲ್ಲಿ ರಾಜ್ಯಲಕ್ಷ್ಮೀ, 
ಗೋದಾಲಕ್ಷ್ಮಿ ಸ್ವಾಮಿಯ ಪಕ್ಕದಲ್ಲೇ ಇದ್ದಾರೆ. ಆಂಜನೇಯ ಈ ಕ್ಷೇತ್ರದ ಪಾಲಕ. 
ಉ ಎ ಜು) 


ಪಾನಕನರಸಿಂಹ, ಮಂಗಳಗಿರಿ, ಗುಂಟೂರ್‌, ಆಂಧ್ರಪ್ರದೇಶ 
ಕೃತಯುಗದಲ್ಲಿ ತೋತಾದ್ರಿ, ತ್ರೇತಾಯುಗದಲ್ಲಿ ಸ್ತುತ್ಯಾದ್ರಿ, ದ್ವಾಪರದಲ್ಲಿ 
ಮುಖ್ಯಾದ್ರಿ, ಕಲಿಯುಗದಲ್ಲಿ ಮಂಗಳಾದ್ರಿ ಎಂದು ಕರೆಯುವ ಈ ಸ್ಥಳದಲ್ಲಿ 
ಶ್ರೀನರಸಿಂಹದೇವರು ಪಾನಕಸ್ವೀಕಾರ ಮಾಡಿ ತನ್ನ ಕ್ರೋಧವನ್ನು ನಿಗ್ರಹಿಸಿ 
ಶಾಂತನಾಗುತ್ತಾನೆಂಬ ನಂಬಿಕೆ ಪ್ರಾಚೀನವಾದುದು. ಬೆಟ್ಟದ ಮೇಲೆ ನೆಲೆಸಿರುವ ಈ 
ವಿಶೇಷನರಸಿಂಹದೇವರ ದೇವಸ್ಥಾನದಲ್ಲಿ ಭಕ್ತರು ನೀಡುವ ಬೆಲ್ಲದ ಪಾನಕವನ್ನು 
ಅರ್ಧ ದೇವರಿಗೆ ಸಮರ್ಪಿಸಿ ಉಳಿದರ್ಧವನ್ನು ಭಕ್ತರಿಗೆ ನೀಡುವ ಸಂಪ್ರದಾಯವಿದೆ. 


॥ ಶ್ರೀಮದ್ವೇಶಾರ್ಪಣಮಸ್ತು ॥ 


-425- 


538%. 
"| ನರಸಿಂಹಜಯಂತಿ ಹಬ್ಬದ 
ಅಡುಗೆಗಳು k 


-126- 


ನರಸಿಂಹಜಯಂತಿ 


ನರಸಿಂಹಜಯಂತಿ ಹಬ್ಬದ ಅಡುಗೆಗಳು 


ಹೆಸರುಬೇಳೆ/ಕಡಲೆಬೇಳೆ ಕೋಸಂಬರಿ. 
ಸೌತೆಕಾಯಿ ಪಲ್ಯ. 

ನಿಂಬೆಕಾಯಿ ಗೊಜ್ಜು ಕ 
ಮಾವಿನಕಾಯಿ ಚಿತ್ರಾನ್ನ. 
ಮಾವಿನಹಣ್ಣಿನ ಸೀಕರಣೆ. 
ನಿಂಬೆಹಣ್ಣಿನ ಪಾನಕ 

ಬೇಲದ ಹಣ್ಣಿನ ಪಾನಕ 

ಶ್ಯಾವಿಗೆ ಪಾಯಸ 
ಪಂಚಭಕ್ಷ್ಯಗಳು 

ಕಡ್ಲೆ ಬೇಳೆ ಹೋಳಿಗೆ 
ಪಂಚಾನ್ನಗಳು 

ಮಜ್ಜಿಗೆ 

ಬುತ್ತಿ ಅನ್ನ 

5 ಬಗೆಯ ಹಣ್ಣುಗಳು 

5 ಬಗೆಯ ಖಾರ ಪದಾರ್ಥಗಳು 


ಈ ಎಲ್ಲಾ ಅಡುಗೆಗಳ ವಿವರವನ್ನು ಯುಗಾದಿ, ರಾಮನವಮಿ, 


ಹನುಮಜ್ಜಯಂತಿ, ಅಕ್ಷಯತೃತೀಯಾ ಪುಸ್ತಕಗಳಲ್ಲಿ ನೀಡಲಾಗಿದೆ. ಅದನ್ನು 
ನೋಡಿ ತಿಳಿದುಕೊಳ್ಳಬೇಕು. 


-127- 


ನರಸಿಂಹಜಯಂತಿ 


ಯಸರ್ವಗುಣಸಂಪೂರ್ಣಃ ಸರ್ವದೋಷನಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


| ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸ್ನ ತ್ಯೇ 5% ಸೇ 


ನರಸಿಂಹಜಯಂತಿ ಎಂಬ ಈ ಕೃತಿಯು ಅಸ್ನದುರ್ವಂತರ್ಗತರಾದ 
ಹನುಮದ್ಭೀಮಮಧ್ಯಾ ಿಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


% kk 


-128- 


| ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪಡಿರೇವ ಜ | 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯನಿದ್ದಾಂತ ಪ್ರತಿಷ್ಠಾನ (೦), 
ಗಿರಿನಗರ, ಬೆಂಗಳೂರು - 560 085 ಡ್‌ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 
ಸ್ವರ್ಣಗೌರಿವ್ರತ 


ಭಾದ್ರಪದ ॥ ಶುಕ್ಲ ॥ ತೃತೀಯಾ 


ವಿದ್ವಾನ್‌! ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಸ್ವರ್ಣಗೌರಿವ್ರತ ಶಾಲಿವಾಹನ ಶಕೆ ೧೯೪೩ ಶಾರ್ವರಿ।। ಶ್ರಾವಣ ॥ 
ಶುದ್ಧ ॥ ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು ೧೨೮ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುಖಪುಟ : ಶ್ರೀವಿಶ್ವಾತ್ಮಾ 


ಕಾರ್ತಿಕ ಜೋಷಿ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


ಈ ಭವ 1 
ಹರಿಭಕ್ತರಾದ ಶ್ರೀ ಹೆಚ್‌. ದ್ವಾರಕಾನಾಥ್‌ ಹಾಗೂ ಶ್ರೀಮತಿ ನಾಗರತ್ನ 


ನನ್ನ ತಂದೆ-ತಾಯಿಗಳಾದ ಶ್ರೀ ಹೆಚ್‌. ದ್ವಾರಕಾನಾಥ್‌ ಹಾಗೂ ಶ್ರೀಮತಿ ನಾಗರತ್ನ 
ಇವರು ಜನ್ಮನೀಡಿ ಸಾರ್ಥಕ ಜೀವನ ನಡೆಸಲು ಮುಖ್ಯಕಾರಣಕರ್ತೃಗಳಾಗಿದ್ದಾರೆ. ಇವರ 
ಎಪ್ಪತ್ತಮೂರನೆಯ ವರ್ಷದ ಈ ಶುಭಸಂದರ್ಭದಲ್ಲಿ ಇವರ ಅನುಗ್ರಹಕ್ಕಾಗಿ ಈ 
ಜ್ಞಾನಸೇವೆಯನ್ನು ನಡೆಸಿರುತ್ತೇವೆ. ಇದರಿಂದ ಪ್ರಾಪ್ತವಾಗುವ ಅಪಾರ ಪುಣ್ಯರಾಶಿಯು 
ಅವರಿಗೆ ತಲುಪಿ ಶ್ರೀಹರಿವಾಯುಗುರುಗಳು ನಮ್ಮನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತೇವೆ. 
ಶ್ರೀಗುರುಪ್ರಸಾದ್‌ ಹಾಗೂ ಶ್ರೀಮತಿ ಪದಾವತಿ, 

ಗಿರಿನಗರ, ಬೆಂಗಳೂರು. 


ಸ್ತ್ರ ಯರಿಗೆ ಸೂಚನೆ 


ಸ್ವರ್ಣಗೌರಿ ಪೂಜೆಯನ್ನು ವಿವಾಹಿತರಾದ ಸ್ತ್ರೀಯರು ಮಾಡಬೇಕು. ಈ 
ಪುಸ್ತಕದಲ್ಲಿ ನೀಡಿರುವ ಪೂಜೆಯ ಮಂತ್ರಗಳನ್ನು ಯಾರ ಅಪೇಕ್ಷೆಯೂ ಇಲ್ಲದೆ 
ಸ್ವತಂತ್ರವಾಗಿ ನೋಡಿಕೊಂಡು ಮಾಡಬಹುದು. ಪುರೋಹಿತರ ಮೂಲಕ 
ಅಥವಾ ಪತಿಯ ಮೂಲಕ ಮಂತ್ರ ಹೇಳಿಸಿ ಪೂಜೆ ಮಾಡುವುದೇ ಉತ್ತಮ 
ಪಕ್ಚ. ಆದರೆ ಅದು ಸಾಧ್ಯವಾಗದೆ ಇದ್ದಾಗ, ಈ ಪುಸ್ತಕದಲ್ಲಿ ನೀಡಿದ ಮಂತ್ರಗಳನ್ನು 


ಹೇಳಿಕೊಂಡು ಪೂಜೆ ಮಾಡಬಹುದು. ಶ್ಲೋಕಗಳನ್ನೂ ಕೂಡ ಹೇಳಿಕೊಂಡು 

ಪೂಜೆ ಮಾಡುವ ಸಂಪ್ರದಾಯ ನಿಮ್ಮಲ್ಲಿ ಇಲ್ಲದ್ದಿದರೆ ಇದೇ ಪುಸ್ತಕದ ಕೊನೆಯಲ್ಲಿ 

ಇರುವ ಹಾಡನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬಹುದು. ಕಥಾಭಾಗದ 

ಅನುವಾದ ಓದಬಹುದು "ಆತ್ಮನೈವ ಕೃತೇ ಹೋಮೇ ಶಕ್ತಿತೋ ಗುರುದಕ್ಟಿಣಾ' 

ಎಂದು ಶ್ರೀಮದಾಚಾರ್ಯರು ತಂತ್ರಸಾರಸಂಗ್ರಹದಲ್ಲಿ ಹೇಳಿದಂತೆ ತಾವೇ ಪೂಜೆ 

ಮಾಡಿದಾಗ ಯಥಾಶಕ್ತಿ ದಕ್ಷಿಣೆಯನ್ನು ವಾಯನದಾನದ ಜೊತೆ ಬ್ರಾಹ್ಮಣರಿಗೆ 
ನೀಡಬೇಕು. 


ವಿಷಯಾನುಕ್ರಮಣಿಕೆ 


ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 


ಮೊರದ ಬಾಗಿಣದ ಸಿದ್ಧತೆ 

ಮೊರದ ಬಾಗಿಣ 

ಗೌರಿಬಾಗಿಣದ ಮಹತ್ವ 

ಪೂಜಿಸುವ ಮೊದಲು 

ಸ್ವರ್ಣಗೌರಿಯನ್ನು ಸ್ಥಾಪಿಸಲು ತಿಳಿಯಬೇಕಾದ ವಿಷಯ 

ಸ್ವರ್ಣಗೌರೀವ್ರತದ ಹಿನ್ನೆಲೆ 

ಸ್ವರ್ಣಗೌರಿಪೂಜೆ 

ಸ್ವರ್ಣಗೌರಿ ವ್ರತದ ಕಥೆ 

ಅರ್ಧನಾರೀಶ್ವರರಾದ ಕಥೆ 

ಪಾರ್ವತಿ ಎಂಬ ಹೆಸರು ಅನ್ವರ್ಥಕ 

ಪಾರ್ವತಿಯ ದುಷ್ಠಸಂಹಾರ ಕಾರ್ಯ 

ಪಾರ್ವತೀದೇವಿಯ ಪ್ರಸಿದ್ಧನಾಮಗಳು ಅದರಿಂದ 
ತಿಳಿಯುವ ಅರ್ಥಗಳು 

ಭಾರತದಲ್ಲಿ ಪ್ರಸಿದ್ಧವಾದ ಪಾರ್ವತಿಯ ದೇವಾಲಯಗಳು 

ಪಾರ್ವತಿಯ ಕುರಿತಾದ ವ್ರತ ಹಾಗೂ ಪೂಜೆಗಳು 

ಸ್ವರ್ಣಗೌರಿ ವ್ರತ 

ಸೃಂದಪುರಾಣದಲ್ಲಿಕುಮಾರೇಶಮಾಹಾತ್ಮ್ಯೇಪಾರ್ವತೀಜನ್ಮವರ್ಣನೆ 

ಸ್ವರ್ಣಗೌರಿ ಹಾಡುಗಳು 

ಸ್ವರ್ಣಗೌರಿ ಹಬ್ಬದ ಅಡುಗೆಗಳು 


ಗಣೇಶಚತುರ್ಥೀ ಹಬ್ಬದ ಅಡುಗೆಗಳು. 


ಮುನ್ನುಡಿ 


ಮಹಾರುದ್ರದೇವರ ತೊಡೆಯಲ್ಲಿ ಕುಳಿತ ಸ್ವರ್ಣಗೌರಿಯ ಪೂಜೆಯನ್ನು 
ಮಾಡಬೇಕು. ಅರ್ಧನಾರೀಶ್ವರ ರೂಪವನ್ನು ಚಿಂತನೆ ಮಾಡಿ ಪೂಜಿಸಿದರೆ, ಮತ್ತಷ್ಟು 
ಹೆಚ್ಚು ಫಲವು ದೊರಕುತ್ತದೆ. ಕೇವಲ ಗೌರಿಯ ಮುಖವನ್ನಷ್ಟೇ ಚಿಂತನೆ ಮಾಡಿ, 
ಪೂಜೆ ಮಾಡುವುದು ಪ್ರಶಸ್ತವಲ್ಲ. 

ಉಮಾ ವೈ ವಾಕ್‌ ಸಮುದ್ದಿಷ್ಟಾಮನೋ ರುದ್ರ ಉದಾಹೃತಃ । 

ತದೇತನ್‌ ಮಿಥುನಂ ಜ್ಞಾತ್ವಾನ ದಾಂಪತ್ಯಾದ್‌ ವಿಹೀಯತೇ ॥ 

ಮಾತು ಮನಗಳ ಮೇಲನವೇ ಪಾರ್ವತೀ ಪರಮೇಶ್ವರರು. ಇವರೀರ್ವರ 
ಅರ್ಧನಾರೀಶ್ವರ ರೂಪವನ್ನು ಚಿಂತನೆ ಮಾಡಿದವರ ದಾಂಪತ್ಯಕ್ಕೆ ಎಂದೂ ಚ್ಯುತಿಯು 
ಬರುವುದಿಲ್ಲ ಎಂಬ ಸ್ಯಾಂದಪುರಾಣವಾಕ್ಯವನ್ನು ಶ್ರೀಮಧ್ವಾಚಾರ್ಯರು ಉಲ್ಲೇಖ 
ಮಾಡುತ್ತಾರೆ. 

ಪಾರ್ವತೀ ಪರಮೇಶ್ವರರ ಪ್ರತಿಮೆಯನ್ನಿಟ್ಟು ಸ್ವರ್ಣಗೌರಿಯ ವ್ರತವನ್ನು 
ಆಚರಿಸಬೇಕಾಗಿಲ್ಲ. ಹೇಗೆ ರುದ್ರದೇವರಿಗೆ ಲಿಂಗಕ್ಕೆ ಮಾತ್ರ ಪೂಜೆಯೋ, ಅದರಂತೆ 
ಪಾರ್ವತೀ ದೇವಿಗೆ ಮುಖಕ್ಕೆ ಮಾತ್ರ ಪೂಜೆ ಎಂಬ ಸಂಪ್ರದಾಯವಿದೆ. ಆದ್ದರಿಂದ 
ಗೌರೀಮುಖದಲ್ಲಿ "ಅರ್ಧನಾರೀಶ್ವರ' ಅಥವಾ ಪರಮೇಶ್ವರ ತೊಡೆಯ ಮೇಲೆ 
ಕುಳಿತ ಗೌರಿಯನ್ನು ಚಿಂತಿಸಿ ಪೂಜೆಯನ್ನು ಮಾಡಬೇಕು. ಪಾರ್ವತೀಪರಮೇಶ್ವರರ 
ಅಂತರ್ಯಾಮಿಯಾದ ಭಾರತೀಮುಖ್ಯಪ್ರಾಣದೇವರನ್ನು ಅವರ 
ಅಂತರ್ಯಾಮಿಯಾದ ಲಕ್ಷ್ಮೀನರಸಿಂಹದೇವರನ್ನು ಅವಶ್ಯವಾಗಿ ಚಿಂತನೆ 
ಮಾಡಬೇಕು. 

ಸ್ವರ್ಣಗೌರೀವ್ರತದ ಬಗ್ಗೆ ತಿಳಿದುಕೊಳ್ಳಬೇಕಾದ ಅನೇಕ ಅಪೂರ್ವ 
ವಿಷಯಗಳನ್ನು, ಪಾರ್ವತೀದೇವಿಯ ಅನೇಕ ಮಹಿಮೆಗಳನ್ನು ಈ ಕೃತಿಯಲ್ಲಿ 


5- 


ಸಂಗ್ರಹಿಸಲಾಗಿದೆ. ವ್ರತರಾಜ ಮೊದಲಾದ ಪುಸ್ತಕಗಳ ಪರಿಶೀಲನೆಯಿಂದ 
ಸ್ವರ್ಣಗೌರೀಪೂಜಾವಿಧಾನವನ್ನು ಹಾಗೂ ಸ್ವರ್ಣಗೌರೀವ್ರತದ ಕಥೆಯನ್ನೂ ಕೂಡ 
ಇದರಲ್ಲಿ ನೀಡಲಾಗಿದೆ. ಪ್ರತಿಯೊಬ್ಬರೂ ಇದರಲ್ಲಿರುವ ಅಪೂರ್ವವಿಷಯವನ್ನು 
ತಿಳಿದುಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಇದರಿಂದ ಮೋಕ್ಬಸಾಧನೆಯು 
ಪರಿಪೂರ್ಣವಾಗುತ್ತದೆ. ಆದ್ದರಿಂದ ಈ ಪುಸ್ತಕದ ಸದುಪಯೋಗವನ್ನು ಎಲ್ಲ 
ಜಿಜ್ಞಾಸುಗಳು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಗುರುಪ್ರಸಾದ್‌ ಹಾಗೂ 
ಶ್ರೀಮತಿ ಪದ್ಮಾವತಿ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ- ಪಿತೃಗಳಿಗೆ ಈ ಜ್ಞಾನಯಜ್ಗದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ-ವಿಚಾರ. 


ಸ್ವರ್ಣಗೌರಿವ್ರತ 


ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 
೧. ಸಿದ್ಧಪಡಿಸಿದ ಗೌರಿಮಂಟಪ. 
೨. ಹರಿನಿರ್ಮಾಲ್ಯ, ತೀರ್ಥ ಮೊದಲಾದವುಗಳು ಹಾಗೂ ಸಕಲ 
ಪೂಜೋಪಕರಣಗಳು. 
೩. ಹದಿನಾರು ಎಳೆಯ ಗೆಜ್ಜೆವಸ್ತ. 
ಲ, ಹದಿನಾರು ಎಳೆಯ ಹದಿನಾರು ಗಂಟಿನ ದೋರ. 
೫. ಅರಿಶಿನ, ಕುಂಕುಮ, ಸಿಂಧೂರ, ಮಂತ್ರಾಕ್ತತೆ. 
೬. ಅಡಿಕೆ ಸುಣ್ಣ ಸಹಿತವಾಗಿ ೩೨ ವಿಳ್ಯದೆಲೆ. 
೭. ಮಂಗಳಾರತಿ ಬತ್ತಿಗಳು, ತುಪ್ಪದ ದೀಪಗಳು, ಆರತಿಗಾಗಿ ಕರ್ಪೂರ. 
೮. ಸುಗಂಧಭರಿತ ಹೂವಿನ ಮಾಲೆಗಳು, ಹೂವುಗಳು, ಗರಿಕೆ. 
೯. ಅರಿಸಿನ ಕದಲಿಸಿದ ಸುಣ್ಣದ ನೀರು. 
೧೦. ಪೂರ್ಣಫಲ. 
೧೧. ಬಂಗಾರದ ಆಭರಣಗಳು ಮತ್ತು ಮುಂದೆ ತಿಳಿಸುವ ಗೌರಿ ಬಾಗಿಣಗಳು. 


ಮೊರದ ಬಾಗಿಣದ ಸಿದ್ಧತೆ 


ಎರಡು ಮೊರಗಳನ್ನು ತೆಗೆದುಕೊಳ್ಳಬೇಕು. ಅರಿಸಿನ ಕುಂಕುಮವನ್ನು 
ಹಚ್ಚಿರಬೇಕು. ಒಂದು ರವಿಕೆಯನ್ನು ಅಗ್ರ ಮಾಡಿ ಇಡಬೇಕು. 

ಅದರಲ್ಲಿ ಡಬೇಕಾದ ಪದಾರ್ಥಗಳನ್ನು ಊಟಕ್ಕೆ ಕುಳಿತುಕೊಳ್ಳುವ ಬಾಳೆ ಎಲೆಗೆ 
ಹೇಗೆ ಬಡಿಸುತೆ ಶ್ತೇವೋ ಹಾಗೆಯೇ ಮೊರದಲ್ಲಿ ಜೋಡಿಸಬೇಕು. ಬೆಲ್ಲವನ್ನು 
ಪಾಯಸ ಹಾಕುವ ಸ್ಥಳದಲ್ಲಿ, ಕಡ್ಲೆಬೇಳೆ, ಹೆಸರುಬೇಳೆಯನ್ನು ಕೋಸಂಬರಿ 
ಹಾಕುವ ಜಾಗದಲ್ಲಿ “ಓಡಬೇಕು. ಉಳಿದ ಪದಾರ್ಥಗಳನ್ನೂ. ಕೂಡ ಇದೇ 
ಕ್ರಮದಲ್ಲಿ ತಿಳಿದು ಜೋಡಿಸಬೇಕು. ಈ ಕ್ರಮ ಬಿಟ್ಟುಬೇರೆ ರೀತಿ ಇಡಬಾರದು. 
ಅರಿಶಿನ. 

ಕುಂಕುಮ. 

ಸಿಂಧೂರ. 

ಕಾಡಿಗೆ. 

ಬಿಚ್ಚೋಲೆ. 

ಹದಿನಾರು ಬಳೆ. 


ಹ ಜ.೪ 


ಸ್ವರ್ಣಗೌರಿವ್ರತ 


ಸೀರೆ. 
ತೆಂಗಿನಕಾಯಿ. 
ಐದು ಬಾಳೇಹಣ್ಣು. 


ಅಕ್ಕಿ. 

. ತೊಗರೀಬೇಳೆ. 
- ಹೆಸರುಬೇಳೆ. 

. ಕಡ್ಲೆಬೇಳೆ. 

A ಉದ್ದಿನಬೇಳೆ. 

f ಹುಣಸೇಹಣ್ಣು. 
. ಹತ್ತಿ. 


ಡಿ 


ಉಪ್ಪು ; 

. ತಾಂಬೂಲ. 

ಕ್ವ ಬೆಳ್ಳಿ ಬಟ್ಟಲು. 

. ತ್ರಿಕೋನಾಕಾರದ ಎರಡು ರವಿಕೆಗಳು. 
. ಮರದ ಕನ್ನಡಿ. 

. ಮರದ ಬಾಚಣಿಕೆ ಮೊದಲಾದವುಗಳು. 
. ಐದು ಬಗೆಯ ಹಣ್ಣುಗಳು. 

. ಒಂದು ದೋರ. 

. ಚಕ್ರಾಂಕಿತ ಮುದ್ರೆಗಳು. 


ಗಮನಿಸಿ : ಪ್ಲಾಸ್ಟಿಕ್‌ ಸಾಮಾನುಗಳನ್ನು ಬಾಗಿಣದಲ್ಲಿ ಇಡುವುದು ಶ್ರೇಷ್ಠವಲ್ಲ. 
ಕನ್ನಡಿ, ಬಾಚಣಿಕೆ. ಬಿಚ್ಚೋಲೆ ಪ್ರತಿಯೊಂದು ಕೂಡ ಅಂಗಡಿಯಲ್ಲಿ ಮರದ್ದು 
ಸಿಗುತ್ತದೆ. ಪ್ರಯತ್ನ ಪಟ್ಟು ತಂದು Re ಹೆಚ್ಚು ಫಲವು ಬರುತ್ತದೆ. ತಾಮ್ರ, 
ಮರ, ಮಣ್ಣನ ಬಟ್ಟಲುಗಳಲ್ಲಿ ಧಾನ್ಯಗಳನ್ನು ತುಂಬಿಸಿ ಇಡಬೇಕು. ಸಾಧ್ಯ ್ಯವಾಗದಿದ್ದರೆ 
ಕಾಗದ ಕವರುಗಳಲ್ಲಿ ಇಡಬೇಕು. ಪ್ಲಾಸ್ಟಿಕ್‌ ಕವರುಗಳಲ್ಲಿ ಬೇಡ. ಪ್ಲಾಸ್ಟಿಕ್‌ ಸಾಮಗ್ರಿಗಳ 
ದಾನ ವಿಹಿತವಲ್ಲ. 

ಅಮ್ಮನಿಗೆ ನೀಡುವ ಬಾಗಿಣದಲ್ಲಿ ಉಪ್ಪನ್ನು ಇಡುವ ಪದ್ಧತಿ ಇರುವುದಿಲ್ಲ. 

ಸಸ ಯೀ ಖೇ 


ಸ್ವರ್ಣಗೌರಿವ್ರತ 


ಬಾಗಿಣದ ಮಂತ್ರ 


ಶ್ರಿಯಂ ಕುರು ಮಹಾಗೌರಿ ಅಶ್ರಿಯಂ ತ್ವಾಶು ನಾಶಯ | 
ಪ್ರಯಚ್ಛ ಸರ್ವಕಾಮಾನ್‌ ಮೇ ವಿಷ್ಣುವಕ್ಷಸ್ನಲಸ್ಸಿತೇ ॥ 
ಪುತ್ರಾನ್‌ ದೇಹಿ ಯಶೋ ದೇಹಿ ಸೌಖ್ಯಂ ಸೌಭಾಗ್ಯಮೇವ ಚ । 


ಮಂತ್ರೆರೇತೈಃ ಮಹಾಲಕ್ಷ್ಮೀಂ ಪ್ರಾರ್ಥ ಶ್ರೋತ್ರಿಯಯೋಷಿತಾಮ್‌ ॥ 


ಮೊರದ ಬಾಗಿಣ 
ಪದಾರ್ಥ ಸನ್ನಿಹಿತರೂಪ ಫಲಪ್ರಾಪ್ತಿ 
೧. ಅರಿಶಿನ ಸ್ವರ್ಣಗೌರಿ ಸೌಭಾಗ್ಯಪ್ರಾಪ್ತಿ 
೨. ಕುಂಕುಮ ಪದ್ಮ ಪಾತಿವ್ರತ್ಯದ ಸಿದ್ಧಿ 
೩. ಸಿಂಧೂರ ಶಚೀ ಕಲಹನಿವಾರಣೆ (ಸಾಮರಸ್ಯ) 
೪. ಕನ್ನಡಿ ಮೇಧಾ ದೋಷನಿವಾರಣೆ 
೫. ಬಾಚಣಿಗೆ ಸಾವಿತ್ರೀ ಸೌಂದರ್ಯಪ್ರಾಪ್ತಿ 
೬. ಕಾಡಿಗೆ ವಿಜಯಾ ತೇಜೋಭಿವೃದ್ಧಿ 
೭. ಅಕ್ಕಿ ಜಯಾ ಆರೋಗ್ಯಪ್ರಾಪ್ತಿ 
೮. ತೊಗರಿಬೇಳೆ ದೇವಸೇನಾ ಕುಜದೋಷನಿವಾರಣೆ 
೯. ಉದ್ದಿನಬೇಳೆ ಸ್ವಾಹಾ ಅಪಮೃತ್ಯುನಿವಾರಣೆ 
೧೦. ತೆಂಗಿನಕಾಯಿ ಸ್ವಧಾ ಇಷ್ಟಾರ್ಥಪ್ರಾಪ್ತಿ 
೧೧. ಎಳ್ಳೆದೆಲೆ ಲೋಕಮಾತಾ ಧನಪ್ರಾಪ್ತಿ 
೧೨. ಅಡಿಕೆ ಶಾಂತಿ ಬ್ರಹ್ಮಹತ್ಯಾ ಪರಿಹಾರ 
೧೩. ಫಲ ಪುಷ್ಟಿ ಸ್ತ್ರೀಶಾಪಪರಿಹಾರ 
೧೪. ಬೆಲ್ಲ ಧೃತಿ ದಾರಿದ್ರನಿವಾರಣೆ 
೧೫. ವಸ್ತ್ರ ತುಪ್ಪೀ ಕುಲದೇವಾನುಗ್ರಹ 
೧೬. ಹೆಸರುಬೇಳೆ ಪಾರ್ವತಿ ವಾಕ್ಸಿದ್ಧಿ 
ಯ 


ಮೊರದ ಬಾಗಿಣವನ್ನು ಆರು, ಐದು ಅಥವಾ ಎರಡನ್ನು ದಾನಕ್ಕಾಗಿ 
ಸಿದ್ಧಮಾಡಿಕೊಳ್ಳಬೇಕು. ಎಳ್ಳುಂಡೆ, ತಂಬಿಟ್ಟು, ಪುರಿಉಂಡೆ ಅಕ್ಕಿ ಮೊದಲಾದವನ್ನು 
ಉಡಿತುಂಬಲು ಸಿದ್ಧಪಡಿಸಿಕೊಂಡು ಅವುಗಳನ್ನೂ ಕೂಡ ನೀಡಬೇಕು. 
-10- 


ಸ್ವರ್ಣಗೌರಿವ್ರತ 
ಗೌರಿಬಾಗಿಣದ ಮಹತ್ವ 


ಹಿಮಾಲಯವು ಗೌರಿಯ ತವರುಮನೆ. ತವರುಮನೆಗೆ ಬಂದ ಗೌರಿಯು ನಮ್ಮ 
ಮನೆಗೂ ಬಂದಿದ್ದಾಳೆಂದು ಭಾವಿಸಿ ಗೌರಿಬಾಗಿನ ಕೊಡಬೇಕು. ಮುತ್ತೆ ದೆಯರು 
ನಮ್ಮ ಮನೆಗೆ ಬಂದಾಗ ಕೈ ಕಾಲು ತೊಳೆದು ಆಸನ ನೀಡಿ ಉಡಿ ತುಂಬಿ ಮೊರದ 
ಬಾಗಿನ ನೀಡಿ ಸತ್ಯರಿಸುವಂತೆ ಗೌರಿಯನ್ನು ಸತ್ಕರಿಸಬೇಕು. ಗೌರಿಗೆ ಅರ್ಫ್ಯ 
ಪಾದ್ಯಗಳನ್ನು ಸಮರ್ಪಿಸಿ ಅಕ್ಕಿಯಿಂದ ಉಡಿ ತುಂಬಿ ಬಾಗಿನವನ್ನು ನೀಡಬೇಕು. 
ಇದೇ ಗೌರಿಬಾಗಿನ ಎಂದು ಕರೆಯಿಸಿಕೊಳ್ಳುತ್ತದೆ. ಈ ಬಾಗಿನವನ್ನು ಅನಂತರ ಬೇರೆ 
ಮುತ್ತ ದೆಯರಿಗೆ ದಾನ ಮಾಡಬೇಕು. 


ಪೂಜಿಸುವ ಮೊದಲು 


೫: ಭಾದ್ರಪದ ಶುಕ್ಲಪಕ್ಚ ತೃತೀಯಾ ತಿಥಿಯಂದು ಸ್ವರ್ಣಗೌರೀವ್ರತವನ್ನು 
ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಎಲ್ಲಾ ಮುತ್ತೈದೆಯರಿಗೆ 
ಸೌಭಾಗ್ಯವನ್ನು ನೀಡುವ ಹಬ್ಬವಿದು. ಪುತ್ರಪೌತ್ರಾದಿ ಸಂತಾನವನ್ನು ನೀಡುವ 
ಹಬ್ಬವೂ ಆಗಿದೆ. ಆದ್ದರಿಂದ ಸೌಭಾಗ್ಯಪ್ರಾಪ್ತಿಗಾಗಿ, ಪುತ್ರಪ್ರಾಪ್ತಿಗಾಗಿ ಈ 
ಹಬ್ಬವನ್ನು ಆಚರಿಸತಕ್ಕದ್ದು. 

೬ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಈ ಹಬ್ಬವನ್ನು 
ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಉತ್ತರಭಾರತದಲ್ಲಿ ಹರಿತಾಲಕೀವ್ರತವನ್ನಷ್ಟೇ 
ಆಚರಿಸುತ್ತಾರೆ. 

* ಹರಿತಾಲಕೀವ್ರತವೂ ಕೂಡ ಸ್ವಣಗೌರೀವ್ರತದ ದಿವಸವೇ ಬರುತ್ತದೆ. 
ವ್ರತರಾಜದಲ್ಲಿ ಹೇಳಿದ ಹರಿತಾಲಕೀವ್ರತವೇ ಬೇರೆ. ಸ್ವರ್ಣಗೌರೀವ್ರತವೇ 
ಬೇರೆ. ಎರಡು ವ್ರತಗಳು ಭಾದ್ರಪದ ಶುಕ್ಲ ತೃತೀಯಾದಿವಸವೇ ಬರುತ್ತವೆ. 
ಕೆಲವರು ಹರಿತಾಲಕೀವ್ರತವನ್ನು ಆಚರಿಸುತ್ತಾರೆ. ಇನ್ನು ಕೆಲವರು 
ಸ್ವರ್ಣಗೌರೀವ್ರತವನ್ನು ಆಚರಿಸುತ್ತಾರೆ. 

೫: ಕೆಲವರು ಅರಿಶಿನದ ಗೋಪುರವನ್ನು ಮಾಡಿ, ಕಲಶವನ್ನಿಟ್ಟು ಗೌರೀವ್ರತವನ್ನು 
ಆಚರಿಸುತ್ತಾರೆ. ಮಣ್ಣಿನ ಮೂರ್ತಿಯಲ್ಲಿ ಪೂಜಿಸುವುದಿಲ್ಲ. 


೬11- 


ಸ್ವರ್ಣಗೌರಿವ್ರತ 


x 


ಆದರೆ ಹೆಚ್ಚಿನ ಸಂಪ್ರದಾಯದಲ್ಲಿಮಣ್ಣಿನ ಪ್ರತಿಮೆಯಲ್ಲಿಯೇ ಗೌರೀಯನ್ನು 
ಆವಾಹನೆ ಮಾಡಿ, ಪೂಜಿಸುತ್ತಾರೆ. 

ಗಣೇಶ ಮೊದಲಾದ ಮೂರ್ತಿಗಳಿಗೆ ಸಂಪೂರ್ಣ ಆಕಾರವಿರುವಂತೆ. ಈ 
ಗೌರಿಗೆ ಇರುವುದಿಲ್ಲ. ಮುಖವನ್ನಷ್ಟೇ ಪೂಜಿಸುತ್ತಾರೆ. 


ರುದ್ರದೇವರನ್ನು ಲಿಂಗದಲ್ಲಿ ಮಾತ್ರ ಪೂಜಿಸುವಂತೆ ಗೌರೀದೇವಿಯನ್ನು 
ಮುಖದಲ್ಲಿ ಪೂಜಿಸುವ ಶಿಷ್ಟಾಚಾರ ಸಂಪ್ರದಾಯವಿದೆ. ಆದ್ದರಿಂದ ಗೌರಿಯ 
ಪೂರ್ಣ ಆಕೃತಿಯನ್ನು ರಚಿಸಿ, ಪೂಜಿಸಬೇಕಾಗಿಲ್ಲ. ಮುಖವನ್ನಷ್ಟೇ ಮಣ್ಣಿನಿಂದ 
ರಚಿಸಿ ಪೂಜಿಸಿದರೆ ಸಾಕು. 

ಮೂರ್ನಾಕು ದಿನಗಳ ಮೊದಲೇ ಕುಂಬಾರನ ಬಳಿ ತೆರಳಿ ಮಣ್ಣಿನಿಂದ ನಿರ್ಮಿಸಿದ 
ಗೌರೀಪ್ರತಿಮೆಯನ್ನು ತಂದು ಅದಕ್ಕೆ ಮುತ್ತ ದೆಯರು ಅರಿಶಿನ, ಸಿಂಧೂರ, 
ಕಾಡಿಗೆ ಮೊದಲಾದವುಗಳನ್ನು ಹಚ್ಚಿ ಅಲಂಕರಿಸಬೇಕು. 

ಈ ಪುಸ್ತಕದಲ್ಲಿ ನೀಡಿದ ಪೂಜಾವಿಧಾನವನ್ನು ಪುರೋಹಿತರ 
ಮಾರ್ಗದರ್ಶನದಲ್ಲಿ ಪತಿ-ಪತ್ನಿಯರು ಸೇರಿಯೇ ನಡೆಸಬೇಕು. 
ಪುರೋಹಿತರು ಇಲ್ಲದೇ ಇದ್ದಾಗ ಯಜಮಾನನೇ ಸ್ವತಃ ವೇದಮಂತ್ರಗಳನ್ನು 
ಹೇಳಬೇಕು. ಆವಾಹನೆ ಮೊದಲಾದವುಗಳನ್ನು ಮಾಡಬೇಕು. ಯಜಮಾನನ 
ಪತ್ನಿಯು ನೈವೇದ್ಯ ತಂದಿಡುವುದು, ಅರ್ಚನೆ ಮಾಡುವುದು, ಅರ್ಥವನ್ನು 
ನೀಡುವುದು, ಗೆಜ್ಜೆವಸ್ತವನ್ನು ಸಮರ್ಪಣೆ ಮಾಡುವುದು, ಇತ್ಯಾದಿಗಳಲ್ಲಿ ಮಾತ್ರ 
ಭಾಗವಹಿಸಬೇಕು. 

ಒಂದು ವೇಳೆ ಮನೆಗೆ ಪುರೋಹಿತರು ಬರಲು ಅವಕಾಶವಿಲ್ಲದೇ 
ಯಜಮಾನನೂ ಕೂಡ ಇಲ್ಲದೇ ಇದ್ದಾಗ ದಾಸರಾಯರು ತಿಳಿಸಿಕೊಟ್ಟ 
ಗೌರಿಯ ಹಾಡುಗಳನ್ನು ಪಠಿಸುತ್ತಾ ಪೂಜಿಸಬೇಕು. 

ಶಿಷ್ಟಾಚಾರ ಸಂಪ್ರದಾಯದಲ್ಲಿ ಬಂದಂತೆ ಗೌರಿಯ ಹಾಡುಗಳನ್ನು 
ಹೇಳಿಕೊಂಡು ಸ್ತ್ರೀ ಯರು ಪೂಜಿಸಿದ ಮೇಲೆ ಈ ಪುಸ್ತಕದ ಕೊನೆಯಲ್ಲಿನೀಡಿದ 
ಕನ್ನಡದ ಕಥಾಭಾಗವನ್ನು ಓದಬೇಕು. ಮತ್ತು ಪ್ರಾರಂಭದ ಭಾಗದಲ್ಲಿ ನೀಡಿದ 
ಗೌರೀವ್ರತದ ವಿಚಾರಗಳನ್ನು ಅವಶ್ಯವಾಗಿ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. 


-42- 


ಸ್ವರ್ಣಗೌರಿವ್ರತ 
ಸ್ವರ್ಣಗೌರಿಯನ್ನು ಸ್ಥಾಪಿಸಲು ತಿಳಿಯಬೇಕಾದ ವಿಷಯ 


೧. ದೇವರ ಪೀಠಕ್ಕಿಂತ ಕೆಳಭಾಗದಲ್ಲಿ ಒಂದು ಉತ್ತಮವಾದ ಪೀಠವನ್ನು ರಚನೆ 
ಮಾಡಬೇಕು. ಮರುದಿವಸ ಸ್ಥಾಪನೆ ಮಾಡುವ ಗಣೇಶನ ವಿಗ್ರಹವನ್ನು ಈ 
ಪೀಠದಲ್ಲಿಯೇ ಸ್ಥಾಪನೆ ಮಾಡಲು ಅವಕಾಶ ಮಾಡಿಕೊಳ್ಳಬೇಕು. 

೨. ರೇಷ್ಮವಸ್ತವನ್ನು ಹೊದ್ದಿಸಿ, ಗಣಪತಿಗಿಂತ ಮೇಲೆ ಗೌರಿಯನ್ನು ಸ್ಥಾಪನೆ 
ಮಾಡಬೇಕು. ಯಾವುದೇ ಕಾರಣಕ್ರೂ ಗ-ಪತಿಯ ಕಾಲಿನ ಬಳಿ 
ಸ್ವರ್ಣಗೌರಿಯ ಪ್ರತಿಮೆಯನ್ನು ಇಡಬುರದು. ಗೌರಿಯ ಕೆಳಗೆ ಗಣಪತಿಯ 
ಪ್ರತಿಮೆಯನ್ನು ಇಡಬೇಕು. 


೩. ರೇಷೆವಸ್ತದ ಮೇಲೆ ಬೆಳ್ಳಿಯ ತಟ್ಟೆಯನ್ನಿಟ್ಟು ಅಕ್ಕಿ, ಅಡಿಕೆಬೆಟ್ಟ, ಅರಿಶಿನದ 
ಕೊಂಬು ಇವುಗಳನ್ನು ಹಾಕಿ ಆ ತಟ್ಟೆಯಲ್ಲಿ ಗೌರಿಯ ಪ್ರತಿಮೆಯನ್ನು ಸ್ಥಾಪನೆ 
ಮಾಡಬೇಕು. ಕನ್ನಡಿ, ಕಲಶ, ತ್ರಿಕೋನಾಕಾರದಲ್ಲಿ ಮಡಚಿದ ಮೂರು 
ರವಿಕೆಗಳು, ಕಾಲುಂಗುರ, ಕಾಲ್ಗೆಜ್ಜೆ, ಡಾಬು, ಬಳೆಗಳು, ಮಾಂಗಲ್ಯ , ಕಿರೀಟ, 
ಚಿನ್ನದ ವಿವಿಧ ಹಾರಗಳು, ಮೂಗುಬೊಟ್ಟು, ಕಿವಿಓಲೆ ಇಷ್ಟನ್ನು ಅವಶ್ಯವಾಗಿ 
ಗೌರೀಪ್ರತಿಮೆಗೆ ಅಲಂಕರಿಸಬೇಕು. ಕಾಲುಂಗುರ, ಬಳೆ ಮೊದಲಾದವುಗಳನ್ನು 
ಪ್ರತಿಮೆಯ ಬಳಿ ಇಟ್ಟರೆ ಸಾಕು. ಹಾರಗಳಿಂದಷ್ಟೇ ಅಲಂಕರಿಸಿದರೆ ಸಾಕು. 


೪. ಅಲಂಕರಿಸುವ ಚಿನ್ನದ ಹಾರಗಳು ತಾವು ಧರಿಸಿದ್ದಾಗಿದ್ದಲ್ಲಿ, ಅರಿಶಿನದ 
ನೀರಿನಿಂದ ತೊಳೆದು, ಅಗ್ನಿಸ್ಪರ್ಶ ಮಾಡಿ ಸಮರ್ಪಿಸಬೇಕು. ಮಂಟಪದ 
ಎಡ-ಬಲಭಾಗಗಳಲ್ಲಿ ಬಾಳೇಕಂಬಗಳನ್ನಿಡಬೇಕು. ಮಾವಿನಸೊಪ್ಪಿನ 
ತೋರಣವನ್ನು ಮಂಟಪಕ್ಕೆ ಕಟ್ಟಿರಬೇಕು. ಅಶ್ವತ್ಥ , ಹಲಸು, ಮೊದಲಾದ ಮರಗಳ 
ಚಿಗುರುಗಳಿಂದ ಅಲಂಕರಿಸಬೇಕು. 

೫. ಪ್ಲಾಸ್ಟಿಕ್‌ ಸಾಮಗ್ರಿಗಳ ಅಲಂಕಾರ ವಸ್ತುಗಳನ್ನು ಮಂಟಪದಲ್ಲಿ ಇಡುವುದು 
ಶ್ರೇಷ್ಠವಲ್ಲ. ಹಾಗೂ ಕೊಂಡ ತುಳಸೀ ಪುಷ್ಪಗಳಿಂದ ಪೂಜೆಯನ್ನು ಮಾಡುವುದು 
ಶ್ರೇಷ್ಠವಲ್ಲ. 

೬. ಹಿಂದಿನ ಕಾಲದ ಪದ್ಧತಿಯಂತೆ ಕನ್ನಡಿ, ಬಾಜಣಿಗೆ, ಕಾಡಿಗೆ ಇಡುವ ಡಬ್ಬ 
ಬಿಚ್ಚೋಲೆ ಇವುಗಳೆಲ್ಲವೂ ಮರದಿಂದ ನಿರ್ಮಿತವಾಗಿರುವುದೇ ಶ್ರೇಷ್ಠವಾಗಿದೆ. 


-13- 


ಸ್ವರ್ಣಗೌರಿವ್ರತ 


೧೦. 


೧೧. 


೧೨. 


೧೩. 


ಅಂಥದ್ದನ್ನು ಹುಡುಕಿ ತಂದಿಟ್ಟುಕೊಂಡಿರಬೇಕು. ಅಥವಾ ಬೆಳ್ಳಿ ಮೊದಲಾದ 
ಲೋಹಗಳು ಇನ್ನೂ ಶ್ರೇಷ್ಠ. ` 


ಸ್ವರ್ಣಗೌರೀವ್ರತದ ದಿವಸ ಹದಿನಾರು ಬಾಗಿಣಗಳನ್ನು ಕೊಡುವ 
ಸಂಪ್ರದಾಯವಿದೆ. ಸಾಧ್ಯವಾಗದಿದ್ದರೆ ಐದು ಬಾಗಿಣವನ್ನಾದರೂ ಕೊಡುತ್ತಾರೆ. 
ಹೊಸದಾಗಿ ವಿವಾಹವಾದ ಮುತ್ತೇ ದೆಯರು ಐದು ಬಾಗಿಣದಾನವನ್ನು ಐದು 
ವರ್ಷಗಳ ಕಾಲ ತಪ್ಪದೇ ಆಚರಿಸುತ್ತಾರೆ. ಅಮ್ಮನಿಗೋಸ್ಕರ ಪ್ರತ್ಯೇಕ 
ಬಾಗಿಣವನ್ನು ಸಮರ್ಪಿಸುತ್ತಾರೆ. 


ಹದಿನಾರು ಎಳೆಯ ದೋರವೊಂದನ್ನು ತೆಗೆದುಕೊಂಡು, ಹದಿನಾರು 
ಗಂಟುಗಳನ್ನು ಹಾಕಿ, ಸ್ವರ್ಣಗೌರಿಗೆ ಸಮರ್ಪಣೆ ಮಾಡಬೇಕು. ಹಾಗೂ 
ಬಾಗಿಣ ದಾನದ ಜೊತೆ ಈ ದೋರವನ್ನೂ ಕೂಡ ಅವಶ್ಯವಾಗಿ ದಾನ 
ಮಾಡಬೇಕು. ಆದ್ದರಿಂದ ಎಷ್ಟು ದೋರಗಳು ಅವಶ್ಯಕವೋ, ಅಷ್ಟನ್ನೂ ಕೂಡ 
ಗೌರಿಗೆ ಸಮರ್ಪಣೆ ಮಾಡಬೇಕು. 


ಪತಿಯು ಹದಿನಾರು ಗ್ರಂಥಿಗಳ ದೋರವನ್ನು ಪತ್ನಿಯಾದವಳಿಗೆ ಕಟ್ಟಬೇಕು. 
ಪತ್ನಿಯು ಮುತ್ತದ್ಯೆಯರಿಗೆ ದೋರವನ್ನು ನೀಡಬೇಕು. . 


ಸ್ವರ್ಣಗೌರಿ ಹಬ್ಬದಂದು ಬಾಗಿಣದಾನವೇ ತುಂಬಾ ವಿಶೇಷ ಬಾಗಿಣದಾನವನ್ನು 
ಯಾರೂ ಮರೆಯಬಾರದು. 


ಗೌರೀತದಿಗೆಯಂದು ಒಬ್ಬಟ್ಟಿನ ಹೋಳಿಗೆಯನ್ನು ಮಾಡುವ ಸಂಪ್ರದಾಯವಿದೆ. 
ಅದರಂತೆ ತಂಬಿಟ್ಟಿನ ಆರತಿಯನ್ನೂ ಕೂಡ ಅವಶ್ಯವಾಗಿ ಆಚರಣೆ 
ಮಾಡಬೇಕು. 


ಸ್ವರ್ಣಗೌರಿಯ ಹಬ್ಬದಲ್ಲಿ ಮೊರದ ಬಾಗಿಣವನ್ನು ಕೊಡುವುದು, ತಂಬಿಟ್ಟಿನ 
ಆರತಿಯನ್ನು ಮಾಡುವುದು, ಹಾಗೂ ಹೂರಣದ ಹೋಳಿಗೆಯನ್ನು 
ಮಾಡುವುದು ಪ್ರಧಾನವಾಗಿರುತ್ತದೆ. 


ಗೌರಿಗೆ ನಿವೇದನೆ ಮಾಡುವ ಎಲ್ಲಪದಾರ್ಥಗಳನ್ನು ಮೊದಲು ಭಗವಂತನಿಗೆ, 
ಲಕ್ಷ್ಮೀದೇವಿಗೆ, ಮುಖ್ಯಪ್ರಾಣದೇವರಿಗೆ, ಸರಸ್ವತಿ- ಭಾರತೀದೇವಿಯರಿಗೆ 
ಸಮರ್ಪಣೆ ಮಾಡಿರಬೇಕು. 


-14- 


ಸ್ವರ್ಣಗೌರಿವತ 


೧೪. ದೇವರ ಪೂಜೆಯ ಅನಂತರವೇ ಸ್ವರ್ಣಗೌರೀಪೂಜೆಯನ್ನು ಮಾಡತಕ್ಕದ್ದು. 


೧೫. ಗಣೇಶನನ್ನು ವಿಸರ್ಜನೆ ಮಾಡುವ ದಿವಸ, ಗೌರಿಯ ಈ ಮಣ್ಣಿನ 
ಪ್ರತಿಮೆಯನ್ನೂ ಕೂಡ ವಿಸರ್ಜನೆ ಮಾಡಬೇಕು. ಮೊದಲು ಗಣಪತಿ 
ದೇವರನ್ನು ವಿಸರ್ಜನೆ ಮಾಡಿ, ಅನಂತರ ಗೌರಿ ಪ್ರತಿಮೆಯನ್ನು ವಿಸರ್ಜನೆ 
ಮಾಡಬೇಕು. ದೇವತೆಗಳು ಸ್ವೋತ್ತಮರಲ್ಲಿ ಲಯ ಹೊಂದುತ್ತಾರೆಂಬ 
ಅನುಸಂಧಾನ ಇದರ ಹಿಂದಿರಬೇಕು. 

ತಸ ಸೇ ಜೇ 


ಸ್ವರ್ಣಗೌರೀವ್ರತದ ಹಿನ್ನೆಲೆ 


ದಕ್ಷಾಧ್ವರ ಪ್ರಸಂಗದಲ್ಲಿ ಸತೀದೇವಿಯು ದೇಹವನ್ನು ಪರಿತ್ಯಾಗ ಮಾಡಿದಳು. 
ಅನಂತರ ಹಿಮವಂತರಾಜ ಹಾಗೂ ಮೇನಾದೇವಿಯರಲ್ಲಿ ಮಗಳಾಗಿ ಹುಟ್ಟಿದಳು. 
ಪರ್ವತನ ಕುಮಾರಿಯಾದ್ದರಿಂದ ಪಾರ್ವತಿ ಎನಿಸಿದಳು. ದೇವಮಾನದ ಪ್ರಕಾರ 
ಒಂದು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸಿ, ಮಹಾದೇವರನ್ನು 
ಪತಿಯನ್ನಾಗಿ ವರಿಸಿದಳು. ಪಾರ್ವತಿಯ ಸ್ವಯಂವರವನ್ನು ಪುರಾಣಗಳು ಅತ್ಯಂತ 
ಆಪ್ಯಾಯಮಾನವಾಗಿ ಬಣ್ಣಿಸಿವೆ. ಮಹಾದೇವರನ್ನು ವಿವಾಹವಾದ ಮೇಲೆ 
ಪಾರ್ವತಿಯು ಕೈಲಾಸಪರ್ವತಕ್ಕೆ ತೆರಳಿದಳು. ಕೆಲವು ವರ್ಷಗಳ ಕಾಲ 
ಕೈಲಾಸಪರ್ವತದಲ್ಲಿ ಇದ್ದ ಪಾರ್ವತಿಗೆ ತನ್ನ ತವರುಮನೆಗೆ ಒಮ್ಮೆ ಭೇಟಿ ನೀಡಬೇಕೆಂಬ 
ಅಪೇಕ್ಷೆಯು ಉಂಟಾಗುತ್ತದೆ. ಹಿಮಾಲಯವು ಅವಳ ತವರು ಭೂಮಿಯಾಗಿದೆ. 
ಅದುವೇ ನಮ್ಮ ಭಾರತದ ಪ್ರಧಾನಕ್ಷೇತ್ರವಾಗಿದೆ. ರುದ್ರದೇವರ ಅಪ್ಪಣೆಯನ್ನು 
ಪಡೆದುಕೊಂಡು, ಭಾರತಕ್ಷೇತ್ರದಲ್ಲಿರುವ ಹಿಮಾಲಯಕ್ಕೆ ಆಗಮಿಸುತ್ತಾಳೆ. ಅವಳು 
ತವರು ಮನೆಗೆ ಬಂದ ದಿವಸವೇ ಭಾದ್ರಪದ ಮಾಸದ ಶುಕ್ಸಪಕ್ಚದ ತೃತೀಯಾ ದಿವಸ. 
ರುದ್ರದೇವರ ಅಪ್ಪಣೆಯ ಪ್ರಕಾರ ಅಂದು ತವರು ಮನೆಗೆ ಬಂದ ಪಾರ್ವತಿಯು 
ಶಾಲಗ್ರಾಮವನ್ನು ಪೂಜಿಸುವ ಎಲ್ಲಹರಿಭಕ್ತರ, ಹಾಗೂ ಶಿವಭಕ್ತರ ಮನೆಗೆ ಭೇಟಿಯನ್ನು 
ನೀಡುತ್ತಾಳೆ. ಯಾರು ತನ್ನನ್ನು ಪತಿಯಾದ ರುದ್ರದೇವರ ಜೊತೆ ಪೂಜಿಸುತ್ತಾರೋ, 
ಅವರಿಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ, ಮಾಂಗಲ್ಯಭಾಗ್ಯವನ್ನು ನೀಡಿ 


15. 


ಸ್ವರ್ಣಗೌರಿವ್ರತ 


ತೆರಳುತ್ತಾಳೆ. ತವರು ಮನೆಗೆ ತೆರಳಿದ ಪಾರ್ವತಿಯನ್ನು ಕಾಣುವುದಕ್ಕಾಗಿ ಮರುದಿವಸ 
ಮಹಾದೇವರು ತನ್ನ ಮಗನಾದ ಗಣೇಶನ ಜೊತೆ ಆಗಮಿಸುತ್ತಾರೆ. ಪಾರ್ವತಿಯು 
ಯಾವ ಮನೆಗೆ ಭೇಟಿಯನ್ನು ನೀಡಿರುತ್ತಾಳೋ, ಅವರೆಲ್ಲರ ಮನೆಗೆ ಮಹಾದೇವರು 
ಗಣಪತಿಯ ಜೊತೆ ಮರುದಿವಸ ಆಗಮಿಸುತ್ತಾರೆ. ಅದುವೇ ಗಣೇಶಚತುರ್ಥಿ 
ಎಂಬುದಾಗಿ ಪ್ರಸಿದ್ಧವಾಗಿದೆ. 


ಹೀಗೊಂದು ಕಥೆಯು ಸ್ವರ್ಣಗೌರೀವ್ರತದ ಹಿನ್ನೆಲೆಯಲ್ಲಿ ಪ್ರಸಿದ್ಧವಾಗಿದೆ. 
ಪುರಾಣಗಳಲ್ಲಿ ಈ ಕಥೆಯು ಕಾಣದಿದ್ದರೂ ಕೂಡ ಹೆಚ್ಚು ಅರ್ಥಪೂರ್ಣವಾಗಿದೆ. 
ಮತ್ತು ಸಂಪ್ರದಾಯದ ಗೌರಿಹಾಡಿನಲ್ಲಿ ಈ ಕಥೆಯು ಹೃದಯಂಗಮವಾಗಿ 
ವರ್ಣಿತವಾಗಿದೆ. ಪಾರ್ವತಿಯು ಆಶೀರ್ವದಿಸಲು ನಮ್ಮ ಮನೆಗೆ ಆಗಮಿಸುತ್ತಾಳೆ 
ಎಂಬ ಭಾವನೆಯಲ್ಲಿ ಪೂಜಿಸುವುದು ಬಹಳ ಅರ್ಥಪೂರ್ಣವಾಗಿದೆ. ಹಿಮಾಲಯವು 
ಅವಳ ತವರುಮನೆಯಾದ್ದರಿಂದ ಅವಳ ಪ್ರೀತಿಪಾತ್ರರಾದ ಭಕ್ತರ ಮನೆಗೆ 
ಆಗಮಿಸುತ್ತಾಳೆ ಎಂಬ ಚಿಂತನೆಯೂ ಕೂಡ ಬಹಳ ಅರ್ಥಪೂರ್ಣವಾಗಿದೆ. 


ಸ್ವರ್ಣಗೌರಿಯು ತವರು ಮನೆ ಎಂಬ ಭಾವನೆಯಿಂದ ನಮ್ಮ ಮನೆಗೆ 
ಅಭಿಮಾನ ಪೂರ್ವಕವಾಗಿ ಆಗಮಿಸುತ್ತಾಳೆ. ಆದರದಿಂದ ಅವಳನ್ನು 
ಬರಮಾಡಿಕೊಳ್ಳಬೇಕು. ಒಬ್ಬ ಅತಿಥಿಯು ನಮ್ಮ ಮನೆಗೆ ಬಂದಾಗ ಕಾಲೊಳೆದು 
ಆಸನ ಹಾಕಿ, ಅವರಿಗೆ ಇಷ್ಟವಾದ ಪದಾರ್ಥಗಳನ್ನು ನೀಡಿ ಹೇಗೆ ಸತ್ಕಾರ 
ಮಾಡುತ್ತೇವೋ, ಅದೇರೀತಿಯಾಗಿ ಪಾರ್ವತೀದೇವಿಗೆ ಎಲ್ಲಬಗೆಯ ಉಪಚಾರವನ್ನು 
ಮಾಡಿ ಪೂಜಿಸಬೇಕು. 


ಗಮನಿಸಲೇಬೇಕಾದ ಪರಮ ಮುಖ್ಯವಿಚಾರ - ಕೇವಲ ಪಾರ್ವತಿಯನ್ನು 
ಪೂಜಿಸುವುದು ಅವಳಿಗೆ ಹೆಚ್ಚು ಇಷ್ಟವಾಗುವುದಿಲ್ಲ. ಮಹಾದೇವರ ತೊಡೆಯ ಮೇಲೆ 
ಪಾರ್ವತೀದೇವಿಯು ಕುಳಿತಿದ್ದಾಳೆ. ಇಂಥ ಪಾರ್ವತಿಗೆ ನಾನು ಪೂಜೆಯನ್ನು 
ಮಾಡುತ್ತಿದ್ದೇನೆ ಎಂಬ ಅನುಸಂಧಾನದಿಂದ ಪೂಜೆ ಮಾಡಬೇಕು. ಆಗ ಮಾತ್ರ 
ಪಾರ್ವತಿಗೆ ಹೆಚ್ಚುಸಂತೋಷವಾಗುತ್ತದೆ. ಇನ್ನೂ ಹೆಚ್ಚಿನ ಫಲವನ್ನು ಪಡೆಯಬೇಕೆಂದರೆ 


-16- 


ಸ್ವರ್ಣಗೌರಿವ್ರತ 


ಅರ್ಧನಾರೀಶ್ಚರರೂಪಕ್ಕೆ ಪೂಜೆಯನ್ನು ಮಾಡಬೇಕು. ಪಾರ್ವತಿಯು 
ಮಹಾರುದ್ರದೇವರ ಅರ್ಧಾಂಗಿನೀ ಆಗಿರುವಳು. ಮಹಾದೇವರಿಗೆ 
ಪ್ರಾಣಸಮವಲ್ಲಭೆಯಾಗಿರುವಳು ಎಂಬುದಾಗಿ ಅನುಸಂಧಾನ ಮಾಡಿ ಪೂಜಿಸಬೇಕು. 
ಮಂಗಳಗೌರೀ ವ್ರತದಲ್ಲೂ ಕೂಡ ಹೀಗೆ ಅನುಸಂಧಾನ ಮಾಡತಕ್ಕದ್ದು. 


ಉಮಾ ವೈ ವಾಕ್‌ ಸಮುದ್ದಿಷ್ಟಾಮನೋ ರುದ್ರ ಉದಾಹೃತಃ। 

ತದೇತನ್ನಿಥುನಂ ಜ್ಞಾತ್ವಾನ ದಾಂಪತ್ಯಾದ್‌ ವಿಹೀಯತೇ ॥ 

ಮಾತು ಮನಗಳ ಮೇಲನ ಶಿವಶಿವೆಯರ ಮಿಲನ. ಹರಸಿ ಎಮ್ಮನನುದಿನ. 
ಇಹ ಪರ ಸುಖಕ್ಕೆ ಸುಲಭಸಾಧನ ಗೃಹಸ್ಥ ಜೀವನ. ಸತಿಯ ಪೂರ್ಣ ರಕ್ಷಣೆ ಪತಿಯ 
ಹೊಣೆ. ಪತಿಯ ಅನುಸರಣೆ ಸತಿಯ ಧರ್ಮ. ಇದುವೇ ದೇವರ ನಿಯಮ. 

ಮನೆಯಲ್ಲಿ ಪತಿ- ಪತ್ನಿಯರು ಅನುಬಂಧದಲ್ಲಿ ನಿರಂತರ ಇರಬೇಕೆಂದರೆ. "ಎಲ್ಲ 
ವಿಧವಾದ ಸಂಪತ್ತುಗಳು ದೊರಕಬೇಕೆಂದರೆ'. ಅರ್ಧನಾರೀಶ್ವರರೂಪದ ಚಿಂತನೆಯು 
ಅತ್ಯಂತ ಶ್ರೇಷ್ಠವಾಗಿದೆ. ಈ ಚಿಂತನೆಯ ಮೂಲಕ ಸ್ವರ್ಣಗೌರಿ ವ್ರತದ 
ಸಂಪೂರ್ಣಫಲವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು. 


kkk 


ಸ್ವರ್ಣಗೌರಿವ್ರತ 

॥ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 

ಸ್ಪರ್ಣಗೌರಿಪೂಜೆ 
ಆಚಮನ 
(ಆಚಮನವನ್ನು ಎರಡು ಬಾರಿ ಮಾಡಿರಿ) 
ಕೇಶವಾಯ ನಮಃ | ನಾರಾಯಣಾಯ ನಮಃ । ಮಾಧವಾಯ ನಮಃ। 
ಗೋವಿಂದಾಯ ನಮಃ। ವಿಷ್ಣವೇ ನಮಃ । ಮಧುಸೂದನಾಯ ನಮಃ। ತ್ರಿವಿಕ್ರಮಾಯ 
ನಮಃ। ವಾಮನಾಯ ನಮಃ । ಶ್ರೀಧರಾಯ ನಮಃ! ಹೃಷೀಕೇಶಾಯ ನಮಃ । 
ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ। ಸಂಕರ್ಷಣಾಯ ನಮಃ। 
ವಾಸುದೇವಾಯ ನಮಃ। ಪ್ರದ್ಯುಮ್ಯಾಯ ನಮಃ। ಅನಿರುದ್ಧಾಯ ನಮಃ। 
ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರಸಿಂಹಾಯ ನಮಃ । 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ । ಹರಯೇ 
ನಮಃ। ಶ್ರೀ ಕೃಷ್ಣಾಯ ನಮಃ। 
ಸಂಕಲ್ಪ 

ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ ಅಷ್ಟಾ 
ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಕೇ ಗೋದಾವರ್ಯಾಃ ದಕ್ಷಿಣೇತೀರೇ “ಶಾಲೀವಾಹನಶಕೇ 
ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 
ಷಷ್ಠಿಸಂವತ್ಸರಾಣಾಂ ಮಧ್ಯೇ.......... ನಾಮ ಸಂವತ್ತರೇ- ದಕ್ಷಿಣಾಯನೇ ವರ್ಷ- 
ಯತೌ ಭಾದ್ರಪದೇಮಾಸೇ ಶುಕ್ಲಪಕ್ಷೇ...... ಶುಭತಿಥೌ .....ವಾಸರಯುಕ್ತಾಯಾಂ- 


* "ತ್ರಿಚತ್ವಾರಿಂಶದಧಿಕೇ ಏಕೋನವಿಂಶತಿತಮೇ' ಎಂದು ಶಾರ್ವರಿ ಸಂವತ್ತರದಲ್ಲಿ 
ಹೇಳಬೇಕು. ಮುಂದಿನ ಸಂವತ್ತರಗಳಲ್ಲಿ ಸಂಖ್ಯೆಯನ್ನು ವ್ಯತ್ಯಾಸ ಮಾಡಿಕೊಳ್ಳಬೇಕು. 


-19- 


ಸ್ವ ರ್ಣಗೌರಿವ್ರತ 


....ಶುಭನಕೃತ್ರ .... ಶುಭಯೋಗ- .... ಶುಭಕರಣ- ಏವಂಗುಣವಿಶೇಷಣ- 
ವಿಶಿಷ್ಟುಯಾಮ್‌ ಅಸಾಂ ಸಹ ಕುಟುಂಬಾನಾಂ ಕ್ಲೇಮಸ್ಸೈರ್ಯವಿಜಯವೀರ್ಯ- 
ಆಯುರಾರೋಗ್ಯಾಭಿವೃದ್ಧ $೯೦, ಧರ್ಮಾರ್ಥಕಾಮಮೋಕ್ಕಾಖ್ಯ- 
ಚತುರ್ವಿಧಪುರುಷಾರ್ಥ ಸಿದ್ಧ್ಯರ್ಥಂ, ಪುತ್ರ-ಪೌತ್ರಾದ್ಯಭಿವೃದ್ಧ್ಯರ್ಥಂ 
ಇಷ್ಟಾರ್ಥಸಿದ್ಧ ರಂ, ಸಮಸ್ತದುರಿತೋಪಕ್ಷಯಾರ್ಥಂ ಜ್ಞಾನಭಕ್ತಿ; ವೈರಾಗ್ಯ- 
ಸಿದ್ಧ್ಯರ್ಥಂ ಚ ಸಕಲ ವಿಘ್ಲಪರಿಹಾರದ್ವಾರಾ ಭಗವದನುಗ್ರಹಸಿದ್ದ್ಯರ್ಥಂ, ವಿಶೇಷತಃ 
ಅಖಂಡಸೌಭಾಗ್ಯಪ್ರಾಪೃರ್ಥಂ ಮಹಾರುದ್ರದೇವವಾಮಾಂಕಸ್ಥಿತ- 
ಸ್ವರ್ಣಗೌರ್ಯಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ 
ಸ್ವರ್ಣಗೌರಿಪೂಜಾಂ ಕರಿಷ್ಯೇ । 

ಹೂ ಮಂತ್ರಾಕ್ಸತೆಗಳನ್ನು ಕೈಯಲ್ಲಿಹಿಡಿದುಕೊಂಡು ನೀರು ಹಾಕಿಸಿ ಅರ್ಫ್ಯಪಾತ್ರೆಯಲ್ಲಿ 
ಬಿಡಬೇಕು. 


ದೀಪ ಹಚ್ಚಬೇಕು 


ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಸದಾಯಕಃ I 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ | 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 

ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರನ್ನಮೋತಸ್ತು ತೇ ॥ 

ಭೋ ದೀಪ ಬ್ರಹ್ಠರೂಪಸ್ತ್ವಂ ಕರ್ಮಸಾಕ್ಷಿಇಹಾರ್ಹಸಿ। 

ಯಾವತ್‌ ಕರ್ಮಸಮುಪ್ತಿಃ ಸ್ಯಾತ್‌ ತಾವತ್‌ ತ್ರ ಸುಸ್ಲಿರೋ ಭವ ॥ 
ಕೈಮುಗಿದು ದೀಪದಲ್ಲಿ ಗೌರಿಯು ಬಂದು ನೆಲೆಸುವಂತೆ ಪ್ರಾರ್ಥಿಸಿರಿ. 


-20- 


ಸ್ವರ್ಣಗೌರಿವ್ರತ 


ಭೂತೋಚ್ಚಾಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ | 
ಯೇ ಭೂತಾಃ ವಿಫ್ಲಕರ್ತಾರಃ ತೇ ನಶ್ಯಂತು ಶಿವಾಜ್ಯಯಾ ॥ 
ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಲೆ; ವ ತು ರಾಕ್ಷನಾಃ। 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ ಪೂಜೆ 
ಮಾಡಬೇಕು. ಸ್ತ್ರೀಯರು ಸ್ವತಂತ್ರವಾಗಿ ಪೂಜೆ ಮಾಡುವುದಿದ್ದರೆ ಇಲ್ಲಿಂದ ೨೩ನೆಯ 
ಪುಟದ ತನಕ ಓದುವುದು ಬೇಡ. ಗಣಪತಿಯ ಹಾಡು ಹೇಳಿ ಗಣಪತಿ ಪೂಜೆ ಮಾಡಬೇಕು. 
ಗಂಗೆಯ ಹಾಡು ಹೇಳಿ ಕಲಶ ಪೂಜೆ ಮಾಡಬೇಕು. 
ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ ನಮಃ। 

ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ಚಲಾಯನಾ- 
ಚಾರ್ಯೇಭ್ಯೋ ನಮಃ। 
ದೇವರ ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 

ಅಸ್ಮದ್‌ ಗುರುಸಮಾರಂಭಾಂ ಟೀಕಾಕೃತ್ಟಾದಮಧ್ಯಗಾಮ್‌ । 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 

ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ 
ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ ಗಣಪತಿಯನ್ನಿಟ್ಟು 
ಪೂಜಿಸಬೇಕು. ಬೆಳ್ಳಿ ಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, ಅರಿಶಿನಕೊಂಬುಗಳಲ್ಲಿ ಗಣಪತಿ 
ಆವಾಹನೆ ಮಾಡಿ ಪೂಜಿಸಬೇಕು. 
ಸುಮುಖಶ್ಚೆಕದಂತಶ್ಚ ಕಪಿಲೋ ಗಜಕರ್ಣಕಃ। 


ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ Te) 
-21- 


ಸ್ವರ್ಣಗೌರಿವ್ರತ 


ಧೂಮಕೇತುರ್ಗಣಾಧ್ಯಕ್ಷೋ ಫಾಲಚಂದ್ರೋ ಗಜಾನನಃ। 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛ ಫಿನಿಯಾದಪಿ TE) 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ। 
ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ WAM 


ಅಭೀಪ್ಲಿತಾರ್ಥಸಿದ್ಧ 6ರ್ಥಂ ಪೂಜಿತೋ ಯಃ ಸುರೈರಪಿ। 
ಸರ್ವವಿಘುಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ ॥೪॥ 
ಗಣಪತಿಗೆ ಮಂತ್ರಾಕ್ಷತೆ ಹಾಕಿ 


ಶ್ರೀಮಹಾಗಣಪತಯೇ ನಮಃ ॥ ಗಣಪತಿಮ್‌ ಆವಾಹಯಾಮಿ | 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ | 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ। ಸ್ವಾಗತಂ ಸಮರ್ಪಯಾಮಿ | 
ಆಸನಂ ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ | 


ಬೆಲ್ಲ ನೈವೇದ್ಯ ಮಾಡಿ - ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ 
ಗುಡೋಪಹಾರಮಹಾನೈವೇದ್ಯಂ ನಿವೇದಯಾಮಿ |! ತಾಂಬೂಲಂ 
ಸಮರ್ಪಯಾಮಿ । ನೀರಾಜನಂ ಸಮರ್ಪಯಾಮಿ। ಸುವರ್ಣಪುಷ್ಠದಕ್ಷಿಣಾಂ 
ಸಮರ್ಪಯಾಮಿ। 


ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ । 

ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 

ಶ್ರೀಮಹಾಗಣಪತಯೇ ನಮಃ। ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ 
ದೇವ! ನಿರ್ವಿಘ್ತಂ ಕುರು ॥ 
ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ ಸಾಂಗೋಪಾಂಗವಾಗಿ 
ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಿರಿ. 


22. 


ಸ್ವರ್ಣಗೌರಿವ್ರತ 


ಕಲಶಪೂಜೆ 
ಒಂದು ಕಲಶದಲ್ಲಿ ನೀರು ತುಂಬಿಸಿ ಕೆಳಗಿನ ಶೊ ್ಲೀಕ ಹೇಳಿ ಈ ಕಲಶದ ನೀರನ್ನೇ 
ಮುಂದೆ ಪೂಜೆಗೆ ಉಪಯೋಗಿಸಬೇಕು. 
ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 
ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ 
ಕುಕ್ಸೌ್‌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 
ಯಗ್ವೇದೋ5ಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ॥೨॥ 


WO 


ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಟಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ TET 
ಆಯಾಂತು ದೇವಪೂಜಾರ್ಥಂ ದುರಿತಕ್ಷಯಕಾರಕಾಃ । 

ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ ॥೪॥॥ 


ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 11೫! 
ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ। 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ। 
ಆಸನಂ ಸಮರ್ಪಯಾಮಿ । (ಕಲಶದ ಒಳಗೆ ಹೂ ಮತ್ತು ಮಂತ್ರಾಕ್ಷತೆ ಹಾಕಿರಿ) 
ನಾನಾವಿಧಪರಿಮಳಪುಷ್ಟಾಣಿ ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ 
ನೈವೇದ್ಯಾರ್ಥೇ ಗುಡೋಪಹಾರ (ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲಂ ಎಂದು 
ಹೇಳಬೇಕು.) ಮಹಾನೈವೇದ್ಧಂ ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ। 
ನೀರಾಜನಂ ಸಮರ್ಪಯಾಮಿ | ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ । 
ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । (ಈ 
ಕಲಶೋದಕವನ್ನು ಷೋಡಶೋಪಚಾರಪೂಜೆಗೆ ಬಳಸಬೇಕು). 


-23- 


ಸ್ವರ್ಣಗೌರಿವ್ರತ 


ಪೀಠಪೂಜೆ 
ಸುವರ್ಣಮಂಟಪಾಯ ನಮಃ । ತನ್ನಧ್ಯೇ ರತ್ನಸಿಂಹಾಸನಾಯ ನಮಃ । 
ಯೋಗಪೀಠಾಯ ನಮಃ । ತನ್ಮಧ್ಯೇ ಮಹಾರುದ್ರದೇವಾಯ ನಮಃ | 
ಮಹಾರುದ್ರದೇವಸ್ಯ ವಾಮಾಂಕೇ ಸ್ಥಿತಾಯ್ಕೆ ಸ್ವರ್ಣಗೌರ್ಯೈೆ ನಮಃ। ಸರ್ವಾಭ್ಯಃ 
ಪೀಠದೇವತಾಭ್ಯೋ ನಮಃ । ಮಹಾರುದ್ರ ದೇವವಾಮಾಂಕಸ್ಥಿತ- 
ಸ್ವ ರ್ಣಗೌರ್ಯಂತರ್ಗತಪ್ರಾಣಸ್ಥಜಯಾಪತಿಸಂಕರ್ಷಣಾಯ ನಮಃ । 


ದೋರಸ್ಥಾಪನೆ 


(ಹದಿನಾರು ಗ್ರಂಥಿಗಳುಳ್ಳ ದೋರವನ್ನು ಕಲಶದ ಮುಂದೆ ಇಡಬೇಕು. ಮತ್ತು ಮುಂದೆ 
ಮಾಡುವ ಆವಾಹನೆ ಹಾಗೂ ಷೋಡಶೋಪಚಾರಗಳನ್ನು ದೋರಕ್ಕೂ ಮಾಡಬೇಕು.) 


ದೇವ್ಯಾಸ್ತು ಪುರತಃ ಸಮ್ಯಕ್‌ ನವಸೂತ್ರಂ ಪ್ರಕಲಯೇತ್‌ । 
ನವಗ್ರಂಥಿಸಮಾಯುಕ್ತಂ ಕುಂಕುಮೇನ ವಿರಾಜಿತಮ್‌ ॥ 
ದ್ವಾದಶಗ್ರಂಥಿಯುಕ್ತಂ ವಾ ಉಪಕಲ್ಪ್ಯ ಪ್ರಪೂಜಯೇತ್‌ । 


ಕಲಶದಲ್ಲಿ ಹಾಗೂ ಮಣ್ಣಿನ ಪ್ರತಿಮೆಯಲ್ಲಿ ಹಾಗೂ ದೋರದಲ್ಲಿ 
ಸ್ವರ್ಣಗೌರಿಯ ಆವಾಹನೆ 


ಅಸ್ಮಿನ್‌ ಕಲಶೇ ಮೃಣ್ಮಯಪ್ರತಿಮಾಯಾಂ ದೋರಾಯಾಂಚ ಸ್ವರ್ಣಗೌರಿಸಹತ 
ಮಹಾರುದ್ರದೇವಸ್ಯ, ತದಂತರ್ಯಾಮಿ ಭಾರತೀರಮಣಮುಖ್ಯಪ್ರಾಣಸ್ಯ 
ತದಂತರ್ಯಾಮಿ ಮಹಾಲಕ್ಷ್ಮೀಸಹಿತ ನಾರಾಯಣಸ್ಯ ವಿಶೇಷಸಾನ್ನಿಧ್ಯತಾಸಿದ್ಧ ರಂ 
ಆವಾಹನಂ ಕರಿಷ್ಯೇ । 


ಯಾವ ಕಲಶದಲ್ಲಿ ಸ್ಪರ್ಣಗೌರಿಯನ್ನು ಪೂಜಿಸಲಾಗುತ್ತದೋ ಮತ್ತು ಪ್ರತಿಮೆಯಲ್ಲಿ 
ಪೂಜಿಸಲಾಗುತ್ತದೋ, ಆ ಕಲಶದಲ್ಲಿ ಹಾಗೂ ಆ ಸ್ಪರ್ಣಗೌರಿಯ ಮುಖದಲ್ಲಿ 
ಸ್ಪರ್ಣಿಗೌರಿಯನ್ನು ಎಡತೊಡೆಯಲ್ಲಿ ಕುಳ್ಳಿರಿಸಿಕೊಂಡ ಮಹಾರುದ್ರದೇವರನ್ನು ಆವಾಹನೆ 
ಮಾಡಬೇಕು. ಒಂದು ಪುಷ್ಪವನ್ನು ಹಿಡಿದುಕೊಂಡು ಕಣ್ಮುಚ್ಚಿ ಹೀಗೆ ಧ್ಯಾನ ಮಾಡಬೇಕು- 
ಕೈಲಾಸಪರ್ವತದಲ್ಲಿ ಮಹಾರುದ್ರದೇವರ ವಾಮಾಂಕಸ್ಥಿತಳಾದ ಸ್ವರ್ಣಗೌರಿಯು 
ಈಗ ಮನೆಗೆ ಬಂದಿದ್ದಾಳೆ. ಮತ್ತು ಈ ಕಲಶದಲ್ಲಿ ಮತ್ತು ಪ್ರತಿಮೆಯಲ್ಲಿ 


-24- 


ಸ್ವರ್ಣಗೌರಿವ್ರತ 


ಕುಳಿತುಕೊಳ್ಳುತ್ತಿದ್ದಾಳೆ. ಅನಂತರ ಸ್ಪರ್ಣಗೌರಿಸಹಿತ ಮಹಾರುದ್ರದೇವರು ಕಣ್ಣುಗಳನ್ನು 
ತೆರೆದಿದ್ದಾರೆಂದು ಭಾವಿಸಬೇಕು. ಅಥವಾ ನನ್ನ ಹೃದಯದಲ್ಲಿ ಇರುವ ಬಿಂಬರೂಪಿಯಾದ 
ಪರಮಾತ್ಮನ ಸೇವೆಯಲ್ಲಿ ನಿರತರಾದ ಶಿವಪಾರ್ವತಿಯರು ಈ ಕಲಶದಲ್ಲಿ ಅಥವಾ ಈ 
ಪ್ರತಿಮೆಯಲ್ಲಿ ಬಂದು ನೆಲೆಸಿದ್ದಾರೆಂದು ಭಾವಿಸಬೇಕು. ದೋರದಲ್ಲಿಯೂ ಹೀಗೆಯೇ 
ಪ್ರಾರ್ಥಿಸಬೇಕು. 
ಏಹ್ಯೇಹಿ ಮಹಾರುದ್ರಾದೇವವಾಮಾಂಕಸ್ಥಿತ ಸ್ವರ್ಣಗೌರಿ! ಪೀಠಸ್ಥಿತ 
ಏತದ್ಧಾತು-ಮಯಕಲಶಾಂತಃಸ್ಥಿತತೇಜಸ್ನಾರಮಯಭೂತಪ್ರತಿಮಾಯಾಂ 
ಆವಾಹಯಾಮಿ 'ಶ್ರೀಸ್ವರ್ಣಗೌರ್ಯ್ಯೆ ನಮಃ ಶ್ರೀ' ಎಂದು ಹನ್ನೆರಡು ಬಾರಿ ಕಲಶ 
ಮುಟ್ಟಿ ಜಪಿಸಿರಿ. ಮತ್ತು ಪ್ರತಿಮೆ ಮುಟ್ಟಿ ಜಪಿಸಿರಿ. ದೋರಾ ಮುಟ್ಟಿ ಜಪಿಸಿರಿ. 
ಇವ ಬು ಬು ಬ 
ಈಗ ಸ್ಪರ್ಣಗೌರಿಗೆ ಷೋಡಶೋಪಚಾರ ಪೂಜೆ 
' ಆವಾಹನೆ ಕ 
ಹೂ ಏರಿಸಬೇಕು. ಅನಂತರ ಕೆಳಗಿನ ಶ್ಲೋಕ ಹೇಳಿರಿ. 
ಯಾವುದಾದರೂ ಗೌರಿಯ ಹಾಡು ಹೇಳಿ ಗೌರಿಯನ್ನು ಕರೆಯಿರಿ. 

ಸುಮಧ್ಯಮಾಂ ಸುವಸನಾಂ ಚಂದ್ರಬಿಂಬಾಧರಾನ್ನಿತಾಂ । 

ಆವಾಹಯಾಮಿ ದೇವೀಂ ತ್ವಾಂ ಸರ್ವದಾ ಶುಭಕಾರಿಣೇಂ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ ।! ಆವಾಹಯಾಮಿ ಆವಾಹನಂ 
ಸಮರ್ಪಯಾಮಿ ॥ 

ಆಸನ 
ಹೂ ಅಕ್ಸತೆಗಳನ್ನು ಪೀಠದಲ್ಲಿ ಹಾಕಬೇಕು 

ರೌಪ್ಯೇಣ ಚಾಸನಂ ರತ್ನಮಾಣಿಕ್ಯಶೋಭಿತಂ | 

ಮಯಾನೀತಂ ಗೃಹಾಣ ತಂ ಗೌರೀ ಕಾಮಾರಿವಲ್ಲಭೇ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಆಸನಂ ಸಮರ್ಪಯಾಮಿ ॥ 


-25- 


ಸ್ವರ್ಣಗೌರಿವ್ರತ 


ಪಾದ್ಯ 


ಒಂದು ಉದ್ದರಣೆ ನೀರನ್ನು ದೇವಿಯ ಪಾದಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 
ಮಹಾದೇವಿ ಜಗನ್ನಾಥೇ ಶ್ವೇತಾಂಬರವಿಭೂಷಿತೇ | 
ಪಾದ್ಯಂ ಗೃಹಾಣ ದೇವಿ ತು ಗಂಧಪುಷ್ಪಾಕ್ಪತ್ಸರ್ಯುತಂ ॥ 
ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ ॥ 


ಅರ್ಯ 
ಒಂದು ಉದ್ದರಣೆ ನೀರನ್ನು ದೇವಿಯ ಕೈಗಳಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು. 
ಗಂಧಪುಷ್ಪಾಕ್ರತ್ಸೆರ್ಯುಕ್ತಂ ದಿವ್ಯಂ ಸಂಪಾದಿತಂ ಮಯಾ । 
ಅರ್ಫ್ಯಂ ಗೃಹಾಣ ದೇವಿ ತ್ವಂ ಮಯಾ ದತ್ತಂ ಸುರೇಶ್ವರೀ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ ಹಸ್ತಯೋಃ ಅರ್ಫ್ಯಂ ಸಮರ್ಪಯಾಮಿ ॥ 


ಆಚಮನ 


ಒಂದು ಉದ್ದರಣೆ ನೀರನ್ನು ದೇವಿಗೆ ತೋರಿಸಿ 
ಅರ್ಫ್ಯಪಾತ್ರೆಗೆ ಹಾಕಬೇಕು 


ಕಾಮಾರಿವಲ್ಲಭೇ ದೇವಿ ಕುರ್ವಾಚಮನಮಂಬಿಕೇ। 
ನಿರಂತರಮಹಂ ವಂದೇ ಚರಣೌ ತವ ಪಾರ್ವತೀ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಆಚಮನಂ ಸಮರ್ಪಯಾಮಿ ॥ 


-26- 


ಸ್ವರ್ಣಗೌರಿವ್ರತ 


ಮಧುಪರ್ಕ 
ಕುಡಿಯಲು ಮಧುಪರ್ಕ ನೀಡಬೇಕು 
ದಧಿಮಧ್ವಾಜ್ಯಸಂಯುಕ್ತಂ ಶರ್ಕರಾಕ್ಟೀರಸಂಯುತಂ | 
ಮಧುಪರ್ಕಂ ಗೃಹಾಣೇದಂ ಸರ್ವಾಭೀಷ್ಟಪ್ರದಾಯಿನೀ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಮಧುಪರ್ಕಂ ಸಮರ್ಪಯಾಮಿ ॥ 


ಪಂಚಾಮೃತಸ್ನಾನ 
ಹೂ ಅನ್ನು ಪಂಚಾಮೃತದಲ್ಲಿ ಅದ್ದಿ ದೇವಿಗೆ ಪ್ರೋಕ್ಟಿಸಬೇಕು 


ಸುರಭೇಸ್ತು ಸಮುದ್ಧೂತಂ ದೇವಾನಾಮಪಿ ದುರ್ಲಭಮ್‌ । 
ಪಯೋ ದದಾಮಿ ದೇವೇಶಿ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ I 
ಸ್ವರ್ಣಗೌರ್ಯೈ ನಮಃ । ಕ್ಷೀರೇಣ ಸ್ನಪಯಾಮಿ ॥ 
ಸ್ವರ್ಣಗೌರ್ಯೆ ನಮಃ । ದಧಿ ಸ್ನಾನಂ ಸಮರ್ಪಯಾಮಿ ॥ 
ಸ್ಫರ್ಣಗೌರ್ಯೈ ನಮಃ । ಫೃತಸ್ನಾನಂ ಸಮರ್ಪಯಾಮಿ ॥ 
ಸ್ವರ್ಣಗೌರ್ಯೈೆ ನಮಃ । ಮಧುಸ್ನಾನಂ ಸಮರ್ಪಯಾಮಿ ॥ 
ಸ್ಪರ್ಣಗೌರ್ಯೈ ನಮಃ । ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 
ಸ್ವರ್ಣಗೌರ್ಯೆ ನಮಃ । ಫಲೋದಕೇನ ಸ್ನಪಯಾಮಿ ॥ 
ಫಲತೋಯ್ಕೆಃ ಗಂಧತೋಯೈೆಃ ನಾರಿಕೇಲಕುಶೋದಕ್ಕೆಃ । 
ಸ್ನಾನಂ ಪುಣ್ಯಜಲೈರ್ಯುಕ್ವಂ ಗೃಹಾಣ ಸುರನಾಯಕೀ॥ 
ಹೂವಿನಿಂದ, ನೀರು, ಗಂಧದ ನೀರು, ಎಳನೀರು, ದರ್ಭೆಯ ನೀರು 
ಇವುಗಳನ್ನು ಪ್ರೋಕ್ಟಿಸಬೇಕು. 


-27- 


ಸ್ವರ್ಣಗೌರಿವ್ರತ 


ಶುದ್ಧೋದಕಸ್ನಾನ 
ತೀರ್ಥದಿಂದ ಪ್ರೋಕ್ಟಣೆ ಮಾಡಬೇಕು 
ಗಂಗಾ ಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾ ಜಲೈಃ | 
ಸ್ನಾನಾರ್ಥಂ ಆಹೃತಂ ಮಾತಃ ಸ್ವೀಕುರುಷ್ಟ ಹರಿಪ್ರಿಯೇ ॥ 
ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ | ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ 


ಸ್ನಾನಾಂಗಮಾಚಮನಂ ಸಮರ್ಪಯಾಮಿ ॥ (ಒಂದು ಉದ್ಧರಣೆ ನೀರು 
ಬಿಡಬೇಕು) 


ವಸ್ತ 


ಅ 
ಗೆಜೆ ವಸವನು ದೇವಿಗೆ ಸಮರ್ಪಿಸಬೇಕು 
ಜ ಅ ಗ 


ವಸ್ತ್ರಂ ಚ ಸೋಮದೈವತ್ಯಂ ಲಜ್ಜಾಯಾಸ್ತು ನಿವಾರಣಮ್‌ । 
ಪ್ರಯಚ್ಛಾಮಿ ತವ ಪ್ರೀತ್ಕೈ ಮಮೇಷ್ಟಾರ್ಥಪ್ರದಾ ಭವ ॥ 
ಪೀತವಸ್ತ್ರದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತೀ । 
ಚಂದ್ರಮೌಳಿಪ್ರಿಯೇ ದೇವಿ ಸದಾ ಮೇ ವರದಾ ಭವ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ವಸ್ತ್ರಯುಗ್ಯಂ ಸಮರ್ಪಯಾಮಿ ॥ 


ಮಾಂಗಲ್ಯಸಮರ್ಪಣೆ 


ಮಾಂಗಲ್ಯಂ ಮಣಿಸಂಯುಕ್ತಂ ಮುಕ್ತಾಫಲಸಮನ್ನಿತಮ್‌ । 
ಉತ್ತಮಂ ಗುಣಸೂತ್ರಂ ಗೃಹಾಣ ಶುಭಲಕ್ಷಣೇ ॥ 


-28- 


ಸ್ವರ್ಣಗೌರಿವ್ರತ 


ಆಭರಣ 
ವಿವಿಧ ಆಭರಣ ಸಮರ್ಪಿಸಬೇಕು 

ವಜ್ರಮಾಣಿಕ್ಯವೈಢೂರ್ಯ ಮುಕ್ತಾವಿದ್ರುಮಮಂಡಿತಮ್‌ । 

ಪುಷ್ಪರಾಗಸಮಾಯುಕ್ತಂ ಭೂಷಣಂ ಪ್ರತಿಗೃಹ್ಯತಾಮ್‌ । 

ಕಿರೀಟಹಾರಕೇಯೂರ ಕಂಕಣಾದಿ ವಿಭೂಷಣಃ । 

ಅಲಂಕರೋಮಿ ತ್ವಾಂ ಭಕ್ತ್ಯಾ ಸರ್ವಾಲಂಕಾರಕಾರಿಣೀ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಆಭರಣಾನಿ ಸಮರ್ಪಯಾಮಿ ॥ 

ಗಂಧ 
ಹೂ ಅನ್ನು ಗಂಧದಲ್ಲಿ ಅದ್ದಿ ದೇವಿಗೆ ಹಚ್ಚಬೇಕು 

ಕುಂಕುಮಾಗರುಕರ್ಪೂರಂ ಕಸ್ತೂರೀ ಚಂದನಾದಿಕಂ |, 

ವಿಲೇಪನಂ ಮಹಾದೇವಿ ಗಂಧಂ ಸ್ವೀಕರು ಶಾಂಕರೀ । 

ಗಂಧಂ ಗೃಹಾಣ ದೇವೇಶಿ ಉತ್ತಮಂ ದಿವ್ಯಚಂದನಂ | 

ವಿಲೇಪನಂ ಸುರಾಧೀಶೇ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ | ದಿವ್ಯಪರಿಮಳಗಂಧಾನ್‌ ಸಮರ್ಪಯಾಮಿ॥ 

ಅಕ್ಷತೆ 
ಮಂತ್ರಾಕ್ಷತೆಯನ್ನು ದೇವಿಗೆ ಸಮರ್ಪಿಸಬೇಕು 

ರಂಜಿತಾಃ ಕುಂಕುಮೌಘೇನ ಹರಿದ್ರಾಕ್ವಾಸ್ತಥಾಕ್ಚತಾಃ I 

ತವಾಲಂಕರಣಾರ್ಥಾಯ ಪ್ರದತ್ತಾಃ ಸರ್ವಮಂಗಳೇ ॥ 

ಶಾಲೀಯಾನ್‌ ಚಂದ್ರಸಂಕಾಶಾನ್‌ ಹರಿದ್ರಾಮಿಶ್ರಿತಾನ್‌ ಶುಭಾನ್‌ । 

ಅಕ್ಬತಾಂಶ್ಚಾರ್ಪಯೇ ತುಭ್ಯಂ ಗೃಹಾಣ ಪರಮೇಶ್ವರೀ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 


-29- 


ಸ್ವರ್ಣಗೌರಿವ್ರತ 


ಹರಿದ್ರಾಚೂರ್ಣ 

ಅರಿಶಿನ ಏರಿಸಬೇಕು 
ಸೌಭಾಗ್ಯಶುಭದೇ ದೇವಿ ಸರ್ವಮಂಗಲದಾಯಿನೀ । 
ಹರಿದ್ರಾಂ ತೇ ಪ್ರದಾಸ್ಯಾಮಿ ಗೃಹಾಣ ಪರಮೇಶ್ವರೀ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 


ಕುಂಕುಮಚೂರ್ಣ 
ಕುಂಕುಮ ಏರಿಸಬೇಕು 


ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾರ್ಯಫಲಪ್ರದಮ್‌ । 
ಕುಂಕುಮೇನಾರ್ಚಿತೇ ದೇವೀ ಗೃಹಾಣ ವರದಾ ಭವ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಕುಂಕುಮಚೂರ್ಣಂ ಸಮರ್ಪಯಾಮಿ ॥ 


ಸಿಂಧೂರಚೂರ್ಣ - ಮಂಗಳದ್ರವ್ಯ 
ಸಿಂಧೂರ, ಕಾಡಿಗೆ, ಗಂಧೂಡಿ ಇತ್ಯಾದಿಗಳನ್ನು ಅರ್ಪಿಸುವುದು 
ಹರಿದ್ರಾಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾದಿಕಂ । 
ನೀಲಲೋಹಿತತಾಟಂಕೇ ಮಂಗಲದ್ರವ್ಯಮಾಶ್ಚರೀ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಸಿಂಧೂರಚೂರ್ಣಂ, ಮಂಗಳದ್ರವ್ಯಾಣಿ ಚ 
ಸಮರ್ಪಯಾಮಿ ॥ 


-30- 


ಸ್ವರ್ಣಗೌರಿವ್ರತ 


ಪುಷ್ಪಮಾಲಿಕೆ 
ಪುಷ್ಪಮಾಲೆ ಅರ್ಪಿಸಬೇಕು 


ಚಂಪಕಾಕುದಮಂದಾರಮಾಲತೀಬ್ಬಹತೀಸುಮೈಃ | 
ಪುಷ್ಪೈರ್ಬಿಲ್ಹದಳೋಪೇತೈ: ಪೂಜಯಾಮಿ ಶಿವಪ್ರಿಯಾಮ್‌ ॥ 
ಜಾಜೀಪುನ್ನಾಗಮಂದಾರಕೇತಕೀಚಂಪಕಾನಿ ಚ। 

ಪುಷ್ಪಾಣಿ ತವ ಪೂಜಾರ್ಥಮರ್ಪಯಾಮಿ ಸದಾಶಿವೇ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಪುಷ್ಪಮಾಲಿಕಾಂ ಸಮರ್ಪಯಾಮಿ ॥ 


ಅಂಗಪೂಜೆ 
ದೇವಿಯ ಆಯಾ ಅಂಗಗಳನ್ನು ಹೂವಿನಿಂದ ಪೂಜಿಸಬೇಕು. 
ಶ್ರೀ ಸ್ವರ್ಣಗೌಯ್ಯ ನಮಃ - ಪಾದೌ ಪೂಜಯಾಮಿ ॥ 
ಶ್ರೀ ಕಾತ್ಯಾಯಿನೈೈ ನಮಃ - ಜಾನುನೀ ಪೂಜಯಾಮಿ ॥ 
ಶ್ರೀ ಹೈಮವತ್ಕೈ ನಮಃ - ಊರೂ ಪೂಜಯಾಮಿ ॥ 
ಶ್ರೀ ಈಶ್ವಯೆಣ್ಯ ನಮಃ -ಕಟಿಂ ಪೂಜಯಾಮಿ ॥ 
ಶ್ರೀ ಶಿವಪ್ರಿಯಾಯ್ಕೈೆ ನಮಃ - ನಾಭಿಂ ಪೂಜಯಾಮಿ ॥ 
ಶ್ರೀ ಭವಾಯ್ಕೆ ನಮಃ - ಗುಹ್ಯಂ ಪೂಜಯಾಮಿ ॥ 
ಶ್ರೀ ಅಪರ್ಣಾಯ್ಕೈೆ ನಮಃ - ಉದರಂ ಪೂಜಯಾಮಿ ॥ 
ಶ್ರೀ ಪಾರ್ವತ್ಮೈ ನಮಃ - ಸ್ತನೌ ಪೂಜಯಾಮಿ ॥ 
ಶ್ರೀ ದುರ್ಗಾಯೈ ನಮಃ - ಹೃದಯಂ ಪೂಜಯಾಮಿ ॥ 
ಶ್ರೀ ಅಂಬಿಕಾಯ್ಕೆ ನಮಃ - ಹಸ್ತಾನ್‌ ಪೂಜಯಾಮಿ ॥ 
ಶ್ರೀ ಕಂಬುಕಂಠ್ಯೈ ನಮಃ - ಕಂಠಂ ಪೂಜಯಾಮಿ ॥ 
ಶ್ರೀ ಅನ್ನಪೂರ್ಣಾಯ್ಕೆ ನಮಃ - ಜಿಹ್ವಾಂ ಪೂಜಯಾಮಿ ॥ 
ಶ್ರೀ ಶಾಂಕಯೆಣ್ಯ ನಮಃ - ಮುಖಂ ಪೂಜಯಾಮಿ ॥ 


-31- 


ಸ್ವರ್ಣಗೌರಿವ್ರತ 


ಶ್ರೀ ಮೃಡಾನ್ಶೈ ನಮಃ - ನಾಸಿಕಾಂ ಪೂಜಯಾಮಿ ॥ 
ಶ್ರೀ ರುದ್ರಾಣ್ಕೈ ನಮಃ - ಕರ್ಣೌ ಪೂಜಯಾಮಿ ॥ 
ಶ್ರೀ ಗಿರಿಜಾಯೈ ನಮಃ - ಲಲಾಟಂ ಪೂಜಯಾಮಿ ॥ 
ಶ್ರೀ ಮೇನಕಾತ್ಮಜಾಯೈ ನಮಃ -ಶಿರಃ ಪೂಜಯಾಮಿ ॥ 


ಮಹಾರುದ್ರದೇವವಾಮಾಂಕಸಿತ ಶ್ರೀಸ್ಪರ್ಣಗೌರ್ಯಂತರ್ಗತಪ್ರಾಣಸ್ನ- 
ಥ್‌ ೨" ® 


ಜಯಾಪತಿಸಂಕರ್ಷಣಾಯ ನಮಃ । ಸರ್ವಾಂಗಾನಿ ಪೂಜಯಾಮಿ ॥ 


ಪುಷ್ಪಪೂಜೆ 
ಹೂವನ್ನು ದೇವಿಗೆ ಅರ್ಪಿಸುವುದು. 


ಶ್ರೀ ಜಗನಾತ್ರೇ ನಮಃ - ಜಾಜೀಪುಷಂ ಸಮರ್ಪಯಾಮಿ ॥ 
ಶ್ರೀ ಮಾನ್ಯಾಯೈ ನಮಃ - ಮಲ್ಲಿಕಾಪುಷ್ಪುಂ ಸಮರ್ಪಯಾಮಿ ॥ 
ಶ್ರೀ ಗಿರಿಸುತಾಯೈ ನಮಃ - ಗಿರಿಕರ್ಣಿಕಾಪುಷಂ ಸಮರ್ಪಯಾಮಿ ॥ 
ಶ್ರೀ ಕಾತ್ಯಾಯಿನ್ಯೈ ನಮಃ - ಕೇತಕೀಪುಷಂ ಸಮರ್ಪಯಾಮಿ ॥ 
ಶ್ರೀ ಚಾಮುಂಡಾಯೈ ನಮಃ - ಚಂಪಕಪುಪ್ಪಂ ಸಮರ್ಪಯಾಮಿ ॥ 
ಶ್ರೀ ಗಂಧರ್ವಸೇವಿತಾಯೈ ನಮಃ - ಸೇವಂತಿಕಾಪುಷ್ಠಂ ಸಮರ್ಪಯಾಮಿ ॥ 


ಶ್ರೀ ಪಾರ್ವತ್ಮೈ ನಮಃ - ಪಾರಿಜಾತಪುಷ್ಪಂ ಸಮರ್ಪಯಾಮಿ ॥ 


ಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥಜಯಾಪತಿಸಂಕರ್ಷಣಾಯ ನಮಃ 


ಶ್ರಿ 
ಪುಷಪೂಜಾಂ ಸಮರ್ಪಯಾಮಿ ॥ 


ಪತ್ರಪೂಜೆ 
ಪತ್ರೆಗಳಿಂದ ಪೂಜಿಸುವುದು. 
ಶ್ರೀ ಮಾಯಾಯ್ಕೆ ನಮಃ - ಮಾಚೀಪತ್ರಂ ಸಮರ್ಪಯಾಮಿ ॥ 


ಶ್ರೀ ಸರ್ವಜನರಕ್ಷಿಣ್ಕೆ ನಮಃ  - ಸೇವಂತಿಕಾಪತ್ರಂ ಸಮರ್ಪಯಾಮಿ ॥ 


ಶ್ರೀ ಶಿವಪ್ರಿಯಾಯ್ಯೆ ನಮಃ - ಬಿಲ್ವಪತ್ರಂ ಸಮರ್ಪಯಾಮಿ ॥ 
ಶ್ರೀ ಹೈಮವತ್ಕೈ ನಮಃ - ತುಲಸೀಪತ್ರಂ ಸಮರ್ಪಯಾಮಿ ॥ 


-32- 


ಸ್ವರ್ಣಗೌರಿವ್ರತ 


ಶ್ರೀ ಕಾತ್ಯಾಯಿನ್ಕೈ ನಮಃ - ಕಸ್ತೂರಿಕಾಪತ್ರಂ ಸಮರ್ಪಯಾಮಿ ॥ 
ಶ್ರೀ ಮಂಗಳಪ್ರದಾಯಕಾಯೈ ನಮಃ - ಮರುವಕಪತ್ರಂ ಸಮರ್ಪಯಾಮಿ ॥ 


ನಾಮಪೂಜೆ 


ಅರಿಶಿನ ಕುಂಕುಮದಿಂದ ಅರ್ಚಿಸಿರಿ 
೧) ಶ್ರೀ ಸ್ಫರ್ಣಗೌರ್ಯೈ ನಮಃ ೧೩) ಓಂ ಬ್ರಾಹ್ಮೈ ನಮಃ 


೨) ಶ್ರೀ ಕಾತ್ಯಾಯಿನ್ಯೈ ನಮಃ ೧೪) ಶ್ರೀ 


೩) ಶ್ರೀ ಉಮಾಯೈ ನಮಃ ೧೫) ಶ್ರೀ 
೪) ಶ್ರೀ ಭದ್ರಾಯ್ಕೆ ನಮಃ ೧೬) ಶ್ರೀ 
೫) ಶ್ರೀ ಹೈಮವತ್ಕೈ ನಮಃ ೧೭) ಶ್ರೀ 
೬) ಶ್ರೀ ಈಶ್ವರ್ಕೈ ನಮಃ ೧೮) ಶ್ರೀ 
೭) ಶ್ರೀ ಭವಾನ್ಯೈ ನಮಃ ೧೯) ಶ್ರೀ 
೮) ಶ್ರೀ ಸರ್ವಪಾಪಹರಾಯೈ ನಮಃ ೨೦) ಶ್ರೀ 
೯) ಶ್ರೀ ಮೃಡಾನ್ಕೈ ನಮಃ ೨೧) ಶ್ರೀ 


೧೦) ಶ್ರೀ ಚಂಡಿಕಾಯ್ಕೆ ನಮಃ ೨೨) ಶ್ರೀ 
೧೧) ಶ್ರೀ ಗಿರಿಜಾಯೈ ನಮಃ ೨೩) ಶ್ರೀ 


ಮಾಹೇಶ್ವಯೆಗ್ಯ ನಮಃ 
ಕೌಮಾರ್ಯ್ಯೈ ನಮಃ 
ವೈಷ್ಣವ್ಯೈ ನಮಃ 

ವಾರಾಹ್ಯೈ ನಮಃ 
ಇಂದ್ರಾಣ್ಯೈ ನಮಃ 
ಚಾಮುಂಡಾಯ್ಕ ನಮಃ 
ಚಂಡಿಕಾಯ್ಕೆ ನಮಃ 
ದಾಕ್ಷಾಯಣ್ಕೈ ನಮಃ 
ಪರ್ವತರಾಜಪುತ್ರೆ, 4 ನಮಃ 
ಚಂದ್ರಶೇಖರಪತ್ಸ್ಯೈ ನಮಃ 


೧೨) ಶ್ರೀ ಮೇನಕಾತ್ಮಜಾಯೈ ನಮಃ ೨೪) ಶ್ರೀ ಸರ್ವೋಪದ್ರವನಾಶಿನ್ಸೈ ನಮಃ 
ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ನಾಮಪೂಜಾಂ ಸಮರ್ಪಯಾಮಿ ॥ 


ನೂತನದೋರಗ್ರಂಥಿಪೂಜೆ 
ದಾರಕ್ಕೆ ಅರಿಶಿನ ಕುಂಕುಮ ಅರ್ಪಿಸಿ ಹೂವಿನಿಂದ ಪೂಜಿಸುವುದು. 


ಶ್ರೀ ಸ್ಪರ್ಣಗೌಯೆಣ್ಯ ನಮಃ - ಪ್ರಥಮಗ್ರಂಥಿಂ ಪೂಜಯಾಮಿ ॥ 
ಶ್ರೀ ಮಹಾಗೌಯೆಣ್ಯ ನಮಃ - ದ್ವಿತೀಯಗ್ರಂಥಿಂ ಪೂಜಯಾಮಿ ॥ 


-33- 


ಸ್ವರ್ಣಗೌರಿವ್ರತ 


ಶ್ರೀ ಕಾತ್ಯಾಯಿನ್ಯೈ ನಮಃ - ತೃತೀಯಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಕೌಮಾರ್ಯ್ಯೈ ನಮಃ - ಚತುರ್ಥಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಭದ್ರಾಯ್ಕೆ ನಮಃ - ಪಂಚಮಗ್ರಂಥಿಂ ಪೂಜಯಾಮಿ ॥ 

ಶ್ರೀ ವಿಷ್ಣುನೋದಯೆಣ ನಮಃ - ಷಷ್ಠಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಮಂಗಳದೇವತಾಯ್ಕೆ ನಮಃ - ಸಪ್ತಮಗ್ರಂಥಿಂ ಪೂಜಯಾಮಿ ॥ 

ಶ್ರೀ ರಾಕೇಂದುವದನಾಯೈ ನಮಃ - ಅಷ್ಟಮಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಚಂದ್ರಶೇಖರಪತ್ನೆ ಕ ನಮಃ - ನವಮಗ್ರಂಥಿಂ ಪೂಜಯಾಮಿ ॥ 

ಶ್ರೀ ವಿಶ್ವೇಶ್ವರಪ್ರಿಯಾಯೈ ನಮಃ - ದಶಮಗ್ರಂಥಿಂ ಪೂಜಯಾಮಿ ॥ 

ಶ್ರೀ ದಾಕ್ಷಾಯಿಣ್ಯೈ ನಮಃ - ಏಕಾದಶಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಕೃಷ್ಣವೇಣ್ಕೈ ನಮಃ - ದ್ವಾದಶಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಭವಾನ್ಯೈೆ ನಮಃ - ತ್ರಯೋದಶಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಲೋಲಲೋಚನಾಯ್ಕೈ ನಮಃ - ಚತುರ್ದಶಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಮೇನಕಾತ್ಮಜಾಯ್ಯ ನಮಃ - ಪಂಚದಶಗ್ರಂಥಿಂ ಪೂಜಯಾಮಿ ॥ 

ಶ್ರೀ ಸ್ಫರ್ಣಗೌಯೆಣ್ಯ ನಮಃ - ಷೋಡಶಗ್ರಂಥಿಂ ಪೂಜಯಾಮಿ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 

ಜಯಾಪತಿಸಂಕರ್ಷಣಾಯ ನಮಃ । ನೂತನದೋರಗ್ರಂಥಿಂ ಪೂಜಯಾಮಿ ॥ 


ಅಷ್ಟೋತ್ತರಶತನಾಮಪೂಜೆ 
ನೂರೆಂಟು ನಾಮಾವಳಿಗಳನ್ನು ಹೇಳುತ್ತಾ ಅರ್ಥಾನುಸಂಧಾನ 
ಮಾಡಿಕೊಂಡು ಹೂವು ಅಥವಾ ಮಂತ್ರಾಕ್ಚತೆಯಿಂದ ಅರ್ಚಿಸಿರಿ 
ಶ್ರೀ ಶಿವಾಯ್ಕೆ ನಮಃ । ಶ್ರೀ ನಾಮಾಶ್ಮಿಕಾಯೈೆ ನಮಃ । 
ಶ್ರೀ ಬುದ್ಧಿತತ್ತ್ಯಾಭಿಮಾನಿನೈ ನಮಃ । ಶ್ರೀ ಪಾರ್ವತ್ಯೈ ನಮಃ । 
ಶ್ರೀ ಮಹಾಮಾಯಾಯ್ಕೈೆ ನಮಃ । ಶ್ರೀ ಕಾತ್ಯಾಯನ್ಯೈ ನಮಃ । 
ಶ್ರೀ ಅಂಬಿಕಾಯೈ ನಮಃ । ಶ್ರೀ ಸೌಭಾಗ್ಯದಾಯಿನ್ಯೈ ನಮಃ । 
ಶ್ರೀ ದಾಂಪತ್ಯಪ್ರದಾಯೈ ನಮಃ । ಶ್ರೀ ಭಕ್ತಾಭೀಷ್ಟದಾಯ್ಕೆ ನಮಃ ॥೧೦॥ 


-34- 


ಸ್ವರ್ಣಗೌರಿವ್ರತ 


ಶ್ರೀ ಲಲಿತಾಯ್ಕೆ ನಮಃ । 

ಶ್ರೀ ಅಹಂಕಾರತತ್ತಾ ನ್ಲಿಭಿಮಾನಿನ್ಮೈನಮಃ। 
ಶ್ರೀ ಮಂಗಲಸ್ವರೂಪಾಯೈ ನಮಃ । 
ಶ್ರೀ ಬಿಲ್ಪಪೂಜಿತಾಯ್ಕೆ ನಮಃ । 

ಶ್ರೀ ನಾರಾಯಣ್ಯೈ ನಮಃ । 

ಶ್ರೀ ಚಂದ್ರಶೇಖರಾರ್ಧಾಂಗಿನ್ನೈ ನಮಃ । 
ಶ್ರೀ ಅಪರಾಜಿತಾಯ್ಕೆ ನಮಃ । 

ಶ್ರೀ ಸರ್ವೇಶ್ವರ್ಯ್ಯೈ ನಮಃ । 
ಶ್ರೀ ಆನಂದವಿಗ್ರಹಾಯ್ಕೆ ನಮಃ । 
ಶ್ರೀ ಹಾನಿವೃದ್ಧಿ ವಿವರ್ಜಿತಾಯೈ ನಮಃ। 


ಶ್ರೀ ಭವಾರಣ್ಯದಾವಾನಲಯೈ ನಮಃ। 
ಶ್ರೀ ಭಕ್ತಸೇವ್ಯಾಯೈ ನಮಃ । 

ಶ್ರೀ ಭಾಗ್ಯದಾತ್ರೆಕ್ಕ ನಮಃ! 

ಶ್ರೀ ತ್ರಿಪುರಸುಂದರ್ಯೈ ನಮಃ । 
ಶ್ರೀ ರಾಜರಾಜೇಶ್ವರ್ಯೈ ನಮಃ । 
ಶ್ರೀ ಇಂದ್ರಸೇವಿತಾಯ್ಕೆ ನಮಃ | 
ಶ್ರೀ ವಿಶ್ವಮೋಹಿನ್ಶೈ ನಮಃ । 
ಶ್ರೀ ಶತ್ರುಸಂಹತ್ರೆ ಣ್ಯ ನಮಃ | 
ಶ್ರೀ ವಿಶ್ವೇಶ್ವರಪ್ರಿಯಾಯೈ ನಮಃ । 
ಶ್ರೀ ಚಂದ್ರಶೇಖರಪತ್ತ್ಯೈ ನಮಃ । 


ಶ್ರೀ ಆದ್ಯಂತರಹಿತಾಯೈ ನಮಃ । 

ಶ್ರೀ ಸಮಸ್ತಲೋಕಜನನ್ಮೈ ನಮಃ । 

ಶ್ರೀ ಬಾಲಾಯ್ಕೆ ನಮಃ । 

ಶ್ರೀ ಗಾಯತ್ರ್ಯೈ ನಮಃ । 

ಶ್ರೀ ದೀನರಕ್ಷಿಣ್ಛೈ ನಮಃ ॥೨೦॥ 

ಶ್ರೀ ತನುಮಧ್ಯಾಯೈ ನಮಃ । 

ಶ್ರೀ ತ್ರಿಲೋಚನಾಯ್ಕೆ ನಮಃ । 

ಶ್ರೀ ಪರಮಾನಂದದಾಯಿನ್ಶೈ ನಮಃ । 

ಶ್ರೀ ಈಷಣತ್ರಯಮುಕ್ತಾಯ್ಕೆ ನಮಃ । 

ಶ್ರೀ ಚೂಡಾಮಣಿವಿಭೂಷಿತಾಯ್ಯೆ ನಮಃ 
॥೩೦॥ 

ಶ್ರೀ ಭವರೋಗಘ್ಸ್ಯೈನಮಃ | 

ಶ್ರೀ ಭಕ್ತಿಗಮ್ಯಾಯೈ ನಮಃ । 

ಶ್ರೀ ಸುವೇಷಾಯ್ಕೆ ನಮಃ । 

ಶ್ರೀ ಮುಕ್ತಿದಾತ್ರೆ ಳ್ಳ ನಮಃ । 

ಶ್ರೀ ವಿದ್ಯಾಪ್ರದಾಯಿನ್ಯೈ ನಮಃ ॥೪೦॥ 

ಶ್ರೀ ಭಾವರೂಪಾಯ್ಕೆ ನಮಃ । 

ಶ್ರೀ ಶಾಂಕಯೆಣ್ಯೂ ನಮಃ । 

ಶ್ರೀ ಶ್ರೀಮನುನೀಂದ್ರಸೇವಿತಾಯ್ಕೆ ನಮಃ 

ಶ್ರೀ ರಾಕೇಂದುವದನಾಯೈ ನಮಃ । 

ಶ್ರೀ ಕೃಷ್ಣವೇಣ್ಕೈ ನಮಃ ॥೫೦॥ 


ಶ್ರೀ ಗೂಢಾರ್ಥಬೋಧಿನ್ಯೈ ನಮಃ । ಶ್ರೀ ಸರ್ವಲಭ್ಯಾಯೈ ನಮಃ । 
ಶ್ರೀ ಪಾಶಾಂಕುಶಾಭಯವರಹಸ್ತಾಯ್ಕೆ ನಮಃ । ಶ್ರೀ ಗಣೇಶಮಾತ್ರೇ ನಮಃ 1 
ಶ್ರೀ ಗಂಭೀರಲೋಚನಾಯೈ ನಮಃ । ಶ್ರೀ ಗರ್ಭಪ್ರದಾಯೈ ನಮಃ । 


ಶ್ರೀ ಗರ್ಭಶೋಕನುದೇ ನಮಃ । 


ಶ್ರೀ ಹರವಲ್ಲಭಾಯೈ ನಮಃ ॥೬೦॥ 


-35- 


ಸ್ವರ್ಣಗೌರಿವ್ರತ 


ಶ್ರೀ ಶಿವಾಯೈ ನಮಃ । ಶ್ರೀ ಸಂತತಿಪ್ರದಾಯೈ ನಮಃ । 
ಶ್ರೀ ಗರ್ಭಗೋಪ್ತ್ವೈ ನಮಃ । ಶ್ರೀ ಗೋದಾಯೈ ನಮಃ | 

ಶ್ರೀ ಗಣ್ಯಾಯೈ ನಮಃ । ಶ್ರೀ ಗಂಭೀರನಾಭ್ಯೈ ನಮಃ । 
ಶ್ರೀ ಏಕರೂಪಾಯ್ಕೆ ನಮಃ । ಶ್ರೀ ಕಲ್ಲಾರಭೂಷಿತಾಯ್ಯೆ ನಮಃ । 


ಶ್ರೀ ದಾಂಪತ್ಯಸುಖಪ್ರದಾತ್ರ್ಯೈ ನಮಃ । ಶ್ರೀ ಆಯುರ್ದಾತ್ರೆಕ್ಕ ನಮಃ ॥೭೦॥ 
ಶ್ರೀ ಸೌಮಂಗಲ್ಯಪ್ರದಾತ್ರ್ಯೈ ನಮಃ । ಶ್ರೀ ಕೀರ್ತಿದಾಯ್ಕೈ ನಮಃ । 

ಶ್ರೀ ಹಿಮಾಲಯತನಯಾಯ್ಯೆ ನಮಃ। ಶ್ರೀ ನಾರಾಯಣಪದಮಧುಪಾಯೈ ನಮಃ। 
ಶ್ರೀ ಶ್ರೀ ರಾಮಮಂತ್ರಜಾಪಕಾಯೈ ನಮಃ। ಶ್ರೀ ಅಮರಗಣವಂದಿತಾಯೈ ನಮಃ । 


ಶ್ರೀ ಗಜಗಮನಾಯೈ ನಮಃ । ಶ್ರೀ ಪರಮಪಾವನ್ಯೈ ನಮಃ । 

ಶ್ರೀ ಪುಣ್ಯಫಲಪ್ರದಾಯಿನ್ಶೈ ನಮಃ ಶ್ರೀ ಪನ್ನಗವೇಣ್ಕೈ ನಮಃ ॥೮೦॥ 

ಶ್ರೀ ಶರ್ವಾಣ್ಯೈ ನಮಃ | ಶ್ರೀ ಕೋಕಿಲಸ್ವರಾಯೈ ನಮಃ । 

ಶ್ರೀ ಪ್ರಸನ್ನವದನಾಯೈ ನಮಃ । ಶ್ರೀ ಮುಕ್ತಾಫಲಹಾರಧರಾಯೈ ನಮಃ | 
ಶ್ರೀ ಸುರಪೂಜಿತಾಯೈ ನಮಃ । ಶ್ರೀ ಮಲ್ಲಿಕಾದಿಪುಷ್ಪಗಂಧಿನ್ಶೈ ನಮಃ । 


ಶ್ರೀ ಸ್ವರ್ಗಜನಾರಾಧ್ಯಾಯೈ ನಮಃ । ಶ್ರೀ ಪುಂಡರೀಕಾಕ್ಷಾಯ್ಕೆ ನಮಃ । 
ಶ್ರೀ ಪುಂಡರಿಕಾಕ್ಟಭಕ್ತ್ಯಾಯೈ ನಮಃ । ಶ್ರೀ ವೇದವೇದ್ಯಾಯೈ ನಮಃ ॥೯೦॥ 
ಶ್ರೀ ಔದಾರ್ಯಾದಿ ಗುಣಯುಕ್ತಾಯೈ ನಮಃ। ಶ್ರೀ ಚಿಂತಿತಫಲದಾತ್ರೈ ನಮಃ । 
ಶ್ರೀ ಷಡ್ವಿಂಶತಿಲಕ್ಷಣಾಯೈ ನಮಃ । ಶ್ರೀ ಕಮಲಾಯೈ ನಮಃ । 


ಶ್ರೀ ಭಾವರೂಪಾಯ್ಕೈ ನಮಃ । ಶ್ರೀ ಭೂತಿದಾತ್ರೈ ನಮಃ । 

ಶ್ರೀ ಭಾಗ್ಯಪ್ರದಾಯೈ ನಮಃ । ಶ್ರೀ ಪಾಪಾಪಹಾರ್ಯ್ಯೈ ನಮಃ | 
ಶ್ರೀ ಪುಣ್ಯಸ್ವರೂಪಾಯೈ ನಮಃ । ಶ್ರೀ ಮೃಡಾಯೈ ನಮಃ ॥೧೦೦॥ 
ಶ್ರೀ ಉಮಾಯ್ಯೆ ನಮಃ । ಶ್ರೀ ಶಾಂತಿರೂಪಿಣ್ಕೈ ನಮಃ । 
ಶ್ರೀ ರುದ್ರಾಣ್ಮೈ ನಮಃ । ಶ್ರೀ ಕಾಲ್ಕೈ ನಮಃ । 

ಶ್ರೀ ಮಹಾವಿದ್ಯಾಯೈ ನಮಃ । ಶ್ರೀ ಶಿವರೂಪಾಯೈ ನಮಃ । 


ಶ್ರೀ ಬುದ್ಧಿತತ್ವಾಭಿಮಾನಿನ್ಕೆ ನಮಃ । ಶ್ರೀ ಶ್ರೀ ಸ್ಪರ್ಣಗೌಯೆಗ್ಯ ನಮಃ 
॥೧೦೮॥ 


-36- 


ಸ್ವರ್ಣಗೌರಿವ್ರತ 


ಧೂಪ 
ಸ್ತ್ರೀಯರು ಗಂಟೆ ಬಾರಿಸುತ್ತಾ ಆರತಿ ಮಾಡುವ ಪದ್ಧಕಿ ಇರುವುದಿಲ್ಲ. 
ಆದ್ದರಿಂದ ಧೂಪವನ್ನು ದೇವಿಗೆ ತೋರಿಸಿದರೆ ಸಾಕು. 


ಶ್ರೀಖಂಡಲಾಕ್ಷಾಗರುಗುಗ್ಗುಳಾದ್ಯೈಃ: ಖಚೋರಶ್ರೀವಾಸಮಧೂಕಯುಕ್ತೆ ನ 
ಸುವಾಸಿತಂ ಧೂಪಮಿದಂ ಗೃಹಾಣ ಭಕೌಘಸಂಪೂಜಿತಪಾದಪದ್ದೇ ॥ 
ವನಸ್ಪತ್ಯುದ್ಧವೋ ದಿವ್ಯೋ ನಾನಾಗಂದೈಶ್ಚಸಂಯುತಃ । 
ಆಘ್ರೇಯಸ್ಪರ್ವದೇವಾನಾಂ ಧೂಪೋತ ಯಂ ಪ್ರತಿಗೃಹ್ಯತಾಮ್‌ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಧೂಪಮಾಘ್ರಾಪಯಾಮಿ ॥ 


ದೀಪ 
ಎರಡು ತುಪ್ಪದ ದೀಪವನ್ನು ದೇವಿಗೆ ಬೆಳಗಿರಿ 


ನಮಸ್ತೇತಸ್ತು ಮಹಾದೇವಿ ನಮಸ್ತೇ ಜಗದೀಶ್ವರಿ । 

ದೀಪಂ ಗೃಹಾಣ ಸುಭಗೇ ಜಗದಾನಂದದಾಯುನಿ ॥ 

ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವ್ಯೈ ಚ ಪರಮಾತ್ಮನೇ । 

ತ್ರಾಹಿ ಮಾಂ ನರಕಾದ್ಯೋರಾದ್ದಿ ವ್ಯಜ್ಯೋತಿರ್ನಮೋತಸ್ತು ತೇ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಧೂಪದೀಪಾನಂತರಂ ಆಚಮನಮ್‌ 
ಸಮರ್ಪಯಾಮಿ ॥ 

ಆಚಮನೀಯಾನಂತರಂ ಪರಿಮಳಪತ್ರಪುಷ್ಠಾಣಿ ಸಮರ್ಪಯಾಮಿ ॥ 


೦ 


ಉದ್ದರಣೆ ನೀರು ಅಘಣ್ಯಪಾತೆಗೆ ಹಾಕಿ ಹೂ ಅನ್ನು ಅರ್ಪಿಸುವುದು. 


-37- 


ಸ್ವರ್ಣಗೌರಿವ್ರತ 


ನೈವೇದ್ಯ 
ಪಾರ್ವತಿಯ ಹಾಡು ಹೇಳಿ ನೈವೇದ್ಯ ಮಾಡಿರಿ. 


ಕಡ್ಲೆಬೇಳೆ ಹೋಳಿಗೆ, ಆಂಬೋಡೆ, ಪಾಯಸ, ಭಾತ್‌ಗಳನ್ನು ದೇವರಿಗೆ, 
ಪ್ರಾಣದೇವರಿಗೆ ಬೇರೆ ಬೇರೆ ಸಮರ್ಪಿಸಿ, ಅವುಗಳಲ್ಲಿ ಒಂದು ಭಾಗ ಪ್ರತ್ಯೇಕ ಮಾಡಿ 
ದೇವಿಗೆ ಸಮರ್ಪಿಸಬೇಕು. ನೈವೇದ್ಯ ಮಾಡುವ ಮೊದಲು ದೇವರ ತೀರ್ಥ ಹಾಗೂ 
ಪ್ರಾಣದೇವರ ತೀರ್ಥವನ್ನು ದೇವಿಗೆ ನೀಡಬೇಕು. ಹಾಗೂ ಕೆಳಗಿನ ಶ್ಲೋಕವನ್ನು 
ಪಠಿಸಿರಿ. (ಹಾಡು ಪುಸ್ತಕದ ಕೊನೆಯಲ್ಲಿದೆ) 


ಅನ್ನಂ ಚತುರ್ವಿಧಂ ಸ್ವಾದು ರಸ್ಥೆಃ ಷಡ್ಫಿಃ ಸಮನ್ವಿತಂ । 

ಭಕ ಕ್ಷ್ಯಭೋಜ್ಯಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 
ನೈವೇದ್ಯಂ ಸಫಲಂ ಚೈವ ಭಕ್ಕ್ಯಭೋಜ್ಯೈಶ್ಚ ಸಂಯುತಂ। 

ದದ್ದಾ ಫೃತೇನ ಸಂಯುಕ್ತಂ ಗೃಹಾಣ ಪರಮೇಶ್ವರೀ ॥ 
ಖರ್ಜೂರೀ-ಕದಳೀ-ರಸಾಲ-ಪನಸ-ದ್ರಾಕ್ಷಾ_ಕಪಿತ್ಥಾದಿಕಂ। 
ರುಚ್ಯಂ ಸ್ವಾದುರಸಂ ಚ ಸತ್ಸಲಯುತಂ ಸಂಗೃಹ್ಯತಾಮುತ್ತಮಮ್‌ ॥ 


ಶ್ರೀ ಸ್ಪರ್ಣಗೌರ್ಯೈ ನಮಃ ನಾರಿಕೇಳ ಫಲನ್ಯೆವೇದ್ಯಂ ಸಮರ್ಪಯಾಮಿ, 
ಕದಳೀ ಫಲನ್ಯೆವೇದ್ಯಂ ಸಮರ್ಪಯಾಮಿ, ಗೋಧೂಮಪಿಷ್ಠನ್ಯವೇದ್ಯಂ 
ಸಮರ್ಪಯಾಮಿ, ಹೋಲಿಕಾ ನೈವೇದ್ಯಂ ಸಮರ್ಪಯಾಮಿ, ಸಮಸ್ತವಿಧಫಲಾನಿ 
ಭಕ್ಷ್ಯಭೋಜ್ಯಾನಿ ಸಮರ್ಪಯಾಮಿ । ಮಧ್ಯೇಮಧ್ಯೇ ಪಾನೀಯಂ 
ಸಮರ್ಪಯಾಮಿ। ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತ-ಪ್ರಕ್ಷಾಳನಂ 
ಸಮರ್ಪಯಾಮಿ । ಮುಖಪ್ರಕ್ಟಾಳನಂ ಸಮರ್ಪಯಾಮಿ । ಪಾದಪ್ರಕ್ಷಾಳನಂ 
ಮರ್ಪಯಾಮಿ । ಕರೋದ್ವರ್ತನಂ ಸಮರ್ಪಯಾಮಿ । ಪುನರಾಚಮನಂ 
ಸಮರ್ಪಯಾಮಿ । (೫ ಬಾರಿ ಉದ್ಧರಣೆ ನೀರನ್ನು ಅರ್ಫ್ಯಪಾತ್ರೆಗೆ ಹಾಕುವುದು) 


೫ ೫ 


L 


-38- 


ಸ್ವರ್ಣಗೌರಿವ್ರತ 


ತಾಂಬೂಲ 
೩೨ ಎಳ್ಳೆದೆಲೆಯಲ್ಲಿ ಅಡಿಕೆ ಇಟ್ಟು ದೇವಿಗೆ ಸಮರ್ಪಿಸಿರಿ 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಳ್ಳೆರ್ಯುತಂ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ತಾಂಬೂಲಂ ಸಮರ್ಪಯಾಮಿ ॥ 


ಸುವರ್ಣಪಷ್ಟದಕ್ಬಿಣೆ 
ಯಥಾಶಕ್ತಿ ದಕ್ಷಿಣೆಯನ್ನು ವಳ್ಯೆದೆಲೆ ಮೇಲೆ ಇಡಬೇಕು. 


ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛಮೇ ॥. 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ ॥ 


ಮಹಾಮಂಗಳಾರತಿ 


ಕದಲಾರತಿ ಮಾಡಿ ದೀಪದಿಂದ ಆರತಿಯನ್ನು ದೇವಿಗೆ ಬೆಳಗುವುದು. 
ಹಾಡು ಹೇಳುತ್ತಾ ಆರತಿ ಮಾಡಿರಿ. ಹಾಗೂ ಈ ಶ್ಲೋಕ ಪಠಿಸಿರಿ. 
ವರ್ತಿದ್ವಯಸಮಾಯುಕ್ತಂ ಕರ್ಪೂರೇಣ ಸಮನ್ವಿತಂ 1 
ನೀರಾಜನಂ ಗೃಹಾಣೇದಂ ಮಯಾ ದತ್ತಂ ಮಹೇಶ್ವರೀ ॥ 
ನೀರಾಜನಂ ಸ್ವೀಕುರು ದೇವಿ ದೇವಿ ನೀಲೊತ್ಸಲಶ್ಯಾಮಲವಾರಿಜಾಕ್ಷೀ । 
ಗೃಹಾಣ ದುರ್ಗೇ ಸುರಮ್‌ೌಳಿರತ್ನ- ಮರೀಚನೀರಾಜಿತ-ಪಾದಪದ್ದೇ ॥ 
ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ | ಮಹಾಮಂಗಳಾರತಿನೀರಾಜನಂ 
ಸಮರ್ಪಯಾಮಿ ॥ 


-39- 


ಸ್ವರ್ಣಗೌರಿವ್ರತ 


ಉತ್ತರನೀರಾಜನಾನಂತರಂ ಆಚಮನಂ ಸಮರ್ಪಯಾಮಿ ॥ 
ಆಚಮನೀಯಾನಂತರಂ ಪರಿಮಳಪತ್ರಪುಷ್ಠಾಣಿ ಸಮರ್ಪಯಾಮಿ ॥ 
ಮಂಗಳಾರತಿಯ ನಂತರ ಒಂದು ಉದ್ಧರಣೆ ನೀರನ್ನು ಅರ್ಯಪಾತ್ರೆಗೆ ಹಾಕುವುದು. 


ಹೂವನ್ನು ಅರ್ಪಿಸುವುದು 
ಚಂಪಕೈೈಶ್ಯತಪತ್ತೈಶ್ಚ ಕಲ್ಲಾದ್ಳೆಃ ಕರವೀರಕೈಃ । 
ಪಾಟಲೈರ್ಬಕುಳ್ಳೆರ್ಯುಕ್ತಂ ಗೃಹಾಣ ಕುಸುಮಾಂಜಲಿಮ್‌ ॥ 


ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 

ಜಯಾಪತಿಸಂಕರ್ಷಣಾಯ ನಮಃ | ವೇದೋಕ್ತಮಂತ್ರಪುಷ್ಪ ಸಮರ್ಪಯಾಮಿ॥ 
ಪ್ರದಕ್ಷಿಣನಮಸ್ಕಾರ 

ನಮಸ್ತೇ ದೇವಿ ಕಲ್ಯಾಣೀ ನಮಸ್ತೇ ವಿಶ್ವವಂದಿತೇ । 

ನಮೋ ಭಕ್ತಾರ್ತಿನಾಶಿನ್ಯೈ ಭವಾನ್ಯೈ ತೇ ನಮೋ ನಮಃ ॥ 

ಪ್ರದಕ್ಷಿಣತ್ರಯಂ ದೇವಿ ಪ್ರಯತ್ನೇನ ಮಯಾ ಕೃತಂ । 

ತೇನ ಪಾಪಾನಿ ಸರ್ವಾಣಿ ನಶ್ಯಂತು ಚ ಸದಾ ಮಮ ॥ 

ನಮಸ್ತೇ ಗಿರಿಜೇ ದೇವಿ ನಮಸ್ತೇ ಲೋಕನಾಯಿಕೇ | 

ನಮಸ್ತೇ ಸರ್ವಪಾಪಫ್ಲೀ ಸ್ಪರ್ಣಿಗೌರೀ ನಮೋಸ್ತುತೇ ॥ 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ॥ 

ತಸ್ಮಾತ್ಕಾರುಣ್ಯಭಾವೇನ ರಕ್ಷರಕ್ಷಮಹೇಶ್ವ೦ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಸನ್ನಾರ್ಥ್ಯ 
ಹೂ ಮಂತ್ರಾಕೃತೆ ತೆಗೆದುಕೊಂಡು ಒಂದು ಬೊಗಸೆ ನೀರನ್ನು ಕೈಯಲ್ಲಿ 


ಹಾಕಿಕೊಂಡು ೩ ಬಾರಿ ಅಘಣ್ಯಪಾತ್ರೆಯಲ್ಲಿ ಬಿಡಬೇಕು. ಮನೆಮಂದಿ ಎಲ್ಲರೂ 
ಅಘ್ಯವನ್ನು ನೀಡಬೇಕು. 


-40- 


ಸ್ವರ್ಣಗೌರಿವ್ರತ 


ಗಂಗಾದಿಪುಣ್ಯಸಲಿಲೈ: ಗಂಧಮಾಲ್ಯಾದಿವಾಸಿತೈಃ | 

ಅರ್ಫ್ಯಂ ದಾಸ್ಯಾಮಿ ವರದೇ ಗೃಹಾಣ ವರದಾಯಿನೀ ॥ 

ಪುನರರ್ಫ್ಯಂ ಪ್ರದಾಸ್ಯಾಮಿ ಮಂಗಳೇ ಶಿವಸುಂದರಿ । 

ಸರ್ವಪಾಪಕ್ಚಯಂ ಕೃತ್ವಾರಕ್ಷಮಾಂ ಶರಣಾಗತಾಮ್‌ ॥ 

ಮಹಾರುದ್ರದೇವವಾಮಾಂಕಸ್ಥಿತ ಶ್ರೀಸ್ವರ್ಣಗೌರ್ಯಂತರ್ಗತಪ್ರಾಣಸ್ಥ- 
ಜಯಾಪತಿಸಂಕರ್ಷಣಾಯ ನಮಃ । ಇದಮರ್ಫ್ಯಂ ಇದಮರ್ಫ್ಯಂ 
ಇದಮರ್ಫುಂ Il 

ಪೂರ್ಣಫಲಸಮರ್ಪಣೆ 


ಒಂದು ತೆಂಗಿನ ಕಾಯಿಯನ್ನು ತಾಂಬೂಲದಲ್ಲಿಟ್ಟು ಅರಿಶಿನ ಕುಂಕುಮ ಹಚ್ಚಿ 
ಉದ್ದರಣೆ ನೀರುಹಾಕಿ ದೇವಿಯ ಮುಂದೆ, ಬಲಭಾಗದಲ್ಲಿ ಇಡುವುದು. 


ಇದಂ ಫಲಂ ಮಯಾ ದೇವೀ ಸ್ಥಾಪಿತಂ ಪುರತಸ್ತವ || 
ತೇನಮೇ ಸಫಲಾವಾಪ್ತಿರ್ಭವೇಜ್ಜನ್ನನಿ ಜನ್ಮನಿ ॥ 
ಮಹಾರುದ್ರದೇವವಾಮಾಂಕಸಿತ ಶ್ರೀಸ್ಪರ್ಣಗೌರ್ಯಂತರ್ಗತಪ್ರಾಣಸ್ನ- 
ಛ ವ ಛಿ 
ಜಯಾಪತಿಸಂಕರ್ಷಣಾಯ ನಮಃ | ಪೂರ್ಣಫಲಂ ಸಮರ್ಪಯಾಮಿ ॥ 


ದೋರಬಂಧನ 


ದಾರಕ್ಕೆ ಅರಿಶಿನ ಕುಂಕುಮ ಹೂ ಅರ್ಪಿಸಿ ಕೈಯಲ್ಲಿ ತಾಂಬೂಲ 
ಫಲಹಿಡಿದುಕೊಂಡು ಸುವಾಸಿನಿಯು ಗಂಡನಿಂದ ಬಲಕ್ಕೆಗೆ ದಾರಕಟ್ಟಿಸಿಕೊಂಡು 
ಅವರಿಗೆ ಫಲತಾಂಬೂಲ ಕೊಟ್ಟು ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು. 


ನಮಃ ಶಿವಕಾಂತಾಯ್ಕೆ ಹ್ರೀಂ ನಮಶ್ಚಿವಶಕ್ತಯೇ । 
ಶ್ರೀಂ ನಮೋ ಜಗತಾಂ ಮಾತ್ರೇ ಮಮ ಭೂಯಾನ್ಮನೋರಥಃ ॥ 
ಭಕ್ತಪ್ರಿಯೇ ಮಹಾದೇವಿ ಸವೈಶ್ಚರ್ಯಪ್ರದಾಯಿನೀ । 
ಸೂತ್ರಂ ತೇ ಧಾರಯಿಷ್ಯಾಮಿ ಮಮಾಭೀಷ್ಟಂ ಸದಾ ಕುರು ॥ 
ಇತಿ ದೋರಬಂಧನಮ್‌ । 

೬41- 


ಸ್ವರ್ಣಗೌರಿವ್ರತ 


ಪ್ರಾರ್ಥನೆ 


ಹೂ ಅಕ್ಷತೆ ಕೈಯಲ್ಲಿ ಹಿಡಿದುಕೊಂಡು ಕೆಳಗಿನ ಶ್ಲೋಕವನ್ನು ಹೇಳಿ ದೇವಿಗೆ 
ಅರ್ಪಿಸುವುದು. 


ಪುತ್ರಾನ್‌ ದೇಹಿ ಧನಂ ದೇಹಿ ಸೌಭಾಗ್ಯಂ ದೇಹಿ ಸುವ್ರತೇ । 

ಅನ್ಯಾಂಶ್ಚ ಸರ್ವಕಾಮಾಂಶ್ಚ ದೇಹಿ ದೇವೀ ನಮೋಸ್ತು ತೇ। 

ಮಹಾರುದ್ರದೇವವಾಮಾಂಕಸಿತ ಶ್ರೀಸ್ಪರ್ಣಗೌರ್ಯಂತರ್ಗತಪ್ರಾಣಸ- 
[> ಛ ಛ 


ಜಯಾಪತಿಸಂಕರ್ಷಣಾಯ ನಮಃ | ಮನೋತಭೀಷ್ನಪ್ರಾರ್ಥನಾಂ 
ಸಮರ್ಪಯಾಮಿ ॥ 


ವಾಯನದಾನ 
ಪತಿಯ ಮೂಲಕ ಉಪಾಯನದಾನ ಕೊಡಿಸಬೇಕು. 
ತಟ್ಟೆಯಲ್ಲಿ ಅಕ್ಕಿ, ಎರಡು ತೆಂಗಿನಕಾಯಿಗಳು, ಬೆಲ್ಲದ ಅಚ್ಚು ಹಣ್ಣುಗಳನ್ನಿಟ್ಟು 
ಎಲೆ ಅಡಕೆಯ ಜೊತೆಗೆ ಯಥಾಶಕ್ತಿ ದಕ್ಷಿಣೆ ಇಟ್ಟು, ಒಂದು ಸಣ್ಣ ತಟ್ಟೆಯನ್ನು 
ತೆಂಗಿನ ಕಾಯಿಗಳ ಮೇಲೆ ಮುಚ್ಚುವುದು. ಪುರೋಹಿತರ ಎದುರಿಗೆ ಮಂಡಲ ಮಾಡಿ 


ಅದರ ಮೇಲೆ ಉಪಾಯನದಾನದ ತಟ್ಟೆಯನ್ನಿಟ್ಟು ಕುಳಿತುಕೊಂಡು ಹೀಗೆ ಹೇಳಬೇಕು. 
(ಸಂಕಲ್ಪ ಮಾಡಬೇಕು) 


ಅದ್ಯ ಪೂರ್ವೋಚ್ಚರಿತ ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಮಮ 
ಶ್ರೀಮಂಗಳಗೌರಿವ್ರತಸಾದ್ಗುಣ್ಯಾರ್ಥಂ ಉಪಾಯನದಾನಮಹಂ ಕರಿಷ್ಯೇ - 

ಪುರೋಹಿತರಿಗೆ (ಬ್ರಾಹ್ಮಣರಿಗೆ) ಗಂಧ, ಹೂವು ಕೊಡುವುದು. 

ಗಂಧಪುಷ್ಪಧೂಪದೀಪಸಕಲಾರಾಧನೈಃ ಸ್ವರ್ಚಿತಮ್‌ । ಎಂದು ಹೇಳಿ 


ನೀರುಮಂತ್ರಾಕ್ಸತೆ ಬಿಡುವುದು. ಆಮೇಲೆ ನೀರನ್ನು ಸಣ್ಣ ತಟ್ಟೆಯ ಮೇಲೆ 
ಪ್ರೋಕಿಸುವುದು. 


-42- 


ಸ್ವರ್ಣಗೌರಿವ್ರತ 


ವಿಷ್ಣೋ ಉಪಾಯನದಾನಂ ರಕ್ಷಸ್ವ - ಎಂದು ಹೇಳಿ ತಟ್ಟೆಯನ್ನು ಅತ್ತ ಇಟ್ಟು 
ಎರಡು ತೆಂಗಿನಕಾಯಿಗಳ ಮೇಲೆ ಪತ್ನಿಯಿಂದ ನೀರು ಹಾಕಿಸಿ, ""ಇದಂ 
ಉಪಾಯನದಾನಮ್‌''- 
ಉಪಾಯನದಾನ ಕೊಡುವಾಗ ಹೇಳುವ ಮಂತ್ರ - 
ವಾಯನಂ ತೇ ಪ್ರದಾಸ್ಯಾಮಿ ವ್ರತಸಂಪೂರ್ತಿಹೇತವೇ । 
ಪ್ರೀತಯೇ ದ್ವಿಜವರ್ಯಾಯ ಸಹಿರಣ್ಯಂ ದದಾಮ್ಯಹಮ್‌ ॥ 
ಇಂದಿರಾ ಪ್ರತಿಗೃಹ್ನಾತಿ ಇಂದಿರಾ ವೈ ದದಾತಿ ಚ। 
ಇಂದಿರಾ ತಾರಕಾ ದ್ವಾಭ್ಯಾಂ ಇಂದಿರಾಯ್ಕೆ ನಮೋ ನಮಃ ॥ 


ಪುನಃ ಪೂಜಾ 
ಛತ್ರಂ ಸಮರ್ಪಯಾಮಿ । ಚಾಮರೇ ವೀಜಯಾಮಿ । ನೃತ್ಯಂ ದರ್ಶಯಾಮಿ! 
ಗೀತಂ ಶ್ರಾವಯಾಮಿ । ದರ್ಪಣಂ ದರ್ಶಯಾಮಿ । ಅಶ್ವಾರೋಹಣಂ ಗಜಾ- 
ರೋಹಣಂ ಸಮರ್ಪಯಾಮಿ । ಸಮಸ್ತರಾಜೋಪಜಾರದೇವೋಪಚಾರ 
ಖಯಷ್ಯೋಪಚಾರ ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 


ಪ್ರತ್ಯಾವಾಹನೆ 


ವಿಸರ್ಜನೆ ಮಾಡುವ ಮೊದಲು ಪ್ರತ್ಯಾವಾಹನೆ ಮಾಡಬೇಕು. ಅಲ್ಲಿಯ ತನಕ 
ಕದಲಿಸಬಾರದು. 


ಕೃಷ್ಣಾರ್ಪಣ 
ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಛುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ | 
ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಥನಾ ವಾ ಪ್ರಕೃತೇಃ ಸ್ವಭಾವಾತ್‌। 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ॥ 


-43- 


ಸ್ವರ್ಣಗೌರಿವ್ರತ 


"ಅನೇನ ಮಯಾ ಕೃತೇನ ಶ್ರೀಸ್ವರ್ಣಗೌರಿಪೂಜಾಕರಣೇನ ಅಸ್ಮತ್ತತ್ವಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಸ್ವರ್ಣಗೌರ್ಯಾಂತರ್ಗತ 
ಮಹಾರುದ್ರದೇವಾಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಶ್ರೀಲಕ್ಷ್ಮೀನಾರಾಯಣಃ ಪ್ರಿಯತಾಂ ಸುಪ್ರೀತೋ ಸುಪ್ರಸನ್ನೋ ವರದೋ ಭವತು' 
ಎಂದು ಹೇಳಿ ಮಂತ್ರಾಕ್ಸತೆ ನೀರನ್ನು ಬಿಡುವುದು. 


॥1 ಶ್ರೀಕೃಷ್ಣಾರ್ಪಣಮಸ್ತು ॥ 
ಸ್ವರ್ಣಗೌರಿದೇವಿಯ ವಿಸರ್ಜನಾ ಪೂಜೆ 


ಗಣಪತಿ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಗೌರಿಯನ್ನು ವಿಸರ್ಜನೆ 
ಮಾಡಬೇಕು. ಆಚಮನ ಮಾಡಿ, ದೇಶಕಾಲಗಳನ್ನು ಉಚ್ಚರಿಸಿ ಸಂಕ್ಷೇಪವಾಗಿ 
೧೬ ಉಪಚಾರಗಳನ್ನು ಸಮರ್ಪಿಸಬೇಕು. ಪತಿಯ ಮೂಲಕ ನೈವೇದ್ಯ ಮಂಗಳಾರತಿ 
ಮಾಡಿಸಬೇಕು. ಹಾಗೂ ವಿಸರ್ಜನೆ ಮಾಡುವ ಮೊದಲು ಗೌರಿಗೆ ಬಾಗಿಣ 
ಕೊಡಬೇಕು. 
ಶ್ರೀ ಗಿರಿಜಾಯೈ ನಮಃ | - ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಶ್ರೀ ದಾಕ್ಷಾಯಿಣ್ಕೈೆ ನಮಃ । - ಆವಾಹಯಾಮಿ, ಆವಾಹನಂ ಸಮರ್ಪಯಾಮಿ 
ಶ್ರೀ ಉಮಾಯ್ಯೆ ನಮಃ । - ಅರ್ಫ್ಯಂ ಸಮರ್ಪಯಾಮಿ 
ಶ್ರೀ ಗೌರ್ಯೈ ನಮಃ । - ಪಾದ್ಯಂ ಸಮರ್ಪಯಾಮಿ 
ಶ್ರೀ ಕಾಳ್ಕೈ ನಮಃ । - ಆಚಮನಂ ಸಮರ್ಪಯಾಮಿ 
ಶ್ರೀ ಹೈಮವತ್ಕೈ ನಮಃ । - ಮಧುಪರ್ಕಂ ಸಮರ್ಪಯಾಮಿ 
ಶ್ರೀ ಈಶ್ವರವಲ್ಲಭಾಯೈ ನಮಃ | - ಪುನರಾಚಮನಂ ಸಮರ್ಪಯಾಮಿ 
ಶ್ರೀ ಶಿವಾಯ್ಕೆ ನಮಃ । - ಸ್ನಾನಂ ಸಮರ್ಪಯಾಮಿ 
ಶ್ರೀ ಭವಾನ್ಯೈ ನಮಃ । - ವಸ್ತ್ರಂ ಸಮರ್ಪಯಾಮಿ 
ಶ್ರೀ ಮಂಗಳದೇವತಾಯ್ಕೆ ನಮಃ । - ಮಾಂಗಲ್ಯಂ ಸಮರ್ಪಯಾಮಿ 
ಶ್ರೀ ರುದ್ರಾಣ್ಮೈ ನಮಃ । - ಗಂಧಂ ಸಮರ್ಪಯಾಮಿ 
ಶ್ರೀ ಶರ್ವಾಣ್ಮೈ ನಮಃ । - ಅಕ್ಸತಾನ್‌ ಸಮರ್ಪಯಾಮಿ 


೬44- 


ಸ್ವರ್ಣಗೌರಿವ್ರತ 


ಶ್ರೀ ಮಂಗಳದೇವತಾಯ್ಕೆ ನಮಃ । - ಮಾಂಗಲ್ಯಂ ಸಮರ್ಪಯಾಮಿ 
ಶ್ರೀ ರುದ್ರಾಣ್ಕೈೆ ನಮಃ । - ಗಂಧಂ ಸಮರ್ಪಯಾಮಿ 
ಶ್ರೀ ಶರ್ವಾಣ್ಮೈ ನಮಃ । - ಅಕ್ಷತಾನ್‌ ಸಮರ್ಪಯಾಮಿ 
ಶ್ರೀ ಸರ್ವಮಂಗಳಾಯೈ ನಮಃ । - ಪುಷ್ಪಂ ಸಮರ್ಪಯಾಮಿ 
ಶ್ರೀ ಅಪರ್ಣಾಯ್ಯೆ ನಮಃ | - ಧೂಪಂ ಸಮರ್ಪಯಾಮಿ 
ಶ್ರೀ ಲೋಕಮಂಗಳಾಯ್ಯೆ ನಮಃ । - ದೀಪಂ ಸಮರ್ಪಯಾಮಿ 
ಓಂ ಪ್ರಸನ್ನವದನಾಯೈ ನಮಃ । - ನೈವೇದ್ಯಂ ಸಮರ್ಪಯಾಮಿ 
ಓಂ ಜಗಜ್ಯನನ್ಯೈ ನಮಃ | - ಮಹಾಮಂಗಳನೀರಾಜನಂ ಸಮರ್ಪಯಾಮಿ 
(ಆರತಿಮಾಡಿ) 
ಓಂ ಶಿವವಲ್ಲಭಾಯೈ ನಮಃ । - ಮಂತ್ರಪುಷ್ಟು ಸಮರ್ಪಯಾಮಿ 
ಓಂ ಸ್ವರ್ಣಗೌಯ್ಯ ನಮಃ । - ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ 
ಉದ್ವಾಸನೆ 
ಹೂ ಮಂತ್ರಾಕ್ಷತೆ ಏರಿಸಿ ಕಲಶನ್ನು ಕದಲಿಸಬೇಕು. 

ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಯತಾಮ್‌ | 
ಇಷ್ಟಕಾಮ್ಯಾರ್ಥಸಿದ್ಧ ರಂ ಪುನರಾಗಮನಾಯ ಚ ॥ 

ಅನೇನ ಶ್ರೀಸ್ವರ್ಣಗೌರಿ ವಿಸರ್ಜನಪೂಜನೇನ ಅಸ್ಪಶ್ಸ್ಯಂತರ್ಗತ ಶ್ರೀ- 
ಸ್ವರ್ಣಗೌರಿಸಹಿತ ಮಹಾರುದ್ರದೇವಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾತಕ 
ಜಯಾಪತಿ ಶ್ರೀ ಸಂಕರ್ಷಣಃ ಪ್ರೀಯತಾಂ ಸುಪ್ರೀತೋ ಸುಪ್ರಸನ್ನೋ ವರದೋ 
ಭವತು' ಶ್ರೀಮಧ್ವೇಶಾರ್ಪಣಮಸ್ತು. 


* ಬು ಜು ಬ) 


೬45. 


ಣು ತ 
ಸ್ವರ್ಣಗೌರಿವ್ರತದ ಕಥೆ | 


ಸ್ವರ್ಣಗೌರಿವ್ರತ 
ಸ್ವರ್ಣಗೌರಿ ವ್ರತದ ಕಥೆ 


ಪುರಾ ಕೈಲಾಸಶಿಖರೇ ಸಿದ್ಧಗಂಧರ್ವಸೇವಿತೇ | 
ಉಮಯಾ ಸಹಿತಂ ಸೃಂದಃ ಪಪ್ರಚ್ಛ ಶಿವಮವ್ಯಯಮ್‌ el 


ರುದ್ರದೇವರು ವಾಸಮಾಡುವ ಕೈಲಾಸಪರ್ವತವು ಸಿದ್ಧರಿಂದ ಗಂಧರ್ವರಿಂದ 
ಸೇವಿಸಲಟ್ಟಿದೆ. ಅಲ್ಲಿ ಪಾರ್ವತಿಯ ಜೊತೆ ರುದ್ರದೇವ”” ವಾಸ ಮಾಡುತ್ತಿದ್ದಾರೆ. 
ಒಮ್ಮೆ ಸ್ಫಂದನು ಆ ರುದ್ರದೇವರನ್ನು ಕುರಿತು ಹೀಗೆ ಪ್ರಶ್ನಿಸುತ್ತಾನೆ. 
ಸ್ಕಂದಃ 
ಕರುಣಾಸಾಗರ ಈಶಾನ ಲೋಕಾನಾಂ ಹಿತಕಾಮ್ಯಯಾ । 
ವ್ರತಂ ಕಥಯ ದೇವೇಶ ಪುತ್ರಪೌತ್ರಪ್ರವರ್ಧನಮ್‌ 11೨11 
ಸೃಂದನು ಪ್ರಶ್ನಿಸುತ್ತಾನೆ - ಕರುಣಾಸಾಗರನಾದ ಎಲ್ಲ ದೇವತೆಗಳಿಗೂ 
ಒಡೆಯನಾದ ಪ್ರಭುವೇ! ನನಗೆ ಒಂದು ಉತ್ತಮವಾದ ವ್ರತದ ಬಗ್ಗೆ ಉಪದೇಶಿಸು. 
ಇಂಥ ವ್ರತವನ್ನು ಆಚರಣೆ ಮಾಡುವುದರಿಂದ ಸಮಸ್ತಲೋಕಕ್ಕೆ ಹಿತವಾಗಬೇಕು. 
ವ್ರತವನ್ನು ಆಚರಿಸಿದವನ ಮಕ್ಕಳು ಮೊಮಕ್ತಳುಗಳಿಗೆ ಅಭಿವೃದ್ಧಿಯಾಗಬೇಕು. 
ಶಂಕರಃ 
ಸಾಧು ಪೃಷ್ಟಂ ಮಹಾಭಾಗ ಕಥಯಾಮಿ ಷಡಾನನ। 
ಸ್ವರ್ಣಗೌರೀವ್ರತಂ ನಾಮ ಸರ್ವಸಂಪತ್ಕರಂ ನೃಣಾಮ್‌ 11೩1 
ರುದ್ರದೇವರು ಹೇಳಿದರು - ಮಹಾಭಾಗ್ಯವಂತನಾದ ಷಣ್ಮುಖನೇ ! ಬಹಳ 
ಒಳ್ಳೆಯ ಪ್ರಶ್ನೆಯನ್ನು ಮಾಡಿರುವಿ. ಹೇಳುತ್ತೇನೆ. ಮನುಷ್ಯರಿಗೆ ಎಲ್ಲ ಬಗೆಯ 
ಸಂಪತ್ತುಗಳನ್ನು ನೀಡುವ ವ್ರತ ಎಂದರೆ ಅದು ""ಸ್ವರ್ಣಗೌರೀ ವ್ರತ''. 
ಪುರಾ ಸರಸ್ವತೀತೀರೇ ವಿಮಲಾಖ್ಯಾ ಮಹಾಪುರೀ। 
ತತ್ರ ಚಂದ್ರಪ್ರಭೋ ನಾಮ ರಾಜಾತಭೂದ್ಧನದೋಪಮಃ 11೪1 


೬47. 


ಸ್ವರ್ಣಗೌರಿವ್ರತ 


ಹಿಂದೆ ಸರಸ್ವತೀ ನದಿಯ ತೀರದಲ್ಲಿ ವಿಮಲಾ ಎಂಬ ದೊಡ್ಡ ಪಟ್ಟಣವಿತ್ತು. 
ಅಲ್ಲಿ ಚಂದ್ರಪ್ರಭ ಎಂಬ ಹೆಸರಿನ ಅರಸನು ಕುಬೇರನಿಗೆ ಸರಿಸಮಾನನಂತೆ ಸರ್ವ 
ಸಂಪದ್ಧರಿತನಾಗಿದ್ದನು. 

ಮಹಾದೇವೀಬಲಾಖ್ಯೇತಿ ಭಾರ್ಯೇ ಬಾಲಮೃಗೇಕ್ಷಣೇ I 

ತಯೋಃ ಪ್ರಿಯತರಾ ಜ್ಯೇಷ್ಠಾ ತಸ್ಯಾನಸೀನ್ಸೃಪತೇರ್ಮತಾ WSU 

ಆ ಚಂದ್ರಪ್ರಭನಿಗೆ ಮಹಾದೇವಿ ಮತ್ತು ಬಲಾ ಎಂಬ ಇಬ್ಬರು 
ಹೆಂಡಂದಿರಿದ್ದರು. ಇಬ್ಬರೂ ಕೂಡ ಸ್ಫುರದ್ರೂಪಿಣಿಯಾಗಿದ್ದರು. ಎರಳೆ (ಜಿಂಕೆಯ 
ಮರಿಗಳ) ಕಣ್ಣುಗಳಂಥ ಕಣ್ಣುಳ್ಳವರಾಗಿದ್ದರು. ಅವರಿಬ್ಬರಲ್ಲಿ ಮೊದಲನೆಯ 
ಹೆಂಡತಿಯ ಮೇಲೆ ರಾಜನಿಗೆ ಎಲ್ಲಿಲ್ಲದ ಒಲವಿತ್ತು. 

ಸ ಕದಾಚಿದ್‌ ವನಂ ಭೇಜೇ ಮೃಗಯಾಸಕ್ತಮಾನಸಃ । 

ತತ್ರ ಶಾರ್ದೂಲವಾರಾಹವನಮಾಹಿಷಕುಂಜರಾನ್‌ Wel 

ಹತ್ವಾ ಬಭ್ರಾಮ ತೃಷ್ಣಾರ್ಶಃ ತರಸಾ ವಿಷಿನಂ ಮಹತ್‌ । 

ಅಪೂರ್ವಂ ಸ ಮಹೀಪಾಲೋ ದದರ್ಶ ಚ ಸರೋವರಮ್‌ 11೭!1 


ದೊರೆಯು ಒಮ್ಮೆಅರಣ್ಯಕ್ಕೆ ಬೇಟೆಗಾಗಿ ಹೋದನು. ಮೃಗಗಳ ಬೇಟೆಯೆಂದರೆ 
ಅವನಿಗೆ ಬಹಳ ಇಷ್ಟವಾಗಿತ್ತು. ಆ ಅರಣ್ಯದಲ್ಲಿ ಹುಲಿ, ಹಂದಿ, ಕಾಡುಕೋಣ, 
ಆನೆ ಮೊದಲಾದವುಗಳನ್ನು ಕೊಂದನು. ಬಾಯಾರಿಕೆಗೊಂಡನು. ಕಾಡಿನಲ್ಲೆಲ್ಲೆಡೆ 
ನೀರಿಗಾಗಿ ತ್ವರಿತವಾಗಿ ತಿರುಗಿದನು. ಅಪರೂಪದ ಕೆರೆಯೊಂದನ್ನು ನೋಡಿದನು. 

ಹಂಸಸಾರಸಕಾರಂಡಚಕ್ರವಾಕೋಪಶೋಭಿತಮ್‌ । 

ಉತ್ಪಲೇಂದೀವರಾಂಭೋಜಕಹ್ಲಾರಕುಸುಮೋತ್ಕರಮ್‌ 11೮॥ 

ಆ ಸರೋವರದಲ್ಲಿ ಹಂಸಪಕ್ಚಿಗಳಿದ್ದವು. ನೀರುಕೋಳಿಗಳಿದ್ದವು. ಚಕ್ರವಾಕ 
ಮೊದಲಾದ ಪಕ್ಚಿಗಳಿಂದಲೂ ಅದು ಶೋಭಿಸುತ್ತಿತ್ತು. ಕನ್ನೈದಿಲೆ, ಬಿಳಿ ನೈದಿಲೆ, 
ತಾವರೆ, ಕಹ್ಮಾರ ಮೊದಲಾದ ಪುಷ್ಪಗಳೂ ಕೂಡ ಹೇರಳವಾಗಿ ಅಲ್ಲಿ 
ಶೋಭಿಸುತ್ತಿದ್ದವು. 


-48- 


ಸ್ವರ್ಣಗೌರಿವ್ರತ 


ಸಮಾಸಾದ್ಯ ಸರಸ್ತೀರಂ ಪೀತ್ವಾ ಜಲಮನುತ್ತಮಮ್‌ । 
ಭಕ್ತ್ಯಾ ಗೌರೀಮರ್ಚಯಂತಂ ದದರ್ಶಾಪರಸಾಂ ಗಣಮ್‌ । 
ದಿವ್ಯಾಂಬರಧರಂ ವತ್ಸ ದಿವ್ಯಾಭರಣಸಂಯುತಮ್‌ Nal 


ಎಲೈ ಪುತ್ರ ! ಆ ರಾಜನು ಸರೋವರದ ಬಳಿಗೆ ಬಂದನು. ಅತ್ಯುತ್ತಮವಾಗಿ 
ಇರುವ ನೀರನ್ನು ಕುಡಿದನು. ಅನಂತರ ಅಲ್ಲೊಂದು ಸ್ತ್ರೀಯರ ಸಮೂಹವನ್ನು 
ಕಂಡನು. ಅವರೆಲ್ಲರೂ ಭಕ್ತಿಯಿಂದ ಗೌರಿಯನ್ನು ಪೂಜೆ ಮಾಡುತ್ತಿದ್ದರು. ದಿವ್ಯವಾದ 
ವಸ್ತ್ರಗಳನ್ನು ಧರಿಸಿದ್ದರು. ದಿವ್ಯವಾದ ಆಭರಣಗಳಿಂದ ಅಲಂಕೃತರಾಗಿದ್ದರು. ಇಂಥಾ 
ಅಪ್ಪರಸ್ತ್ರೀಯರ ಗಣವನ್ನು ಕಂಡನು. 

ಕಿಮೇತದಿತಿ ಪಪ್ರಚ್ಛರಾಜಾ ರಾಜೀವಲೋಚನಃ । 

ತಾ ಊಚುರ್ಯೋಷಿತಃ ಸರ್ವಾ ಹರ್ಷೋತ್ಪುಲ್ಲನಿಲೋಚನಾಃ 11೧೦ 

ಕಮಲದಂತಹ ಕಣ್ಣುಗಳನ್ನುಳ್ಳ ಆ ರಾಜನು. ಅವರ ಬಳಿ ಏನಿದೆಂದು 
ಪ್ರಶ್ನಿಸಿದನು. ಆಗ ಅಪ್ಪರಾಸ್ತ್ರೀಯರು ಅತ್ಯಂತ ಹರ್ಷದಿಂದ ಕಣ್ಣುಗಳನ್ನರಳಿಸಿ, ಆ 
ರಾಜನಿಗೆ ತಾವು ಆಚರಿಸುತ್ತಿರುವ ಗೌರೀ ವ್ರತದ ಬಗ್ಗೆ ಉತ್ತರಿಸಲು ಪ್ರಾರಂಭಿಸಿದರು. 

ಅಪ್ಪರಸಃ 

ಸ್ವರ್ಣ ಗೌರೀವ್ರತಂ ನಾಮ ಕ್ರಿಯತೇತಸ್ಥಾಭಿರುತ್ತಮಮ್‌ । 

ಸರ್ವಸಂಪತ್ಯರಂ ನೃಣಾಂ ತತ್ಯುರುಷ್ಟ ನೃಪೋತ್ತಮ wool 

ನಾವು ಸ್ವರ್ಣಗೌರೀವ್ರತ ಎಂಬ ಶ್ರೇಷ್ಠವ್ರತವನ್ನು ಆಚರಿಸುತ್ತಿದ್ದೇವೆ. ಇದನ್ನು 
ಆಚರಿಸುವುದರಿಂದ ಮನುಷ್ಯರಿಗೆ ಎಲ್ಲಾ ಬಗೆಯ ಸಂಪತ್ತುಗಳು ಒದಗುತ್ತವೆ. 
ರಾಜಶ್ರೇಷ್ಠನೇ! ನೀನೂ ಕೂಡ ಈ ವ್ರತವನ್ನು ಆಚರಣೆ ಮಾಡು. 

ರಾಜಾ 

ವಿಧಾನಂ ಕೀದೃಶಂ ಬ್ರೂತ ಕದಾ ಕಾರ್ಯಂ ವ್ರತೋತ್ತಮಮ್‌ । 

ರಾಜನು ಪುನಃ ಪ್ರಶ್ನಿಸುತ್ತಾನೆ. ಈ ಸ್ವರ್ಣಗೌರೀ ವ್ರತವನ್ನು ಹೇಗೆ ಮಾಡಬೇಕು? 
ಯಾವಾಗ ಮಾಡಬೇಕು. 


-49- 


ಸ್ವರ್ಣಗೌರಿವ್ರತ 


ಸ್ವ ಯಃ 
ಶ್ರುಣು ರಾಜನ್‌ ಪ್ರವಕ್ಷಾ ್ಯಾಮೋ ನಭಃ ಶುಕ್ಛತ್ಛತೀಯಕೇ 11೧೨॥ 
ಆರಬ್ಧವ್ಯಂ ವ್ರತಮಿದಂ ಗೌರ್ಯಾಃ ಷೋಡಶವತ್ತದಾನ್‌ । 
ಪೂಜಯಿತ್ವಾತು ಗಿರಿಜಾಂ ಷೋಡಶೈರುಪಚಾರಕ್ಕೆ: 11೧೩1 


ಆ ಸ್ತ್ರೀಯರು ಉತ್ತರಿಸುತ್ತಾರೆ - ರಾಜನೇ! ಕೇಳು ಹೇಳುತ್ತೇವೆ. ಭಾದ್ರಪದ 
ಮಾಸದ ಶುಕ್ಲಪಕ್ಷದ ತೃತೀಯಾ ದಿವಸ ಈ ಗೌರೀವ್ರತವನ್ನು ಪ್ರಾರಂಭ 
ಮಾಡಬೇಕು. ಹದಿನಾರು ವರ್ಷಗಳ ತನಕ ಬಿಡದೇ ಈ ವ್ರತವನ್ನು ಕೈಗೊಳ್ಳಬೇಕು. 
ಹದಿನಾರು ಉಪಚಾರಗಳಿಂದ ಪಾರ್ವತೀ ದೇವಿಯನ್ನು ಪೂಜಿಸಬೇಕು. 

ಷೋಡಶಗ್ರಂಥಿಸಂಯುಕ್ತಂ ದೋರಕಂ ದಕ್ಷಿಣೇ ಕರೇ | 

ನವೋ ನವೇತಿ ಮಂತ್ರೇಣ ಬದ್ದೀಯಾದ್‌ ವ್ರತಪೂರ್ತಯೇ 11೧೪1 

ಹದಿನಾರು ಗಂಟುಗಳುಳ್ಳ ದೋರವನ್ನು ಪೂಜಿಸಬೇಕು. "ನವೋ ನವೋ' 
ಎಂಬ ಮಂತ್ರವನ್ನು ಹೇಳುತ್ತಾ ಬಲಗೈಯಲ್ಲಿ ಕಟ್ಟಿಕೊಳ್ಳಬೇಕು. ಆಗಷ್ಟೇ ಈ 
ವ್ರತವನ್ನು ಪೂರ್ಣವಾಗಿ ಆಚರಿಸಿದಂತೆ ಆಗುತ್ತದೆ. 


ದ್ವಿರಷ್ಟಗುಣಿತಂ ರಾಜನ್‌ ಬ್ರಾಹ್ಮಣಾಯ ಕುಟುಂಬಿನೇ। 
ಸದಕ್ಷಿಣಂ ಸತಾಂಬೂಲಂ ವಸ್ಟ್ರಾ ಲಂಕಾರಪೂಜಿತಮ್‌ HOB 


ರಾಜನೇ! ಗೃಹಸ್ಮಧರ್ಮವನ್ನು ಪರಿಪಾಲನೆ ಮಾಡುವ ಕುಟುಂಬಿಯಾದ 
ಉತ್ತಮನಾದ ಬ್ರಾಹ್ಮಣನಿಗೆ ಉಪಾಯನದಾನವನ್ನು ನೀಡಬೇಕು. ತಾಂಬೂಲ, 
ವಸ್ತ್ರ, ಅಲಂಕಾರ ಸಾಮಗ್ರಿಗಳು, ದಕ್ಷಿಣೆ ಮೊದಲಾದ ಹದಿನಾರು ಪದಾರ್ಥಗಳನ್ನು 
ದಾನ ಮಾಡಬೇಕು. 


ಶೂರ್ಪಯುಗ್ಗಂ ಸಕಾರ್ಪಾಸಂ ಸಾಂಜನಂ ತಾಲಪತ್ರಕಮ್‌ । 
ಸಕಂಚುಕಂ ಸತಾಂಬೂಲಂ ಕಂಠಸೂತ್ರಫಲಾನ್ನಿಶಮ್‌ ॥೧೬॥ 
ಹದಿನಾರು ವಸ್ತುಗಳು ಹೀಗಿವೆ. ಎರಡು ಮೊರ, ಹತ್ತಿ, ಕಾಡಿಗೆ, ಓಲೆ, 


ಕಣ(ಕುಪೃಸದ ಬಟ್ಟೆ), ತಾಂಬೂಲ, ಕಂಠಸೂತ್ರ, ಫಲ, ವಸ್ತ್ರ ಶ್ಯ ದಕ್ಷಿಣೆ ಮೊದಲಾದವು. 
-50- 


ಸ್ವರ್ಣಗೌರಿವ್ರತ 


ದದ್ಯಾತ್‌ ಸುವಾಸಿನೀಭ್ಯಶ್ಚ ವಸ್ತಾಲಂಕಾರಭೂಷಣ್ಯೆ: । 

ಏವಂ ಸಂಪೂಜ್ಯ ವಿಧಿವತ್‌ ಷೋಡಕಶೈರುಪಚಾರಕ್ಕ: 11೧೭! 

ಸುವಾಸಿನಿಯರಿಗೂ ಮೊರದ ಬಾಗಿನವನ್ನು ನೀಡಬೇಕು. 
ವಸ್ತ್ರ ಲಂಕಾರಾದಿಗಳನ್ನು ನೀಡಬೇಕು. ಹೀಗೆ ಕಲ್ಪವಿಧಿಯಲ್ಲಿ ಹೇಳಿದಂತೆ ಹದಿನಾರು 
ಉಪಚಾರಗಳಿಂದ ಗೌರಿಯನ್ನು ಪೂಜಿಸಿ ಸಂತೋಷಪಡಿಸಬೇಕು. 

ಶ್ರುತ್ವಾ ಕಥಾಮಿಮಾಂ ಪುಣ್ಯಾಂ ಕೃತಕೃತ್ಯೋ ಭವೇನ್ನರಃ । 

ಆದಾವಂತೇ ವಾ ಮಧ್ಯೇ ವಾ ಕುರ್ಯಾದ್‌ ಉದ್ಯಾಪನಂ ವ್ರತೀ  ॥೧೮॥ 

ಏವಂ ಕೃತೇ ಮಹಾರಾಜ ಸರ್ವಸಂಪದ್‌ ಭವಿಷ್ಯತಿ । 


ಅತ್ಯಂತ ಪುಣ್ಯಕರವಾದ ಈ ಗೌರೀವ್ರತದ ಕಥೆಯನ್ನು ಪೂಜೆಯ ಅನಂತರ 
ಕೇಳಬೇಕು. ಹೀಗೆ ಆಚರಿಸಿದ ಮನುಷ್ಯನು ಕೃತಕೃತ್ಯನಾಗುತ್ತಾನೆ. ಗೌರೀವ್ರತವನ್ನು 
ಹದಿನಾರುವರ್ಷಗಳು ಮಾಡಲೇ ಬೇಕು. ಮೊದಲು, ಮಧ್ಯದಲ್ಲಿಅಥವಾ ಕೊನೆಯಲ್ಲಿ 
ಉದ್ಯಾಪನೆಯನ್ನು ಮಾಡಬಹುದು. ಮಹಾರಾಜನೇ ಹೀಗೆ ಗೌರೀವ್ರತವನ್ನು ಆಚರಣೆ 
ಮಾಡುವುದರಿಂದ ಎಲ್ಲಾ ಬಗೆಯ ಸಂಪತ್ತುಗಳು ದೊರಕುತ್ತವೆ. 


ಈಶ್ವರಃ 
ವನಿತಾನಾಂ ವಚಃ ಶ್ರುತ್ವಾಸ ರಾಜಾ ಕೃತವಾನ್‌ ವ್ರತಮ್‌ eal 
ತತೋ ಜಗಾಮ ಗೇಹಂ ಸಂ ರಾಜಾ ಸಬಲವಾಹನಃ । 
ವಿಮಲಾಯಾಂ ತು ಭವನೇ ಹ್ಯುವಾಸ ಪರಯಾ ಮುದಾ 11೨೦॥ 


ರುದ್ರದೇವರು ಹೇಳುತ್ತಾರೆ - 

ಅಪ್ಪರಾಸ್ತ್ರೀಯರು ಹೇಳಿದ ಪ್ರಕಾರವೇ ರಾಜನು ಗೌರೀವ್ರತವನ್ನು ಭಕ್ತಿಯಿಂದ 
ಆಚರಿಸಿದನು. ಅನಂತರ ತನ್ನ ಸೈನ್ಯ ಹಾಗೂ ವಾಹನಗಳ ಜೊತೆ ತೆರಳಿದನು. ವಿಮಲಾ 
ಎಂಬ ತನ್ನ ಪಟ್ಟಣವನ್ನು ಸೇರಿದನು. ತನ್ನ ಅರಮನೆಯಲ್ಲಿಸುಖವಾಗಿ ವಾಸ ಮಾಡಿದನು. 


ರಮಮಾಣೋ ಮಹಾದೇವ್ಯಾ ದೇವೇಂದ್ರೋ ನಂದನೇ ಯಥಾ । 


ತತೋ ಜೇಷಾ ಮಹಾದೇವೀ ಬದಂ ದಷಾ,, ಸುದೋರಕಮ್‌ 11೨೧॥ 
F) © ಎ ಲ ಆವ 
-51- 


ಸ್ವರ್ಣಗೌರಿವ್ರತ 


ಆ ರಾಜನು "ನಂದನ ಎಂಬ ಉದ್ಯಾನದಲ್ಲಿ ದೇವೇಂದ್ರನು ತನ್ನ ಪತ್ನಿಯ 
ಜೊತೆ ವಿಹಾರ ಮಾಡುವಂತೆ' ತನ್ನ ಪತ್ನಿಯ ಜೊತೆ ವಿಹಾರ ಮಾಡುತ್ತಿದ್ದನು. ಬಹಳ 
ಸಂತೋಷದಲ್ಲಿದ್ದನು. ಆಗ ಆ ರಾಜನ ಮೊದಲನೆಯ ಹೆಂಡತಿಯಾದ ಮಹಾದೇವಿ 
ಎಂಬುವಳು ತನ್ನ ಪತಿಯು ತೋಳಿನಲ್ಲಿ ಕಟ್ಟಿದ್ದ ದೋರವನ್ನು ಕಂಡಳು. 

ಕಿಮೇತದಿತಿ ಪಪ್ರಚ್ಛರಾಜಾನಂ ಕುಪಿತಾ ತದಾ । 

ಸ್ವರ್ಣಗೌರೀವ್ರತಮಿದಂ ಮಯಾ ಚೀರ್ಣಂ ವರಾನನೇ 1೨2೨ 

ದೋರವನ್ನು ಕಂಡಾಕ್ಟಣದಲ್ಲೇ ಅವಳು ಸಿಟ್ಟು ಮಾಡಿಕೊಂಡಳು. ತನ್ನ 
ಪತಿಯನ್ನು ಕುರಿತು ಕೋಪದ ಧ್ವನಿಯಿಂದ ಇದು ಏನು? ಎಂದು ಪ್ರಶ್ನಿಸಿದಳು. 
ಆಗ ರಾಜನು ಸುಂದರಮುಖಿಯೇ! ನಾನು ಬೇಟೆಗೆ ತೆರಳಿದಾಗ ಸ್ವರ್ಣಗೌರೀ 
ವ್ರತವನ್ನು ಆಚರಿಸಿದ್ದೆನು. ಅದರ ಪ್ರಸಾದವನ್ನಾಗಿ ಈ ದೋರವನ್ನು 
ಕಟ್ಟಿಕೊಂಡಿರುವೆನು ಎಂದು ಉತ್ತರಿಸಿದನು. 


ಕ್ವ ಗೌರೀವ್ರತಮಿತ್ಯೇವ ಸಾಕ್ಷೇಪಂ ತ್ರುಟಿತಂ ರುಷಾ । 


ಹಾಹಾಕೃತೇ ತು ನೃಪತೌ ಬಾಹ್ಯಶುಷ್ಕತರೌ ತದಾ 11೨೩।। 
ಪ್ರಾಕ್ಟಿಪದ್‌ ವೈ ಮಹಾದೇವೀ ಪತ್ಶೌ ರಾಜ್ಞಿವದತ್ಯಪಿ | 
ನ ಕರ್ತವ್ಯಂ ನ ಕರ್ತವ್ಯಂ ನ ಯುಕ್ತಮಿತಿ ಭಾಮಿನಿ HV 


ಆ ರಾಜಪತ್ನಿಗೆ ಕೋಪವು ಉಲ್ಲಣವಾಯಿತು. ಯಾವ ಗೌರೀವ್ರತ!! ಎಂದು 
ಧಿಕ್ಕಾರ ಮಾಡಿ ಗದರಿಸಿದಳು. ತನ್ನ ಗಂಡನ ಕೈಯ್ಯಲ್ಲಿದ್ದ ಆ ದೋರವನ್ನು ಕಿತ್ತಿದಳು. 
ಅದನ್ನು ದೂರ ಎಸೆಯಲು ಪ್ರವೃತ್ತಳಾದಳು. ಆ ಸಂದರ್ಭದಲ್ಲಿ ರಾಜನು ಹಾಹಾಕಾರ 
ಮಾಡಿದನು. ಹೀಗೆ ಮಾಡಬೇಡ ಎಂದು ತಡೆಯುತ್ತಿದ್ದನು. ಆಗ ಆ ಮಹಾದೇವಿಯು 
ಹೊರಗಡೆ ಇದ್ದ ಒಂದು ಒಣಗಿದ ಮರದ ಕಡೆ ಎಸೆಯಲು ಉದ್ಯುಕ್ಷಳಾದಳು. 
ರಾಜನು ಪುನಃ "ಮಹಾದೇವಿ! ಅದನ್ನು ಎಸೆಯಬಾರದು' ಎಂದು ಹೇಳಿದನು. 
ಆದರೂ ಅವನ ಮಾತನ್ನು ಮೀರಿ ಮಹಾದೇವಿಯು ದೋರವನ್ನು ಕಿತ್ತು ಆ ಗಿಡದ 
ಮೇಲೆ ಎಸೆದಳು. 


-52- 


ಸ್ವರ್ಣಗೌರಿವ್ರತ 


ತತ್ಪೂತ್ರಸ್ಪರ್ಶನಾದೇವ ಶುಷ್ಠಸ್ತು ಫಲಿತೋ5ಭವತ್‌ । 

ಭಾರ್ಯಾ ದ್ವಿತೀಯಾ ತಂ ದೃಷ್ಟ್ವಾ ವಿಸ್ಥಿತಾಕುಲಮಾನಸಾ 11೨೫ 

ಒಣಗಿದ ಆ ಮರವು ಎಸೆದ ದೋರದ ಸ್ಪರ್ಶಮಾತ್ರದಿಂದಲೇ ಕೂಡಲೇ 
ಚಿಗುರಿತು. ಹೂವನ್ನು ಬಿಟ್ಟು, ಹಣ್ಣುಗಳನ್ನೂ ಬಿಟ್ಟಿತು. ಮರವು ಸಂಪೂರ್ಣ 
ಫಲಪುಷ್ಪಭರಿತವಾಯಿತು. ಇದನ್ನು ನೋಡಿ ಎರಡನೆಯ ಹೆಂಡತಿಯು ಕಡು 
ಅಚ್ಚರಿಯನ್ನು ಪಟ್ಟಳು. 

ತನ್ನೂಲೇ ದೋರಕಂ ಕ್ಲಿಪ್ತಂ ಗೃಹೀತ್ವಾ ಸಾ ಬಬಂಧ ಹ। 

ತತಃ ತದ್ವತಮಾಹಾತ್ಮಾ ಟ್‌ ಪತ್ಯುಃ ಪ್ರಿಯತಮಾತಭವತ್‌ 11೨೬। 

ಆ ಮರದ ಬುಡದಲ್ಲಿಎಸೆಯಲ್ಪಟ್ಟದೋರವನ್ನು ಕೂಡಲೇ ತೆಗೆದುಕೊಂಡಳು. 
ತಾನೇ ಅದನ್ನು ಕಟ್ಟಿಕೊಂಡಳು. ಆ ದೋರದ ಗು ತನ್ನ ಗಂಡನಿಗೆ 
ಅತ್ಯಂತ ಪ್ರಿಯತಮಳಾದಳು. 

ದೇವೀ ವ್ರತಾಪಚಾರೇಣ ಸಾ ತ್ಯಕ್ತಾ ದುಃಖಿತಾ ವನಮ್‌ । 

ಪ್ರಾಪ್ಯ ಸಾ ಮನಸಾ ದೇವೀಂ ಧ್ಯಾಯಂತೀ ನಿಯಮಾನ್ನಿತಾ 1೨2೭ 

ಹಿರಿಯ ಹೆಂಡತಿಯಾದ ಮಹಾದೇವಿಗೆ ದುಃಖದ ಕಾಲ ಪ್ರಾರಂಭವಾಯಿತು. 
ಗೌರೀ ವ್ರತವನ್ನು ತಿರಸ್ಕಾರ ಮಾಡಿದ ದೋಷದಿಂದ ತನ್ನ ಪತಿಯಿಂದ ಪರಿತ್ಯಕ್ತಳಾದಳು. 
ಅತ್ಯಂತ ಖಿನ್ನಳಾದಳು. ಅರಣ್ಯಕ್ಕೆ ತೆರಳಿದಳು. ಮನಸ್ಸಿನಲ್ಲಿಯೇ ಗೌರಿಯನ್ನು ಧ್ಯಾನ 
ಮಾಡಲು ಪ್ರಾರಂಭ ಮಾಡಿದಳು. ಅನೇಕ ನಿಯಮಗಳನ್ನು ಆಚರಣೆ ಮಾಡಿದಳು. 

ಮುನೀನಾಮಾಶ್ರಮೇ ಪುಣ್ಯೇ ನಿವಸಂತಿ ಕ್ಚಚಿತ್‌ ಕ್ವಚಿತ್‌ । 

ನಿವಾರಿತಾ ಮುನಿವರೈರ್ಗಚ್ಛ ಪಾಪೇ ಯಥಾಸುಖಮ್‌ 11೨೮॥ 

ಕಾಡಿನಲ್ಲಿ ಅನೇಕ ಪವಿತ್ರವಾದ ಯಷಿಗಳ ಆಶ್ರಮಗಳಿದ್ದವು. ಅವುಗಳಲ್ಲಿ 
ಆಶ್ರಯ ಪಡೆಯಲು ಯತ್ನಿಸಿದಳು. ಅವಳನ್ನು ಕಂಡು ಯಾವ ಮುನಿಗಳೂ ಕೂಡ 
ಸ್ವಾಗತ ಮಾಡಲಿಲ್ಲ. ನೀನು ಪಾಷಿಷ್ಠಳಿರುವಿ. ಇಚ್ಛಾನುಸಾರವಾಗಿ ಎಲ್ಲಿ ಬೇಕಾದರೂ 


ತೆರಳು. ನಾವು ನಿನ್ನನ್ನು ಸ್ವಾಗತ ಮಾಡುವುದಿಲ್ಲ ಎಂದು ಹೇಳಿದರು. 
-53- 


ಸ್ವರ್ಣಗೌರಿವ್ರತ 


ಧಾವಂತೀ ವಿಪಿನೇ ಘೋರೇ ಗಣಾಧ್ಯಕ್ಷಂ ದದರ್ಶ ಹ। 
ತಂ ಪೃಷ್ಟಾ ತು ಸಾ ದೇವೀ ಧ್ಯಾತ್ವಾಮನಸಿ ಪಾರ್ವತೀಮ್‌ 11೨೯ 


ಅವಳು ತೆರಳಿದ ಕಾಡು ಅತ್ಯಂತ ಭಯಾನಕವಾಗಿತ್ತು. ಅಲ್ಲಿ ಒಬ್ಬ ಕಿರಾತರ 
ಅಧಿಪತಿಯನ್ನು ಕಂಡಳು. ಅವನ ಬಳಿ “ಪಾರ್ವತಿಯನ್ನು ನೀನು ನೋಡಿರುವಿಯಾ? 
ಅವಳು ಎಲ್ಲಿ ಕಾಣುತ್ತಾಳೆ ?' ಎಂದು ಪ್ರಶ್ನಿಸಿದಳು. 

ತತೋ ದದರ್ಶಾತಮ್ರತರುಂ ಗಚ್ಛಂತೀ ಸರಸೀದ್ವಯಮ್‌ । 

ತತೋ ನಗ್ನಾಂ ಸ್ತ್ರಿಯಂ ದೃಷ್ಟಾ ೯ ಸರ್ವಾಭರಣಭೂಷಿತಾಮ್‌ HAO 

ಮುಂದೆ ಹಾಗೆಯೇ ತೆರಳುತ್ತಾ ಒಂದು ಮಾವಿನ ಮರವನ್ನು ಕಂಡಳು. ಎರಡು 
ಕೆರೆಗಳನ್ನು ಕಂಡಳು. ಸರ್ವಾಭರಣಭೂಷಿತಳಾದ ಒಬ್ಬಳು ನಗ್ನ ಸ್ತ್ರ ಯನ್ನು ಕಂಡಳು. 
ಇವರೆಲ್ಲರ ಬಳಿ ಪಾರ್ವತಿಯನ್ನು ನೀವು ನೋಡಿರುವಿರಾ ಎಂದು ಪ್ರಶ್ನಿಸುತ್ತಿದ್ದಳು. 

ತೈಸ್ತೈರ್ನಿರಾಕೃತಾ ಬಾಲಾ ನಿರ್ವಿಣ್ಣಾವಿಷಸಾದ ಹ। 


ತತಸ್ತು ಕೃಪಯಾ ಗೌರೀ ಪ್ರಾದುರಾಸೀದ್‌ ದೃಶಃ ಪಥಿ Ee] 


ಅವರೆಲ್ಲರೂ ಕೂಡ ನಾವು ಗೌರಿಯನ್ನು ಕಂಡಿಲ್ಲವೆಂದು ನಿರಾಕರಿಸಿದರು. 
ಆಗ ಆ ಮಹಾದೇವಿಯು ಬಹಳ ದುಃಖದಿಂದ ನನಗೆ ಪಾರ್ವತಿಯು ಎಲ್ಲಿ 
ಕಾಣಿಸುತ್ತಾಳೆಂದು ಗೋಳಾಡಿದಳು. ಇವಳ ದೈನ್ಯಸ್ಥಿತಿಯನ್ನು ಕಂಡ ಪಾರ್ವತಿಯು 
ಅವಳ ಮೇಲಿನ ಕಾರುಣ್ಯದಿಂದ ಪ್ರತ್ಯಕ್ಷಳಾದಳು. 

ತಾಂ ದೃಷ್ಟ್ವಾ ದಂಡವದ್‌ ಭೂಮ್‌ ನತ್ವಾತುಷ್ಠಾಧ ಭಕ್ತಿತಃ । 

ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ಷವರಪ್ರದೆ AA 

ಪಾರ್ವತಿಯನ್ನು ಕಂಡು ಭೂಮಿಯಲ್ಲಿನಮಸ್ವಾರ ಮಾಡಿದಳು. ಭಕ್ತಿಯಿಂದ 
ಸ್ಪುತಿಸಿದಳು. ದೇವಿಯೇ ನಿನಗೆ ಭಕ್ತಿಯ ನಮಸ್ಕಾರಗಳು. ಭಕ್ತರಿಗೆ ವರವನ್ನು 
ನೀಡುವವಳೇ, ನಿನಗೆ ಜಯವಾಗಲಿ. ದೇವಿ ನೀನು ಶ್ರೇಷ್ಠಳಾಗಿರುವಿ. 

ಜಯ ಶಂಕರವಾಮಾಂಗಿ ಮಂಗಲೇ ಸರ್ವಮಂಗಲೇ ॥ 


ಸ್ತುತ್ಕಾಚ ಪರಯಾ ಭಕ್ತ್ಯಾ ಗೌರೀಮಭ್ಯರ್ಚ್ಯ ಸಾದರಮ್‌ ECT 
-54- 


ಸ್ವರ್ಣಗೌರಿವ್ರತ 


ರುದ್ರದೇವರ ವಾಮಾಂಗಿನಿಯಾದ ನಿನಗೆ ಜಯವಾಗಲಿ. ಸಮಸ್ತಜಗತ್ತಿಗೆ 
ಮಂಗಳಸ್ವರೂಪಳಾದ ನಿನಗೆ ಜಯವಾಗಲಿ. ಹೀಗೆ ಪಾರ್ವತಿಗೆ ಜಯಘೋಷ 
ಮಾಡಿದಳು. ಶ್ರೇಷ್ಠಭಕ್ತಿಯಿಂದ ಹಾಗೂ ಸ್ತೋತ್ರದಿಂದ ಅವಳನ್ನು ಪೂಜಿಸಿದಳು. 

ಚಕಾರ ಚ ವ್ರತಂ ದೇವ್ಯಾಃ ಸರ್ವಸಂಪತ್ತ ಶೃದಾಯಕಮ್‌ । 

ತತಸ್ತುಷ್ಟಾತು ಸಾ ದೇವೀ ದದೌ ತಸ್ಕೈ ವರಾನ್‌ ಬಹೂನ್‌ 11೩೫1 

ಪ್ರತ್ಯಕ್ಷವಾಗಿ ನಿಂತ ಗೌರಿಗೆ ಷೋಡಶೋಪಚಾರಪೂಜೆಯನ್ನು ಮಾಡಿ, ಗೌರೀ 
ವ್ರತವನ್ನು ಆಚರಿಸಿದಳು. ಇದರಿಂದ ಪರಮಪ್ರೀತಳಾದ ಗೌರಿಯು ಆ ರಾಜಪತ್ತಿಗೆ 
ಅನೇಕ ವರಗಳನ್ನು ನೀಡಿದಳು. 

ಇತಿ ದತ್ತ್ವಾವರಂ ತಸ್ಕೈ ತತೈವಾಂತರ್ದಧೇ ಶಿವಾ । 

ತತಃ ಸ್ವಭವನಂ ಗತ್ವಾವ್ರತಂ ಪತ್ಯಾ ಚಕಾರ ಹ 11೩೬॥॥ 

ಹೀಗೆ ವರಗಳನ್ನು ನೀಡಿ ಪಾರ್ವತಿಯು ಅಲ್ಲಿಯೇ ಅಂತರ್ಧಾನಳಾದಳು. 
ಅನಂತರ ರಾಜಪತ್ನಿಯು ತನ್ನ ಅರಮನೆಗೆ ಬಂದು ತನ್ನ ಪತಿಯ ಜೊತೆ ವಿಧಿ 
ಪ್ರಕಾರವಾಗಿ ಗೌರೀವ್ರತವನ್ನು ಆಚರಿಸಿದಳು. 

ಪೌರೈಃ ಸಾರ್ಧಂ ನೃಪಃ ಕೃತ್ವಾ ಸಾರ್ವಭೌಮಪದಂ ಯಯೌ । 

ಅಂತೇ ಜಗಾಮ ಚ ಸ್ವರ್ಗಂ ಕಾಂತಾಭ್ಯಾಂ ಸಹಿತೋ ನೃಪಃ HAL 

ಆ ರಾಜನು ಎಲ್ಲ ಪ್ರಜೆಗಳ ಜೊತೆ ಈ ಗೌರೀವ್ರತವನ್ನು ವೈಭವದಿಂದ 
ಆಚರಿಸಿದನು. ಇದರ ಫಲವಾಗಿಯೇ ಸಾರ್ವಭೌಮನಾದನು. ಅಂತಿಮವಾಗಿ ತನ್ನ 
ಇಬ್ಬರು ಹೆಂಡಂದಿರ ಜೊತೆ ಸ್ವರ್ಗವನ್ನು ಪಡೆದನು. 

ಯಃ ಶೋಭನಂ ವ್ರತಮಿದಂ ಕಥಿತಂ ಶಿವಾಯಾಃ 

ಕುರ್ಯಾನ್ನರಃ ಪ್ರಿಯಕರಂ ನಿಯಮೇನ ಗೌರ್ಯಾಃ । 
ಪ್ರಾಪ್ಯ ಶ್ರಿಯಂ ಸಮಧಿಕಾಂ ಭುವಿ ಶತ್ರುಸಂಘಾನ್‌ 
ನಿರ್ಜಿತ್ಯ ನಿರ್ಮಲಪದಂ ಸಹಸಾ ಚ ಯಾತಿ 1೩೭1 


೬55- 


ಸ್ವರ್ಣಗೌರಿವ್ರತ 


ಪಾರ್ವತಿದೇವಿಗೆ ಅತ್ಯಂತ ಪ್ರೀತಿಕರವಾದ ಮಂಗಳವನ್ನುಂಟುಮಾಡುವ ಈ 
ಗೌರೀವ್ರತವನ್ನು ಭಕ್ತಿಯಿಂದ ಆಚರಿಸಬೇಕು. ಅಂಥವನು ಅಪಾರವಾದ ಸಂಪತ್ತನ್ನು 
ಪಡೆದುಕೊಳ್ಳುತ್ತಾನೆ. ಎಲ್ಲಶಶ್ರುಗಳನ್ನು ಗೆಲ್ಲುತ್ತಾನೆ. ನಿರ್ಮಲವಾದ ಸ್ಥಾನವನ್ನು ಪಡೆದು 
ಸಂತೋಷದಿಂದ ಇರುತ್ತಾನೆ. 

ಪುತ್ರಾರ್ಥೀ ಲಭತೇ ಪುತ್ರಾನ್‌ ಕಾಮಾರ್ಥೀ ಕಾಮಮಾಪ್ನಯಾತ್‌ | 

ವಿದ್ಯಾರ್ಥೀ ಲಭತೇ ವಿದ್ಯಾಂ ಮೋಕ್ಷಾರ್ಥೀ ಮೋಕ್ಷಮಾಪ್ನುಯಾತ್‌ I 

ಪತಿಕಾಮಾ ಚ ಭರ್ತಾರಂ ಸೌಮಂಗಲ್ಯಂ ಸಮಾಪ್ನಯಾತ್‌ HAS 

ಮಗನನ್ನು ಅಪೇಕ್ಟಿಸುವವನಿಗೆ ಗಂಡುಮಗುವಾಗುತ್ತದೆ. ಇಷ್ಟಾರ್ಥಗಳನ್ನು 
ಅಪೇಕ್ಷಿಸುವವನಿಗೆ ಎಲ್ಲ ಸಂಪತ್ತುಗಳೂ ದೊರಕುತ್ತವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯು 
ಬರುತ್ತದೆ. ಮೋಕ್ಷಾರ್ಥಿಗೆ ಮೋಕ್ಟವೇ ದೊರಕುತ್ತದೆ. ಪತಿಯನ್ನು ಅಪೇಕ್ಷಿಸುವ ನಾರಿಗೆ 
ಒಳ್ಳೆಯ ಗಂಡ ಸಿಗುತ್ತಾನೆ. ಸೌಮಾಂಗಲ್ಯವೂ ಕೂಡ ಅವಳಿಗೆ ದೊರಕುತ್ತದೆ. 
ಇದಂ ವ್ರತಂ ಮಹಾಪುಣ್ಯಂ ಮಯಾ ಪ್ರೋಕ್ತಂ ಷಡಾನನ । 

ಸಿದ್ಧಂತಿ ಸರ್ವಕಾರ್ಯಾಣಿ ಸ್ಪರ್ಣಗೌರೀಪ್ರಸಾದತಃ 11೩೯ 

॥ ಇತಿ ಸ್ಕಾಂದಪುರಾಣೇ ಸೃಂದಶಂಕರಸಂವಾದೇ 
ಸ್ವರ್ಣಗೌರೀವ್ರತಕಥಾ ಸಮಾಪ್ತು ॥ 

ಷಣ್ಮುಖನೇ ಮಹಾಪುಣ್ಯಕರವಾದ ವ್ರತವನ್ನು ನಾನು ನಿನಗೆ 
ಉಪದೇಶಿಸಿರುವೆನು. ಸ್ವರ್ಣಗೌರಿಯ ಪ್ರಸಾದದಿಂದ ಎಲ್ಲಾ ಕಾರ್ಯಗಳೂ 
ಈಡೇರುತ್ತವೆ. 

॥ ಇಲ್ಲಿಗೆ ಸ್ಕಾಂದಪುರಾಣದಲ್ಲಿ ಸೃಂದಶಂಕರಸಂವಾದದಲ್ಲಿ 
ಸ್ವರ್ಣಗೌರೀ ಕಥೆಯು ಸಮಾಪ್ತವಾಯಿತು ॥ 
%%%% 


ಸ್ವರ್ಣಗೌರಿವ್ರತ 


ಸ್ವರ್ಣಗೌರೀವ್ರತದ ಉದ್ಯಾಪನ ವಿಧಿ 
ಯುಧಿಷ್ಠಿರಃ 

ಉದ್ಯಾಪನವಿಧಿಂ ಬ್ರೂಹಿ ತೃತೀಯಾಯಾುಃ ಸುರೇಶ್ವರ । 

ಭಕ್ತಿತಃ ಶ್ರೋತುಮಿಚ್ಛಾಮಿ ವ್ರತಸಂಪೂರ್ತಿಹೇತವೇ mol 

ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಸುರೇಶ್ವರನೇ! ಗೌರೀತೃತೀಯಾವ್ರತದ 
ಉದ್ಯಾಪನ ವಿಧಿಯನ್ನು ನನಗೆ ತಿಳಿಸು. ವ್ರತದ ಪೂರ್ಣಫಲಪ್ರಾಪ್ತಿಗಾಗಿ 
ಭಕ್ತಿಶ್ರದ್ಧೆಯಿಂದ ಅದನ್ನು ನಾನು ಕೇಳ ಬಯಸುವೆನು. 

ಶ್ರೀಕೃಷ್ಣ 

ಉದ್ಯಾಪನವಿಧಿಂ ವಕ್ಷ ಸಾವಧಾನಮಿದಂ ಶೃಣು । 

ತ್ರಿಂಶದ್ದಂಡಪ್ರಮಾಣೇನ ಪ್ರಮಿತಂ ದಕ್ಷಿಣೋತ್ತರೇ 11೨1 

ಶ್ರೀಕೃಷ್ಣನು ಹೇಳುತ್ತಾನೆ - ಯುಧಿಷ್ಠಿರನೇ! ಮನಸಿಟ್ಟು ಕೇಳು. ಗೌರೀವ್ರತದ 
ಉದ್ಯಾಪನದ ಬಗ್ಗೆ ನಿನಗೆ ಹೇಳುತ್ತೇನೆ. ಮೊದಲು ಮೂವತ್ತು ಗಜದ ಚೌಕದ 
ಅಂಗಣವನ್ನು ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ರಚಿಸಬೇಕು. 

ಪ್ರತ್ಯಕ್‌ ಪ್ರಾಗಪಿ ರಾಜೇಂದ್ರ ಮಂಟಪಾಂಗಣಮಿಷ್ಯತೇ । 

ಗೋಚರ್ಮಮಾತ್ರಂ ಸಂಲಿಪ್ಯ ಗೋಮಯೇನ ವಿಚಕ್ಷಣಃ 11೩1 

ಎಲೈ ಧರ್ಮರಾಜನೇ ! ಮನೆಯ ಉತ್ತರಭಾಗದ ಆ ಅಂಗಣದಲ್ಲಿ 
ಗೋಚರ್ಮದಷ್ಟು ಪ್ರಾಂತವನ್ನು ಗೋಮಯದಿಂದ ಶುದ್ಧಿಗೊಳಿಸಬೇಕು. 

ಮಂಟಪಂ ಕಾರಯೇತ್‌ ತತ್ರ ನಾನಾವರ್ಣಂ ಸುಶೋಭನಮ್‌ । 

ಗೃಹಸ್ಯೋತ್ತರಪಾರ್ಶ್ವೇ ತು ಪದ್ಮಮಷ್ಟದಲಂ ಲಿಖೇತ್‌ 11೪11 

ಆ ಸ್ಥಳದಲ್ಲಿ ಒಂದು ಮಂಟಪವನ್ನಿಡಬೇಕು. ಅನೇಕ ಬಣ್ಣಗಳಿಂದ 
ಶೋಭಿಸುತ್ತಿರಬೇಕು. ಆ ಮಂಟಪದ ಮಧ್ಯದಲ್ಲಿ ಎಂಟು ದಳದ ಪದ್ಮವನ್ನು 
ಬರೆಯಬೇಕು. 


-57- 


ಸ್ವರ್ಣಗೌರಿವ್ರತ 


ತನ್ನದ್ಯೇ ಸ್ಥಾಪಯೇತ್‌ ಕುಂಭಮ್‌ ಅವ್ರಣಂ ಮೃಣ್ಣಯಂ ಶುಭಮ್‌ । 
ತಾಮ್ರಪಾತ್ರಂ ಪ್ರಕುರ್ವೀತ ಫಲೈಃ ಷೋಡಶಭಿಸ್ತಥಾ 11೫11 
ಆ ಪದ್ಮದ ಮೇಲೆ ಯಾವುದೇ ರಂಧ್ರಗಳಿಲ್ಲದ ಮಣ್ಣಿನ ಒಂದು ಕಳಶವನ್ನು 


ಇಡಬೇಕು. ಸುತ್ತಲೂ ೧೬ ತಾಮ್ರದ ಪಾತ್ರೆಗಳನ್ನಿಡಬೇಕು. ಆ ತಾಮ್ರದ ಪಾತ್ರೆಗಳಲ್ಲಿ 
ತೆಂಗಿನಕಾಯಿಗಳನ್ನಿಡಬೇಕು. 


ತದರ್ಧಾರ್ಧೇನ ವಾ ಕುರ್ಯಾದ್‌ ವಿತ್ತಶಾಠ್ಯಂ ನ ಕಾರಯೇತ್‌ । 
ಕರ್ಷಮಾತ್ರಸುವರ್ಣೇನ ಪ್ರತಿಮಾಂ ಕಾರಯೇದ್‌ ಬುಧಃ Well 


ಯಜಮಾನನು, ೧೬ ಕೆಲಶಗಳನ್ನಿಡಲು ಸಾಧ್ಯವಾಗದಿದ್ದರೆ ೮ 
ಕಲಶಗಳನ್ನಿಡಬೇಕು. ಅದೂ ಸಾಧ್ಯವಾಗದಿದ್ದರೆ ೪ ಕಲಶಗಳನ್ನಿಡಬೇಕು. ಆದರೆ 
ಯಾವುದೇ ಕಾರಣಕ್ಕೂ ವಿತ್ತಶಾಠ್ಯವನ್ನು ಮಾಡಬಾರದು. ಒಂದು ತೂಕದಷ್ಟು ಚಿನ್ನದ 
ಪ್ರತಿಮೆಯನ್ನು ಮಾಡಿಸಬೇಕು. 

ತದರ್ಧಂ ಮಧ್ಯಮಂ ಪ್ರೋಕ್ತಂ ತದರ್ಧಂ ತು ಕನಿಷ್ಠಕಮ್‌ । 

ಕೃತ್ವಾರೂಪಂ ಪ್ರಯತ್ನೇನ ಪಾರ್ವತ್ಯಾಶ್ಚಹರಸ್ಯ ಚ 11೭! 

ಒಂದು ತೂಕದಷ್ಟು ಚಿನ್ನದ ಪ್ರತಿಮೆಯನ್ನು ಮಾಡಲು ಸಾಧ್ಯವಾಗದಿದ್ದರೆ ಅದರ 
ಅರ್ಧಭಾಗದ ಚಿನ್ನದಿಂದಲಾದರೂ ಪ್ರತಿಮೆಯನ್ನು ಮಾಡಬೇಕು. ಅದೂ 
ಸಾಧ್ಯವಾಗದಿದ್ದರೆ ಅದರ ಅರ್ಧದಷ್ಟನ್ನಾದರೂ ಮಾಡಬೇಕು. ಹೀಗೆ 
ಪ್ರಯತ್ನಪೂರ್ವಕವಾಗಿ ಪಾರ್ವತೀ ಪರಮೇಶ್ವರರ ಪ್ರತಿಮೆಯನ್ನು ನಿರ್ಮಾಣ 
ಮಾಡಬೇಕು. 

ಅಥ ತಾಮ್ರಮಯೇ ಪಾತ್ರೇ ಪ್ರತಿಮಾಂ ತತ್ರ ವಿನ್ಯಸೇತ್‌ । 

ಶ್ವೇತವಸ್ತ್ರಯುಗಚ್ಛನ್ನಂ ಶ್ವೇತಯಜ್ಗೋಪವೀತಕಮ್‌ Cu 

ಅನಂತರ ಒಂದು ತಾಮ್ರದ ಪಾತ್ರೆಯಲ್ಲಿ ಪಾರ್ವತೀಪರಮೇಶ್ವರರ 


ಪ್ರತಿಮೆಗಳನ್ನಿಡಬೇಕು. ಎರಡು ಬಿಳಿವಸ್ತಗಳನ್ನು ಹೊದ್ದಿಸ ಬೇಕು. ಶುಭ್ರವಾದ 
ಯಜ್ಞೋಪವೀತವನ್ನು ಹಾಕಬೇಕು. 


ಸ್ವರ್ಣಗೌರಿವ್ರತ 


ಭಾಜನಂಚ ತಿಲ್ಕೆಃ ಪೂರ್ಣಂ ಕಲಶೋಪರಿ ವಿನ್ಯಸೇತ್‌ । 
ಪಾರ್ವತೀಶ್ಚರಯೋರರ್ಚಾಂ ಸ್ಥಾಪಯಿತ್ವಾ ಎಧಾನತಃ 11೯1 


ಕಲಶದ ಮೇಲೆ ಎಳ್ಳುಗಳಿಂದ ತುಂಬಿದ ಒಂದು ಪಾತ್ರೆಯನ್ನಿಡಬೇಕು. ಅದರಲ್ಲಿ 
ಪಾರ್ವತೀಪರಮೇಶ್ವರರ ಚಿನ್ನದ ಪ್ರತಿಮೆಯನ್ನಿಡಬೇಕು. ವಿಧಿಪ್ರಕಾರವಾಗಿ ಪೂಜೆಯನ್ನು 
ಮಾಡಬೇಕು. 

ವೇದೋಕ್ತೇನ ಪ್ರತಿಷ್ಠಾ ಚ ಕರ್ತವ್ಯಾ ತು ಯಥಾವಿಧಿ । 

ಪಂಚಾಮೃತೇನ ಸ್ನಪನಂ ಕೃತ್ವಾ ದೇವಸ್ಯ ಚೋತ್ತಮಮ್‌ moon 

ಪೂಜೆಯ ಮೊದಲು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು. 
ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಉತ್ತಮರೀತಿಯಲ್ಲಿ ಹೀಗೆ 
ಆರಾಧನೆಗೈಯಬೇಕು. 

ಸ್ನಾನಂ ಚ ಕಾರಯೇತ್‌ ಪಶ್ಚಾತ್‌ ತತಃ ಪೂಜಾಂ ಚ ಕಾರಯೇತ್‌ । 
ಚಂದನೇನ ಸುಗಂಧೇನ ಸುಪುಷ್ಟೆ ಶ್ವ ಪ್ರಪೂಜಯೇತ್‌ Hoo 

ಶುದ್ಧೋದಕದಿಂದ ಸ್ನಾನವನ್ನು ಮಾಡಿಸಿ ವಸ್ತಸಮರ್ಪಣೆ, ಗಂಧಸಮರ್ಪಣೆ, 
ಪುಷ್ಪಸಮರ್ಪಣೆಯನ್ನು ಅತ್ಯಂತ ಭಕ್ತಿ ಯಿಂದ ಮಾಡಬೇಕು. 

ಧೂಪಂ ಚ ಕಲಯೇದ್‌ ಗಂಧಂ ಚಂದನಾಗರುಸಂಯುತಮ್‌ । 

ನಾನಾಪ್ರಕಾರೈರ್ನ್ಯವೇದ್ಯಂ ತದಾ ದೀಪಂ ಚ ಕಾರಯೇತ್‌ non 

ಚಂದನಾಗರುಗಳಿಂದ ಕೂಡಿದ ಧೂಪಾರತಿಯನ್ನು ಮಾಡಬೇಕು. ಬಗೆ 

ಬಗೆಯ ಭಕ್ಷ್ಯಭೋಜ್ಯಗಳನ್ನು ಆ ದೇವರ ಮುಂದಿಟ್ಟುನೈವೇದ್ಯವನ್ನು ಮಾಡಬೇಕು. 
ಭಕ್ತಿಯಿಂದ ಮಂಗಳಾರತಿಯನ್ನು ಮಾಡಬೇಕು. 

ಅರ್ಚಯೇತ್‌ ಪೂಜಯೇತ್‌ ಭಕ್ತ್ಯಾ ಗಂಧಪುಷ್ಪೆ ಈ ಫಲಾಕ್ಸತ್ವೆಃ I 

ಆವಾಹನಾದಿ ಕರ್ತವ್ಯಂ ಪುರಾಣಾಂಗಸಮುದ್ಧವೈಃ 11೧೩1 

ಭಕ್ತಿಯಿಂದ ಅರ್ಚನೆಯನ್ನು ಮಾಡಬೇಕು. ಗಂಧ, ಪುಷ್ಪ, ಫಲ, ಅಕ್ಷತೆ, 
ಆವಾಹನೆ ಮೊದಲಾದವುಗಳನ್ನು ಪುರಾಣಾದಿಗಳಲ್ಲಿ ಹೇಳಿದಂತೆ 
ಸಾಂಗೋಪಾಂಗವಾಗಿ ಮಾಡಬೇಕು. 


59. 


ಸ್ವರ್ಣಗೌರಿವ್ರತ 


ಕುರ್ಯಾದ್‌ ವಿಧಾನತಃ ಪೂಜಾಂ ಶ್ರದ್ಧಾಭಕ್ತಿಸಮನ್ವಿತಃ | 


ದೇವದೇವ ಸಮಾಗಚ್ಛ ಪ್ರಾರ್ಥಯೇತಹಂ ಜಗತ್ಪತೇ 11೧೪॥॥ 
ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸತ್ತಮ । 
ಏವಂ ಪೂಜಾ ಪ್ರಕರ್ತವ್ಯಾ ರಾತ್ರೌ ಜಾಗರಣಂ ತತಃ 11೧೫1 


ಶ್ರದ್ಧಾಭಕ್ತಿಗಳಿಂದ ಕೂಡಿದವನಾಗಿ ವಿಧಿಪ್ರಕಾರವಾಗಿ ಷೋಡಶೋಪಚಾರ 
ಪೂಜೆಯನ್ನು ಮಾಡಿ ಆ ಪಾರ್ವತೀಪರಮೇಶ್ವರರ ಬಳಿ ಹೀಗೆ ಪ್ರಾರ್ಥನೆಯನ್ನು 
ಮಾಡಬೇಕು. ದೇವತೆಗಳಿಗೂ ಒಡೆಯನಾದವನೇ! ನಾನು ಮಾಡುತ್ತಿರುವ 
ಪೂಜೆಯನ್ನು ಸ್ವೀಕರಿಸು. ನನ್ನನ್ನು ಅನುಗ್ರಹಿಸು. ಹೀಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು 
ಮಾಡಿ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ರಾತ್ರಿಯ ಕಾಲದಲ್ಲಿ 
ಜಾಗರಣೆಯನ್ನು ಮಾಡಬೇಕು. 

ಗೀತನೃತ್ಯಾದಿಸಂಯುಕ್ತಂ ಕಥಾಶ್ರವಣಪೂರ್ವಕಮ್‌ । 

ಅರ್ಚಯೇತ್‌ ಪೂರ್ವವದ್‌ ದೇವೀಂ ಪಶ್ಚಾದ್ಧೋಮಂ ಸಮಾಚರೇತ್‌॥೧೬॥ 

ಗಾನ, ನರ್ತನ ಮೊದಲಾದ ಸೇವೆಗಳನ್ನು ಮಾಡುತ್ತಾ, ಪಾರ್ವತಿಯ ಹಾಗೂ 
ರುದ್ರದೇವರ ಚರಿತ್ರೆಗಳನ್ನು ಕೇಳುತ್ತಾ ರಾತ್ರಿಕಾಲವನ್ನು ಕಳೆಯ ಬೇಕು. ಪ್ರಾತಚಾಲದಲ್ಲಿ 
ಹಿಂದಿನಂತೆ ಗೌರಿಯನ್ನು ಪೂಜಿಸಿ ಆ ಗೌರೀವ್ರತದ ಉದ್ಯಾಪನಾಹೋಮವನ್ನು 
ಆಚರಿಸಬೇಕು. 

ಸ್ವಗೃಹ್ಯೋಕ್ತವಿಧಾನೇನ ಕೃತ್ವಾ ಗಿಸ್ಥಾಪನಂ ತತಃ। 

ಪ್ರಾರಭೇತ ತತೋ ಹೋಮಂ ನವಗ್ರಹಪುರಸರಮ್‌ 11೧೭॥॥ 

ತಮ್ಮ ಶಾಖೆಗೆ ಅನುಸಾರಿಯಾಗಿ ಗೃಹ್ಯಸೂತ್ರದಲ್ಲಿ ಹೇಳಲ್ಪಟ್ಟ ವಿಧಿಯಂತೆ 
ಅಗ್ನಿಪ್ರತಿಷ್ಠೆಯನ್ನು ಮಾಡಿ, ನವಗ್ರಹದೇವತೆಗಳನ್ನು ಪ್ರಾರ್ಥನೆ ಮಾಡಿ ಹೋಮವನ್ನು 
ಆಚರಿಸಬೇಕು. 

ತಿಲಾಂಶ್ಚ ಯವಸಮ್ಮಿಶ್ರಾನಾಜ್ಯೇನ ಚ ಪರಿಪ್ಸುತಾನ್‌ । 

ಏವಂ ಸಮಾಪ್ಯ ಜುಹುಯಾತ್‌ ತತ್ರಾಚಾರ್ಯಂ ಪ್ರಪೂಜಯೇತ್‌ ॥೧೮॥ 


-60- 


ಸ್ವರ್ಣಗೌರಿವ್ರತ 


ತುಪ್ಪದಿಂದ ಮಿಶ್ರಿತವಾದ ಎಳ್ಳು ಹಾಗೂ ಯವವನ್ನು ಆಹುತಿಯನ್ನಾಗಿ 
ನೀಡಬೇಕು. ವಿಧಿಪ್ರಕಾರವಾಗಿ ಹೋಮವನ್ನು ಮುಗಿಸಿ ವ್ರತವನ್ನು ಮಾಡಿಸುವ 
ಆಚಾರ್ಯರನ್ನು ಪೂಜಿಸಬೇಕು. 

ಅರ್ಥ್ಯಪುಷ್ಪಪ್ರದಾನೈಶ್ಚ ವಸ್ತ್ರಾ ಲಂಕಾರಭೂಷಣ್ಯೆ: । 

ಭಕ್ತ್ಯಾ ಚ ದಕ್ಷಿಣಾಂ ದದ್ಯಾತ್‌ ಸಹಗೋಧೂಮಲಡುಳ್ಳಿ: 11೧೯॥ 

ಆಚಾರ್ಯವಪುರುಷನಿಗೆ ಕಾಲೊಳೆದು ಹೂವಿನ -.ರವನ್ನು ಹಾಕಿ, ನೂತನ 
ವಸ್ತ್ರ ಗಳನ್ನು ನೀಡಿ, ಚಿನ್ನದ ಅಲಂಕಾರವಸ್ತು ಗಳನ್ನು ದಾನವಾಗಿ ಕೊಡಬೇಕು. ಅಂದಿನ 
ದಿನ ಗೋಧಿಹಿಟ್ಟಿನ ಲಡ್ಡುಗೆಗಳನ್ನು ದಾನ ಮಾಡಬೇಕು. ಯಥಾಶಕ್ತಿ ದಕ್ಷಿಣೆಯನ್ನು 
ಕೂಡ ನೀಡಬೇಕು. 

ಧೇನುಂ ಸದಕ್ಷಿಣಾಂ ದದ್ಯಾತ್‌ ಸುಶೀಲಾಂ ಚ ಪಯಸ್ಸಿನೀಮ್‌ । 

ಸ್ವರ್ಣಶೃಂಗೀಂ ರೂಪ್ಯಖುರಾಂ ಕಾಂಸ್ಕದೋಹದಭಾಜನಾಮ್‌ 11೨೦॥! 

ಗೋದಾನವನ್ನು ಕೂಡ ಮಾಡಬೇಕು. ಆ ಗೋವು ಒಳ್ಳೆಯ ಗುಣವನ್ನು 
ಹೊಂದಿರಬೇಕು. ಯಥೇಚ್ಛವಾಗಿ ಹಾಲನ್ನು ಕೊಡುತ್ತಿರಬೇಕು. ಅಂಥ ಗೋವಿನ 
ಕೋಡುಗಳಿಗೆ ಚಿನ್ನದ ಆವರಣವನ್ನು ಮಾಡಿಸಿರಬೇಕು. ಬೆಳ್ಳಿಯ ಗೊರಸನ್ನು ಹಾಕಿರ 
ಬೇಕು. ಹಾಲನ್ನು ಕರೆಯಲು ಕಂಚಿನ ಪಾತ್ರೆಯನ್ನು ನೀಡಬೇಕು. 

ರತ್ನಪುಚ್ಚಾಂ ವಸ್ತ್ರಯುತಾಂ ತಾಮ್ರಪೃ್ಪಷ್ಠಾಮಲಂಕೃತಾಮ್‌ । 

ಸವತ್ತಾಮವ್ರಣಾಂ ಭದ್ರಾಂ ಗಾಸ್ತಥಾನ್ಯಾಃ ಪ್ರಯತ್ನತಃ 11೨೧ 

ರತ್ನದ ಆಭರಣದಿಂದ ಬಾಲವನ್ನು ಸಿಂಗರಿಸಬೇಕು. ಅದರ ಬೆನ್ನಿನ ಮೇಲೆ 
ರೇಷ್ಮೆಯ ವಸ್ತ್ರವನ್ನು ಹೊದಿಸಿರಬೇಕು. ತಾಮ್ರದ ಕವಚದಿಂದ ಅದರ ಪೃಷ್ಟವನ್ನು 
ಅಲಂಕರಿಸಿರಬೇಕು. ಆ ಹಸುವು ಅಂಗವಿಕಾರವನ್ನು ಹೊಂದಿರಬಾರದು. ಕರುವಿನ 
ಜೊತೆ ಇರಬೇಕು. ಇಂಥ ಹಸುವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. 

ಸುವರ್ಣೇನ ಸಮಾಯುಕ್ತಾಃ ಸ್ವಾಚಾರ್ಯಾಯ ಚ ಸಾಧವೇ। 


ಯತ್ತಿಜಃ ಷೋಡಶಾಪ್ಯೇವಂ ಪಕ್ಷಾನ್ಸೈಃ ಪ್ರೀಣಯೇತ್‌ ಸದಾ 11೨೨[1 
-61- 


ಸ್ವರ್ಣಗೌರಿವ್ರತ 


ಕುರ್ಯಾದ್‌ ವಿಧಾನತಃ ಪೂಜಾಂ ಶ್ರದ್ಧಾಭಕ್ತಿಸಮನ್ನಿತಃ । 


ದೇವದೇವ ಸಮಾಗಚ್ಛ ಪ್ರಾರ್ಥಯೇತಹಂ ಜಗತ್ಪತೇ 11೧೪॥॥ 
ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸತ್ತಮ । 
ಏವಂ ಪೂಜಾ ಪ್ರಕರ್ತವ್ಯಾ ರಾತ್ರೌ ಜಾಗರಣಂ ತತಃ 11೧೫॥ 


ಶ್ರದ್ಧಾಭಕ್ತಿಗಳಿಂದ ಕೂಡಿದವನಾಗಿ ವಿಧಿಪ್ರಕಾರವಾಗಿ ಷೋಡಶೋಪಚಾರ 
ಪೂಜೆಯನ್ನು ಮಾಡಿ ಆ ಪಾರ್ವತೀಪರಮೇಶ್ವರರ ಬಳಿ ಹೀಗೆ ಪ್ರಾರ್ಥನೆಯನ್ನು 
ಮಾಡಬೇಕು. ದೇವತೆಗಳಿಗೂ ಒಡೆಯನಾದವನೇ! ನಾನು ಮಾಡುತ್ತಿರುವ 
ಪೂಜೆಯನ್ನು ಸ್ವೀಕರಿಸು. ನನ್ನನ್ನು ಅನುಗ್ರಹಿಸು. ಹೀಗೆ ಭಕ್ತಿಯಿಂದ ಪ್ರಾರ್ಥನೆಯನ್ನು 
ಮಾಡಿ ಪೂಜೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ, ರಾತ್ರಿಯ ಕಾಲದಲ್ಲಿ 
ಜಾಗರಣೆಯನ್ನು ಮಾಡಬೇಕು. 

ಗೀತನೃತ್ಯಾದಿಸಂಯುಕ್ತಂ ಕಥಾಶ್ರವಣಪೂರ್ವಕಮ್‌ । 

ಅರ್ಚಯೇತ್‌ ಪೂರ್ವವದ್‌ ದೇವೀಂ ಪಶ್ಚಾದ್ಧೋಮಂ ಸಮಾಚರೇತ್‌॥೧೬॥ 

ಗಾನ, ನರ್ಶನ ಮೊದಲಾದ ಸೇವೆಗಳನ್ನು ಮಾಡುತ್ತಾ, ಪಾರ್ವತಿಯ ಹಾಗೂ 
ರುದ್ರದೇವರ ಚರಿತ್ರೆಗಳನ್ನು ಕೇಳುತ್ತಾ ರಾತ್ರಿಕಾಲವನ್ನು ಕಳೆಯ ಬೇಕು. ಪ್ರಾತಚಾಲದಲ್ಲಿ 
ಹಿಂದಿನಂತೆ ಗೌರಿಯನ್ನು ಪೂಜಿಸಿ ಆ ಗೌರೀವ್ರತದ ಉದ್ಯಾಪನಾಹೋಮವನ್ನು 
ಆಚರಿಸಬೇಕು. 

ಸ್ವಗೃಹ್ಯೋಕ್ತವಿಧಾನೇನ ಕೃತ್ವಾಗ್ಲಿಸ್ಥಾಪನಂ ತತಃ। 

ಪ್ರಾರಭೇತ ತತೋ ಹೋಮಂ ನವಗ್ರಹಪುರಸರಮ್‌ 11೧೭। 

ತಮ್ಮ ಶಾಖೆಗೆ ಅನುಸಾರಿಯಾಗಿ ಗೃಹ್ಯಸೂತ್ರದಲ್ಲಿ ಹೇಳಲ್ಪಟ್ಟ ವಿಧಿಯಂತೆ 
ಅಗ್ನಿಪ್ರತಿಷ್ಠೆಯನ್ನು ಮಾಡಿ, ನವಗ್ರಹದೇವತೆಗಳನ್ನು ಪ್ರಾರ್ಥನೆ ಮಾಡಿ ಹೋಮವನ್ನು 
ಆಚರಿಸಬೇಕು. 

ತಿಲಾಂಶ್ಚ ಯವಸಮ್ಮಿಶ್ರಾನಾಜ್ಯೇನ ಚ ಪರಿಪ್ಸತಾನ್‌ । 

ಏವಂ ಸಮಾಪ್ಯ ಜುಹುಯಾತ್‌ ತತ್ರಾಚಾರ್ಯಂ ಪ್ರಪೂಜಯೇತ್‌ ॥೧೮॥ 


ಸ್ವರ್ಣಗೌರಿವ್ರತ 


ತುಪ್ಪದಿಂದ ಮಿಶ್ರಿತವಾದ ಎಳ್ಳು ಹಾಗೂ ಯವವನ್ನು ಆಹುತಿಯನ್ನಾಗಿ 
ನೀಡಬೇಕು. ವಿಧಿಪ್ರಕಾರವಾಗಿ ಹೋಮವನ್ನು ಮುಗಿಸಿ ವ್ರತವನ್ನು ಮಾಡಿಸುವ 
ಆಚಾರ್ಯರನ್ನು ಪೂಜಿಸಬೇಕು. 

ಅರ್ಥ್ಯಪುಷ್ಪಪ್ರದಾನೈಶ್ಚವಸ್ತ್ರಾಲಂಕಾರಭೂಷಣೈೆ: | 

ಭಕ್ತ್ಯಾ ಚ ದಕ್ಷಿಣಾಂ ದದ್ಯಾತ್‌ ಸಹಗೋಧೂಮಲಡ್ಗಕ್ಸೆ: eal 

ಆಚಾರ್ಯಪುರುಷನಿಗೆ ಕಾಲ್ತೊಳೆದು ಹೂವಿನ -.ರವನ್ನು ಹಾಕಿ, ನೂತನ 
ವಸ್ತ್ರಗಳನ್ನು ನೀಡಿ, ಚಿನ್ನದ ಅಲಂಕಾರವಸ್ತುಗಳನ್ನು ದಾನವಾಗಿ ಕೊಡಬೇಕು. ಅಂದಿನ 
ದಿನ ಗೋಧಿಹಿಟ್ಟಿನ ಲಡ್ಡುಗೆಗಳನ್ನು ದಾನ ಮಾಡಬೇಕು. ಯಥಾಶಕ್ತಿ ದಕ್ಷಿಣೆಯನ್ನು 
ಕೂಡ ನೀಡಬೇಕು. 

ಧೇನುಂ ಸದಕ್ಷಿಣಾಂ ದದ್ಯಾತ್‌ ಸುಶೀಲಾಂ ಚ ಪಯಸ್ಪಿನೀಮ್‌ । 

ಸ್ವರ್ಣಶೃಂಗೀಂ ರೂಪ್ಯಖುರಾಂ ಕಾಂಸ್ಕದೋಹದಭಾಜನಾಮ್‌ 11೨೦॥॥ 

ಗೋದಾನವನ್ನು ಕೂಡ ಮಾಡಬೇಕು. ಆ ಗೋವು ಒಳ್ಳೆಯ ಗುಣವನ್ನು 
ಹೊಂದಿರಬೇಕು. ಯಥೇಚ್ಛವಾಗಿ ಹಾಲನ್ನು ಕೊಡುತ್ತಿರಬೇಕು. ಅಂಥ ಗೋವಿನ 
ಕೋಡುಗಳಿಗೆ ಚಿನ್ನದ ಆವರಣವನ್ನು ಮಾಡಿಸಿರಬೇಕು. ಬೆಳ್ಳಿಯ ಗೊರಸನ್ನು ಹಾಕಿರ 
ಬೇಕು. ಹಾಲನ್ನು ಕರೆಯಲು ಕಂಚಿನ ಪಾತ್ರೆಯನ್ನು ನೀಡಬೇಕು. 

ರತ್ನಪುಚ್ಛಾಂ ವಸ್ತ್ರಯುತಾಂ ತಾಮ್ರಪೃಷ್ಠಾಮಲಂಕೃತಾಮ್‌ । 

ಸವತ್ತಾಮವ್ರಣಾಂ ಭದ್ರಾಂ ಗಾಸ್ತಥಾನ್ಯಾಃ ಪ್ರಯತ್ನತಃ 11೨೧॥ 

ರತ್ನದ ಆಭರಣದಿಂದ ಬಾಲವನ್ನು ಸಿಂಗರಿಸಬೇಕು. ಅದರ ಬೆನ್ನಿನ ಮೇಲೆ 
ರೇಷ್ಮೆಯ ವಸ್ತ್ರವನ್ನು ಹೊದಿಸಿರಬೇಕು. ತಾಮ್ರದ ಕವಚದಿಂದ ಅದರ ಪೃಷ್ಟವನ್ನು 
ಅಲಂಕರಿಸಿರಬೇಕು. ಆ ಹಸುವು ಅಂಗವಿಕಾರವನ್ನು ಹೊಂದಿರಬಾರದು. ಕರುವಿನ 
ಜೊತೆ ಇರಬೇಕು. ಇಂಥ ಹಸುವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. 

ಸುವರ್ಣೇನ ಸಮಾಯುಕ್ತಾಃ ಸ್ವಾಚಾರ್ಯಾಯ ಚ ಸಾಧವೇ ॥ 


ಯತ್ನಿಜಃ ಷೋಡಶಾಪ್ಯೇವಂ ಪಕ್ಚಾನ್ಸೈ: ಪ್ರೀಣಯೇತ್‌ ಸದಾ 1೨೨ 
-61- 


ಸ್ವರ್ಣಗೌರಿವ್ರತ 


ಚಿನ್ನದ ಆಭರಣಗಳಿಂದ ಕಂಗೊಳಿಸುವ ಉತ್ತಮವಾದ ಹಸುವನ್ನು ತಮ್ಮ 
ಸಾಧುವಾದ ಆಚಾರ್ಯವಪುರುಷನಿಗೆ ದಾನ ಮಾಡಬೇಕು. ಹದಿನಾರು ಜತ್ವಿಕ್‌ 
ಆಚಾರ್ಯರುಗಳಿಗೂ ಕೂಡ ಅನಂತರ ಅನ್ನದಾನದಿಂದ ತೃಪ್ಪಿಪಡಿಸಬೇಕು. 


ಷೋಡಶಪ್ರಮಿತಂ ದದ್ಯಾತ್‌ ಬ್ರಾಹ್ಮಣೇಭ್ಯ ಉಪಾಯನಮ್‌ । 
ವಂಶಪಾತ್ರಸ್ಥಿತ್ರೆ: ಪಶ್ಚಾತ್‌ ಪಕ್ಚಾನ್ನಂ ಪಾಯಸ್ಯೆಃ ಶುಭ್ಯೆಃ 11೨೩1 
ಬ್ರಾಹ್ಮಣರಿಗೆ ಹದಿನಾರು ಉಪಾಯನಗಳನ್ನು ದಾನ ಮಾಡಿ, ಬಿದುರಿನ 
ಪಾತ್ರೆಯಲ್ಲಿ ಪಾಯಸದಾನವನ್ನು ಮಾಡಿ ಅನ್ನಸಂತರ್ಪಣೆಯನ್ನು ನಡೆಸಬೇಕು. 
ಅನ್ಯೇಭ್ಯೋ ಬ್ರಾಹ್ಮಣೇಭೃಶ್ಚದಕ್ಷಿಣಾಂ ಚ ಪ್ರಯತ್ನತಃ । 
ಷೋಡಶಾಬ್ದೇಷು ಕೃತ್ವೈವಂ ಪೂಜಯೇದ್‌ ಭಕ್ತಿಪೂರ್ವಕಮ್‌ IV 
ಹದಿನಾರು ಮಂದಿ ಬ್ರಾಹ್ಮಣರಷ್ಟೇ ಅಲ್ಲದೇ ಉಳಿದ ಬ್ರಾಹ್ಮಣರಿಗೂ ಕೂಡ 
ಪ್ರಯತ್ನಪೂರ್ವಕವಾಗಿ ಅನ್ನದಾನಾದಿಗಳನ್ನು ಮಾಡಿ ದಕ್ಷಿಣೆಯನ್ನು ನೀಡಬೇಕು. ಹೀಗೆ 
ಹದಿನಾರು ವರ್ಷಗಳ ಕಾಲ ಅತ್ಯಂತ ಭಕ್ತಿಯಿಂದ ಗೌರೀವ್ರತವನ್ನು ಆಚರಿಸಬೇಕು. 
ಬಂಧುಭಿಃ ಸಹ ಭುಂಜೀತ ನಿಯತಶ್ಚ ಪರೇ$ತಹನಿ । 
ಏವಂ ಕೃತ್ವಾಭವೇದ್‌ ರಾಜನ್‌ ಪರಿಪೂರ್ಣವ್ರತೀ ಭುವಿ 11೨೫11 
|| ಇತಿ ಶ್ರೀಸ್ಕಾಂದಪುರಾಣೇ ಕೃಷ್ಣಯುಧಿಷ್ಠಿರಸಂವಾದೇ 
ಸ್ವರ್ಣಗೌರೀವ್ರತೋದ್ಯಾಪನಂ ಸಮಾಪ್ತಮ್‌ ॥ 
ಬ್ರಾಹ್ಮಣರಿಗೆ ಅತಿಥಿ ಅಭ್ಯಾಗತರಿಗೆ ಭೋಜನವನ್ನು ಬಡಿಸಿದ ಮೇಲೆ ತಾನು 
ತನ್ನ ಬಂಧು ಜನರ ಜೊತೆ ಹರಿಸ್ಮರಣೆಯನ್ನು ಮಾಡುತ್ತಾ ಮರುದಿವಸ ಊಟವನ್ನು 
ಮಾಡಬೇಕು. ಧರ್ಮರಾಜನೇ ಹೀಗೆ ಭಕ್ತಿಶ್ರದ್ಧೆಗಳಿಂದ ಗೌರೀವ್ರತವನ್ನು ಆಚರಣೆ 
ಮಾಡಿದರೆ ಆ ವ್ರತವು ಸಂಪೂರ್ಣವಾಗುತ್ತದೆ. 
ಇಲ್ಲಿಗೆ ಸ್ಕಂದಪುರಾಣದಲ್ಲಿ ಕೃಷ್ಣಯುಧಿಷ್ಠಿರಸಂವಾದದಲ್ಲಿ ಸ್ವರ್ಣಗೌರೀವ್ರತದ 
ಉದ್ಯಾಪನೆಯೆಂಬ ಭಾಗವು ಸಮಾಪ್ತವಾಯಿತು. 


ಸಖ ಖೇ ಜೇ 
-62- 


ಸ್ವರ್ಣಗೌರಿವ್ರತ 
ಅರ್ಧನಾರೀಶ್ವರರಾದ ಕಥೆ 


ಅರ್ಧನಾರೀಶ್ವರ ರೂಪ ರುದ್ರದೇವರಿಗೆ ಮಾತ್ರ ಇರುವುದಿಲ್ಲ. ಮಹಾವಿಷ್ಣು, 
ಹಾಗೂ ಚತುರ್ಮುಖಬ್ರಹ್ಮದೇವರಿಗೂ ಕೂಡ ಇರುತ್ತದೆ. ಪತ್ನಿಯಾದವಳು ಪತಿಯ 
ಅರ್ಧದೇಹದಂತಿರಬೇಕೆಂಬುದೇ ಇದರ ಮರ್ಮ. ಶಿವಪುರಾಣದಲ್ಲಿ 
ಪಾರ್ವತೀ-ಪರಮೇಶ್ವರರು ಅರ್ಧನಾರೀಶ್ವರರಾದ ಬಗ್ಗೆ ಒಂದು ಘಟನೆಯ 
ಉಲ್ಲೇಖವಿದೆ. ಭೃಂಗಿ ಎಂಬ ಒಬ್ಬ ಸಾಧಕನು ಪರಮಶಿವಭಕ್ತನಾಗಿರುತ್ತಾನೆ. ತನ್ನ 
ಶಿವಭಕ್ತಿಯ ಪರಾಕಾಷ್ಠೆಯಿಂದ ಪಾರ್ವತಿಯನ್ನೂ ಕೂಡ ನಿರ್ಲಕ್ಷಿಸುತ್ತಿದ್ದನು. ಶಿವನ 
ಎಡಭಾಗದ ತೊಡೆಯ ಮೇಲೆ ಕುಳಿತಿರುವ ಪಾರ್ವತಿಯನ್ನು ಪೂಜಿಸುತ್ತಿರಲಿಲ್ಲ. 
ತಾನು ದುಂಬಿಯ ರೂಪವನ್ನು ಸ್ವೀಕರಿಸಿ ಶಿವನ ತಲೆಯ ಸುತ್ತ ಪ್ರದಕ್ಷಿಣೆ ಮಾಡಿ 
ಹೊರಟುಹೋಗುತ್ತಿದ್ದನು. ಇವನ ಈ ವರ್ತನೆಯನ್ನು ಕಂಡು ಪಾರ್ವತಿಗೆ ಸಿಟ್ಟು 
ಬರುತ್ತದೆ. ಅದಕ್ಕಾಗಿ ಆ ಭೃಂಗಿಗೆ ಸರ್ವವೂ ನಾಶವಾಗುವಂತೆ ಶಾಪವನ್ನಿತ್ತಳು. ಮತ್ತು 
ತನ್ನ ಪತಿಯಾದ ರುದ್ರದೇವರ ಅರ್ಧದೇಹವೇ ತಾನಾಗಿ ನಿಂತಳು. 


ತಂತ್ರಸಾರ ಎಂಬ ತಂತ್ರಗಂಥವೊಂದರಲ್ಲಿ ಅರ್ಧನಾರೀಶ್ವರ ರೂಪದ ವರ್ಣನೆ 
ಹೀಗಿದೆ - 


ನೀಲಪ್ರವಾಲರುಚಿರಂ ವಿಲಸತ್ತಿನೇತ್ರಂ 
ಪಾಶಾರುಣೋತ್ಸಲಕಪಾಲಕಶೂಲಹಸ್ತಂ | 
ಅರ್ದ್ವಾಂಬಿಕೇಶಮನಿಶಂ ಪ್ರವಿಭಕ್ಷಭೂಷಂ 
ಬಾಲೇಂದುಬದ್ಧಮುಕುಟಂ ಪ್ರಣಮಾಮಿ ರೂಪಂ ॥ 
ನೀಲವರ್ಣ ಹಾಗೂ ಚಿಗುರಿನ ಬಣ್ಣದಿಂದ ಕಂಗೊಳಿಸುತ್ತಿರುವ ಮೂರು 
ಕಣ್ಣುಗಳಿಂದ ಶೋಭಾಯಮಾನವಾದ ಪಾಶ, ಕಮಲ, ಕಪಾಲ, ಶೂಲ ಇವುಗಳನ್ನು 
ನಾಕು ಕೈಗಳಲ್ಲಿ ಧಾರಣೆ ಮಾಡಿರುವ, ವಿಶಿಷ್ಟ ಆಭರಣಗಳನ್ನು ಧರಿಸಿರುವ ಅರ್ಧ 
ಪಾರ್ವತಿಯ ದೇಹವುಳ್ಳ, ಬಾಲಚಂದ್ರನನ್ನು ಮುಕುಟದಲ್ಲಿ ಧರಿಸಿದ 
ಅರ್ಧನಾರೀಶ್ವರರೂಪವನ್ನು ನಮಸ್ಕಾರ ಮಾಡುತ್ತೇನೆ. 


-63- 


ಸ್ವರ್ಣಗೌರಿವ್ರತ 


ವಿಷ್ಣುಧರ್ಮೊತ್ತರದಲ್ಲಿ ಹೀಗೆ ಹೇಳಿದ್ದಾರೆ - 
ಅಷ್ಟಮೀ ನವಮೀಯುಕ್ತಾ ನವಮೀ ಚಾಷ್ಟಮೀಯುತಾ । 
ಅರ್ಧನಾರೀಶ್ವರಪ್ರಾಯಾ ಉಮಾಮಾಹೇಶ್ವರೀ ತಿಥಿಃ ॥ 
ಅಷ್ಟಮಿಯು ನವಮಿಯಿಂದ ಕೂಡಿದಾಗ, ನವಮಿಯು ಅಷ್ಟಮಿಯಿಂದ 
ಕೂಡಿದಾಗ ಅರ್ಧನಾರೀಶ್ವರರಂತಿರುವ ಆ ತಿಥಿಯಲ್ಲಿ ಉಮಾಮಾಹೇಶ್ವರೀ 
ವ್ರತವನ್ನು ಆಚರಿಸಬೇಕು ಎಂದು. 


ಅರ್ಧನಾರೀಶ್ವರ ಮಂತ್ರವನ್ನು ಜಪಿಸುವುದರಿಂದ ಶೀಘ್ರವಾಗಿ 
ವಿವಾಹವಾಗುತ್ತದೆ. ವಿವಾಹವಾದವರಿಗೆ ದಾಂಪತ್ಯಸುಖವು ಅಭಿವೃದ್ಧವಾಗುತ್ತದೆ 
ಎಂಬುದಾಗಿ ಅದೇ ತಂತ್ರಸಾರ ಗ್ರಂಥವು ಹೇಳುತ್ತದೆ. 


ಅನುವ್ಯಾಖ್ಯಾನದಲ್ಲಿ ಶ್ರೀಮಧ್ವಾಚಾರ್ಯರು ತಿಳಿಸಿದ ಪಾರ್ವತೀಪರಮೇಶ್ವರರ 
ಚಿಂತನೆಯನ್ನು ನಾವು ದಿನನಿತ್ಯವೂ ಮಾಡಬೇಕು - 


ಉಮಾ ವೈ ವಾಕ್‌ ಸಮುದ್ದಿಷ್ಟು ಮನೋ ರುದ್ರ ಉದಾಹೃತಃ । 
ತದೇತನ್ನಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್‌ ವಿಹೀಯತೇ ॥ 

“ವಾಕ್‌' ಎಂದರೆ "ಉಮೆ'. "ಮನಸ್‌' ಎಂದರೆ "ರುದ್ರ '. ಇವರೀರ್ವರ 
ಜೊತೆಯಾಗುವಿಕೆಯನ್ನು ಚಿಂತನೆ ಮಾಡುವುದರಿಂದ ದಾಂಪತ್ಯದಿಂದ ಎಂದೂ 
ವಿಯೋಗವಾಗುವುದಿಲ್ಲ. (ಈಶ್ಕೊ ್ಲೀಕವನ್ನು ಪಠಿಸುವುದರಿಂದ ಶೀಘ್ರವಾಗಿ 
ವಿವಹವಾಗ್ತುದೆ). 


ಪಾರ್ವತಿ ಎಂಬ ಹೆಸರು ಅನ್ವರ್ಥಕ 


ತಿಥಿಭೇದೇ ಕಲ್ಲಭೇದೇ ಪರ್ವಭೇದಪ್ರಭೇದತಃ। 

ಖ್ಯಾತೌ ತೇಷು ಚ ವಿಖ್ಯಾತಾ ಪಾರ್ವತೀ ತೇನ ಕೀರ್ತಿತಾ ॥ 
ಮಹೋತ್ಸವವಿಶೇಷಶ್ಚ ಪರ್ವಸ್ಥಿತಿ ಪ್ರಕೀರ್ತಿತಮ್‌ 1 
ತಸ್ಯಾಧಿದೇವೀ ಯಾ ಸಾ ಪಾರ್ವತೀ ಪರಿಕೀರ್ತಿತಾ ॥ 


-64- 


ಸ್ವರ್ಣಗೌರಿವ್ರತ 


ಪರ್ವತಸ್ಯ ಸುತಾ ದೇವೀ ಸಾವಿರ್ಭೂತಾ ಚ ಪರ್ವತೇ । 
ಪರ್ವತಾಧಿಷ್ಠಾತ್ಸದೇವೀ ಚ ಪಾರ್ವತೀ ತೇನ ಕೀರ್ತಿತಾ ॥ 
(ಪ್ರಕೃತಿಖಂಡ ದುರ್ಗೋಪಾಖ್ಯಾನ) 

ತಿಥಿಗಳ ಭೇದದಲ್ಲಿ, ಕಲ್ಪಗಳ ಭೇದದಲ್ಲಿ, ಪರ್ವಗಳ ಭೇದದಲ್ಲಿ, ವಿಶೇಷ 
ಮಹೋತ್ಸವಗಳಲ್ಲಿ, ಎಲ್ಲಾಪರ್ವಕಾಲಗಳಲ್ಲಿ, ಯಾರು ಅಭಿಮಾನಿ ದೇವತೆಯಾಗಿ 
ನೆಲೆಸಿದ್ದಾಳೋ, ಅವಳೇ ಪಾರ್ವತಿ ಎಂಬುದಾಗಿ ಕರೆಸಿಕೊಳ್ಳುತ್ತಾಳೆ. ಮತ್ತು ಎಲ್ಲ 
ಪರ್ವತಗಳಲ್ಲಿ ಅಭಿಮಾನಿದೇವತೆಯಾಗಿ ನೆಲೆಸಿರುವುದರಿಂದಲೂ ಪಾರ್ವತಿ 
ಎಂಬುದಾಗಿ ಕರೆಸಿಕೊಳ್ಳುತ್ತಾಳೆ. ಪರ್ವತರಾಜನ ಮಗಳಾದ್ದರಿಂದಲೂ ಪಾರ್ವತಿ 
ಎಂಬುದಾಗಿ ಪ್ರಸಿದ್ಧಳಾಗಿದ್ದಾಳೆ. 


ಪಾರ್ವತಿಯ ದುಷ್ಪಸಂಹಾರ ಕಾರ್ಯ 


ದಾರುಕನ ವಧೆಯನ್ನು ಪಾರ್ವತಿಯು ಮಾಡಿರುವಳು. ಈ ಕಥೆಯು 
ಲಿಂಗಪುರಾಣದ ೧೦೬ನೆಯ ಅಧ್ಯಾಯದಲ್ಲಿ ಬಹಳ ರೋಚಕವಾಗಿ ವರ್ಣಿಸಲ್ಪಟ್ಟಿದೆ. 
ದಾರುಕ ಎಂಬ ದೊಡ್ಡ ರಾಕ್ಷಸನಿದ್ದನು. ಪ್ರಳಯಕಾಲದ ಅಗ್ನಿಯಂತೆ ಪ್ರಜ್ವಲಿಸುವ 
ಮೂಲಕ ಬ್ರಾಹ್ಮಣರನ್ನೂ, ದೇವತೆಗಳನ್ನೂ ಸೋಲಿಸಿದನು. ಆಗ ಎಲ್ಲ ದೇವತೆಗಳು 
ಮಹಾರುದ್ರದೇವರನ್ನೇ ಶರಣಾದರು. ಆಗ ರುದ್ರದೇವರು ತನ್ನ ಮಡದಿಯಾದ 
ಪಾರ್ವತಿಗೆ ಹೀಗೆ ಅಪ್ಪಣೆ ಮಾಡಿದರು. "ದಾರುಕನಿಗೆ ಸ್ತ್ರೀಯರಿಂದಲೇ 
ಮರಣವಾಗಲು ಸಾಧ್ಯ. ಆದ್ದರಿಂದ ನೀನು ಮಹಾಕಾಳಿಯಾಗಿ ಆ ದಾರುಕನನ್ನು 
ಸಂಹಾರ ಮಾಡು' ಎಂದು. ಪತಿಯ ಅಪ್ಪಣೆಯ ಪ್ರಕಾರ ಆ ಪಾರ್ವತಿಯು ತನ್ನ 
ಒಂದು ಅಂಶದಿಂದ ಕಾಳಿಯ ರೂಪವನ್ನು ತಾಳಿದಳು. ಇದು ಬಲು ವಿಚಿತ್ರ ವಾಗಿದೆ. 
ಏಕೆಂದರೆ ತನ್ನ ಪತಿಯ ದೇಹವನ್ನೇ ಒಂದಂಶದಿಂದ ಪ್ರವೇಶಿಸಿದಳು. ಆ ಪರಮೇಶ್ವರನ 
ಕಂಠದಲ್ಲಿರುವ ಹಾಲಾಹಲ ವಿಷದಿಂದಲೇ ಒಂದು ವಿಷಭರಿತದೇಹವನ್ನು 
ನಿರ್ಮಿಸಿದಳು. ಇದನ್ನು ತಿಳಿದ ರುದ್ರದೇವರು ತಮ್ಮ ಮೂರನೇ ಕಣ್ಣಿಂದ ಈ 
ಮಹಾಕಾಳಿಯನ್ನು ಸೃಷ್ಟಿಸಿದರು. ಈಕೆಯೇ ಕಾಲಕಂಠೀ, ಕಪರ್ದಿನೀ ಎನಿಸಿದಳು. 


-65- 


ಸ್ವರ್ಣಗೌರಿವ್ರತ 


ಸಾ ಪ್ರವಿಷ್ಟು ತನುಂ ತಸ್ಯ ದೇವದೇವಸ್ಯ ಪಾರ್ವತೀ । 

ಕಂಠಸ್ಥೇನ ಎಷೇಣಾಸ್ಯ ತನುಂ ಚಕ್ರೇ ತದಾತ್ಮನಃ ॥ 

ತಾಂ ಚ ಜ್ಞಾತ್ವಾ ತಥಾಭೂತಾಂ ತೃತೀಯೇನಕ್ಷಣೇನ ವೈ । 

ಸಸರ್ಜ ಕಾಲೀಂ ಕಾಮಾರೀಃ ಕಾಲಕಂಠೀಂ ಕಪರ್ದಿನೀಂ ॥ 

ಸಮಸ್ತ ದೇವತೆಗಳಿಗೆ ವಿಜಯವನ್ನು ನೀಡುವುದಕ್ಕಾಗಿ ಸಮಸ್ತರಾಕ್ಷಸರ 

ಅಪಜಯಕ್ಕೆ ಕಾರಣಭೂತಳಾದಳು. ಕಪ್ಪಾದ ದೇಹವುಳ್ಳ ಇವಳ ಈ ಸ್ವರೂಪವನ್ನು 
ಕಂಡು, ಎಲ್ಲ ದೇವತೆಗಳು ಭಯಭೀತರಾದರು. ಶಿವನಂತೆ ತ್ರಿನೇತ್ರಳಾಗಿದ್ದಳು. 
ತ್ರಿಶೂಲಧಾರಿಯಾಗಿದ್ದಳು. ಸರ್ಪಗಳನ್ನು ತನ್ನ ದೇಹದಲ್ಲಿ ಧಾರಣೆ ಮಾಡಿದ್ದಳು. 
ಇಂಥ ಮಹಾಕಾಳಿಯಿಂದ ಭಯಾನಕವಾದ ಪಿಶಾಚಿಗಳು, ಭೂತಗಳು 
ಪ್ರಾದುರ್ಭೂತಗೊಂಡವು. ಇವಳ ಅತ್ಯದ್ಭುತವಾದ ಪರಾಕ್ರಮದ ರೋಷಾಗ್ನಿಯಲ್ಲಿ 
ಆ ದಾರುಕನು ಸುಟ್ಟುಭಸ್ಮವಾದನು. ಇವಳ ಶಕ್ತಿವೇಗದ ರಭಸದ ಪ್ರಭಾವದಿಂದ 
ಸಮಸ್ತಲೋಕವೇ ಅಲ್ಲೋಲ- ಕಲ್ಲೋಲವಾಯಿತು. ಇವಳ ಕೋಪಾಗ್ನಿಯನ್ನು ಹೇಗೆ 
ಉಪಸಂಹಾರ ಮಾಡುವುದೆಂಬುದೇ ದೇವತೆಗಳಿಗೆ ಚಿಂತೆಯಾಯಿತು. ಆಗ ಸಮಸ್ತ 
ದೇವತೆಗಳು ರುದ್ರದೇವರನ್ನೇ ಮೊರೆಹೊಕ್ಕರು. ರುದ್ರದೇವರು ಬಾಲಕನ ರೂಪವನ್ನು 
ಸ್ವೀಕರಿಸಿ ಪ್ರೇತಗಳಿಂದ ಕೂಡಿದ ಸಶಾನದಲ್ಲಿ ಅಳುವಂತೆ ನಾಟಕವಾಡಿದರು. ಈ 
ಬಾಲಕನ ದುಃಖವನ್ನು ಕಂಡು, ಮಹಾಕಾಳಿಯು ಅವನನ್ನು ಎತ್ತಿ ಮುದ್ದಾಡಿ ಸ್ತನ್ಯಪಾನ 
ಮಾಡಿಸಿದಳು. ರುದ್ರದೇವರು ಬಾಲಕರೂಪವನ್ನು ಧರಿಸಿ, ಅಳುವ ಮೂಲಕ ತನ್ನ 
ಕಣ್ಣೀರಿನಿಂದ ಅವಳ ಕ್ರೋಧಾಗ್ನಿಯನ್ನು ಉಪಶಮನಗೊಳಿಸಿದರು. ಮತ್ತು ಸ್ತನ್ಯಪಾನ 
ಮಾಡುವ ಮೂಲಕ ಅವಳ ಹೃದಯದಲ್ಲಿದ್ದ ಕೋಪವನ್ನು ಸಂಪೂರ್ಣವಾಗಿ 
ಶಾಂತಗೊಳಿಸಿದರು. ಈ ಪ್ರಕಾರವಾಗಿ ಮಹಾಕಾಳಿಯ ಕ್ರೋಧಾಗ್ನಿ ಹಾಗೂ ಕೋಪವು 
ಸಂಪೂರ್ಣವಾಗಿ ಶಾಂತವಾಯಿತು. ಎಲ್ಲ ದೇವತೆಗಳು ರುದ್ರದೇವರಿಗೆ ಹಾಗೂ 
ಮಹಾಕಾಳಿಗೆ ಜಯಘೋಷವನ್ನು ಮಾಡಿದರು. ಅತ್ಯಂತ ಸಂತುಷ್ಟರಾದ ರುದ್ರದೇವರು 
ತಮ್ಮ ಭೂತಗಣಗಳ ಜೊತೆ ಹಾಗೂ ಪ್ರಮಥಗಣಗಳ ಜೊತೆ ಸಂಧ್ಯಾಕಾಲದಲ್ಲಿ 
ರುದ್ರತಾಂಡವವನ್ನು ಮಾಡಿದರು. ರುದ್ರದೇವರ ತಾಂಡವನರ್ತನವನ್ನು ಕಂಡು ಆ 


ಸ್ವರ್ಣಗೌರಿವ್ರತ 


ಮಹಾಕಾಳಿಗೆ ಮತ್ತಷ್ಟುಉತ್ಸಾಹವು ಹೆಚ್ಚಾಯಿತು. ತಾನೂ ಕೂಡ ಯೋಗಿನಿಯರಿಂದ 
ಕೂಡಿದವಳಾಗಿ ಲಾಸ್ಯನರ್ತನವನ್ನು ಮಾಡಿದಳು. ಇವರೀರ್ವರ ನೃತ್ಯ ಹಾಗೂ 
ನರ್ತನಗಳನ್ನು ನೋಡಲು ಎಲ್ಲ ದೇವಾನುದೇವತೆಗಳು ಗಗನಮಾರ್ಗದಲ್ಲಿ 
ಸಾಲುಸಾಲಾಗಿ ಬಂದು ನಿಂತರು. ಪ್ರತಿಯೊಬ್ಬರೂ ಶಿವಪಾರ್ವತಿಯರ 
ತಾಂಡವನರ್ತನವನ್ನು ಕಂಡು, ಸಂತೋಷ ಪಟ್ಟರು. ಹೀಗೆ ದಾರುಕರಾಕ್ಷಸನ ಸಂಹಾರದ 
ಚರಿತ್ರೆಯು ಅತ್ಯಂತ ರೋಚಕವಾಗಿದೆ. 


ಮಹಾಕಾಳಿಯೆನಿಸಿದ ಪಾರ್ವತಿಯನ್ನೇ ಎಲ್ಲರೂ ದುರ್ಗೆಯೆನ್ನುತ್ತಾರೆ. ಈ 
ದುರ್ಗೆಯೇ ಮಹಿಷಾಸುರ ಮೊದಲಾದ ದೈತ್ಯರನ್ನೂ ಕೂಡ ಕೊಂದಿರುತ್ತಾಳೆ 
ಅಲ್ಲವೇ? 

ಲಕ್ಷ್ಮೀದೇವಿಯ ದುರ್ಗಾರೂಪದ ವಿಶೇಷ ಸನ್ನಿಧಾನವು ಈ 
ಮಹಾಕಾಳಿಯಲ್ಲಿದೆಯೆಂದು ತಿಳಿಯಬೇಕು. 


ಪಾರ್ವತೀದೇವಿಯ ಪ್ರಸಿದ್ಧನಾಮಗಳು ಅದರಿಂದ 
ತಿಳಿಯುವ ಅರ್ಥಗಳು 

೧. ಗೌರಿ - ಕಂಗೊಳಿಸುವ ಶ್ವೇತರೂಪದವಳು. ಹಾಗೂ 
ಶುದ್ಧಸತ್ತ್ವಾತಕಳಾದವಳು. ಇಂದ್ರ, ಶಚಿ ಮೊದಲಾದ ದೇವತೆಗಳಿಗೆ ಗುರು 
ಎನಿಸಿದವಳು. 

೨. ಅಂಬಿಕಾ - ಇಂದ್ರಾದಿ ಸಮಸ್ತ ಪ್ರಪಂಚಕ್ಕೆ ತಾಯಿಯಾದವಳು. ಗಣೇಶ 
ಮತ್ತು ಷಣ್ಮುಖರಿಗೆ ತಾಯಿಯಾದವಳು. 

೩. ಮನೋನನೀ - ರುದ್ರದೇವರಲ್ಲಿ ಪ್ರೇಮಭಾರವನ್ನು ಹೊತ್ತವಳು. ಸಕಲರ 
ಮನಸ್ಸನ್ನು ನಿಯಂತ್ರಣ ಮಾಡುವವಳು. 

೪. ಭ್ರಮರಾಂಬಿಕಾ - ತಾನು ದುಂಬಿಯಾಗಿ ಮಲ್ಲಿಗೆಯ ಮಧ್ಯದಲ್ಲಿ ಕುಳಿತ 
ರುದ್ರದೇವರನ್ನು ಸೇವಿಸುವವಳು. 


-67- 


ಸ್ವರ್ಣಗೌರಿವ್ರತ 


೧. ಈ 


೧ 


ದೇವೇಶೀ - ಇಂದ್ರಾದಿ ಸಮಸ್ತ ದೇವತೆಗಳಿಗೆ ಒಡೆಯಳಾದವಳು. 


ದುರ್ಗಾ - ದುಷ್ಟರನ್ನು ದಮನ ಮಾಡುವವಳು. ಪರ್ವತದಂಥಾ 
ಕಷ್ಟಕಾರ್ಪಣ್ಯಗಳನ್ನು ಪರಿಹರಿಸುವವಳು. 


.  ಶೆಂಕರೀ - ಭಕ್ತರಿಗೆ ಸುಖವನ್ನು ನೀಡುವವಳು. 


೮. ಭದ್ರಾ - ಎಲ್ಲ ಆಪತ್ತುಗಳನ್ನು ಪರಿಹರಿಸುವವಳು. ಮಂಗಳ ಸ್ವರೂಪಳು. 
೯. ಶಿವಾ - ಸುಖಸ್ವರೂಪಳು. ಭಕ್ತರಿಗೆ ಸುಖವನ್ನು ದಯಪಾಲಿಸುವವಳು. 


೧೦. 


೧೧. 


೧೨ 


೧೪. 
೧೫. 
೧೬. 
೧೭. 
೧೮. 
೧೯. 
೨೦. 


೨೧ 


ಮಂಗಳಾ - ಸದಾ ಮಂಗಳಸ್ವರೂಪಳಾಗಿ ಭಕ್ತರಿಗೆ ಮಂಗಳವನ್ನು 
ನೀಡುವವಳು. 


ದೇವೀ - ಕಾಂತಿಸಂಪನ್ನಳು, ಕ್ರೀಡಾದಿಗುಣಗಳಿಂದ ವಿಶಿಷ್ಟನಾದವಳು. 


. ವಿಶಾಲಾಕ್ಷಿ - ದೊಡ್ಡ ಕಣ್ಣುಗಳುಳ್ಳವಳು. 
೧೩. 


ಸತೀ - ಅನೇಕ ಸದ್ಗುಣಭರಿತಳು, ಸಾಧ್ವಿಯಾದವಳು, ನಿರಂತರ ಪತಿಯ 
ಜೊತೆಯೇ ಇರುವವಳು. 


ದಾಕ್ಷಾಯಿಣಿ - ದಕ್ಷನ ಮಗಳು. 

ಉಮಾ - "ಉ' ನಾಮಕನಾದ ಶಿವನನ್ನೇ ಪತಿಯನ್ನಾಗಿ ಬಯಸುವವಳು. 
ಪಾರ್ವತೀ - ಪರ್ವತರಾಜನ ಮಗಳು ಳು. 

ಗಿರಿಜಾ - ಹಿಮವದ್‌ಗಿರಿಯಲ್ಲಿ ಪ್ರಾದುರ್ಭವಿಸಿದವಳು. 

ಹೈಮವತೀ - ಹಿಮವಂತರಾಜನ ಮಗಳು. 

ಮೇನಕಾತ್ಮಜಾ - ಮೇನಕೆಯ ಪುತ್ರಿಯಾದವಳು. 

ಅಪರ್ಣಾ - ಎಲೆಗಳನ್ನೂ ತಿನ್ನದೆಯೇ ತಪಸ್ಸುಮಾಡಿ ಹರನನ್ನು ಒಲಿಸಿದವಳು. 


- ಹರವಲ್ಲಭಾ - ಶಿವನಿಗೆ ಅತ್ಯಂತ ಪ್ರಿಯಳಾದವಳು. 
೨೨, 


ಮಾಹೇಶ್ವರೀ - ಮಹೇಶ್ವರನ ಪತ್ನಿಯಾದವಳು. 


ಸ್ವರ್ಣಗೌರಿವ್ರತ 


೨೩ 


೨೪. 


೨೫. 


೨೬. 


೨೭. 


೨೮. 


. ಭವಾನೀ - ಮಂಗಳಸ್ವರೂಪರಾದ ರುದ್ರದೇವರ ಪತ್ನಿ 


ಶಿವಾನೀ - ಭಕ್ತರಿಗೆ ಸುಖವನ್ನು ನೀಡುವ ರುದ್ರದೇವರ ಪತ್ನಿಯಾದವಳು. 


ರುದ್ರಾಣೀ - ಶತ್ರುಭಯಂಕರರಾದ ರುದ್ರದೇವರ ಪತ್ನಿಯಾಗಿ 
ಮಹಾಕಾಳಿಯೆನಿಸಿದವಳು. 


ಮೃಢಾಣಿ - ಭಕ್ತರಿಗೆ ಸಂತೋಷವನ್ನು ನೀಡುವವರಾಗಿದ್ದರಿಂದ ಮೃಢರನಿಸಿದ 
ರುದ್ರದೇವರ ಹೆಂಡತಿಯಾದವಳು. 


ಕಾತ್ಯಾಯಿನೀ - ಕತಗೋತ್ರದ ವಂಶದಲ್ಲಿ ಅವತರಿಸಿದವಳು. 


ಅನ್ನಪೂರ್ಣ - ಭಿಕ್ಷಾಟನೆಗೆ ಹೊರಟ ರುದ್ರದೇವರಿಗೆ ಅನ್ನವನ್ನು ನೀಡಿದವಳು. 
ಹೊಟ್ಟೆಯನ್ನು ತುಂಬಿಸುವ ಕರುಣಾಮಯಿಯಾದವಳು. 


ಭಾರತದಲ್ಲಿ ಪ್ರಸಿದ್ಧವಾದ ಪಾರ್ವತಿಯ ದೇವಾಲಯಗಳು 
ತ್ರಿಪುರ ರಾಜ್ಯದಲ್ಲಿ ಪಾರ್ವತಿಯ ತ್ರಿಪುರಸುಂದರಿ ದೇವಸ್ಥಾನವಿದೆ. 


ಬಿಹಾರದ ಗಯಾದಲ್ಲಿ ಮಂಗಳಗೌರಿಯ ದೇವಸ್ಥಾನವು ಅಪೂರ್ವವಾಗಿದೆ. 
ವಾಯುಪುರಾಣ, ಪದ್ಮಪುರಾಣಗಳಲ್ಲಿ ಇದರ ಉಲ್ಲೇಖವಿದೆ ಎನ್ನುತ್ತಾರೆ. 
ಉತ್ತರಾಖಂಡ್‌ ರಾಜ್ಯದ ಗರ್ಜಿಗ್ರಾಮದಲ್ಲಿಸಾಕ್ಷಾತ್‌ ಪಾರ್ವತಿಯ ಸ್ವರೂಪದ 
ದೇವಸ್ಥಾನವಿದೆ. ಮತ್ತು ಉತ್ತರಾಖಂಡದ ಅಲ್ಕೋರಾ ಗ್ರಾಮದಲ್ಲಿ 
ಪಾರ್ವತೀದೇವಿಯ ದೇವಸ್ಥಾನವಿದೆ. 

ಉತ್ತರಪ್ರದೇಶದ ವೃಂದಾವನದಲ್ಲಿಯೂ ಕಾತ್ಯಾಯಿನಿಯೆಂಬ ಪಾರ್ವತೀ 
ದೇವಸ್ಥಾನವಿದೆ. ಪಶ್ಚಿಮಬಂಗಾಳದ ಸೈಂತೀಯ ಗ್ರಾಮದಲ್ಲಿ ಮಹಾಕಾಳಿಯು 
ನೆಲೆಸಿದ್ದಾಳೆ. 


-69- 


ಸ್ವರ್ಣಗೌರಿವ್ರತ 


೫. 


೬ 


ಕೇರಳದ ರಾಮಪುರದಲ್ಲಿ ರುದ್ರದೇವರ ಜೊತೆ ಪಾರ್ವತಿಯು ನೆಲೆಸಿದ್ದಾಳೆ. 
ಮನೋನನೀ ಎಂಬ ಪಾರ್ವತಿಯ ರೂಪವು ಕಾವೇರಿತೀರದ ತಲಕಾಡಿನಲ್ಲಿದೆ. 


ಭ್ರಮರಾಂಬಿಕಾ ಎಂಬ ಪಾರ್ವತೀ ರೂಪವು ಮುಡುಕು ತೊರೆಯೆಂಬ ಕಾವೇರಿ 
ತೀರದಲ್ಲಿದೆ. 


ಕಾಶಿಯಲ್ಲಿ ಗಂಗೆಯ ಬಳಿ ವಿಶಾಲಾಕ್ಸಿ ದೇವಸ್ಥಾನವಿದೆ. 


ಕನ್ಯಾಕುಬ್ಬದಲ್ಲಿ ಪಾರ್ವತಿಯು ಗೌರಿರೂಪದಿಂದ ನೆಲೆಸಿದ್ದಾಳೆ. ಇವು 
ಪ್ರಧಾನವಾದವು. ಇನ್ನೂ ಕೂಡ ನೂರಾರು ಪಾರ್ವತಿಯ 
ದೇವಸ್ಥಾನಗಳಿರುವುದನ್ನು ಗಮನಿಸಬೇಕು. 


ಪಾರ್ವತಿಯ ಕುರಿತಾದ ವ್ರತ ಹಾಗೂ ಪೂಜೆಗಳು 


. ಸ್ವರ್ಣಗೌರಿ ವ್ರತ - ಭಾದ್ರಪದ ಶುದ್ಧ ತೃತೀಯಾ ದಿವಸ ಈ ವ್ರತವನ್ನು 


ಆಚರಿಸುತ್ತಾರೆ. ವ್ರತಗ್ರಂಥದಲ್ಲಿ ಗೌರಿಯ ಸ್ವರ್ಣಪ್ರತಿಮೆಯನ್ನು ಮಾಡಿ 
ಪೂಜಿಸ ಬೇಕೆಂದು ಹೇಳಲಾಗಿದೆ. ಆದ್ದರಿಂದಲೇ ಇದಕ್ಕೆ 
ಸ್ವರ್ಣಗೌರೀವ್ರತವೆಂಬ ಹೆಸರು ಬಂದಿದೆ. ಅದು ಸಾಧ್ಯವಾಗದ ಕಾರಣ ಇಂದು 
ಮಣ್ಣಿನ ಗೌರಿಯನ್ನು ಮಾಡಿ, ಎಲ್ಲರೂ ಕೂಡ ಪೂಜಿಸುವ ವಾಡಿಕೆಯು 
ಬಂದಿದೆ. 


. ಮಂಗಳಗೌರಿ - ವಿವಾಹವಾದ ಹೆಣ್ಣುಮಕ್ಕಳು ಐದುವರ್ಷಗಳ ಕಾಲ 


ಶ್ರಾವಣಮಾಸದ ಎಲ್ಲಾ ಮಂಗಳವಾರಗಳಲ್ಲಿ ಈ ವ್ರತವನ್ನು ಆಚರಿಸುತ್ತಾರೆ. 
ಹರಿದ್ರಾಗೌರಿಯನ್ನು ಇಟ್ಟು ಪೂಜಿಸುತ್ತಾರೆ. 


ಉಮಾಮಹೇಶ್ವರವ್ರತ - ಭಾದ್ರಪದ ಶುಕ್ಲ ಪೂರ್ಣಿಮೆಯ ರಾತ್ರಿಯಂದು 
ಈ ಉಮಾಮಹೇಶ್ವರ ವ್ರತವನ್ನು ಆಚರಿಸುತ್ತಾರೆ. 


-70- 


ಸ್ವರ್ಣಗೌರಿವ್ರತ 


೪. ಷೋಡಶಗೌರಿವ್ರತ - ಶ್ರಾವಣ ಮಾಸದ ಶುಕ್ಫಪಕ್ಚದ ತೃತೀಯಾ ದಿವಸ 
ಹಾಗೂ ಭಾದ್ರಪದ ಶುಕ್ಗಪಕ್ಷದ ತೃತೀಯಾ ದಿವಸ ಈ ಷೋಡಶಗೌರಿ 
ವ್ರತವನ್ನು ಆಚರಿಸುತ್ತಾರೆ. ಹದಿನಾರು ಗಂಟಿನ ದಾರವನ್ನು ಇಟ್ಟು ಪೂಜಿಸಿ 
ಧರಿಸುತ್ತಾರೆ. 


೫. ಹರಿತಾಳಕೀವ್ರತ - ಭಾದ್ರಪದ ಶುಕ್ಲಪಕ್ಚದ ತೃತೀಯಾ ದಿವಸ ಹಸ್ತಾ 
ನಕ್ಷತ್ರವಿದ್ದಾಗ ಈ ವ್ರತವನ್ನು ಆಚರಿಸುತ್ತಾರೆ. ಸ್ವರ್ಣಗೌರಿಯ ವ್ರತದ ಜೊತೆ 
ಹರಿತಾಲಕೀ ಗೌರೀವ್ರತವನ್ನೂ ಕೂಡ ಆಚರಿಸುತ್ತಾರೆ. 


೬. ಗಜಗೌರೀವ್ರತ - ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡಿದ 
ದಿವಸ ರಾತ್ರಿ ಕಾಗೆ ಕೂಗುವ ಮೊದಲು ಬೆಳಗಿನ ಜಾವ ಕುಂಬಾರರ 
ಮನೆಯಿಂದ ಮಣ್ಣನ್ನು ತಂದು ಗಜಗೌರಿಯನ್ನು ಮಾಡಿ ಒಂಬತ್ತು ದಿನಗಳ 
ಕಾಲ ಪೂಜಿಸುತ್ತಾರೆ. ಇವು ಪ್ರಧಾನವಾದ ಗೌರಿವ್ರತಗಳು. ಇನ್ನೂ ಹಲವಾರು 
ವ್ರತಗಳು ಪುರಾಣಗಳಲ್ಲಿ ಪ್ರಸಿದ್ಧವಾಗಿವೆ. 

*%%% 


ಸ್ವರ್ಣಗೌರಿವ್ರತ 


ಸ್ವರ್ಣಗೌರಿ ವ್ರತ 


ಈಶ್ವರ ಉವಾಚ 


ಅತಃ ಪರಂ ಪ್ರವಶ್ಚಾಮಿ ಸ್ಪರ್ಣಗೌರೀವ್ರತಂ ಶುಭಂ | 
ಶ್ರಾವಣೇ ಶುಕ್ಲಪಕ್ಷೇ ತು ತೃತೀಯಾಯಾಂ ವಿಧಾತೃಜ 11೧॥1 
ಈಶ್ವರನು ಹೇಳುತ್ತಾನೆ- ಹೇ ವಿಧಿಪತ್ರ ಸನತ್ಕುಮಾರಾ, ಇನ್ನು ಮುಂದೆ ಶ್ರಾವಣ 
ಶುದ್ಧ ತೃತೀಯಾ ದಿನ ಮಾಡಬೇಕಾದ "ಸ್ವರ್ಣಗೌರೀ ವ್ರತ'ವನ್ನು ಕುರಿತು ನಿನಗೆ 
ತಿಳಿಸುವೆನು. 


ಪ್ರಾತಃ ಸ್ನಾತ್ವಾ ನಿತ್ಯಕರ್ಮ ಕೃತ್ವಾ ಸಂಕಲ್ಪಮಾಚರೇತ್‌ । 
ಪಾರ್ವತೀಶಂಕರೌ ಪೂಜ್ಯಾ ಷೋಡಕಶೈರುಪಚಾರಕ್ಕೆಃ 11೨।1 
ಅಂದು ಪ್ರಾತಣಾಲ ಸ್ನಾನ ಮಾಡಿ ನಿತ್ಯ ಆಹ್ನೀಕ ಕರ್ಮಗಳನ್ನು ಮುಗಿಸಿ ಸಂಕಲ್ಪ 
ಪೂರ್ವಕ ವ್ರತಧಾರಣ ಮಾಡಬೇಕು. ಪಾರ್ವತೀ-ಪರಮೇಶ್ವರನನ್ನು 
ಷೋಡಶೋಪಚಾರಗಳಿಂದ ಪೂಜಿಸಬೇಕು. 


ದೇವ ದೇವ ಸಮಾಗಚ್ಛ ಪ್ರಾರ್ಥಯೇ$ಹಂ ಜಗತ್ಪತೇ । 
ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸತ್ತಮ ॥೩॥ 
ಹೇ ದೇವದೇವಾ, ಇಲ್ಲಿಗೆ ದಯಮಾಡಿಸು. ಹೇ ಜಗತ್ಪತೇ, ಸುರಸತ್ತಮಾ, 
ನಾನು ಮಾಡಿದ ಈ ಪೂಜೆಯನ್ನು ಸ್ವೀಕರಿಸಲು ಬೇಡಿಕೊಳ್ಳುತ್ತೇನೆ' ಎಂದು 
ಪ್ರಾರ್ಥಿಸಬೇಕು, 


ವಾಯನಾನಿ ಪ್ರದೇಯಾನಿ ದಂಪತೀಭ್ಯಸ್ತು ಷೋಡಶ । 
ಭವನ್ಯಾಶ್ಚ ಮಹಾದೇವ್ಯಾ ವ್ರತಸಂಪೂರ್ಣಹೇತವೇ un 
೧೬ ದಂಪತಿಗಳಿಗೆ ಮರದ ಬಾಗಿಣಗಳನ್ನು ಕೊಡಬೇಕು. 
"ಪಾರ್ವತೀ-ಪರಮೇಶ್ವರರ ಪ್ರೀತ್ಯರ್ಥವಾಗಿ ಮತ್ತು ಈ ವ್ರತದ ಸಂಪೂರ್ತಿಗಾಗಿ 
ದ್ವಿಜಶ್ರೇಷ್ಠನಿಗೆ ಮರದ ಬಾಗಿಣವನ್ನು ಕೊಡುತ್ತೇನೆ" ಎಂದು ಸಂಕಲ್ಪಿಸಿ ವಾಯನ 
ದಾನವನ್ನು ಕೊಡಬೇಕು. 


*72- 


ಸ್ವರ್ಣಗೌರಿವತ 


ಪ್ರೀತಯೇ ದ್ವಿಜವರ್ಯಾಯ ವಾಯನಂ ಪ್ರದದಾಮ್ಯಹಂ । 


ಧಾನಾ ಷೋಡಶಪಕ್ಟಾನ್ಸೈರ್ವೇಣುಪಾತ್ರಾಣಿ ಹೋಡಶ ॥೫॥ 


ಅಕ್ಕಿ ಹಿಟ್ಟಿನಿಂದ ಮಾಡಿದ ೧೬ ಪಕ್ವಾನ್ನಗಳನ್ನು » ೧೬ ಮರಗಳಲ್ಲಿಹಾಕಿ ಅವುಗಳನ್ನು 
ವಸ್ತ್ರಗಳಿಂದ ಮುಚ್ಚಿ ೧೬ ಬ್ರಾಹ್ಮಣ ದಂಪತಿಗಳನ್ನು ಆಮಂತ್ರಿಸಿ ಅವರಿಗೆ ಕೊಡಬೇಕು. 
"ವ್ರತಸಂಪೂರ್ತಿಗಾಗಿ ಬಾಗಿನವನ್ನು ಬ್ರಾಹ್ಮಣರಿಗೆ ಕೊಡುವೆನು. 

ಕುರ್ಯಾದ್ವಸ್ತ್ರಾ ದಿರ್ಭಿರ್ಯಕ್ತಾನ್ಯಾಹೂಯ ದ್ವಿಜದಂಪತೀನ್‌ I 

ವ್ರತಸಂಪೂರ್ಣತಾರ್ಥಂ ತು ಬ್ರಾಹ್ಮಣೇಭ್ಯೋ ದದಾಮ್ಯಹಂ ॥೬॥ 

ಸ್ವಲಂಕೃತಾಃ ಸುವಾಸಿನ್ಯಃ ಪಾತಿವ್ರತ್ಯೇನ ಭೂಷಿತಾ । 

ಮಮ ಕಾರ್ಯಸಮೃದ್ಧ ರಂ ಪ್ರತಿಗೃಹ್ಣಂತು ಶೋಭನಾ: ॥೭॥ 

ಪಾತಿವ್ರತ್ಯದಿಂದ ಭೂಷಿತರಾದ ಅಲಂಕೃತರಾದ ಸುವಾಸಿನಿಯರೇ, ನನ್ನ 
ಕಾರ್ಯಸಿದ್ಧಿಯಾಗುವುದಕ್ಕಾಗಿ ಈ ಬಾಗಿನಗಳನ್ನು ಸ್ವೀಕರಿಸಿ' ಎಂದು ಪ್ರಾರ್ಥಿಸುತ್ತಾ 
ಮರದ ಬಾಗಿನಗಳನ್ನು ಕೊಡಬೇಕು. 
ಏವಂ ಷೋಡಶವರ್ಷಾಣಿ ಅಷ್ಟ್‌ ಚತ್ಪಾಧಿ ವಾ ಪುನಃ। 
ಏಕವರ್ಷಂ ತು ಸದ್ಯೋ ವಾ ಕೃತ್ವಾ ಚೋದ್ಯಾಪನಂ ಚರೇತ್‌ ॥೮॥ 

ಈ ಪ್ರಕಾರ ೧೬ ವರ್ಷಗಳವರೆಗೆ ಅದಾಗದಿದ್ದರೆ ೮ ವರ್ಷಗಳವರೆಗೆ, 
ಅದಾಗದಿದ್ದರೆ ೪ ವರ್ಷಗಳವರೆಗೆ ಅದೂ ಆಗದಿದ್ದರೆ ಕೊನೆಯ ಪಕ್ಷ ೧ 
ವರ್ಷವಾದರೂ ಈ ವ್ರತವನ್ನು ಆಚರಿಸಿ ತಡಮಾಡದೇ ಉದ್ಯಾಪನೆಯನ್ನು 
ಮಾಡಬೇಕು. 


ಪೂಜಾಂತೇ ಚ ಕಥಾಂ ಶ್ರುತ್ವಾವಾಚಕಂ ಸಂಪ್ರಪೂಜಯೇತ್‌ ॥1೯॥ 


ಪೂಜೆ ಮುಗಿದ ನಂತರ ಕಥೆಯನ್ನು ಕೇಳಬೇಕು. ಆಮೇಲೆ ಪೌರಾಣಿಕನನ್ನು 
ಪೂಜಿಸಬೇಕು. 


ಸನತ್ಕುಮಾರ ಉವಾಚ 


ಕೇನ ಚೀರ್ಣಂ ವ್ರತಮಿದಂ ಮಾಹಾತ್ಕ್ಯಂ ಚಾಸ್ಯ ಕೀದೃಶಂ | 
ಉದ್ಯಾಪನಂ ಕಥಂ ಕಾರ್ಯಂ ತತ್ತರ್ವಂ ವದ ಮೇ ಪ್ರಭೋ॥೧೦॥ 


-73- 


ಸ್ವರ್ಣಗೌರಿವ್ರತ 


ಆಗ ಸನತ್ಯುಮಾರನು "ಹೇ ಪ್ರಭೋ, ಈ ಮೊದಲು ಈ ವ್ರತವನ್ನು ಯಾರು 
ಆಚರಿಸಿದ್ದಾರೆ? ಈ ವ್ರತದ ಮಹಾತ್ಮೆ ಏನು? ವ್ರತೋದ್ಯಾಪನೆಯನ್ನು ಹೇಗೆ 
ಆಚರಿಸಬೇಕು? ಇದನ್ನೆಲ್ಲ ನನಗೆ ತಿಳಿಸುವವನಾಗು ಎಂದು ಕೇಳಿದನು. 


ಈಶ್ವರ ಉವಾಚ 
ಸಾಧು ಪೃಷ್ಟಂ ಮಹಾಭಾಗ ಕಥಯಾಮಿ ತವಾಗ್ರತಃ । 
ಸ್ವರ್ಣಗೌರೀವ್ರತಂ ನಾಮ ಸರ್ವಸಂಪತ್ಯರಂ ನೃಣಾಂ 11೧೧॥॥ 
ಈಶ್ವರನು ಹೇಳುತ್ತಾನೆ- ಹೇ ಮಹಾಭಾಗಾ, ಒಳ್ಳೆಯ ಪ್ರಶ್ನೆಗಳನ್ನು 
ಮಾಡಿರುವಿ, ಎಲ್ಲವನ್ನೂ ನಿನಗೆ ತಿಳಿಸುವೆನು, "ಸ್ವರ್ಣಗೌರಿ' ಎಂಬ ಹೆಸರಿನ ಈ 
ವ್ರತವು ಮನುಷ್ಯರಿಗೆ ಸರ್ವಸಂಪತ್ತುಗಳನ್ನು ಕೊಡುವಂಥದು ಆಗಿದೆ. 


ಪುರಾ ಸರಸ್ಪತೀತೀರೇ ಸುವಿಲಾಖ್ಯಾ ಮಹಾಪುರೀ 1 
ತತ್ರ ಚಂದ್ರಪ್ರಭೋ ನಾಮ ರಾಜಾಠಸಿದ್ಧದದೋಪಮಃ ॥೧೨॥ 
ಹಿಂದಕ್ಕೆ ಸರಸ್ವತೀ ನದಿಯ ದಂಡೆಯ ಮೇಲೆ ಸುವಿಲಾ ಎಂಬ ಹೆಸರಿನ ಒಂದು 


ದೊಡ್ಡ ಪಟ್ಟಣವಿದ್ದಿತು. ಅಲ್ಲಿ ಚಂದ್ರಪ್ರಭ ಎಂಬ ಹೆಸರಿನ ಕುಬೇರನಂತೆ 
ಶ್ರೀಮಂತನಾದ ಒಬ್ಬ ರಾಜನಿದ್ದನು. 


ತಸ್ಯಾ55ಸ್ತಾಂ ರೂಪಲಾವಣ್ಯೇ ಸೌಂದರ್ಯಸ್ಥರಬಿಭ್ರಮೇ। 
ಮಹಾದೇವೀವಿಶಾಲಾಖ್ಯೆ ದ್ವಿಭಾರ್ಯೇ ಕಮಲೇಕ್ಟಣೇ  ॥೧೩॥ 
ಆ ರಾಜನಿಗೆ ರೂಪ ಲಾವಣ್ಯಗಳಿಂದ ಯುಕ್ತರಾದ, ಸೌಂದರ್ಯ 
ಮಂದಹಾಸಗಳಿಂದ ಶೋಭಿಸುವ, ಕಮಲದಂತೆ ನೇತ್ರಗಳುಳ್ಳ ಮಹಾದೇವಿ ಮತ್ತು 
ವಿಶಾಲಾ ಎಂಬ ಹೆಸರಿನ ಇಬ್ಬರು ರಾಣಿಯರಿದ್ದರು. 


ತಯೋಃ ಪ್ರಿಯತರಾ ಜ್ಯೇಷ್ಠಾ ತಸ್ಕಾ5 5ಸೀನ್ಭೃಪತೇರ್ಮತಾ । 
ಸ ಕದಾಚಿದ್ದನಂ ಭೇಜೆ ಮೃಗಯಾsಸಕ್ತಮಾನಸಃ 11೧೪॥ 
ಅವರಿಬ್ಬರಲ್ಲಿ ಜ್ಯೇಷ್ಠಳಾದ ಮಹಾದೇವಿಯು ರಾಜನಿಗೆ ಹೆಚ್ಚುಪ್ರಿಯಳಾಗಿದ್ದಳು. 
ಒಮ್ಮೆ ಬೇಟೆಯಾಡುವ ಇಚ್ಛೆಯುಳ್ಳವನಾಗಿ ರಾಜನು ಕಾಡಿಗೆ ಹೋದನು. 


ಸಿಂಹಶಾರ್ಮೂಲವಾರಾಹವನಮಾಹಿಷಕುಂಜರಾನ್‌ । 
-74- 


ಸ್ವರ್ಣಗೌರಿವ್ರತ 


ಹತ್ವಾ ಬಭ್ರಾಮ ತೃಷ್ಠಾರ್ತಃ ಸ ರಾಜಾ ವಿಪಿನಂ ಮಹತ್‌ ॥೧೫॥ 
ಅಲ್ಲಿ ಸಿಂಹ, ಹುಲಿ, ಕಾಡುಹಂದಿ, ಕಾಡೆಮ್ಮೆ, ಆನೆ ಮೊದಲಾದವುಗಳನ್ನು 
ಕೊಂದು ರಾಜನು ಬಹು ನೀರಡಿಸಿ ಆ ಮಹಾರಣ್ಯದಲ್ಲಿ ನೀರಿಗಾಗಿ ಅಡ್ಡಾಡಿದನು. 
ಅಷ್ಟರಲ್ಲಿ, 
ಚಕ್ರಕಾರಂಡವಾಕೀರ್ಣಂ ಚಂಚರೀಕಪಿಕಾಕುಲಂ। 
ಉತ್ಸುಲ್ಲಮಲ್ಲಿಕಾಜಾತಿಕುಮುದೋತ್ಸಲಮಂಡಿತಂ 1೧೬/1 


ಅಪೂರ್ವಮವನೀಶೋತಸ್‌ಾ ದದರ್ಶಾಸ್ಟರಸಾಂ ಸರಃ । 
ಸಮಾಸಾದ್ಯ ಸರಸ್ತೀರಂ ಪೀತ್ವಾ ಜಲಮನುತ್ತಮಂ 1೧೭/1 
ಆ ವನದಲ್ಲಿ ಭ್ರಮರ, ಚಕ್ರವಾಕ, ಕಾರಂಡವ, ಕೋಗಿಲೆ, ಮೊದಲಾದವುಗಳಿಂದ 
ಯುಕ್ತವಾದ ಬಣ್ಣ ಬಣ್ಣದ ವಿಕಸಿತವಾದ ಮಲ್ಲಿಗೆ, ಜಾಜೀ ಪುಷ್ಪ , ವಿವಿಧ ಕಮಲಗಳು 
ಇವುಗಳಿಂದ ತುಂಬಿದ ಅಪ್ಪರೆಯರ ಒಂದು ಅಪೊರ್ವವಾದ ಸರೋವರವನ್ನು 
ಕಂಡನು. ಸರೋವರದ ದಂಡನೆಗೆ ಬಂದು ಶುದ್ಧವಾದ ನೀರನ್ನು ಕುಡಿದನು. 


ಭಕ್ತ್ಯಾಗೌರೀಮರ್ಚಯಂತಂ ದದರ್ಶಾಪರಸಾಂ ಗಣಂ । 
ಕಿಮೇತದಿತಿ ಪಪ್ರಚ್ಛರಾಜಾ ರಾಜೀವಲೋಚನಃ 11೧೮॥ 
ತೀರದಲ್ಲಿ ಗೌರಿಯನ್ನು ಭಕ್ತಿಯಿಂದ ಪೂಜಿಸುತ್ತಿರುವ ಅಪ್ಸರೆಯರ ಸಮೂಹವನ್ನು 
ಕಂಡನು. ಅತ್ಯಂತ ವಿಸ್ಥಿತನಾದ ರಾಜನು "ಇಲ್ಲಿ ಏನು ಮಾಡುತ್ತಿರುವಿರಿ? ಎಂದು 
ಆ ಅಪ್ಪರೆಯರನ್ನು ವಿಚಾರಿಸಲು, 


ಸ್ವರ್ಣಗೌರೀವ್ರತಮಿದಂ ಕ್ರಿಯತೇ ಸ್ಥಾರಭಿರುತ್ತಮಂ । 
ಸರ್ವಸಂಪತ್ಕರಂ ನೃಣಾಂ ತತ್ಕುರುಷ್ವ ನೃಪೋತ್ತಮ nol 
ಹೇ ನೃಪೋತ್ತಮಾ, ನಾವು ಸ್ವರ್ಣಗೌರೀವ್ರತವನ್ನು ಆಚರಿಸುತ್ತಿದ್ದೇವೆ. ಮನುಷ್ಯರಿಗೆ 
ಸರ್ವಸಂಪತ್ತುಗಳನ್ನು ಕೊಡುವ ಉತ್ತಮವಾದ ಈ ವ್ರತವನ್ನು ನೀನೂ 
ಆಚರಿಸುವವನಾಗು' ಎಂದು ಆ ಅಪ್ಪರೆಯರು ತಿಳಿಸಿದರು. 
ರಾಜೋವಾಚ 


ಎಧಾನಂ ಕೀದೃಶಂ ವ್ರತಂ ಕಿಂ ಫಲಂ ವಿಸ್ತರಾನ್ಮಮ । 


-75- 


ಸ್ವರ್ಣಗೌರಿವ್ರತ 


ತಾ ಊಚುರ್ಯೋಷಿತಃ ಸರ್ವಾಸೃತೀಯಾಯಾಂ ನಭೋಯುಜಿ॥ 


ಕರ್ತವ್ಯಂ ವ್ರತಮೇತದ್ಧಿ ಸ್ಫರ್ಣಗೌರೀತಿ ಸಂಜ್ಞಿತಂ । 
ಪಾರ್ವತೀಶಂಕರೌ ಪೂಜ್ಯಾ ಭಕ್ತ್ಯಾ ಪರಮಯಾ ಮುದಾ ॥೨೧॥ 
ಆಗ ರಾಜನು- ಭೋ, ಈ ವ್ರತದ ವಿಧಾನವನ್ನು ಮತ್ತು ಫಲವನ್ನು ವಿಸ್ತಾರವಾಗಿ 
ನನಗೆ ತಿಳಿಸಿರಿ ಎಂದು ಕೇಳಲು, ಆ ಅಪ್ಪರೆಯರು ಹೇಳಿದರು- ಶ್ರಾವಣ ಶುದ್ಧ 
ತೃತೀಯಾ ದಿನ ಎಲ್ಲ ಸ್ತ್ರೀಯರೂ ಆಚರಿಸಬೇಕಾದ ಈ ವ್ರತಕ್ಕೆ 


"ಸ್ವರ್ಣಗೌರೀವ್ರತ'ವಂದು ಹೆಸರು. ಅಂದು ಪಾರ್ವತೀಪರಮೇಶ್ವರರನ್ನು ಭಕ್ತಿಯಿಂದ 
ಪೂಜಿಸಬೇಕು. 


ದೋರಕಂ ಷೋಡಶಗುಣಂ ಬದ್ದೀಯಾದ್ದಕ್ಕಿಣೇ ಕರೇ । 
ನರೋ ವಾಮೇ ತು ನಾರೀಣಾಂ ಗಲೇ ವಾ ಬುಧನಂ ಮತಂ॥1೨೨॥॥ 
೧೬ ಗಂಟುಗಳನ್ನು ಹಾಕಿದ ದಾರವನ್ನು ಪುರುಷರು ಬಲಭುಜದಲ್ಲಿ, ಸ್ತ್ರ ಯರು 
ಎಡಭುಜದಲ್ಲಿಯಾಗಲೀ ಅಥವಾ ಕೊರಳಿನಲ್ಲಿಯಾಗಲೀ ಕಟ್ಟಿಕೊಳ್ಳಬೇಕು. 
ತತ್‌ ಕೃತ್ವಾಸೋತಪಿ ಜಗ್ರಾಹ ವ್ರತಂ ನಿಯಮಮಾನಸಃ | 
ಗುಣೈಃ ಷೋಡಶಭಿರ್ಯುಕ್ತಂ ದೋರಕಂ ದಕ್ಷಿಣೇ ಕರೇ ॥೨೩॥ 
ಅಪ್ಸರೆಯರು ತಿಳಿಸಿದಂತೆಯೇ ರಾಜನು ವ್ರತ ಧಾರಣಮಾಡಿದನು. "ಹೇ ದೇವಿ, 
೧೬ ಗಂಟುಗಳುಳ್ಳ ದೋರಕವನ್ನು ಬಲಭುಜದಲ್ಲಿ ಕಟ್ಟಿಕೊಳ್ಳುವೆನು. 
ಬಧ್ನಾಮಿ ದೇವದೇವೇಶಿ ಪ್ರಸಾದಂ ಕುರು ಮೇ ವರಂ | 
ಏವಂ ದೇವ್ಯಾವ್ರತಂ ಕೃತ್ವಾ ಆಜಗಾಮ ನಿಜಂ ಗೃಹಂ 11೨೪॥ 
ನನ್ನ ಮೇಲೆ ಅನುಗ್ರಹ ಮಾಡು. ಹೇ ದೇವದೇವೇಶಿ ವರವನ್ನು ದಯಪಾಲಿಸು' 
ಎಂದು ಪ್ರಾರ್ಥಿಸಿ ವ್ರತ ಪೂಜೆಯನ್ನು ಮುಗಿಸಿ ತನ್ನ ಅರಮನೆಗೆ ಹೊರಟು ಬಂದನು. 
ಪಪ್ರಚ್ಛ ದೋರಕಂ ಹಸ್ತೇ ದೃಷ್ಟ್ವಾ ಜ್ಯೇಷ್ಠಾತಿಕೋಪನಾ । 
ತ್ರೋಟಯಿತ್ವಾ ಚ ಚಿಕ್ಬೇಪ ಬಾಹ್ಯೇ ಶುಷ್ಛತರೂಪರಿ 11೨೫॥॥ 
ರಾಜನ ಬಲಭುಜದಲ್ಲಿದ್ದ ದೋರಕವನ್ನು ಕಂಡು ಜೈ ಷ್ಠಪತ್ನಿಯಾದ 
ಮಹಾದೇವಿಯು ಇದೇನೆಂದು ಕೇಳಿದಳು ಮತ್ತು ಅತಿ ಕೋಪ ದಿಂದ ಆ 


-76- 


ಸ್ವರ್ಣಗೌರಿವ್ರತ 


ದೋರಕವನ್ನು ಭುಜದಿಂದ ಕಿತ್ತಿ ತೆಗೆದು ಒಣಗಿದ ಒಂದು ಮರದ ಮೇಲೆ 
ಬೀಸಾಕಿದಳು. 

ನ ಕರ್ತವ್ಯಂ ನ ಕರ್ತವ್ಯಮಿತಿ ರಾಜ್ಞೆ ವದತ್ಯಪಿ । 

ತೇನ ಸಂಸ್ಥಪ್ಟಮಾತ್ರೇಣ ತರುಃ ಪಲ್ಸವಿತೋ5 ಭವತ್‌ ॥1೨೬। 


"ಪ್ರಿಯೇ ಹಾಗೆ ಮಾಡಬಾರದು, ಹಾಗೆ ಮಾಡಬಾರದು' ಎಂದು ರಾಜನು 
ಪರಿಪರಿಯಿಂದ ಹೇಳಿದರೂ ಕೇಳದೇ ದೋರಕವನ್ನು ಹೊರಗೆ ಒಗೆದೇ ಬಿಟ್ಟಿದ್ದಳು. 


ತದ್‌ ದ್ವಿತೀಯಾ ತತೋ ದೃಷ್ಟ್ವಾ ವಿಸ್ಮಯಾಕುಲಿತಾ5 ಭವತ್‌ | 
ತತ್ರಸ್ಥಂ ದೋರಕಂ ಛಿನ್ನಂ ಗೃಹೀತ್ವಾಸಾ ಬಬಂಧ ಹ 1೨೭। 
ಆ ದೋರಕದ ಸ್ಪರ್ಶಮಾತ್ರದಿಂದ ಒಣಗಿದ ಆ ಮರವು ಚಿಗುರಿತು. ರಾಜನ 
ಎರಡನೆಯ ಪತ್ನಿಯಾದ ವಿಶಾಲಾ ಇದನ್ನು ನೋಡಿ ವಿಸಿತಳಾದಳು. 
ತತಸ್ತನ್ಮಾ ಸಮಾಹಾತ್ಮ್ಯಾತೃತ್ಕುಃ ಪ್ರಿಯತರಾನ ಭವತ್‌ । 
ಜ್ಯೇಷ್ಠಾ ವ್ರತಾಪಚಾರೇಣ ಸಾ ತ್ಯಕ್ತಾ ದುಃಖಿತಾ ವನು ॥೨೮॥ 
ಮತ್ತು ಓಡಿಹೋಗಿ ಆ ಹರಿದ ದೋರಕವನ್ನು ತನ್ನ ಕೈಯಲ್ಲಿ ಕಟ್ಟಿಕೊಂಡಳು. 
ಮಾಸಮಹಾತ್ಮೆಯಿಂದ ಅಂದಿನಿಂದ ಚಿಕ್ಕವಳು ಪತಿಗೆ ಹೆಚ್ಚು ಪ್ರಿಯಳಾದಳು, ವ್ರತಕ್ಕೆ 
ಮಾಡಿದ ಅಪಚಾರದಿಂದ ಜ್ಯೇಷ್ಠ ಭಾಮೆಯನ್ನು ರಾಜನು ಪರಿತ್ಯಜಿಸಿದನು. 


ಪ್ರಯಯೌ ಸಾ ಮಹಾದೇವೀ ಧ್ಯಾಯಂತೀ ಮನಸಾ ಚ ಹ | 
ಮನೀನಾಮಾಶ್ರಮೇ ಪುಣ್ಯ ನಿವಸಂತೀ ಕ್ವಚಿತ್‌ ಕ್ವಚಿತ್‌. 11೨೯॥ 


ಇದರಿಂದ ದುಃಖತಳಾಗಿ ಅವಳು ವನಕ್ಕೆ ಹೊರಟು ಹೋದಳಾ. 
ಮಹಾದೇವಿಯು ಚಿಂತಿಸುತ್ತ ವನದಲ್ಲಿ ತಿರುಗತೊಡಗಿದಳು. ಅಲ್ಲಿ ಇರುವ ಮುನಿಗಳ 


ಆಶ್ರಮಗಳಲ್ಲಿ ಇರಲು ಹೋದರೆ, 
ನಿವಾರಿತಾ ಮುನಿವರೈರ್ಗಚ್ಛ ಪಾಪೆ ಯಥಾಸುಖಂ ಚ 
ಧಾವಂತೀ ವಿಪಿನಂ ಘೋರಂ ನಿರ್ವಿಣ್ಣಾ ನಿಷಸಾದ ಹ ॥೩೦॥ 
“ಹೇ ಪಾಪಿಷಳೇ, ಇಲಿ ಇರಕೂಡದು ಬಂದ ಹಾದಿಯಿಂದ ಹೊರಟು ಹೋಗು' 
© ನಿ 


*77- 


ಸ್ವರ್ಣಗೌರಿವ್ರತ 


ಎಂದು ಹೇಳಿ ಅಲ್ಲಿದ್ದ ಮುನಿಗಳು ಅವಳನ್ನು ಓಡಿಸಿಬಿಡುತ್ತಿದ್ದರು. ಘೋರವಾದ 
ಅರಣ್ಯದಲ್ಲಿ ವಾಸಿಸಲು ಸ್ಥಳ ಹುಡುಕುತ್ತ ಓಡಾಡುತ್ತಿರುವ ಮಹಾದೇವಿಯು ಬಹು 
ದಣಿದು ನಿರ್ವಿಣ್ಣಳಾಗಿ ಕೆಳಗೆ ಬಿದ್ದಳು. 


ತತಸ್ತತೃಪಯಾ ದೇವಿ ಪ್ರಾದುರಾಸೀತ್ರದಗ್ರತಃ । 
ತಾಂ ದೃಷ್ಟಾ ಆದಂಡವದ್ಧೂಮ್‌ೌ ನತ್ವಾಸ್ತುತ್ವಾನೃಪಪ್ರಿಯಾ ॥೩೧॥ 


ಆಗ ಅವಳ ಮೇಲಿನ ಕೃಪೆಯಿಂದ ಪಾರ್ವತಿಯು ಅಲ್ಲಿ ಪ್ರತ್ಯಕ್ಕಳಾದಳು, 
ದೇವಿಯನ್ನು ಕಂಡು ಮಹಾದೇವಿಯು ದಂಡವತ್‌ ಅವಳ ಪಾದಗಳಲ್ಲಿ ಬಿದ್ದು ನಮಿಸಿ 
ಸ್ತುತಿಸತೊಡಗಿದಳು. 


ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತಿವರಪ್ರದೇ । 
ಜಯ ಶಂಕರವಾಮಾಂಗೆ ಜಯ ಮಂಗಲಮಂಗಲೆ 1೩೨1 


ಹೇ ದೇವಿ ನಿನಗೆ ಜಯವಾಗಲಿ, ನಿನಗೆ ನಮಿಸುವೆನು. ಹೇ ಭಕ್ಷವರದೇ ನಿನಗೆ 
ಜಯವಾಗಲಿ. ಶಂಕರ ಪ್ರಿಯೇ "ಮಂಗಲಮಂಗಲೆಯೇ ನಿನಗೆ ಜಯವಾಗಲಿ. 


ತತೋ ಭಕ್ತ್ಯಾ ವರಂ ಲಬ್ಭಾ ಎ ಗ್‌ರೀಮಭ್ಯರ್ಚ್ಯ ತದ್‌ವ್ರತಂ । 
ಚಕ್ರೇ ತಸ್ಯ ಪ್ರಭಾವೇಣ ಭರ್ತಾ ತಾಂ ಚಾನಯದ್‌ ಗೃಹಂ ॥1೩೩॥ 


ನಂತರ ಪ್ರಸನ್ನಳಾದ ದೇವಿಯಿಂದ ವರ ಪಡೆದು ರಾಣಿಯು ಗೌರಿಯನ್ನು 
ಭಕ್ತಿಯಿಂದ ಪೂಜಿಸಿ "ಸ್ವರ್ಣಗೌರೀವ್ರತ'ವನ್ನು ಭಕ್ತಿಯಿಂದ ಆಚರಿಸಿದಳು. ಆ ವ್ರತದ 
ಪ್ರಭಾವದಿಂದ ರಾಜನು ಮನಸ್ಸು ಬದಲಿಸಿ ಅವಳನ್ನು ಪುನಃ ಸ್ವೀಕರಿಸಿದನು ಮತ್ತು 
ಅರಮನೆಗೆ ಕರೆತಂದನು. 


ತತೋ ದೇವ್ಯಾಃ ಪ್ರಸಾದೇನ ಸರ್ವಾನ್ಯಾಮಾನವಾಪ ಸಾ । 
ತತಸ್ತಾಭ್ಯಾಂ ನೃಪೋ ರಾಜ್ಯಂ ಚಕ್ರೇ ಸರ್ವಂ ಸಮೃದ್ಧಿಮಾನ್‌॥।೩೪॥ 


ಅಂದಿನಿಂದ ಮುಂದೆ ಮಹಾದೇವಿಯು ಪಾರ್ವತೀದೇವಿಯ ಪ್ರಸಾದದಿಂದ 
ಮೊದಲಿನಂತೆ ಎಲ್ಲ ಕಾಮನೆಗಳನ್ನು ಪಡೆದಳು, ರಾಜನಾದರೋ ಆ ಇಬ್ಬರು 
ಪತ್ನಿಯರಿಂದ ಕೂಡಿಕೊಂಡು ರಾಜ್ಯಭಾರವನ್ನು ಮಾಡಿದನು. ಸರ್ವಸಮೃದ್ಧಿ- 
ಯುಳ್ಳವನಾದನು. 


-78- 


ಸ್ವರ್ಣಗೌರಿವ್ರತ 
ಅಂತೇ ಶಿವಪದಂ ಪ್ರಾಪ್ತಃ ಮಾಂತಾಭ್ಯಾಂ ಸಹಿತೋ ನೃಪಃ ॥೩೫॥ 


ಕೊನೆಗೆ ಇಬ್ಬರೂ ಪತ್ನಿಯರಿಂದ ಕೂಡಿಕೊಂಡು ಶಿವಲೋಕಕ್ಕೆ ಹೊರಟು 
ಹೋದನು. 


ಯಃ ಶೋಭನಂ ವ್ರತಮಿದಂ ಕುರುತೇ ಶಿವಾಯಾಃ 
ಕುರ್ಯಾನ್ನಮ ಪ್ರಿಯತರೋ ಭವಿತಾ ಚ ಗೌರ್ಯಾಃ । 
ಪ್ರಾಪ್ಯಶ್ರಯಂ ಸಮಧಿಕಾಂ ಭುವಿ ಶತ್ರುಸಂಘಂ 

ನಿರ್ಜಿತ್ಯ ನಿರ್ಮಲಪದಂ ಸ ಶಿವಸ್ಯ ಯಾತಿ 11೩೬। 

ಹೇ ಸನತ್ಕುಮಾರಾ, ಪಾರ್ವತಿಗೆ ಪ್ರಿಯವಾದ ಶುಭಕರವಾದ ಈ ವ್ರತವನ್ನು 
ಯಾರು ಭಕ್ತಿಯಿಂದ ಆಚರಿಸುವರೋ ಅವರು ನನ್ನ ಮತ್ತು ಪಾರ್ವತಿಯ ಪ್ರೀತಿಗೆ 
ಪಾತ್ರರಾಗುತ್ತಾರೆ. ಇಹದಲ್ಲಿ ಅಧಿಕವಾದ ಸಂಪತ್ತನ್ನು ಪಡೆದು, ಶತ್ರುಸಂಘವನ್ನೆಲ್ಲ 
ಸೋಲಿಸಿ ಪರದಲ್ಲಿ ನಿರ್ಮಲವಾದ ಶಿವಪದವನ್ನು ಪಡೆಯುವರು. 

ಏತಸ್ಯೋದ್ಯಾಪನವಿಧಿಂ ಸಾಮಧಾನಮನಾಶೃಣು । 
ಶುಭೇ ತಿಥೌ ಶುಭೇ ವಾರೇ ಚಂದ್ರೇ ತಾರಾಬಲಾನ್ಹಿತೇ EWA 

ಈ ವ್ರತದ ಉದ್ಯಾಪನವಿಧಿಯನ್ನು ತಿಳಿಸುವೆನು ಸಾವಧಾನದಿಂದ ಕೇಳು. 
ಶುಭತಿಥಿ, ಶುಭವಾರ, ಚಂದ್ರಬಲ, ತಾರಾಬಲ ಇರುವ ದಿನದಂದು ಉದ್ಯಾಪನೆಯನ್ನು 
ಮಾಡಬೇಕು. ಅಂದಿನ ದಿನ ಮಂಡಪದಲ್ಲಿ ಅಷ್ಟದಲ ಕಮಲದ ಮೇಲೆ ಧಾನ್ಯವನ್ನು 
ಹಾಕಿ ಅದರ ಮೇಲೆ ೧೬ ಪಲ ತೂಕದಿಂದ ತಯಾರಿಸಿದ ತಾಮ್ರದ ಕುಂಭವನ್ನು 
ಇಡಬೇಕು. 

ಮಂಡಪೇಠಷ್ಟದಲೇ ಪದ್ಗೇ ಕುಂಭಂ ಧಾನ್ಯೋಪರಿ ನ್ಯಸೇತ್‌ । 
ಶ್ವೇತವಸ್ತ್ರಯುಗಾಚ್ಚನಂ ಶ್ವೇತಯಜ್ಯೋಪವೀನಿನಂ 11೩೯॥ 

ಆ ಕುಂಭವನ್ನು ತಿಲದಿಂದ ತುಂಬಿ ಅದರ ಮೇಲೆ ಪಾರ್ವತೀ ಪರಮೇಶ್ವರರ 
ಪ್ರತಿಮೆಗಳನ್ನಿಡಬೇಕು. ಆ ಕುಂಭವನ್ನು ಶುಭ್ರವಾದ ೨ ವಸ್ತ್ರಗಳಿಂದ ಆಚ್ಛಾದಿಸಿ ಮೇಲೆ 
ಶ್ವೇತಯಜ್ಞೋಪವೀತವನ್ನು ಹಾಕಬೇಕು. 

ವೇದೋಕ್ತೇನ ಪ್ರತಿಷ್ಠಾ ಚ ಕರ್ತವ್ಯಾ ತು ಯಥಾವಿಧಿಂ । 


ಸಮ್ಯಕ್ಟೂಜಾಂ ಚ ಸಂಪಾದ್ಯ ರಾತ್ರೌ ಜಾಗರೇಣಂ ಚರೇತ್‌ ॥೪೦॥ 
ಉು 
-79- 


ಸ್ವರ್ಣಗೌರಿವ್ರತ 


ನಂತರ ವೇದೋಕ್ತಮಂತ್ರಗಳನ್ನು ಪಠಿಸುತ್ತ ಕುಂಭ ಪ್ರತಿಮೆಗಳನ್ನು ವಿಧಿಪೂರ್ವಕ 
ಪ್ರತಿಷ್ಠಾಪಿಸಿ ಭಕ್ತಿಯಿಂದ ಪಾರ್ವತೀ ಪರಮೇಶ್ವರರನ್ನು ಪೂಜಿಸಬೇಕು. ರಾತ್ರಿ 
ಜಾಗರಣ ಮಾಡಬೇಕು. 


ಪ್ರಾತಃ ಪೂಜಾಂ ತತಃ ಕೃತ್ವಾತತೋ ಹೋಮಂ ಸಮಾಚರೇತ್‌ । 
ಗ್ರಹಹೋಮಂ ಪುರಾ ಕೃತ್ವಾ ಪ್ರಧಾನಂ ಜುಹುಯಾತ್ರತಃ ॥೪೧॥ 


ಪ್ರಾತಣಾಲದಲ್ಲಿ ಪೂಜೆಯನ್ನು ಮಾಡಿ ಹೋಮವನ್ನು ಮಾಡಬೇಕು. ಮೊದಲು 
ನವಗ್ರಹ ಹೋಮವನ್ನು ಮಾಡಿ ನಂತರ ಪ್ರಧಾನ ಹೋಮವನ್ನು ಮಾಡಬೇಕು. 
ಶಿಲಾಶ್ಚ ಯವಸಮ್ಮಿಶ್ರಾ ಆಜ್ಯೇನ ಚ ಪರಿಪ್ಫತಾಃ । 
ದ್ರವ್ಯಪ್ರಧಾನೇ ಸಂಖ್ಯಾ ತು ಸಹಸ್ರಮಥವಾ ಶತಂ 11೪೨ 
ತಿಲ ಮತ್ತು ಯವಗಳನ್ನು ಕೂಡಿಸಿ ಫೃತವನ್ನು ಸೇರಿಸಿ ಒಂದು ಸಹಸ್ರ ಅಥವಾ 
ಒಂದು ನೂರು ಪ್ರಧಾನ ಆಹುತಿಗಳನ್ನು ಹಾಕಬೇಕು. 


ಆಚಾರ್ಯಂ ಪೂಜಯೇತಶ್ಛಾದಸ್ಮಾಲಂಕಾರಧೇನುಭಿಃ । 


ಇಚವಡ್‌ೆ 


ವಾಯನಾನಿ ಚ ದೇಯಾನಿ ಬ್ರಾಹ್ಮಣಾಂಶ್ನೈ ವ ಭೋಜಯೇತ್‌॥೪೩॥ 

ನಂತರ ಆಚಾರ್ಯ ಸ್ಥಾನದಲ್ಲಿದ್ದ ಬ್ರಾಹ್ಮಣನಿಗೆ ವಸ್ತ್ರಾಲಂಕಾರ ಧೇನುಗಳನ್ನು 
ಕೊಟ್ಟುಅವನನ್ನು ಪೂಜಿಸಬೇಕು. ವಾಯನಗಳನ್ನು ಕೊಡಬೇಕು. ಬ್ರಾಹ್ಮಣ ಭೋಜನ 
ಮಾಡಿಸಬೇಕು. 

ದಂಪತೀನ್ಫೋಜಯೇಚ್ನೆವ ಸಂಖ್ಯಯಾ ಷೋಡಶೈವ ತು। 
ಭೂಯಸೀಂ ದಕ್ಷಿಣಾಂ ದದ್ಯಾತ್‌ ಸ್ವಸ್ಯ ವಿತ್ತಾನುಸಾರತಃ । 
ಬಂಧುಭಿಃ ಸಹ ಭುಂಜೀತ ಹರ್ಹೋತ್ತವಸಮನ್ನಿತಃ 111೪೪॥॥ 

೧೬ ದಂಪತಿಗಳ ಭೋಜನ ಮಾಡಿಸಬೇಕು. ತನ್ನ ದ್ರವ್ಯಶಕ್ಕಾನುಸಾರ ಎಲ್ಲ 
ಬ್ರಾಹ್ಮಣರಿಗೆ ಭೂರಿ ದಕ್ಷಿಣೆಯನ್ನು ಕೊಡಬೇಕು. ಕೊನೆಗೆ ತನ್ನೆಲ್ಲ ಬಂಧುಗಳಿಂದ 
ಸಹಿತನಾಗಿ ಹರ್ಷದಿಂದ ಭೋಜನ ಮಾಡಬೇಕು. 

॥ ಇತಿ ಶ್ರೀಸ್ಕಾಂದಪುರಾಣೇ ಈಶ್ವರ-ಸನತುಮಾರ ಸಂವಾದೇ 
ಶ್ರಾವಣಮಾಸ ಮಾಹಾತ್ಮ್ಯೆ "ತೃತೀಯಾಯಾಂ ಸ್ವರ್ಣಗೌರೀವ್ರತ ಕಥನಮ್‌' ॥ 
ಶಂ ಸ್ಯೇ ೫ ೫ ಖೇ 


-80- 


ಸ್ವರ್ಣಗೌರಿವ್ರತ 


ಸ್ಕಾಂದಪುರಾಣದಲ್ಲಿ ಪಾರ್ವತೀಕಲ್ಯಾಣ 
(ಇದನ್ನು ಪಾರಾಯಣ ಮಾಡುವುದರಿಂದ ಸಕಲಾಭೀಷ್ಟೆಗಳು ಈಡೇರುತ್ತವೆ) 


ಪಾರ್ವತೀಜನ್ಮವರ್ಣನೆ 
ನಾರದ ಉವಾಚ 

ಏವಂ ವಿಪ್ರಕೃತಾ ದೇವಾ ಮಹೇಂದ್ರಸಹಿತಾಸ್ತದಾ । 
ಯಯುಃ ಸ್ವಾಯಂಭುವಂ ಧಾಮ ಮರ್ಕರೂಪಮುಶಾತ್ರಿತಾಃ non 
ತತಶ್ಚ ವಿಸ್ಥಿತೋ ಬ್ರಹ್ಮಾ ಪ್ರಾಹ ತಾನ್‌ಸುರಪುಂಗವಾನ್‌ । 
ಸ್ವರೂಪೇಣೇಹ ತಿಷ್ಠದ್ಧಂ ನಾತ್ರವಸ್ತಾರಕಾದ್ಧಯಮ್‌ 11೨11 
ತತೋ ದೇವಾಃ ಸ್ವರೂಪಸ್ಥಾ ಪ್ರಮ್ನಾನವದಾನಾಂಬುಜಾ: । 
ತುಷ್ಟುವುಃ ಪ್ರಣತಾಃ ಸರ್ವೇ ಪಿತರಂ ಪುತ್ರಕಾ ಯಥಾ 11೩1 
ನಮೋ ಜಗತ್‌ಪ್ರಸೂತೈೈ ತೇ ಹೇತವೇ ಪಾಲಕಾಯ ಚ। 
ಸಂಹರ್ತ್ರೇ ಚ ನಮಸ್ತುಭ್ಯಂ ತಿಸ್ರೋಠವಸ್ಥಾಸ್ತವ ಪ್ರಭೋ 11೪॥ 
ತ್ವಮಪಃ ಪ್ರಥಮಂ ಸೃಷ್ಟ್ವಾ ತಾಸು ವೀರ್ಯಮವಾಸ್ಯಜಃ । 
ತದಂಡಮಭವದ್ದೆ ಮಂ ಯಸ್ಮಿನ್‌ ಲೋಕಾಶ್ನರಾಚರಾಃ 11೫11 
ವೇದೇಷ್ವಾಹುರ್ವಿರಾಡ್‌ರೂಪಂ ತ್ವಾಮೇಕರೂಪಮೀದೃಶಮ್‌ । 
ಪಾತಾಲಂ ಪಾದಮೂಲಂ ಚ ಪಾರ್ಷಿಪಾದೇ ರಸಾತಲಮ್‌ men 
ಮಹಾತಲಂ ಚಾಸ್ಯ ಗುಲ್ಫ್‌ ಜಂಘೇ ಚಾಪಿ ತಲಾತಲಮ್‌ । 
ಸುತಲಂ ಜಾನುನೀ ಚಾಸ್ಯ ಊರೂ ಚ ವಿತಲಾತಲೇ 11೭1 
ಮಹೀತಲಂ ಚ ಜಘನಂ ನಾಭಿಶ್ಚಾಸ್ಯ ನಭಸ್ತಲಮ್‌ । 
ಜ್ಯೋತಿಃಪದಮುರಃಸ್ಥಾನಂ ಸ್ವರ್ಲೋಕೋ ಬಾಹುರುಚ್ಛತೇ mon 
ಗ್ರೀವಾ ಮಹಶ್ಚ ವದನಂ ಜನಲೋಕಃ ಪ್ರಕೀರ್ತತೇ। 
ಲಲಾಟಂ ಚ ತಪೋಲೋಕಃ ಶೀರ್ಷಂ ಸತ್ಯಮುದಾಹೃತಮ್‌ 11೯11 
ಚಂದ್ರಸೂರ್ಯೌ ಚ ನಯನೇ ದಿಶಃ ಶ್ರೋತ್ರೇ ನಾಸಿಕಾಶ್ಚಿನೌ । 
ಆತ್ಮಾನಂ ಬ್ರಹ್ಮರಂಧ್ರಸ್ಥಮಾಹುಸ್ತ್ವಾಂ ವೇದ ವೇದಿನಃ noo 


ಏವಂ ಯೇ ತೇ ವಿರಾಡ್ರೂಪಂ ಸಂಸ್ಥರಂತ ಉಪಾಸತೇ । 
ಜನ್ಮ ಬಂಧವಿನಿರ್ಮುಕ್ತಾ ಯಾಂತಿತ್ಚಾಂ ಪರಮಂ ಪದಮ್‌ 11೧೧ 


-81- 


ಸ್ವರ್ಣಗೌರಿವ್ರತ 


ಏವಂ ಸ್ಕೂಲಂ ಪ್ರಾಣಿಮಧ್ಯಂ ಚ ಸೂಕ್ಷ್ಮಂ 

ಭಾವೇಭಾವೇ ಭಾವಿತಂ ತ್ವಾಂ ಗೃಣಂತಿ । 

ಸರ್ವತ್ರಸ್ಥಂ ತ್ವಾಮತಃ ಪ್ರಾಹುರ್ವೇದಾಃ 

ತಸ್ಮೈ ತುಭ್ಯಂ ಪದ್ಮಜ ಇದ್ದಿಧೇಮ 

ಏವಂ ಸ್ತುತೋ ವಿರಂಚಿಸ್ತು ಕೃಪಯಾ ಭಿಪರಿಪುತಃ 

ಜಾನನ್ನಪಿ ತದಾ ಪ್ರಾಹ ತೇಷಾಮಾಶ್ನಾಸಹೇತವೇ 

ಸರ್ವೇ ಭವಂತೋ ದುಖಾರ್ತಾಃ ಪರಿಮ್ದಾನಮುಖಾಂಬುಜಾಃ । 

ಭ್ರಷ್ಟಾಯುಧಾಸ್ರಥಾರಕಸ್ಮಾದ್‌ಭ್ರಷ್ಟಾಭರಣವಾಸಸಾಃ 

ಮಮೈವೇಯಂ ಕೃತಿರ್ದೇವಾ ಮಹತೀ ಯದ್ದಿಡಂಬನಾ । 

ಯದ್ವೈರಾಜಶರೀರೇ ಮೇ ಭವಂತೋ ಬಾಹುಸಂಜ್ಞಕ್ಕಾಃ 

ಯದ್ಯದ್ದಿಭೂತಿಮತ್‌-ಸತ್ತು ಧಾರ್ಮಿಕಂ ಚೋರ್ಜಿತಂ ಮಹತ್‌ । 

ತತ್ರಾಸೀದ್‌ಬಾಹುನಾಶೋ ಮೇ ಬಾಹುಸ್ಥಾನೇ ಚ ತೇ ಮಮ 

ತನ್ನೂನಂ ಮಮ ಭಗ್ಗೌ ಚ ಬಾಹೂ ತೇನ ದುರಾತ್ಮನಾ । 

ಯೇನ ಚೋಪಹೃತಂ ದೇವಾಸ್ತನ್ನಮಾಖ್ಯಾತುಮರ್ಹಥ 
ದೇವಾ ಊಚುಃ 

ಯೋತಸೌ ವಜ್ರಾಂಗತನಯಸ್ತ್ವಯಾ ದತ್ತವರಃ ಪ್ರಭೋ । 

ಭೃಶಂ ವಿಪ್ರಕೃತಾಸ್ತೇನ ತತ್ತ್ವಂ ಜಾನಾಸಿ ತತ್ತ್ವತಃ 

ಯತ್ತನ್ನಹೀಸಮುದ್ರಸ್ಯ ತಟಂ ಶಾರ್ವಿಕತೀರ್ಥಕಮ್‌ । 

ತದಾಕ್ರಮ್ಯ ಕೃತಂ ತೇನ ಮರುಭೂಮಿಸಮಂ ಪ್ರಭೋ 

ಖುದ್ಧಯಃ ಸರ್ವವೇದಾನಾಂ ಗೃಹೀತಾಸ್ತೇನ ಸರ್ವತಃ । 

ಮಹಾಭೂತಸ್ವರೂಪೇಣ ಸ ಏವ ಚ ಜಗತ್ಪತಿಃ 

ಚಂದ್ರಸೂರ್ಯೌ ಗ್ರಹಾಸ್ತಾರಾ ಯಚ್ಚಾನ್ಯದ್ದೇವಪಕ್ಚತಃ । 

ತಚ್ಚಸರ್ವಂ ನಿರಾಕೃತ್ಯ ಸ್ಥಾಪಿತೋ ದೈತ್ಯಪಕ್ಚಕಃ 

ವಯಂ ಚ ವಿದ್ಧತಾಸ್ತೇನ ಬಹೂಪಹಸಿತಾಸ್ತಥಾ । 

ವಿಷ್ಣೋಃ ಪ್ರಸಾದಾನ್ಮುಕ್ತಾಶ್ಚಕಥಂಚಿದಿವ ಕಷ್ಟತಃ 

ತದ್‌-ದ್ವಯಂ ಶರಣಂ ಪ್ರಾಪ್ತಾಃ ಪೀಡಿತಾಃ ಕ್ಬುತೃಷಾರ್ದಿತಾಃ । 


-82- 


11೧೨। 


NOAH 


Wel 


11೧೫॥ 


11೧೬ಟ1 


11೧೭! 


11೧೮॥॥ 


11೧೯॥ 


120 


11೨೧॥॥ 


11೨೨1 


ಸ್ವರ್ಣಗೌರಿವ್ರತ 


ಧರ್ಮರಕ್ಟಾಕರಾಶ್ಚೇತಿ ಸಂಚಿಂತ್ಯ ತ್ರಾತುಮರ್ಹಸಿ 11೨೩1 
ಇತ್ಯುಕ್ತಃ ಸ್ವಾತ್ಮಭೂರ್ದೇವಃ ಸುರೈರ್ದೈತ್ಯವಿಚೇಷ್ಟಿತಮ್‌ I 

ಸುರಾನುವಾಚ ಭಗವಾನತಃ ಸಂಚಿಂತ್ಯ ತತ್ವತಃ TET 
ಅವಧ್ಯಸ್ತಾರಕೋ ದೈತ್ಯಃ ಸರ್ವೈರಪಿ ಸುರಾಸುರೈ; 

ಯಸ್ಯವಧ್ಯಶ್ಚನಾದ್ಯಾಪಿ ಸ ಜಾತೋ ಭಗವಾನ್‌ ಪುನಃ 11೨೫ 
ಮಯಾ ಚ ವರದಾನೇನ ಚ್ಚಂದಯಿತ್ತಾ ನಿವಾರಿತಃ 11೨೬।॥ 
ತಪಸಾ ಸಹಿ ದೀಪ್ತೋ5 ಭೂತ್‌ತ್ರೈಲೋಕ್ಕದಹನಾತ್ಮಕಃ | 

ಸ ಚ ವವ್ರೇ ವಧಂ ದೈತ್ಯಃ ಶಿಶುತಃ ಸಪ್ತವಾಸರಾತ್‌ 11೨೭ಟ1 
ಸ ಚ ಸಪ್ತದಿನೋ ಬಾಲಃ ಶಂಕರಾದ್ಯೋ ಭವಿಷ್ಯತಿ । 

ತಾರಕಸ್ಯ ಚ ವೀರಸ್ಯ ವಧಕರ್ತಾ ಭವಿಷ್ಯತಿ 11೨೮1 
ಸತೀ ನಾಮಾ ತು ಯಾ ದೇವೀ ವಿನಷ್ಟಾ ದಕ್ಷಹೇಳಯಾ । 

ಸಾ ಭವಿಷ್ಯತಿ ಕಲ್ಯಾಣೀ ಹಿಮಾಚಲಶರೀರಜಾ | 1೨೯॥॥ 
ಶಂಕರಸ್ಯ ಚ ತಸ್ಯಾಶ್ಚ ಯತ್ನಃ ಕಾರ್ಯಃ ಸಮಾಗಮೇ । 

ಅಹಮಪೃಸ್ಯ ಕಾರ್ಯಸ್ಯ ಶೇಷಂ ಕರ್ತಾ ನ ಸಂಶಯಃ aol 
ಇತ್ಯುಕ್ತಾ ಸ್ತ್ರಿದಶಾಸ್ತ್ರೇನ ಸಾಕ್ಷಾತ್ತಮಲಯೋನಿನಾ । 

ಜಗ್ಗುರ್ಮೇರುಂ ಪ್ರಣಮ್ಯೇಶಂ ಮರ್ಕರೂಪೇಣ ಸಂಯುತಾಃ 11೩೧॥ 
ತತೋ ಗತೇಷು ದೇವೇಷು ಬ್ರಹ್ಮಾ ಲೋಕಪಿತಾಮಹಃ । 

ನಿಶಾಂ ಸಸ್ಮಾರ ಭಗವಾನ್‌ಸ್ಟಾಂ ತನುಂ ಪೂರ್ವಸಂಭವಾಮ್‌ 11೩೨! 
ತತೋ ಭಗವತೀ ರಾತ್ರಿರುಪತಸ್ಥೇ ಪಿತಾಮಹಮ್‌ | 

ತಾಂ ವಿವಿಕ್ಷೇ ಸಮಾಲೋಕ್ಕ ತಥೋವಾಚ ವಿಭಾವರೀಮ್‌ 11೩೩1 
ವಿಭಾವರಿ ಮಹತ್ಕಾರ್ಯಂ ವಿಬುಧಾನಾಮುಪಸ್ಥಿತಮ್‌ I 

ತತ್ಕರ್ತವ್ಯಂ ತ್ವಯಾ ದೇವಿ ಶೃಣು ಕಾರ್ಯಸ್ಯ ನಿಶ್ಚಯಮ್‌ 11೩೪॥॥ 
ತಾರಕೋ ನಾಮ ದೈತ್ಯೇಂದ್ರಃ ಸುರಕೇತುರನಿರ್ಜ್ಜಿತಃ । 

ತಸ್ಯಾಭಾವಾಯ ಭಗವಾಜ್ಞನಯಿಷ್ಕತಿ ಯಂ ಶಿವಃ 11೩೫ 


ಸುತಃ ಸ ಭವಿತಾ ತಸ್ಯ ತಾರಕಸ್ಯಾಂತಕಾರಕಃ | 
ಅಹಂ ತ್ವಾದೌ ಯದಾ ಜಾತಸ್ತದಾಪಶ್ಯಂ ಪುರಃಸ್ಥಿತಮ್‌ 11೩೬1 


-83- 


ಸ್ವರ್ಣಗೌರಿವ್ರತ 


ಅರ್ಧನಾರೀಶ್ಚರಂ ದೇವಂ ವ್ಯಾಪ್ಯ ವಿಶ್ವಮವಸ್ಥಿತಮ್‌ | 


ದೃಷ್ಟ್ವಾ ತಮಬ್ರುವಂ ದೇವಂ ಭಜಸ್ಥೇತಿ ಚ ಭಕ್ತಿತಃ 1೩೭/1 

ತತೋ ನಾರೀ ಪೃಥಗ್ಗಾತಾ ಪುರುಷಶ್ಚ ತಥಾ ಪೃಥಕ್‌ । 

ತಸ್ಯಾಶ್ಲೈ ವಾಂಶಜಾಃ ಸರ್ವಾಃ ಸ್ತ್ರಿಯಸ್ವಿಭುವನೇ ಸ್ಮೃತಾಃ 11೩೮॥॥ 

ಏಕಾದಶ ಚ ರುದ್ರಾಶ್ಚಪುರುಷಾಸ್ತಸ್ಯ ಚಾಂಶಜಾಃ । 

ತಾಂ ನಾರೀಮಹಮಾಲೋಕ್ಕ ಪುತ್ರಂ ದಕ್ಷಮಥಾಬ್ರವಮ್‌ 11೩೯1! 

ಭಜಸ್ವ ಪುತ್ರೀಂ ಜಗತೀಂ ಮಮಾಪಿ ಚ ತವಾಪಿ ಚ। 

ಪುಂದುಖಖನರಕಾತ್ರಾತ್ರೀ ಪುತ್ರೀ ತೇ ಭಾವಿನೀ ತ್ವಿಯಮ್‌ wo 

ಏವಮುಕ್ತೋ ಮಯಾ ದಕ್ಕ ಪುತ್ರೀತೇ ಪರಿಕಲ್ಲಿತಾಮ್‌ । 

ರುದ್ರಾಯ ದತ್ತವಾನಕ್ಷಾನಾಮ ದತ್ತಾ ಸತೀತಿ ಯತ್‌ 11೪೧॥ 
ಎಬಿ ಬಾ ಮವ 

ತತಃ ಕಾಲೇ ಚ ಕಸ್ಮಿಂಶ್ಚಿದವಮೇನೇ ಚತಾಂಪಿತಾ। 

ಮುಮೂರ್ಷುಃ ಪಾಪಾಸಂಕಲ್ಲೋ ದುರಾತ್ಮಾ ಕುಲಕಜ್ಜಲಃ 11೪೨ 

ಯೇ ರುದ್ರಂ ನೈವ ಮನ್ಯಂತೇ ತೇ ಸ್ಫುಟಂ ಕುಲಕಜ್ಜಲಾಃ | 

ಪಿಶಾಚಾಸ್ತೇ ದುರಾತ್ಮಾನೋ ಭವಂತಿ ಬ್ರಹ್ಮರಾಕ್ಟಸಾಃ 11೪೩। 

ಅವಮಾನೇನ ತಸ್ಯಾಪಿ ಯಥಾ ದೇವೀ ಜಹೌ ತನುಮ್‌ । 

ಯಥಾ ಯಜ್ಞ್ಯಸ ಚ ಧ್ವಹ್ತೋ ಭವೇನ ವಿದಿತಂ ಹಿ ತೇ 11೪೪॥ 

ಅಧುನಾ ಹಿಮಶೈಲಸ್ಕ ಭವಿತ್ರೀ ದುಹಿತಾ ಚಸಾ। 

ಮಹೇಶ್ವರ ಪತಿಂ ಸಾ ಚ ಪುನಃ ಪ್ರಾಪ್ಟೃತಿ ನಿಶ್ಚಿತಮ್‌ 11೪೫1 

ತದಿದಂ ಚ ತ್ವಯಾ ಕಾರ್ಯಂ ಮೇನಾಗರ್ಭೆ ಪ್ರವಿಶ್ಯ ಚ। 

ತಸ್ಮಾಶ್ಚವಿಂ ಕುರು ಕೃಷ್ಣಾಂ ಯಥಾ ಕಾಲೀ ಭವೇತ್ತು ಸಾ 11೪೬॥ 

ಯದಾ ರುದ್ರೋಪಹಸಿತಾ ತಪಸ್ತಪ್ಯತಿ ಸಾ ಮಹತ್‌ । 

ಸಮಾಪ್ತನಿಯಮಾ ದೇವೀ ಯದಾಚೋಗ್ರಾ ಭವಿಷ್ಯತಿ 11೪೭11 

ಸ್ವಯಮೇವ ಯದಾ ರೂಪಂ ಸುಗೌರಂ ಪ್ರತಿಪತ್ಸ್ಯತೇ । 

ವಿರಹೇಣ ಹರಶ್ಚಾಸ್ಯ ಮತ್ವಾ ಶೂನ್ಯಂ ಜಗತ್ತಯಮ್‌ 11೪೮1 

ತಸ್ಯೈವ ಹಿಮಶೈಲಸ್ಯ ಕಂದರೇ ಸಿದ್ಧಸೇವಿತೇ | 

ಪ್ರತೀಕ್ಷಮಾಣಸ್ತಾಂ ದೇವೀಮುಗ್ರಂ ಸಂತಪ್ಪ್ಯತೇ ತಪಃ 11೪೯॥ 


ತಯೋಃ ಸುತಪ್ಪ್ತತಪಸೋರ್ಭವಿತಾ ಯೋ ಮಹಾನುತಃ 
-84- 


ಸ್ವರ್ಣಗೌರಿವ್ರತ 


ಭವಿಷ್ಯತಿ ಸ ದೈತಸ್ಯ ತಾರಕಸ $ ನಿವಾರಕಃ 11೫೦॥ 
ತಪಸೋ ಹಿ ವಿನಾ ನಾಸ್ತಿ ಸಿದ್ಧಿಃ ಕುತ್ರಾ5ಪಿ ಶೋಭನೇ! 

ಸರ್ವಾಸಾಂ ಕರ್ಮಸಿದ್ದೀನಾಂ ಮೂಲಂ ಹಿ ತಪ ಉಚ್ಛತೇ nso 
ತ್ವಯಾಪಿ ದಾನವಾ ದೇವಿ ದೇಹನಿರ್ಗತಯಾ ತದಾ । 
ಚಂಡಮುಂಡಪುರೋಗಾಶ್ಚ ಹಂತವ್ಯಾ ಲೋಕದುರ್ಜಯಾಃ 11೫೨1 
ಯಸ್ಸಾಚ್ಛಂಡಂ ಚಮುಂಡಂಚ ತ್ಚಂ ದೇವಿ ನಿಹನಿಷ್ಠಸಿ । 

ಚಾಮುಂಡೇತಿ ತತೋ ಲೋಕೇಖ್ಯಾತಾ ದೇವಿ ಭವಿಷ್ಯಸಿ 11೫೩11 
ತತಸ್ತ್ವಾಂ ವರದೇ ದೇವಿ ಲೋಕಃ ಸಂಪೂಜಯಿಷ್ಯತಿ । 
ಭೇದೈರ್ಬಹುವಿಧಾಕಾರೈಃ ಸರ್ವಗಾಂ ಕಾಮಸಾಧನೀಮ್‌ BVI 
ಓಂಕಾರವಕ್ತಾಂ ಗಾಯತ್ರೀಂ ತ್ವಾಮರ್ಚಂತಿ ದ್ವಿಜೋತ್ತಮಾಃ । 

ಊರ್ಜಿತಾಂ ಬಲದಾಂ ವಾಂಪಿ ರಾಜಾನಃ ಸುಮಹಾಬಲಾಃ 11೫೫1 
ವೈಶ್ಯಾಶ್ಚ ಭೂತಿಮಿತ್ಯೇವ ಶಿವಾಂ ಶೂದ್ರಾಸ್ತಥಾ ಶುಭೇ | 
ಕ್ಲಾಂತಿರ್ಮುನೀನಾಮಕ್ಟೋಭ್ಯಾ ದಯಾ ನಿಯಮಿನಾಮಪಿ 11೫೬॥1 
ತ್ರ ಮಹೋಪಾಯಸಂದೋಹಾ ನೀತಿರ್ನಯವಿಸರ್ಪಿಣಃ । 
ಪರಿಸ್ಥಿತಿಸ್ಥಮರ್ಥಾನಾಂ ತ್ವಮಹೋ ಪ್ರಾಣಿಕಾ ಮತಾ ESAT 
ತ್ವಂ ಯುಕ್ತಿಃ ಸರ್ವಭೂತಾನಾಂ ತ್ವಂ ಗತಿಃ ಸರ್ವದೇಹಿನಾಮ್‌ । 

ರತಿಸ್ತಂ ರತಿವಿತ್ತಾನಾಂ ಪ್ರೀತಿಸ್ತಂ ಹೃದ್ಯದರ್ಶಿನಾಮ್‌ 11೫೮॥ 


ತ್ವಂ ಕಾಂತಿಃ ಶುಭರೂಪಾಣಾಂ ತ್ಲಂ ಶಾಂತಿಃ ಶುಭಕರ್ಮಿಣಾಮ್‌ । 
ತ್ಚಂ ಭ್ರಾಂತಿರ್ಮೂಢಚಿತ್ತಾನಾಂ ತಂ ಫಲಂ ಕ್ರತುಯಾಜಿನಾಮ್‌ ॥೫೯॥ 
ಜಲಧೀನಾಂ ಮಹಾವೇಲಾ ತಂ ಚ ಲೀಲಾವಿಲಾಸಿನಾಮ್‌ । 


ಸಂಭೂತಿಸ್ತಂ ಪದಾರ್ಥಾನಾಂ ಸ್ಥಿತಿಸ್ತ್ವಂ ಲೋಕಪಾಲಿನೀ WO 
ತ್ವಂ ಕಾಳರಾತ್ರಿರ್ನಿಶ್ಲೇಷ ಭುವನಾವಳಿ ನಾಶಿನೀ । 
ಪ್ರಿಯಕಂಠಗ್ರಹಾನಂದದಾಯಿನೀ ತಂ ವಿಭಾವರೀ 11೬೧॥॥ 
ಪ್ರಸೀದ ಪ್ರಣತಾನಸ್ಮಾನೌಮೃದ್ಧಷ್ಟ್ಯಾ ವಿಲೋಕಯ 11೬೨॥ 
ಇತಿ ಸ್ತುವಂತೋ ಯೇ ದೇವಿ ಪೂಜಯಿಷ್ಯಂತಿ ತ್ವಾಂ ಶುಭೇ 

ತೇ ಸರ್ವಕಾಮಾನಾಪ್ಯಂತಿ ನಿಯತಾ ನಾತ್ರ ಸಂಶಯಃ 11೬೩ 


ಇತ್ಯುಕ್ತಾ ತು ನಿಶಾದೇವೀ ತಥೇತ್ಯುಕ್ತ್ವಾ ಕೃತಾಂಜಲಿಃ । 


-85- 


ಸ್ವರ್ಣಗೌರಿವ್ರತ 


ಜಗಾಮ ತ್ವಧಿತಾ ಪೂರ್ವಂ ಗೃಸಂ ಹಿಮಗಿರೇರ್ಮಹತ್‌ 11೬೪॥॥ 
ತತ್ರಾ55ಸೀನಾಂ ಮಹಾಹರ್ಮೇ ರತ್ನಭಿತ್ರಸಮಾಶ್ರಯೇ । 

ದದರ್ಶ ಮೇನಾಮಾಪಾಂಡುಚ್ಛವಿವಕ್ರನರೋರುಹಾಂ HLH 
ಕಿಂಚಿಚ್ಛಾಮಮುಖೋದಗ್ರಸ್ತನಭಾಗಾವನಾಮಿತಾಮ್‌ । 
ಮಹೌಷಧಿಗಣಾಬದ್ಧಮಂತ್ರರಾಜನಿಷೇವಿತಾಮ್‌ 11೬೬॥ 
ತತಃ ಕಿಂಚಿತ್ವ ಮಿಲಿತೇ ಮೇನಾನೇತ್ರಾಂಬುಜದ್ದಯೇ । 

ಆವಿವೇಶ ಮುಖಂ ರಾತ್ರಿರ್ಬಹ್ಮಣೋ ವಚನಾತ್ತದಾ WLI 
ಜನ್ಮದಾ ಯಾ ಜಗನ್ಮಾತುಃ ಕ್ರಮೇಣ ಜಠರಾಂತರಮ್‌ । 

ಅರಂಜಯಚ್ಛವಿಂ ದೇವ್ಯಾ ಗುಹಮುಖಂಮಾತುರ್ವಿಭಾವರೀ 11೬೮1॥ 


ತತೋ ಜಗನ್ನಂಗಳದಾ ಮೇನಾ ಹಿಮಗಿರೇಃ ಪ್ರಿಯಾ | 
ಬ್ರಾಹ್ಮೇ ಮುಹೂರ್ತೇ ಸುಭಗೇ ಪ್ರಾಸೂಯತ ಶುಭಾನನಾಮ್‌ ॥೬೯॥ 
ತಸ್ಯಾಂ ತು ಜಾಯಮಾನಾಯಾಂ ಚಂತವಃ ಸ್ಮಾಣುಜಂಗಮಾಃ । 


ಅಭವನ್ನುಖನಃ ಸರ್ವೇ ಸರ್ವಲೋಕನಿವಾಸಿನಃ 11೭0॥ 
ಅಭವತ್ಯೂರಸತ್ತಾ ್ರಾ ನಾಂ ಚೇತಃ ಶಾಂತಂ ಚ ದೇಹಿನಾಮ್‌ । 
ಜ್ಯೋತಿಷಾಮಪಿ ತೇಜಸ್ತಮಭವತ್ತುತರಾಂ ತದಾ 11೭೧॥ 
ವನಾಶ್ರಿತಾಶ್ಚ್ಟೋಷಧಿ ಯಃ ಸ್ವಾದುವಂತಿ ಫಲಾನಿ ಚ। 

ಗಂಧವಂತಿ ಚ ಮಾಲ್ಕಾನಿ ವಿಮಲಂ ಚ ನಭೋತಭವತ್‌ 1೭೨1 
ಮಾಡುತಶ್ಚ ಸುಖಸ್ಪರ್ಫೋ ದಿಶಶ್ಚ ಸುಮನೋಹರಾಃ । 

ವಿಸ್ಕೃತಾನಿ ಚ ಶಾಸ್ತ್ರಾಣಿ ಪ್ರಾದುರ್ಭಾವಂ ಪ್ರಪೇದಿರೇ 11೭೩1 
ಪ್ರಭಾವಸ್ತೀರ್ಥಮುಖ್ಯಾನಾಂ ತದಾ ಪುಣ್ಯತಮೋರ ಭವತ್‌ | 

ಸತ್ಯೇ ಧರ್ಮೇ ಚಾಧ್ಯಯನೇ ಯಜ್ಞೇ ದಾನೇ ತಪಸ್ಯಪಿ 11೭೪॥ 
ಸರ್ವೇಷಾಮಭವಚ್ಚದ್ಧಾ ಜನ್ಮಕಾಲೇ ಗುಹಾರಣೇಃ । 

ಅಂತರಿಕ್ಷೇ5ರ ಮರಾಶ್ಚಾಹಿ ಪ್ರಹರ್ಹೋತ್ಗುಲ್ಲಲೋಚನಾಃ 11೭೫ 
ಹರಿಬ್ರಹ್ಮಮಹೇಂದ್ರಾರ್ಕವಾಯುವಸ್ನಿ ಪುರೋಗಮಾಃ । 

ಪುಷ್ಪವೃಷ್ಟಿಂ ಪ್ರಮುಮುಚುಸ್ತಸ್ಥಿನ್ಜೇನಾಗೃಹೇ ಶುಭೇ 11೭೬॥॥ 


ಮೇರುಪ್ರಭ್ಛತಯಶ್ಚಾಂ ಪಿ ಮೂರ್ತಿಮಂತೋ ಮಹಾನಗಾಃ 
ತಸ್ಮಿನ್ನಹೋತ್ಸವೇ ಪ್ರಾಪ್ತಾ ವೀರಕಾಂಸ್ಕೋಪಶೋಭಿತಾಃ 1೭೭ 


ಸ್ವರ್ಣಗೌರಿವ್ರತ 


ಸಾಗರಾಃ ಸರಿತಶ್ಲೈವ ಸಮಾಜಗ್ಗುಶ್ಚ ಸರ್ವಶಃ 1೭೮॥॥ 
ಹಿಮಶೈಲೋ5 ಭವಲ್ಲೋಕೇ ತದಾ ಸರ್ವೈಶ್ಚರಾಚರೈ: I 

ಸೇವ್ಯಶ್ಥಾಪ್ಯಭಿಗಮೃಶ್ನ ಪೂಜನೀಯಶ್ಚ ಭಾರತ! 11೭೯॥॥ 
ಅನುಭೂಯೋತ್ಸವಂ ತೇಚ ಜಗ್ಗುಃ ಸ್ವಾನಾಲಯಾಂಸ್ತದಾ 1೮0॥॥ 


ಇತಿ ಶ್ರೀಸ್ಕಾಂದೇ ಮಹಾಪುರಾಣ ಏಕಶೀತಿಸಾಹಸ್ರಯಾಂ ಸಂಹಿತಾಯಾಂ ಪ್ರಥಮೇ 
ಮಾಹೇಶ್ವರಖಂಡೇ ಕೌಮಾರಿಕಾಖಂಡೇ ಕುಮಾರೇಶ ಮಾಹಾತ್ಮ್ಯೇ ಪಾರ್ವತೀಜನ್ಮವರ್ಣನಂ ನಾಮ 
ದ್ವಾವಿಂಶೋ5 ಧ್ಯಾಯಃ ॥ 
ಸೇಠ 5% 
ತ್ರಯೋವಿಂಶೋ5ಧ್ಯಾಯಃ 
ಕುಮಾರೇಶಮಾಹಾಮ್ಯ್ಶೇ ನಾರದೇನ ಪರ್ವತಪುತ್ರೀಂದ್ರಷ್ಟಾ 


ಲ ಜವ 
ಸಾಮುದ್ರಿಕಶಾಸ್ತ್ರದ್ದಠ್ಯಾಭವಿಷ್ಯಕಥನಂ ಪಶ್ಚಾಚ್ಚಹಿಮವತೇಆಶ್ವಾಸನವರ್ಣನಮ್‌ 
ನಾರದ ಉವಾಚ 


ತತಶ್ಚ ಶೈಲಜಾ ದೇವೀ ಚಿಕ್ರೀಡ ಸುಭಗಾ ತದಾ । 
ದೇವಗಂಧರ್ವಕನ್ಯಾಭಿರ್ನಗಕಿನ್ನರ ಸಂಭವಾಃ 
ಮುನೀನಾಂ ಚಾಪಿ ಯಾಃ ಕನ್ಯಾಸ್ತಾಭಿಃ ಸಾರ್ಧಂ ಚ ಶೋಭನಾ 11೧/1 


ಕದಾಚಿದಥ ಮೇರುಸ್ಥೋ ವಾಸವಃ ಪಾಂಡುನಂದನ । 

ಸಸ್ಮಾರ ಮಾಂ ಯಯೌ ಚಾಹಂ ಸಂಸ್ಕೃತೋ ವಾಸವಂ ತದಾ 11೨1 
ಮಾಂ ದೃಷ್ಟ್ವಾ ಚ ಸಹಸ್ರಾಕ್ಟಃ ಸಮುತ್ನಾಯಾತಿಹರ್ಷಿತಃ । 
ಪೂಜಯಾಮಾಸ ತಾಂ ಪೂಜಾಂ ಪ್ರತಿಗೃಹ್ಯಾ5ರಹಮಬ್ರುವಮ್‌ Al 


ಮಹಾಸುರ ಮಹೋನ್ಮಾದಕಾಲಾನಲ ದಿವಸ್ಪತೇ । 

ಕುಶಲಂ ವಿದ್ಯತೇ ಕಚ್ಚಿತ್ತವ ಕಚ್ಚಿಚ್ಚ ನಂದಸಿ 11೪1 
ಪೃಷ್ಠಕ್ಷ್ರೋೇವಂ ಮಯಾ ಶಕ್ರಃ ಪ್ರೋವಾಚ ವಚನಂ ಸ್ಹಯನ್‌ । 
ಕುಶಲಸ್ಕಾಂಕುರಸ್ತಾವತಂಭೂತೋ ಭುವನತ್ರಯೇ ISI 
ತತ್ಸ್ಯಲೋದಯಸಂಪತ್ತೌ ತದ್ಭವಾನ್‌ಸಂಸ್ಥ ತೋ ಮುನೇ । 
ವೇತ್ಸಿಸರ್ವಮತಂ ತ್ವಂ ವೈ ತಥಾಪಿ ಪರಿನೋದಕಃ ॥ 

ನಿರ್ವೃತಿಂ ಪರಮಾಂ ಯಾತಿ ನಿವೇದ್ಯಾರ್ಥಂ ಸುಹೃಜ್ಜನೇ 11೭! 


-87- 


ಸ್ವರ್ಣಗೌರಿವ್ರತ 


ತದ್ಧವಾಂನ್ಸೈ ಲಜಾಂ ದೇವೀಂ ಶೈಲೇಂದ್ರಂ ಶೈಲವಲ್ಲಭಾಮ್‌ । 


ಹರಂ ಸಂಭಾವಯ ವರಂ ಯನ್ನಾನ್ಯಂ ರೋಚಯಂತಿ ತೇ 11೮1 
ತತಸ್ತದವಾಕ್ಕಮಾಕರ್ಣ ಗತೋತಹಂ ಶೈಲಸತ್ತಮಮ್‌ । 
ಓಷಧಿಪ್ರಸ್ಥನಿಲಯಂ ಸಾಕ್ಷಾದಿವ ದಿವಸ್ತತಿಮ್‌ al 
ತತ್ರ ಹೈಮೇ ಸ್ವಯಂ ತೇನ ಮಹಾಭಕ್ತ್ಯಾ ನಿವೇದಿತೇ । 

ಮಹಾಸನೇ ಪೂಜಿತೋ5ಹಮುಪವಿಷ್ಟೋ ಮಹಾಸುಖಮ್‌ ele] 
ಗೃಹೀತಾರ್ಯಂ ತತೋ ಮಾಂ ಚ ಪಪ್ರಚ್ಛಶ್ನಕ್ಷ್ಮ ಯಾಗಿರಾ । 

ಕುಶಲಂ ತಪಸಃ ಶೈಲಃ ಶನೈಃ ಪುಲ್ಲನನಾಂಬುಜಃ 11೧೧॥ 
ಅಹಮಪ್ಯಸ್ಯ ತತ್ವೋಚ್ಯ ಪ್ರತ್ಯವೋಚಂ ಗಿರೀಶ್ಚರಮ್‌ । 

ತ್ವಯಾ ಶೈಲೇಂದ್ರ ಪೂರ್ವಾಂ ವಾಠಪ್ಯಪರಾಂ ಚ ದಿಶಂ ತಥಾ 11೧೨11 
ಅವಗಾಹ್ಯ ಸ್ಥಿತವತಾ ಕ್ರಿಯತೇ ಪ್ರಾಣಿಪಾಲನಾ ek] 
ಅಹೋ ಧನ್ಯೋತಸಿ ವಿಪ್ರೇಂದ್ರಾಃ ಸಾಹಾಯ್ಕೇನ ತವಾಚಲ 
ತಪೋಜಪವು್ರತಸ್ನಾನ್ಸೈಃ ಸಾಧಯಂತ್ಯಾತ್ಮನಃ ಪರಮ್‌ Hoan 
ಯಜ್ಞಾಂಗಸಾಧನೈ: ಕಾಂಶ್ಚಿ ತ್ಯಂದಾದಿಫಲದಾನತಃ I 

ತ್ವಂ ಸಮುದ್ಧರಸಿ ವಿಪ್ರಾನ್‌ಕಿಮತಃ ಪ್ರೋಚ್ಯತೇ ತವ 11೧೪॥ 
ಅನ್ಯೇ5ಪಿ ಜೀವಾ ಬಹುಧಾ ತ್ವಾಮುಪಾಶ್ರಿತ್ಯ ಭೂಧರ । 

ಮುದಿತಾಃ ಪ್ರತಿವರ್ತಂತೇ ಗೃಹಸ್ಥಮಿವ ಪ್ರಾಣಿನಃ eT 


ಶೀತಮಾತಪವರ್ಷಾಂಶ್ಚ ಕ್ಷೇಶಾನ್ನಾನಾವಿಧಾನ್ನಹನ್‌ । 
ಉಪಾಕರೋಷಿ ಜಂತೂನಾಮೇವಂ ರೂಪಾ ಹಿ ಸಾಧವಃ ॥೧೬॥ 


ಕಿಮತಃ ಪ್ರೋಚ್ಯತೇ ತುಭ್ಯಂ ಧನ್ಯಸ್ತ್ಯಂ ಪೃಥಿವೀಧರ | 


ಕಂದರಂ ಯಸ್ಯ ಚಾ5ಧ್ಯಾಸ್ತೇ ಸ್ವಯಂ ತವ ಮಹೇಶ್ವರಃ Hoc 
ಇತ್ಯುಕ್ತವತಿ ವಾಕ್ಯಂ ಚ ಯಥಾರ್ಥಂ ಮಯಿ ಫಾಲ್ಗುನ । 
ಹಿಮಶೈಲಸ್ಕ ಮಹಿಷೀ ಮೇನಾ ಆಗಾದ್ದಿ ದೃಕ್ಚಯಾ Hoc 


ಅನುಯಾತಾ ದುಹಿತ್ರಾ ಚ ಸ್ವಲ್ಪಾಶ್ಚಪರಿಚಾರಿಕಾಃ । 
ಲಜ್ಜಯಾನತಸರ್ವಾಂಗೀ ಪ್ರವಿವೇಶ ಸದೋ ಮಹತ್‌ eal 


ಸ್ವರ್ಣಗೌರಿವ್ರತ 


ತತೋ ಮಾಂ ಶೈಲಮಹಿಷೀ ವವಂದೇ ಪ್ರಣಿಪತ್ಯ ಸಾ । 


ವಸ್ತ್ರನಿರ್ಗೂಢವದನಾ ಪಾಣಿಪದ್ಧಕೃತಾಂಜಲಿಃ 11೨೦॥॥ 
ತಾಮಹಂ ಸತ್ಯರೂಪಾಭಿರಾಶೀರ್ಭಿಃ ಸಮವರ್ಧಯಮ್‌ । 

ಪತಿವ್ರತಾ ಶುಭಾಚಾರಾ ಸುಭಗಾ ವೀರಸೂಃ ಶುಭೇ 11೨೧॥ 
ಸದಾ ವೀರವತೀ ಚಾಠಪಿ ಭವ ವಂಶೋನ್ನತಿಪ್ರದೇ । 

ತತೋತಹಂ ವಿಸ್ಥಿತಾಂಕ್ಟೀಂ ಚ ಹಿಮವತ್ತಿರಿಪುತ್ರಿಕಾಮ್‌ 1೨೨1 


ಮೃದುವಾಣ್ಯಾ ಪ್ರತ್ಯವೋಚಮೇಹಿ ಬಾಲೇ ! ಮಮಾಠಂತಿಕಮ್‌ ॥೨೩॥ 
ತತೋ ದೇವೀ ಜಗನ್ಮಾತಾ ಬಾಲಭಾವಂ ಸ್ವಕಂ ಮಯಿ । 


ದರ್ಶಯಂತೀ ಸ್ಪಹಿತರಂ ಕಂಠೇ ಗೃಹ್ಯಾಂಕಮಾವಿಶತ್‌ Hv 
ಉವಾಚ ವಾಚಂ ತಾಂ ಮಂದಂ ಮುನಿಂ ವಂದಯ ಪುತ್ರಿಕೇ! । 

ಮುನೇಃ ಪ್ರಸಾದತೋತವಶ್ಯಂ ಪತಿಮಾಪ್ಟೃಸಿ ಸಮ್ಮತಮ್‌ 11೨೫1 
ಇತ್ಯುಕ್ತಾ ಸಾ ತತೋ ಬಾಲಾ ವಸ್ತ್ರಾ ಂತಪಿಹಿತಾನನಾ ॥, 
ಕಿಂಚಿತ್ತಹುಂಕೃತೋತ್ಸಂಪಂ ಪ್ರೋಚ್ಛ ನೋವಾಚ ಕಿಂಚನ 11೨೬ 
ತತೋ ವಿಸ್ಥಿತಚಿತ್ತೋರಹಮುಪಚಾರವಿದಾಂವರಃ I 

ಪ್ರತ್ಯವೋಚಂ ಪುನರ್ದೇವೀಮೇಹಿ ದಾಸ್ಯಾಮಿ ತೇ ಶುಭೇ 11೨೭1 
ರತ್ನಕೀಡನಕಂ ರಮ್ಯಂ ಸ್ಥಾಪಿತಂ ಸುಚಿರಂ ಮಯಾ । 

ಇತ್ಯುಕ್ತಾ ಸಾ ತದೋತ್ಕಾಯ ಪಿತುರಂಕಾತ್ತವೇಗತಃ 11೨೮॥ 
ವಂದಮಾನಾ ಚ ಮೇ ಪಾದೌ ಮಯಾ ನೀತಾಂಕಮಾತ್ಮನಃ । 

ಮನ್ಯತಾ ತಾಂ ಜಗತ್ಪೂಜ್ಯಾಮುಕ್ತಂ ಬಾಲೇ ತವೋಚಿತಮ್‌ 11೨೯॥ 
ನ ತತ್ಪಶ್ಯಾಮಿ ಯತ್ತುಭ್ಯಂ ದದ್ಮ್ಯಾಶೀಃ ಕಾ ತವೋಚಿತಾ । 

ಇತ್ಯುಕ್ತೇ ಮಾತೃವಾತ್ಸಲ್ಯಾಚ್ಛೈವಲೇಂದ್ರಮಹಿಷೀ ತದಾ aon 
ನೋದಯಾಮಾಸ ಮಾಂ ಮಂದಮನಾಶೀಃ ಶಂಕಿತಾ ತದಾ । 

ಭಗವನ್ವೇತ್ಸಿ ಸರ್ವಂ ತ್ವಮತೀತಾನಾಗತಂ ಪ್ರಭೋ 11೩೧॥ 
ತದಹಂ ಜ್ಞಾತುಮಿಚ್ಛಾಮಿ ಕೀದೃಶೋತಸ್ಕಾಃ ಪತಿರ್ಭವೇತ್‌ । 

ಶ್ರುತ್ವೇತಿ ಸುಸ್ಥಿತಮುಖಃ ಪ್ರಾವೋಚಂ ನರ್ಮವಲ್ಲಭಃ 11೩೨ 


ನ ಜಾತೋತಸ್ಯಾಃ ಪತಿರ್ಭದ್ರೇವರ್ತತೇ ಚ ಕುಲಕ್ಷಣಃ । 
-89- 


ಸ್ವರ್ಣಗೌರಿವ್ರತ 


ನಗ್ನೋತತಿನಿರ್ಧನಃ ಕ್ರೋಧೀ ವೃತಃ ಕ್ರೂರೈಶ್ಚಸರ್ವದಾ 


ಶ್ರುತ್ವೇತಿ ಸಂಭ್ರಾಮವಿಷ್ಟೋ ಧಸ್ತವೀರ್ಯೋ ಹಿಮಾಚಲ: HAA 
ಮಾಂ ತದಾ ಪ್ರತ್ಯುವಾಚೇದಂ ಸಾಶ್ರುಕಂಠೋ ಮಹಾಗಿರಿಃ 11೩೪॥ 
ಅಹೋ ವಿಚಿತ್ರಃ ಸಂಸಾರೋ ದುರ್ವೇದ್ಯೋ ಮಹತಾಮಪಿ।ಟ 

ಪ್ರವರಸ್ತ್ಯಖ ಶಕ್ತ್ಯಾ ಯೋ ನರೇಷು ನ ಕೃಪಾಯತೇ 11೩೫ 


ಯತ್ನೇನ ಮಹತಾ ತಾವುತ್ಪುಣ್ಕೆ ರ್ಬಹುವಿಧೈರಪಿ | 
ಸಾಧಯತ್ಕಾತ್ಸನೋ ಲೋಕೋ ಮಾನುಷ್ಯಮತಿದುರ್ಲಭಮ್‌ 11೩೬॥। 
ಅಧ್ರುವಂ ತದ್‌ಧ್ರುವತ್ವೇ ಚ ಕಥಂಚಿತ್ಪರಿಕಲ್ಪ್ಯತೇ । 


ತತ್ರಾ5ಪಿ ದುರ್ಲಭಾ ನಾಮ ಸಮಾನವ್ರತಚಾರಿಣೀ 11೩೭ 
ಸಾಧ್ವೀ ಮಹಾಕುಲೋತ್ಸನ್ನಾ ಭಾರ್ಯಾ ಯಾ ಸ್ಯಾತ್ಸತಿವ್ರತಾ । 

ತತ್ರಾಪಿ ದುರ್ಲಭಂ ಯಚ್ಚ ತಯಾ ಧರ್ಮನಿಷೇವಣಂ WASH 
ಸಹ ವೇದಪುರಾಣೋಕ್ತಂ ಜಗತ್ತ ಯಹಿತಾವಹಮ್‌ । 

ಏತತ್ತುದುರ್ಲಭಂ ಯಚ್ಚ ತಸ್ಯಾಂ ಚೈವ ಪ್ರಜಾಯತೇ 11೩೯1 
ತದಪತ್ಯಮಪತ್ಯಾರ್ಥಂ ಸಂಸಾರೇ ಕಿಲ! ನಾರದ । 

ಏತೇಷಾಂ ದುರ್ಲಭಾನಾಂ ಹಿ ಕಿಂಚಿತಾ ಿಪ್ನೋತಿ ಪುಣ್ಯವಾನ್‌ mon 
ಸರ್ವಮೇತದವಾಪ್ನೋತಿ ಸ ಕೋಪಿ ಯದಿ ವಾ ನವಾ। 

ಕಿಂಚಿತ್ಕೇನಾಠ ಪಿ ಹಿ ನ್ಯೂನಂ ಸಂಸಾರಃ ಕುರುತೇ ವರಂ eT 
ಅಥ ಸಾಂಸಾರಿಕೋ ದೋಷಃ ಸಕ್ಟತಂ ಯತ್ರ ಭುಜ್ಯತೇ । 

ಗಾರ್ಹಸ್ಥಂ ಚ ಪ್ರಶಂಸಂತಿ ವೇದಾಃ ಸರ್ವೇತಪಿ ನಾರದ 11೪೨। 
ನೇತಿ ಕೇಚಿತ್ತತ್ರ ಪುನಃ ಕಥಂ ತೇ ಯದಿ ನೋ ಗೃಹೀ । 

ಅತೋ ಧಾತ್ರಾ ಚ ಶಾಸ್ತ್ರೇಷು ಸುತಲಾಭಃ ಪ್ರಶಂಸಿತಃ 11೪೩ 
ಪುನಶ್ಚ ಸೃಷ್ಟಿವೃದ್ಯರ್ಥಂ ನರಕತ್ರಾಣನಾಯ ಚ। 

ತತ್ರ ಸ್ತ್ರೀಣಾಂ ಸಮುತ್ತತ್ತಿಂ ವಿನಾ ಸೃಷ್ಟಿರ್ನ ಜಾಯತೇ 11೪೪॥ 


ಸಾ ಚ ಜಾತಿಃ ಪ್ರಕೃತ್ಯೈವ ಕೃಪಣಾ ದೈನ್ಯಭಾಗಿನೀ । 
ತಾಸಾಮುಪರಿ ಮಾಠವಜ್ಞಾಭವೇದಿತಿ ಚ ವೇಧಸಾ 


ಸ್ವರ್ಣಗೌರಿವ್ರತ 


ಶಾಸ್ತ್ರ "ಷೂಕ್ತಮಸಂದಿಗ್ನಂ ವಾಕ್ಯಮೇತನ್ನಹತ್ಸಲಮ್‌ 11೪೫1 
ದಶಪುತ್ರಸಮಾ ಕನ್ಯಾ ದಶಪುತ್ರಾನ್‌ಪ್ರವರ್ಧ್ಯಯನ್‌ I 

ಯತ್ನಲಂ ಲಭತೇ ಮತ್ಯಸ್ತಲ್ಲಭ್ಯಂ ಕನ್ಯಯೈಕಯಾ HL 
ತಸ್ಥಾತ್ಸನ್ಯಾ ಪಿತುಃ ಶೋಚ್ಯಾ ಸದಾ ದುಃಖವಿವರ್ಧಿನೀ 11೪೭॥॥ 
ಯಾತ ಸ್ಯಾತ್ಪರ್ಣಸರ್ವಾರ್ಥಾ ಪತಿಪುತ್ರಧನಾನಿತಾ | 

ತ್ಹಯೋಕ್ತಂ ಚ ಕೃತೇ ಹೃಸ್ಯಾಸ್ತದ್ಧಾಕ್ಮಂ ಮಮ ಶೋಕದಮ್‌ uv 
ಕೇನ ದೋಷೇಣ ಮೇ ಪುತ್ರೀ ನ ಯೋಗ್ಯಾ ಆಶಿಷಾ ಮತಾ । 

ನ ಜಾತೋತಸ್ಕಾಃ ಪತಿಃ ಕಸ್ಸಾದ್ದರ್ಶತೇ ವಾ ಕುಲಕ್ಟಣಃ YE 
ನಿರ್ಧನಶ್ಚ ಮುನೇ ಕಸ್ಥಾತ್ತರ್ವೇಷಾಂ ಸರ್ವದ: ಕುತಃ । 

ಇತಿ ದುರ್ಫಟವಾಕ್ಕಂ ತೇ ಮನೋ ಮೋಹಯತೀವ ಮೇ uSon 
ಇತಿ ತಂ ಪುತ್ರವಾತ್ತಲ್ಯಾತಭಾರ್ಯಂ ಶೋಕಸಂಪ್ಲುತಮ್‌ । 
ಅಹಮಾಶ್ಚಾಸಯಂ ವಾಗ್ಧಿಃ ಸತ್ಯಾಭಿಃ ಪಾಂಡುನಂದನ Ee 
ಮಾ ಶುಚಃ ಶೈಲರಾಜತ್ವಂ ಹರ್ಷಸ್ಥಾನೇತತಿ ಪುಣ್ಯಭಾಕ್‌ । 

ಶ್ರುಣುತದ್ವಚನಂ ಮಹ್ಯಂ ಯನ್ನಯೋಕ್ತಂ ಚ ಹೃರ್ಥವತ್‌ 11೫೨1 
ಜಗನ್ಮಾತಾ ತ್ವೀಯಂ ಬಾಲಾ ಪುತ್ರೀ ತೇ ಸರ್ವಸಿದ್ಧಿದಾ । 

ಪುರಾ ಭವೇರ ಭವದ್ಭಾರ್ಯಾ ಸತೀನಾಮ್ನಾ ಭವಸ್ಯ ಯಾ 11೫೩1! 
ತದಸ್ಯಾಃ ಕಿಮಹಂ ದದ್ಧಿ ರವೇರ್ದೀ ದೀಂಪಮಿವಾಆಲ್ಪಕಃ । 

ಸಂಚಿತ್ಯೇತಿ ಮಹಾದೇವ್ಯಾನಾ55ಶಿಷಂ ದತ್ತವಾನಹಮ್‌ BVH 
ನ ಜಾತೋತಸ್ಯಾಃ ಪತಿಶ್ಚೇತಿ ವರ್ತತೇ ಚ ಭವೋಹಿ ಸಃ । 

ನಸ ಜಾತೋ ಮಹಾದೇವೋ ಭೂತಭವ್ಯಭವೋದ್ಧವಃ 11೫೫1 
ಶರಣ್ಯಃ ಶಾಶ್ವತಃ ಶಾಸ್ತಾ ಶಂಕರಃ ಪರಮೇಶ್ವರಃ 11೫೬। 


ಸರ್ವೇ ದೇವಾ ಯತ್ನದಮಾಮನಂತಿ ವೇದೈಶ್ಚ ಸವೆಣ್ಯರಪಿ ಯೋ ನ ಲಭ್ಯಃ । 
ಬ್ರಹ್ಮಾದಿವಿಶ್ಚಂ ನನುಯಸ್ಯ ಶೈಲ! ಬಾಲಸ್ಯ ವಾ ಕ್ರೀಡನಕಂ ವದಂತಿ ॥೫೭॥ 
ಸ ಚಾಮಂಗಲ್ಕಶೀಲೋತಪಿ ಮಂಗಳಾಯತನೋಹರಃ । 


91- 


ಸ್ವರ್ಣಗೌರಿವ್ರತ 


ನಿರ್ಧನಃ ಸರ್ವದಶ್ಚಾಂಸೌ ವೇದ ಸ್ವಂ ಸ್ವಯಮೇವ ಸಃ ॥ 
ಸಚ ದೇವೋ5ಚಲಃ ಸ್ಥಾಣುರ್ಮಹಾದೇವೋಠ5 ಜರೋ ಹರಃ । 


ಭವಿಷ್ಯತಿ ಪತಿಃ ಸೋತಸ್ಕಾಸ್ಪತ್ವಿಮರ್ಥಂ ತು ಶೋಚಸಿ HCH 


ಇತಿ ಶ್ರೀಸ್ಕಾಂದೇ ಮಹಾಪುರಾಣ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ ಪ್ರಥಮೇ 
ಮಾಹೇಶ್ವರಖಂಡೇ ಕೌಮಾರಿಕಾಖಂಡೇ ಕುಮಾರೇಶ್ವರಮಾಹಾತ್ಮ್ಯೆ ಹಿಮವದಾಶ್ಚಾಸನಂ ನಾಮ 
ತ್ರಯೋವಿಂಶೋಧ್ಯಾಯಃ ॥ 


ಸಸ ತ ಸೇ 
ಚತುರ್ವಿಂಶೋ5 ಧ್ಯಾಯಃ 
ಕುಮಾರೇಶಮಾಹಾತ್ಯ್ಯೆ ಶಿವದ್ದಾಧಾ ಕಾಮದಹನವರ್ಣನಮ್‌ 
ನಾರದ ಉವಾಚ 
ಏವಂ ಶ್ರುತ್ವಾ ಸಭಾರ್ಯಃ ಸ ಪ್ರಮೋದಾಪ್ನತಮಾನಸಃ । 
ಪ್ರಣಮ್ಯ ಮಾಮಿತಿ ಪ್ರಾಹ ಯದ್ಯೇವಂ ಪುಣ್ಯವಾನಹಮ್‌ ॥ 
ಪುನಃ ಕಿಂಚಿತ್ವದಕ್ಷಾ ಮಿ ಪುಣ್ಯಾ ಮೇ ದಕ್ಷಿಣಃ ಕರಃ। 


ಉತ್ಸಾನಃ ಕಾರಣಂ ಕಿಂ ತಚ್ಛ್ರೋತುಮಿಚ್ಛಾಮಿ ನಾರದ 12 
ಇತಿ ಪೃಷ್ಟೋಂಸ್ಥಿ ಶೈಲೇನ ಪ್ರೋವಾಚಂ ಕಾರಣಂ ತದಾ । 
ಸರ್ವದೈವ ಕರೋ ಹ್ಯಸ್ಯಾಃ ಸರ್ವೇಷಾಂ ಪ್ರಾಣಿನಾಂ ಪ್ರತಿ 11೩1 


ಅಭಯಸ್ಯ ಪ್ರದಾತಾತಸಾವುತ್ತಾನಸ್ತು ಕರಸ್ತತಃ | 
ಏಷಾ ಭಾರ್ಯಾ ಜಗದ್ಭರ್ತುರ್ವೃಪಾಂಕಸ್ಕ ಮಹೀಧರ 


ಜನನೀ ಸರ್ವಲೋಕಸ್ಯ ಭಾವಿನೀ ಭೂತಭಾವಿನೀ 11೪॥॥ 
ತದ್ಯಥಾ ಶೀಘ್ರಮೇವೈಷಾ ಯೋಗಂ ಯಾತು ಪಿನಾಕಿನಾ 11೫11 
ತ್ವಯಾ ವಿಧೇಯಂ ವಿಧಿವತ್ತಥಾ ಶೈಲೇಂದ್ರಸತ್ತಮ । 

ಅಸ್ತತ್ಛ ಸುಮಹತ್ಕಾರ್ಯಂ ದೇವಾನಾಂ ಹಿಮಭೂಧರ Wel 
ಇತಿ ಪ್ರೋಚ್ಯ ತಮಾಪೃಚ್ಛ ಪ್ರಾವೋಚಂ ವಾಸವಾಯ ತತ್‌ । 

ಮಮ ಭೂಯಸ್ತು ಕರ್ತವ್ಯಂ ತನ್ಮಯಾ ಕೃತಮೇವಹಿ nul 


ಕಿಂ ತು ಪಂಚಶರಃ ಪ್ರೇರ್ಯಃ ಕಾರ್ಯಶೇಷೇತತ್ರ ವಾಸವ । 
ಇತ್ಯಾದಿಶ್ಯ ಗತಶ್ಥಾಹಂ ತಾರಕಂ ಪ್ರತಿ ಫಾಲ್ಗುನ Sl 


-92- 


ಸ್ವರ್ಣಗೌರಿವ್ರತ 
ಕಲಿಪ್ರಿಯತ್ಪಾತ್ತಸ್ಕೈನಮರ್ಥಂ ಕಥಯಿತುಂ ಸ್ಫುಟಮ್‌ । 
ಹಿಮಾದ್ರಿರಪಿ ಮೇ ವಾಕೈಪ್ರೇರಿತಃ ಪಾರ್ವತೀಂ ಪ್ರತಿ 11೯1 


ಭವಸ್ಯಾ5 5ರಾಧನಾಂ ಕರ್ತುಂ ಸಸಖೀಮಾದಿಶತ್ತಥಾ | 
ಸಾ ತಂ ಪರಿಚಚಾರೇಶಂ ತಸ್ಯಾ ದೃಷ್ಟಾ ್ವ ಸುಶೀಲತಾಮ್‌ । 


ಪುಷ್ಪತೋಯಫಲಾದ್ಯಾನಿ ನಿಯುಕ್ತಾ ಪಾರ್ವತೀ ವ್ಯಧಾತ್‌ moon 

ಮಹೇಂದ್ರೋಠಪಿ ಚ ಮದ್ವಾಕ್ಯಾತ್ಮ್ಮರಂ ಸಸ್ಮಾರ ಭಾರತ noon 

ಸಚ ತಸ್ಮಾರಣಂ ಜ್ಞಾತ್ವಾ ವಸಂತರತಿಸಂಯುತಃ । 

ಚೂತಾಂಕುರಾಸ್ತ್ರಃ ಸಹಸಾ ಪ್ರಾದುರಾಸೀನ್ಮನೋಭವಃ 11೧೨।1 

ತಮಾಹ ಚ ವಚೋ ಧೀಮಾನ್‌ಸ್ಕಯನ್ನಿಪ ಚ ತಂ ಸ್ಪೃಶನ್‌ । 

ಉಪದೇಶೇನ ಬಹುನಾ ಕಿಂ ತ್ವಾಂ ಪ್ರತಿ ರತಿಪ್ರಿಯ 11೧೩1 

ಚಿತ್ತೇ ವಸಸಿ ತೇನ ತ್ವಂ ವೇತಿ ಭೂತಮನೋಗತಮ್‌ । 

ತಥಾಪಿ ತ್ವಾಂ ವದಿಷ್ಯಾಮಿ ಸ್ವಕಾರ್ಯಪರತಾಂ ಸ್ಮರನ್‌ 11೧೪॥ 

ಮಮೈಕಂ ಸುಮಹತ್ಕಾರ್ಯಂ ಕರ್ತುಮರ್ಹಸಿ ಮನ್ಮಥ "| 

ಮಹೇಶ್ವರಂ ಕೃಪಾನಾಥಂ ಸತೀಭಾರ್ಯಾವಿಯೋಜಿತಮ್‌ 11೧೫! 

ಸಂಯೋಜಯ ಪುನರ್ದೇವ್ಯಾ ಹಿಮಾದ್ರಿಗೃಹಜಾತಯಾ । 

ದೇವೀ ದೇವಶ್ಚ ತುಷ್ಟೌ ತೇ ಕರಿಷ್ಕತ ಇಹೇಪ್ಲಿತಮ್‌ MOLI 
ಮದನ ಉವಾಚ 

ಅಳೀಕಮೇತದ್ದೇವೇಂದ್ರ ಸ ಹಿ ದೇವಸ್ತಪೋರತಃ । 

ನಾನ್ಯಾಸಾದಯಿತವ್ಯಾನಿ ತೇಜಾಂಸಿ ಮನುರಬ್ರವೀತ್‌ "oz 


ವೇದಾಂತೇಷು ಚ ಮಾಂ ವಿಪ್ರಾ ಗರ್ಹಯಂತಿ ಪುನಃ ಪುನಃ। 
ಮಹಾಶನೋ ಮಹಾಪಾಷ್ಮಾ ಕಾಮೋ5ಯಮನಲೋ ಮಹಾನ್‌ ॥೧೮॥ 


ಆವೃತಂ ಜ್ಞಾನಮೇತೇನ ಜ್ಞಾನಿನಾಂ ನಿತ್ಯವೈರಿಣಾ । 


ತಸ್ಮಾದಯಂ ಸದಾ ತ್ಯಾಜ್ಯಃ ಕಾಮೋಹಹಿರಿವ ಸತ್ತಮೈ: 1೧೯1 

ಏವಂ ಶೀಲಸ್ಕ ಮೇ ಕಸ್ನಾತ್ಸತ್ಯುಷೃತಿ ಮಹೇಶ್ವರ: | 

ಮದ್ಯಪಸ್ಯೇವ ಪಾಪಸ್ಯ ವಾಸುದೇವೋ ಜಗದ್ಗುರು: 11೨೦॥ 
ಇಂದ್ರ ಉವಾಚ 


ಮೈವಂ ಬ್ರೂಹಿ ಮಹಾಭಾಗ ತ್ವಾಂ ವಿನಾ ಕಃ ಪುಮಾನ್‌ಭುವಿ । 
ಧರ್ಮಮರ್ಥಂ ತಥಾ ಕಾಮಂ ಮೋಕ್ಷಂ ವಾ ಪ್ರಾಪ್ತ್ರಮೀಶ್ವರಃ Mol 
-93- 


ಸ್ವರ್ಣಗೌರಿವ್ರತ 


ಯತ್ಮಿಂಚಿತ್ಪಾಧ್ಯತೇ ಲೋಕೇ ಮೂಲಂ ತಸ್ಯ ಚ ಕಾಮನಾ । 


ಕಥಂ ಕಾಮಂ ವಿನಿಂದಂತಿ ತಸ್ಮಾತ್ತೇ ಮೋಕ್ಚ ಸಾಧಕಾಃ 11೨೨11 
ಸತ್ಯಂ ಚಾಠಪಿ ಶ್ರುತೇರ್ವಾಕ್ಯಂ ತವ ರೂಪಂ ತ್ರಿಧಾಗತಮ್‌ ॥ 

ತಾಮಸಂ ರಾಜಸಂ ಚೈವ ಸಾತ್ವಿಕಂ ಚಾಪಿ ಮನ್ನಥ 1೨2೩ 
ಅಮುಕ್ತಿತಃ ಕಾಮನಯಾ ರೂಪಂ ತತ್ತಾಮಸಂ ತವ । 

ಸುಖಬುದ್ಧ್ಯಾ ಸ್ಪಹಾ ಯಾ ಚ ರೂಪಂ ತದ್ರಾಜಸಂ ತವ (1೨೪॥ 
ಕೇವಲಂ ಯಾವದರ್ಥಾರ್ಥಂ ತದ್ರೂಪಂ ಸಾತ್ವಿಕಂ ತವ। 

ತತ್ತೇ ರೂಪತ್ರಯಮಿದಂ ಬ್ರೂಹಿ ನೋಪಾಸತೇ ಹಿ ಕೇ 11೨೫ 


ತ್ವಂ ಸಾಕ್ಷಾತ್ರರಮಃ ಪೂಜ್ಯಃ ಕುರು ಕಾರ್ಯಮಿದಂ ಹಿ ನಃ। 
ಅಥವಾ ಪೀಡಿತಾನ್‌ದೃಷ್ಟಾ ಎಸೌಮಾನ್ಯಾನಪಿ ಪಂಡಿತಾಃ । 


ಸ್ವಪ್ರಾಣೈರಪಿ ತ್ರಾಯಂತಿ ಪರಮೇತನ್ಮಹಾಫಲಮ್‌ 11೨೬।॥ 
ಇತಿ ಸಂಚಿತ್ಯ ಕಾರ್ಯಂ ತ್ಚಂ ಸರ್ವಥಾ ಕುರು ತತ್‌ಸ್ಸುಟಮ್‌ 12೭ 
ಇತ್ಯಾಕರ್ಣ್ಯ ತಥೇತ್ಯುಕ್ತ್ವಾ ವಸಂತರತಿಸಂಯುತಃ 

ಪಿಕಾದಿಸೈನ್ಯಸಂಪನ್ನೋ ಹಿಮಾದ್ರಿಂ ಪ್ರಯಯೌ ಸ್ಥರಃ 11೨೮1 
ತತ್ರಾ5ಪಶ್ಯತ ಶಂಭೋಃ ಸ ಪುಣ್ಯಮಾಶ್ರಮಮಂಡಲಮ್‌ 1 
ನಾನಾವೃಕ್ಷಸಮಾಕೀರ್ಣಂ ಶಾಂತಸತ್ವ ಸಮಾಕುಲಮ್‌ IE 
ತತ್ರಾ$ ಪಶ್ಯತ್ತಿನೇತ್ರಸ್ಯ ವೀರಕಂ ನಾಮ ದ್ವಾರಪಮ್‌ । 

ಯಥಾ ಸಾಕ್ಷಾನ್ನಹೇಶಾನಂ ಗಣಾಂಶ್ಚಾ ಯುತಶೋತಸ್ಯ ಚ TEC 


ದದರ್ಶ ಚ ಮಹೇಶಾನಂ ನಾಸಾಗ್ರಕೃತಲೋಚನಮ್‌ । 
ದೇವದಾರುದ್ರಮಚ್ಛಾಯಾವೇದಿಕಾಮಧ್ಯಮಾಶ್ರಿತಮ್‌ ॥ 


ಸಮಕಾಯಂ ಸುಖಾಸೀನಂ ಸಮಾಧಿಸ್ಥಂ ಮಹೇಶ್ವರಮ್‌ AO 
ನಿಸ್ತರಂಗ ವಿನಿರ್ಗೃಹ್ಯ ಸ್ಥಿತಮಿಂದ್ರಯಗೋಚರಾನ್‌ । 

ಆತ್ಮಾನಮಾತ್ಮನಾ ದೇವಂ ಪ್ರವಿಷ್ಟಂ ತಪಸೋ ನಿಧಿಮ್‌ a೨ 
ತಂ ತಥಾವಿಧಮಾಲೋಕ್ಕ ಸೋ$ಂತರ್ಭೇದಾಯ ಯತ್ನವಾನ್‌ । 
ಭ್ರಮರದ್ದನಿವ್ಯಾಜೇನ ವಿವೇಶ ಮದನೋ ಮನಃ 11೩೩1 


ಏತಸ್ಮಿನ್ನಂತರೇ ದೇವೋ ವಿಕಾಸಿತವಿಲೋಚನಃ ॥ 


-94- 


ಸ್ವರ್ಣಗೌರಿವ್ರತ 


ಸಸ್ಮಾರ ನಗರಾಜಸ್ಯ ತನಯಾಂ ರಕ್ತಮಾನಸಃ 11೩೪॥ 
ನಿವೇದಿತಾ ವೀರಕೇಣ ವಿವೇಶ ಚ ಗಿರೇಃ ಸುತಾ । 
ತಸ್ಮಿನ್‌ಕಾಲೇ ಮಹಾಭಾಗಾ ಸದಾ ಯದ್ವದುಪೈತಿ ಸಾ 11೩೫11 


ತತಸ್ತಸ್ಯಾಂ ಮನಃ ಸ್ವೀಯಮನುರಕ್ಕಮೇವಕ್ಚ ಡೆ ಚ। 
ನಿಗೃಹ್ಯ ಲೀಲಯಾ ದೇವಃ ಸ್ವಕಂ ಪೃಷ್ಣಮವೈಕ್ಸತ 


ತಾವದಾಪೂರ್ಣಧನುಷಮಪಶ್ಯತ ರತಿಪ್ರಿಯಮ್‌ WALI 

ತನ್ನಾಶಕೃಪಯಾ ದೇವೋ ನಾನಾಸ್ಥಾನೇಷು ಸೋತ ಗಮತ್‌ | 

ತಾವತ್ತಶ್ಯತಿ ಪೃಷ್ಠಸ್ಥಮಾಕೃಷ್ಯ ಧನುಷಃ ಶರಮ್‌ 1೩೭1 

ಸನದೀಃ ಪರ್ವತಾಂಶ್ಚೈ ವ ಆಶ್ರಮಾನ್ಸ ರಸೀಸ್ತಥಾ । 

ಪರಿಭ್ರಮನ್ಮಹಾದೇವಃ ಪೃಷ್ಠಸ್ಥಂ ತಮವ್ಯೈಕ್ಷತ 11೩೮1 

ಜಗತ್ತಯಂ ಪರಿಭ್ರಮ್ಯ ಪುನರಾಗಾತ್ಸ್ವಮಾಶ್ರಮಮ್‌ । 

ಪೃಷ್ಣಸ್ಸಮೇವ ತಂ ವೀಕ್ಸ್ಯ ನಿಃಶ್ಚಾಸಂ ಮುಮುಚೇ ಹರಃ , 11೩೯॥ 
೨ಛ ಉಸೆ ವ 

ತತಸ್ಫುತೀಯನೇತ್ರೋತ್ಸವಹ್ನಿನಾ ನಾಕವಾಸಿನಾಮ್‌ । 

ಕ್ರೋಶತಾಂ ಗಮಿತಃ ಕಾಮೋ ಭಸ್ಥತ್ತಂ ಪಾಂಡುನಂದನ uvol 

ಸ ತು ತಂ ಭಸ್ಮಸಾತೃತ್ವಾ ಹರನೇತ್ರೋದ್ಧವೋತನಲಃ । 

ವ್ಯಜೃಂಭತ ಜಗದ್ದಗ್ಗುಂ ಜ್ಹಾಲಾಪೂರಿತದಿಜ್ಜುಖಃ [eT 


ತತೋ ಭವೋ ಜಗದ್ಧೇತೋರ್ವ್ಯಭಜಜ್ಜಾತವೇದಸಮ್‌ | 
ಸಾಹಂಕಾರೇ ಜನೇ ಚಂದ್ರೇ ಸುಮನಸ್ತು ಚ ಗೀತಕೇ॥ 
ಭೃಂಗೇಷು ಕೋಕಿಲಾಖ್ಯೇಷು ವಿಹಾರೇಷು ಸ್ಥರಾನಲಮ್‌ I 


ತತಾ ಪೌ ಸ್ನೇಹಸಂಯುಕ್ತಂ ಕಾಮಿನಾಂ ಹೃದಯಂ ಕಿಲ HVA 
ಜ್ವಾಲಯತ್ಯನಿಶಂ ಸೋತ ಗ್ಲಿರ್ದುಶ್ಚಿಕಿತ್ಸೊ Sಸುಖಾವಹಃ 1 

ವಿಲೋಕ್ಯ ಹರಿನಿಃಶ್ಚಾಸ ಜ್ವಾಲಾಭಸ್ಥೀಕೃತಂ ಸ್ಥರಮ್‌ 1೪೪॥ 
ವಿಲಲಾಪ ರತಿರ್ದೀನಾ ಮಧುನಾ ಬಂಧುನಾ ಸಹ | 

ವಿಲಪಂತೀ ಸುಬಹುಶೋ ಮಧುನಾ ಪರಿಸಾಂತ್ಹಿಶಾ 11೪೫1 


ರತ್ಯಾಃ ಪ್ರಲಾಪಮಾಕರ್ಣ ದೇವದೇವೋ ವೃಷಧ್ವಜಃ 1 
ಕೃಪಯಾ ಪರಯಾ ಪ್ರಾಹ ಕಾಮಪತ್ನೀಂ ನಿರೀಕ್ಷ್ಯ ಚ 11೪೬! 


-95- 


ಸ್ವರ್ಣಗೌರಿವ್ರತ 


ಅಮೂರ್ತೋ ಪಿ ಹ್ಯಯಂ ಭದ್ರೇ ಕಾರ್ಯಂ ಸರ್ವಂ ಪತಿಸ್ತವ । 
ರತಿಕಾಲೇಧ್ರುವಂ ಬಾಲೇ ಕರಿಷ್ಯತಿ ನ ಸಂಶಯಃ ॥ 

ಯದಾ ವಿಷ್ಣುಶ್ವ ಭವಿತಾ ವಾಸುದೇವಾತ್ಮಜೋ ವಿಭುಃ । 

ತದಾ ತಸ್ಕ ಸುತೋ ಯಃ ಸ್ಯಾತ್ಸ ಪತಿಸ್ತೇ ಭವಿಷ್ಯತಿ 11೪೮1 
ಸಾ ಪ್ರಣಮ್ಯ ತತೋ ರುದ್ರಮಿತಿ ಪ್ರೋಕ್ತಾ ರತಿಸ್ತತಃ 

ಜಗಾಮ ಸ್ವೇಚ್ಛಯಾ ಗತ್ಯಾ ವಸಂತಾದಿಭಿರನ್ನಿತಾ ॥ 

ಇತಿ ಶ್ರೀಸ್ಕಾಂದೇ ಮಹಾಪುರಾಣ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ ಪ್ರಥಮೇ 


ಮಾಹೇಶ್ವರಖಂಡೇ ಕೌಮಾರಿಕಾಖಂಡೇ ಕುಮಾರೇಶ್ವರಮಾಹಾತ್ಯ್ಯೆ ಕಾಮದಹನೋನಾಮ 
ಚತುರ್ವಿಂಶೋಧ್ಯಾಯಃ ॥ 


3% kkk 
ಪಂಚವಿಂಶೋ5 ಧ್ಯಾಯಃ 
ಸ್ಕಂದಪುರಾಣ 
ಶಿವಪಾರ್ವತಿ ಕಲ್ಯಾಣ ಮಹೋತ್ಸವ 

ನಾರದಾರ್ಜುನಸಂವಾದೇ ಮಹಾದೇವತಪಃಕರಣಂ ಪಾರ್ವತ್ಯಾಠ ಪಿಸ್ಚೇಷ್ಟ- 
ಸಾಧನಾಯಹಿಮಾದ್ರೇರಧಿತ್ಯಕಾಯಾಂತಪಸ್ಯಾಕೃತಾತಿತ್ರಮುನೀನಾಂತಪಃ 
ಕರಣಾಯವಿರೋಧಃ ಪಶ್ಚಾತ್‌ ಶಂಕರದ್ವಾರಾ ಬ್ರಹ್ಮಚಾರಿಛದ್ದವೇಷೇಣಪರ್ವತಪುತ್ರಾ 8 
ಪರೀಕ್ದಾಶಿವಪಾರ್ವತ್ಯುದ್ವಾಹಕ ವಿಷಯಕುತ್ತಾಹಃ 

ಅರ್ಜುನ ಉವಾಚ 


ದೇವರ್ಷೇ! ವರ್ಣತೇ ಚೇಯಂ ಕಥಾ ಪೀಯೂಷಸೋದರಾ । 


ಪುನರೇತನ್ನುನೇ! ಬ್ರೂಹಿ ಯದಾ ವೇತ್ತಿ ಮಹೇಶ್ವರಃ 11೧॥ 
ಭಗವಾನ್ಸ್ಟಾಂ ಸತೀಂ ಭಾರ್ಯಾಂ ವಧಾರ್ಥಂ ಚಾಪಿ ತಾರಕಮ್‌ । 
ಸತ್ಯಾಶ್ಚವಿರಹಾತ್ತಪ್ಯನಂದಾಹ ಕಿಮಸೌ ಸ್ಥರಮ್‌ 11೨1! 
ಚ ವಿ ರೆ 
ತ್ವಯೈವೋಕ್ತಂ ಸ ವಿರಹಾತತ್ಯಾಸ್ತಪ್ಯತಿ ವೈ ತಪಃ । 
ಹಿಮಾದ್ರಿಮಾಸ್ಕಿತೋ ದೇವಸ್ತಸ್ಯಾಃ ಸಂಗಮವಾಂಛಯಾ 11೩11 
ನಾರದ ಉವಾಚ 


ಸತ್ಯಮೇತತ್ತುರಾ ಪಾರ್ಥ ಭವಸ್ಯೇದಂ ಮನೀಷಿತಮ್‌ । 


-96- 


ಸ್ವರ್ಣಗೌರಿವ್ರತ 


ಅತಪ್ತತಪಸಾ ಯೋಗೋನ ಕರ್ತವ್ಯೋ ಮಯಾಂನಯಾ 11೪ 
ತಪೋ ವಿನಾ ಶುದ್ಧದೇಹೋ ನ ಕಥಂಚನ ಜಾಯತೇ। 
ಅಶುದ್ಧದೇಹೇನ ಸಮಂ ಸಂಯೋಗೋ ನೈವ ದೈಹಿಕಃ HSI 


ಮಹತ್ಕರ್ಮಾಣಿ ಯಾನೀಹ ತೇಷಾಂ ಮೂಲಂ ಸದಾ ತಪಃ | 
ನಾತಪ್ಪತಪಸಾಂ ಸಿದ್ಧಿಂ ಮಹತ್ಕರ್ಮಾಣಿ ಯಾಂತಿ ವೈ 11೬।| 
ಏತಸ್ಥಾತ್ಕಾರಣಾದ್ದೇವೋ ದರ್ಪಿತಂ ತಂ ದದಾಹ ತು। 

ತತೋ ದಗ್ಗೇ ಸ್ಥರೇ ಚಾಪಿ ಪಾರ್ವತೀಮಪಿ ವ್ರೀಡಿತಾಮ್‌ 1೭11 
ವಿಹಾಯ ಸಗಣೋ ದೇವಃ ಕೈಲಾಸಂ ಸಮಪದ್ಯತ । 

ದೇವೀ ಚ ಪರಮೋದ್ವಿಗ್ನಾ ಪ್ರಸ್ಸಲಂತೀ ಪದೇಪದೇ 

ಜೀವಿತಂ ಸ್ವಂ ವಿನಿಂದಂತೀ ಬಭ್ರಾಮೇತಸ್ತತಶ್ಚಸಾ । 

ಹಿಮಾದ್ರಿರಪಿ ಸ್ಟೇ ಶೃಂಗೇ ರುದಂತೀಂ ಪೃಷ್ಟವಾನ್ರತಿಮ್‌ aT 
ಕಾಸಿ ಕಸ್ಯಾಸಿ ಕಲ್ಯಾಣಿ ಕಿಮರ್ಥಂ ಚಾಪಿ ರೋದಿಷಿ। 

ಪೃಷ್ಟಾ ಸಾ ಚ ರತಿಃ ಸರ್ವಂ ಯಥಾ ವೃತ್ತಂ ನ್ಯವೇದಯತ್‌ | ॥೧೦॥ 
ನಿವೇದಿತೇ ತಥಾ ರತ್ಕಾ ಶೈಲಃ ಸಂಭ್ರಾಂತಮಾನಸಃ । 

ಪ್ರಾಪ್ಯ ಸ್ಚಾಂ ತನಯಾಂ ಪಾಣಾವಾದಾಯಾಗಾತ್ಸೃಕಂ ಪುರಮ್‌  ॥೧೧॥ 


ಸಾ ತತ್ರ ಪಿತರೌ ಪ್ರಾಹ ಸಖೀನಾಂ ವದನೇನ ಚಿ। 


ದುರ್ಭಗೇನ ಶರೀರೇಣ ಕಿಮನೇನ ಹಿ ಕಾರಣಮ್‌ 11೧೨/ 
ದೇಹವಾಸಂ ಪರಿತ್ಯಕ್ಟ್ವೇ ಪ್ರಾಪ್ಲ್ಯೇ ವಾಭಿಮತಂ ಪತಿಮ್‌ । 

ಅಸಾಧ್ಯಂ ಚಾಪ್ಯಭೀಷ್ಟಂ ಚ ಕಥಂ ಪ್ರಾಪ್ಯಂ ತಪೋ ವಿನಾ 11೧೩ 
ನಿಯಮೈವರ್ವಿವಿಧೈಸ್ತಸ್ಮಾಚ್ಛೊಷಯಿಷ್ಯೇ ಕಲೇವರಮ್‌ ॥ 

ಅನುಜಾನೀತ ಮಾಂ ತತ್ರ ಯದಿ ವಃ ಕರುಣಾ ಮಯಿ 11೧೪॥ 


ಶ್ರುತ್ವೇತಿ ವಚನಂ ಮಾತಾ ಪಿತಾ ಚ ಪ್ರಾಹ ತಾಂ ಶುಭಾಮ್‌ । 


ಉಮೇತಿ ಚಪಲೇ ಪುತ್ರಿ! ನಕ್ಷಮಂ ತಾವಕಂ ವಪುಃ 11೧೫॥ 
-97- 


ಸ್ವರ್ಣಗೌರಿವ್ರತ 


ಸೋಢುಂ ಕ್ಲೇಶಾತ್ಮರೂಪಸ್ಕಾ ತಪಸಃ ಸೌಮ್ಯದರ್ಶನೇ । 
ಭಾವೀನ್ಯಪ್ಯನಿವಾರ್ಯಾಣಿ ವಸ್ತೂನಿ ಚ ಸದ್ಫೆವ ತು॥ 
ಭಾವಿನೋರರ್ಥಾ ಭವಂತ್ಯೇವ ನರಸ್ಯಾರ ನಿಚ್ಛತೋರಪಿ ಹಿ। 


ತಸ್ಮಾನ್ನ ತಪಸಾ ತೇಶಸ್ತಿ ಬಾಲೇ! ಕಿಂಚಿತ್ವಯೋಜನಮ್‌ 11೧೭1 
ಶ್ರೀ ದೇವ್ಯವಾಚ 

ಯದಿದಂ ಭವತೋ ವಾಕ್ಯಂ ನ ಸಮ್ಯಗಿತಿ ಮೇ ಮತಿಃ । 

ಕೇವಲಂ ನ ಹಿ ದೈವೇನ ಪ್ರಾಪ್ತಮರ್ಥೊ ಹಿ ಶಕ್ಕತೇ 11೧೮॥ 

ಕಿಂಚಿದೆ ್ವೈವಾದ್ಯಟಾತ್ಮಿಂಚಿತ್ಕಿಂಚಿದೇವ ಸ್ವಭಾವತಃ । 

ಪುರುಷಃ ಫಲಮಾಪ್ನೋತಿ ಚತುರ್ಥಂ ನಾತ್ರ ಕಾರಣಮ್‌ 11೧೯1 


ಬ್ರಹ್ಮಣಾ ಚಾಪಿ ಬ್ರಹ್ಮತ್ತಂ ಪ್ರಾಪ್ತಂ ಕಿಲ ತಪೋಬಲಾತ್‌ । 

ಅನ್ಯೈರಪಿ ಚ ಯಲ್ಲಬ್ಬಂ ತನ್ನ ಸಂಖ್ಯಾತುಮುತ್ತಹೇ ॥೨೦॥ 
ಅಧ್ರುವೇಣ ಶರೀರೇಣ ಯದ್ಯಭಿಷ್ಟಂ ನ ಸಾಧ್ಯತೇ। 

ಪಶ್ಚಾತ್ರ ಶೋಚ್ಯತೇ ಮಂದಃ ಪತಿತೇ5 ಸ್ಥಿನ್ನರೀರಕೇ 

ಯಸ್ಯ ದೇಹಸ್ಯ ಧರ್ಮೋತಯಂ ಕೃಚಿಜ್ಞಾಯೇತ್ವ ಆಚೆನ್ಮಿಯೇತ್‌ | 
ಕ್ವತಿದ್ಧರ್ಭಗತಂ ನಶ್ಯೇಜ್ಜಾತಮಾತ್ರಂ ಕ್ವತಿತ್ತಥಾ 11೨೨।॥ 
ಬಾಲ್ಕೇ ಚ ಯೌವನೇ ಚಾಪಿ ವಾರ್ಧಕ್ಕೇಆಪಿ ವಿನಶ್ಯತಿ । 

ತೇನ ಚಂಚಲದೇಹೇನ ಕೋಠರ್ಥ: ಸ್ವಾರ್ಥೋ ನ ಚೇದ್ಭವೇತ್‌ 11೨೩11 
ಇತ್ಯುಕ್ತ್ವಾ ಸ್ಪಸಖೀಯುಕ್ತಾ ಪಿತೃಭ್ಯಾಂ ಸಾಶ್ರುವೀಕ್ಷಿತಾ । 

ಶೃಂಗಂ ಹಿಮವತಃ ಪುಣ್ಯಂ ನಾನಾಶ್ಚರ್ಯಂ ಜಗಾಮ ಸಾ ।|೨೪॥॥ 
ತತ್ರಾಂಬರಾಣಿ ಸಂತ್ಯಜ್ಯ ಭೂಷಣಾನಿ ಚ ಶೈಲಜಾ | 

ಸಂವೀತಾ ವಲ್ಯಲೈರ್ದಿವ್ಯೆ ಸಪೋತತಪ್ಯತ ಸಂಯತಾ 11೨೫॥॥ 
ಈಶ್ವರಂ ಹೃದಿ ಸಂಸ್ಥಾಪ್ಯ ಪ್ರಣವಾಭ್ಯಸನಾದೃತಾ । 


ಮುನೀನಾಮಪ್ಯಭೂನ್ಮಾನ್ಯಾ ತದಾನೀಂ ಪಾರ್ಥ ಪಾರ್ವತೀ 11೨೬11 
-98- 


ಸ್ವರ್ಣಗೌರಿವ್ರತ 


ತ್ರಿಸ್ನಾತಾ ಪಾಟಲಾಪತ್ರಭಕ್ಷಕಾಭೂಚ್ಛತಂ ಸಮಾಃ । 


ಶತಂಚ ಬಿಲ್ಪಪತ್ರೇಣ ಶೀರ್ಣೇನ ಕೃತಭೋಜನಾ 11೨೭1 
ಜಲಭಕ್ಷಾ ಶತಂ ಚಾಭೂಚ್ಛತಂ ವೈ ವಾಯುಭೋಜನಾ । 
ತತೋ ನಿಯಮಮಾದಾಯ ಪಾದಾಂಗುಷ್ಠಶಿತಾನ ಭವತ್‌ (1೨೮॥॥ 


ನಿರಾಹಾರಾ ತತಸ್ತಾಪಂ ಪ್ರಾಪುಸ್ತತ್ತಪಸೋ ಜನಾಃ । 
ತತೋ ಜಗತ್ತಮಾಲೋಕ್ಕ ತದೀಯತಪಸೋರ್ಜಿತಮ್‌ । 


ಹರಸ್ತತ್ರಾ56 ಯಯೌ ಸಾಕ್ಸಾದ್‌ ಬ್ರಹ್ಮಚಾರಿವಪುರ್ದ್ಯರಃ 11೨೯॥ 
ವಸಾನೋ ವಲ್ಕಲಂ ದಿವ್ಯಂ ತಾರವಾಜಿನಸಂವೃತಃ । 

ಸುಲಕ್ಷಣಾಷಾಢಧರಃ ಸದ್ವೃತ್ತಃ ಪ್ರತಿಭಾನವಾನ್‌ EN 
ತತಸ್ತಂ ಪೂಜಯಾಮಾಸುಸ್ಪತ್ತಯ್ಯೋ ಬಹುಮಾನತಃ । 

ವಕ್ತುಮಿಚ್ಛು ಶೈಲಪುತ್ರೀಂ ಸಖೀಭಿರಿತಿ ಚೋದಿತಃ : 118.೧11 
ಬ್ರಹ್ಮನ್ಸಿಯಂ ಮಹಾಭಾಗಾ ಗೃಹೀತನಿಯಮಾ ಶುಭಾ । 
ಮುಹೂರ್ತಪಂಚಮಾತ್ರೇಣ ನಿಯಮೋತಸ್ಯಾಃ ಸಮಾಪ್ಯತೇ 11೩೨11 
ತತ್ಛತೀಕ್ಬಸ್ವ ತಂ ಕಾಲಂ ಪಂಶ್ಥಾದಸ್ಥತ್ತಖೀಸಮಮ್‌ । 

ನಾನಾವಿಧಾ ಧರ್ಮವಾರ್ತಾಃ ಪ್ರಕರಿಷ್ಠಸಿ ಬ್ರಾಹ್ಮಣ! 11೩೩1 
ಇತ್ಯುಕ್ತ್ವಾ ವಿಜಯಾದ್ಯಸ್ತಾ ದೇವೀಚರಿತವರ್ಣನೈೆಃ 1 
ಅಶ್ರುಮುಖ್ಯೋದ್ವಿಜಸ್ಯಾ5ಗ್ರೇ ನಿನ್ಯುಃ ಕಾಲಂ ಚ ತಂ ತದಾ 11೩೪॥ 
ತತಃ ಕಾಲೇ ಕಿಂಚಿದೂನೇ ಬ್ರಹ್ಮಚಾರೀ ಮಹಾಮತಿಃ | 

ವಿಲೋಕನ ಮಿಷೇಣಾರಗಾದಾಶ್ರಮೋಹಪಸ್ಥಿತಂ ಪ್ರದಂ 11೩೫ 
ನಿಪಪಾತ ಚ ತತ್ರಾ5ಸೌ ಚುಕ್ರೋಶಾತಿತರಾಂ ತತಃ | 

ಅಹಮತ್ರ ನಿಮಜ್ಜಾಮಿ ಕೋಠಪಿ ಮಾಮುದ್ಧರೇತ ಭೋಃ IAL 
ಅತಿ ತಾರೇಣ ಕ್ರೋಶಂತಂ ಶ್ರುತ್ಯಾ ತಂ ವಿಜಯಾದಿಕಾಃ | 

ಆಜಗ್ಗುಸ್ನಧಯಾ ಯುಕ್ತಾ ದದುಸ್ಪಸ್ಥೈ ಕರಂ ಚ ತಾಃ 11೩೭1! 


ಸಚುಕ್ರೋಶ ತತೋ ಗಾಢಂ ದೂರೇ ದೂರೇ ಪುನಃಪುನಃ । 


ನಾಹಂ ಸ್ಪೃಶಾಮ್ಯಸಂಸಿದ್ಧಾಂ ಮ್ರಿಯೇ ವಾ ನಾನೃತಂ ತ್ವಿದಮ್‌ 11೩೮ 
-99- 


ಸ್ವರ್ಣಗೌರಿವ್ರತ 


ತತಃ ಸಮಾಪ್ತನಿಯಮಾ ಪಾರ್ವತೀ ಸ್ವಯಮಾಯಯ್‌ೌ | 


ಸವ್ಯಂ ಕರಂ ದದಾವಸ್ಯ ತಂ ಚಾಸೌ ನಾಭ್ಯನಂದತ TET 

ಭದ್ರೇ ಯಚ್ಛುಚಿನೈವ ಸ್ಯಾದಚ್ಲೆವಾತವಜ್ಞಯಾ ಕೃತಮ್‌ । 

ಸದೋಷೇಣ ಕೃತಂ ಯಚ್ಚ ತದಾದದ್ಯಾನ್ನ ಕರ್ಹಿಚಿತ್‌ vol 

ಸವ್ಯಂ ಚಾತಶುಚಿ ತೇ ಹಸ್ತಂ ನಾವಲಂಬಾಮಿ ಕರ್ಹಿಚಿತ್‌ 11೪೧ 

ಇತ್ಯುಕ್ತಾ ಪಾರ್ವತೀ ಪ್ರಾಹ ನಾಹಂ ದತ್ತಂಚ ದಕ್ಷಿಣಮ್‌ । 

ದದಾಮಿ ಕಸ್ಯಚಿದ್ದಿಪ್ರ ದೇವದೇವಾಯ ಕಲ್ಲಿತಮ್‌ 11೪೨॥॥ 

ದಕ್ಷಿಣಂ ಮೇ ಕರಂ ದೇವೋ ಗ್ರಹೀತಾ ಭವ ಏವ ಚ। 

ಶೀರ್ಯತೇ ಚೋಗ್ರ ತಪಸಾ ಸತ್ಯಮೇತನ್ಮಯೋದಿತಮ್‌ NYA 
ವಿಪ್ರ ಉವಾಚ 

ಯದ್ಯೇವಮಲೇಪಸ್ತೇ ಗಮನಂ ಕೇನ ವಾರ್ಯತೇ। 

ಯಥಾ ತವ ಪ್ರತಿಜ್ಞೇಯಂ ಮಮಾಂಪೀಯಂ ತಥಾಚಲಾ 11೪೪॥ 

ರುದ್ರಸ್ಕಾಪಿ ವಯಂ ಮಾನ್ಯಾಃ ಕೀದೃಶಂ ತೇ ತಪೋ ವದ । 

ವಿಷಮಸ್ಥಂ ಯತ್ರ ವಿಪ್ರಂ ಮ್ರಿಯಮಾಣಮುಪೇಕ್ಟಸಿ 11೪೫ 

ಅವಜಾನಾಸಿ ವಿಪ್ರಾಂಸ್ತೃಂ ತಚ್ಛೀಘ್ರಂ ವ್ರಜ ದರ್ಶನಾತ್‌ | 

ಯದಿ ವಾ ಮನ್ಯಸೇ ಪೂಜ್ಯಾಂಸ್ತತೋತಭ್ಯುದ್ಧರ ನಾನ್ಯಥಾ 11೪೬॥ 

ತತೋ ವಿಚಾರ್ಯ ಬಹುಧಾ ಇತಿ ಚೇತಿ ಚಸಾ ಶುಭಾ। 

ವಿಪ್ರಸ್ಯೋದ್ಧರಣಂ ಸರ್ವಧರ್ಮೋಭ್ಯೋತ ಮನ್ಯತಾ$ಧಿಕಮ್‌ 11೪೭। 


ತತಃ ಸಾ ದಕ್ಷಿಣಂ ದತ್ತ್ವಾ ಕರಂ ತಂ ಪ್ರೋಜ್ಜಹಾರ ಚ। 
ನರಂ ನಾರೀ ಪ್ರೋದ್ಧರತಿ ಸಜ್ಜಂತಂ ಭವವಾರಿಧೌ ॥ 


ಏತತ್ತಂದರ್ಶನಾರ್ಥಾಯ ತಥಾ ಚಕ್ರೇ ಭವೋದ್ಧವಃ 11೪೮! 
ಪ್ರೋದ್ಧೃತ್ಕ ಚ ತತಃ ಸ್ನಾತ್ವಾ ಬದ್ಧ್ವಾ ಯೋಗಾಸನ ಸ್ಥಿತಾ 11೪೯॥ 
ಬ್ರಹ್ಮಚಾರೀ ತತಃ ಪ್ರಾಹ ಪ್ರಹಸನ್‌ ಕಿಮಿದಂ ಶುಭೇ । 

ಕರ್ತುಕಾಮಾಶಸಿ ತನ್ನಂಗಿ ದೃಢಯೋಗಾಸನಸ್ಥಿತಾ uO 


ದೇವೀ ಪ್ರಾಹ ಜ್ಞಾಲ್ಕ್ಯಯಿಷ್ಯೇ ಶರೀರಂ ಯೋಗವಹಿನಾ । 
ಮಹಾದೇವ ಕೃತಮತಿರು ಚ್ಛಿಷ್ಟಾಂಹಂ ಯತೋರ ಭವಮ್‌ 11೫೧॥ 


-100- 


ಸ್ವರ್ಣಗೌರಿವ್ರತ 


ಬ್ರಹ್ಮಚಾರೀ ತತಃ ಪ್ರಾಹ ಕಾಶ್ಚಿದ್ಭಾಹ್ಮಣಕಾಮ್ಯಯಾ | 


ಕೃತ್ವಾ ವಾರ್ತಾಸ್ತತಃ ಸ್ವೀಯಮಭೀಷ್ಟಂ ಕುರು ಪಾರ್ವತಿ | 11೫೨ 
ನೋಪಹನ್ಯಾ ಕದಾಚಿದ್ಧಿ ಸಾಧುಭಿರ್ವಿಪ್ರ ಕಾಮನಾ । 
ಧರ್ಮಮೇನಂ ಮನ್ಯಸೇ ಚೇನ್ನುಹೂರ್ತಂ ಬ್ರೂಹಿ ಪಾರ್ವತಿ ISA 


ದೇವಿ ಪ್ರಾಹ ಬ್ರೂಹಿ ವಿಪ್ರ ಮುಹೂರ್ತಂ ಸಂಸ್ಥಿತಾ ತ್ವಯಾ । 
ತತಃ ಸ್ವಯಂ ವ್ರತೀ ಪ್ರಾಹ ದೇವೀಂ ತಾಂ ಸ್ವಸಖೀಯುತಾಮ್‌ 11೫೪॥ 


ಕಿಮರ್ಥಮಿತಿ ರಂಭೋರು ನವೇ ವಯಸಿ ದುಶ್ಚರಮ್‌ । 


ತಪಸ್ತ್ವಯಾ ಸಮಾರಬ್ಬಂ ನಾsನುರೂಪಂ ವಿಭಾತಿ ಮೇ 12831 
ದುರ್ಲಭಂ ಪ್ರಾಪ್ಯ ಮಾನುಷ್ಯಂ ಗಿರಿರಾಜಗೃಹೇ5ಧುನಾ । 

ಭೋಗಾಂಶ್ಚ ದುರ್ಲಭಾಂದೇವಿ ತ್ಯಕ್ತ್ವಾಕಿಂ ಕ್ಲಿಶ್ವತೇ ವಪುಃ HSL 
ಅತೀವ ದೂಯೇ ವೀಕ್ಷ್ಯ ತ್ವಾಂ ಸುಕುಮಾರತರಾಕೃತಿಮ್‌ । 

ಅತ್ಯುಗ್ರತಪಸಾ ಕ್ಲಿಷ್ಟಾ ಪದ್ಧಿನೀವ ಹಿಮಾರ್ದಿತಾ . 11೫೭1 
ಇದಂ ಚಾನ್ಯತ್ತವ ಶುಭೇ! ಶಿರಸೋ ರೋಗದಂ ಮಮ । 

ಯದ್ದೇಹಂ ತೃಕ್ತುಕಾಮಾ ತ್ಪಂ ಪ್ರಬುದ್ಧಾ ನಾಸಿ ಬಾಲಿಕೇ 11೫೮1 
ವಾಮಃ ಕಾಮೋ ಮನುಷ್ಯೇಷು ಸತ್ಯಮೇತದ್ದಚೋ ಯತಃ। 
ಸ್ಪೃಹಣೀಯಾಸಿ ಸರ್ವೇಷಾಮೇವಂ ಪೀಡಯಸೇ ವಪುಃ 11೫೯॥॥ 
ಅವಿಜ್ಞಾತಾನ್ಹಯೋ ನಗ್ಗಃ ಶೂಲೀ ಭೂತಗಣಾಧಿಪಃ । 

ಸ್ಥಶಾನನಿಲಯೋ ಭಸ್ಮೋದ್ಧೂಳನೋ ವೃಷವಾಹನಃ WO 
ಗಜಾಜಿನೋ ದ್ವಿಜಿಹ್ಹಾದ್ಯಲಂಕೃತಾಂಗೋ ಜಟಾಧರಃ 

ವಿರೂಪಾಕ್ಷ ಕಥಂಕಾರಂ ನಿರ್ಗುಣಃ ಸ್ಯಾತ್ತ್ರವೋಚಿತಃ Ne 
ಗುಣಾ ಯೇ ತದಶೀಲಾದ್ಯಾ ವರಾಣಾಮುದಿತಾ ಬುದ್ಧೆಃ । 
ತೇಪಾಮೇಕೋತಪಿ ನೈವಾಸ್ತಿ ತಸ್ಥಿಂಸ್ಥನ್ನೋಚಿತಃ ಸತೇ 11೭೨॥1 


ಶೋಚನೀಯತಮಾ ಪೂರ್ವಮಾಸಿತ್ಸಾರ್ವತಿ ಕೌಮುದೀ । 

ತ್ವಂ ಸಂವೃತ್ತಾ ದ್ವಿಶೀಯಾಸಿ ತಸ್ಯಾಸ್ತತ್ಸಂಗಮಾಶಯಾ 

ತಪೋಧನಾಃ ಸರ್ವಸಮಾ ವಯಂ ಯದ್ಯಪಿ ಪಾರ್ವತಿ । 

ದುನೋತ್ಯೇವ ತವಾರಂಭಃ ಶೂಲಾಯಾಂ ಯೂಪಸತ್ಯಿಯಾಃ ॥1೭೪॥ 
-101- 


11೬೩11 


ಸ್ವರ್ಣಗೌರಿವ್ರತ 


ವೃಷಭಾರೋಹಣಂ ವಾಸಃ ಶ್ಲಶಾನೇ ಪಾಣಿಸಂಗ್ರಹಃ । 


ಸವ್ಯಾಲಪಾಣಿನಾ ಕ್ಲಾಮಗಜತ್ತಗ್ಗಂಧನಃ ಕಥಮ್‌ 11೭೫ 
ಜನಹಾಸ್ಕಕರಂ ಸರ್ವಂ ತ್ವಯಾ55ರಬ್ಧ ಮಸಾಂಪ್ರತಮ್‌ । 

ಸ್ತ್ರ ಭಾವಾದ್ಧೂತಿಸಂಪರ್ಕಃ ಕಥಂ ಚಾಭಿಮತಸ್ತವ HELI 
ನಿವರ್ತಯ ಮನಸ್ತಸ್ಥಾದಸ್ಥಾತರ್ವವಿರೋಧಿನಃ । 

ಮೃಗಾಕ್ತಿ ಮದನಾರಾತೇರ್ಮರ್ಕಟಾಕ್ಸಸ್ಯ ಪ್ರಾರ್ಥನಾತ್‌ 11೭೭।1 
ವಿರುದ್ಧ ವಾದಿನಂ ಚೈವಂ ಬ್ರಹ್ಮಚಾರಿಣಮೀಶ್ಚರಮ್‌ । 

ನಿಶಮ್ಯ ಕುಪಿತಾ ದೇವೀ ಪ್ರಾಹ ವಾಚಾ ಸಗದ್ಗದಮ್‌ 11೬೮ 
ಮಾಮಾ ಬ್ರಾಹ್ಮಣ! ಭಾಷಿಷ್ಮಾ ವಿರುದ್ಧಮಿತಿ ಶಂಕರೇ । 

ಮಹತ್ತಮೋ ಯಾತಿ ಪುಮಾಂದೇವದೇವಸ್ಯ ನಿಂದಯಾ ILI 
ನ ಸಮ್ಯಗಭಿಜಾನಾಸಿ ತಸ್ಯ ದೇವಸ್ಯ ಚೇಷ್ಟಿಮ್‌ | 

ಶ್ರುಣುಬ್ರಾಹ್ಮಣ ತು ಪಾಪಾದ್ಯಥಾಸ್ಥಾತ್ರರಿಮುಚ್ಕಸೇ 11೭01 
ಸ ಆದಿಃ ಸರ್ವಜಗತಾಂ ಕೋತಸ್ಯವೇದಾನ್ಸಯಂ ತತಃ । 

ಸರ್ವಂ ಜಗದ್ಯಸ್ಯ ರೂಪಂ ದಿಗ್ಜಾಸಾಃ ಕೀರ್ತತೇ ತತಃ 1೭01 
ಗುಣತ್ರಯಮಯಂ ಶೂಲಂ ಶೂಲೀ ಯಸ್ಸಾದ್ಧಿಭರ್ತಿ ಸಃ । 

ಅಬದ್ಧ್ಯಾ ಸರ್ವತೋ ಮುಕ್ತಾಃ ಭೂತಾ ಏವ ಚ ತತ್ಪತಿಃ 11೭೨1 
ಸ್ಥಶಾನಂ ಚಾಪಿ ಸಂಸಾರಸ್ತದ್ದಾಸೀ ಕೃಪಯಾರ್ಥಿನಾಮ್‌ । 

ಭೂತಯಃ ಕಥಿತಾ ಭೂತಿಸ್ತಾಂ ಬಿಭರ್ತಿ ಸ ಭೂತಿಭೃತ್‌ 11೭೩ಟ॥ 
ವೃಷೋ ಧರ್ಮ ಇತಿ ಪ್ರೋಕ್ಷಸ್ತಮಾರೂಢಸ್ತತೋ ವೃಷೀ | 

ಸರ್ಪಾಶ್ಚ ದೋಷಕಾಃ ಕ್ರೋಧಾದ್ಯಾಸ್ತಾನ್ಸಿಭರ್ತಿ ಜಗನ್ನಯಃ 11೭೪॥॥ 

ನಾನಾವಿಧಾಃ ಕರ್ಮಯೋಗಾ ಜಟಾರೂಪಾ ಬಿಭರ್ತಿ ಸಃ। 

ವೇದತ್ರಯೀ ತ್ರಿನೇತ್ರಾಣಿ ತ್ರಿಪುರಂ ತ್ರಿಗುಣಂ ವಪುಃ 11೭೫। 

ಭಸ್ಮೀಕರೋತಿ ತದ್ದೇವಸ್ತಿಪುರಫ್ಪಸ್ತತಃ ಸ್ಮೃತಃ । 

ಏವಂ ವಿಧಂ ಮಹಾದೇವಂ ವಿದುರ್ಯೇ ಸೂಕ್ಸ್ಮದರ್ಶಿನಃ 11೭೬ 


ಕಥಂಕಾರಂ ಹಿ ತೇ ನಾಮ ಭಜಂತೇ ನೈವ ತಂ ಹರಮ್‌ । 


ಅಥವಾ ಭೀತಸಂಸಾರಾಃ ಸರ್ವೇ ವಿಪ್ರ ಯತೋ ಜನಾಃ 11೭೭11 
-102- 


ಸ್ವರ್ಣಗೌರಿವ್ರತ 


ವಿಮೃಶ್ಯ ಕುರ್ವತೇ ಸರ್ವಂ ವಿಮೃಶ್ಯೈತನ್ಮಯಾ ಕೃತಮ್‌ । 


ಶುಭಂ ವಾಪ್ಯಶುಭಂ ವಾಸ್ತು ತ್ವಮಪ್ಯೇನಂ ಪ್ರಪೂಜಯ 11೭೮॥ 
ಇತಿ ಬ್ರುವಂತ್ಯಾಂ ತಸ್ಕಾಂ ತು ಕಿಂಚಿತ್ಮಸ್ಫುರಿತಾಧರಮ್‌ । 

ವಿಜ್ಞಾಯ ತಂ ಸಖೀಮಾಹ ಕಿಮಪ್ಯೇಷ ವಿವಕ್ಕುಕಃ 11೭೯॥ 
ವಾರ್ಯಾತಾಮಿತಿ ವಿಪ್ರೋsಯಂ ಮಹದ್ದೂಷಣಭಾಷಕಃ 

ನ ಕೇವಲಂ ಪಾಪಭಾಗೀ ಶ್ರೋತಾ ವೈ ಸ್ಯಾನ್ನ ಸಂಶಯಃ 1೮01 


ಅಥವಾ ಕಿಂ ಚ ನಃ ಕಾರ್ಯಂ ವಾದೇನ ಸಹ ಬ್ರಾಹ್ಮಣೈಃ । 
ಕರ್ಣೌ ಪಿಧಾಯ ಯಾಸ್ಯಾಮೋ ಯಥಾ ಯಸ್ಸ್ಯಾತ್ರಥಾಸ್ತು ಸಃ. ೮೧॥ 


ಇತ್ಯುಕ್ತ್ವೋತ್ಕಾಯ ಗಚ್ಛಂತ್ಯಾಂ ಪಿಧಾಯ ಶ್ರವಣಾವುಭೌ । 


ಸ್ವರೂಪಂ ಸಮುಪಾಶ್ರಿತ್ಯ ಜಗೃಹೇ ವಸನಂ ಹರಃ SSN 

ತತೋ ನಿರೀಕ್ಷ್ಯ ತಂ ದೇವಂ ಸಂಭ್ರಾಂತಾ ಪರಮೇಶ್ವರೀ । 

ಪ್ರಣಿಪತ್ಯ ಮಹೇಶಾನಂ ತುಷ್ಠಾವಾsವನತಾ ಉಮಾ 11೮೩। 

ಪ್ರಾಹ ತಾಂ ಚ ಮಹಾ ದೇವೋ ದಾಸೋಪಸ್ಥಿ ತವ ಶೋಭನೇ । 

ತಪೋದ್ರವ್ಯೇಣ ಕ್ರೀತಶ್ಚ ಸಮಾದಿಶ ಯಥೇಪ್ಲಿತಮ್‌ nv 

ದೇವೃವಾಚ 

ಮನಸಸ್ತಂ ಪ್ರಭುಃ ಶಂಭೋ! ದತ್ತಂ ತಚ್ಚ ಮಯಾ ತವ। 

ವಪುಷಃ ಪಿತರಾವೀಶೌ ತೌ ಸಮ್ಮಾನಯಿತುಮರ್ಹಸಿ ॥1೮೫॥ 
ಮಹಾದೇವ ಉವಾಚ 

ಪಿತ್ರಾ ಹಿ ತೇ ಪರಿಜ್ಞಾತಂ ದೃಷ್ಟ್ವಾತ್ವಾಂ ರೂಪಶಾಲಿನೀಮ್‌ । 

ಬಾಲಾಂ ಸ್ವಯಂವರಂ ಪುತ್ರೀಮಹಂ ದಾಸ್ಯಾಮಿ ನಾನ್ಯಥಾ 11೮೬! 

ತತ್ತಸ್ಯ ಸರ್ವಮೇವಾತಸ್ತು ವಚನಂ ತ್ವಂ ಹಿಮಾಚಲಮ್‌ । 

ಸ್ವಯಂವರಾರ್ಥಂ ಸುಶ್ರೋಣಿ! ಪ್ರೇರಯತ್ಚಾಂ ವೃಣೇ ತತಃ 11೮೭! 


ಇತ್ಯುಕ್ತ್ವಾ ತಾಂ ಮಹಾದೇವಃ ಶುಚಿಃ ಶುಚಿಪದೋ ವಿಭುಃ । 


ಜಗಾಮೇಷ್ಟಂ ತದಾ ದೇಶಂ ಸ್ವಪುರಂ ಪ್ರಯಯೌ ಚಸಾ 
$ 1೮೯॥ 
ದೃಷ್ಠಾ ದೇವೀಂ ತದಾ ಹೃಷ್ಟೋಮೇನಯಾ ಸಹಿತೋತ ಚಲ! 
-103- 


ಸ್ವರ್ಣಗೌರಿವ್ರತ 


ಆಲಿಂಗ್ಯಾ55ಘ್ರಾಯ ಪಪ್ರಚ್ಛ ಸರ್ವಂ ಸಾ ಚ ನ್ಯವೇದಯತ್‌ । 


ದುಹಿತುರ್ದೇವದೇವೇನ ನ ಆಜ್ಲಪ್ಪಂ ತು ಹಿಮಾಚಲಃ neon 
ಸ್ವಯಂವರಂ ಪ್ರಮುದಿತಃ ಸರ್ವಲೋಕೇಷ್ಠಘೋಷಯತ್‌ । 

ಅಶ್ವಿನೌ ದ್ವಾದಶಾದಿತ್ಯಾ ಗಂಧಾರ್ವಗರುಡೋರಗಾಃ 11೯೧॥1 
ಯಕ್ಷಾ ಸಿದ್ಧಾಸ್ತಥಾ ಸಾಧ್ಯಾ ದೈತ್ಯಾಃ ಕಿಂಪುರುಷಾ ನಗಾಃ । 

ಸಮುದ್ರಾದ್ಯಾಶ್ಚ ಯೇ ಕೇಚಿತ್ರೈಲೋಕ್ಯಪ್ರವರಾಶ್ಚಯೇ 11೯೨॥ 
ತ್ರಯಸ್ತಿಂಶತಹಸ್ರಾಣಿ ತ್ರಯಸ್ವಿಂಶಚ್ಛತಾನಿ ಚ 

ತ್ರಯಸ್ತ್ರಿಂಶಚ್ಚ ಯೇ ದೇವಾಸ್ತ್ರಯಸ್ತಿಂಶಚ್ಚ ಕೋಟಯಃ Wan 
ಜಗ್ಗುರ್ಗಿರೀಂದ್ರ ಪುತ್ರ್ಯಾಸ್ತು ಸ್ವಯಂವರಮನುತ್ತಮಮ್‌ । 

ಆಮಂತ್ರಿತಸ್ತಥಾ ವಿಷ್ಣುರ್ಮೇರುಮಾಹ ಹಸನ್ನಿವ HV 
ಮಾತಾಸ್ಥಾಕಂ ಚ ಸಾ ದೇವೀ ಮೇರೋ ಗಚ್ಛನಮಾಮಿ ತಾಮ್‌ । 

ಅಥ ಶೈಲಸುತಾ ದೇವೀ ಹೈಮಮಾರುಹ್ಯ ಶೋಭನಮ್‌ 11೯೫ 
ವಿಮಾನಂ ಸರ್ವತೋಭದ್ರಂ ಸರ್ವರತ್ಸೈರಲಂಕೃತಮ್‌ । 

ಅಪ್ಪರೋಭಿಃ ಪ್ರನೃತ್ಯದ್ಧಿ : ಸರ್ವಾಭರಣಭೂಷಿತಾ UF 
ಗಂಧರ್ವಸಂಘೈರ್ವಿವಿದ್ಧೆಃ ಕಿನ್ನರೈಶ್ಚಸುಶೋಭನೈಃ । 

ಬಂದಿಭಿಃ ಸ್ತೂಯಮಾನಾ ಚ ವೀರಕಾಂಸ್ಕಧರಾ ಸ್ಥಿತಾ 11೯೭1 


ಸಿತಾತಪತ್ರಂ ರಾತ್ನಾಂಶುಮಿಶ್ರಿತಂ ಚಾವಹತ್ತದಾ । 

ಶಾಲಿನೀ ನಾಮ ಪಾರ್ವತ್ಯಾಃ ಸಂಧ್ಯಾಪೂರ್ಣೇಂದುಮಂಡಲಾ 11೯೮॥। 

ಚಾಮರಾಸಕ್ತಹಸ್ರಾಭಿರ್ದಿವ್ಯವಸ್ತ್ರೀ ಭಿಶ್ಚ ಸಂವೃತಾ | 

ಮಾಲಾಂ ಪ್ರಗೃಹ್ಯ ಸಾ ತಸ್ಥೌ ಸುರದ್ರಮಸಮುದ್ಧವಾಮ್‌ asl 

ಏವಂ ತಸ್ಯಾಂ ಸ್ಥಿತಾಯಾಂ ತು ಸ್ಥಿತೇ ಲೋಕತ್ರಯೇ ತದಾ । 

ಶಿಶುರ್ಭೂತ್ವಾ ಮಹಾದೇವಃ ಕ್ರೀಡಾರ್ಥಂ ವೃಷಭಧ್ಧಜಃ 11೧೦೦॥ 

ಉತ್ತಂಗತಲಸಂಗುಪ್ತೋ ಬಭೂವ ಭಗವಾನ್ನವಃ 

ಜಯೇತಿ ಯತ್ನದಂ ಖ್ಯಾತಂ ತಸ್ಯ ಸತ್ಯಾರ್ಥ ಮೀಶ್ವರಮ್‌ 11೧೦೧॥ 

ಅಥ ದೃಷ್ಠಾ NM ಶಿಶುಂ ದೇವಾಸ್ತಸ್ಯ ಉತ್ತಂಗವರ್ತಿನಃ | 

ಕೋಠಯಮತ್ರೇತಿ ಸಂಮಂತ್ರ್ಯ ಶ್ಚುಕ್ರುಶುರ್ಭಶರೋಷಿತಾಃ 1೧೦೨1 
-104- 


ಸ್ವರ್ಣಗೌರಿವ್ರತ 


ವಜ್ರಮಾಹಾರಯತ್ತಸ್ಯ ಬಾಹುಮುದ್ಯಮ್ಯ ವೃತ್ರಹಾ । 


ಸ ಬಾಹುರುದ್ಯತಸ್ತಸ್ಯ ತಥೈವ ಸಮತಿಷ್ಯತ 11೧೦೩ಟ 
ಸ್ತಂಭಿತಃ ಶಿಶುರೂಪೇಣ ದೇವದೇವೇನ ಲೀಲಯಾ । 

ವಜ್ರಂ ಕ್ಷೇಪ್ಪುಂ ನ ಶಕ್ನೋತಿ ಬಾಹುಂ ಚಾಲಯಿತುಂ ತದಾ 1೧೦೪॥ 
ವಜ್ನಿಃ ಶಕ್ತಿಂ ತದಾ ಕ್ಷೇಪ್ತಂ ನ ಶಶಾಕ ತಥೋತ್ಠಿತಃ I 

ಯಮೋತಪಿ ದಂಡಂ ಖಡ್ಗಂ ಚ ನಿಯತಿಸ್ತಂ ಶಿಶುಂಪ್ರತಿ ॥೧೦೫॥ 


ಪಾಶಂ ಚ ವರುಣೋ ರಾಜಾ ಧ್ವಜಯಷ್ಟಿಂ ಸಮೀರಣಃ । 
ಸೋಮೋ ಗುಡಂ ಧನೇಶಶ್ಚಗದಾಂ ಸುಮಹತೀಂ ದೃಢಾಮ್‌ ॥೧೦೬॥ 


ನಾನಾಯುಧಾನಿ ಚಾದಿತ್ಯಾ ಮುಸಲಂ ವಸವಸ್ತಥಾ । 


ಮಹಾಘೋರಾಣಿ ಶಾಸ್ತ್ರಾ ಣಿ ತಾರಕಾದ್ಯಾಶ್ಚ ದಾನವಾಃ 11೧೦೭॥॥ 
ಸ್ಪಂಭಿತಾ ದೇವದೇವೇನ ತಥಾ5ನ್ಯೇ ಭುವನೇಷು ಯೇ। 

ಪೂಷಾ ದಂತಾಂದಶಂದಂತೈರ್ಬಾಲಮೈಕ್ನತ ಮೋಹಿತಃ ॥೧೦೮॥ 
ತಸ್ಯಾರಪಿ ದಶನಾಃ ಪೇತುರ್ದಷ್ಟಮಾತ್ರಸ್ಯ ಶಂಭುನಾ ।' 

ಭಗಶ್ಚನೇತ್ರೇ ವಿಕೃತೇ ಚಕಾರ ಸ್ಫುಟಿತೇ ಚತೇ ॥1೧೦೯॥ 
ಬಲಂ ತೈಜಶ್ಚ ಯೋಗಾಂಶ್ಚ ಸರ್ವೇಷಾಂ ಜಗೃಹೇ ಪ್ರಭುಃ | 

ಅಥ ತೇಷು ಸ್ಥಿತೇಷ್ಟೇವ ಮನ್ಯುಮತ್ತು ಸುರೇಷ್ಟಫಿ ॥1೧೧೦॥ 


ಬ್ರಹ್ಮಾ ಧ್ಯಾನಮುಪಾಶ್ರಿತ್ಯ ಬುಬೋಧ ಹರಚೇಷ್ಠಿತಮ್‌ । 
ಸೋತಭಿಗಮ್ಯ ಮಹಾದೇವಂ ತುಷ್ಟಾವ ಪ್ರಯತೋ ವಿಧಿಃ 


ಪೌರಾಣ್ಯೆಃ ಸಾಮಸಂಗೀತೈವೈದಿಕೈರ್ಗುಹ್ಯನಾಮಭಿಃ 11೧೧೧॥ 

ನಮಸ್ತುಭ್ಯಂ ಮಹಾದೇವ ಮಹಾದೇವ್ಕೈ ನಮೋನಮಃ । 

ಪ್ರಸಾದಾತ್ರವ ಬುದ್ಧಾ ದಿರ್ಜಗದೇತತ್ವವರ್ತತೇ 11೧೧೨ 
ಎ ಲೆ 

ಮೂಢಾಶ್ಚ ದೇವತಾಃ ಸರ್ವಾ ನೈನಂ ಬುಧ್ಯತ ಶಂಕರಮ್‌ 1೧೧೩॥ 

ಮಹಾದೇವಮಿಹಾಯಾತಂ ಸರ್ವದೇವನಮಸ್ಕೃತಮ್‌ | 

ಗಚ್ಛಾದ್ದಂ ಶರಣಂ ಶೀಘ್ರಂ ಯದಿ ಜೀವತುಮಿಚ್ಛಥ 11೧೧೪॥॥ 


ತತಃ ಸಂಭ್ರಮಸಂಪನ್ನಾಸ್ತುಷ್ಟುವುಃ ಪ್ರಣತಾಃ ಸುರಾಃ । 
ನಮೋ ನಮೋ ಮಹಾದೇವ ಪಾಹಿ ಪಾಹಿ ಜಗತ್ಪತೇ! 
ದುರಾಚಾರಾನ್‌ ಭವಾನಸ್ಮಾನಾತ್ಮದ್ರೋಹಪರಾಯಣಾನ್‌ | noon 


-105- 


ಸ್ವರ್ಣಗೌರಿವ್ರತ 


ಅಹೋ ಪಶ್ಯತ ನೋ ಮೌಢ್ಯಂ ಜಾನಂತಸ್ತವ ಭಾವಿನೀಮ್‌ । 
ಭಾರ್ಯಾಮುಮಾಂ ಮಹಾದೇವೀಂ ತಥಾತಪ್ಯತ್ರ ಸಮಾಗತಾಃ ॥೧೧೬॥ 
ಯುಕ್ತಮೇತದ್ಯದಸ್ಮಾಕಂ ರಾಜ್ಯಂ ಗೃಹ್ಯೇತ ಚಾಸುರೈಃ | 


ಯೇಷಾಮೇವಂ ವಿಧಾ ಬುದ್ಧಿರಸ್ವಾಭಿಃ ಕಿಂ ಕೃತಂ ತ್ವಿದಮ್‌ 11೧೧೭! 
ಅಥವಾ ನೋ ನ ದೋಷೋಶಸ್ತಿ ಪಶವೋ ಹಿ ವಯಂ ಯತಃ । 

ತ್ವಯೈವ ಪತಿನಾ ಸರ್ವೇ ಪ್ರೇರಿತಾಃ ಕುರ್ಮಹೇ ವಿಭೋ 11೧೧೮॥ 
ಈಶ್ವರಂ ಸರ್ವಭೂತಾನಾಂ ಪತಿಸ್ತಂ ಪರಮೇಶ್ವರಃ | 

ಭ್ರಾಮಯಸ್ಯಖಲಂ ವಿಶ್ವಂ ತಂತ್ರಾರೂಢಂ ಸ್ವಮಾಯಯಾ 1೧೧೯॥ 
ಯೇನ ವಿಭ್ರಾಮಿತಾ ಮೂಢಾಃ ಸಮಾಯಾತಾಃ ಸ್ಪ್ವಯಂವರಮ್‌ । 

ತಸ್ಮೈ ಪಶೂನಾಂ ಪತಯೇ ನಮಸ್ತುಭ್ಯಂ ಪ್ರಸೀದ ನಃ ॥೧೨೦॥ 
ಅಥ ತೇಷಾಂ ಪ್ರಸನ್ನೋ ನೂದ್ದೇವದೇವಸ್ತ್ರಿಯಂಬಕಃ । 

ಯಥಾ ಪೂರ್ವಂ ಚಕಾರೈತಾನ್ನಂಸ್ತವಾದ್‌ಬ್ರಹ್ನಣಃ ಪ್ರಭುಃ 10೨201 


ತಾರಕಪ್ರಮುಖಾ ದೈತ್ಯಾಃ ಸಂಕ್ರುದ್ಧಾಸ್ತತ್ರ ಪ್ರೋಚಿರೇ । 

ಕೋಠ5ಯಮಂಗ ಮಹಾದೇವೋ ನ ಮನ್ಯಾಮೋ ವಯಂ ಚತಮ್‌ 1೧೨೨! 
ತತಃ ಪ್ರಹಸ್ಯ ಬಾಲೋತಸೌ ಹುಂಕಾರಂ ಲೀಲಯಾ ವ್ಯಧಾತ್‌ | 
ಹುಂಕಾರೇಣೈವ ತೇ ದೈತ್ಯಾಃ ಸ್ಹಮೇವ ನಗರಂ ಗತಾಃ 1೧೨೩ 
ವಿಸ್ಕೃತಂ ಸಕಲಂ ತೇಷಾಂ ಸ್ವಯಂವರಮುಖಂ ಚ ತತ್‌ । 

ಮಹಾದೇವ ಪ್ರಭಾವೇಣ ದೈತ್ಯಾನಾಂ ಘೋರ ಕರ್ಮಣಾಮ್‌ ॥೧೨೪॥ 
ಏವಂ ಯಸ್ಯ ಪ್ರಭಾವೋ ಹಿ ದೇವದೈತ್ಯೇಷು ಫಾಲ್ಗುನ । 


ಕಥಮೀಶ್ಚರವಾಕ್ಯಾರ್ಥಸ್ತಸ್ಮಾದನ್ಯತ್ರ ಮುಚ್ಯತೇ 11೧೨೫॥ 
ಅಸಂಶಯಂ ವಿಮೂಢಾಸ್ತೇ ಪಶ್ಚಾತ್ತಾಪಃ ಪುರಾ ಮಹಾನ್‌ 11೧೨೬॥ 
ಈಶ್ವರಂ ಭುವನಸ್ಯಾರಸ್ಯ ಯೇ ಭಜಂತೇ ನ ತ್ರ್ಯಂಬಕಮ್‌ । 

ತತಃ ಸಂಸ್ತೂಯಮಾನಃ ಸ ಸುರೈಃ ಪದ್ಧಭುವಾದಿಭಿಃ 11೧೨೭ 
ವಪುಶ್ಚಕಾರ ದೇವೇಶಸ್ತ್ಯಂಬಕಃ ಪರಮಾದ್ಭುತಮ್‌ 1 

ತೇಜಸಾ ತಸ್ಯ ದೇವಾಸ್ತೇ ಸೇಂದ್ರ ಚಂದ್ರ ದಿವಾಕರಾಃ 11೧೨೮॥ 


ಸಬ್ರಹ್ಮಕಾಃ ಸಸಾಧ್ಯಾಶ್ಚ ವಸುರ್ವಿಶ್ಚೇ ಚ ದೇವತಾಃ । 
ಸಯಮಾಶ್ಲ ಸರುದ್ರಾಶ ಚಕ್ಷುರಪ್ರಾರ್ಥಯನ್ವಭುಮ್‌ 11೧೨೯॥॥ 
ಚ ಚ ಟೈ 


-106- 


ಸ್ವರ್ಣಗೌರಿವ್ರತ 


ತೇಭ್ಯಃ ಪರತಮಂ ಚಕ್ಷುಃ ಸ್ವವಪುರ್ದ್ರಷ್ಟುಮುತ್ತಮಮ್‌ । 


ದದಾವಂಬಾಪತಿಃ ಶರ್ವೋ ಭವಾನ್ಯಾಶ್ಚಾನ ಚಲಸ್ಯ ಚ 11೧೩೦॥ 
ಲಬ್ಧ್ವಾ ರುದ್ರಪ್ರಸಾದೇನ ದಿವ್ಯಂ ಚಕ್ಷುರನುತ್ತಮಮ್‌ । 
ಸಬ್ರಹ್ಠಕಾಸ್ತದಾ ದೇವಾಸ್ತಮಪಶ್ಯನ್ಮಹೇಶ್ಚರಮ್‌ 11೧೩೧॥॥ 


ತತೋ ಜಗ್ಗುಶ್ವ ಮುನಯಃ ಪುಷ್ಪವೃಷ್ಟಿಂ ಚ ಖೇಚರಾ:। 

ಮುಮುಚುಶ್ಚ ತದಾ ನೇದುರ್ದೇವದುಂದುಭಯೋ ಭೃಶಮ್‌  ॥೧೩೨॥॥ 
ಜಗುರ್ಗಂಧರ್ವಮುಖ್ಯಾಶ್ಚ ನನ್ಫತುಶ್ಚಾಂ ಪರೋಗಣಾಃ । 
ಮುಮುದುರ್ಗಣಪಾಃ ಸರ್ವೇ ಮುಮೋದಾ5ಂಬಾ ಚ ಪಾರ್ವತೀ॥೧೩೩॥ 
ಬ್ರಹ್ಮಾದ್ಯಾ ಮೇನಿರೇ ಪೂರ್ಣಾಂ ಭವಾನೀಂ ಚ ಗಿರೀಶ್ಚರಮ್‌ । 

ತಸ್ಯಾ ದೇವೀ ತತೋ ಹೃಷ್ಟಾ ಸಮಕ್ಟಂ ತ್ರಿದಿವೌಕಸಾಮ್‌ । 

ಪಾದಯೋಃ ಸ್ಥಾಪಯಾಮಾಸ ಮಾಲಾಂ ದಿವ್ಯಾಂ ಸುಗಂಧಿನೀಮ್‌ ॥೧೩೪॥ 


ಸಾಧುಸಾದ್ದಿತಿ ಸಂಪ್ರೋಚ್ಛ ತಯಾ ತಂ ತತ್ರ ಚರ್ಚಿತಮ್‌ 11೧೩೫! 
ಸಹ ದೇವ್ಯಾ ನಮಶ್ಚಕ್ರು: ಶಿರೋಭಿರ್ಭೂತಲಾತ್ರಿತೈಃ । 
ಸರ್ವೇ ಸಬ್ರಹ್ಮಕಾ ದೇವಾ ಜಯೇತಿ ಚ ಮುದಾ ಜಗುಃ Noa 


ಇತಿ ಶ್ರೀಸ್ಕಾಂದೇ ಮಹಾಪುರಾಣ ಏಕಾಶೀತಿಸಾಹಸ್ರ್ಯಾಂ ಸಂಹಿತಾಯಾಂ ಪ್ರಥಮೇ 
ಮಾಹೇಶ್ವರಖಂಡೇ ಕೌಮಾರಿಕಾಖಂಡೇ ಕುಮಾರೇಶ್ವರಮಾಹಾತ್ಮ್ಯೆ ಶ್ರೀಮಹಾದೇವ 
ವೈವಾಹಿಕೋತ್ತವಾಹ ವರ್ಣನಂ ನಾಮ ಪಂಚವಿಂಶೋಧ್ಯಾಯಃ ॥ 


kkk 
ಷಡ್ಡಿಂಶೋತಧ್ಯಾಯಃ 
ಶಿವಪಾರ್ವತ್ಯುದ್ಧಾಹೇಸಮೇಷಾಂಕೃತೇನಿಮಂತ್ರಣಂ ತತ್ರ ವಿವಾಹಮಂಡಪೇ 
ಕನ್ಯಾದಾನಸಂಕಲ್ಲಾವಸರೇ ಶಿವಪೂರ್ವಜತ್ಪಕ್ಛತೇಪ್ರಶ್ನೋವಿಷ್ಣುನಾಸಮಾದಾನೇಸಾನಂದಂ 
ಶಿವಗೌರೀವಿವಾಹಃ ॥ 
ನಾರದ ಉವಾಚ 
ಅಥ ಬ್ರಹ್ಮಾ ಮಹಾದೇವಮಭಿವಾದ್ಯ ಕೃತಾಂಜಲಿಃ | 
ಉದ್ದಾಹಃ ಕ್ರಿಯತಾಂ ದೇವ ಇತ್ಯುವಾಚ ಮಹೇಶ್ವರಮ್‌ non 
ತಸ್ಯ ತದ್ವಚನಂ ಶ್ರುತ್ವಾ ಪ್ರಾಹೇದಂ ಭಗವಾನ್‌ಹರಃ । 
ಪರಾಧೀನಾ ವಯಂ ಬ್ರಹ್ಮಾನ್‌ಹಿಮಾದ್ರೇಸ್ತವ ಚಾಪಿ ಯತ್‌ । 
ಯದ್ಕುಕ್ತಂ ಕ್ರಿಯತಾಂ ತದ್ಧಿ ವಯಂ ಯುಷ್ಠದ್ಧಫೇತಧುನಾ 11೨1! 
-107- 


ಸ್ಪರ್ಣಗೌರಿವ್ರತ 


ತತೋ ಬ್ರಹ್ಮಾ ಸ್ವಯಂ ದಿವ್ಯಂ ಪುರಂ ರತ್ನಮಯಂ ಶುಭಮ್‌ 
ಉದ್ದಾಹಾರ್ಥಂ ಮಹೇಶಸ್ಯ ತತ್‌ಕ್ಹಣಾತ್ತಮಕಲ್ಪಯತ್‌ । 
ಶತಯೋಜನವಿಸ್ತೀರ್ಣಂ ಪ್ರಾಸಾದಶತಶೋಭಿತಮ್‌ 

ಪುರೇ ತಸ್ಥಿನ್ನಹಾದೇವಃ ಸ್ವಯಮೇವ ವ್ಯತಿಷ್ಠತ । 

ತತಃ ಸಪ್ತಮುನೀನ್‌ ದೇವಶ್ಲಿಂತಿತಾಭ್ಯಾಗತಾನ್ನುರಃ | 
ಪ್ರಾಹಿಣೋದಂಬಿಕಾಯಾಶ್ಚ ಸ್ಥಿರಪತ್ರಾರ್ಥಮೀಶ್ಚರಃ 
ಸಾರುಂಧತೀಕಾಸ್ತೇ ತತ್ರ ಹ್ಹಾದಯಂತೋ ಹಿಮಾಚಲಮ್‌ । 
ಸಭಾರ್ಯಮೀಶ್ವಥಗುಣ್ಯೆಃ ಸ್ಥಿರಪತ್ರಾಣಿ ಚಾದಧುಃ 

ತತಃ ಸಂಪೂಜಿತಾಸ್ತೇನ ಪುನರಾಗಮ್ಯ ತೇ5 ಚಲಾತ್‌ । 
ನ್ಯವೇದಯಂಸ್ಕ್ರೃಂಬಕಾಯ ಸ ಚ ತಾನಭ್ಯನಂದತ 
ಉದ್ದಾಹಾರ್ಥಂ ತತೋ ದೇವೋ ವಿಶ್ವಂ ಸರ್ವಂ ನ್ಯಮಂತ್ರಯತ್‌ । 
ಸಮಾಗತಂ ಚ ತತ್ತರ್ವಂ ವಿನಾ ದೈತ್ಯೈರ್ದುರಾತೃಭಿಃ 
ಸ್ಥಾವರಂ ಜಗಂಮಂ ಯಶ್ಚ ವಿಶ್ವಂ ವಿಷ್ಣುಪುರೋಗಮಮ್‌ । 

ಸ ಬ್ರಹ್ಮಕಂ ಪುರಾರಾತೇರ್ಮಹಿಮಾನಮವರ್ಧಯತ್‌ 
ತತಸ್ತಂ ವಿಧಿರಾಹೇದಂ ಗಂಧಮಾದನಪರ್ವತೇ । 

ಪುರೇ ಸ್ಥಿತಂ ವಿವಾಹಸ್ಯ ದೇವ ಕಾಲಃ ಪ್ರವರ್ತತೇ 

ತತಸ್ತಸ್ಯ ಜಟಾಜೂಟೇ ಚಂದ್ರಖಂಡಂ ಪಿತಾಮಹಃ । 

ಬಬಂಧ ಪ್ರಣಯೋದಾರವಿಸ್ಥಾರಿತವಿಲೋಚನಃ 

ಕಪರ್ದಂ ಶೋಭನಂ ವಿಷ್ಣುಃ ಸ್ವಯಂ ಚಕ್ರೇತಸ್ಯ ಹರ್ಷತಃ । 
ಕಪಾಲಮಾಲಾಂ ವಿಪುಲಾಂ ಚಾಮುಂಡಾ ಮೂರ್ದ್ವ್ವಬಂಧತ 
ಉವಾಚ ಚಾಪಿ ಗಿರಿಶಂ ಪುತ್ರಂ ಜನಯ ಶಂಕರ । 

ಯೋ ದೈತ್ಯೇಂದ್ರ ಕುಲಂ ಹತ್ವಾ ಮಾಂ ರಕ್ಷ ಸ್ಪರ್ಪಯಿಷ್ಯತಿ 
ಸೂರ್ಯೋ ಜ್ವಲಿಚ್ಛಿಬಾರಕ್ತಂ ಭಾಭಾಸಿತಜಗತ್ತಯಮ್‌ 
ಬಬಂಧ ದೇವದೇವಸ್ಯ ಸ್ವಯಮೇವ ಪ್ರಮೋದತಃ 
ಶೇಷವಾಸುಕಿಮುಖ್ಯಾಶ್ಚ ಜ್ವಲಂತಸ್ತೇಜಸಾ ಶುಭಾಃ । 

ಆತ್ಮಾನಂ ಭೂಷಣಸ್ಥಾನೇ ಸ್ವಯಂ ತೇ ಚಕ್ರುರೀಶ್ಚರೇ 


-108- 


HAM 


uv 


11೫11 


WEI 


nal 


nS 


neu 


॥1೧೦॥ 


11೧೧॥। 


11೧೨॥ 


HOA 


{el 


11೧೫॥ 


ಸ್ವರ್ಣಗೌರಿವ್ರತ 


ವಾಯವಶ್ಚ ತತಸ್ತೀಕ್ಸೃಶ್ಳಂಗಂ ಹಿಮಗಿರಿಪ್ರಭಮ್‌ 1೧೬॥ 
ವೃರ್ಷಂ ವಿಭೂಷಯಾಮಾಸುರ್ನಾನಾರತ್ನೋಪಪತ್ತಿಭಿಃ | 

ಶಕ್ರೋ ಗಜಾಜಿನಂ ಗೃಹ್ಯ ಸ್ಹ್ವಯಮಗ್ರೇ ವ್ಯವಸ್ಥಿತಃ 1೧೭11 
ವಿನಾ ಭಸ್ಮಸಮಾಧಾಯ ಕಪಾಲೇ ರಜತಪ್ರಭಮ್‌ । 

ಮನುಜಾಸ್ಥಿ ಮಯೀಂ ಮಾಲಾಂ ಪ್ರೇತನಾಥಶ್ಚ ವಂದನಮ್‌ 11೧೮ 
ವಜ್ನಿಸ್ತೇಷೋಮಯಂ ದಿವ್ಯಮಜಿನಂ ಪ್ರದದೌ ಸ್ಥಿತಃ | 

ಏವಂ ವಿಭೂಷಿತಃ ಸವೆನ್ಯರ್ಭ್ಯತ್ಯೆ ಆರೀಶೋ ಬಭೌ ಭೃಶಮ್‌ 11೧೯ 
ತತೋ ಹಿಮಾದ್ರೇಃ ಪುರುಷಾ ವೀರಕಂ ಪ್ರೋಚಿರೇ ವಚಃ । 

ಮಾ ಭೂತ್ಕಾಲಾತ್ಯಯಃ ಶೀಘ್ರಂ ಭವಸ್ಯೆ ತನಿವೇದ್ಯತಾಮ್‌ 11೨೦॥॥ 
ತತೋ ದೇವಂ ಪ್ರಣಮ್ಯಾಹ ವೀರಕಃ ಕರಸಂಪುಟೀ । 

ತ್ಹರಯಂತಿ ಮಹೇಶಾನಂ ಹಿಮಾದ್ರೇಃ ಪುರುಷಾಸ್ತ್ಯಮೀ eT 
ಇತಿ ಶ್ರುತ್ವಾ ವಚೋ ದೇವಃ ಶೀಘ್ರಮಿತ್ಯೇವ ಚಾಬ್ರವೀತ್‌ । 

ಸಪ್ತ ವಾರಿಧಯಸ್ತಸ್ಯ ಚಕ್ರರ್ದರ್ಪಣದರ್ಶನಮ್‌ 1೨೨1 
ತತ್ತೈಕ್ಷತ ಮಹಾದೇವಃ ಸ್ವರೂಪಂ ಸ ಜಗನ್ನಯಮ್‌ । 

ತತೋ ಬದ್ಧಾಂಜಲಿರ್ಧೀಮಾನ್ಹ್ಯಾಣುಂ ಪ್ರೋವಾಚ ಕೇಶವಃ 11೨೩1 
ದೇವದೇವ ಮಹಾದೇವ ತ್ರಿಪುರಾಂತಕ ಶಂಕರ । 

ಶೋಭಸೇ5ನೇನ ರೂಪೇಣ ಜಗದಾನಂದದಾಯಿನಾ ॥1೨೪॥ 
ಮಹೇಶ್ವರ ಯಥಾ ಸಾಕ್ಲಾದಪರಸ್ತಂ ಮಹೇಶ್ವರಃ । 

ತತಃ ಸ್ಥಯನ್ಮಹಾದೆವೋ ಜಯೇತಿ ಭುವನೇ ಶ್ರುತಃ 11೨೫! 
ಕರಮಾಲಂಬ್ಯ ವಿಷ್ಣೋಶ್ಚ ವೃಷಭಂ ರುರುಹೇ ಶನೈಃ । 

ತತಶ್ಚ ವಸವೋ ದೇವಾಃ ಶೂಲಂ ತಸ್ಯ ನ್ಯವೇದಯನ್‌ ॥೨೬।॥ 
ಧನದೋ ನಿಧಿಭಿರ್ಯುಕ್ತಃ ಸಮೀಪಸ್ಥಸ್ತತೋತಭವತ್‌ I 

ಸ ಶೂಲಪಾಣಿರ್ವಿಶ್ಚಾತ್ಮಾ ಸಂಚಚಾಲ ತತೋ ಹರಃ 1೨೭ 


ದೇವದಂದುಭಿನಾದೈಶ್ಚ ಪುಷ್ಪಸಾರೈಶ್ಚ ಗೀತಕ್ಕೆಃ । 
ನೃತ್ಯದ್ಧಿರಪ್ಲರೋಭಿಶ್ವ ಜಯೇತಿ ಚ ಮಹಾಸನೆ: 11೨೮॥ 


-109- 


ಸ್ವರ್ಣಗೌರಿವ್ರತ 


ಸವ್ಯದಕ್ಷಿಣಸಂಸ್ಕಾನೌ ಬ್ರಹ್ಮವಿಷ್ಣೂ ತು ಜಗ್ಗತುಃ । 

ಹಂಸಂ ಚ ಗರುಡಂ ಚೈವ ಸಮಾರುಹ್ಯ ಮಹಾಪ್ರಭೌ 1೨೯1 

ಅಥಾದಿತಿರ್ದಿತಿಃ ಸಾ ಚ ದನು: ಕದ್ರೂಃ ಸುಪರ್ಣಜಾ । 

ಪೌಲೋಮೀ ಸುರಸಾ ಚೈವ ಸಿಂಹಿಕಾ ಸುರಭಿರ್ಮುನಿಃ 11೩01 

ಸಿದ್ಧಿರ್ಮಾಯಾ ಕ್ಷಮಾ ದುರ್ಗಾ ದೇವೀ ಸ್ವಾಹಾ ಸಧಾ ಸುಧಾ । 

ಸಾವಿತ್ರೀ ಚೈವ ಗಾಯತ್ರೀ ಲಕ್ಷ್ಮೀಃ ಸಾ ದಕ್ಷಿಣಾದ್ಯುತಿಃ 1೩೧/1 

ಸ್ಪಹಾ ಮತಿರ್ಧ್ವತಿರ್ಬುದ್ಧಿರ್ಮಂಥೀ ಯದ್ಧಿಃ ಸರಸ್ವತೀ । 

ರಾಕಾ ಕುಹೂಃ ಸಿನೀವಾಲೀ ದೇವೀ ಭಾನುಮತೀ ತಥಾ 11೩೨ 

ಧರಣೀ ಧಾರಣೀ ವೇಲಾ ರಾಜ್ನೀ ಚಾಪಿ ಚ ರೋಹಿಣೀ 

ಇತ್ಯೇತಾಶ್ಥಾನ್ಯದೇವಾನಾ ಮಾತರಃ ಪತ್ನಯಸ್ತಥಾ 11೩೩11 

ಉದ್ದಾಹಂ ದೇವದೇವಸ್ಯ ಜಗ್ಗುಃ ಸರ್ವಾ ಮುದಾನಿತಾಃ। 

ಉರಗಾ ಗರುಡಾ ಯಕ್ಷಾಗಂಧರ್ವಾಃ ಕಿನ್ನರಾ ನರಾಃ HA 

ಸಾಗರಾ ಗಿರಯೋ ಮೇಘಾ ಮಾಸಾ: ಸಂವತ್ತರಾಸ್ತಥಾ । 

ವೇದಾ ಮಂತ್ರಾಸ್ತಥಾ ಯಜ್ಞಾ ಶ್ರೌತಾ ಧರ್ಮಾಶ್ಚ ಸರ್ವಶಃ 11೩೫ 

ಹುಂಕಾರಾಃ ಪ್ರಣವಾಶ್ನೆ; ವ ಇತಿಹಾಸಾಃ ಸಹಸ್ರಶಃ । 

ಕೋಟಿಶಶ್ಚ ತಥಾ ದೇವಾ ಮಹೇಂದ್ರಾದ್ಯಾಃ ಸವಾಹನಾಃ WAL 

ಅನುಜಗ್ಗುರ್ಮಹಾದೇವಂ ಕೋಟಿಶೋರರ್ಬುದಶಶ್ಚ ಹಿ। 

ಗಣಾಶ್ಚ ಪೃಷ್ಠತೋ ಜಗ್ಗುಃ ಶಂಖವರ್ಣಾಶ್ಚ ಕೋಟಿಶಃ 11೩೭ 
ಬಲ ಚ 

ದಶಭಿಃ ಕೇಕರಾಖ್ಯಾಶ್ಚ ವಿದ್ಯುತೋತಷ್ಠಾಭಿರೇವ ಚ । 

ಚತುಃಷಪಷ್ಟ್ಯಾ ವಿಶಾಖಾಶ್ಚ ನವಭಿಃ ಪರಿಯಾತ್ರಿಕಾಃ 11೩೮ 

ಷಡ್ಡ; ಸರ್ವಾಂತಕಃ ಶ್ರೀಮಾಂಸ್ತ್ರಥೈವ ವಿಕೃತಾನನಃ । 

ಜ್ವಾಲಾಕೇಶೋ ದ್ವಾದಶಭಿಃ ಕೋಟಿಭಿಃ ಸಂವೃತೋ ಯಯ್‌ೌ 11೩೯1 

ಸಪ್ತಭಿಃ ಸಮದಃ ಶ್ರೀಮಾಂದುಂದುಭೋತಷ್ಠಾಭಿರೇವ ಚ । 

ಪಂಚಭಿಶ್ಚಕಪಾಲೀಶಃ ಷಡ್ಳಿಃ ಸಂಹ್ರಾದಕಃ ಶುಭಃ mon 


ಕೋಟಿಕೋಟಿಭಿರೇವೈಕಃ ಕುಂಡಕಃ ಕುಂಭಕಸ್ತಥಾ । 
ವಿಷ್ಠಂಭೋತಷ್ಟಾಭಿರೇವೇಹ ಗಣಪಃ ಸರ್ವಸತ್ತಮಃ 11೪೧॥ 
-110- 


ಸ್ವರ್ಣಗೌರಿವ್ರತ 


ಪಿಪ್ಪಲಶ್ಚ ಸಹಸ್ರೇಣ ಸನ್ನಾದಶ್ಚ ತಥಾ ಬಲೀ। 


ಆವೇಶನಸ್ತಥಾ$ಷ್ಠಾಭಿ: ಸಪ್ತಭಿಶ್ಚಂದ್ರ ತಾಪನಃ 11೪೨1 
ಮಹಾಕೇಶಃ ಸಹಸ್ರೇಣ ನಂದಿರ್ದ್ವಾದಶಭಿಸ್ತಥಾ । 

ನಗಃ ಕಾಲಃ ಕರಾಳಶ್ಚ ಮಹಾಕಾಲಃ ಶತೇನ ಚ 11೪೩11 
ಅಗ್ನಿಕಃ ಶತಕೋಟ್ಫಾ ವೈ ಕೋಟ್ಯಾಂ ಗ್ಲಿಮುಖ ಏವ ಚ। 

ಆದಿತ್ಯಮೂರ್ಧಾ ಕೋಟ್ಯಾ ಚ ಕೋಟ್ಯಾ ಚೈವ ಧನಾವಹಃ 11೪೪॥ 
ಸನ್ನಾಗಶ್ಚ ಶತೇನೈವ ಕುಮುದ: ಕೋಟಿಭಿಸ್ತಿಭಿಃ । 

ಅಮೋಘಃ ಕೋಕಿಲಶ್ಶ್ಮ ವ ಕೋಟಿಕೋಟ್ಯಾ ಸುಮಂತ್ರಕಃ 11೪೫ 
ಕಾಕಪಾದಸ್ತಥಾ ಷಷ್ಠಾ ಶ್ಯ ಷಷಾ ಶ್ಯ ಸಂತಾನಕೋ ಗಣಃ । 

ಮಹಾಬಲಶ್ಚ ನವಭಿರ್ಮಧುಪಿಂಗಶ್ಚ ಪಿಂಗಲಃ 11೪೬ 
ನೀಲೋ ನವತ್ಯಾ ಸಪ್ತತ್ಯಾ ಚತುರ್ವಕ್ತಶ್ವ ಪೂರ್ವಪಾತ್‌ । 
ವೀರಭದ್ರಶ್ನತುಃಷ್ನಣ್ನಾ ಕರಣೋ ಬಾಲಕಸ್ತಥಾ ಸ 1೪೭ 
ಪಂಚಾಕ್ಟ ಶತಮನೈುಶ್ಚ ಮೇಘಮನ್ಯುಶ್ಚ ರ್ವಿಂಶತಿಃ । 

ಕಾಷ್ಠಕೋಟಿಶ್ಚ ತುಃಷಷ್ಟ್ಯಾ ಸುಕೇಶೋ ವೃಷಭಸ್ತಥಾ 1೪೮1 
ವಿಶ್ವರೂಪಸ್ತಾಲಕೇತುಃ ಪಂಚಾಶಚ್ಚ ಸಿತಾನನಃ । 

ಈಶಾನೋ ವೃದ್ಧದೇವಶ್ಚ ದೀಪ್ತಾತ್ಮಾ ಮೃತ್ಯುಹಾ ತಥಾ 11೪೯॥1 
ವಿಷಾದೋಯಮಹಾ ಚೈವ ಗಣೋಬೃಂಗರಿಟಿಸ್ತಥಾ । 

ಅಶನೀ ಹಾಸಕಶ್ಚೈವ ಚತುಃಷಷ್ಟ್ಯಾ ಸಹಸ್ರಪಾತ್‌ ॥೫೦॥ 
ಏತೇ ಚಾನ್ಯೇ ಚ ಗಣಪಾ ಅಸಂಖ್ಯಾತಾ ಮಹಾಬಲಾಃ । 

ಸರ್ವೇ ಸಹಸ್ರಹಸ್ತಾಶ್ಚ ಜಟಾಮುಕುಟಧಾರಿಣಃ 11೫೧11 
ಚಂದ್ರಲೇಖಾವತಂಸಾಶ್ಚ ನೀಲಕಂಠಾಸ್ತಿಲೋಚನಾಃ । 
ಹಾರಕುಂಡಲಕೇಯೂರಮುಕುಟಾದ್ಯೈರಲಂಕೃತಾಃ 11೫೨11 
ಅಣಿಮಾದಿಗುಣೈರ್ಯುಕ್ತಾಃ ಶಕ್ತಾಃ ಶಾಪಪ್ರಸಾದಯೋಃ । 

ಸೂರ್ಯಕೋಟಿ ಪ್ರತೀಕಾಶಾಸ್ತ್ರತ್ರಾ5 5ಜಗ್ಗುರ್ಗಣೇಶ್ವರಾಃ NSAI 


ಪಾತಾಲಾಂಬರಭೂಮಿಸ್ಥಾಃ ಸರ್ವಲೋಕನಿವಾಸಿನಃ । 
ತುಂಬುರುರ್ನಾರದೋ ಹಾಹಾಹೂಹೂಶ್ನೆ: ವತು ಸಾಮಗಾಃ 1೫೪॥ 
-111- 


ಸ್ವರ್ಣಗೌರಿವ್ರತ 


ತಂತ್ರೀಮಾದಾಯ ವಾದ್ಯಾಂಶ್ಚಾಂ ವಾದಯನ್ನಂಕರೋತ್ತವೇ | 


ಯಷಯಃ ಕೃತ್ನಃ ಶಶ್ಚೈವ ವೇದಗೀತಾಂಸ್ತಪೋಧನಾಃ 11೫೫ 
ಪುಣ್ಯಾನ್ಹೈವಾಹಿಕಾನ್‌ ಮಂತ್ರಾನ್‌ ಜೇಪುಃ ಸಂಹೃಷ್ಟಮಾನಸಾಃ | 

ಏವಂ ಪ್ರತಸ್ಥೇ ಗಿರಿಶೋ ವೀಜ್ಯಮಾನಶ್ಚಗಂಗಯಾ WSL 
ತಥಾ ಯಮುನಯಾ ಚಾಪಾಂಪತಿ ನಾ ಛತ್ರಧಾರಿಣಾ 
ಸ್ತ್ರೀಭರ್ನಾನಾವಿಧಾಲಾಪೈರ್ಲಾಜಾಭಿಶ್ಚಾನುಮೋದಿತಃ 11೫೭1 
ಮಹೋತ್ಸವೇನ ದೇವೇಶೋ ಗಿರಿಸ್ಥಾನಂ ವಿವೇಶ ಸಃ । 

ಪ್ರಭಾಸತ್ಸ್ವರ್ಣಕಲಶಂ ತೋರಣಾನಾಂ ಶತೈರ್ಯುತಮ್‌ ISSN 
ವೈಡೂರ್ಯಬದ್ಧಭೂಮಿಸ್ಟಂ ರತ್ನಜೈಶ್ಚಗೃಹ್ಮೈೆರ್ಯುತಮ್‌ । 

ತತ್ಯವಿಶ್ಯ ಸ್ತೂಯಮಾನೋ ದ್ವಾರಮಭ್ಯಾಸಸಾದ ಹ 11೫೯॥ 
ತತೋ ಹಿಮಾಚಲಸ್ತತ್ರ ದೃಶ್ಯತೇ ವ್ಯಾಕುಲಾಕುಲಃ । 

ಆದಿಶದಾತ್ಮ ಭೃತ್ಯಾನಾಂ ಮಹಾದೇವ ಉಪಸ್ಥಿತೇ Ol 
ತತೋ ಬ್ರಹ್ಮಾಣಮಚಲೋ ಗುರುತ್ಹೇ ಪ್ರಾರ್ಥಯತ್ತದಾ । 

ಕೃತ್ಯಾನಾಂ ಸರ್ವಭಾರೇಷು ವಾಸುದೇವಂ ಚ ಬುದ್ಧಿಮಾನ್‌ 11೭೧॥ 
ಪ್ರತ್ಯಾಹ ಚ ವಿವಾಹೇತಸ್ಥಿನ್‌ಕುಮಾರೀಭ್ರಾತರಂ ವಿನಾ । 

ಭವಿಷ್ಯತಿ ಕಥಂ ವಿಷ್ಣೋ! ಲಾಜಹೋಮಾದಿಕರ್ಮಸು 11೬.೨॥| 
ಸುತೋ ಹಿ ಮಮ ಮೈನಾಕಃ ಸ ಪ್ರವಿಷ್ಟೋ5ರ್ಣವೇ ಸ್ಥಿತಃ । 

ಇತಿ ಚಿಂತಾವಿಷಣ್ಣಂ ತಂ ವಿಷ್ಣುರಾಹ ಮಹಾಮತಿಃ WEA 
ಅತ್ರ ಚಿಂತಾ ನ ಕರ್ತವ್ಯಾ ಗಿರಿರಾಜ! ಕಥಂಚನ । 

ಅಹಂ ಭ್ರಾತಾ ಜಗನ್ಮಾತುರೇತದೇವಂ ಚ ನಾನ್ಯಥಾ 11೬೪॥ 
ತತಃ ಪ್ರಮುದಿತಃ ಶೈಲಃ ಪಾರ್ವತೀಂ ಚ ಸ್ವಲಂಕೃತಾಮ್‌ । 

ಸಖೀಭಿಃ ಕೋಟಿಸಂಖ್ಯಾಭಿರ್ವತಾಂ ಪ್ರಾವೇಶಯತ್ನದಃ 11೬೫ 
ತತೋ ನೀಲಮಯಸ್ತಂಭಂ ಜ್ವಲತ್ಕಾಂಚನಕುಟ್ಟಿಮಮ್‌ । 

ಮುಕ್ತಾಜಾಲ ಪರಿಷ್ಕಾರಂ ಜ್ವಲಿತೌಷಧಿದೀಪಿತಮ್‌ 11೬೬। 


ರತ್ನಾಸನಮಹಸ್ರಾಢ್ಯಂ ಶತಯೋಜನವಿಸ್ಟೃತಮ್‌ । 
ವಿವಾಹಮಂಡಪಂ ಶರ್ವೋ ವಿವೇಶಾತನುಚರಾವೃತಃ 11೬೭11 


-112- 


ಸ್ವರ್ಣಗೌರಿವ್ರತ 


ತತಃ ಶೈಲಃ ಸಪತ್ನೀಕಃ ಪಾದೌ ಪ್ರಕ್ಷಾಲ್ಯ ಹರ್ಷಿತಃ । 


ಭವಸ್ಯ ತೇನ ತೋಯೇನ ಸಿಷಿಚೇ ಸಂ ಜಗತ್ತಥಾ WLC 
ಪಾದ್ಯಮಾಚಮನಂ ದತ್ತ್ವಾ ಮಧುಪರ್ಕಂ ಚ ಗಾಂ ತಥಾ । 
ಪ್ರದಾನಾಸ್ಯ ಪ್ರಯೋಗಂ ಚ ಚಿಂತಯಂತಿ ಚ ಬ್ರಾಹ್ಮಣಾಃ Wel 
ದೌಹಿತ್ರೀಂ ಕವ್ಯವಾಹಾನಾಂ ದದ್ಧಿ ಪುತ್ರೀಂ ಸ್ವಕಾಮಹಮ್‌ । 
ಇತ್ಯುಕ್ತ್ವಾ ತಸ್ಲಿವಾನ್ಸಲೋ ನಜಾನಾತಿ ಹರಸ್ಯ ಸಃ 11೭೦॥ 
ತತಃ ಸರ್ವಾನಪೃಚ್ಛತ್ಸ ಕುಲಂಕೋಠಪಿನವೇದ ತತ್‌। 
ತತೋ ವಿಷ್ಣುರಿದಂ ಪ್ರಾಹ ಪೃಚ್ಛ್ಯಂತೇರನ್ಯೇ ಕಿಮರ್ಥತಃ 11೭೧॥॥ 
ಅಜ್ಞಾತುಕುಲತಾಂ ತಸ್ಯ ಪೃಚ್ಛ್ಯತಾಮಯಮೇವ ಚ। 

ಇ ಲ'ಛರಿ 
ಅಹಿರೇವ ಅಹೇಃ ಪಾದಾನ್ಸೇತ್ತಿ ನಾನ್ಯೋ ಹಿಮಾಚಲ! 112೨1 
ಸ್ವಗೋತ್ರಂ ಯದಿ ನ ಬ್ರೂತೇ ನ ದೇಯಾ ಭಗಿನೀ ಮಮ | 
ತತೋ ಹಾಸಸ್ತದಾ ಜಜ್ಞೇ ಸರ್ವೇಷಾಂ ಸುಮಹಾಸ್ಟನಃ. 11೭೩ 
ನಿವೃತ್ತತ್ಚ ಕ್ಷಣಾದ್ಭೂಯ: ಕಿಂ ವಕ್ಷ್ಯತಿ ಹರಸ್ಸಿತಿ । 
ತತೋ ವಿಮೃಶ್ಯ ಬಹುಧಾ ಕಿಂಚಿದ್ದೀತಾನನೋ ಯಥಾ NEXT 
ಲಜ್ಜಾಜ ॥ ಸ್ಥಿತಂ ಚಕ್ರೇ ತತಃ ಪಾರ್ಥ! ಸ ವೈ ಹರಃ 
ತತೋ ವಿಶಿಷ್ಟಾ ಬ್ರುವತಿ ಶೀಘ್ರಂ ಕಾಲೋತತಿವರ್ತತೇ 11೭೫ 
ಹರಿಃ ಪ್ರಾಹ ಮಹೇಶಾನಂ ಬಿಭ್ಯದಾವೇದ್ಧ್ಯಹಂ ತವ। 
ಮಾತಾಮಹಂ ಚ ಪಿತರಂ ಪ್ರಯೋಗಂ ಶ್ರುಣು ಭೂದರ! 11೭೬1 
ಆತ್ಮಪುತ್ರಾಯ ತೇ ಶಂಭೋ ಆತ್ಮಾ ದೌಹಿತ್ರಕಾಯತೇ । 
ಇತ್ಯುಕ್ತೇ ವಿಷ್ಣುನಾ ಸರ್ವೇ ಸಾಧುಸಾದ್ದಿತಿ ತೇ ಜಗುಃ 11೭೭11 
ದೇವೋ5ಪ್ರ್ಯದಾಹರೇತ್‌ ಬುರ್ದಿ ಸರ್ವೇಭ್ಯೋತಪ್ಯಧಿಕಾಂ ವರಾಮ್‌ । 
ತತಃ ಶೈಲಸ್ತಥಾ ಚೋಕ್ತ್ವಾ ದತ್ವಾ ದೇವೀಂ ಚ ಸೋದಕಮ್‌ 11೭೮1 


ಆತ್ಮಾನಂ ಚಾಪಿ ದೇವಾಯ ಪ್ರದದೌ ಸೋದಕಂ ನಗಃ । 
ತತಃ ಸರ್ವೇ ತುಷ್ಟುವುಸ್ತಂ ವಿವಾಹಂ ವಿಸ್ಮಯಾನ್ಹಿಶಾಃ 11೭೯1! 
ದಾತಾ ಮಹೀಭೃತಾಂ ನಾಥೋ ಹೋತಾ ದೇವಶ್ಚತುರ್ಮುಖ। 
ವರಃ ಪಶುಪತಿಃ ಸಾಕ್ಷಾತ್ಮನ್ಯಾ ವಿಶ್ವಾರಣಿಸ್ತಥಾ 

-113- 


1೮0॥ 


ಸ್ವರ್ಣಗೌರಿವ್ರತ 


ತತಃ ಸ್ತುವತ್ಸು ಮುನಿಷು ಪುಷ್ಪವರ್ಷೇ ಮಹತ್ಯಪಿ | 


ನದತ್ತು ದೇವತೂರ್ಯೆಷು ಕರಂ ಜಗ್ರಾಹ ತ್ರ್ಯಂಬಕಃ Son 
ದೇವೋ ದೇವೀಂ ಸಮಾಲೋಕ್ಕ ಸಲಜ್ಜಾಂ ಹಿಮಶೈಲಜಾಮ್‌ । 

ನ ತೃಪ್ಯತಿ ನ ಚಾಹ್ನಾದತ್ತಚ ದೇವಂ ವೃಷಧ್ವಜಮ್‌ 1೮೨॥॥ 
ತತ್ರ ಬ್ರಹ್ಮಾದಿ ಮುನಯೋ ದೇವೀಮದ್ಭುತರೂಪಿಣೀಮ್‌ । 

ಪಶ್ಯಂತಃ ಶರಣಂ ಜಗ್ಗುರ್ಮನಸಾ ಪರಮೇಶ್ವಧಮ್‌ 11೮೩ಟ॥ 
ಮಾ ಮುಹ್ಯಾಮ ಪಾರ್ವತೀಂ ಚ ಯಥಾ ನಾರದಪರ್ವತ್‌ । 

ತತಸ್ತಥೈವ ತಚ್ಚಕೀ ಸರ್ವೋಷಾಮೀಷಿತಂ ವಚಃ 11೮೪॥ 


ತತೋ ದೇವೈಶ್ಚ ಮುನಿಭಿಃ ಸಂಸ್ತುತಃ ಪರಮೇಶ್ವರಃ | 
ಪ್ರವಿವೇಶ ಶುಭಾಂ ವೋರ್ದೇ ಮೂರ್ತಿಮಜ್ಜ ಶ್ಹಲನಾಶ್ರಿತಾಮ್‌ 11೮೫॥ 
ವೇಧಾಃ ಶ್ರುತೀರಿತೈರ್ಮಂತ್ರೈಮೂರ್ತಿಮದ್ಧಿರುಪಸ್ಥಿತೈಃ । 


ಮೂರ್ತಮಗ್ಗಿಂ ಜುಹಾವ ತ್ರಿಃ ಪರಿಕ್ರಮ್ಯ ಚ ತಂ ಹರಃ HSL 
ಲಾಜಾಹೋಮ ಉಭ್ರಾತಾ ಪ್ರಾಹ ತಂ ಸಸ್ಥಿತಂ ಹರಿಃ । 

ಬಹವೋ ಮಿಲಿತಾಃ ಸಂತಿ ಲೋಕಾಃ ಸಮ್ಮರ್ದ ಈಶ್ವರ 11೮೭ 
ಸವಿಧಾನೇನ ರಕ್ಷ್ಯಾಣಿ ಭೂಷಣಾನಿ ತ್ವಯಾ ಹರ॥ 

ತತೋ ಹರಶ್ವತಂ ಪ್ರಾಹ ಸ್ವಜನೇ ಮಾತಿಗೋಪಯ 11೮೮॥ 
ಕಿಂಚಿತ್ಸಾರ್ಥಯ ದಾಸ್ಯಾಮಿ ಪ್ರಾಹ ವಿಷ್ಣುಸ್ತತೋ ವರಮ್‌ । 

ತ್ವಯಿ ಭಕ್ತಿರ್ದ್ಯಢಾ ಮೇತಸ್ತು ಸ ಚ ತದ್ದುರ್ಲಭಂ ದದೌ 11೮೯॥ 
ದದತುಃ ಸೃಷ್ಟಿಸಂರಕ್ಷಾಂ ಬ್ರಹ್ಮಣೇ ದಕ್ಷಿಣಾಮುಭೌ । 

ಅಗ್ನಯೇ ಯಜ್ಞಭಾಗಾಂಶ್ಚಪ್ರೀತೌ ಹರಜನಾರ್ದನೌ ॥೯೦॥ 
ಭೃಗ್ಹಾದೀನಾಂ ತತೋ ದತ್ತಾ ಶ್ರುತಿರಕ್ಷಣದಕ್ಷಿಣಾಮ್‌ । 

ತತೋ ಗೀತೈಶ್ಚ ನೃತ್ಯೆ ಶ್ವ ಭೋಜನೈಶ್ಚ ಯಥೇಷಿತ್ಸೆಃ 11೯೧॥ 
ಮಹೋತ,್ತವೈರನೇಕೈಶ್ಚ ವಿಸ್ಮಯಂ ಸಮಪದ್ಯತ । 

ವಿಸೃಜ ಟೆ ಲೋಕಂತಂ ಸರ್ವ ಕಿಮಿಚ್ಛಾದಾನಕೈರ್ಭವಃ 11೯೨! 


ಸರಸ್ವತ್ಯಾ ಚ ಪಿತರೌ ದೇವ್ಯಾಶ್ಚಾಂ ತಶ್ವಾಸ್ಯ ದುಃಖತೌ । 
ಆಮಂತ್ರ್ಯ ಹಿಮಶೈಲೇಂದ್ರಂ ಬ್ರಹ್ಮಾಣಂ ಚ ಸ ಕೇಶವಮ್‌ 11೯೩। 


-114- 


ಸ್ವರ್ಣಗೌರಿವ್ರತ 


ಜಗಾಮ ಮಂದಿರಗಿರಿಂ ಗಿರಿಣಾ ಸಾನುಗೋರರ್ಚಿತಃ nev 
ತತೋ ಗತೇ ಭಗವತಿ ನೀಲಲೋಹಿತೇ 

ಸಹೋಮಯಾ ಗಿರಿಮಮಲಂ ಹಿ ಭೂಧರಃ । 
ಸಬಾಂಧವೋ ರುದಿತಿ ಹಿ ಕಸ್ಯ ನೋ ಮನೋ 

ವಿಸಂಷ್ಕುಲಂ ಜಗತಿ ಹಿ ಕನ್ಯಕಾಪಿತುಃ । 
ಇಮಂ ವಿವಾಹಂ ಗಿರಿರಾಜಪುತ್ರ್ಯಾಃ 

ಶ್ರುಣೋತಿ ಚಾ5ಧ್ಯೇತಿ ಚ ಯೋ ನರಃ ಶುಚಿಃ ॥ 
ವಿಶೇಷತಶ್ಚಾಂಪಿ ವಿವಾಹಮಂಗಲೇ 

ಸ ಮಂಗಲೇ ವೃದ್ಧಿಮವಾಪ್ನತೇ ಚಿರಮ್‌ 11೯೬ 

ಇತಿ ಶ್ರೀಸ್ಕಾಂದೇ ಮಹಾಪುರಾಣೇ ಏಕಾಶೀತಿ ಸಾಹಸ್ರ್ಯಾಂ ಸಂಹಿತಾಯಾಂ 


ಪ್ರಥಮೇ ಮಾಹೇಶ್ವರಖಂಡೇ ಕೌಮಾರಿಕಾಖಂಡೇ ಕುಮಾರೇಶ್ವರ ಮಾಹಾತ್ಮ್ಯ ಹರಗೌರೀ 
ವಿವಾಹ ವರ್ಣನಂ ನಾಮ ಷಡ್ವಿವಿಂಶೋ5 ಧ್ಯಾಯಃ || 


kkk 


॥ ಇಲ್ಲಿಗೆ ಸ್ಕಾಂದ ಮಹಾಪುರಾಣದಲ್ಲಿ ಪಾರ್ವತೀಕಲ್ಯಾಣದ ಮಂಗಳ ಪ್ರಸಂಗವು 
ಸಮಾಪ್ತವಾಯಿತು॥ 


ಅಸ್ಮದ್ಭುರ್ವಂತರ್ಗತ ಉಮಾಮಹೇಶ್ವರಾಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಲಕ್ಷ್ಮೀನಾರಾಯಣಃ ಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು 


-115- 


ಸ್ವರ್ಣಗೌರಿವ್ರತ 


ಸ್ವರ್ಣಗೌರಿ ಹಾಡುಗಳು 
೧. ಗೌರಿಗೆ ಹಸೆಗೆ ಕರೆದದ್ದು 


ಬಾರೇ ದ್ರಾಕ್ಷಾಯಣಿ । ತೋರುವ ಹಸೆಗೀಗ ॥ ಬಾಮ ವಾರಮಧ್ಯದಿ 
ಬೇಗ ॥ಪ॥ ಹೊಗಳುತಲಿರುವರು। ನಿಗಮ ಪಾಠಕರೆಲ್ಲ॥ ನಗುನಗುತ ಬಾರೇ। ಸೋಗಯಿಪ 
ಹಸೆಗೀಗ ॥೧॥ ಮಣಿಭೂಷಣ ತೊಟ್ಟು! ಫಣಿಗೆ ಕುಂಕುಮನಿಟ್ಟು ॥ ಮಣಿವರ ಸಲಹುವ । 
ಗುಣನಿಧಿ ಹಸೆಗೀಗ ॥೨॥ ಚರಣಪಲ್ಲವದೊಳು ಮೆರೆವ ನೂಪುರನಿಟ್ಟು॥। ಗಿರಿಪುರಮಂದಿರೆ 
ಸರಸಿಜಮುಖಿ ಗಗೌರಿ ॥೩॥ 

೨. ಗೌರಿಯ ಶೃಂಗಾರ ಮಾಡಿದ್ದು 

ಹರನರಸಿಗೆ ಮಾರ್ಜನಗೈಸಿ ಹರದೆ ತಾ | ಹರುಷದಿ ಪೀತಾಂಬರ ಉಡಿಸಿದಳು॥ 
ಸರಸಿಜಾಕ್ಸಿ ಹರಳಿನಾಭರಣನಿಟ್ಟು । ಜರತಾರಿ ಕುಪ್ಪಸ ತೊಡಸಿದಳು ॥ಪ॥ ಗಂಧ ಕುಂಕುಮ 
ಮಕರಂದ ಪುಷ್ಪಗಳಿಂದ । ಚಂದದಿ ಪೂಜೆಯ ಮಾಡಿದಳು ॥ ಇಂದಿರೆಯರಸನ ವೃಂದ 
ತೋರಿಸು ಎಂದು | ಸುಂದರಿ ವಂದನೆ ಮಾಡಿದಳು॥೧॥ ಮೋದದಿ ಪಂಚಪ ಪಣ್ವನ್ನಾದಿಗಳಿಂದ 
ಆದರದಿ ನೈವೇದ್ಯವನಿಟ್ಟು || ಯಾದವಕುಲರನ್ನ ಎದುರಿಗೆ ಬರುವಂತೆ । ಚದುರೆ ಎನಗೆ ವರ 
ನೀಡೆಂದಳು ॥1೨॥ ಹರನ ರಾಣಿಗೆ ಹರುಷದಿ ಆರುತಿ ಎತ್ತಿ । ಹರುಷದಿ ವರಗಳ ಬೇಡಿದಳು! 
ದೊರೆ ವೆಂಕಟೇಶನು ತ್ವರದಿಂದ ಬಂದೆನ್ನ । ಕರ ಪಿಡಿಲೆಂದು ವರ ಬೇಡಿದಳು ॥೩॥ 

೩. ಗೌರಿಗೆ ಬಳೆ ಇಟ್ಟದ್ದು 

ಬಳಿ ಬಂದೆವು ಬಾರೆ ಪಾರ್ವತಿದೇವಿ। ಬಳೆಗಾರನ ಕರೆಸಿದಳು | ಎಳೆಯ ಟೆಂಗಿನಕಾಯಿ 
ಗೊನೆಯ ಬಾಳಿಹಣ್ಣು । ಬಳಿಯ ಪೂಜಿಸಿದಳು ಭಕ್ತಿಯಿಂದ ॥೧॥ ಕೃಷ್ಣನೆಂಬ ಸೆಟ್ಟಿ ಬಂದ 
ಪಾರ್ವತಿ ದೇವಿಗೆ । ಪಟ್ಟಿ ಮಾಡಿಹಿ ತಂದ ॥ ಪಟ್ಟಿ ನೀಲದ ಬಳಿ ಇಡಬೇಕೆನುತಲಿ । ಪುಟ್ಟಿ 
ಕಠಾಣಿ ತೆಗೆದು ಪಟ್ಟಕ್ಕೆ ಹಾಕಿದಳು ॥1೨॥ ಹರನೆಂಬ "ಸಟ್ಟಿ ಬಂದ ಪಾರ್ವತಿ ದೇವಿಗೆ । ಹರಡಿ. 
ಮಾಡಿಸಿ ತಂದ ॥ `ಹಲಿಗೆಯ ನೀಲದ ಬಳಿ ಇಡಬೇಕೆನುತ । ಹವಳದ ಕಂಕಣ ತೆಗೆದು 
ಪಂಕಕೆ ಹಾಕಿದಳು ॥೩। ಶಂಕರನೆಂಬ ಸೆಟ್ಟಿ ಬಂದ ಪಾರ್ವತಿ ದೇವಿಗೆ । ವಂಕಿ ಮಾಡಿಸಿ 
ತಂದ ॥ ವಂಕಿ ನೀಲದ ಬಳಿ ಇಡಬೇಕೆನುತಲಿ | ವಂಕಿ ಕಂಕಣ ತೆಗೆದು ಪಂಕಕೆ ಹಾಕಿದಳು 
॥೪॥ 

೪. ನೈವೇದ್ಯ ಇಟ್ಟದ್ದು 

ನೈವೇದ್ಯಕ್ಕಿಟ್ಟರು ನಳಿನಾಕ್ಚಿಯನು ತಾವು | ಆ ವೇಳೆಯಲಿ ಹರುಷದಿ ॥ 
ಭಾವಜನನಿಯನು "ಮಾವು ನಿಂಬು ಫಲ ॥ ತೀವ್ರದಿಂದಲಿ ತನ್ನ ಸೆರಗನು ಮರೆಮಾಡಿ ॥ಪ॥ 
ಚಕ್ಕುಲಿ ಗಿಲಗಂಜಿ ಸಕ್ಕರೆ ನೊರೆ ಹಾಲು॥ ಅಕ್ಕರದಿಂದಿಡುತ il ಅಕ್ರೂ ರ ವರದನ ಅರಸಿಯರು 
ಬೇಗದಿ । ಪಕ್ಕನೆ ತಮ್ಮ ಸೆರಗನು ಮರೆಮಾಡಿ ॥೧॥ ಜಂಬೂ ನೀರಲ ದ್ರಾಕ್ಷೆ ಅಂಜೂರಿ 
ಫಲಗಳು। ಸ್ಛಮಿಂದರ. ॥ ಅಂಬುಧಿಶಯನನ ರಂಭೆ ತಾ ನಗುತಲಿ। ತುಂಬಿ ತಬಕದೊಳು 
ರಂಭಾಫಲಗಳನು ॥೨॥ ಪರಿಪರಿ ಶಾವಿಗೆ ಫೇಣೆ ಲಡ್ಡಿಗಿಗಳ । ಸರಸದಿಂದಿಡುತಲಿ ॥ ತರಿಸಿದ 
ತಾಂಬೂಲ ಬೆರಸಿ ಹು ದಡಿಕಿ । ದೊರೆವೇಂಕಟೇಶನ ಅರಸಿಯು ನಲಿಯುತ ॥೩/। 

-117- 


ಸ್ವರ್ಣಗೌರಿವ್ರತ 


೫. ಹೂ ಮುಡಿಸಿದ್ದು 
ಪಾಲಿಸೆಮ್ಮ ನೀನು ಪಾರಿಜಾತವನ್ನು । ಕೋಮಲೆ ವರವನ್ನು ಬೇಡಿಕೊಂಬೆ ನಾನು 
ಪಃ ಹಿಕ್ಕಿದಂಥ ಹೆರಳು ಮಲ್ಲಿಗೆಯ ಅರಳು । ಜಗವ ಮೋಹಿಸುವಳು ಎಮ್ಮ ರಕ್ಷಿಸುವಳು 
non ತಾಯಿ ತ್ರಿಪುರ ಸುಂದರಿ ಕಾಯೇ ಗಜಗೌರೀ । ಗಿರಿರಾಜ ಕುಮಾರಿ ಮುರಧರ 
ಸೋದರಿ ॥೨॥ ವೆಂಕಟೇಶ ನರಸಿ ಬೇಡಿಕೊಂಬೆ ಸ್ಮರಸಿ । ಪುಷ್ಪವನ್ನು ಬೆರೆಸಿಕೊಂಡು ನಮ್ಮ 
ಕರಿಸಿ ॥೩॥ 
೬. ವರವು ಕೊಟ್ಟದ್ದು 
ವರವರ ಕೊಡ । ವೈಯಾರದಿ ನೋಡ । ವರಗಳ ನೀಡ ದುರಿತ ದೂಡ । ಪರಮ 
ಹರುಷದಿ ದಯಮಾಡ ॥ಷ॥ ಪರ್ವತಪುತ್ರಿ ಪರಮ ಪವಿತ್ರಿ | ತಾಯಿ ॥೧॥ ಕರಿಮುಖನನ್ನು 
ಶಿರದೊಳು ನಿಮ್ಮ। ಒಪ್ಪುವ ಕುಸುಮ । ಬೇಕೆಮ್ಮ ೨ ಭಾಗ್ಯ ಸಂಪತ್ತು । ಶೀಘ್ರದಲ್ಲಿತ್ತು । 
ಅನುಗ್ರಹ ಮಾಡಿ । ಇವತ್ತು ॥೩। 
೭. ಗೌರಿಯ ಆರತಿಯ ಪದ 
ಮಂಗಳಾರತಿಯನೆತ್ತಿದಳು । ಮುದ್ದು ಅಂಗನೆ ರುಕ್ಕಣಿ ಮಂಗಳಗೌರಿಗೆ ॥ಪ॥ ಶಿರನ 
ಸಾಲಿಗೆ ಹಚ್ಚಿಬಟ್ಟು | ಕೊಂಡು | ಕೊರಳ ಮಧ್ಯದಿ ರಾಜಿಪ ಹತ್ಯೆಗಟ್ಟು ॥॥ ಹರಿಯ ಧ್ಯಾನದಿ 
ಚಿತ್ತವಿಟ್ಟು | ನರ। ಹರಿಗೆ ವಲ್ಲಭೆ ನಾ ಅದೇನೆಂಬ ಗುಟ್ಟು Te) ವಕ್ಸಸ್ಥಳವನು ನೋಡಿದಳು॥ 
ಬಹಳ । ದಾಕ್ಚಿಣ್ಯವೇಕೋ ಧನ್ಯನಾದೆನೆನಲು ॥ ಮತ್ಸ್ಯಲೋಚನೆ ನಾಚುತಿಹಳು । ಪಾಂಡವ 
ಪಕ್ಷಿಯ ಕೈಪಿಡಿದು ರಥದಿ ನಡೆಯುತಿಹಳು ॥೨॥ ಪ್ರತಿದಿನ ರಾಯನಾಗಿರಲು । ಅತಿ । 
ಹಿತದಿಂ ಪಾಂಡವರಿಗೊಲಿವೆನೆಂಬಳು ರತಿಪತಿ ಪಿತನ ಕೈಹಿಡಿಯಲು । ದಾಕ್ಟಿಣ್ಯವೇಕೋ 
ಧನ್ನನಾದೆನೆನಲು ॥೩॥ 
ಸ್ವರ್ಣಗೌರಿ ಹಾಡುಗಳು 


ಮಾತಾಡೇ ಎನ್ನ ಮೌನದ ಗೌರೀ ಮಾತಾಡೇ ಎನ್ನ ಮೌನದ ಗೌರೀ ಯಾತಕಚಲಮನ 
ಸೋತವನೊಡನೆ ಮಾತಾಡೇಗೌರಿ ಮಾತಾಡೇ॥ ನಸುನಗೆ ಮುಖವಿದು ಬಾಡಿ ಕೆಂದುಟಿಯು 
ಎಸೆದಿರಲು ನಾನೋಡಿ ವಸುಧೆಯೊಳಗೆ ನಾ ಜೀವಿಸಲಾರೆ ಘಸಘಸವ್ಯಾತಕೆ ತುಂಬಿತು 
ಅರಗಿಣಿ ॥ ಕ್ಷಣ ಬಿಟ್ಟಿರಲಾರೆ ಅಮ್ಮ ಷಣ್ಮುಖ ಗಣಪರ ತಾಯೆ ನೀ ಬಾರೇ 
ವಸುಧೆಯೊಳಗೆ ನಾ ಜೀವಿಸಲಾರೆ ಘಸಘಸವ್ಯಾತಕೆ ತುಂಬಿತು ಅರಗಿಣಿ ॥ ಕ್ರೋಧವ್ಯಾತಕೆ 
ಎನ್ನೊಳು ಗೌರೀ ಏನಪರಾದವು ಇದ್ದರು ತಾಳೇ ಶ್ರೀದವಿಠಲನ ಪಾದ ಕಿಂಕಿಣಿಯೇ ಆದರಿಸುವೆ 
ನಾ ಆದರಿಸುವೆನೇ ॥ 
ಸಸ ಸೇ ಸಂ 

ಪಾಲಿಸೇ ಶ್ರೀಗೌರೀ ಎನ್ನನು ॥ಷ॥ ಪಾಲಿಸೆ ನಿನ್ನಯ ಪಾಲಿಗೆ ಬಂದೆನು । ಬೀಳುವೆ 

ಸರ್ವದಾ ಕಾಲಿಗೆ ಕರುಣದೀ ॥॥ಅ.ಪ.॥ ಶರಣೆಂದವರನು ಪೊರೆವಳು ಎಂಬುವ । ಬಿರಿದು 

ನಿನ್ನದು ಎಂದರಿತೆನು ತ್ವರದಿ ॥ ಸನ್ನತ ಪುರುಷನ ಇನ್ನೆಲ್ಲಿ ಕಾಣೆನೋ । ಮನ್ನಹನೆಂಬುವ 


-118- 


ಸ್ವರ್ಣಗೌರಿವ್ರತ 


ಬನ್ನಬಡಿಪ ಬಲು ॥ ಮಹಿಮೆಯನು ನಾ ಭಕ್ಷಿಯಲ್ಲಿ ಬಣ್ಣಿಸಲಳವೆ ಪ್ರಸನ್ನ ವದನಳೆ ॥ 
ಕಾಣೆನು ಶಾಂತಿಯ ಏನೆಂದ್ಲೇಳಲಿ । ಪ್ರಾಣೇಶ ವಿಠಲನು ತಾನೇ ಬಲ್ಲನು |. 

ತೇರೇ ಜಂತ 
ಪಾರ್ವತಿ ಪಾಲಿಸೆನ್ನ ಮಾನಿನಿ ರನ್ನ ಪ ಪಾರ್ವತಿ ಭಕುತರ ಸಾರಥಿ ವಂದಿಪೆ । ಸುರಪತಿ 
ಷಣ್ಮುಖ ಗಣಪರ ಮಾತೆ ॥ಅ.ಪ॥ ಮಂಗಳೆ ಮೃಡನಂತ । ರಂಗಳೆ ಹರಿಪದ । ಭೃಂಗಳೆ 
ಪಿಂಗಳೆ ಪನ್ನಗವೇಣಿ ul ಮನದಭಿಮಾನಿಯೆ ನೆನೆವನು ನಿನ್ನನು || ಅನುಗ್ರಹಿಸೆನ್ನನು I 
ಅಂಬುಜಪಾಣಿ ॥2॥ ಗುಣಪೂರ್ಣ ವೇಣು ಗೋಪಾಲವಿಠಲನ । ಕಾಣಿಸಿ ಕೊಡುವಂಥ! 
ಶೂಲಿಯ ರಾಣಿ ॥3॥ 

ವ ಬು ಬ 2 
ಪಾರ್ವತಿಪತಿ ಪಾಹಿ । ಪಾರ್ವತಿಪತಿ ನೀನೊಲಿದು ಮನಸಿನೊಳು । ತೋರ್ವದು ಕೇಶವನಾ। 
ಹರಹರ ॥ಪ॥ ವಿಜಯ ನಿನ್ನೊಳಗಂದು । ವಿಜಯಿಸಲಸ್ತವ ತ್ರಿಜಗವರಿಯೆ ಕೊಟ್ಟೇ । 
ಮಜ ಭಾಪುರೇ ಅಂ ।! ಬುಜಸುತ ನಂದನ ಗಜಚರ್ಮಾಂಬರನೇ । ಹರಹರನೇ ॥1॥ 
ಜಾತ ವೇದಸ ಶ । ಶೀ ತರಣಿನಯನ । ಮಾತರಿಶ್ವ ತನಯ । ಭೂತಗಣಪ ಗುಣ । ವ್ರಾಗ 
ನಿನ್ನವರೊಳು। ಪ್ರೀತಿಯಿಂದಲಿ ಕೂಡಿಸೊ | ಹರಹರ ॥2॥ ಕ್ಲಿತಿಧರಶರ ಮ । ನಥಪುರಹರಣ 
ಪ್ರ | ಮಥಾದಿಪ ಹರಿಣಾಂಕ । ನತಿಸುವೆ ನಿನ್ನನು । ಪ್ರತಿ ದಿನದಲಿ ಸನ್ಮತಿ ಕರುಣಿಸು ತ್ವರಿ 
ಯಾ | ಹರಹರ ॥3।। ಸುರಸೇವಿತ ಪದ । ಅರವಿಂದನಘ ಮು।ರ ರಿಪುಸೇ ಕಪರ್ದೀ" I 
ಚರಣವ ನಂಬಿದ । ವರ ಭಯವಾರಿದ । ಮಾರು ಗ ಕುಶಂದನನೇ । ಹರಹರ ॥4॥ 
ಖಟವ ಪಾಣಿಖಳ । ಅಟವಿ ವಹ್ನಿ ದೂ । ರ್ಜಟಿ ಹರ ಪ್ರಾಣೇಶ ॥ ವಿಠಲನ ಭಜನೆಯು। 
ಘಟಕೆ ತಪ್ಪದಲಿ | ಘಟನೆ ಮಾಡಿಸುವದೊ ॥5॥ 

ಶಂಸ ಸೇ ಸೇ 

ಉಮಾ ಕಾತ್ಯಾಯಿನೀ ಗೌರೀ ದಾಕ್ಟಾಯಿಣೀ ಹಿಮವಂತ ಗಿರಿಯ ಕುಮಾರಿ 
ರಮೆಯರಸನ `ದಕಮಲಮಧುಪೆ ನತ ಅಮರವಂದಿಪೆ ಗಜಗಮನೆ ಭವಾನೀ ॥ 
ಪನ್ನಗಧರನ ರಾಣಿ ಪರಮಪಾವನೀ ಪುಣ್ಯಫಲಪ್ರದಾಯಿನೀ ಪನ್ನಗವೇಣೀ ಶರ್ವಾಣೀ 
ಕೋಕಿಲವಾಣಿ ಉನ್ನಂತಗುಣಗಣ ಶ್ರೇಣಿ ಎನ್ನ ಮನದ ಅಭಿಮಾನಿ ದೇವತೆಯೇ ಸ್ನ ಸ್ವರ್ಣಗಿರಿ 
ಸಂಪನ್ನೆ ಭಾಗ್ಯನಿಧಿ ನಿನ್ನ ಮಹಿಮೆಯ ನಾ ಬಿನ್ನಾಣದಲ್ಲಿ ) ಬಣ್ಣಿಸಲಸಳವೇ ಪ್ರಸನ್ನವದನಳೇ॥ 
ಮುತ್ತಿ ತ್ತಿನಪದಕ ಹಾರ ಮೋಹನ್ನಸರ ಉತ್ತಮಾಂಗದಲಂಕಾರ ಜೊತ್ಯಾಗಿಟ್ಟ ಪಂಜರದೋಲೆ 
ಒಯ್ಯಾರ ರತ್ತಕಂಕಣದುಂಗುರ $ ತೆತ್ತೀಸಕೋಟಿ ದೇವತೆಗಳು ಫೊಗಳುತ ಸತಿಗೆ ಚಾಮರವೆತ್ತಿ 
ಪಿಡಿಯುತೆರೇ ಸುತ್ತಲೂ ಆಡುವ ನರ್ತನಸಂದಣಿ ಎತ್ತ ನೋಡಿದರತ್ತ. ತತ್ಕೈವಾದ್ಯ 1 
ಪೊಳೆವ ವಸನ ಕಂಚುಕ ಕಸ್ತೂರಿ ತಿಲಕ ಥಳಿಪ ಮೂಗುತಿ ನಾಸಿಕ ತಳಿತ ಮಲ್ಲಿಗೆ ಗಂಧಿತ 
ಮುಡಿದ ಸೂಸುಕ ಸಲೇ ಭುಜಕೀರ್ತಿಪಾಠಿಕ ಇಳೆಯೊಳು ಮಧುರಪೊಳಲೊಳುವಾಸಳೇ 
ಅಳಗಿರಿ ವಿಜಯವಿಟ್ಕಲನ ಕೊಂಡಾಡುವ ಸುಲಭ ಜನರಿಗೆ ಒಲಿದು ಮತಿವ ಕೊಡುವ 


ಗಿಳಿಕರ ಶೋಭಿತೇ ಪರಮಮಂಗಳೇ ಹೇ ॥ 
-119- 


ಸ್ವರ್ಣಗೌರಿವ್ರತ 


ಸ್ಪರ್ಣಗೌರಿವ್ರತದ ಹಾಗೂ ಗಣೇಶಹಬ್ಬದ 
ಅಡುಗೆಗಳು 


ಸ್ವರ್ಣಗೌರಿ ಹಬ್ಬದ ಅಡುಗೆಗಳು 

ಕೋಸಂಬರಿಗಳು ೫ ಗೊಜ್ಜು ೫ ಚಟ್ಟಿ 

೫ ಪಲ್ಯಗಳು * ಆಂಬೋಡೆ 
ಬಿಸಿಬೇಳೆಬಾತ್‌ 

ಬೇಕಾಗುವ ಪದಾರ್ಥಗಳು : 

ತೊಗರಿಬೇಳೆ - 500 ಗ್ರಾಂ. ಕೊಬ್ಬರಿ - 1 ಗಿಟುಕು 

ಅಕ್ಕಿ - 500 ಗ್ರಾಂ. ಸಾಸಿವೆ - 1 ಚಮಚ 

ತುಪ್ಪ- 150 ಗ್ರಾಂ. ಮೆಂತ್ಯ - 1 ಚಮಚ 

ಒಣಮೆಣಸಿನ ಕಾಯಿ - 15 ಇಂಗು - 1 ಚಿಟಿಕೆ 

ಹುಣಿಸೆಹಣ್ಣು - 25 ಗ್ರಾಂ. ಕೊತ್ತಂಬರಿಸೊಪ್ಪು - ಸ್ವಲ್ಪ 

ನಿಂಬೆಹಣ್ಣು- ಸಣ್ಣದು ರುಚಿಗೆ ತಕ್ಕಷ್ಟು ಉಪ್ಪು, ದಾಲ್ಚಿನ್ನಿ, ಚಕ್ಕೆ, 

ಜೀರಿಗೆ, ಮೆಣಸು ಎಲ್ಲಾ ಸೇರಿ 5 ಗ್ರಾಂ. 

ಮಾಡುವ ವಿಧಾನ : ಕಲಾಯಿ ಮಾಡಿದ ಒಂದು ಪಾತ್ರೆಗೆ ನೀರು ಹಾಕಿ 
ಒಲೆಯ ಮೇಲಿಡಿ. ನೀರು ಕುದಿದ ಬಲಿಕ ತೊಗರಿಬೇಳೆ ಹಾಕಿ ಬೇಯಿಸಿ. 
ಬೇಯುವಾಗ ಒಂದು ಚಿಟಿಕೆ ಅರಶಿನ ಹಾಕಿ. ಬೇಳೆ ಅರ್ಧಭಾಗ ಬೆಂದಾಗ ಅಕ್ಕಿ 
ತೊಳೆದು ಹಾಕಿರಿ. ಇವೆರಡೂ ಕೂಡಿ ಬೇಯುತ್ತಿರುವಾಗ ಹುಣಸೆಹಣ್ಣನ್ನು ಬಿಸಿ 
ನೀರಲ್ಲಿ ನೆನೆಹಾಕಿ ಅದರ ರಸ ತೆಗೆಯಿರಿ. 

ಒಣಮೆಣಸಿನಕಾಯಿ ಜೊತೆ ಮಿಕ್ಕ ಸಾಂಬಾರ್‌ ಪದಾರ್ಥಗಳನ್ನು ಸೇರಿಸಿ 
ಬಾಣಲಿಗೆ ಹುರಿದುಕೊಂಡು ಪುಡಿ ಮಾಡಿಕೊಳ್ಳಿ. ಇದರ ಜೊತೆ ತುರಿದ 


-121- 


ಸ್ವರ್ಣಗೌರಿವ್ರತ 


ಕೊಬ್ಬರಿಯನ್ನು ಸೇರಿಸಿ ಮಿಶ್ರಣ ಮಾಡಿ. ಬೇಳೆಯ ಜೊತೆಗೆ ಅಕ್ಕಿ ಕೂಡಿ ಬೆಂದಾಗ 
ಹುಣಸೆಹಣ್ಣಿನ ರಸ ಸೇರಿಸಿ ಕುಟ್ಟಿ ಪುಡಿ ಹಾಕಿ. ಇದರ ಜೊತೆಗೆ ಉಪ್ಪು ಹಾಕಿ ಚೆನ್ನಾಗಿ 
ಕೂಡಿಸಿ. ಮಿಶ್ರಣ ಎಲ್ಲಾ ಸೇರಿ ಬೆಂದನಂತರ ಕೆಳಗಿಸಿಕೊಂಡು ಸಾಸಿವೆ ಒಗ್ಗರಣೆ 
ಕೊಟ್ಟು, ಕರಿಬೇವು-ಕೊತ್ತಂಬರಿ, ಇಂಗು ಒಗ್ಗರಣೆ ಸೇರಿಸಿ ಬಿಸಿಬೇಳೆಬಾತ್‌ಗೆ 
ಮಿಶ್ರಣ ಮಾಡಿರಿ. 


ಹೂರಣದ ಹೋಳಿಗೆ 

ಬೇಕಾದ ಪದಾರ್ಥಗಳು : 

ಬೆಲ್ಲ- 1 ಕೆ.ಜಿ. ಕಡಲೆಬೇಳೆ ಅಥವಾ ತೊಗರಿಬೇಳೆ - 500 ಗ್ರಾಂ. 

ಗೋದಿಹಿಟ್ಟು- 500 ಗ್ರಾಂ. ತೆಂಗಿನಕಾಯಿ - 2, 

ಎಣ್ಣೆ- 500 ಗ್ರಾಂ. 

ಯಾಲಕ್ಕಿ - 10 ಕಾಯಿ. 

ಮಾಡುವ ವಿಧಾನ : ಕಡಲೆಬೇಳೆ ಅಥವಾ ತೊಗರಿಬೇಳೆಯನ್ನು ಕಾಯಾಗಿ 
ಬೇಯಿಸಿಕೊಂಡು ನೀರನ್ನು ಬೇರ್ಪಡಿಸಿ, ಅದಕ್ಕೆ ತೆಂಗಿನಕಾಯಿ, ಬೆಲ್ಲಹಾಕಿ ಒಲೆಯ 


ಮೇಲಿಂದ ತೆಗೆದು, ಆರಿದ ಬಳಿಕ ಒರಳಿನಲ್ಲಿ ರುಬ್ಬುವುದು. ರುಬ್ಬುವಾಗ ಯಾಲಕ್ಕಿ 
ಪುಡಿ ಹಾಕಿ ಹೂರಣ ಸಿದ್ಧ ಮಾಡುವುದು. 

ನಂತರ ಗೋದಿಹಿಟ್ಟನ್ನು ಜರಡಿ ಹಿಡಿದು, ಹಿಟ್ಟಿಗೆ ಸ್ವಲ್ಕ ನೀರು ಹಾಕಿ ಪೂರಿ 
ಹಿಟ್ಟಿನಂತೆ ಕಲಸಿಕೊಂಡು, ಲಟ್ಟಿಸಿ ಒಲೆಯ ಮೇಲೆ ಕಾವಲಿ ಇಟ್ಟು ಗೋದಿಹಿಟ್ಟನ್ನು 
ಉಂಡೆಗಳನ್ನಾಗಿ ಮಾಡಿಕೊಂಡು ಉಂಡೆಗಳ ಒಳಗೆ ಹೂರಣ ಇರಿಸಿ, 
ಒಂದೊಂದಾಗಿ ಬಾಳೆ ಎಲೆಯ ಮೇಲೆ ತಟ್ಟಿಕಾವಲಿ ಮೇಲೆ ಹಾಕಿ ಎಣ್ಣೆಹಾಕಿಕೊಂಡು 
ಬೇಯಿಸುವುದು. 

ಗೌಲೀ ಪಾಯಸ 

ಶ್ಯಾವಿಗೆ ರವೆಯನ್ನು ನೀರು ಹಾಕಿ ಕಲೆಸಿ ಕುಟ್ಟಿ ತುಪ್ಪ ಹಚ್ಚಿ ಹೊಂದಿಸಬೇಕು. 

ಆ ಬಳಿಕ ಕೈಗೆ ತುಪ್ಪ ಸವರಿಕೊಂಡು ನಿಂಬೆ ಹಣ್ಣಿನ ದಪ್ಪಕ್ಕೆ ಉಂಡೆಗಳಾಗಿ 


೬122. 


ಸ್ವರ್ಣಗೌರಿವ್ರತ 


ಮಾಡಿಡಬೇಕು. ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಹೊದ್ದಿಸಬೇಕು. ಅಗಲವಾದ 
ತಟ್ಟೆಗೆ ಅಕ್ಕಿ ಹಿಟ್ಟನ್ನು ಅರವಿ ಬಾಯ ಉಂಡೆಯನ್ನು ಕೈ ಬೆರಳುಗಳಿಂದ 
ಜೀರಿಗೆಯ ಎ ಮಾಡಿ ಆ ತಟ್ಟೆಯನ್ನು ಬಿಸಲಲ್ರಿ )ಡಬೇಕು. ಆ ಕಾಳುಗಳೆಲ್ಲವೂ 
ಒಣಗಿದ ಬಳಿಕ ಅದನ್ನು ತಂತಿವಂದ್ರಿಯಿಂದ ಆ ಹಿಟ್ಟನ್ನು ಬೇರೆ ಮಾಡಿ ಕಾಳನ್ನು 
ಹಿಂದು ಪಾತ್ರೆಗೆ ಹಾಕಿ, ಮುಚ್ಚಿಡಬೇಕು. ಇದನ್ನು ಮುಂದೆ ಹೇಳುವ ಶ್ಯಾವಿಗೆ 
ಪಾಯಸದಂತೆ ಮಾಡಬೇಕು. 


ಸಿಹಿ ಬೂಂದಿ 
ಬೇಕಾಗುವ ಪದಾರ್ಥಗಳು : 
ಶುದ್ಧವಾದ ಕಡಲೆಹಿಟ್ಟು - 250 ಗ್ರಾಂ. ಹಾಲು - 100 ಗ್ರಾಂ. 


ಸಕ್ಕರೆ - 250 ಗ್ರಾಂ ಲವಂಗ - 20 
ತುಪ್ಪ- 250 ಗ್ರಾಂ. ಯಾಲಕ್ಕಿ - 5 ಕಾಯಿ 
ಬ ಕ 
ಸ 1 
ಕೊಬ್ಬರಿ-ದ್ರಾಕ್ಸಿ- 100 ಗ್ರಾಂ. ಕೇಸರಿ ಬಣ್ಣ- 1 ಚಿಟಿಕೆ 


ಮಾಡುವ ವಿಧಾನ : ಸ್ವಲ್ಪ ಕಡಲೆಹಿಟ್ಟಿಗೆ ಎರಡು ಚಮಚ ತುಪ್ಪ, ನೀರಾಕಿ 
ದೋಸೆ ಹಿಟ್ಟಿನಂತೆ ಮಾಡಿಕೊಂಡು ಇಟ್ಟುಕೊಳ್ಳಿ . ಆಮೇಲೆ ಒಂದು ಪಾತ್ರೆಗೆ ಹಾಲು, 
ಸಕ್ಕರೆ, ಯಾಲಕ್ಕಿ ಪುಡಿ ಸೇರಿಸಿ ಒಲೆಯ ಮೇಲಿಟ್ಟು ಪಾಕ ತಯಾರು ಮಾಡಿ, ಅದಕ್ಕೆ 
ಕೇಸರಿ ಬಣ್ಣಹಾಕಿ. ಸಣ್ಣಗೆ ಹೆಚ್ಚಿದ ಕೊಬ್ಬರಿ ಚೂರು, ತುಪ್ಪದಲ್ಲಿಕರಿದ ಗೋಡಂಬಿ- 
ದ್ರಾಕ್ಸಿ, ಲವಂಗ ಒಂದು ಕಡೆಗಿಟ್ಟುಕೊಳ್ಳಿ . ದೊಡ್ಡ ಬಾಣಲಿಗೆ ತುಪ್ಪ ಅಥವಾ 
ಧಾರಾಪುರ ಹಾಕಿ. ಅದು ಕಾದ ಎಣ್ಣೆ ಆದ ಬಳಿಕ ಕಲಸಿಟ್ಟುಕೊಂಡಿರುವ ಹಿಟ್ಟನ್ನು 
ಜಾಲರದ ಮೇಲೆ ಹಾಕುತ್ತಾ ಬಾಣಲಿಗೆ ಬಿಟ್ಟುಬೂಂದಿ ಕಾಳುಗಳನ್ನು ಮಾಡಿಕೊಂಡು 
ತಯಾರಾಗಿರುವ ಪಾಕದಲ್ಲಿ ಹಾಕಿ ಎಲ್ಲಾ ಬೂಂದಿ ಕಾಳುಗಳಿಗೂ ಪಾಕ ತಾಕುವಂತೆ 
ಮಾಡಿ ನಂತರ ಒಂದು ತಟ್ಟೆಗೆ ತೆಗೆದುಹಾಕಿರಿ. 

ಮೇಲೆ ಹೇಳಿದ ಕೊಬ್ಬರಿ, ಚೂರು, ಲವಂಗ, ಗೋಡಂಬಿ- ದ್ರಾಕ್ಷಿ ಇವೆಲ್ಲವನ್ನು 
ಬೂಂದಿ ಕಾಳಿಗೆ ಸೇರಿಸಿ ಮಿಶ್ರಣ ಮಾಡಿ. ಪಾಕದಲ್ಲಿ ಬೇಕಾದರೂ ಸೇರಿಸಬಹುದು. 


ಅನಂತರ ಬೇಕಾದರೂ ಹಾಕಬಹುದು. 
-123- 


ಸ್ವರ್ಣಗೌರಿವ್ರತ 


ಬೊಂಬಾಯಿ ಬೋಂಡಾ 

ಬೇಕಾಗುವ ಪದಾರ್ಥಗಳು : 

ಆಲೂಗಡ್ಡೆ - 250 ಗ್ರಾಂ... ಸಾಸಿವೆ - 1 ಚಮಚ 

ಬಟಾಣಿ - 100 ಗ್ರಾಂ. ಖಾರದಪುಡಿ - 1 ಚಮಚ 

ಹಸಿಮೆಣಸಿನಕಾಯಿ - 6 ಅರಿಶಿನಪುಡಿ - 2 ಚಿಟಿಕೆ 

ಅವಶ್ಯಕವಾದಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಎಣ್ಣೆ 

ಮಾಡುವ ವಿಧಾನ : ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆಯಿರಿ. ಬಟಾಣಿ 
ಸಹ ಬೇಯಿಸಿರಿ. ಹಸಿಮೆಣಸಿನಕಾಯಿ, ಕೊತ್ತಂಬರಿಸೊಪ್ಪು ಸಣ್ಣಗೆ ಹೆಚ್ಚಿಕೊಳ್ಳಿ. 
ಬಾಣಲಿಗೆ ಎಣ್ಣೆಹಾಕಿ (2 ಚಮಚ). ಎಣ್ಣೆಕಾದ ಬಳಿಕ ಸಾಸಿವೆ ಹಾಕಿ ಸಿಡಿಸಿ. ನಂತರ 
ಹಸಿಮೆಣಸಿನಕಾಯಿ, ಕೊತ್ತಂಬರಿಸೊಪ್ಪು, ಉಪ್ಪುಹಾಕಿ ಹುರಿಯಿರಿ. ಆಮೇಲೆ ಬೆಂದ 
ಆಲೂಗಡ್ಡೆ, ಬಟಾಣಿ ಹಾಕಿ ಪಲ್ಯ ಮಾಡಿ ಕೆಳಗಿಳಿಸಿ. ಸ್ವಲ್ಪ ಹೊತ್ತು ಆರಿದ ಮೇಲೆ 
ಪಲ್ಯವನ್ನು ಸಣ್ಣ ಸಣ್ಣ ಗೋಲಿ ಗಾತ್ರದ ಉಂಡೆಗಳನ್ನು ಮಾಡಿಕೊಳ್ಳಿ . ಕಡಲೆಹಿಟ್ಟಿಗೆ 
ಒಂದು ಚಿಟಿಕೆ ಅರಿಶಿನ ಪುಡಿ, ಉಪ್ಪು, ಒಂದು ಚಮಚ ಖಾರದ ಪುಡಿ ಸೇರಿಸಿ 
ನೀರಾಕಿ ದೋಸೆ ಹಿಟ್ಟಿನಂತೆ ಕಲಿಸಿಕೊಳ್ಳಿ . ಬಾಣಲಿಗೆ ಎಣ್ಣೆ ಹಾಕಿ ಒಲೆಯ ಮೇಲಿಡಿ. 
ಎಣ್ಣೆಕಾದ ಬಳಿಕ ಪಲ್ಯದ ಉಂಡೆಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಹಿಟ್ಟಿನಲ್ಲಿ 
ಅದ್ದಿ ಬಾಣಲಿಗೆ ಹಾಕಿ ಹದವಾಗಿ ಬೋಂಡಾ ಕರಿಯಿರಿ. 

%% ಜೇ ಸೇ ಜೇ 


-124- 


ಸ್ವರ್ಣಗೌರಿವ್ರತ 


ಗಣಪತಿ ಹಬ್ಬದ ಅಡುಗೆಗಳು 
ಕೋಸಂಬರಿಗಳು, ಪಲ್ಯಗಳು, 
ಮೋದಕ 
ಸಾಮಗ್ರಿಗಳು - ಹೂರಣಕ್ಕೆ 1. ಬೆಲ್ಲ- 1/2 ಕಪ್‌ 
2. ಕಾಯಿತುರಿ - 1 ಕಪ್‌ 
ಕಣಕಕ್ಕೆ - 1.ನೀರು। ಕಪ್‌ 2. ಉಪ್ಪು 1/4 ಚಮಚ 
3. ತುಪ್ಪ- 1/2 ಚಮಚ 4. ಅಕ್ಕಿ ಹಿಟ್ಟು- 1 ಕಪ್‌ 

ವಿಧಾನ - 
1. ದಪ್ಪ ತಳದ ಬಾಣಲೆಯಲ್ಲಿ ಬೆಲ್ಲ ಹಾಗೂ ಕಾಯಿತುರಿಯನ್ನು ಹಾಕಿ ಮಧ್ಯಮ 

ಉರಿಯಲ್ಲಿ ಹುರಿಯಿರಿ. 
2. ಬೆಲ್ಲಕರಗಿ ಕಾಯಿಯ ಜೊತೆ ಮಿಶ್ರವಾಗುವ ತನಕ ಹುರಿದರೆ ಹೂರಣವು ಸಿದ್ಧ. 

ಕಣಕ - 
1. ಬಾಣಲೆಗೆ ನೀರು, ಉಪ್ಪು ; ತುಪ್ಪ ಹಾಕಿ ಕುದಿಯಲು ಬಿಡಿ. 
2. ಒಲೆಯನ್ನು ಆರಿಸಿರಿ; ನೀರಿಗೆ ಅಕ್ಕಿ ಹಿಟ್ಟನ್ನುಹಾಕಿ ಕಲೆಸಿರಿ. ಒಣವಾದರೆ 

ಚಿಂತಿಸಬೇಡಿ. 
3. 3-5 ನಿಮಿಷ ಬಾಣಲೆಯನ್ನು ಮುಚ್ಚಿಡಿ. 
4. ನಂತರ ಹಿಟ್ಟನ್ನು ಚೆನ್ನಾಗಿ ನಾದಿ ಕಲೆಸಿರಿ. 
3: ಹಿಟ್ಟಿನ ಉಂಡೆ ಮಾಡಿ, ಅಗಲಿಸಿ, ಬಟ್ಟಲಾಕಾರ ಮಾಡಿ, ತುದಿಗಳನ್ನು ನೆರಿಗೆ 

ಹಿಡಿದು, ಹೂರಣ ತುಂಬಿರಿ. 
ನೆರಿಗೆಗಳನ್ನು ಒಟ್ಟು ಮಾಡಿ, ಪೊಟ್ಟಲಿಯನ್ನು ಮಾಡಿರಿ. 
10 ನಿಮಿಷ ಹಬೆಯಲ್ಲಿ ಬೇಯಿಸಿದರೆ ನೈವೇದ್ಯಕ್ಕೆ ಮೋದಕವು ಸಿದ್ಧ. 


-125- 


ಸ್ವರ್ಣಗೌರಿವ್ರತ 


ಶ್ಯಾಮಿಗೆ ಮಾಡುವ ವಿಧಾನ 

1 ಪಾವು ಹಸನಾದ, ಶುಭ್ರವಾದ, ಒಳ್ಳೆಯದಾದ ಶಾಮಿಗೆ ರವೆಯನ್ನು ತಂದು 
ಅದಕ್ಕೆ ನೀರು ಹಾಕಿ ಮುದ್ದೆಯಾಗುವಂತೆ ಕಲೆಸಿಡಬೇಕು. ಈ ಪ್ರಕಾರ 3-4 ಗಂಟೆಯ 
ಕಾಲ ನೆನೆದ ತರುವಾಯ ಹಸನಾದ ಬೆಣ್ಣೆ ಮತ್ತು ಶೋಧಿಸಿದ ಅಕ್ಕಿ ಹಿಟ್ಟು, ಸಹ 
ಬೆರೆಸಿ, ಅದಕ್ಕೆ ಸವರಿ ಕುಟ್ಟಿಬೇಕು ಅಥವಾ ತುಪ್ಪ ಗಟ್ಟಿಯಾಗಿರತಕ್ಕದ್ದನ್ನು ಸೇರಿಸಿ 
ಕುಟ್ಟಿಕ್ಕೆಗಳಿಂದ ಮರ್ದಿಸಿ, ಒರಳಕಲ್ಲಿನ ಮೇಲೆ ಇಟ್ಟುಕಲ್ಲಿಂದ ಕುಟ್ಟಬೇಕು. ಎಲ್ಲವನ್ನು 
ಸಮನಾಗಿ ಕುಟ್ಟಿದ ಬಳಿಕ ತುಪ್ಪ ಅಥವಾ ಬೆಣ್ಣೆ ಹಿಟ್ಟನ್ನು ಕೈಗೆ ಸವರಿಕೊಂಡು, ಆ 
ಉಂಡೆಯನ್ನು ರೂಲು ದೊಣ್ಣೆಯಂತೆ ಹೊಸೆಯಬೇಕು. ಆಮೇಲೆ ಇದನ್ನು ಸಣ್ಣ 
ಬೆತ್ತದಂತೆ ಹೊಸದು, ಅದನ್ನು 4-5 ತುಂಡುಗಳನ್ನಾಗಿ ಮಾಡಿ, ಅಗಲವಾದ ಬಾಳೆಲೆಗೆ 
ತುಪ್ಪಸವರಿ ಆ ತುಂಡುಗಳಲ್ಲಿ ಒಂದನ್ನು ತೆಗೆದುಕೊಂಡು ದಪ್ಪಹೆಂಚಿಯ ಕಡ್ಡಿಯಂತೆ 
ಹೊಸೆದು, ಒಂದು ಕಡೆ ಗುಡ್ಡೆ ಹಾಕಿ, ಮತ್ತೊಂದು ತುಂಡನ್ನು ತೆಗೆದುಕೊಂಡು, 
ಅದನ್ನು ದಪ್ಪ ಹಂಚಿಕಡ್ಡಿಯಂತೆ ಹೊಸೆದು ಒಂದುಕಡೆ ಹಾಕಬೇಕು. ಬಾಕಿಯಿರುವ 
ತುಂಡುಗಳನ್ನು ಇದರಂತೆಯೇ ಮಾಡಿ, ಬೇರೆ ಬೇರೆ ಕಡೆ ಹೊಸೆದು ಹಾಕಬೇಕು. 
ಅದರ ಮೇಲೆ ಬಾಳೆಲೆಯನು ಹೊದ್ದಿಸಬೇಕು. ಒಂದು ಉದ್ದವಾದ ಗಳುವನ್ನು ವರಿಸಿ 
ಅಡ್ಡಲಾಗಿಟ್ಟು ಅದರ ಮೇಲೆ ಒಂದು ಗುಡ್ಡೆಯಲ್ಲಿರುವ ಶ್ಯಾಮಿಗೆಯ ತುದಿಯನ್ನು 
ತೆಗೆದುಕೊಂಡು ಸಣ್ಣನಾಗಿ ಹೊಸೆದು ಎರಡು ಕೈಗಳ ಮೇಲೆ ತೆಗೆದುಕೊಂಡು ಆ 
ಗಳುವಿನ ಮೇಲೆ ಹಾಕಬೇಕು. ಆ ಬಳಿಕ ಎಲ್ಲವನ್ನೂ ಈ ರೀತಿ ಸಣ್ಣನಾಗಿ ಹೊಸೆದು 
ಆ ಗಳುವಿನ ಮೇಲೆ ಹಾಕಬೇಕು. 2-3 ದಿವಸ ಒಣಗಿದ ಬಳಿಕ ಇದನ್ನು ಒಂದು 
ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡಬೇಕು. ಅವಶ್ಯಬಿದ್ದಾಗ ಬೇಕಾದಷ್ಟನ್ನು ತೆಗೆದುಕೊಂಡು 
ಪಾಯಸ ಮಾಡಬಹುದು. ಇದನ್ನು ಗಾಳಿ ತಾಕದಂತೆ ಮುಚ್ಚಿಡಬೇಕು. 1 ತಿಂಗಳವರೆಗೆ 
ಇಡಬಹುದು. 

ಶ್ಯಾಮಿಗೇ ಪಾಯಸ 

1 ಕಲಾಯಿ ಮಾಡಿದ ಹಿತ್ತಾಳೆ ಪಾತ್ರೆಯಲ್ಲಿ 1 ಪಾವಿನಷ್ಟು ಸಿಹಿನೀರು ಹಾಕಿ 

ಮರಳಿಸಬೇಕು. ಅದು ಮರಳಿದ ನಂತರ ಬೇಕಾದಷ್ಟುಶ್ಯಾಮಿಗೆಯನ್ನು ತೆಗೆದುಕೊಂಡು 


-126- 


ಸ್ವರ್ಣಗೌರಿವ್ರತ 


ಪುಡಿಮಾಡಿ, ಕುದಿನೀರಿನಲ್ಲಿ ಹಾಕಬೇಕು. ಶ್ಯಾಮಿಗೆ ಪಕ್ಚವಾದನಂತರ, ಆ ನೀರನ್ನು 
ಬಸಿದು, ಅದಕ್ಕೆ ಹಸನಾದ ಹಾಲು ಹಾಕಿ ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿ ಹೊಂದಿಸಿ, 
ಏಲಕ್ಕಿ ಪುಡಿ, ಪಚ್ಚ ಕರ್ಪೂರ, ಕರಿದ ದ್ರಾಕ್ಷಿ, ಬಾದಾಮಿಚೂರು ಇವನ್ನು ಹಾಕಿ 
ಹೊಂದಿಸಬೇಕು. ಕೆಲವರು ಇದಕ್ಕೆ ಬೆಲ್ಲವನ್ನು ಹಾಕುತ್ತಾರೆ ಇದರಂತೆ ಬಟವೀ 
ಪಾಯಸ, 2 ಗೌಲೀಪಾಯಸ, 3 ಪರಡೀ ಪಾಯಸ, 4 ಮಾಲತೀಪಾಯಿಸಗಳನ್ನು 
ಮಾಡಬಹುದು. 1 ನೆಯದು ಶ್ಯಾಮಿಗೆ, 2 ಬಟವೀ, 2 ಗೌಲಿ, 4 ಪರಡಿ, 
5 ಮಾಲತಿ ಇವೇ ಪಂಚ ಪಾಯಸಗಳು ದೊಡ್ಡ ಹಬ್ಬಗಳಲ್ಲಿ ಮಾಡತಕ್ಕ ರೂಢಿಯಿದೆ. 


ರವೆ ಕರಿಗಡಬು 

1 ಪಾವು ರವೆಯನ್ನು ತುಪಹಾಕಿ ಹುರಿದ ಬಳಿಕ ಹಾಲು ಚಿಮುಕಿಸಿ ಪಕ್ಸಮಾಡಿ 
1 ಶೇರು ಸಕ್ಕರೆ, ಏಲಕ್ಕಿಪುಡಿ ಮುಂತಾದುವನ್ನು ಹಾಕಿ ಹೊಂದಿಸಿ ಹೂರಣವನ್ನು 
ಮಾಡಿಕೊಂಡು, 1 ಪಾವು ರವೆಯನ್ನಾಗಲಿ ಗೋಧಿಹಿಟ್ಟನ್ನಾಗಲಿ ಚೆನ್ನಾಗಿ ನಾದಿ 
ಕಲಸಿಟ್ಟು , ಇದರ ಉಂಡೆಗಳನ್ನು ಮಾಡಿ ಒಂದೊಂದನ್ನು ಪೋಳುಪಾಟಿನ ಮೇಲೆ 
ಅಕ್ಕಿ ಹಿಟ್ಟನ್ನು ಉದುರಿಸಿ ಲಟ್ಟಿಸಿ ಅದರೊಳಗೆ ಮಧ್ಯದಲ್ಲಿ ಉದ್ದಕ್ಕೆ ಸಣ್ಣ ಬಾಳೇಹಣ್ಣಿನ 
ಆಕಾರದಂತೆ ಇಟ್ಟು, ಮಡಿಸಿ, ಅಂಚುಗಳನ್ನು ಸಮನಾಗಿ ಮಾಡಿ ಬೆರಳುಗಳಿಂದ 
ವತ್ತಿಸುತ್ತಲೂ ಅಂಚು ಕಟ್ಟಿಬಾಣಲೆಯಲ್ಲಿಕಾಯ್ದತುಪ್ಪದಲ್ಲಿಹಾಕಿ ಕರಿದುಕೊಳ್ಳಬೇಕು. 
ಹೀಗೆಯೇ ಎಲ್ಲವನ್ನು ಮಾಡಿಕೊಳ್ಳುವುದು. 


ಲಾಡು 
ಬೇಕಾಗುವ ಪದಾರ್ಥಗಳು : 
ಕಡಲೆಹಿಟ್ಟು- 500 ಗ್ರಾಂ., ಯಾಲಕ್ಕಿ - 10 
ಸಕ್ಕರೆ - 400 ಗ್ರಾಂ ಕೇಸರಿ ಬಣ್ಣ- 1 ಚಮಚ, 
ಹಾಲು - 150 ಗ್ರಾಂ. ಕರಿಯಲು ತುಪ್ಪ - ಅಗತ್ಯವಿದ್ದಷ್ಟು, 


ಗೋಡಂಬಿ ದ್ರಾಕ್ಟಿ; 50 ಗ್ರಾಂ. 


-127- 


ಸ್ವರ್ಣಗೌರಿವ್ರತ 


ಮಾಡುವ ರೀತಿ : ಕಡಲೆಹಿಟ್ಟನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ . ನಂತರ 
ಸಕ್ಕರೆ ಪುಡಿ ಮಾಡಿ ಹಿಟ್ಟಿನ ಜೊತೆ ಸೇರಿಸಿ. ತುಪ್ಪದಲ್ಲಿ ಹುರಿದ ಗೋಡಂಬಿ- 
ದ್ರಾಕ್ಷಿಯನ್ನು ಹಿಟ್ಟಿಗೆ ಸೇರಿಸಿದ ಬಳಿಕ ಯಾಲಕ್ಕಿ ಪುಡಿ, ಕೇಸರಿ ಬಣ್ಣ ಹಾಕಿ ಮಿಶ್ರಣ 
ಮಾಡಿ. ಹಾಲನ್ನು ಹಾಕಿಕೊಂಡು ಮತ್ತೆ ಮಿಶ್ರಣ ಮಾಡಿ. ಎಲ್ಲಾ ಮಿಶ್ರಣ ಆದ 
ಬಳಿಕ ಉಂಡೆ ಕಟ್ಟಿ. ಇದೇ ರೀತಿ ರವೆ ಲಾಡು ಮಾಡಬಹುದು. ಆದರೆ ಕೇಸರಿ 
ಬಣ್ಣ ಅದಕ್ಕೆ ಬೇಕಾಗಿಲ್ಲ. 

ಸಸ ಜೇ ಸೇ 
ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ | 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಆಸ್ಕದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಇ ಜು ಟು ಟು 


ಸ್ವರ್ಣಗೌರಿ ಪೂಜೆ ಎಂಬ ಈ ಕೃತಿಯು ಅಸ್ನದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಸೀಸ ಸೇ ಜೇ 


-128- 


ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ೬ ₹ 


ಪಲಿಪೂರ್ಣಫಲಕ್ಷಾಗಿ ಶಾಸ್ತೊಂಕ್ತಮಾರ್ದದರ್ಶಿನಿ 


ಹನುಮಜ್ಞಯಂತಿ" 


ಚೈತ || ಶುದ್ಧ ॥ ಹುಣ್ಣಿಮೆ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಹನುಮಜ್ಜಯಂತಿ 


ಚೈತ್ರ ॥॥ ಶುದ್ಧಃ ಪೂರ್ಣಿಮಾ ॥ 


ವಿದ್ವಾನ್‌॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ಹನುಮುಜ್ಜಯಂತಿ' ಶಾಲಿವಾಹನಶಕೆ ೧೯೪೩ ಶಾರ್ವರಿ॥ ಚೈತ್ರ॥ 
ಶುದ್ಧ ॥ ಹುಣ್ಣಿಮೆ, ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ 
ಕೃತಿಯನ್ನು ಪರಮಪೂಜ್ಯ!। ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ 
ಕರಕಮಲಗಳಿಂದ ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀ- 
ಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು :೧೧೦ 


© : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಅಕ್ಬರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ಶ್ರೀಮದ್ಭಾಗವತ, ಹರಿಕಥಾಮೃತಸಾರ ಮತ್ತು ಇತರ ಮಧ್ವಶಾಸ್ತ್ರಗಳಲ್ಲೇ ತಮ್ಮ 
ಜೀವನವನ್ನು ಮುಡುಪಾಗಿಟ್ಟು, ಚಳ್ಳಕೆರೆ ನಿವಾಸಿಗಳಾಗಿದ್ದದಿವಂಗತರಾದ ಶ್ರೀಯುತರಾದ 
ಎನ್‌.ಎ. ವಿಜೇಂದ್ರರಾವ್‌ ಮತ್ತು ಎನ್‌.ವಿ. ಮಂದಾಕಿನಿ ಬಾಯಿ ಇವರುಗಳ ಸ್ಮರಣಾರ್ಥ 
ಬೆಂಗಳೂರು ಸಹಕಾರನಗರದಲ್ಲಿರುವ ಇವರ ಪುತ್ರ ಶ್ರೀ ಎನ್‌.ವಿ. ಅನಂತಮೂರ್ತಿ 
ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಬಿ.ಆರ್‌. ಪ್ರಿಯಂವದ, ಅವರು ಮಾಡಿದ ಸೇವೆ. 


ಹನುಮಜ್ಜಯಂತಿಯ ಶುಭಪರ್ವಕಾಲ ಸೂರ್ಯೋದಯದ 
ಸಂದರ್ಭದಲ್ಲಿ ಹನುಮಂತದೇವರನ್ನು ತೊಟ್ಟಿಲಿನಲ್ಲಿ ಇಟ್ಟು ಪೂಜಿಸಿ, ಈ 
ಮಂತ್ರದಿಂದ ಅರ್ಥವನ್ನು ನೀಡಬೇಕು - 


ನಮಸ್ತೇ ವಾಯುಪುತ್ರಾಯ ಧ್ವಂಸಿತಾಮರವೈರಿಣೇ । 
ಸುಜನಾಂಬುಧಿಚಂದ್ರಾಯ ಭವಿಷ್ಯದ್‌ ಬ್ರಹ್ಮಣೇ ನಮಃ । 
ಶ್ರೀಹನುಮತೇ ನಮಃ ಇದಮರ್ಫ್ಯಂ ಇದಮರ್ಫಂ ಇದಮರ್ಫಂ॥ 


au & Ww ಜಟ 


ವಿಷಯಾನುಕ್ರಮಣಿಕೆ 
ಆಚಾರ ವಿಚಾರ 
ಹನುಮಜ್ಜಯಂತಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
ಹನುಮದ್‌ವ್ರತದ ಬಗ್ಗೆ 
ಹನುಮಜಯಂತಿಯನ್ನು ಹೇಗೆ ಆಚರಿಸಬೇಕು? 
ಹನುಮಂತದೇವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು 
ಹನುಮಜಯಂತಿಯಂದು ಮಾಡಬೇಕಾದ ಕರ್ತವ್ಯಗಳು 
ಹನುಮಂತ ದೇವರನ್ನು ಪೂಜಿಸುವ ಮೊದಲು 

ತಿಳಿಯಬೇಕಾದ ವಿಚಾರಗಳು 
ಪೂಜಾವಿಧಾನ 
ಹನೂಮತ್‌ ಪೂಜಾ 
ಹನುಮಂತ ದೇವರ ಬಗ್ಗೆ ಅಪೂರ್ವ ಮಾಹಿತಿಗಳು 
ಎಂದೆಂದೂ ಮುಖ್ಯಪ್ರಾಣದೇವರೇ ಗುರು 
ಮುಖ್ಯಪ್ರಾಣದೇವರು ನಿತ್ಯಗುರು 
ಸೃಷ್ಟಿಗೆ ಬರಲು ಪ್ರಾಣದೇವರು ಬೇಕು 
ಮುಷ್ಟಿಸೃಷ್ಟಿಯ ಮೊದಲು ಪ್ರಾಣದೇವರು ಇರುತ್ತಾರೆಯೇ? 
ಜೀವಸ್ವರೂಪದಲ್ಲಿ ಅನಾದಿ ಅನಂತಕಾಲದಲ್ಲಿ ಇರುತ್ತಾರೆ 
ಜೀವಸ್ವರೂಪದಲ್ಲಿ ಪ್ರವೇಶಕ್ಕೆ ಒಂದು ಆಧಾರ 
ಕೆಲವರ ಪ್ರಕಾರ ಜೀವಸ್ವರೂಪದಲ್ಲಿ ಪ್ರವೇಶವಿಲ್ಲ 
ಜೀವಸ್ವರೂಪದಲ್ಲಿ ಪ್ರವೇಶ ಒಪ್ಪುವುದು ಹೇಗೆ ? 
ಎರೋಧವಪರಿಹಾರಕ್ಕೆ ಪ್ರಯತ್ನ 
ಪ್ರವೇಶವಿದೆಯೆನ್ನಲು ಸ್ಪಷ್ಟ ಆಧಾರ 
ಮೋಕ್ಟದಲ್ಲೂ ಮುಖ್ಯಪ್ರಾಣದೇವರೇ ಗುರುಗಳು 
ಮೋಕ್ಟದಲ್ಲೂ ಕೂಡ ಇಲ್ಲಿಯಂತೆ 
ಬಿಂಬನ ಪಾದಾಂಗುಷ್ಠದಲ್ಲಿ ಮುಖ್ಯಪ್ರಾಣ 
ದೇಹದಲ್ಲಿರುವ ವಿವಿಧ ರೂಪಗಳು 
ಊಟದಲ್ಲಿ ಮುಖ್ಯಪ್ರಾಣ 
ಮುಖ್ಯಪ್ರಾಣನ ಪ್ರಧಾನ ಹತ್ತುರೂಪಗಳು 

೬4 


24. 
25. 
26. 
27. 
28. 
29. 
30. 
31. 
32. 
33. 
34. 
35. 
36. 
37. 
38. 
39. 
40. 
41. 
42. 
43. 
44. 
45. 
46. 


47. 
48, 
49. 
50. 


ಅವತಾರತ್ರಯಗಳಲ್ಲಿ ಹೆಚ್ಚಿನ ಸಾಧನೆ 
ಮುಖ್ಯಪ್ರಾಣದೇವರ ಅನಂತರೂಪಗಳು 

ಸಹಭೋಗ ಎಂದರೇನು? 

ಪರಮಾತ್ಮನ ದೇಹದಲ್ಲಿ ಮುಖ್ಯಪ್ರಾಣ 

ಭಗವಂತನಿಗೆ ಮುಖ್ಯಪ್ರಾಣನಲ್ಲಿ ಮಹಾಪ್ರೀತಿ 
ಮುಖ್ಯಪ್ರಾಣನ ಸಹಭೋಗ ಲಕ್ಷ್ಮೀಯ ಸಮಾನವಲ್ಲ 
ಅಂಧತಮಸಿನಲ್ಲಿ ದುಃಖವನ್ನೀಯುವವರೂ ಕೂಡ ಇವರೇ 
ಮೋಕ್ಷದಲ್ಲಿ ಆನಂದ ಕೊಡುವವರೂ ಕೂಡ ಇವರೇ 
ಅಂಧತಮಸ್ಸಿನಲ್ಲೇಕೆ ಇದ್ದಾರೆನ್ನಬೇಕು 
ಮುಖ್ಯಪ್ರಾಣದೇವರು ವೇದಪ್ರತಿಪಾದ್ಯರು 
ಮುಖ್ಯಪ್ರಾಣದೇವರು ಆಖಣಾಶಸಮರು 
ಭಾರತೀರಮಣಮುಖ್ಯಪ್ರಾಣ ಎನ್ನಿರಿ 
ಮುಖ್ಯಪ್ರಾಣದೇವರೇ ಸತ್ಕರ್ಮಗಳನ್ನು ಸಮರ್ಪಿಸುವರು 
ಮುಖ್ಯಪ್ರಾಣದೇವರು ವ್ಯಾಪ್ತರು 

ದೇವತೆಗಳಿಗೂ ಮೋಕ್ಟದಾತಾ ಮುಖ್ಯಪ್ರಾಣ 
ಪ್ರಾಣದೇವರಲ್ಲಿ ನಮ್ಮ ಭಕ್ತಿ 

ಪ್ರಾಣದೇವರ ಸ್ಮರಣೆ ಎಂದೆಂದೂ ಇರಲಿ 
ಹನುಮದವತಾರ 

ಇವರು ರುದ್ರನಲ್ಲ 

ಆಭರಣಧಾರಿಗಳಿವರು 

ಒಂದು ಕಥೆ 

ಅವತಾರವೆತ್ತಿದ ದಿನದ ಬಗ್ಗೆ 


ಸೂರ್ಯಮಂಡಲಕ್ಕೆ ಹಾರಿದ ಹನುಮಂತದೇವರನ್ನು ಇಂದ್ರದೇವರೇಕೆ 


ಹನುಮಂತದೇವರ ಮುಖಕ್ಕೆ ಪ್ರಹಾರ ಮಾಡಬೇಕು? 
ಹನೂಮಾನ್‌ ಎಂಬ ಹೆಸರೇಕೆ? 
ಹನೂಮಾನ್‌ ಎಂದರೆ? 
ಹನುಮಂತದೇವರ ಗುರು 
ಸೂರ್ಯನ ಬಳಿ ಪಾಠ ಕೇಳಿದ ಉಲ್ಲೇಖ 


5- 


44 
45 
45 
46 
46 
46 
47 
47 
47 
47 
48 
48 
49 
49 

50 
53 

53 

53 

55 

55 
56 
56 


57 
58 
58 
59 
59 


51. 
52. 


52. 
53. 
54. 


5s. 
56. 


57. 
58. 
59. 
60. 


61. 
62. 


63. 
64. 
65. 
66. 
67. 


68. 
69. 


ಹನುಮದ್ವಿಲಾಸ ಎಂಬ ಕೃತಿಯ ಬಗ್ಗೆ 59 
ದಾಸರಾಯರ ಕೃತಿಗಳಲ್ಲಿ ಹನುಮಂತದೇವರ ಬಗ್ಗೆ ಹೆಚ್ಚಿನ ವಿವರ 


ತಿಳಿಯಲು ಯಾವುದನ್ನು ಪಠಿಸಬೇಕು? 60 
ಮಧ್ವನಾಮವನ್ನು ಪಠಿಸಿದರೆ ಏನು ಫಲ? 60 
ಶಕ್ತಿಹ್ರಾಸವಿದೆಯೇ? 60 
ಭೀಮಸೇನ ದೇವರಲ್ಲಿರುವ ಶಕ್ತಿ ಮಧ್ವಾಚಾರ್ಯರಲ್ಲಿ ಕಾಣಿಸುತ್ತಿಲ್ಲ. 

ಇದಕ್ಕೇನು ಕಾರಣ? 60 


ಹಾಗಾದರೆ ಇಂದ್ರಾದಿಗಳ ಅವತಾರಗಳಲ್ಲಿಯೂ ಇದು ಸಮಾನವೇ? 61 
ಭೀಮಸೇನದೇವರು ಜರಾಸಂಧನನ್ನು ವಧಿಸುವಾಗ ತಮಲ್ಲಿರುವ 
ಶಕ್ತಿಯು ಸಾಲದೇ ಮೂಲರೂಪದಲ್ಲಿರುವ ಶಕ್ತಿಯನ್ನು ಸರಣೆ 


ಮಾಡಿ ಅಭಿವ್ಯಕ್ತಿ ಮಾಡಿಕೊಳ್ಳುತ್ತಾರೆಯೆ? 62 
ಹನುಮಂತದೇವರು ಸನ್ನ್ಯಾಸಿಗಳೆ? 62 
ಸನ್ಮ್ಯಾಸಿಗಳು ಗೃಹಸ್ಥರಿಗೆ ನಮಿಸಬಹುದೆ? 63 


ಶ್ರೀರಾಮನನ್ನು ಮೊದಲು ಕಂಡಾಗ ಸುಗ್ರೀವಾದಿಗಳು ಏಕೆ ಹೆದರಿದರು? 63 
ಶ್ರೀರಾಮನು ಹನುಮಂತದೇವರನ್ನು ಮೊಟ್ಟಮೊದಲು ಹೇಗೆ ಪ್ರಶಂಸೆ 


ಮಾಡಿದನು? 63 
ಹನುಮಂತದೇವರಿಗೂ ಶಾಪವಿದೆಯೇ? 64 
ಇವೆಲ್ಲವನ್ನೂ ದರ್ಶನಭಾಷೆಯೆಂದು ಪರಿಗಣಿಸಿದರೆ ಮುನಿಗಳು 

ನೀಡಿದ ಶಾಪವು ವ್ಯರ್ಥವೇ? 64 
ಅಜ್ಞಾನಾದಿಗಳು ಇವೆಯೆ? 65 
ಹನುಮಂತದೇವರಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ 66 
ಹನುಮಂತದೇವರನ್ನು ಆರಾಧನೆ ಮಾಡಲು ಪಠಿಸಬೇಕಾದ ಶ್ಲೋಕ 66 
ಶ್ರೀರಾಮನ ಕಾರ್ಯಮರೆತರೆ ಹನುಮಂತದೇವರ ಎಚ್ಚರಿಕೆ 67 
ಹನುಮಂತದೇವರ ಬಳಿ ಪ್ರಾರ್ಥನೆ 68 
ಸ್ತೋತ್ರಗಳು ಹಾಗೂ ಹಾಡುಗಳು 
ತಾತ್ಪರ್ಯನಿರ್ಣಯದಲ್ಲಿ ಸುಂದರಕಾಂಡ 70 
ಹಾಡುಗಳು 75 


ಅಡುಗೆಗಳು 101 


ಮುನ್ನುಡಿ 


ಹ್ಮ 
ಚೈತ್ರಮಾಸದ ಶುಕ್ಲಪಕ್ಚದಲ್ಲಿ ನವಮಿ ತಿಥಿಯ ಶುಭಪರ್ವಕಾಲದಲ್ಲಿ 
ಶ್ರೀರಾಮಚಂದ್ರದೇವರು ಅಯೋಧ್ಯಾಪಟ್ಟಣದಲ್ಲಿ ಅವತಾರವನ್ನು ಮಾಡಿದರು. 
ಅವರ ಸೇವಗಾಗಿ ಕಿಂಪುರುಷ ಖಂಡದಲ್ಲಿ ಶ್ರೀಮುಖ್ಯ ಪ್ರಾಣದೇವರು 
ಅಂಜನಾದೇವಿಯಲ್ಲಿ ಅದೇ ಚೈತ್ರಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ದಿವಸ 
ಹನುಮಂತದೇವರಾಗಿ ಅವತಾರವನ್ನು ಮಾಡಿದರು. 


ಹನುಮಂತದೇವರ ಬಗ್ಗೆ ಇಂದಿನ ಜಗತ್ತಿನಲ್ಲಿ ಅನೇಕ ತಪ್ಪು ಮಾಹಿತಿಗಳಿವೆ. 
ಹನುಮುಜ್ಜಯಂತಿಯ ಬಗ್ಗೆ ಅನೇಕ ತಪ್ಪು ಮಾಹಿತಿಗಳಿವೆ. ಸಾವಿರಾರು 
ಹನುಮಂತದೇವರ ಮಂದಿರಗಳಿದ್ದರೂ ಕೂಡ, ಅವರ ತತ್ವವನ್ನು ಅನುಸರಿಸಿ, ಪೂಜೆ 
ಸಲ್ಲಿಸುವ ಮಂದಿರಗಳು ಕೆಲವು ಮಾತ್ರ. ಹನುಮಂತದೇವರ ಅವತಾರದ ಬಗ್ಗೆಯೂ 
ಕೂಡ ಅನೇಕ ತಪ್ಪುಮಾಹಿತಿಗಳಿವೆ. ಇವೆಲ್ಲದರ ವಿಮರ್ಶೆಯನ್ನು ಮಾಡುವ ಮೂಲಕ 
ನಿಜವಾದ ಹನುಮುಜ್ಜಯಂತಿಯನ್ನು ಹೇಗೆ ಆಚರಿಸ ಬೇಕು 9 ಮತ್ತು 
ಹನುಮಂತದೇವರ ಮಹತ ಶವೇನು? ಹನುಮಂತದೇವರ ಪೂಜೆಯನ್ನು ಹೇಗೆ 
ಮಾಡಬೇಕು 2 ಹನುಮಜ್ಜಯಂತಿಯಂದು ಆಚರಿಸಬೇಕಾದ ಕರ್ತವ್ಯಗಳೇನು? 
ಹನುಮಜ್ಜಯಂತಿಯನ್ನು ಏಕೆ ಆಚರಿಸಬೇಕು? ಈ ಎಲ್ಲದರ ಬಗ್ಗೆ ನಿಖರವಾದ 
ಮಾಹಿತಿಯನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ಮತ್ತು ಅನೇಕ ಗ್ರಂಥಗಳಿಂದ 
ವಿಷಯಗಳನ್ನು ಸಂಗ್ರಹ ಮಾಡಿ, ಸತ್‌ಸಂಪ್ರದಾಯಕ್ಕೆ ಅನುಗುಣವಾದ ಆಚರಣೆಗಳ 
ಕ್ರಮವನ್ನು ಇಲ್ಲಿ ನೀಡಲಾಗಿದೆ. ಸಜ್ಜನರು ಇದರ ಸದುಪ ಯೋಗವನ್ನು 
ಪಡೆದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳ ಬೇಕೆಂದು ಪ್ರಾರ್ಥಸುತ್ತೆ! ನೆ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ಷರಾದ ಸಹಕಾರನಗರದಲ್ಲಿರುವ 
ಶ್ರೀ ಅನಂತಮೂರ್ತಿ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತ್ಸಗಳಿಗೆ ಈ ಜ್ಲಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 

- ಸಂಪಾದಕ 


2) 


ಈ ಹನುಮಜ್ಜಯಂತಿಯ [| 
ಆಚಾರ-ವಿಚಾರ ಸ 


ಾಪಾಧಾಡಾಧಾರಾಧಾದಾರಾರಾರಾದಾರಾಬಾದಾದಾರಾಘಾಡಾಧಾರಾವಾದಾರಾರಾದಾದಾದಾಡಾವಾದಾದಾರಾವಾದಾದ್‌0ಿ 


ಹನುಮಜ್ಜಯಂತಿ 


ಹನುಮಜ್ಜಯಂತಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 


ಶೇ 


ಜೇ 


x 


ಮನೆಯನ್ನು ತಳಿರುತೋರಣಗಳಿಂದ ಅಲಂಕರಿಸಲು ಸಿದ್ಧತೆ. 
ಅರಿಶಿನ, ಕುಂಕುಮ, ಹೂವು, ತುಳಸಿ, ಗೆಜ್ಜೆವಸ್ತ » ಪೂಜಾಸಾಮಗ್ರಿಗಳು. 


ಹನುಮಂತದೇವರ ಪೂಜೆಗಾಗಿ ಪಂಚಾಮೃತ ಪದಾರ್ಥಗಳು, ವೀಳ್ಯದೆಲೆಯ 
ಹಾರ, ಎಕ್ಕದ ಗಿಡದ ಹೂವು, ಅಶ್ವತ್ನವಕ್ಷದ ಎಲೆ ಹಾಗೂ ಪನ್ನೀರು ಗುಲಾಬಿ 
ಮೊದಲಾದ ಹೂವುಗಳು. 


ಗಂಧಾಲಂಕಾರ ಮಾಡುವುದಿದ್ದರೆ ಆಯಾ ಪ್ರತಿಮೆಗಳಿಗೆ ಅನುಗುಣವಾಗಿ 
ಬೇಕಾಗುವ ಗಂಧ. 


ನೈವೇದ್ಯಕ್ಕಾಗಿ ಮಾವಿನಕಾಯಿಯ ಚಿತ್ರಾನ್ನ, ಹೂರಣದ ಹೋಳಿಗೆ, ಪಾನಕ, 
ಕೋಸಂಬರಿ ಹಾಗೂ ವಿವಿಧ ಭಕ್ಷ 8ಜೋಜ್ಯಗಳಿಗೆ ಬೇಕಾಗುವ ಸಾಮಗ್ರಿಗಳು. 


ಬಾಳೇಹಣ್ಣು ಮೊದಲಾದ ಹಣ್ಣುಗಳು. 


ಕಲಶದಲ್ಲಿ ಪೂಜಿಸುವುದಿದ್ದರೆ ಕಲಶಸ್ಥಾಪನೆಗೆ ಉಪಯುಕ್ತವಾದ ಸಕಲ 
ಪರಿಕರಗಳು. 

ಸೂರ್ಯೋದಯ ಕಾಲದಲ್ಲಿ ಹನುಮಂತದೇವರನ್ನು ತೂಗಲು ಒಂದು 
ತೊಟ್ಟಿಲು. 


ಪಂಚಾಮೃತಕ್ಕೆ ಬೇಕಾಗುವ ಸಾಮಗ್ರಿಗಳು. 
ಬು ಬು ಬು 


ಹನುಮಜ್ಜಯಂತಿ 
ಹನುಮದ್‌ವ್ರತದ ಬಗ್ಗೆ 


೫. ಕೆಲವರು ಮಾರ್ಗಶಿರ ಮಾಸದ ಶುಕ್ಕಪಕ್ಹದ ತ್ರಯೋದಶಿಯ ದಿವಸ 
ಹನುಮದ್‌ವ್ರತವನ್ನು ಆಚರಿಸುತ್ತಾರೆ. 


8. ಇನ್ನು ಕೆಲವರು ಆಶ್ವೀನಮಾಸದ ಕೃಷ್ಣಪಕ್ಚದ ಚತುರ್ದಶಿಯ ದಿವಸ 
ಹನುಮದ್‌ವ್ರತವನ್ನು ಆಚರಿಸುತ್ತಾರೆ. 


೫ ಇನ್ನೂ ಕೆಲವರು ಚೈತ್ರಮಾಸದ ಶುಕ್ಮಪಕ್ಷದ ಹುಣ್ಣಿಮೆಯ ದಿವಸ 
ಹನುಮದ್‌ವ್ರತವನ್ನು ಆಚರಿಸುತ್ತಾರೆ. 


೫. ಇನ್ನು ಕೆಲವರು ಚೈತ್ರಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ದಿವಸ 
ಹನುಮಜ್ಜಯಂತಿಯನ್ನು ಆಚರಿಸಿ, ಮಾರ್ಗಶಿರಮಾಸದ ಶುಕ್ಲಪಕ್ಟದ 
ತ್ರಯೋದಶಿಯಂದು ಹನುಮದ್‌ ವ್ರತವನ್ನು ಆಚರಿಸುತ್ತಾರೆ. 

*  ಹನುಮಜ್ಜಯಂತಿಯೇ ಬೇರೆ, ಹನುಮದ್‌ವ್ರತವೇ ಬೇರೆ ಎಂಬುದು ಜ್ಞಾನಿಗಳ 
ಅಭಿಪ್ರಾಯ. 

% ಹನುಮಜ್ಜಯಂತಿಯಂದೇ ಹನುಮದ್‌ವ್ರತವನ್ನು ಆಚರಿಸಬೇಕೆಂದು ಕೆಲವರು 
ಹೇಳುತ್ತಾರೆ. 


* ಹಂಪೆಯ ಯಂತ್ರೋದ್ಧಾರಕ ದೇವಸ್ಥಾನದಲ್ಲಿ ಮಾರ್ಗಶಿರಮಾಸದ ಶುಕ್ಲಪಕ್ಷದ 
ತ್ರಯೋದಶಿಯ ದಿವಸ ಹನುಮದ್‌ ವ್ರತವನ್ನು ಆಚರಿಸುತ್ತಾರೆ. ಚಿತ್ರಾ 
ಪೂರ್ಣಿಮೆಯಂದು ಹನುಮಜ್ಜಯಂತಿಯನ್ನಷ್ಟೇ ಆಚರಿಸುತ್ತಾರೆ... _ 

3: ನರಸಿಂಹವ್ರತ, ರಾಮನವಮಿವ್ರತ, ಈ ಎಲ್ಲವ್ರತಗಳನ್ನು ಗಮನಿಸಿದಾಗ ಆಯಾ 
ದೇವತೆಗಳು ಅವತರಿಸಿದ ದಿನವೇ ಬೇರೆ. ಆಯಾದೇವತೆಗಳಿಗೆ ಸಂಬಂಧಪಟ್ಟ 
ಜಯಂತಿಯೇ ಬೇರೆ. ಹನುಮಂತದೇವರು ಹುಟ್ಟಿದ ದಿವಸವೇ ಬೇರೆ. 
ಹನುಮದ್‌ವ್ರತದ ದಿವಸವೇ ಬೇರೆ. 

3 ಎಲ್ಲ ಪೂಜಾವಿಧಾನ ಪುಸ್ತಕಗಳಲ್ಲಿ ಮತ್ತು ವ್ರತಕಲ್ಪಮೊದಲಾದ ಗ್ರಂಥಗಳಲ್ಲಿ 
ಚತುರ್ವರ್ಗಚಿಂತಾಮಣಿ, ವ್ರತರಾಜ ಇವುಗಳಲ್ಲಿಯೂ ಕೂಡ ಮಾರ್ಗಶಿರ 


-10- 


ಹನುಮಜ್ಜಯಂತಿ 


ಮಾಸದ ಶುಕ್ಲಪಕ್ಷದ ತ್ರಯೋದಶಿಯಂದೇ ಹನುಮದ್‌ವ್ರತ ಎಂದು 
ಹೇಳಲಾಗಿದೆ. 

* ಉಪವಾಸಪೂರ್ವಕವಾಗಿ ಇಷ್ಟು ವರ್ಷಗಳ ಕಾಲ ಆಚರಿಸಬೇಕೆಂಬ ವಿಧಿಗೆ 
ಅನುಗುಣವಾಗಿ, ಉದ್ಯಾಪನೆ, ಅನ್ನ ಸಂತರ್ಪಣೆ ಮೊದಲಾದವುಗಳನ್ನು 
ಆಚರಿಸುವುದರ ಜೊತೆ ಪೂಜೆಯನ್ನು ಮಾಡುವುದೇ ವ್ರತ ಎಂದು 
ಕರೆಸಿಕೊಳ್ಳುತ್ತದೆ. ಇದಲ್ಲದೇ ಪ್ರತೀವರ್ಷವು ಕೇವಲ ಪೂಜೆಯನ್ನಷ್ಟೇ 
ಮಾಡಿದರೆ, ಅದನ್ನು ವ್ರತ ಎಂದು ಕರೆಯುವುದಿಲ್ಲ. ಕೇವಲ 
ಹನುಮಜ್ಜಯಂತಿಯ ಆಚರಣೆ ಅಥವಾ ಹನುಮಂತದೇವರ ಪೂಜೆ ಎಂದಷ್ಟೇ 
ಕರೆಯಲಾಗುತ್ತದೆ. 

% ಹನುಮದ್‌ವ್ರತವನ್ನು ಆಚರಿಸುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾಗದಿದ್ದಾಗ 
ಹನುಮಂತದೇವರ ಪೂಜೆಯನ್ನು ಈ ಪುಸ್ತಕದಲ್ಲಿ ನೀಡಿದಂತೆ ಅವಶ್ಯವಾಗಿ 
ಮಾಡಲೇಬೇಕು. ಹನುಮಂತದೇವರ ಪೂಜೆಯನ್ನು ಮಾಡದಿದ್ದರೆ, ಅವನಿಗೆ 
ಇಹದಲ್ಲೂ ಪರದಲ್ಲೂ ಅನರ್ಥಗಳೇ ಉಂಟಾಗುತ್ತವೆ. 

೫%. ಹನುಮದ್‌ವ್ರತ ಐಚ್ಛಿಕ, ಹನುಮಂತದೇವರ ಪೂಜೆ ಕಡ್ಡಾಯ. ಯಾರೊಬ್ಬರೂ 
ಇದನ್ನು ಮಾಡದೇ ಇರುವಂತಿಲ್ಲ. 

% ಚೈತ್ರಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ದಿವಸ ಹನುಮಂತದೇವರ ಪೂಜೆಯನ್ನು 
ವಿಶೇಷವಾಗಿ ಮಾಡಿ, ಹನುಮಂತದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. 
ಅದಕ್ಕಾಗಿ ಈ ಪುಸ್ತಕದಲ್ಲಿ ನೀಡಿದ ಸಂಪ್ರದಾಯ ಆಚರಣೆ, 
ಮೊದಲಾದವುಗಳನ್ನು ಅನುಸರಿಸಬೇಕು. ಹನುಮಂತದೇವರ ಮಹತ್ವವನ್ನು 
ಅರಿತು ಧನ್ಯರಾಗಬೇಕು. 

ಸಖೇ ಸೇ ಜೇ 


ಹನುಮಜ್ಜಯಂತಿಯನ್ನು ಹೇಗೆ ಆಚರಿಸಬೇಕು? 


೫. ಕೇಸರಿಬಣ್ಣದ ಹನುಮಂತದೇವರ ಚಿತ್ರ ಬರೆದು ಹಾಗೂ "ಜಯ ಶ್ರೀರಾಮ' 
ಎಂದು ಬರೆದು ತ್ರಿಕೋನಾಕಾರದ ಧ್ವಜವನ್ನು ಮನೆಯ ಮೇಲೆ ಸ್ಥಾಪನೆ 


-11- 


ಹನುಮಜ್ಜಯಂತಿ 
ಮಾಡಬೇಕು. ಇದರಿಂದ ಜೀವನದಲ್ಲಿ ಎಂದೂ ಎಲ್ಲಿಯೂ ಅಪಜಯವು 
ಉಂಟಾಗುವುದಿಲ್ಲ. ಅರ್ಜುನನ ರಥದಲ್ಲಿಇದೇ ಹನುಮಂತದೇವರ ಧ್ವಜವು 
ಇತ್ತು. ಅವನು ಜಯಶೀಲನಾದನು. 

ತೇ ಹನುಮಂತದೇವರಿಗೆ ವೀಳ್ಕೆದೆಲೆಯಲ್ಲಿ ಅಲಂಕಾರ ಮಾಡುವ ಅಥವಾ 
ಮಾಲೆಯನ್ನು ಹಾಕುವ ವಾಡಿಕೆಯು ಇರುತ್ತದೆ. ಇನ್ನೂ ಹೆಚ್ಚಿನ ಫಲಕ್ಕಾಗಿ 
ವೀಳ್ಯೆದೆಲೆಯಲ್ಲಿ ಸಿಂಧೂರದಿಂದ ಶ್ರೀರಾಮ ಎಂದು ಬರೆದು, ಅಲಂಕಾರ 
ಮಾಡಬೇಕು. 

೫ ನಾಕು ವೀಳ್ಯೆದೆಲೆಗಳ ಒಳಗೆ ಐದುಬಗೆಯ ಪದಾರ್ಥಗಳನ್ನಿಟ್ಟು ಸುತ್ತಿ 
ಹಾರವನ್ನಾಗಿ ಮಾಡಿ, ಹನುಮಂತದೇವರ ಕೊರಳಿಗೆ ಸಮರ್ಪಣೆ ಮಾಡಬೇಕು. 
ಮನಸಿನಲ್ಲಿರುವ ಅಪೇಕ್ಷೆಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸುವ ಮೂಲಕ 
ವೀಳ್ಕೆದೆಳೆಯ ಹಾರವನ್ನು ಸಮರ್ಪಣೆ ಮಾಡಬೇಕು. ಆಗ ಕೆಲವೇ ದಿವಸಗಳಲ್ಲಿ 
ಅವರ ಮನೋಭೀಷ್ಟಗಳು ನೆರವೇರುತ್ತವೆ. 

1% ಹನುಮಂತದೇವರಿಗೆ ಅಶ್ವತ್ನವೃಕ್ಷವೂ ಕೂಡ ಇಷ್ಟವಾಗಿರುತ್ತದೆ. ಆದ್ದರಿಂದ 
ಅಶ್ವತ್ಥವಕ್ಷದ ಎಲೆಗಳನ್ನು ಸಂಗ್ರಹಿಸಿ, ಅದರಲ್ಲಿಯೂ ಶ್ರೀರಾಮ ಎಂದು ಬರೆದು 
ಸಮರ್ಪಣೆ ಮಾಡಬೇಕು. ಇದರಿಂದ ವಿಶೇಷ ಅನುಗ್ರಹವು ದೊರೆಯುತ್ತದೆ. 

೫. ಬಿಳಿ ಎಕ್ಕದಲೆಯಲ್ಲಿಯೂ ಕೆಲವರು "ಶ್ರೀರಾಮ' ಎಂದು ಬರೆದು 
ಹನುಮಂತದೇವರ ಮುಂದೆ ಇಡುತ್ತಾರೆ. ಬಿಳೀ ಎಕ್ಕದ ಗಿಡದ ಹೂವನ್ನು 
ಸಮರ್ಪಣೆ ಮಾಡುತ್ತಾರೆ. 

೫* ಜಾತಕದಲ್ಲಿ ಯಾರಿಗೆ ಯಾವ ಗ್ರಹಗಳು ನೀಚಸ್ಥಾನದಲ್ಲಿವೆಯೋ, ಅಥವಾ 
ಮೂರು, ಆರು, ಎಂಟು, ಹನ್ನೆರಡನೆಯ ಸ್ಥಾನದಲ್ಲಿದೆಯೋ, ಆಯಾ 
ಗ್ರಹಗಳಿಂದ ಅಭಿಮನ್ಯಮಾನವಾದ ಧಾನ್ಯಗಳನ್ನು ಹನುಮಂತದೇವರಿಗೆ 
ಸಮರ್ಪಣೆ ಮಾಡುವುದರಿಂದ ಗ್ರಹಪೀಡಾ ದೋಷವು ಪರಿಹಾರವಾಗುತ್ತದೆ. 

೫ ಶನಿದೇವತೆಗೆ ಹನುಮಂತದೇವರೆಂದರೆ ಬಹಳ ಇಷ್ಟ. ಆದ್ದರಿಂದ ಶನಿದೋಷ 
ಪ್ರಾಯಶ್ಚಿತ್ತಕ್ಕೆ ಹನುಮಂತದೇವರ ಆರಾಧನೆ ಅತ್ಯಂತ ಫಲದಾಯಕವಾಗಿದೆ. 


12- 


ಹನುಮಜ್ಜಯಂತಿ 


೫ ಏಳುವರೆ ಶನಿ, ಅಷ್ಟಮಶನಿ, ಚತುರ್ಥಶನಿ, ಮತ್ತು ಮೂರು, ಏಳು, 
ಒಂಬತ್ತನೆಯ ದೃಷ್ಟಿಯನ್ನು ಹೊಂದಿರುವ ಶನಿದೋಷ ಇವೆಲ್ಲದರ ಪರಿಹಾರಕ್ಕೆ 
ಹನುಮಂತದೇವರ ಆರಾಧನೆಯನ್ನೇ ಮಾಡಬೇಕು. ಇದರಿಂದ ಶನಿಯ 
ವಿಶೇಷಾನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂಶಯವೇ ಇಲ್ಲ. 


* ಹನುಮಂತದೇವರ ಆರಾಧನೆಯಿಂದ ಶಾಶ್ವತವಾದ ಸುಖವು ದೊರಕುವುದಷ್ಟೇ 
ಅಲ್ಲದೇ ಈ ಜೀವನಕ್ಕೆ ಸಂಬಂಧಪಟ್ಟ ಕಷ್ಟ-ಕಾರ್ಪಣ್ಯಗಳೆಲ್ಲವೂ ಪರಿಹಾರವಾಗಿ 
ದಿನನಿತ್ಯವೂ ಎದುರಾಗುತ್ತಿರುವ ಅನೇಕ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ 
ನಾಶವಾಗುತ್ತವೆ. ಈ ಎಲ್ಲಕಾರಣಗಳಿಂದ ಹನುಮಂತದೇವರ ಆರಾಧನೆಯನ್ನು 
ಹೆಚ್ಚು ಹೆಚ್ಚುಮಾಡಬೇಕು. ಅವರಲ್ಲಿ ನಿರಂತರ ಭಕ್ತಿ ಯನ್ನು ಹೆಚ್ಚಿಸಿಕೊಳ್ಳಬೇಕು. 


೫. "ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತಾ । ಅಜಾಡ್ಯಂ 
ವಾಕ್ಷುಟತ್ಸಂಚ ಹನೂಮತ್‌ ಸ್ಮರಣಾದ್‌ ಭವೇತ್‌' ಎಂಬ ಶ್ಲೋಕವನ್ನು 
ಹನುಮಜ್ಜಯಂತಿಯ ದಿವಸ ಕನಿಷ್ಠ ಒಂದುಸಾವಿರ ಬಾರಿ ಹೇಳಿಕೊಳ್ಳಬೇಕು. 
ಇದರಿಂದ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಭಯಪರಿಹಾರ, 
ರೋಗಪರಿಹಾರ, ಜಾಡ್ಯಪರಿಹಾರ, ವಾಕ್‌-ಪಟುತ್ವ ಮೊದಲಾದ ಫಲಗಳು 
ದೊರೆಯುತ್ತವೆ. ನಮ್ಮದೇಶದಲ್ಲಿ ಹನುಮಂತದೇವರ ಗುಡಿಯಿಲ್ಲದ ಕೇರಿಯೇ 
ಇರುವುದಿಲ್ಲ. ಹನುಮಂತದೇವರ ಲಕ್ಷಾಂತರ ಗುಡಿಗಳಿವೆ. ತನ್ಮೂಲಕ 
ಕೋಟ್ಯಂತರ ಜನಕ್ಕೆ ಅನುಗ್ರಹವನ್ನು ಮಾಡುತ್ತಿದ್ದಾರೆ. ಇಂಥ ಹನುಮಂತದೇವರ 
ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಅವರ ಆರಾಧನೆಯಲ್ಲಿ 
ತೊಡಗಬೇಕು. 

ಸೇ ಹನುಮಂತದೇವರು ಶ್ರೀರಾಮಚಂದ್ರದೇವರ ಭಕ್ತರು. ರಾಮನವಮಿ ಮುಗಿದ 
ಮೇಲೆ ಹನುಮಜ್ಜಯಂತಿಯು ಬರುತ್ತದೆ. ಶ್ರೀರಾಮಚಂದ್ರದೇವರು ನವಮಿಯ 
ದಿವಸ ಅವತಾರವನ್ನು ಮಾಡಿದರೆ, ಅದೇ ಪಕ್ಷದಲ್ಲಿ ಬರುವ ಹುಣ್ಣಿಮೆಯ 
ದಿವಸ ಹನುಮಂತದೇವರು ಅವತಾರವನ್ನು ಮಾಡಿರುವರು. ಎಂದೆಂದೂ 
ಶ್ರೀರಾಮಚಂದ್ರನನ್ನು ಬಿಟ್ಟಿರುವರಲ್ಲ. ಶ್ರೀರಾಮಚಂದ್ರನೂ ಕೂಡ ಎಂದೂ 
ಹನುಮಂತದೇವರನ್ನು ಬಿಟ್ಟಿರುವುದಿಲ್ಲ. ಎಲ್ಲಿ ರಾಮದೇವರಿದ್ದಾರೋ, ಅಲ್ಲಿ 


-13- 


ಹನುಮಜ್ಜಯಂತಿ 


ಹನುಮಂತದೇವರಿದ್ದಾರೆ. ಎಲ್ಲಿ ಹನುಮಂತದೇವರಿದ್ದಾರೋ ಅಲ್ಲಿ 
ರಾಮದೇವರಿದ್ದಾರೆ. ರಾಮಮಂದಿರವಿದ್ದಲ್ಲಿ ಹನುಮಜ್ಜಯಂತಿಯನ್ನು 
ಆಚರಿಸಲೇಬೇಕು. ಹನುಮಮಂದಿರವಿದ್ದಲ್ಲಿ ರಾಮದೇವರ ಹಬ್ಬವನ್ನು 
ಆಚರಿಸಲೇಬೇಕು. ಆಗಷ್ಟೇ ಇಬ್ಬರು ಸಂಪೂರ್ಣ ಮನಸಿನಿಂದ ಅನುಗ್ರಹ 
ಮಾಡುತ್ತಾರೆ. 

% ಉಳಿದ ಪ್ರತಗಳಂತೆ ಹನುಮಜ್ಜಯಂತಿಯಂದು ಧಾನ್ಯದ ಮೇಲೆ ಕಲಶವನ್ನಿಟ್ಟು, 
ಅದರಲ್ಲಿ ಹನುಮಂತದೇವರ ಆವಾಹನೆಯನ್ನು ಮಾಡಿ, ಪೂಜಿಸಬೇಕು. 
ಸಾಧ್ಯವಾಗದಿದ್ದರೆ ಪ್ರತಿನಿತ್ಯ ಪೂಜಿಸುವ ಹನುಮಂತದೇವರ ವಿಗ್ರಹಕ್ಕೆ 
ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕು. 

* ಹನುಮಂತದೇವರ ಮೂರ್ತಿಗೆ ಗಂಧಾಲಂಕಾರವನ್ನು ಮಾಡಿದರೆ ಅನೇಕ 
ಸಂಕಷ್ಟಗಳು ಪರಿಹಾರವಾಗುತ್ತವೆ. ಒಂದುವೇಳೆ ಮನೆಯಲ್ಲಿ ತಾಂಬೂಲದ 
ಹಾರವನ್ನು ಗಂಧಾಲಂಕಾರವನ್ನು ಮಾಡಲು ಅನುಕೂಲವಿಲ್ಲದಿದ್ದರೆ 
ಹನುಮಂತದೇವರ ದೇವಸ್ಥಾನದಲ್ಲಿ ಈ ಕಾರ್ಯವನ್ನು ಮಾಡಿಸಬಹುದು. 

ಹನುಮಂತದೇವರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು 

೫. ಹನುಮಂತದೇವರು ರುದ್ರದೇವರ ಅವತಾರ ಎಂದು ಅನೇಕರು ತಿಳಿದಿದ್ದಾರೆ. 
ಆದರೆ ಹನುಂತದೇವರಿಗಿಂತ ರುದ್ರದೇವರು ಯೋಗ್ಯತೆಯಲ್ಲಿ ಬಹಳ 
ಕನಿಷ್ಠರಾಗಿದ್ದಾರೆ. ರುದ್ರದೇವರು ಹನುಮಂತದೇವರ ಚೃತ್ಯರಾಗಿದ್ದಾರೆ. 

ತೇ ಕೇವಲ ಮಾಟ-ಮಂತ್ರಗಳ ನಿವಾರಣೆಗಾಗಿ ಮಾರುತಿಯನ್ನು ಆರಾಧನೆ 
ಮಾಡುತ್ತಾರೆ. ಮುತ್ತು ಅದರಿಂದ ಫಲವನ್ನೂ ಕೂಡ ಪಡೆದು, 
ಹನುಮಂತದೇವರಿಂದ ಎಲ್ಲ ಬಗೆಯ ಕಾರ್ಯಗಳನ್ನು ಸಾಧಿಸಿಕೊಳ್ಳುತ್ತೇವೆಂದು 
ತಿಳಿದಿದ್ದಾರೆ. ಹುನುಮಂತ ದೇವರುಹರಿಭಕ್ತಿ, ಮೋಕ್ಷ ಮೊದಲಾದ 
ಶಾಶ್ವತವಾದ ಸುಖವನ್ನೇ ನೀಡುತ್ತಾರೆಂಬುದನ್ನೇ ಜನರು ಮರೆತಿದ್ದಾರೆ. 

ತೇ ಹನುಮಂತದೇವರು ಅವತರಿಸಿದಾಗ ಹಸಿವಾಯಿತು. ಸೂರ್ಯಮಂಡಲವನ್ನೇ 
ಹಣ್ಣೆಂದು ಭ್ರಮಿಸಿ ನಭೋಮಂಡಲಕ್ಕೆ ಹಾರಿದರು. ಇಂದ್ರಾಯುಧನ 


-14- 


ಹನುಮಜ್ಜಯಂತಿ 


ವಜ್ರಾಘಾತಕ್ಕೆ ಪಾತ್ರರಾಗಿ ಅವರ ದವಡೆಯು ಊದಿತು ಎಂದು ಹೇಳುತ್ತಾರೆ. 
ಇದೂ ಕೂಡ ಅರ್ಥಹೀನವಾದದ್ದು . ಇದರ ಬಗ್ಗೆ ಮುಂದೆ ಸ್ಪಷ್ಟಪಡಿಸಲಾಗಿದೆ. 


ಹನುಮಜ್ಜಯಂತಿಯಂದು ಮಾಡಬೇಕಾದ ಕರ್ತವ್ಯಗಳು 

೫: ವಾಯುಸ್ತುತಿ ಪುರಶ್ಚರಣೆಯನ್ನು ಮಾಡಬೇಕು. ಇದರ ಕ್ರಮವನ್ನು ಮುಂದೆ 
ನೀಡಲಾಗಿದೆ. 

೫: ಪಂಚಾಮೃತಾಭಿಷೇಕವು ಸಾಧ್ಯವಾಗದಿದ್ದರೆ ಮಧುವಿನಿಂದ ತರ್ಪಣವನ್ನು 
ಕೊಡುವ ಮೂಲಕ ವಾಯುಸ್ತುತಿ ಪುರಶ್ಚರಣೆಯನ್ನು ಮಾಡಬೇಕು. ಇದರಿಂದ 
ಅತ್ಯಂತ ಕಠಿಣವಾದ ಮನೋಭೀಷ್ಟೆಗಳೂ ಕೂಡ ನೆರವೇರುತ್ತವೆ. 

% ರಾಮನಾಮಲೇಖನ ಯಜ್ಞವನ್ನು ಪ್ರಾರಂಭ ಮಾಡಬೇಕು. ಇದರಿಂದ 
ಹನುಮಂತದೇವರಿಗೆ ಬಹಳ ಸಂತೋಷವಾಗುತ್ತದೆ. 

ಜೇ ಬಳಿತ್ಕಾಸೂಕ್ತ , ಪವಮಾನ, ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ, 
ಮಹಾಭಾರತ ತಾತ್ಪರ್ಯನಿರ್ಣಯದ ಸುಂದರಕಾಂಡ, ಯಂತ್ರೋದ್ಧಾರಕ 
ಸ್ತೋತ್ರ ಇವೇ ಮೊದಲಾದ ಸ್ತೋತ್ರಮಂತ್ರಗಳನ್ನು ಭಕ್ತಿಪೂರ್ವಕವಾಗಿ 
ಪಾರಾಯಣ ಮಾಡಬೇಕು. 

%* ಯೋಗ್ಯಗುರುಗಳಿಂದ ಪ್ರಾಣಮಂತ್ರವನ್ನು ಉಪದೇಶಪಡೆದುಕೊಂಡಿದ್ದಲ್ಲಿ 
ಕನಿಷ್ಠ ಸಾವಿರಬಾರಿ ಜಪವನ್ನು ಮಾಡಬೇಕು. 

* ಮುಖ್ಯಪ್ರಾಣದೇವರ ಸ್ಮರಣೆಯನ್ನು ಶ್ರೀರಾಮಚಂದ್ರನ ಸ್ಮರಣೆಯ ಜೊತೆ 
ನಿರಂತರ ಮಾಡಬೇಕು. 

ಸೇ ಹನುಮಂತದೇವರ ಮಹತ್ವವನ್ನು ಕೇಳಿ ತಿಳಿದುಕೊಳ್ಳಬೇಕು. ಅಥವಾ 
ಮತ್ತೊಬ್ಬರಿಗೆ ತಿಳಿಸಿ ಹೇಳಬೇಕು. 

೫ ಮನೆಯಲ್ಲಿರುವ ಸಣ್ಣಮಕ್ಕಳಿಗೆ ಹನುಮಂತದೇವರ ಬಗ್ಗೆ ಯಥಾರ್ಥಜ್ಞಾನವನ್ನು 
ನೀಡಬೇಕು. ಮತ್ತು ಅವರು ತಮ್ಮ ಜೀವನದಲ್ಲಿ ಕೊನೆಯತನಕ 
ಹನುಮಂತದೇವರ ದಾಸಾನುದಾಸರಾಗುವಂತೆ ಉಪದೇಶಿಸಬೇಕು. 


-15- 


ಹನುಮಜ್ಜಯಂತಿ 

೫. ಹನುಮಂತದೇವರು ನಮ್ಮ ಹೃದಯದಲ್ಲಿ ಕುಳಿತು ನಿರಂತರವೂ 
ಹಂಸಮಂತ್ರವನ್ನು ಜಪಿಸುತ್ತಲೇ ಇರುತ್ತಾರೆ. ಕಣ್ಣಿನಲ್ಲಿ ಗೋವತ್ತರೂಪದಿಂದ 
ನೆಲೆಸಿ ಪ್ರತಿಯೊಂದು ಕಾರ್ಯಗಳನ್ನು ಜಾಗೃತ್‌ಕಾಲದಲ್ಲಿ ಮಾಡಿಸುತ್ತಾರೆ. 
ಮತ್ತು ಪ್ರಾಣ, ಅಪಾನ ಮೊದಲಾದ ಹತ್ತುರೂಪಗಳಿಂದ ದೇಹದಲ್ಲಿ ಎಲ್ಲೆಡೆ 
ನೆಲೆಸಿ ಪ್ರತಿಯೊಂದು ಕಾರ್ಯಗಳನ್ನು ಅವರೇ ನಿಂತು ಮಾಡಿ, ಮಾಡಿಸುತ್ತಾರೆ. 
ಇವರು ಮಾಡುತ್ತಿರುವ ಈ ಎಲ್ಲಉಪಕಾರಗಳನ್ನು ಸರಿಸಿಕೊಂಡು ಭಕ್ತಿಯಿಂದ 
ಹನುಮಂತದೇವರ ಪೂಜೆಯನ್ನು ಮಾಡಬೇಕು. 

ಹನುಮಂತ ದೇವರನ್ನು ಪೂಜಿಸುವ ಮೊದಲು 
ತಿಳಿಯಬೇಕಾದ ವಿಚಾರಗಳು 

* ಹನುಮಜ್ಜಯಂತಿಯಂದು ಬ್ರಾಹ್ಮೀಮುಹೂರ್ತದಲ್ಲಿ ಏಳಬೇಕು. 
ಏಳುತ್ತಿರುವಾಗಲೇ ಶ್ರೀರಾಮಚಂದ್ರದೇವರನ್ನು ಆಪಾದಮೌಳಿಪರ್ಯಂತವಾಗಿ 
ಸ್ಮರಣೆ ಮಾಡಿ, ಅವರ ಪಾದದಾಸರಾದ ಶ್ರೀಹನುಮಂತದೇವರನ್ನು 
ಆಪಾದಮೌಳಿಪರ್ಯಂತ ಸ್ಮರಣೆ ಮಾಡಿ, ಅವರ ಪಾದಗಳಲ್ಲಿ ತಲೆಯನ್ನಿಟ್ಟು 
ನಮಿಸಬೇಕು. 


೫೬ "ಹನುಮಂತದೇವರೇ ! ತಾವು ನಿರಂತರ ಭಗವಂತನ ಧ್ಯಾನದಲ್ಲಿಯೇ 
ತಲ್ಲೀನರಾಗಿರುತ್ತೀರಿ. ನಮ್ಮ ಉದ್ಧಾರಕ್ಕಾಗಿ ಇಂದಿನ ದಿವಸ ಅವತಾರವನ್ನು 
ಮಾಡಿ, ನಮಗೆ ಪರಮ ಉಪಕಾರವನ್ನು ಮಾಡಿರುವಿರಿ. ತತ್‌ಪ್ರಯುಕ್ತವಾಗಿ 
ಹನುಜ್ಜಯಂತಿಯ ಆಚರಣೆಯನ್ನು ಯಥಾಶಕ್ತಿ ಮಾಡುತ್ತೇನೆ. ತಾವೇ ನನ್ನಲ್ಲಿ 
ನಿಂತು ಮಾಡಿಸಬೇಕು. ಹೇಗೆ ಹನುಮಜ್ಜಯಂತಿಯನ್ನು ಆಚರಣೆ 
ಮಾಡುವುದರಿಂದ ತಮಗೆ ಸಂತೋಷವಾಗುತ್ತದೋ, ಆ ಕ್ರಮದಲ್ಲಿ ನನ್ನಿಂದ 
ಇಂದಿನ ಪರ್ವಕಾಲದ ಆಚರಣೆಯನ್ನು ಮಾಡಿಸಿರಿ. ತಾವು ತೃಪ್ತರಾದರೆ, ತಮ್ಮ 
ಅಂತರ್ಯಾಮಿಯಾದ ಭಗವಂತನೂ ಕೂಡ ತೃಪ್ತನಾಗುತ್ತಾನೆ' ಹೀಗೆ ಕಣ್ಮುಚ್ಚಿ 
ಪ್ರಾರ್ಥನೆ ಮಾಡಿ, ಮೇಲೆದ್ದೇಳಬೇಕು. 


-16- 


ಹನುಮಜ್ಜಯಂತಿ 


x 


ಬೆಳಿಗ್ಗೆಯಿಂದ ರಾತ್ರಿಯ ತನಕ "ಶ್ರೀರಾಮಚಂದ್ರಾಯ ನಮಃ' "ಶ್ರೀ 
ಮುಖ್ಯಪ್ರಾಣಾಯ ನಮಃ' ಎಂಬ ನಾಮಸ್ಮರಣೆಯನ್ನು ಮಾಡುತ್ತಲೇ ಇರಬೇಕು. 
ಪ್ರಾತಣಾಲದಲ್ಲಿ ೫-೩೦ರೊಳಗೆ ಸ್ನಾನವನ್ನು ಮುಗಿಸಿರಬೇಕು. 
ಭಗವಂತನಿಗೆ ನಿರ್ಮಾಲ್ಯಾಭಿಷೇಕವನ್ನು ಮಾಡಿ, ಶ್ರೀಮುಖ್ಯಪ್ರಾಣದೇವರಿಗೆ 
ನಿರ್ಮಾಲ್ಯಾಭಿಷೇಕವನ್ನು ಮಾಡಬೇಕು. 

ಸರಿಯಾಗಿ ಸೂರ್ಯೋದಯಕ್ಕೆ ಹನುಮಂತದೇವರು ಅವತಾರ ಮಾಡುತ್ತಾರೆ. 
ಆ ಸಂದರ್ಭದಲ್ಲಿ ಭಗವಂತನಿಗೆ ಹಾಗೂ ಮುಖ್ಯಪ್ರಾಣದೇವರಿಗೆ 
ಸಂಕ್ಷೇಪವಾದ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. 
ಸೂರ್ಯೋದಯದ ಸಮಯದಲ್ಲಿಮುಖ್ಯಪ್ರಾಣದೇವರನ್ನು ತೊಟ್ಟಿಲಿಗೆ ಹಾಕಿ 
ತೂಗಬೇಕು. 

ಕೇಸರಿಯಿಂದ ಅಂಜನಾದೇವಿಯಲ್ಲಿ ಮುಖ್ಯಪ್ರಾಣದೇವರು ಅವತಾರ 
ಮಾಡಿದ್ದಾರೆಂದು ಭಾವಿಸುವ ಮೂಲಕ, ಮುಖ್ಯಪ್ರಾಣದೇವರನ್ನು 
ಶಿಶುರೂಪದಲ್ಲಿ ಧ್ಯಾನ ಮಾಡಿ, ಪೂಜಿಸಬೇಕು. 

ಹಣ್ಣುಗಳನ್ನು ಮತ್ತು ಉಂಡೆಗಳನ್ನು ಮುಖ್ಯಪ್ರಾಣದೇವರಿಗೆ ನೇವೈದ್ಯ 
ಮಾಡಬೇಕು. 

ತೊಟ್ಟಿಲಲ್ಲಿ ಮಲಗಿದ ಬಾಲರೂಪಿಯಾದ ಮುಖ್ಯಪ್ರಾದೇವರಿಗೆ 
ಮಂಗಳಾರತಿಯನ್ನು ಎತ್ತುತ್ತಾ ಆನಂದವನ್ನು ಅನುಭವಿಸಬೇಕು. 

ನಮಸ್ತೇ ವಾಯುಪುತ್ರಾಯ ಧ್ವಂಸಿತಾಮರವೈರಿಣೇ । 
ಸುಜನಾಂಬುಧಿಚಂದ್ರಾಯ ಭವಿಷ್ಯತ್‌ ಬ್ರಹ್ಮಣೇ ನಮಃ ॥ 

ಎಂಬ ಶ್ಲೋಕವನ್ನು ಹೇಳುತ್ತಾ ಅರಣ್ಯವನ್ನು ನೀಡಬೇಕು. 
ಮುಖ್ಯಪ್ರಾಣದೇವರಿಗೆ ಯಾವುದೇ ಕಾರಣಕ್ಕೂ ಶಂಖದಲ್ಲಿ ಅಭಿಷೇಕವನ್ನು 
ಮಾಡಬಾರದು. ಶಂಖದಲ್ಲಿ ಅರ್ಥವನ್ನು ನೀಡಬಾರದು. ಬೊಗಸೆಯಿಂದಲೇ 
ಅಘಣ್ಯವನ್ನು ನೀಡಬೇಕು. 


ಹನುಮಜ್ಜಯಂತಿ 


ತ್ಕ 


ಹನುಮಜ್ಜಯಂತಿಯಂದು ಸೂರ್ಯೋದಯದ ಸಮಯದಲ್ಲಿ ತೊಟ್ಟಿಲಿನಲ್ಲಿ 
ಮುಖ್ಯಪ್ರಾಣದೇವರನ್ನು ಇಟ್ಟು ಪೂಜಿಸುವುದೇ ಬಹಳ ವಿಶೇಷ. ಇದನ್ನು 
ಮಾಡದೇ ಉಳಿದೆಲ್ಲಾ ಆಚರಣೆಗಳನ್ನು ಮಾಡಿದರೆ ಫಲವಿಲ್ಲ. ಇದೊಂದನ್ನು 
ಭಕ್ತಿಪೂರ್ವಕವಾಗಿ ಮಾಡಿದರೆ, ಎಲ್ಲವನ್ನು ಆಚರಿಸಿದ ಫಲವು ದೊರೆಯುತ್ತದೆ. 
ಆದ್ದರಿಂದ ಪ್ರತಿಯೊಬ್ಬರು ಸೂರ್ಯೋದಯದ ಸಮಯದಲ್ಲಿ 
ಹನುಮಂತದೇವರಿಗೆ ಪೂಜೆಯನ್ನು ಮಾಡಬೇಕು. ಸ್ತ್ರ €ಯರಾದವರು 
ಲಾಲಿಪದ್ಯವನ್ನು ಹಾಡಬೇಕು. 


ಸಂಧ್ಯಾವಂದನೆ ಮೊದಲಾದ ಆಸ್ನಿಕಗಳನ್ನು ಮುಗಿಸಿ, ಮಧ್ಯಾಹ್ನಕಾಲದಲ್ಲಿ 
ಪುನಃ ವೈಭವೋಪೇತವಾಗಿ ಪೂಜೆಯನ್ನು ಮಾಡುವುದೇ ಉತ್ತಮ ಪಕ್ಷ ಸ 
ಅನುಕೂಲವಿಲ್ಲದಿದ್ದಲ್ಲಿ ಆಗಲೇ ಪೂಜೆಯನ್ನು ಮಾಡಬೇಕು. 
ವಾಯುಸ್ತುತಿಯನ್ನು ಪಠಿಸುತ್ತಾ, ವಾಯುಸ್ತುತಿ ಪುರಶ್ಚರಣೆಯನ್ನು ಮಾಡಿದರೆ 
ಮನೋಭೀಷ್ಟೆಗಳು ನೆರವೇರುತ್ತವೆ. ಸಾಧ್ಯವಾಗದಿದ್ದರೆ ವಾಯುಸ್ತುತಿಯನ್ನು 
ಪಠಿಸುತ್ತಾ ಜೇನುತುಪ್ಪದಿಂದ ಅಭಿಷೇಕವನ್ನಾದರೂ ಮಾಡಬೇಕು. 


ಹನುಮಂತದೇವರಿಗೆ ಜೇನುತುಪ್ಪದಿಂದ ಪುರಶ್ಚರಣೆ ಅಥವಾ ಅಭಿಷೇಕ 
ಮಾಡುವ ಮೊದಲು, ನರಸಿಂಹದೇವರಿಗೆ ಮನ್ಮುಸೂಕ್ತವನ್ನು ಹೇಳುವ ಮೂಲಕ 
ಆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿರಬೇಕು. ಭಗವಂತನಿಗೆ ಸಮರ್ಪಣೆ 
ಮಾಡದೇ ನೇರವಾಗಿ ಹನುಮಂತದೇವರಿಗೆ ಯಾವುದನ್ನೂ ಕೂಡ ಸಮರ್ಪಣೆ 
ಮಾಡಬಾರದು. 


ಪಂಚಾಮೃತ ಅಭಿಷೇಕವನ್ನೂ ಕೂಡ ಇಂದಿನ ದಿವಸ ಮಾಡಬೇಕು. ಮೊದಲು 
ಶ್ರೀರಾಮಚಂದ್ರದೇವರಿಗೆ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ, ಒಟ್ಟಿಗೆ 
ಸೇರಿದ ಪಂಚಾಮೃತದಿಂದ ನೇರವಾಗಿ ಮುಖ್ಯಪ್ರಾಣದೇವರಿಗೆ ಅಭಿಷೇಕವನ್ನು 
ಮಾಡಬೇಕು. ಭಗವಂತನಿಗೆ ಪಂಚಾಮೃತಾಭಿಷೇಕವನ್ನು ಮಾಡದೇ, 
ಹನುಮಂತದೇವರಿಗೆ ಮಾಡಬಾರದು. 


-18- 


ಹನುಮಜ್ಜಯಂತಿ 


ಶೇ 


ಮತ್ತು ಭಗವಂತನಿಗೆ ಅಭಿಷೇಕ ಮಾಡಿದ ತೀರ್ಥದಿಂದಲೇ 
ಹನುಮಂತದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಭಗವಂತನಿಗೆ 
ಸಮರ್ಪಿತವಾಗದೇ ಇರುವ ನೀರಿನಿಂದ ಅಭಿಷೇಕವನ್ನು ಮಾಡಬಾರದು. 


ಇದರಂತೆ ಗಂಧ, ಅಕ್ಷತೆ, ತುಳಸೀ, ಪುಷ್ಪ, ಧೂಪ, ದೀಪ ಮೊದಲಾದ 
ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಯೇ 
ಹನುಮಂತದೇವರಿಗೆ ಸಮರ್ಪಣೆ ಮಾಡಬೇಕು. ಭಗವಂತನಿಗೆ ನಿವೇದಿತವಾದ 
ನಿರ್ಮಾಲ್ಯಗಳನ್ನು ಹನುಮಂತದೇವರ ತಲೆಯ ಮೇಲೆ, ಭುಜ, ಉದರ, ಕ 
ಇವುಗಳ ಮೇಲೆ ಸಮರ್ಪಣೆ ಮಾಡಬೇಕು. ಪಾದಗಳ ಮೇಲೆ ಸಮರ್ಪಣೆ 
ಮಾಡಬಾರದು. 

ಭಗವಂತನಿಗೆ ಮೊದಲು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ, ಅನಂತರ 
ಹನುಮಂತದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡತಕ್ಕದ್ದು. 
ಲಕ್ಷಿ ದೇವಿಯು ಮಾತ್ರ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಲು 
ಅರ್ಹಳಾಗಿದ್ದಾಳೆ. ಅವಳು ಸಲ್ಲಿಸುವ ಪೂಜೆಗೆ ಎಲ್ಲಾ ರೀತಿಯಿಂದ ಸೇವೆಯನ್ನು 
ಮಾಡಲು ಹನುಮಂತದೇವರು ನಿಂತಿರುತ್ತಾರೆ. ಆದ್ದರಿಂದ ಭಗವಂತನ 
ಪೂಜೆಯ ಜೊತೆ, ಅಥವಾ ಭಗವಂತನ ಪೂಜೆಯ ಮಧ್ಯದಲ್ಲಿ 
ಹನುಮಂತದೇವರಿಗೆ ಪೂಜೆಯನ್ನು ಮಾಡುವುದು ಉತ್ತಮ ಪಕ್ಷವಲ್ಲ. 
ಆದರೆ ಆವರಣ ಪೂಜೆಯ ಸಂದರ್ಭದಲ್ಲಿಹನುಮಂತದೇವರಿಗೆ ಪೂಜೆಯನ್ನು 
ಮಾಡುವ ಸಂಪ್ರದಾಯವು ಬಂದಿರುತ್ತದೆ. ಆದ್ದರಿಂದ ಆವರಣಪೂಜೆಯ 
ಸಂದರ್ಭದಲ್ಲಿ ಹನುಮಂತದೇವರಿಗೆ ಮೊದಲಿನಿಂದ (ಧ್ಯಾನ, ಆವಾಹನೆ) 
ಇವುಗಳಿಂದ ಪೂಜೆಯನ್ನು ಮಾಡಬೇಕು. ಇದು ಅನುಕೂಲವಿಲ್ಲದ ಪಕ್ಷದಲ್ಲಿ 
ಮಾತ್ರ. 

ಈ ಕೃತಿಯಲ್ಲಿ ಮುಂದೆ ನೀಡಿರುವ ಪೂಜಾಪದ್ಧತಿಯನ್ನು ಆವರಣ ಪೂಜೆಯ 
ಸಂದರ್ಭದಲ್ಲಿ ಪಠಿಸಿ, ಆಚರಿಸಬೇಕು. 


-19- 


ಹನುಮಜ್ಜಯಂತಿ 

೫: ಭಗವಂತನ ಪ್ರತಿಮೆಗಳಲ್ಲಿ ಹೇಗೆ ನ್ಯಾಸಾದಿಗಳನ್ನು ಮಾಡುವ ಮೂಲಕ 
ಆವಾಹನೆಯನ್ನು ಮಾಡುತ್ತೇವೋ, ಅದರಂತೆ ಮುಖ್ಯಪ್ರಾಣದೇವರ 
ಪ್ರತಿಮೆಯಲ್ಲಿಯೂ ಕೂಡ ನ್ಯಾಸಾದಿಗಳನ್ನು ಮಾಡುವ ಮೂಲಕ 
ಆವಾಹನೆಯನ್ನು ಮಾಡಿ ಪೂಜಿಸಬೇಕು. 

೫: ಪೂಜೆಯ ಕೊನೆಯಲ್ಲಿಅರ್ಫವನ್ನು ನೀಡಬೇಕು. ಬೆಳಿಗ್ಗೆ ಒಮ್ಮೆಅರ್ಫ್ಯವನ್ನು 
ನೀಡಿದ್ದರೂ ಪೂಜಾಂಗತ್ವೇನ ಅರ್ಥವನ್ನು ನೀಡುವುದು ತಪ್ಪಾಗುವುದಿಲ್ಲ. 

ಜೇಜೇ ೫ ಡೇ 


-21- 


ಹನುಮಜ್ಜಯಂತಿ 


ಹನೂಮತ್‌ ಪೂಜಾ 
ಹನುಮಂತದೇವರೆಂದರೆ ಸಾಕ್ಷಾತ್‌ ಮುಖ್ಯಪ್ರಾಣದೇವರು. ಭಗವಂತನನ್ನು 
ಪೂಜಿಸಿದ ಮೇಲೆಯೇ ಹನುಮಂತದೇವರ ಪೂಜೆಯನ್ನು ಮಾಡಬೇಕು. ಆದರೆ 
ಆವರಣ ಪೂಜೆಯ ಸಂದರ್ಭದಲ್ಲಿ ಹನುಮಂತದೇವರನ್ನು ಪೂಜಿಸುವ 
ಸಂಪ್ರದಾಯವಿದೆ. ಆದರೆ ಇಂದು ಮಾತ್ರ ಭಗವಂತನಿಗೆ ಷೋಡಶೋಪಚಾರ 
ಪೂಜೆಯನ್ನು ಮುಗಿಸಿ ಅನಂತರ ಹನುಮಂತದೇವರ ಪೂಜೆಯನ್ನು ಮಾಡಬೇಕು. 


ಭಗವನ್‌-ಮೂರ್ತಿಗಳಲ್ಲಿನ್ಯಾಸಾದಿಪೂರ್ವಕವಾಗಿ ಆವಾಹನೆ ಮಾಡಿದ ಮೇಲೆ 
ಪ್ರಾಣದೇವರ ಪ್ರತೀಕದಲ್ಲಿಯೇ ಅವಶ್ಯವಾಗಿ ನ್ಯಾಸಾದಿಗಳನ್ನು ಮಾಡಿ ಆವಾಹನೆ 
ಮಾಡಬೇಕು. ಅನಂತರವೇ ಈ ಕಳಗಿನ ಕ್ರಮದಂತೆ ಪೂಜೆಯನ್ನು ಮಾಡಬೇಕು. 
ಹನುಮಂತದೇವರ ಮೂರ್ತಿಯ ಜೊತೆ ಕಲಶ ಸ್ಥಾಪ ಪನೆ ಮಾಡಿ ಕಲಶದಲ್ಲಿ 
ಪೂಜಿಸುವುದೇ ನಿಜವಾದ ಹನುಮಜ್ಜಯಂತಿಯ Kes 


॥ ಶ್ರೀ ಗುರುಭ್ಯೋನಮಃ ॥ 
ಆಚಮನಮ್‌ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ ।ಟ ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀ- 
ಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷ- 
ಣಾಯ ನಮಃ | ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । ಅನಿರು- 
ದ್ಲಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ । ನಾರ- 
ಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ | ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 


22. 


ಹನುಮಜ್ಜಯಂತಿ 
ಪ್ರಾಣಾಯಾಮ 


ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರುಣಾಯಾಮೇ ವಿನಿಯೋಗಃ । 


ಓಂ ಭೂಃ | ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಮಮ್‌ । ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋತತಿ ರಸೋರ ಮೃತಂ 
ಬ್ರಹ್ಮ ಭೂಭುರ್ವಸ್ಹ್ವರೋಮ್‌ । 
ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೆ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ ಅಷ್ಟಾ- 
ವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ ಭರತ- 
ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- ಶಕೇ 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಟೇತ್ರೇ ಅಸ್ಮಿನ್‌ ವರ್ತಮಾನೇ 
ಉತ್ತರಾಯನೇ ವಸಂತಯತೌ ಚೈತ್ರಮಾಸೇ ಶುಕ್ಲಪಕ್ಷೇ ಪೌರ್ಣಿಮಾ ಶುಭತಿಥೌ 
. ವಾಸರಯುಕ್ತಾಯಾಂ ಶುಭನಕ್ಸತ್ರ ಶುಭಯೋಗ ಶುಭಕರಣ 
ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹಕುಟುಂಬಾನಾ 
ಕ್ಷೇಮಸ್ಥೆ ಸ್ಸೈರ್ಯವಿಜಯವೀರ್ಯಅಭಯ ಆಯುರಾರೋಗ್ಯಐಶ್ವರ್ಯಾಭಿ- 
ವೃದ್ಧ ರಂ, ಸಮಸ್ತದುರಿತೋಪಶಾಂತ್ಯರ್ಥಂ, ಸಮಸ್ತಸನ್ಮಂಗಳಾರ್ಥಂ ಸಮಸ್ತ 
ಅಭ್ಯುದಯಾರ್ಥಂ ಚ, ಜ್ಞಾನಭಕ್ತಿ; ವೈರಾಗ್ಯ ಸಿದ್ಧ $೯೦ ಧರ್ಮಾರ್ಥ ಕಾಮಮೋಕ್ವ- 
ಚತುರ್ವಿಧಪುಣ್ಯಪುರುಷಾರ್ಥಸಿದ್ದ್ಯರ್ಥಂ ಅಂತಹರಣಾದಿ ಸಿದ್ಧ್ಯರ್ಥಂ ವಿಶೇಷತಃ 
ಹನುಮತಃ ಅನುಗ್ರಹ ಸಿದ್ಧ್ಯರ್ಥಂ ಅಸ್ಮಿನ್‌ ಪರ್ವಕಾಲೇ ಹನುಮಜ್ಜಯಂತಿ ಪ್ರಯುಕ್ತ 
ಹನುಮತ್‌ಪೂಜಾಂ ಕರಿಷ್ಯೇ । 
ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 


-23- 


ಹನುಮಜ್ಜಯಂತಿ 
ಭೂತೋಚಾ ಟನೆ ಮಾಡಬೇಕು 
ಅಪಸರ್ಪಂತು ಯೇ ಭೂತಾ: ಯೇ ಭೂತಾ: ಭುವಿ ಸಂಸ್ಥಿತಾ: | 
ಯೇ ಭೂತಾಃ ವಿಫ್ನಕರ್ತಾರ: ತೇ ನಶ್ಯಂತು ಶಿವಾಜ್ಯಯಾ ॥ 
ಅಪಕ್ರಾಮಂತು ಯೇ ಭೂತಾ: ಕ್ರೂರಾಶ್ಲೆ; ವ ತು ರಾಕ್ಷಸಾಃ । 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 
ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ತತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 
ಅಸ್ಫದ್‌ ಗುರುಸಮಾರಂಭಾಂ ಟೀಕಾಕೃತ್ನಾದಮಧ್ಯಗಾಮ್‌ । 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಫರೇತ್‌ | 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ ತಿ ಚ ಮನೋರಥಾಃ ॥ 
ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 


ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ ; 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 
ಸುಮುಖಶ್ನೆ! ಕದಂತಶ್ಚ ಕಪಿಲೋ ಗಜಕರ್ಣಕಃ । 


ಲಂಬೋದರಶ್ಚ ವಿಕಟೋ ವಿಫ್ನರಾಜೋ ಗಣಾಧಿಪಃ el 
-24- 


ಹನುಮಜ್ಜಯಂತಿ 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನ: । 


ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ TT 
ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 
ಸಂಗ್ರಾಮೇ ಸರ್ವಕಾರ್ಯೇಷು ವಿಫ್ನಸ್ತಸ್ಯ ನ ಜಾಯತೇ 11೩1 
ಅಭೀಪ್ಲಿತಾರ್ಥಸಿದ್ಧ ರಂ ಪೂಜಿತೋ ಯಃ ಸುರೈರಪಿ । 
ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 11೪॥1 


ಗಣಾನಾಂ ತ್ವಾ ಗೃತ್ತಮದ ಯಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮತ್ರವ- 
ಸ್ತಮಮ್‌ | ಜೇಷ್ಠರಾಜಂ' ಬ್ರಹ್ಮಣಾಂ ಬ್ರಹ್ಮಣಸ್ಫತ « ಆನಃ ಶಣ್ಣನ್ನೂಕಭಿ ಸೀದ 
ಸಾದನಮ್‌ ॥ 

ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ 

ಮಾಡಬೇಕು. 

ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ । ಓಂ ಸ್ವಃ ಗಣಪತಿಮ್‌ ಆವಾಹ- 
ಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । ಮಹಾಗಣ- 
ಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । ಆಸನಂ ಸಮರ್ಪ- 
ಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ। 
ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ | ಪುನರಾಚಮನಂ 
ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ ಟ 
ಉಪವೀತಂ ಸಮರ್ಪಯಾಮಿ | ಆಭರಣಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪಾಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ । 


ದೀಪಂ ದರ್ಶಯಾಮಿ । 
೬25. 


ಹನುಮಜ್ಜಯಂತಿ 


ಮಹಾಗಣಪತಯೇ ನಮಃ ॥ ನೆ ೈವೇದ್ಯಾರ್ಥೆ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷ್ಪದಕ್ಬಿಣಾಂ ಸಮರ್ಪಯಾಮಿ । 
ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಯಷಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷ್ಟಾರ್ಚನೇ ವಿನಿಯೋಗಃ । 
ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಯತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ ॥ 
ಮಂತ್ರಪುಷ್ಪಂ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 
ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ । 
ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 
ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 
ಮಹೋದರೋ ಗಜಮುಖ: ಪಾಶದಂತಾಂಕುಶಾಭಯೇ ॥ 
ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತರಯಾ ಹ್ಯಯಮ್‌ ॥ 
ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ! 
ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಘ್ನಂ ಕುರು ॥ 
ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ ಸಾಂಗೋ- 
ಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 
%%%%% 


-26- 


ಹನುಮಜ್ಜಯಂತಿ 
ಹನುಮಂತದೇವರ ಪೂಜೆ 
(ದೇವರ ಪೂಜೆಯಲ್ಲಿಯೇ ಶಂಖಪೂಜೆ ಕಲಶಪೂಜೆಗಳನ್ನು ಮಾಡಿದ್ದರೆ, ಪುನಃ 
ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ. ಅನಂತವ್ರತದ ಪುಸ್ತಕದಲ್ಲಿ ಹೇಳಿದ ಕ್ರಮದಲ್ಲಿ 
ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಆ ಕಲಶದಲ್ಲಿ ನ್ಯಾಸಾದಿ ಪೂರ್ವಕವಾಗಿ 
ಹನುಮಂತದೇವರನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮುಂದೆ ಈ ಕ್ರಮದಲ್ಲಿ 
ಹನುಮಂತದೇವರಿಗೆ ಷೋಡಶೋಪಚಾರ ಪೂಜೆಯನ್ನು ಆಚರಿಸಬೇಕು.) 
ಧ್ಯಾನ 

ಆಂಜನೇಯಂ ವಾಯುಸೂನಂ ರಾಮಕಾರ್ಯಧುರಂಧರಮ್‌ ।ಟ 

ಲಂಘಿತಾಬ್ದಿಂ ರಾಕ್ಟಸಾರಿಂ ತಂ ಧ್ಯಾಯಾಮೃತ್ರ ಸಾದರಮ್‌ ॥ 

ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಧ್ಯಾಯಾಮಿ ಧ್ಯಾನಂ 
ಸಮರ್ಪಯಾಮಿ । 


ಆವಾಹನ 
ಮಾಣಿಕ್ಯಾದಿ ಸುರತ್ನೌಘಪ್ರಭಂ ಕಾಂಚನಸನ್ನಿಭಮ್‌ । 
ಮಹಾಬಾಹುಂ ವಾಯುಸೂನಂ ಧೀರಮಾವಾಹಯಾಮ್ಯಹಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಆವಾಹನಂ 
ಸಮರ್ಪಯಾಮಿ । 


ಆಸನ 


ಪ್ರೋದ್ಯತ್‌ ಕಾಂಚನಮಾಣಿಕ್ಕೈರ್ಭಾಸಮಾನಮನೋಹರ। 
ವಾಯುಪುತ್ರ ಮಹಾಬಾಹೋ ಗೃಹಾಣಾಸನಮುತ್ತಮಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಆಸನಂ ಸಮರ್ಪಯಾಮಿ। 


ಪಾದ್ಯ 


ನಿರ್ಮಲಂ ಜಾಹ್ನವೀತೋಯಂ ಗೌತಮಾಘಾಂತಕಾರಕಮ್‌ । 
ಮನೋಜ್ಗಂ ಗಂಧವದ್ಧಃ ವ್ಯಂ ಪಾದ್ಯಮೀರ ಪ್ರಗೃಹ್ಯತಾಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ। ಪಾದ್ಯಂ ಸಮರ್ಪಯಾಮಿ! 


೬27- 


ಹನುಮಜ್ಜಯಂತಿ 
ಅರ್ಫ್ಯ 
ಅಮರವ್ರಾತಸಂಸೇವ್ಯ ರಕ್ಷೋಸಂಘವಿನಾಶಕ । 
ಭಕ್ತಾಭೀಷ್ಟಪ್ರದ ಶ್ರೀಮಾನ್‌ ಅರ್ಫ್ಯಂ ಸ್ವೀಕುರು ಮಾರುತೇ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಅರ್ಫ್ಯಂ 
ಸಮರ್ಪಯಾಮಿ । 


ಆಚಮನ 
ಮಹಾನದ್ಯಾಃ ಸಮಾನೀತಂ ಪಂಪಾನದ್ಯುದಕೈರ್ಯುತಮ್‌ । 
ಗೃಹಾಣ ರುಚಿರಂ ದೇವ ದತ್ತಮಾಚಮನೀಯಕಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಆಚಮನಂ 
ಸಮರ್ಪಯಾಮಿ । 
ಮಧುಪರ್ಕ 
ಮಧುಪರ್ಕಂ ಮಯಾ ದತ್ತಂ ಭಕ್ತ್ಯಾವಾಯುಸಮುದ್ಧವ | 
ಸ್ವೀಕುರು ತ್ವಂ ಕೃಪಾಸಿಂಧೋ ದೀನರಕ್ಷಣತತ್ತರ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಮಧುಪರ್ಕಂ 
ಸಮರ್ಪಯಾಮಿ ॥ 
ಅಭ್ಯಂಗ 
ಸೇವ್ಯಮಾನಃ ಕಪಿವರೈರ್ನಿತ್ಯಂ ರಾಮಕೃಪಾಸ್ಪದ । 
ಚಾಂಪೇಯತೈಲತೋ ದೇವ ಗೃಹಾಣಾಭ್ಯಂಗಮುತ್ತಮಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಅಭ್ಯಂಗಸ್ನಾನಂ 
ಸಮರ್ಪಯಾಮಿ । 
ಪಂಚಾಮೃತ 
ದಧಿಕ್ಷೀರಸಿತಾಜ್ಕೆಸ್ತು ಮಧುನಾ ಚೋಪಸಂಭ್ಯತಮ್‌ । 
ಪಂಚಾಮೃತಂ ಗೃಹಾಣೇಶ ಸ್ನಾನಾರ್ಥಂ ಪವನಾತ್ಮಜ I 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಪಂಚಾಮೃತಸ್ನಾನಂ 
ಸಮರ್ಪಯಾಮಿ । | 


-28- 


ಹನುಮಜ್ಜಯಂತಿ 


ಸ್ನಾನ 


ಗಂಗಾ ಗೋದಾವರೀ ಕೃಷ್ಣಾ ಕಾವೇರ್ಯಾದಿ ಸರಿದ್ದಣಾತ್‌ I 

ಶುದ್ಧತೋಯಂ ಸಮಾನೀತಂ ಸ್ನಾನಾರ್ಥಂ ಪ್ರತಿಗೃಹೃತಾಮ್‌ ॥ 

ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಶುದ್ಧೋದಕಸ್ನಾನಂ 
ಸಮರ್ಪಯಾಮಿ । 


ವಸ್ತ 


ಅ 
ಉದ್ಯದ್ರವಿಪ್ರತೀಕಾಶಂ ರುಚಿರಂ ಪೀತಮಂಬರಮ್‌ । 


ಗೃಹಾಣ ಪರಿಧಾನಾರ್ಥಂ ಭಕ್ತಾಭೀಷ್ಟಪ್ರದಾಯಕ 1 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ವಸ್ತ್ರಂ ಸಮರ್ಪಯುಾಮಿ। 


ಉತ್ತರೀಯ 
ವಿಪದಾಂ ಪರಿಹರ್ತೇ ತೇ ದಾತ್ರೇ ಸಕಲಸಂಪದಾಮ್‌ । : 
ಉತ್ತರೀಯಂ ಗೃಹಾಣ ತ್ವಂ ದೀಯಮಾನಂ ಮಯಾ ವಿಭೋ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ | ಉತ್ತರೀಯವಸ್ತಂ 
ಸಮರ್ಪಯಾಮಿ । 
ಉಪವೀತ 
ವಾಯುಸೂನೋ ತಂತುನಾಪಿ ಕೃತಂ ಯಜ್ನೋಪವೀತಕಮ್‌ । 
ಗೃಹಾಣಾಕ್ಷಕುಮಾರಾರೇ ದತ್ತಂ ಭಕ್ತ್ಯಾಮಯಾ ತವ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಯಜ್ಞೋಪವೀತಂ 
ಸಮರ್ಪಯಾಮಿ । 


ಗಂಧ 
ಕಸ್ತೂರೀ ಚಂದನೋನ್ಸಿಶ್ರಂ ಕರ್ಪೂರರುಚಿರಂ ಶುಚಿಮ್‌ । 
ಗಂಧಂ ಗೃಹಾಣ ಪವನಸೂನೋ ತುಭ್ಯಂ ನಮೋ ನಮಃ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಗಂಧಂ ಸಮರ್ಪಯಾಮಿ। 


-29- 


ಹನುಮಜ್ಜಯಂತಿ 


ಅಕ್ಬತಾನ್‌ 
ಅಕ್ಷತಾನ್‌ ರುಚಿರಾನ್‌ ದಿವ್ಯಾನ್‌ ವಾಯುಸೂನೋ ಮಹಾಬಲ | 
ಗೃಹಾಣ ಭಕ್ತಿತೋ ದತ್ತಾನ್‌ ಮಯಾ ತ್ವಂ ಭಕ್ತವತ್ಸಲ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ! 
ಆಭರಣ 
ನೂಪುರಾಂಗದಪೂರ್ವಾಣಿ ಹಾರಕೇಯೂರಕಾನಿ ಚ। 
ಗೃಹಾಣ ಭೂಷಣಾನಿ ತ್ವಮಂಜನಾನಂದವರ್ಧನ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಆಭರಣಾನಿ 
ಸಮರ್ಪಯಾಮಿ! 
ಪುಷ 
ಅಆ) 
ಪದ್ಧಕೇತಕೀಚಾಂಪೇಯ ಮಲ್ಲಿಕಾದೀನಿ ಮಾರುತೇ। 


ಗೃಹಾಣ ಪುಷ್ಪಾಣಿ ಮಯಾ ದತ್ತಾನಿ ತು ಮಹಾಬಲ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ। ಪುಷ್ಪಾಣಿ ಸಮರ್ಪಯಾಮಿ! 


ಗ್ರಂಥಿಪೂಜಾ 

(ಹದಿಮೂರು ಗಂಟುಗಳುಳ್ಳ ದೋರವನ್ನು ಪೂಜಿಸಬೇಕು) 
ವಾನರರಕ್ಚಕಾಯ ನಮಃ | ಪ್ರಥಮಗ್ರಂಥಿಂ ಪೂಜಯಾಮಿ 
ರಾಕ್ಷಸಸಂಹಾರಕಾಯ ನಮಃ । ದ್ವಿತೀಯಗ್ರಂಥಿಂ ಪೂಜಯಾಮಿ 
ತೀರ್ಣಸಿಂಧವೇ ನಮಃ । ತೃತೀಯಗ್ರಂಥಿಂ ಪೂಜಯಾಮಿ 
ಸೀತಾಶೋಕಹಾರಿಣೇ ನಮಃ । ಚತುರ್ಥಗ್ರಂಥಿಂ ಪೂಜಯಾಮಿ 
ರಾಮದೂತಾಯ ನಮಃ । ಪಂಚಮಗ್ರಂಥಿಂ ಪೂಜಯಾಮಿ 
ಸತತಬ್ರಹ್ಮಚಾರಿಣೇ ನಮಃ । ಷಷ್ಠಗ್ರಂಥಿಂ ಪೂಜಯಾಮಿ 
ರಾವಣಗರ್ವಾಪಹರ್ತ್ರೇ ನಮಃ । ಸಪ್ತಮಗ್ರಂಥಿಂ ಪೂಜಯಾಮಿ 
ಭವಿಷ್ಯದ್‌ ಬ್ರಹ್ಮಣೇ ನಮಃ । ಅಷ್ಟಮಗ್ರಂಥಿಂ ಪೂಜಯಾಮಿ 


-30- 


ಹನುಮಜ್ಜಯಂತಿ 


ಅವಿದ್ಯಾಸಂಹರ್ತೆೇ ನಮಃ । ನವಮಗ್ರಂಥಿಂ ಪೂಜಯಾಮಿ 
ಭಕ್ತಾಭೀಷ್ಟಪ್ರದಾಯಕಾಯ ನಮಃ । ದಶಮಗ್ರಂಥಿಂ ಪೂಜಯಾಮಿ 
ಸಕಲದೇವತಾಸ್ತುತ್ಯಾಯ ನಮಃ । ಏಕಾದಶಗ್ರಂಥಿಂ ಪೂಜಯಾಮಿ 
ಜೀವೋತ್ತಮಾಯ ನಮಃ । ದ್ವಾದಶಗ್ರಂಥಿಂ ಪೂಜಯಾಮಿ 
ವಾಯುಪುತ್ರಾಯ ನಮಃ । ತ್ರಯೋದಶಗ್ರಂಥಿಂ ಪೂಜಯಾಮಿ 
ಅಂಗಪೂಜಾ 
ವಾತಾತ್ಮಜಾಯ ನಮಃ । ಪಾದೌ ಪೂಜಯಾಮಿ | 
ಅಂಜನಾನಂದನಾಯ ನಮಃ ॥ ಜಂಘೇ ಪೂಜಯಾಮಿ ॥ 
ಗಂಧಮಾದನಧಾರಿಣೇ ನಮಃ । ಕಟಿಂ ಪೂಜಯಾಮಿ । 
ಸೀತಾಶೋಕವಿನಾಶಕಾಯ ನಮಃ । ಮಧ್ಯಂ ಪೂಜಯಾಮಿ । 
ಕಪೀಶ್ವರಾಯ ನಮಃ । ನಾಭಿಂ ಪೂಜಯಾಮಿ ॥ 
ಜಗದ್ಭಾತ್ರೇ ನಮಃ । ಉದರಂ ಪೂಜಯಾಮಿ | 
ವಿಶಾಲವಕ್ಸಸೇ ನಮಃ। ಹೃದಯಂ ಪೂಜಯಾಮಿ । 
ಸುಗ್ರೀವಪ್ರಿಯಾಯ ನಮಃ । ಕಂಠಂ ಪೂಜಯಾಮಿ | 
ದಶಾನನಗರ್ವಭಂಜನಾಯ ನಮಃ । ವಕ್ವ ೦ ಪೂಜಯಾಮಿ । 
ಪಿಂಗಾಕ್ಷಾಯ ನಮಃ ಚ ನೇತ್ರೇ ಪೂಜಯಾಮಿ । 
ಸಕಲಾಗಮಸಂಸ್ತುತಾಯ । ಸರ್ವಾಂಗಂ ಪೂಜಯಾಮಿ ॥ 
ಪತ್ರಪೂಜಾ 
ವಾತಾತ್ಮಜಾಯ ನಮಃ | ಪಲಾಶಪತ್ರಂ ಸಮರ್ಪಯಾಮಿ । 
ಅಂಜನಾನಂದನಾಯ ನಮಃ । ಔದುಂಬರಪತ್ರಂ ಸಮರ್ಪಯಾಮಿ! 
ಸಿಂಧುಲಂಘನರ್ತ್ರೇ ನಮಃ । ಅಶ್ವತ್ಥಪತ್ರಂ ಸಮರ್ಪಯಾಮಿ । 
ಉತ್ಕೃಷ್ಟವಿಕ್ರಮಾಯ ನಮಃ । ಭೃಂಗರಾಜಪತ್ರಂ ಸಮರ್ಪಯಾಮಿ ॥ 
ಗಂಧಮಾದನಧಾರಿಣೇ ನಮಃ | ಜಟಾಧರಪತ್ರಂ ಸಮರ್ಪಯಾಮಿ । 


ಹನುಮಜ್ಜಯಂತಿ 


ಸೀತಾಶೋಕವಿನಾಶಕಾಯ ನಮಃ ।  ಅಶೋಕಪತ್ರಂ ಸಮರ್ಪಯಾಮಿ । 
ಕಪೀಶ್ಚರಾಯ ನಮಃ । ಕಪಿತ್ನಪತ್ರಂ ಸಮರ್ಪಯಾಮಿ । 
ಜಗದ್ಭಾತ್ರೇ ನಮಃ । ವಟಪತ್ರಂ ಸಮರ್ಪಯಾಮಿ ॥ 
ವಿಶಾಲವಕ್ಕಸೇ ನಮಃ । ಆಮ್ರಪತ್ರಂ ಸಮರ್ಪಯಾಮಿ । 
ಸುಗ್ರೀವಪ್ರಿಯಾಯ ನಮಃ | ನಾಗವಲ್ಲೀಪತ್ರಂ ಸಮರ್ಪಯಾಮಿ । 
ದಶಾನನಗರ್ವಭಂಜನಾಯ ನಮಃ ॥ ಅಪಾಮಾರ್ಗಪತ್ರಂ 
ಸಮರ್ಪಯಾಮಿ! 
ಪಿಂಗಾಕ್ಷಾಯ ನಮಃ | ಕರವೀರಪತ್ರಂ ಸಮರ್ಪಯಾಮಿ । 
ಸಕಲಾಗಮಸಂಸ್ತುತಾಯ ನಮಃ । ಪುನ್ನಾಗಪತ್ರಂ ಸಮರ್ಪಯಾಮಿ । 
ಪುಷ್ಪಪೂಜಾ 
ವಾನರರಕ್ಕಕಾಯ ನಮಃ । ಪದ್ಗಪುಷ್ಠು ಸಮರ್ಪಯಾಮಿ । 
ರಾಕ್ಷಸಸಂಹಾರಕಾಯ ನಮಃ । ಜಾತೀಪುಷ್ಪಂ ಸಮರ್ಪಯಾಮಿ । 
ತೀರ್ಣಸಿಂಧವೇ ನಮಃ ಚ ಕಲ್ಲಾರಪುಷ್ನಂ ಸಮರ್ಪಯಾಮಿ ॥ 
ರಾಮದೂತಾಯ ನಮಃ ॥ ಬಕುಲಪುಷ್ಠಂ ಸಮರ್ಪಯಾಮಿ । 
'ಸೂರ್ಯಮಂಡಲಸ್ಥಿತಾಯ ನಮಃ। ಶತಪತ್ರಪುಷ್ಪಂ ಸಮರ್ಪಯಾಮಿ । 
ಚಿರಕಾಲಜೀವಿತಾಯ ನಮಃ । ಪುನ್ನಾಗಪುಷ್ಪಂ ಸಮರ್ಪಯಾಮಿ ॥ 
ಸತತಬ್ರಹ್ಮಚಾರಿಣೇ ನಮಃ । ಕರವೀರಪುಷ್ಪಂ ಸಮರ್ಪಯಾಮಿ ॥ 
ರಾವಣಗರ್ವಾಪಹರ್ತೇ ನಮಃ । ದತ್ತೂರಪುಷ್ಪಂ ಸಮರ್ಪಯಾಮಿ । 
ಭಾವಿ ಬ್ರಹ್ಮಣೇ ನಮಃ । ಕುಂದಪುಷ್ಪಂ ಸಮರ್ಪಯಾಮಿ । 
ಅವಿದ್ಯಾಸಂಹರ್ತೈೇ ನಮಃ । ಮಲ್ಲಿಕಾಪುಷ್ಪಂ ಸಮರ್ಪಯಾಮಿ । 
ಭಕ್ತಾಭೀಷ್ಟಪ್ರದಾಯಕಾಯ ನಮಃ । ಮುನಿಪುಷ್ಪಂ ಸಮರ್ಪಯಾಮಿ । 


ಸಕಲದೇವತಾಸ್ತುತ್ಯಾಯ ನಮಃ । 


-32- 


ಕರ್ಣಿಕಾರಪುಷ್ಪಂ ಸಮರ್ಪಯಾಮಿ | 


ಹನುಮಜ್ಜಯಂತಿ 


ಶ್ರೀಆಂಜನೇಯ ಅಷ್ಟೋತ್ತರ ಶತನಾಮಾವಳಿ 
(ಹೂವು ಪೂಜಿಸಿ) 

ಓಂ ಆಂಜನೇಯಾಯ ನಮಃ । ಓಂ ಮಹಾವೀರಾಯ ನಮಃ | ಓಂ 
ಹನುಮತೇ ನಮಃ । ಓಂ ಮಾರುತಾತ್ಮಜಾಯ ನಮಃ । ಓಂ ತತ್ತ್ವಜ್ಞಾನಪ್ರದಾಯ 
ನಮಃ । ಓಂ ಸೀತಾದೇವೀಮುದ್ರಾಪ್ರದಾಯಕಾಯ ನಮಃ | ಓಂ 
ಅಶೋಕವನಿಕಾಛೇತ್ವೇ ನಮಃ ಓಂ ಸರ್ವಮಾಯಾವಿಭಂಜನಾಯ ನಮಃ । ಓಂ 
ಸರ್ವಬಂಧವಿಮೋಕ್ತೇ ನಮಃ ಓಂ ರಕ್ಟೋವಿಧ್ವಂಸಕಾರಕಾಯ ನಮಃ | ಓಂ 
ಪರವಿದ್ಯಾಪರಿಹಾರಾಯ ನಮಃ । ಓಂ ಕರಶೌರ್ಯವಿನಾಶನಾಯ ನಮಃ । ಓಂ 
ಪರಮಂತ್ರನಿಕರ್ತ್ರೇ ನಮಃ | ಓಂ ಪರಯಂತ್ರ ಪ್ರಭೇದಕಾಯ ನಮಃ | ಓಂ 
ಸರ್ವಗ್ರಹವಿನಾಶಿನೇ ನಮಃ । ಓಂ ಭೀಮಸೇನ ಸಹಾಯಕ್ಕತೇ ನಮಃ । ಓಂ 
ಸರ್ವದುಃಖಹರಾಯ ನಮಃ | ಓಂ ಸರ್ವಲೋಕಚಾರಿಣೇ ನಮಃ | ಓಂ 
ಮನೋಜವಾಯ ನಮಃ । ಓಂ ಪಾರಿಜಾತದ್ರುಮಮೂಲಸ್ಥಾಯ ನಮಃ । ಓಂ 
ಸರ್ವಮಂತ್ರಸ್ವರೂಪವತೇ ನಮಃ । ಓಂ ಸರ್ವತಂತ್ರಸ್ವರೂಪಿಣೇ ನಮಃ । ಓಂ 
ಸರ್ವಯಂತ್ರಾತ್ಮಕಾಯ ನಮಃ । ಓಂ ಕಪೀಶ್ವರಾಯ ನಮಃ । ಓಂ ಮಹಾಕಾಯಾಯ 
ನಮಃ । ಓಂ ಸರ್ವರೋಗಹರಾಯ ನಮಃ । ಓಂ ಪ್ರಭವೇ ನಮಃ । ಓಂ 
ಬಲಸಿದ್ದಿಕರಾಯ ನಮಃ | ಓಂ ಸರ್ವವಿದ್ಯಾಸಂಪಶ್ಚದಾಯಕಾಯ ನಮಃ | ಓಂ 
ಕಪಿಸೇನಾನಾಯಕಾಯ ನಮಃ । ಓಂ ಭವಿಷ್ಯಚ್ಚತುರಾನನಾಯ ನಮಃ | ಓಂ 
ಕುಮಾರಬ್ರಹ್ಮಚಾರಿಣೇ ನಮಃ । ಓಂ ರತ್ನಕುಂಡಲದೀಪ್ರಿಮತೇ ನಮಃ । ಓಂ 
ಚಂಚಲದ್ವಾಲಸನ್ನದ್ಧಲಂಬಮಾನ- ಶಿಖೋಜ್ವಲಾಯ ನಮಃ । ಓಂ 
ಗಂಧರ್ವವಿದ್ಯಾತತ್ತ್ವಜ್ಞಾಯ ನಮಃ । ಓಂ ಮಹಾಬಲಪರಾಕ್ರಮಾಯ ನಮಃ । 
ಓಂ ಕಾರಾಗೃಹವಿಮೋಕ್ವೇ ನಮಃ । ಓಂ ಶೃಂಖಲಾಬಂಧಮೋಚಕಾಯ ನಮಃ । 
ಓಂ ಸಾಗರೋತ್ತಾರಕಾಯ ನಮಃ । ಓಂ ಪ್ರಜ್ಞಾಯ ನಮಃ । ಓಂ ರಾಮದೂತಾಯ 
ನಮಃ । ಓಂ ಪ್ರತಾಪವತೇ ನಮಃ ಓಂ ವಾನರಾಯ ನಮಃ । ಓಂ ಕೇಸರಿಸುತಾಯ 
ನಮಃ । ಓಂ ಸೀತಾಶೋಕನಿವಾರಣಾಯ ನಮಃ । ಓಂ ಅಂಜನಾಗರ್ಭಸಂಭೂತಾಯ 


-33- 


ಹನುಮಜ್ಜಯಂತಿ 


ನಮಃ | ಓ ಬಾಲಾರ್ಕಸದೃಶಾನನಾಯ ನಮಃ । ಓಂ ವಿಭೀಷಣಪ್ರಿಯಕರಾಯ 
ನಮಃ । ಓಂ ದಶಗ್ರೀವಕುಲಾಂತಕಾಯ ನಮಃ ॥೫೦॥ ಓಂ ಲಕ್ಷ್ಮಣಪ್ರಾಣದಾತ್ರೇ 
ನಮಃ । ಓಂ ವಜ್ರಕಾಯಾಯ ನಮಃ | ಓಂ ಮಹಾದ್ಯುತಯೇ ನಮಃ । ಓಂ 
ಚಿರಂಜೀವಿನೇ ನಮಃ । ಓಂ ರಾಮಭಕ್ತಾಯ ನಮಃ । ಓಂ ದೈತ್ಯಕಾರ್ಯವಿಘಾತಕಾಯ 
ನಮಃ । ಓಂ ಆಕ್ಷೆಹಂತ್ರೇ ನಮಃ । ಓಂ ಕಾಂಚನಾಭಾಯ ನಮಃ । ಓಂ ಪಂಚವಕ್ತಾಯ 
ನಮಃ | ಓಂ ಮಹಾತಪಸೇ ನಮಃ ॥೬೦॥ ಓಂ ಲಂಕಿಣೀಭಂಜನಾಯ ನಮಃ । 
ಓಂ ಶ್ರೀಮತೇ ನಮಃ । ಓಂ ಸಿಂಹಿಕಾಪ್ರಾಣಭಂಜಕಾಯ ನಮಃ । ಓಂ 
ಗಂಧಮಾದನಶೈಲಸ್ಕಾಯ ನಮಃ । ಓಂ ಲಂಕಾಪುರವಿದಾರಕಾಯ ನಮಃ । ಓಂ 
ಸುಗ್ರೀವಸಚಿವಾಯ ನಮಃ । ಓಂ ಧೀರಾಯ ನಮಃ | ಓಂ ಶೂರಾಯ ನಮಃ । 
ಓಂ ದೈತ್ಯಕುಲಾಂತಕಾಯ ನಮಃ । ಓಂ ಸುರಾರ್ಚಿತಾಯ ನಮಃ ॥೭೦॥ ಓಂ 
ಮಹಾತೇಜಸೇ ನಮಃ । ಓಂ ರಾಮಚೂಡಾಮಣಿಪ್ರದಾಯ ನಮಃ । ಓಂ 
ಕಾಮರೂಪಿಣೇ ನಮಃ | ಓಂ ಪಿಂಗಲಾಕ್ಟಾಯ ನಮಃ । ಓಂ ವಾರಿಧಿ 
ಮಧ್ಯೇಮೈನಾಕಪೂಜಿತಾಯ ನಮಃ । ಓಂ ಮಾರ್ತಾಂಡಮಂಡಲಾಧಿಪತಯೇ 
ನಮಃ । ಓಂ ವಿಜಿತೇಂದ್ರಿಯಾಯ ನಮಃ । ಓಂ ರಾಮಸುಗ್ರೀವಸಂಧಾತ್ರೇ ನಮಃ । 
ಓಂ ರಾವಣಮರ್ದನಾಯ ನಮಃ । ಓಂ ಸ್ಫಟಿಕಾಭಾಯ ನಮಃ ॥೮೦॥ ಓಂ 
ವಾಗಧೀಶಾಯ ನಮಃ । ಓಂ ನವವ್ಯಾಕೃತಿಪಂಡಿತಾಯ ನಮಃ । ಓಂ ಚತುರ್ಬಾಹವೇ 
ನಮಃ । ಓಂ ದೀನಬಂಧವೇ ನಮಃ । ಓಂ ಮಹಾತ್ಮನೇ ನಮಃ । ಓಂ ಭಕ್ತವತಲಾಯ 
ನಮಃ | ಓಂ ಸಂಜೀವವನಪರ್ವತಾ ಹರ್ತೇ ನಮಃ । ಓಂ ಶುಚಯೇ ನಮಃ | ಓಂ 
ವಾಗಿನೇ ನಮಃ । ಓಂ ದೃಢವ್ರತಾಯ ನಮಃ ॥೯೦॥ ಓಂ ಕಾಲನೇಮಿಪ್ರಮಥನಾಯ 
ನಮಃ । ಓಂ ಹರಿಮರ್ಕಟಮರ್ಕಟಾಯ ನಮಃ । ಓಂ ದಾತಾಯ ನಮಃ । ಓಂ 
ಶಾಂತಾಯ ನಮಃ । ಓಂ ಪ್ರಸನ್ನಾತ್ಮನೇ ನಮಃ । ಓಂ ದಶಕಂಠಮದಾಪಹರ್ತೇ 
ನಮಃ 1 ಓಂ ಯೋಗಿನೇ ನಮಃ । ಓಂ ರಾಮಕಥಾಲೋಲಾಯ ನಮಃ । ಓಂ 
ಸೀತಾನ್ವೇಷಣಪಂಡಿತಾಯ ನಮಃ । ಓಂ ವಜ್ರನಖಾಯ ನಮಃ ॥೧೦೦॥ ಓಂ 
ವಜ್ರದಂಷ್ಟಾಯ ನಮಃ । ಓಂ ರುದ್ರವೀರ್ಯಸಮುದ್ಧವಾಯ ನಮಃ ॥ ಓಂ 


-34- 


ಹನುಮಜ್ಜಯಂತಿ 
ಇಂದ್ರಜಿತ್ವಹಿತಾಮೋಘ ಬ್ರಹ್ಮಾಪ್ತ್ರನಿವಾರಕಾಯ ನಮಃ । ಓಂ 
ಪಾರ್ಥದಧ್ವಜಾಗ್ರಸಂವಾಸಿನೇ ನಮಃ । ಓಂ ಶರಪಂಜರಭೇದಕಾಯ ನಮಃ । ಓಂ 
ದಶಬಾಹವೇ ನಮಃ । ಓಂ ಲೋಕಪೂಜ್ಯಾಯ ನಮಃ । ಓಂ ಜೀವೋತ್ತಮಾಯ 
ನಮಃ ॥ 
॥ ಓಂ ಸೀತಾಸಮೇತಶ್ರೀರಾಮಪಾದಸೇವಾದುರಂಧರಾಯ ನಮಃ ॥ 
॥॥ ಆಂಜನೇಯಾಷ್ಟೋತ್ತರ ಶತನಾಮಾವಳಿಃ ಸಂಪೂರ್ಣಂ ॥ 


ಧೂಪ 
ವನಸ್ಪತ್ಯುದ್ಧವೋ ದಿವ್ಯೋ ಗಂಧಾಡ್ಯೋ ಗಂಧ ಉತ್ತಮಃ । 
ಆಫ್ರೇಯಃ ಸರ್ವದೇವಾನಾಂ ಧೂಪೋ5 ಯಂ ಪ್ರತಿಗೃಹ್ಯತಾಮ್‌ । 


ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಧೂಪಮಾಘ್ರಾಪಯಾಮಿ। 
ಏಕಾರತಿ 
ಅಜ್ಞಾನತಿಮಿರಚ್ಛೇದಿನ್‌ ಪ್ರಕಾಶಿತ ದಿಗಂತರ । 
ದೀಪಂ ಗೃಹಾಣ ದೇವೇಶ ವಾಯುಪುತ್ರ ನಮೋಸ್ತು ತೇ। 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಏಕಾರ್ತಿಕ್ಯಂ 
ದರ್ಶಯಾಮಿ। 
ನೈವೇದ್ಯಂ 
ನಾನಾಭಕ್ಷ್ಯವಿಚಿತ್ರಾನ್ನಂ ಗೋಫೈತಾಕ್ತಂ ಸುಪಾಯಸಮ್‌ । 
ನಾನಾಶಾಕಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ। ನೈವೇದ್ಯಂ ಸಮರ್ಪಯಾಮಿಃ। 
ಹಸ್ತಪ್ರಕ್ಟಾಲನಂ ಸಮರ್ಪಯಾಮಿ । ಮುಖಪ್ರಕ್ಷಾಲನಂ ಸಮರ್ಪಯಾಮಿ । 
ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ ಟ 


-35- 


ಹನುಮಜ್ಜಯಂತಿ 
ತಾಂಬೂಲ 


ಏಲಾಲವಂಗಕರ್ಪೂರಜಾತಿಪೂಗೀಫಲಾದಿಭಿಃ । 

ತ್ರಯೋದಶಗುಣೈರ್ಯಕ್ಷಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ತಾಂಬೂಲಂ 
ಸಮರ್ಪಯಾಮಿ । 


ದಕಿಣಾ 
[AY 
ಕೃತಂ ಪೂಜಾದಿಕಂ ಸರ್ವ ಕರ್ಮದಕ್ಷಂ ಕರೋತಿ ಯಾ | 


ಯಸ್ಮಾತ್‌ ತಸ್ಮಾತ್‌ ದಕ್ಷಿಣೇತಿ ಪ್ರಾಹುಸ್ತಾಂ ಪ್ರದದಾಮ್ಯಹಮ್‌ ॥ 
ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ದಕ್ಷಿಣಾಂ ಸಮರ್ಪಯಾಮಿ। 


ನೀರಾಜನ 

ಸುಭಕ್ತಿಜ್ಞಾನವೈರಾಗ್ಯ ರತ್ನಭಾಸಾ ಪ್ರಕಾಶಿತ । 

ಪಾಪೌಘತಮಸೋದ್ಧೇಧೇ ಭ್ರದ್ದೇಭ ಈರಜ ತೇ ನಮಃ । 

ಹನುಮದಂತರ್ಗತ ಶ್ರೀರಾಮಚಂದ್ರಾಯ ನಮಃ । ಮಹಾನೀರಾಜನಂ 
ಸಮರ್ಪಯಾಮಿ । ಮುಂಂತ್ರಪುಷ್ಪಾಂಜಲೀಂ ಸಮರ್ಪಯಾಮಿ । 
ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ । ಗೀತಮ್‌ । ನೃತ್ಯಂ । ಛತ್ರಮ್‌ । 
ವಾದ್ಯಮ್‌ । ಚಾಮರಮ್‌ । ಆಂದೋಲನಮ್‌ । ಸಮಸ್ತ ರಾಜೋಪಚಾರಾನ್‌ 
ಸಮರ್ಪಯಾಮಿ । ಸ 


ನಮಸ್ತೇ ವಾಯುಪುತ್ರಾಯ ಧ್ವಂಸಿತಾಮರವೈರಿಣೇ । 

ಸುಜನಾಂಬುಧಿಚಂದ್ರಾಯ ಭವಿಷ್ಯದ್‌ ಬ್ರಹ್ಮಣೇ ನಮಃ । 

ಮನೆಮಂದಿ ಎಲ್ಲರೂ ಅರ್ಥ ನೀಡಬೇಕು. 
ಪಂಚಮುಖಿಪ್ರಾಣಸ್ತೋತ್ರಂ 


ಕಪಿಮುಖಪೂರ್ವಂ ದಕ್ಷಿಣೇ ನಾರಸಿಂಹಂ 


ಗರುಡಮುಖಮಪಿ ಪಶ್ಚಾತ್‌ ಉತ್ತರೇ ಸೂಕರಾಸ್ಯಮ್‌ । 
-36- 


ಹನುಮಜ್ಜಯಂತಿ 


ಹಯವದನಮತೋರ್ಧ್ವಂ ಚಿಂತಯೇದ್‌ ವಾಯುಸೂನುಂ 
ಸಕಲದುರಿತಹರಂ ರಾಮದೂತಂ ನಮಾಮಿ ॥ 
ಹನುಮನ್ನೂತನದೋರಗ್ರಹಣಂ (ದಾರ ಕಟ್ಟಿಕೊಳ್ಳುವುದು)- 
ಹನುಮನ್‌ ದೋರರೂಪೇಣ ಸಂಸ್ಥಿತೋ ಮಯಿ ಸರ್ವದಾ । 
ಸರ್ವಾದ್ಭೊ ರಕ್ಷ ರಕ್ಷ ಪ್ರಸೀದ ಕಪಿಪುಂಗವ ॥ 
ನೂತನಂ ದೋರಮಾವಾಷ್ಯ ಯಥಾಶಕ್ತಾಭಿಪೂಜ್ಯ ಚ! 
ಯತೋತಹಂ ದೃತವಾನಸ್ಥಿ ಜರ್ಣದೋರಮಮುಂ ತ್ಯಜೇ ॥ 
ಇತಿ ಜೀರ್ಣದೋರವಿಸರ್ಜನಮ್‌ । (ಹಳೆಯ ದಾರ ವಿಸರ್ಜಿಸುವುದು) 
ವಾಯನದಾನಂ 
ಹನೂಮಾನ್‌ ಪ್ರತಿಗೃಹ್ನಾತು ಹನುಮಾನ್ಸೈ ದದಾತಿ ಚ। 
ಹನೂಮಾಂಸ್ತಾರಕೋಭಾಭ್ಯಾಂ ನತೋಶಸ್ಥಿತ್ವಾಮ್‌ ಹನೂಮತೇ ॥ 
ಇತಿ ವಾಯನದಾನಮ್‌ 
ಅಥ ಪ್ರಾರ್ಥನಾ 
ಬಳಿತ್ಕಾದಿತ್ರಯೀವೇದ್ಯ ತ್ರೀರೂಪಾಯ ಮಹಾತ್ಮನೇ । 
ಭಕ್ತಾಭೀಷ್ಟಪ್ರದಾಯಾಸ್ತು ನಮಸ್ತೇ ಭಾರತೀಪತೇ ॥ 
ಯಸ್ಯ ಸ್ಮೃತ್ಯಾಚ ನಾಮೋಕ್ಕಾ ತಪಃ ಪೂಜಾ ಕ್ರಿಯಾದಿಷು । ನ್ಯೂನಂ 
ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮುಚ್ಯುತಮ್‌ ॥ ಮಂತ್ರಹೀನಂ 
ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ। ಯತೃತಂ ತು ಮಯಾ ದೇವ ಪರಿಪೂರ್ಣಂ 
ತದಸ್ತು ಮೇ ॥ ಅನೇನ ಹನುಮತ್ಪೂಜನೇನ ಹನುಮದಂತರ್ಗತ ಶ್ರೀರಾಮಚಂದ್ರಃ 
ಪ್ರೀಯತಾಮ್‌ ಪ್ರೀತೋ ವರದೋ ಭವತು ॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಸಂಚ ಜೇ ಜೇ 


-37- 


ಹನುಮಂತ ದೇವರ ಬಗ್ಗೆ 


ಅಪೂರ್ವ ಮಾಹಿತಿಗಳು. 


-38- 


ಹನುಮಜ್ಜಯಂತಿ 


ಎಂದೆಂದೂ ಮುಖ್ಯಪ್ರಾಣದೇವರೇ ಗುರು 


ಉಳಿದ ದೇವತೆಗಳು ಅಥವಾ ನಮ್ಮ ಜೊತೆಗಿರುವ ಜ್ಞಾನಿಗಳು ಕೆಲವು 
ಕಾಲವಷ್ಟೇ ಗುರುಗಳಾಗುತ್ತಾರೆ. ಅನಂತ ಕಾಲದ ತನಕ ಗುರುವಾಗುವವರು 
ಮುಖ್ಯಪ್ರಾಣದೇವರು ಮಾತ್ರ. ಆದ್ದರಿಂದ ಅವರನ್ನೇ ಅನನ್ಯ ಗುರುಗಳೆಂದು 
ಶರಣಾಗಬೇಕು. 


ಮುಖ್ಯಪ್ರಾಣದೇವರು ನಿತ್ಯಗುರು 


ಭಗವಂತನು ಹೇಗೆ ಅನಾದಿ ಅನಂತ ಕಾಲದ ತನಕ ಜ್ಞಾನಾನಂದಾತೃಕವಾಗಿ 
ಎಲ್ಲ ರೂಪಗಳಿಂದಲೂ ಇರುತ್ತಾನೋ, ಅದರಂತೆ ಮುಖ್ಯಪ್ರಾಣದೇವರು 
ಇರುತ್ತಾರೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಎಲ್ಲಾ ಜೀವರು ಹೇಗೆ ನಿತ್ಯರೋ, 
ಅದರಂತೆ ಮುಖ್ಯಪ್ರಾಣದೇವರೂ ಕೂಡ ನಿತ್ಯರಾಗಿದ್ದಾರೆ. ಆದ್ದರಿಂದ ಅನಾದಿ 
ಅನಂತಕಾಲದ ತನಕ ಇವರು ಗುರುಗಳಾಗಿದ್ದಾರೆ. 


ಸೃಷ್ಟಿಗೆ ಬರಲು ಪ್ರಾಣದೇವರು ಬೇಕು 


ಮುಷ್ಟಿಸೃಷ್ಟಿಆಗುವ ಮೊದಲು ಜೀವನು ಸಂಸಾರಕ್ಕೆ ಬರಲು ಅವನಲ್ಲಿ ಒಂದು 
ಪಕ್ಚತೆಯು ಬರಬೇಕಾಗುತ್ತದೆ. ಆ ಪಕ್ವತೆಯನ್ನು ತಂದು ಕೊಡುವುದಕ್ಕಾಗಿ ಒಬ್ಬ 
ಗುರುವು ಇರಲೇಬೇಕು. ಅದರಂತೆ ಮೋಕ್ಸಕ್ಷೆ ತೆರಳಿದ ಮೇಲೂ ಕೂಡ ಭಗವಂತನ 
ಬಗೆಬಗೆಯ ಚರಿತ್ರೆಗಳನ್ನು ಉಪದೇಶಿಸುವ ಒಬ್ಬ ಗುರುವು ಇರಲೇ ಬೇಕು. ಆ 
ಗುರುವೇ ಮುಖ್ಯಪ್ರಾಣದೇವರು. 


ಮುಷ್ಟಿಸೃಷ್ಟಿಯ ಮೊದಲು ಪ್ರಾಣದೇವರು ಇರುತ್ತಾರೆಯೇ? 


ಶ್ರೀಮದಾಚಾರ್ಯರ ಸಾಕ್ಟಾತ್‌ ಶಿಷ್ಯರಾದ ಶ್ರೀನರಹರಿತೀರ್ಥರು 
ಜೀವಸ್ವರೂಪದ ಒಳಗೆ ಮುಖ್ಯಪ್ರಾಣದೇವರ ಪ್ರವೇಶವನ್ನು ಒಪ್ಪಿರುತ್ತಾರೆ. ಜೀವನು 
ಹೇಗೆ ಅನಾದಿ ಅನಂತನೋ, ಅವನ ಅಂತರ್ಯಾಮಿಗಳಾದ 
ಮುಖ್ಯಪ್ರಾಣದೇವರೂ ಕೂಡ ಅನಾದಿ ಅನಂತಕಾಲದಲ್ಲಿ ಗುರುರೂಪದಿಂದ 
ಇರುತ್ತಾರೆ ಎಂದು ಸ್ಪಷ್ಟವಾಗುತ್ತದೆ. 


-39- 


ಹನುಮಜ್ಜಯಂತಿ 
ಜೀವಸ್ವರೂಪದಲ್ಲಿ ಅನಾದಿ ಅನಂತಕಾಲದಲ್ಲಿ ಇರುತ್ತಾರೆ 


ನರಹರಿತೀರ್ಥರೇ ಮೊದಲಾದ ಅನೇಕ ಜ್ಞಾನಿಗಳು ಜೀವಸ್ವರೂಪದಲ್ಲಿ 
ಮುಖ್ಯಪ್ರಾಣದೇವರಿಗೆ ಪ್ರವೇಶವಿದೆ ಎಂದು ಹೇಳಿರುತ್ತಾರೆ. ಮತ್ತು ಹೀಗೆ 
ಜೀವಸ್ವರೂಪದಲ್ಲಿ ಮುಖ್ಯಪ್ರಾಣದೇವರಿಗೆ ಪ್ರವೇಶವನ್ನು ಒಪ್ಪುವುದರಿಂದ ಅನಾದಿ 
ಅನಂತಕಾಲದ ತನಕ ಮುಖ್ಯಪ್ರಾಣದೇವರೇ ಗುರುಗಳೆಂದು ಹೇಳಬಹುದು. ಒಂದು 
ವೇಳೆ ಜೀವಸ್ವರೂಪದಲ್ಲಿ ಮುಖ್ಯಪ್ರಾಣದೇವರಿಗೆ ಪ್ರವೇಶವನ್ನು ಒಪ್ಪದಿದ್ದರೆ ಉಳಿದ 
ದೇವತೆಗಳಂತೆ ಮುಖ್ಯಪ್ರಾಣದೇವರೂ ಕೂಡ ಕ್ಷಣಿಕ ಗುರುಗಳಾಗುತ್ತಾರೆ ಹೊರತು, 
ನಿತ್ಯಗುರುಗಳಾಗಲು ಸಾಧ್ಯವಿಲ್ಲ. ಹೀಗೆ ಅನೇಕ ಮುಖಗಳಲ್ಲಿ ವಿಚಾರ ಮಾಡಿದಾಗ 
ಮುಖ್ಯಪ್ರಾಣದೇವರಿಗೆ ಜೀವಸ್ಥರೂಪದಲ್ಲಿ ಪ್ರವೇಶವನ್ನು ಒಪ್ಪುವುದು ಅನಿವಾರ್ಯ. 
ಜೀವಸ್ವರೂಪದಲ್ಲಿ ಪ್ರವೇಶಕ್ಕೆ ಒಂದು ಆಧಾರ 

ವಾಯುರ್ಹಿ ಸರ್ವಜೀವಾನಾಂ ಅಭಿಮಾನೀ ನಿಯಾಮಕಃ । 

ಬಲಮೇಧಾದೃತೀ ಸ್ಟೈರ್ಯಧ್ಯಾನ ವೈರಾಗ್ಯಮಾನವಾನ್‌ । 

ಸಜ್ಜಾನಾನಂದಭಕ್ತಾದಿಗುಣಮಾನೀ ಸ ಏಕಲಃ (ಸ.ರ.ಮಾ.) 


ಎಲ್ಲ ಜೀವರಿಗೆ ಅಭಿಮಾನಿದೇವತೆ ಮುಖ್ಯಪ್ರಾಣ ಎಂದು ಇದರಿಂದ 
ತಿಳಿಯುತ್ತದೆ. ಜೀವನ ಒಳಗಡೆ ಇಲ್ಲದಿದ್ದರೆ ಜೀವಕ್ಕೆ ಅಭಿಮಾನಿಯಾಗಲು ಹೇಗೆ 
ಸಾಧ್ಯ ? ಅದರ ಒಳಗಡೆ ಪ್ರವೇಶಿಸಲು ಸಾಮಥಣ್ಯವಿಲ್ಲದವನು ಅದಕ್ಕೆ 
ನಿಯಾಮಕನಾಗುವುದು ಹೇಗೆ ಸಾಧ್ಯ? ಆದ್ದರಿಂದ ಈ ಪ್ರಮಾಣದ ಆಧಾರದಲ್ಲಿ 
ಮುಖ್ಯಪ್ರಾಣದೇವರಿಗೆ ಜೀವಸ್ವರೂಪದಲ್ಲಿ ಪ್ರವೇಶವನ್ನು ಒಪ್ಪುವುದು 
ಸಮಂಜಸವೆಂದು ತಿಳಿಯುತ್ತದೆ. 
ಕೆಲವರ ಪ್ರಕಾರ ಜೀವಸ್ವರೂಪದಲ್ಲಿ ಪ್ರವೇಶವಿಲ್ಲ 


ಸಂಕಷರ್ಣಒಡೆಯರೇ ಮೊದಲಾದ ಕೆಲವು ಜ್ಞಾನಿಗಳು ಜೀವಸ್ಥರೂಪದಲ್ಲಿ 
ಪ್ರವೇಶವನ್ನು ಮುಖ್ಯಪ್ರಾಣದೇವರಿಗೆ ಒಪ್ಪುವುದಿಲ್ಲ. ಪ್ರಕಾಶರೂಪದಿಂದಷ್ಟೇ 
ಪ್ರವೇಶವನ್ನು ಒಪ್ಪುತ್ತಾರೆ. ಆದರೆ ಭಗವಂತನ ಅಚಿಂತ್ಯಾದ್ಭುತ ಶಕ್ತಿಯಿಂದ 


ಜೀವಸ್ವರೂಪದ ಒಳಗಿರುವ ಮುಖ್ಯಪ್ರಾಣದೇವರಿಗೂ ಒಂದು ರೂಪದಿಂದ 
-40- 


ಹನುಮಜ್ಜಯಂತಿ 
ಸಂಸಾರಾವಸ್ಥೆಯಲ್ಲಿದ್ದರೂ ಜೀವಸ್ವರೂಪದಲ್ಲಿ ಅಂತರ್ಯಾಮಿ ರೂಪದಿಂದ 
ಮೋಕಕ್ಷೆ ತೆರಳುತ್ತಾರೆಂದು ಕೆಲವರು ವಿದ್ವಾಂಸರು ವಿರೋಧವನ್ನು ಪರಿಹರಿಸಿದ್ದಾರೆ. 


ಜೀವಸ್ವರೂಪದಲ್ಲಿ ಪ್ರವೇಶ ಒಪ್ಪುವುದು ಹೇಗೆ ? 


ಮುಖ್ಯಪ್ರಾಣದೇವರಿಗೆ ಲಿಂಗದೇಹವು ಯಾವುದೇ ರೀತಿಯಲ್ಲಿ ಬಂಧಕವಾಗದ 
ಕಾರಣ ಜೀವಸ್ವರೂಪದಲ್ಲಿರುವ ಮುಖ್ಯಪ್ರಾಣದೇವರಿಗೆ ಲಿಂಗದೇಹವಿರಲಿ, 
ಇಲ್ಲದಿರಲಿ ನಮಗೆ ಅದು ಬಾಧಕವಾಗುವುದಿಲ್ಲ. ಇದನ್ನೂ ಕೂಡ ಭಗವಂತನ 
ಅಚಿಂತ್ಯಾದ್ಭುತ ಶಕ್ತಿಯಿಂದ ಲಿಂಗದೇಹವಿಲ್ಲವೆಂದು ಕೆಲವರು ಸಮಾಧಾನ 
ನೀಡುತ್ತಾರೆ. 
ವಿರೋಧಪರಿಹಾರಕ್ಕೆ ಪ್ರಯತ್ನ 


ಲೋಕದಲ್ಲಿ ಎಲ್ಲೆಡೆ ಇರುವ ವಿರೋಧಗಳು ಭಗವಂತನಲ್ಲಿ 
ಅವಿರುದ್ಧವಾಗುತ್ತವೆ. ಇದನ್ನೇ ಅಚಿಂತ್ಯಾದ್ಭುತ ಶಕ್ತಿಯೆಂದು ಶಾಸ್ತ್ರದಲ್ಲಿಕರೆಯುತ್ತಾರೆ. 
ಅದರಂತೆ ನಮ್ಮ ದೃಷ್ಟಿಯಿಂದ ಇದು ಅತ್ಯಂತ ಎರುದ್ಧವಾಗಿದ್ದರೂ ಭಗವಂತನ 
ಅಘಟಿತಘಟನಾ ಸಾಮಥಣ್ಯದಿಂದ ಇದನ್ನೂ ಕೂಡ ಏಕೆ ಕೂಡಿಸಬಾರದು. 

ಪ್ರವೇಶವಿದೆಯೆನ್ನಲು ಸ್ಪಷ್ಟ ಆಧಾರ 

ಗರುಡ ಶೇಷ ಭವಾದಿ ನಾಮವ 

ಧರಿಸಿ ಪವನ ಸ್ವರೂಪದೇಹದಿ 

ಕರಣನಿಯಾಮಕನು ತಾನಾಗಿಪ್ಪ ಹರಿಯಂತೆ ॥ (ಹರಿ. 9-12) 

ಈ ಪದ್ಯದಲ್ಲಿ ಭಗವಂತನು ಹೇಗೆ ಸ್ವರೂಪದೇಹದಲ್ಲಿರುವನೋ ಅದರಂತೆ 
ಮುಖ್ಯಪ್ರಾಣದೇವರೂ ಕೂಡ ನೆಲಸಿದ್ದಾರೆಂದು ಹೇಳಿರುತ್ತಾರೆ. 

ಈರೆರಡು ದೇಹದೊಳಗಿದ್ದು 

ಸಮೀರದೇವ ಶ್ವಾಸಜಪನಾ 

ನೂರಧಿಕವಾಗಿಪ್ಪ ಎಂಭತ್ತಾರು ಸಾಹಸ್ರ ॥ (ಹರಿ. 12-44) 

ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸರು ಸ್ವರೂಪದೇಹದಲ್ಲಿದ್ದೂ ಕೂಡ 
ಮುಖ್ಯಪ್ರಾಣದೇವರು ಹಂಸಮಂತ್ರ ಜಪವನ್ನು ಅನಾದಿ ಅನಂತಕಾಲದ ತನಕ 


೬41. 


ಹನುಮಜ್ಜಯಂತಿ 
ಮಾಡುತ್ತಲೇ ಇರುತ್ತಾರೆಂದು ಸ್ಪಷ್ಟವಾಗಿ ನುಡಿದಿದ್ದಾರೆ. ಇದಕ್ಕಿಂತಲೂ ಸ್ಪಷ್ಟವಾದ 
ಆಧಾರ ಮತ್ಚಾವುದು! 

ಮೋಕ್ಟದಲ್ಲೂ ಮುಖ್ಯಪ್ರಾಣದೇವರೇ ಗುರುಗಳು 


ಮುಖ್ಯಪ್ರಾಣದೇವರು ಬ್ರಹ್ಮದೇವರಾಗಿಯೇ ಮೋಕ್ಸವನ್ನು 
ಪಡೆಯುತ್ತಾರೆಂಬುದು ಸತ್ಯ. ಆದರೆ ಮುಂದಿನ ಕಲ್ಲದ ಸಾಧಕರಿಗೆ ಇವರು 
ಬ್ರಹರಾಗುತ್ತಾರೆ. ನಮ್ಮ ಈ ಕಲಕ್ಷೆ ಸಂಬಂಧಪಟ್ಟ ಇವರು ಮುಖ್ಯಪ್ರಾಣರೂಪದಿಂದ 
ಸಂಸಾರಾವಸ್ಥೆಯಲ್ಲಿನಮಗೆ ಹೇಗೆ ಗುರುಗಳಾಗಿದ್ದಾರೋ, ಮೋಕ್ಟದಲ್ಲಿಯೂ ಕೂಡ 
ನಮಗೆ ಗುರುಗಳೇ ಆಗಿರುತ್ತಾರೆ. 


ಮೋಕ್ಟದಲ್ಲೂ ಕೂಡ ಇಲ್ಲಿಯಂತೆ 


ಮೋಕ್ಟವೂ ಕೂಡ ಸಂಸಾರದಲ್ಲಿ ಹೇಗೋ, ಹಾಗೆಯೇ. 
ಅಭಿಪ್ರಾಯವೇನೆಂದರೆ ಮೋಕ್ಷವು ಊಹೆಗೂ ನಿಲುಕದಷ್ಟುವಿಶಾಲವಾಗಿದೆ. ಯಾವ 
ಯಾವ ಕಲ್ಪದ ಸಾಧಕರು ಮುಕ್ತರಾಗುತ್ತಾರೋ, ಆಯಾ ಕಲ್ಪದ ಸಾಧಕರಿಗೆ ಆಯಾ 
ಕಲ್ಪದಲ್ಲಿರುವ ಉತ್ತಮರು ಮೋಕ್ಟದಲ್ಲೂ ಕೂಡ ಜೊತೆಯಲ್ಲೇ ಇರುತ್ತಾರೆ. ಹಿಂದಿನ 
ಮುಂದಿನ ಕಲ್ಪದ ಸಾಧಕರು ಈ ಕಲ್ಪದಲ್ಲಿ ಮುಕ್ತರಾದವರಿಗೆ ಸಂಬಂಧವಿರುವುದಿಲ್ಲ. 
ಆದ್ದರಿಂದ ಈ ಕಲ್ಪದಲ್ಲಿರುವ ದೇವೇಂದ್ರ, ಗರುಡ, ಶೇಷ ಮೊದಲಾದವರು 
ಮೋಕ್ಷದಲ್ಲೂ ಕೂಡ ನಮಗೆ ಇದೇ ರೂಪದಿಂದ ದೇವತೆಗಳಾಗಿರುತ್ತಾರೆ. ಹಿಂದಿನ 
ಮುಂದಿನ ಕಲ್ಪದ ಗರುಡ-ಶೇಷಾದಿಗಳು ನಮಗೆ ಸಂಬಂಧವಿರುವುದಿಲ್ಲ. ಆಸೆ ಪಟ್ಟರೆ, 
ಇತರ ಕಲ್ಪದವರನ್ನು ನೋಡಲು, ಭೇಟಿಯಾಗಲು ಭಗವಂತ ಅವಕಾಶ 
ನೀಡುತ್ತಾನಾದರೂ ಅಂತಹ ಆಸೆ ಪಡುವವರು ವಿರಳ. ಅದರಂತೆ ಈಗಿನ ಕಲ್ಪದಲ್ಲಿ 
ನಮ್ಮಿಂದ ಸಾಧನೆ ಮಾಡಿಸುತ್ತಿರುವ ಮುಖ್ಯಪ್ರಾಣದೇವರು ಮೋಕ್ಟದಲ್ಲೂ ಕೂಡ 
ಇದೇ ರೀತಿಯಲ್ಲಿ ಗುರುಗಳಾಗಿಯೇ ಇರುತ್ತಾರೆ. 


ಬಿಂಬನ ಪಾದಾಂಗುಷ್ಠದಲ್ಲಿ ಮುಖ್ಯಪ್ರಾಣ 


ಹೃದಯಲ್ಲಿರುವ ಅಷ್ಟದಳಕಮಲದಲ್ಲಿಮೂಲೇಶ ಎಂಬ ಬಿಂಬನು ನೆಲೆಸಿದ್ದಾನೆ. 
ಇವನ ಪಾದದ ಹೆಬ್ಬೆಟ್ಟಿನಲ್ಲಿ ಮುಖ್ಯಪ್ರಾಣದೇವರು ಕುಳಿತು ಹಂಸಮಂತ್ರವನ್ನು 


-42- 


ಹನುಮಜ್ಜಯಂತಿ 

ಜಪಿಸುತ್ತಿದ್ದಾರೆ. ಇವರ ಪಾದದ ಅಂಗುಷ್ಠದಲ್ಲಿ ಕುಳಿತ ನಾವು ಮೋಕ್ಷವನ್ನು 

ದಯಪಾಲಿಸಿರಿ ಎಂಬುದಾಗಿ ಮುಖ್ಯಪ್ರಾಣದೇವರನ್ನು ಉಪಾಸನೆ ಮಾಡಬೇಕು. 
ದೇಹದಲ್ಲಿರುವ ವಿವಿಧ ರೂಪಗಳು 


ಪ್ರತಿಯೊಬ್ಬರಿಗೂ ಕೂಡ ನಾಕುದೇಹಗಳಿವೆ, ಸ್ಥೂಲದೇಹ, ಅನಿರುದ್ಧದೇಹ, 
ಲಿಂಗದೇಹ, ಸ್ವರೂಪ ದೇಹ ಎಂಬುದಾಗಿ. ಈ ನಾಕು ದೇಹಗಳಲ್ಲಿ 
ಮುಖ್ಯಪ್ರಾಣದೇವರು ಒಂದೊಂದು ರೂಪದಿಂದ ನೆಲೆಸಿದ್ದಾರೆ. ಸ್ವರೂಪ 
ಶರೀರದಲ್ಲಿಯೂ ಮುಖ್ಯಪ್ರಾಣದೇವರಿಗೆ "ಮಾತರಿಶ್ಚ' ಎಂದು ಹೆಸರು. 
ಮೂಲೇಶರೂಪಿಯಾದ ಭಗವಂತನ ಪಾದದ ಅಂಗುಷ್ಟದಲ್ಲಿ ನೆಲೆಸಿರುವ ರೂಪಕ್ಕೆ 
ಪವಮಾನ ಎಂದು ಹೆಸರು ಇತ್ಯಾದಿಯಾಗಿ ಜ್ಞಾನಿಗಳು ತಿಳಿಸಿರುತ್ತಾರೆ. ಇಷ್ಟೇ ಅಲ್ಲದೇ 
ಷಟ್‌ಚಕ್ರಗಳಲ್ಲಿ ನೆಲೆಸಿರುವ ಭಗವಂತನ ಪ್ರತಿಯೊಂದು ರೂಪಗಳನ್ನು 
ಉಪಾಸನೆಯನ್ನು ಮಾಡುವುದಕ್ಕಾಗಿ ಮುಖ್ಯಪ್ರಾಣದೇವರ ಪ್ರತ್ಯೇಕ ಪ್ರತ್ಯೇಕ 
ರೂಪಗಳಿವೆ. 

ಊಟದಲ್ಲಿ ಮುಖ್ಯಪ್ರಾಣ 

ಊಟ ಮಾಡುವಾಗ ನಾವು ತಿನ್ನುವ ಪ್ರತಿಯೊಂದು ತುತ್ತುಗಳು 
ಮುಖ್ಯಪ್ರಾಣದೇವರ ಐದುರೂಪಗಳ ಮೂಲಕ ಭಗವಂತನ ಐದು ರೂಪಗಳಲ್ಲಿ 
ಸಮರ್ಪಿತವಾಗುತ್ತದೆ ಎಂದು ತಿಳಿಯಬೇಕು. ಮುಖದಲ್ಲಿ ಪ್ರಾಣನು, ಕಂಠದಲ್ಲಿ 
ಅಪಾನನು, ಹೃದಯದಲ್ಲಿ ವ್ಯಾನನು, ಉದರದಲ್ಲಿ ವ್ಯಾನನು, ಉದರದ 
ಎಡಭಾಗದಲ್ಲಿ ಉದಾನನು, ಬಲಭಾಗದಲ್ಲಿ ಸಮಾನನು, ವಾಸುದೇವ, ಪ್ರದ್ಯುಮ್ನ, 
ಸಂಕರ್ಷಣ, ಅನಿರುದ್ಧ ನಾರಾಯಣರೂಪಗಳಲ್ಲಿ ಸಮರ್ಪಣೆ ಮಾಡುತ್ತಾನೆ. ಈ 
ಐದು ಸ್ಥಳದಲ್ಲಿ ಆಹವನೀಯ, ಗಾರ್ಹಪತ್ಯ, ದಾಕ್ಚಿಣಾತ್ಯ, ಸಭ, ಅವಸಭ್ಯ 
ಎಂಬುದಾಗಿ ಐದು ಅಗ್ಗಿಗಳಿವೆ. ಆದ್ದರಿಂದ ನಾವು ತಿನ್ನುವ ಪ್ರತಿಯೊಂದು ತುತ್ತುಗಳು 
ಐದು ಸ್ಥಳದಲ್ಲಿ ಭಗವಂತನ ಐದು ಸ್ಥಳಗಳಲ್ಲಿ ಹುತವಾಗುತ್ತದೆ. ಇದನ್ನು 
ಮುಖ್ಯಪ್ರಾಣದೇವರೇ ನಿಂತು ನಡೆಸುತ್ತಾರೆಂದು ಅನುಸಂಧಾನ ಮಾಡಬೇಕು. 


-43- 


ಹನುಮಜ್ಜಯಂತಿ 


ಮುಖ್ಯಪ್ರಾಣನ ಪ್ರಧಾನ ಹತ್ತುರೂಪಗಳು 

ಪ್ರಾಣಾದಿಪಂಚಕಂ ಚೈವ ತಥಾ ನಾಗಾದಿಪಂಚಕಮ್‌ 

ಸನಾಗಕೂರ್ಮಕೃಕಲದೇವದತ್ತಧನಂಜಯಾಃ | 

ಏವಂ ತು ದಶಧಾ ಪ್ರಾಣ ಅಧ್ಯಾತಾದಿತ್ರಿಧಾನಖಿಲಾಃ ॥ 
(ಭಾಗವತ ತಾತ್ಪರ್ಯ) 


ವ್ಯೋಮಸಂಹಿತೆಯ ಈ ವಾಕ್ಯವನ್ನು ಶ್ರೀಮದಾಚಾರ್ಯರು ಭಾಗವತ 
ತಾತ್ಪರ್ಯದಲ್ಲಿ ಉದಾಹರಿಸಿದ್ದಾರೆ. ಈ ವಾಕ್ಯದಿಂದ ಪ್ರಾಣ, ಅಪಾನ, ವ್ಯಾನ, 
ಉದಾನ, ಸಮಾನ ಎಂಬ ಐದು ರೂಪಗಳ ಜೊತೆ, ನಾಗ, ಕೂರ್ಮ, ಕೃಕಲ, 
ದೇವದತ್ತ, ಧನಂಜಯಗಳೆಂಬ ಪುನಃ ಐದುರೂಪಗಳು ನಮ್ಮದೇಹದಲ್ಲಿದ್ದು ನಮ್ಮ 
ರಕ್ಷಣೆಯಲ್ಲಿ ನಿರತವಾಗಿವೆ ಎಂದು ತಿಳಿಯುತ್ತದೆ. ನಮ್ಮ ದೇಹದಲ್ಲಿ ಅಧ್ಯಾತ್ಮ, ಅಧಿ 
ಭೂತ, ಅಧಿದೈವಗಳು ಇರುತ್ತವೆ. ಈ ಮೂರರಲ್ಲಿ ಪ್ರಾಣದೇವರು ಪ್ರತ್ಯೇಕವಾಗಿ 
ಹತ್ತುರೂಪಗಳಿಂದ ನೆಲೆಸಿರುತ್ತಾರೆ. ಆದ್ದರಿಂದ ಒಟ್ಟು ಮೂವತ್ತು ರೂಪಗಳಿಂದ 
ಪ್ರಧಾನವಾಗಿ ದೇಹದಲ್ಲಿದ್ದಾರೆ ಎಂದು ಹೇಳಿದಂತಾಯಿತು. ಮತ್ತೊಂದು ಬಿಂಬನ 
ಪಾದಾಂಗುಷ್ಠದಲ್ಲಿರುವ ರೂಪ. ಹೀಗೆ ಒಟ್ಟುಮೂವತ್ತೊಂದು ಪ್ರಧಾನರೂಪಗಳನ್ನು 
ಚಿಂತಿಸಬೇಕು. ಇಷ್ಟೇ ಅಲ್ಲದೇ ಭಗವಂತನು ೭೨೦೦೦ ನಾಡಿಗಳಲ್ಲಿ ೭೨೦೦೦ 
ರೂಪಗಳಿಂದ ನೆಲೆಸಿದ್ದಾನೆ. ಅಲ್ಲಿಮುಖ್ಯಪ್ರಾಣದೇವರು ತಾವೂ ಕೂಡ ಎಪ್ಪತ್ತೆರಡು 
ಸಾವಿರ ರೂಪಗಳನ್ನು ಸ್ವೀಕರಿಸಿ, ಭಗವಂತನಿಗೆ ಪ್ರತಿಮಾಸ್ಕಾನೀಯರಾಗಿದ್ದಾರೆ. 
ಆದ್ದರಿಂದ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಳಲ್ಲೂ ಕೂಡ 
ಮುಖ್ಯಪ್ರುಣದೇವರು ಅನೇಕ ರೂಪಗಳನ್ನು ಹೊಂದಿ, ನಮ್ಮಿಂದ ಸಾಧನೆಯನ್ನು 
ಮಾಡಿಸುತ್ತಿದ್ದಾರೆಂದು ಅನುಸಂಧಾನ ಮಾಡಬೇಕು. 

ಅವತಾರತ್ರಯಗಳಲ್ಲಿ ಹೆಚ್ಚಿನ ಸಾಧನೆ 


ಹನುಮ-ಭೀಮ-ಮಧ್ವ ಎಂಬ ಮೂರು ರೂಪಗಳಲ್ಲಿ ಅವತರಿಸಿ ಭಗವಂತನ 
ಕೈಂಕರ್ಯವನ್ನು ಹೆಚ್ಚಿನ ಮಟ್ಟದಲ್ಲಿ ಮಾಡಿಕೊಂಡು ತಮ್ಮಸಾಧನೆಯನ್ನು ಪರಿಪೂರ್ಣ 


೬44- 


ಹನುಮಜ್ಜಯಂತಿ 


ಮಾಡಿಕೊಂಡರು. ಆದರೆ ಅವರ ರೂಪಗಳು ಅನಂತವಾಗಿವೆ. "ತ್ರಿಕೋಟಿರೂಪಃ 
ಪವನಶ್ಚ ಮೇ ಸುತಃ' ಎಂಬುದಾಗಿ ತಿಳಿಸಿದಂತೆ ಮೂರು ಕೋಟಿ ರೂಪಗಳನ್ನು 
ಕೇವಲ ಭಗವಂತನ ಆರಾಧನೆಗಾಗಿ ಮುಖ್ಯಪ್ರಾಣದೇವರು ಸ್ವೀಕರಿಸಿದ್ದಾರೆ. ಆ ಮೂರು 
ಕೋಟಿ ರೂಪಗಳಲ್ಲಿ ಒಂದೊಂದು ರೂಪಗಳಿಂದಲೂ ಭಗವಂತನನ್ನು 
ಒಂದೊಂದು ಬಗೆಯಲ್ಲಿ ನಿರಂತರ ಆರಾಧನೆ ಗೈಯುತ್ತಿದ್ದಾರೆ. ಮತ್ತು 
ಸಪ್ತಕೋಟಿಮಹಾಮಂತ್ರಗಳನ್ನು ಜಪಿಸುವ ಮೂಲಕ ಎಲ್ಲಾ ಮಹಾಮಂತ್ರಗಳ 
ಸಿದ್ಧಿಯನ್ನು ಪೂರ್ಣವಾಗಿ ಪಡೆದುಕೊಂಡಿದ್ದಾರೆ. 
ಮುಖ್ಯಪ್ರಾಣದೇವರ ಅನಂತರೂಪಗಳು 


"ಅನಂತಾನಿ ಅಸ್ಯ ರೂಪಾಣಿ ತ್ರಿಕೋಟೀನಿ ವಿಶೇಷತಃ' ಎಂಬ ವಚನದಂತೆ 
ವಿಶೇಷವಾಗಿ ಮುಖ್ಯಪ್ರಾಣದೇವರು ಮೂರು ಕೋಟಿರೂಪಗಳನ್ನು ಸ್ವೀಕರಿಸಿದ್ದಾರೆ. 
ಆದರೆ ಇವರಿಗೆ ಅನಂತರೂಪಗಳಿವೆ ಎಂಬುದಾಗಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. 
ಆದ್ದರಿಂದ ಮುಖ್ಯಪ್ರಾಣದೇವರ ಗುಣಗಳನ್ನು ಹಾಗೂ ರೂಪಗಳನ್ನು ಚಿಂತನೆ ಮಾಡಿ 
ಮುಗಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ. 

ಸಹಭೋಗ ಎಂದರೇನು? 


ಮುಖ್ಯಪ್ರಾಣದೇವರಷ್ಟೇ ಅಲ್ಲದೇ ಎಲ್ಲಾ ತತ್ವಾಭಿಮಾನಿದೇವತೆಗಳೂ ಕೂಡ 
ಭಗವಂತನ ದೇಹದಲ್ಲಿ ಪ್ರವೇಶವನ್ನು ಹೊಂದಿರುತ್ತಾರೆ. ಆದರೆ ಸಹಭೋಗದ 
ಸೌಭಾಗ್ಯವಿರುವುದು ಮುಖ್ಯಪ್ರಾಣದೇವರಿಗೆ ಮಾತ್ರ. ಆಯಾ ಪ್ರಾಣದೇವರ 
ಅನುಯಾಯಿ ಗುಂಪಿನ ಜೀವಿಗಳ ಅನಾದಿ ಸತ್ಕರ್ಮಗಳ ಫಲವನ್ನು ಭಗವಂತ 
ಸರ್ವೋತ್ರಮನಾಗಿ ಸ್ವೀಕರಿಸುವನು. ಆಯಾ ಮುಖ್ಯಪ್ರಾಣದೇವರು 
ಜೀವೋತ್ತಮರಾಗಿ, ಅವನೊಂದಿಗಿದ್ದು ಸ್ವೀಕರಿಸುವರು. ಇದುವೇ ಸಹಭೋಗದ 
ಅರ್ಥ. 

ಪರಮಾತ್ಮನ ದೇಹದಲ್ಲಿ ಮುಖ್ಯಪ್ರಾಣ 

ಪ್ರತಿಯೊಬ್ಬ ಸಾಧಕರು ತಾವು ಮಾಡಿದ ಸತ್ಯರ್ಮಗಳನ್ನು ಭಗವಂತನಿಗೆ 

ಶ್ರೀಕೃಷ್ಠಾರ್ಪ ಣಮಸ್ತು ಎಂದು ಸಮರ್ಪಣೆ ಮಾಡುತ್ತಾರೆ. ಇದರ ಫಲವನ್ನು 


೬45 


ಹನುಮಜ್ಜಯಂತಿ 
ಭಗವಂತನು ಸ್ವೀಕರಿಸುವಾಗ ಅದರ ಒಂದಂಶವನ್ನು ಮುಖ್ಯಪ್ರಾಣದೇವರಿಗೂ 
ನೀಡುತ್ತಾನೆ ಎಂದಭಿಪ್ರಾಯ. ಇದನ್ನೇ ಸಹಭೋಗ ಎಂದು ತಿಳಿಯಬೇಕು. 
ಭಗವಂತನಿಗೆ ಮುಖ್ಯಪ್ರಾಣನಲ್ಲಿ ಮಹಾಪ್ರೀತಿ 
ಸ್ವೇಚ್ಛಾರಮಣನಾದ ಭಗವಂತನಿಗೆ ಯಾವ ದೇವತೆಗಳಿಂದಲೂ 
ಆಗಬೇಕಾದದ್ದು ಏನೂ ಇಲ್ಲ. ಆದರೂ ಅವರವರ ಹೆಚ್ಚಿನ ಸಂತೋಷಕ್ಕಾಗಿ 
ಭಗವಂತನು ಹೀಗೆ ಲೀಲೆಗಳನ್ನು ತೋರಿಸುತ್ತಾನೆ. ತನ್ನ ದೇಹದ ಒಳಗೆಯೇ ಲಕ್ಷ್ಮಿ, 
ಮುಖ್ಯಪ್ರಾಣ ಮೊದಲಾದ ಉತ್ತಮ ದೇವತೆಗಳಿಗೆ ಅವಕಾಶವನ್ನಿತ್ತು ಅಲ್ಲಿಯೇ 
ಸುಖಭೋಗ ದೊರಕುವಂತೆ ಮಾಡುತ್ತಾನೆ. 


ಮುಖ್ಯಪ್ರಾಣನ ಸಹಭೋಗ ಲಕ್ಷ್ಮೀಯ ಸಮಾನವಲ್ಲ 

ಈ ಕಲ್ಪದ ಸಾಧಕರು ಏನು ಸಾಧನೆಯನ್ನು ಭಗವಂತನಿಗೆ ಶ್ರೀಕೃಷ್ಣಾರ್ಪಣಮಸ್ತು 
ಎಂದು ಸಮರ್ಪಣೆ ಮಾಡಿರುತ್ತಾರೋ, ಅದರ ಒಂದಂಶವನ್ನು ಮಾತ್ರ 
ಮುಖ್ಯಪ್ರಾಣದೇವರಿಗೆ ಭಗವಂತನು ನೀಡುತ್ತಾನೆ. ಆದರೆ ಅನಾದಿ ಅನಂತಕಾಲದ 
ತನಕ ಎಷ್ಟುಕಲ್ಪಗಳಿವೆಯೋ, ಆ ಎಲ್ಲಾಕಲ್ಪಗಳಲ್ಲಿರುವ ಸಾಧಕರ ಸಾಧನೆಯ ಫಲವನ್ನು 
ಲಕ್ಷ್ಮೀದೇವಿಗೆ ನೀಡುತ್ತಾನೆ. ಈ ವ್ಯತ್ಯಾಸವನ್ನು ಗಮನಿಸಬೇಕು. 

ಅಂಧತಮಸಿನಲ್ಲಿ ದುಖವನ್ನೀಯುವವರೂ ಕೂಡ ಇವರೇ 

ವಾಯುಸ್ತುತಿಯ "ಜನ್ಮಾಧಿವ್ಯಾಧ್ಯುಪಾಧಿ' ಇತ್ಯಾದಿ ಶ್ಲೋಕದಲ್ಲಿ. ಸಾಧಕನ 
ಜನ್ಮ, ಆಧಿ, ವ್ಯಾಧಿ ಇವುಗಳನ್ನು ಪರಿಹರಿಸುವ ಮುಖ್ಯಪ್ರಾಣದೇವರು ಅನೇಕ 
ಸದ್ಗುಣಗಳನ್ನು ಆ ಸಾಧಕರಿಗೆ ನೀಡುತ್ತಾರೆ. ಅಷ್ಟೇ ಅಲ್ಲದೇ ಮೋಕ್ಷದಲ್ಲೂ ಕೂಡ 
ಅನಂತಸುಖವನ್ನು ಇದೇ ಮುಖ್ಯಪ್ರಾಣದೇವರು ನೀಡುತ್ತಾರೆ. ಯಾವ ದುಷ್ಟನು 
ಸಾಧಕನಿಗೆ ಮೋಕ್ಸಸಾಧನೆಗೆ ಅಡ್ಡಿಯನ್ನುಂಟು ಮಾಡಿರುತ್ತಾನೋ, ಆ ದುಷ್ಟನಲ್ಲಿ 
ಅಂತರ್ಯಾಮಿಯಾಗಿದ್ದು, ಅನಂತ ಕಾಲದ ತನಕ ದುಃಖವನ್ನು ಅವನಿಗೆ ನೀಡುತ್ತಾರೆ. 
ಅಂಧತಮಸಿಗೆ ತಳ್ಳಿ ಸ್ವತಃ ಅಲ್ಲೂ ತಾವೇ ನೆಲೆಸಿ ಅವನಿಗೆ ಶಿಕ್ಷೆಯನ್ನು ನೀಡುತ್ತಾರೆ. 


-46- 


ಹನುಮಜ್ಜಯಂತಿ 


ಮೋಕ್ಟದಲ್ಲಿ ಆನಂದ ಕೊಡುವವರೂ ಕೂಡ ಇವರೇ 


ನಿರಂತರ ಸಾಧನೆಯನ್ನು ಮಾಡಿಸಿದ ಮುಖ್ಯಪ್ರಾಣದೇವರು ಮೋಕ್ಟದಲ್ಲಿಸುಖ 
ಕೊಡಲು ಅಸಮರ್ಥರು ಎಂದು ಹೇಳುವುದು ಹೇಗೆ ಸರಿ ? ಯಾವ ವ್ಯಕ್ತಿಯು 
ಚೆನ್ನಾಗಿ ಸಾಧನೆ ಮಾಡಿಸಿರುತ್ತಾನೋ, ಅವನೇ ಬಹುಮಾನಾದಿಗಳನ್ನು ನೀಡಿ, 
ಸುಖವನ್ನು ಕೊಟ್ಟಾಗ ಮಾತ್ರ ಅವನಲ್ಲಿ ಪರಿಪೂರ್ಣತೆ ಬರುತ್ತದೆ. ಆದ್ದರಿಂದಲೇ 
ತ್ರಿವಿಕ್ರಮಪಂಡಿತರು "ಚಿರುಮುದಿತಚಿದಾನಂದ-ಸಂದೋಹದಾನಾಮ್‌' ಎಂದು 
ಹೇಳಿರುತ್ತಾರೆ. ಇದರಿಂದಲೂ ಕೂಡ ಮೋಕ್ಷದಲ್ಲಿ ಮುಖ್ಯಪ್ರಾಣದೇವರಿದ್ದಾರೆ 
ಎಂಬುದಷ್ಟೇ ಅಲ್ಲದೇ ನಮ್ಮನ್ನು ಮೋಕಕ್ಕೆ ಕರೆದುಕೊಂಡು ಹೋಗಿ, ಅಲ್ಲಿ ಅನಂತ 
ಕಾಲದ ತನಕ ಜೊತೆಗೆ ಇದ್ದು, ಜ್ಞಾನದ ಜೊತೆ ಸುಖವನ್ನೂ ನೀಡುತ್ತಾರೆ ಎಂಬ 
ಪ್ರಮೇಯವನ್ನು ತಿಳಿಯಬಹುದು. 

ಅಂಧತಮಸಿನಲ್ಲೇಕೆ ಇದ್ದಾರೆನ್ನಬೇಕು 

ಸಮಗ್ರ ಬ್ರಹ್ಮಾಂಡದಲ್ಲಿ ಎಲ್ಲಾ ವ್ಯಾಪಾರಗಳನ್ನೂ ಕೂಡ ಭಗವಂತನು 
ಮುಖ್ಯಪ್ರಾಣದೇವರ ಮೂಲಕವೇ ಮಾಡಿಸುತ್ತಾನೆ. ಆದ್ದರಿಂದ ಅಂಧತಮಸಿನಲ್ಲಿ 
ನಡೆಯುವ ಎಲ್ಲಾ ವ್ಯಾಪಾರಗಳಿಗೂ ಕೂಡ ಮುಖ್ಯ ನಿಯಾಮಕನಾದವನು 
ಮುಖ್ಯಪ್ರಾಣದೇವರೇ ಆಗಿರುತ್ತಾರೆ. ಆದ್ದರಿಂದಲೇ "ತಮಸಿ ವಿದಧತಾಂ' 
ಇತ್ಯಾದಿಯಾಗಿ ತ್ರಿವಿಕ್ರಮರು ಅಂಧತಮಸಿನಲ್ಲಿ ಅನಂತ ಕಾಲದ ತನಕ ದುಃಖವನ್ನು 
ನೀಡುವಿರಿ ಎಂದು ದಾಖಲಿಸಿದ್ದಾರೆ. ಅಂಧತಮಸ್ಸಿನಲ್ಲಿರುವ ಮುಖ್ಯಪ್ರಾಣದೇವರಿಗೆ 
ತನ್ನಿಮಿತ್ತವಾದ ದುಃಖದ ಲೇಪವೂ ಆಗುವುದಿಲ್ಲ. 

ಮುಖ್ಯಪ್ರಾಣದೇವರು ವೇದಪ್ರತಿಪಾದ್ಯರು 


ಪರಮಾತ್ಮ ಹಾಗೂ ಲಕ್ಷ್ಮೀದೇವಿಯನ್ನು ಮಾತ್ರ ಪ್ರತಿಪಾದನೆ ಮಾಡುವ 
ವೇದಗಳನ್ನು ಬಿಟ್ಟು, ಉಳಿದೆಲ್ಲಾ ವೇದಗಳಿಂದ ಮುಖ್ಯಪ್ರಾಣದೇವರು 
ಪ್ರತಿಪಾದ್ಯರಾಗಿದ್ದಾರೆ. 
ವೇದಾನಾಂ ಚೈವ ಲೋಕಾನಾಂ ವ್ಯೋಮಕಾಲಾದಿಕಸ್ಯ ಚ । 


ಸರ್ವತತ್ವಾಭಿಮಾನೀ ಚ ಸರ್ವಪ್ರಾಣಗಣಾಧಿಪಃ ॥ 
-47- 


ಹನುಮಜ್ಜಯಂತಿ 


ವೇದಗಳು, ಲೋಕಗಳು, ಅಕಾಶ, ಕಾಲ, ಸಕಲತತ್ವಗಳು, ಸಕಲ ಜೀವಗಣಗಳು 
ಇವರೆಲ್ಲರಿಗೂ ಮುಖ್ಯಪ್ರಾಣದೇವರೇ' ನಿಯಾಮಕರಾಗಿದ್ದಾರೆ. ಇವರಿಂದ 
ನಿಯಮ್ಯವಾದ ವೇದಗಳು ಅವರನ್ನು ಪ್ರತಿಪಾದನೆ ಮಾಡಲೇಬೇಕು. ಆದ್ದರಿಂದ 
ಪರಮಮುಖ್ಯವೃತ್ತಿಯಿಂದ ಭಗವಂತನು ಪ್ರತಿಪಾದ್ಯನಾದರೂ ಕೂಡ 
ಮುಖ್ಯವೃತ್ತಿಯಿಂದ ಮುಖ್ಯಪ್ರಾಣದೇವರು ಪ್ರತಿಪಾದ್ಯರಾಗಿದ್ದಾರೆಂದು ಒಪ್ಪಬೇಕು. 
ಮುಖ್ಯಪ್ರಾಣದೇವರು ಆಖಣಾಶಸಮರು 


ಛಾಂದೋಗ್ಯೋಪನಿಷತ್ತು ಮುಖ್ಯಪ್ರಾಣದೇವರನ್ನು ಆಖಣಾಶ್ಮಸಮ ಎಂದು 
ಹೊಗಳುತ್ತದೆ. ಒಮ್ಮೆ ದೇವಾಸುರರಿಗೆ ಯುದ್ಧವಾದಾಗ ಭಗವಂತನನ್ನು 
ಒಲಿಸಿಕೊಳ್ಳುವುದಕ್ಕಾಗಿ ದೇವತೆಗಳು ಪ್ರತಿಮೆಯನ್ನು ಹುಡುಕಿದರು. ನಾಸಿಕ್ಕವಾಯು, 
ಅಗ್ನಿ, ಸೂರ್ಯ, ಚಂದ್ರ, ರುದ್ರ, ಶೇಷ, ಗರುಡ ಈ ಎಲ್ಲ ದೇವತೆಗಳನ್ನು 
ಪ್ರತಿಮೆಯನ್ನಾಗಿಟ್ಟುಕೊಂಡು ಉದ್ದೀಥ ಎಂಬ ಭಗವಂತನ ರೂಪವನ್ನು ಉಪಾಸನೆ 
ಮಾಡಲು ಯತ್ನಿಸಿದರು. ಆದರೆ ಅಸುರರು ಆ ಎಲ್ಲ ಪ್ರತಿಮೆಗಳನ್ನು ಹಾಳು 
ಮಾಡಿದರು. ಕೊನೆಯಲ್ಲಿ ಮುಖ್ಯಪ್ರಾಣದೇವರನ್ನೇ ಪ್ರತಿಮೆಯನ್ನಾಗಿಟ್ಟುಕೊಂಡು, 
ಉದ್ಗೀಥನನ್ನು ಉಪಾಸನೆ ಮಾಡಿದರು. ಆಗ ಅಸುರರು ಆ ಪ್ರತಿಮೆಯ ಮೇಲೆ 
ಅನೇಕ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದರು ಎಲ್ಲವೂ ವ್ಯರ್ಥವಾದವು. ಹೇಗೆ 
ವಜ್ರದಂತಿರುವ ಕಲ್ಲುಬಂಡೆಯ ಮೇಲೆ ಮಣ್ಣಿನ ಹೆಂಟೆಯನ್ನು ಬೀಸಿದರೆ ಅದು 
ಸ್ವತಃ ತಾನೇ ಪುಡಿಪುಡಿಯಾಗುವುದೋ, ಹಾಗೇ ಅಸುರರು ಈ ಪ್ರತಿಮೆಯ ಮೇಲೆ 
ಮಾಡಿದ ಎಲ್ಲಾ ಪ್ರಯೋಗಗಳೂ ತಾವೇ ನಷ್ಟವಾದವು. ಅಸುರರೂ ಕೂಡ 
ನಷ್ಟರಾದರು. ಇದರಿಂದ ವಾಯುದೇವರೇ ಭಗವಂತನ ಶ್ರೇಷ್ಠಪ್ರತಿಮೆಯೆಂದು 
ದೇವತೆಗಳು ಘೋಷಣೆಗೈದರು. 

ಭಾರತೀರಮಣಮುಖ್ಯಪ್ರಾಣ ಎನ್ನಿರಿ 


ಸಕಲ ಕರ್ಮಗಳಲ್ಲಿ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತನಾಗಿಯೇ 
ಭಗವಂತನನ್ನು ಉಪಾಸನೆ ಮಾಡಬೇಕು. ಇಲ್ಲದಿದ್ದರೆ ಮಾಡಿದ ಕರ್ಮಗಳೆಲ್ಲವೂ 
ಸಂಪೂರ್ಣವಾಗಿ ನಾಶವಾಗುತ್ತವೆ. ಏಕೆಂದರೆ ಉಳಿದೆಲ್ಲಾ ದೇವತೆಗಳಲ್ಲಿ ಅಸುರರ 


48- 


ಹನುಮಜ್ಜಯಂತಿ 


ಪ್ರವೇಶವಿದೆ. ಆದರೆ ಮುಖ್ಯಪ್ರಾಣದೇವರಲ್ಲಿ ಅಸುರ ಪ್ರವೇಶಕ್ಕೆ ಸ್ವಲ್ಪವೂ 
ಅವಕಾಶವಿಲ್ಲ. ಈಗಾಗಲೇ ಹೇಳಿದಂತೆ ಆಖಣಾಶ್ಮಸಮರಾದ್ದರಿಂದ 
ಮುಖ್ಯಪ್ರಾಣದೇವರೇ ಭಗವಂತನ ಪ್ರತಿಮೆಯಾಗಲು ಸಾಧ್ಯ. ಆದ್ದರಿಂದ ಭಗವಂತನು 
ಮುಖ್ಯಪ್ರಾಣದೇವರಲ್ಲಿದ್ದು ನಮ್ಮನ್ನು ಅನುಗ್ರಹಿಸುವನು. ನಾವು ಎಲ್ಲಿಯೇ 
ಭಗವಂತನನ್ನು ಉಪಾಸನೆ ಮಾಡುವುದಾದರೂ ಮುಖ್ಯಪ್ರಾಣದೇವರಲ್ಲಿಯೇ 
ಮಾಡಬೇಕು. 


ಮುಖ್ಯಪ್ರಾಣದೇವರೇ ಸತ್ಯರ್ಮಗಳನ್ನು ಸಮರ್ಪಿಸುವರು 
ಈಶಾವಾಸ್ಯೋಪನಿಷತ್ತಿನಲ್ಲಿ "ತಸ್ಮಿನ್‌ ಅಪೋ ಮಾತರಿಶ್ವಾ ದಧಾತಿ' ಎಂದು 
ಹೇಳಲಾಗಿದೆ. ಎಲ್ಲ ಸಾಧಕರ ಸತ್ಯರ್ಮಗಳನ್ನು ಸಮರ್ಪಣೆ ಮಾಡುವವರು 
ಮುಖ್ಯಪ್ರಾಣದೇವರು ಮಾತ್ರ. ಆದ್ದರಿಂದ ನಾವು ಎಲ್ಲಾ ಕರ್ಮಗಳನ್ನು 
ಭಾರತೀರಮಣನಾದ ಮುಖ್ಯಪ್ರಾಣದೇವರ ಅಂತರ್ಯಾಮಿಲ್ಲಿಯೇ ಸಮರ್ಪಣೆ 
ಮಾಡಬೇಕು. ರುದ್ರಾದಿ ದೇವತೆಗಳಲ್ಲಿ ಮತ್ತಿತರರಲ್ಲಿ ಯಾವಾಗ ಅಸುರಾವೇಶ 
ಇರುತ್ತದೆ, ಯಾವಾಗ ಇರುವುದಿಲ್ಲವೆಂಬುದನ್ನು ನಾವು ತಿಳಿಯಲು ಸಾಧ್ಯವಿಲ್ಲ. 
ಶಾಸ್ತ್ರವಿಧಿಗನುಸಾರವಾಗಿ ರುದ್ರಾದಿಗಳನ್ನು ಅಧಿಷ್ಠಾನ ಮಾಡಿಕೊಂಡು ಚಿಂತನೆ 
ಮಾಡುವಾಗಲೂ ಅವರೊಳಗೆ ಪ್ರಾಣದೇವರನ್ನು, ಅವರೊಳಗೆ ಭಗವಂತನನ್ನು 
ಚಿಂತನೆ ಮಾಡಿದಾಗ, ನಮ್ಮಕರ್ಮ ಅಸುರಾವೇಶಕ್ಕೆ ತುತ್ತಾಗದೆಯೇ, ಸುರಕ್ಷಿತವಾಗಿ 
ಭಗವಂತನನ್ನು ತಲುಪುತ್ತದೆ. 
ಮುಖ್ಯಪ್ರಾಣದೇವರು ವ್ಯಾಪ್ತರು 
ಮುಖ್ಯಪ್ರಾಣೋ ಮಹಾನೇಷ ಯೇನ ವ್ಯಾಪ್ತಂ ಚರಾಚರಂ 
ತಸ್ಮಿನ್‌ ಓತಮಿದಂ ಸರ್ವಂ ಚೇತನಾಚೇತನಾತ್ಮಕ್ರಮ್‌ | 
ಯಥಾ ಸೂತ್ರೇ ಮಣಿಗಣಾಃ ರಥನಾಭಾವರಾ ಯಥಾ 
ಯಥಾ ಕಂಥಾಪಟಾಃ ಸೂತ್ರೇ ಓತಾಪ್ರೋತಾಶ್ವ ಸಂಸ್ಥಿತಾಃ I 
(ಭಾಗವತ ತಾತರ್ಯ) 
ಜೀವೋತ್ತಮರಾದ ಮುಖ್ಯಪ್ರಾಣದೇವರು ಸಮಸ್ತ ಈ ಜಗತ್ತಿನಲ್ಲಿ 
ವ್ಯಾಪ್ತರಾಗಿದ್ದಾರೆ ಎಂಬುದು ಈ ಪ್ರಮಾಣದಿಂದ ಸ್ಪಷ್ಟವಾಗುತ್ತದೆ. ಆದರೆ 


.49- 


ಹನುಮಜ್ಜಯಂತಿ 
ನವಾವರಣಗಳಿಂದ ಕೂಡಿದ ಬ್ರಹ್ಮಾಂಡದ ಒಳಗಡೆ ಮಾತ್ರ ಮುಖ್ಯಪ್ರಾಣದೇವರು 
ವ್ಯಾಪ್ತರಾಗಿದ್ದಾರೆ ಎಂದು ತಿಳಿಯಬೇಕು. ನವಾವರಣದ ಹೊರಗಡೆ 
ಮುಖ್ಯಪ್ರಾಣದೇವರು ಸರ್ವಥಾ ಇರುವುದಿಲ್ಲ. ಅಲ್ಲಿ ಲಕ್ಷ್ಮೀ ಹಾಗೂ ಪರಮಾತ್ಮರು 
ಮಾತ್ರ ಅವ್ಯಾಕೃತಾಕಾಶದಲ್ಲಿ ವ್ಯಾಪ್ತರಾಗಿರುತ್ತಾರೆ. ಆದ್ದರಿಂದ ಮುಖ್ಯಪ್ರಾಣ- 
ದೇವರಿಗಿಂತಲೂ ಲಕ್ಷ್ಮೀ ಹಾಗೂ ಪರಮಾತ್ಮದು ಉತ್ತಮರಾಗಿದ್ದಾರೆಂದು ತಿಳಿಯುತ್ತದೆ. 
ದೇವತೆಗಳಿಗೂ ಮೋಕ್ಷದಾತಾ ಮುಖ್ಯಪ್ರಾಣ 
ಏಕೋ ಹಿ ಕರ್ತಾ ಸರ್ವಸ್ಯ ರಮಾನಾಥಪ್ರಸಾದತಃ । 
ಪದಪ್ರದಶ್ಚ ದೇವಾನಾಂ ತತ್ತಚ್ಛಕಿಪ್ರದಸ್ತಥಾ । 
. ಮೃತ್ಯುಪ್ರದಶ್ವಾಯಂ ಬಾ | 
(ಸ.ರ.ಮಾ) 
ಎಂಬ ಮಾತಿನಂತೆ ಭಗವಂತನ ಪ್ರಸಾದದಿಂದ ದೇವತೆಗಳಿಗೂ ಮೋಕ್ಟವನ್ನು 
ಕೊಡಿಸುವವರು ಮುಖ್ಯಪ್ರಾಣದೇವರೇ ಆಗಿದ್ದಾರೆ ಸಕಲ ದೇವತೆಗಳೂ ಕೂಡ 
ಮುಖ್ಯಪ್ರಾಣದೇವರನ್ನೇ ಗುರುಗಳನ್ನಾಗಿ ಉಪಾಸನೆಗೈಯ್ಯುತ್ತಾರೆ. 
ಪ್ರಾಣದೇವರಲ್ಲಿ ನಮ್ಮ ಭಕ್ತಿ 
ತಿರುಪತಿಯ ಶ್ರೀನಿವಾಸನನ್ನು ದರ್ಶನ ಮಾಡಲು ಹೇಗೆ ಅತ್ಯಂತ ಕಾತರದಿಂದ 
ನಾವು ಓಡಿಹೋಗುವೆವೋ, ಅದರಂತೆ ದೇವತೆಗಳು ಮುಖ್ಯಪ್ರಾಣದೇವರ 
ದರ್ಶನಕ್ಕಾಗಿ ಕಾತರದಿಂದ ಧಾವಿಸುವರು. ಹಾಗೇ ಧಾವಿಸಿ ಮುಖ್ಯಪ್ರಾಣದೇವರನ್ನು 
ಸತ್ಯಲೋಕದಲ್ಲಿ ಕಂಡಾಗ ಎಲ್ಲರು ನಾ ಮುಂದೆ, ತಾ ಮುಂದೆ ಎಂದು ಅವರಿಗೆ 
ಸಾಷ್ಟಾಂಗ ನಮಿಸುವರು. ಆಗ ಎಲ್ಲ ದೇವತೆಗಳ ಕಿರೀಟಗಳು ಅವರ ಪಾದಪೀಠಕ್ಕೆ 
ಘಟ್ಟಿಸಲಟ್ಟು, ಆ ಕಿರೀಟಗಳಿಂದ ಬಂಗಾರದ ಧೂಳು ಆಕಾಶದಲ್ಲೆದ್ದು 
ವಿಚಿತ್ರವರ್ಣದಿಂದ ಆಕಾಶವೇ ಕಂಗೊಳಿಸುತ್ತದೆ. ಹೀಗೆ ತ್ರಿವಿಕ್ರಮಪಂಡಿತರು 
ವಾಯುಸ್ತುತಿಯಲ್ಲಿದೇವತೆಗಳಿಗೆ ಮುಖ್ಯಪ್ರಾಣದೇವರಲ್ಲಿರುವ ಭಕ್ತಿಯನ್ನು 
ಹೃದಯಂಗಮವಾಗಿ ವರ್ಣಿಸುತ್ತಾರೆ. ದೇವತೆಗಳೇ ಇಷ್ಟು ಭಾವುಕತನದಿಂದ ಭಕ್ತಿ 
ಮಾಡುವಾಗ ನಾವೂ ಕೂಡ ಅದೇ ಆದರ್ಶದಲ್ಲಿ ಭಕ್ತೀ ಯನ್ನು ಮಾಡಬೇಕು. ಅವರ 
ಪಾದಧೂಳಿಗಳನ್ನು ಶಿರಸಾವಹಿಸುವ ತವಕಿಗಳಾಗಬೇಕು. 


-50- 


ಹನುಮಜ್ಜಯಂತಿ 


""ತ್ರಿಜಗದ್ಗುರುವರೇಣ್ಯ ಯಜುಗಣಾಧಿಪ ಪದಾಂಬುಜಯುಗ್ಯಕ್ತರಗಿ ಬಿನ್ನೈಪೆ 
ಇನ್ನೇಕೆ ಮನ್ನನದಿ ನಿಜರೂಪ ತೋರಿ ಸಂತೈಸು' (ತತ್ವಸುವ್ಹಾಲಿ) 


ದೇವಶ್ರೇಷ್ಠಶ್ಚ ಮಾರುತಿಃ' ಇತ್ಯಾದಿ ಪ್ರಮಾಣಗಳು ವಾಯುದೇವರೇ 
ಜೀವೋತ್ತಮರೆಂದು ಸಾರುತ್ತಿವೆ. "ಇಯದಾಮನನಾತ್‌', "ಶ್ರೇಷ್ಠಶ್ವ' ಇತ್ಯಾದಿ 
ಬ್ರಹ್ಮಸೂತ್ರಗಳಲ್ಲಿ ಜೀವೋತ್ತಮತ್ವವು ನಿರ್ಣಯಿಸಲ್ಪಟ್ಟಿದೆ. ಮೂರು ಲೋಕಗಳಿಗೆ 
ಗುರುವರೇಣ್ಯರು. ಇಂಥ ವಾಯುದೇವರ ಜೀವೋತ್ತಮತ್ವ ಉಪಾಸನೆಯನ್ನು ನಿರಂತರ 
ಪ್ರತಿ ಉಸಿರಿನಲ್ಲೂ ಮಾಡುತ್ತಾ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. 


ಉಳಿದೆಲ್ಲಾ ದೇವತೆಗಳನ್ನು ಗಮನಿಸಿದಾಗ, ಒಂದೊಂದು ಬಾರಿಯಾದರೂ 
ಕಲಿಪ್ರವೇಶ ಆಗಿರುತ್ತದೆ. ಆದರೆ ಅನಾದಿ ಅನಂತ ಕಾಲದ ತನಕ ಕಲಿಪ್ರವೇಶ ಇಲ್ಲದ 
ಗುರುಗಳು ಎಂದರೆ ಮುಖ್ಯಪ್ರಾಣದೇವರು ಮಾತ್ರ. ಆದ್ದರಿಂದ ಅವತಾರ ರೂಪದಲ್ಲಿ 
ಇವರಿಗೆ ಮೂಲರೂಪದಲ್ಲಿರುವ ಜ್ಞಾನ, ಶಕ್ತಿಗಳು ಪರಿಪೂರ್ಣವಾಗಿ ಇರುತ್ತವೆ. 
ಯಾವಾಗ ಬೇಕಾದರೂ ಮೂಲರೂಪದಲ್ಲಿರುವ ಶಕ್ತಿಯನ್ನು ಅವತಾರರೂಪದಲ್ಲಿ 
ಇವರು ಪ್ರಕಟ ಮಾಡಿಕೊಳ್ಳಬಹುದು. ಇಂಥ ಶ್ರೇಷ್ಠರಾದ ಮುಖ್ಯಪ್ರಾಣದೇವರೇ 
ಮಧ್ವರಾಗಿ ನಮ್ಮ ಪಾಲಿಗೆ ಗುರುಗಳಾಗಿ ದೊರಕಿರುವುದು ನಮ್ಮ ಅನೇಕ ಜನ್ಮಗಳ 
ಸೌಭಾಗ್ಯ. ಇಂಥ ಮುಖ್ಯಪ್ರಾಣದೇವರ ಚರಣಾರವಿಂದಗಳಲ್ಲಿ ನಿರಂತರ 
ಶರಣೆನ್ನಬೇಕು. 

ಒಮ್ಮೆ ಎಲ್ಲಾ ದೇವತೆಗಳು ಒಟ್ಟಾಗಿ ಚರ್ಚಿಸಿದರು. ನಾವು ಭಗವಂತನನ್ನು 
ಪೂಜಿಸಿ ಒಲಿಸಿಕೊಳ್ಳಬೇಕು. ಅದಕ್ಕಾಗಿ ಒಂದು ಪ್ರತಿಮೆ ಬೇಕು. "ಯಾರನ್ನು ಪ್ರತಿಮೆ 
ಮಾಡಿಕೊಳ್ಳೋಣ' ಎಂದು. ಭಗವಂತನ ಪೂಜೆಗಾಗಿ ಪವಿತ್ರವಾದ ಪ್ರತಿಮೆ 
ಅತ್ಯವಶ್ಯವಾಗಿದೆ. ಅಂಥ ಪ್ರತಿಮೆ ಇಂದ್ರಿಯಾಭಿಮಾನಿ ದೇವತೆಗಳನ್ನೇ 
ಮಾಡಿಕೊಳ್ಳೋಣ ಎಂದು ವಿಚಾರ ಮಾಡಿ, ಕಣ್ಣು, ಮೂಗು ಮೊದಲಾದ 
ಇಂದ್ರಿಯಗಳ ಅಭಿಮಾನಿ ದೇವತೆಗಳನ್ನೇ ಪ್ರತಿಮೆಯನ್ನಾಗಿ ಮಾಡಿ ಪೂಜಿಸಲು 
ಹೊರಟರು. ಆದರೆ ಯಾವ ಕ್ಷಣದಲ್ಲಿ ಪೂಜೆಯನ್ನು ಪ್ರಾರಂಭಿಸುತ್ತಿದ್ದರೋ, ಅದೇ 


೬51- 


ಹನುಮಜ್ಜಯಂತಿ 

ಕ್ಷಣದಲ್ಲಿ ಅಸುರರು ಬಂದು ಆಕ್ರಮಣ ಮಾಡಿ, ಆ ಪ್ರತಿಮೆಯನ್ನು 
ಕಲುಷಿತಗೊಳಿಸುತ್ತಿದ್ದರು. ಹೀಗೆ ಆಯಾ ಪ್ರತಿಮೆಗಳು ಅಶುದ್ಧವಾಗುತ್ತಿರುವುದರಿಂದ, 
ದೇವತೆಗಳು ಪರಮಾತ್ಮನನ್ನು ಒಲಿಸಿಕೊಳ್ಳಲು ಸಾಧ್ಯವೇ ಆಗಲಿಲ್ಲ. 


ಸಕಲ ದೇವತೆಗಳ ಪ್ರತಿಮೆಯಲ್ಲಿಉಪಾಸನೆಯು ಪ್ರಯತ್ನವು ವಿಫಲವಾಯಿತು. 
ಕೊನೆಯಲ್ಲಿ ಮುಖ್ಯಪ್ರಾಣನನ್ನು ಭಗವಂತನ ಪ್ರತಿಮೆಯನ್ನಾಗಿ ಮಾಡಿಕೊಂಡರು. 
ಅಲ್ಲಿ ಭಗವಂತನನ್ನು ಭಕ್ತಿಯಿಂದ ಉಪಾಸನೆಗೈಯುತ್ತಾ ಅರ್ಚಿಸಿದರು. ಅಸುರರು 
ಅಲ್ಲಿಯೂ ಕೂಡ ತಮ್ಮಆಕ್ರಮಣದ ಕಾರ್ಯವನ್ನು ಬಿಡಲಿಲ್ಲ. ಹಲವು ರೀತಿಯಲ್ಲಿ 
ಆಕ್ರಮಣ ಮಾಡಲು ಪ್ರಾರಂಭಿಸಿದರು. ಆದರೆ ಭೂಮಿಯ ಒಳಭಾಗದಿಂದಾರಂಭಿಸಿ 
ಭೂಮಿಯ ಮೇಲೆ ವ್ಯಾಪಿಸಿರುವ ಬಂಡೆಯ ಮೇಲೆ ಹೊಡೆದ ಮಣ್ಣಿನ ಹೆಂಟೆಯೇ 
ಹೇಗೆ ಪುಡಿಪುಡಿಯಾಗುತ್ತದೋ, ಅದರಂತೆ ಆಕ್ರಮಣ ಮಾಡಿದ ಅಸುರೀ ಶಕ್ತಿಗಳೇ 
ಮುಖ್ಯಪ್ರುಣನ ಮುಂದೆ ಸೋತು ನುಚ್ಚುನೂರಾದವು. ಮುಖ್ಯಪ್ರಾಣನನ್ನು ಯಾವುದೇ 
ರೀತಿಯಲ್ಲಿಯೂ ದೋಷಯುಕ್ತರನ್ನಾಗಿ ಮಾಡಲು ಸಾಧ್ಯವಾಗಲಿಲ್ಲ. 

ಇಂಥ ಮುಖ್ಯಪ್ರಾಣನಲ್ಲಿ ದೇವತೆಗಳು ಭಗವದ್ರೂಪದ ಉಪಾಸನೆಯನ್ನು 
ನಡೆಸಿ, ವಿಜಯಶಾಲಿಗಳಾದರು. ಹೀಗೆ ಯಾವುದೇ ಅಸುರರ ಪ್ರಭಾವಕ್ಕೆ ಒಳಗಾಗದ 
ಪರಿಶುದ್ಧ ಸ್ವರೂಪರಾದ ಮುಖ್ಯಪ್ರಾಣದೇವರು ಮಾತ್ರ ಭಗವಂತನ ಉಪಾಸನೆಗೆ 
ಅಧಿಷ್ಠಾನರಾಗಿದ್ದಾರೆ. ಈ ಅಧಿಷ್ಠಾನಬಿಟ್ಟು ಬೇರೆ ಯಾವುದೇ ಅಧಿಷ್ಠಾನದಲ್ಲೂ 
ನಾವು ಭಗವಂತನನ್ನು ಉಪಾಸನೆ ಮಾಡಬಾರದು. ಶಾಸ್ತ್ರವಿಧಿಯನುಸಾರವಾಗಿ ಇತರ 
ದೇವತೆಗಳನ್ನು ಅಧಿಷ್ಠಾನ ಮಾಡಿಕೊಂಡಾಗಲೂ ಆತ್ಯಂತಿಕವಾಗಿ ಆಯಾ 
ದೇವತೆಯಲ್ಲಿ ಮುಖ್ಯಪ್ರಾಣದೇವರನ್ನು, ಅವರಲ್ಲಿ ದೇವರನ್ನೂ ಉಪಾಸಿಸಬೇಕು. 
ಮುಖ್ಯಪ್ರಾಣನೆಂಬ ಅಧಿಷ್ಠಾನದಲ್ಲಿ ಭಗವದುಪಾಸನೆ ಮಾಡಿದರೆ ಯಾವ ಕೆಡಕೂ 
ಇಲ್ಲದೇ ನಿರ್ಮಲವಾದ ಮಂಗಳಮಯವಾದ ಮೋಕ್ಟವೇ ದೊರಕುತ್ತದೆ. 


ಆದ್ದರಿಂದ ಮುಖ್ಯಪ್ರಾಣನ ಅಂತರ್ಯಾಮಿಯನ್ನಾಗಿ ಭಗವಂತನನ್ನು 
ಆರಾಧನೆಗೈದು ನಾವು ಧನ್ಯರಾಗೋಣ. 


-52- 


ಹನುಮಜ್ಜಯಂತಿ 
ಪ್ರಾಣದೇವರ ಸ್ಮರಣೆ ಎಂದೆಂದೂ ಇರಲಿ 


ನಿತ್ಯವೂ ಬಿಡದೇ ವಾಯುಸ್ತುತಿ ಪಠನವನ್ನು ಮಾಡುತ್ತಾ ಪ್ರಾಣಮಂತ್ರವನ್ನು 
ಪ್ರತಿಯೊಬ್ಬ ಬ್ರಾಹ್ಮಣನು ಜಪಿಸಲೇಬೇಕು. ಹಾಗೂ ಉಳಿದ ಸಮಯದಲ್ಲಿ 
ಭಗವಂತನ ನಾಮಸ್ಕರಣೆಯ ಜೊತೆ "ಮುಖ್ಯಪ್ರಾಣಾಯ ನಮಃ' ಎಂಬುದಾಗಿ 
ಮುಖ್ಯಪ್ರಾಣದೇವರ ನಾಮಸ್ಕರಣೆಯನ್ನು ಮಾಡಲೇಬೇಕು. ನಿಂತಾಗ, ಕುಳಿತಾಗ, 
ಊಟಮಾಡುವಾಗ, ನಿದ್ರಿಸುವಾಗ, ಓಡಾಡುವಾಗ, ಪ್ರಯಾಣಮಾಡುವಾಗ ಹೀಗೆ 
ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಕೂಡ ಮುಖ್ಯಪ್ರಾಣದೇವರ ಸ್ಮರಣೆ ಇಲ್ಲದೇ 
ಇರಲೇಬಾರದು. ಆಗ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ಭಗವಂತನು ನಮ್ಮ 
ಜನ್ಮ ಸಾರ್ಥಕವಾಗುವಂತೆ ಅನುಗ್ರಹಿಸುವನು. 
ಉದ್ಯದ್ರವಿ- ಪ್ರಕರ-ಸನ್ನಿಭಮಚ್ಕುತಾಂಕೇ 
ಸ್ವಾಸೀನಮಸ್ಯ ನುತಿ-ನಿತ್ಯ-ವಚಃ-ಪ್ರವೃತ್ತಿಮ್‌ । 
ಧ್ಯಾಯೇದ್‌ ಗದಾಭಯ-ಕರಂ ಸು-ಕೃತಾಂಜಲಿಂ ತಂ 
ಪ್ರಾಣಂ ಯಥೇಷ್ಟ-ತನುಮುನ್ನತ-ಕರ್ಮ-ಶಕ್ತಿಮ್‌ ॥ 
ಉದಯಿಸುತ್ತಿರುವ ಸೂರ್ಯರ ಸಮೂಹದಂತೆ ಬೆಳಗುವ, ಶ್ರೀಹರಿಯ 
ತೊಡೆಯ ಮೇಲೆ ಕುಳಿತುಕೊಂಡು ನಿರಂತರವೂ ಅವನ ಸ್ತುತಿಯನ್ನು ಗೈಯುತ್ತಿರುವ, 
ಎರಡು ಕೈಗಳಲ್ಲಿ ಗದೆಯನ್ನೂ ಅಭಯಮುದ್ರೆಯನ್ನೂ ಧರಿಸಿ ಇನ್ನೆರಡು ಕೈಗಳನ್ನು 
ಜೋಡಿಸಿಕೊಂಡು ಭಗವಂತನನ್ನು ನಮಿಸುತ್ತಿರುವ, ಅದ್ಭುತಕಾರ್ಯಸಮರ್ಥನಾದ, 
ಇಚ್ಛಾರೂಪಿಯಾದ ಪ್ರಾಣದೇವನನ್ನು ಧ್ಯಾನಿಸಬೇಕು. 
ಹನುಮದವತಾರ 
ತಂದೆ ಕೇಸರಿ, ತಾಯಿ ಅಂಜನಾ. ಕೇಸರಿ ಎಂಬ ಕಪಿಗೆ ಭರದ್ವಾಜ ಮೊದಲಾದ 
ಮುನಿಗಳು "ವಾಯುದೇವರೇ ಮಗನಾಗಿ ಹುಟ್ಟಲಿ' ಎಂದು ವರವನ್ನಿತ್ತರು. 
ಅಂಜನಾದೇವಿಯೂ ಕೂಡ ವಾಯುದೇವರೇ ಮಗನಾಗಿ ಅವತರಿಸಬೇಕೆಂದು 
ತಪಗೈದಳು. ಇದರ ಫಲವೇ ಹನುಮದವತಾರ. 


53- 


ಹನುಮಜ್ಜಯಂತಿ 


ಒಮ್ಮೆ ಅಸುರ ಗಜರೂಪವನ್ನು ತಾಳಿ ಭರದ್ವಾಜ ಯಷಿಗಳನ್ನು ಕೊಲ್ಲಲು 
ಧಾವಿಸಿದನು. ಆಗ ಕೇಸರಿ ಕಪಿಯು ಸಿಂಹದಂತೆ ಅದರ ಕುಂಭಸ್ಠಳ ಸೀಳಿತು. 
ಇದರಿಂದ ಸಂತೋಷಪಟ್ಟಭರದ್ವಾಜಮುನಿಗಳು "ಮುಖ್ಯಪ್ರಾಣನೇ ನಿನಗೆ ಮಗನಾಗಿ 
ಅವತರಿಸಲಿ' ಎಂದು ವರ ನೀಡಿದರು. 


"ಸೂರ್ಯದತ್ತವರಃ ಸ್ವರ್ಣಃ ಸುಮೇರ್ರುನಾಮ ಪರ್ವತಃ । ತತ್ರ ರಾಜ್ಯಂ 
ಪ್ರಶಾಸ್ಕಸ್ಯ ಕೇಸರೀ ನಾಮ ವೈ ಪಿತಾ' ಸೂರ್ಯನಿಂದ ವರವನ್ನು ಪಡೆದು 
ಸ್ವರ್ಣಮಯವಾದ ಮೇರುಪರ್ವತದಲ್ಲಿ ಹನುಮಂತನ ತಂದೆಯಾದ ಕೇಸರಿಯು 
ರಾಜ್ಯಭಾರವನ್ನು ಮಾಡುತ್ತಿದ್ದನು. ಇವನ ಹೆಂಡತಿಯೇ ಅಂಜನಾ. ರಾಮಾಯಣದ 
ಈ ಆಧಾರದಲ್ಲಿಮೇರುಪರ್ವತವೇ ಇವರ ವಾಸಸ್ಥಳ ಹಾಗೂ ಹನುಮಂತ ದೇವರು 
ಅವತರಿಸಿದ್ದೂ ಕೂಡ ಮೇರುಪರ್ವತದಲ್ಲಿ ಎಂದು ತಿಳಿಯುತ್ತದೆ. ಆದರೆ 
ಭವಿಷ್ಯೋತ್ತರಪುರಾಣದಲ್ಲಿ ವೇಂಕಟಾಚಲದಲ್ಲಿ ಹನುಮಂತದೇವರು 
ಅವತರಿಸಿದರೆಂದು ಹೇಳಲಾಗಿದೆ. ಕಲ್ಲಭೇದದಿಂದ ವಿರೋಧ ಪರಿಹರಿಸಬಹುದು. 


ಒಮ್ಮೆ ಅಂಜನೆಯು ಖತುಸ್ನಾತಳಾಗಿ ಉದ್ಯಾನವನದಲ್ಲಿದ್ದಾಗ 
ಮನೋಹರನಾದ ಮುಖ್ಯಪ್ರಾಣನನ್ನು ಕಂಡಳು. ಆಗ ಆ ಮುಖ್ಯಪ್ರಾಣನು ಅವಳನ್ನು 
ಆಲಂಗಿಸಿದಾಗ ಗರ್ಭವತಿಯಾದಳು. 


ಪ್ರತಿಯೊಬ್ಬ ಸಾಧಕರು ತಿಳಿಯಲೇ ಬೇಕಾದ ಪ್ರಮೇಯವಿದು - ಪರಮಾತ್ಮ 
ಹಾಗೂ ಯಜುಗಣಸ್ಥರು ಅನ್ಯಸ್ತ್ರೀ ಸಂಪರ್ಕ ಮಾಡಲು ಸಾಧ್ಯವೇ ಇಲ್ಲ. 
ಹಾಗೇನಾದರೂ ಪರಸ್ತೀಸಂಪರ್ಕ ಮಾಡಿದ ಕಥೆಗಳು ಪುರಾಣದಲ್ಲಿ ಕಂಡರೆ 
ಕ್ರಮವಾಗಿ ಲಕ್ಷ್ಮೀದೇವಿಯ ಸನ್ನಿಧಾನ ಹಾಗೂ ಭಾರತೀದೇವಿಯ 
ಸನ್ನಿಧಾನವಿದೆಯೆಂದು ವ್ಯಾಖ್ಯಾನ ಮಾಡಬೇಕು. ಪ್ರಕೃತ ಅಂಜನಾದೇವಿಯಲ್ಲಿ 
ಭಾರತೀದೇವಿಯ ವಿಶೇಷ ಸನ್ನಿಧಾನವಿದೆ. ಆದ್ದರಿಂದಲೇ “ಸಂಸ್ಪರ್ಶನಂ ನಸ್ತವ ದೇವಿ 
ಭೂತ್ಶೈ' ಎಂಬ ಶ್ಲೋಕದಲ್ಲಿ “ದೇವೀ' ಎಂಬುದಾಗಿ ಸಂಬೋಧನೆ ಮಾಡಲಾಗಿದೆ. 
"ದೇವೀ' ಎಂಬ ಶಬ್ದಕ್ಕೆ "ಭಾರತಿದೇವಿ' ಎಂಬುದೇ ನಿಜಾರ್ಥ. ಭವಿಷ್ಯೋತ್ತರ- 


-54- 


ಹನುಮಜ್ಜಯಂತಿ 


ಪುರಾಣದಲ್ಲಿ ಹಣ್ಣಿನ ಮೂಲಕ ಅಂಜನಾದೇವಿಯ ಗರ್ಭವನ್ನು ಪ್ರವೇಶಿಸಿದರೆಂದು 
ಹೇಳಲಾಗಿದೆ. ಏನೇ ಆದರೂ ಭಾರತಿದೇವಿಯ ಸನ್ನಿಧಾನವಿಲ್ಲದಿದ್ದರೆ 
ಮುಖ್ಯಪ್ರಾಣದೇವರು ಯಾವುದೇ ರೀತಿಯಲ್ಲಿಯೂ ಅವಳ ಸಂಪರ್ಕವನ್ನು 
ಬಯಸಲಾರರು. 


ಇವರು ರುದ್ರನಲ್ಲ 


"ಯೋ ವೈ ಚೈಕಾದಶೋ ರುದ್ರೋ ಹನುಮಾನ್‌ ಸಃ ಮಹಾಕಪಿಃ ಅವತೀರ್ಣಃ 
ಸಹಾಯಾರ್ಥಂ ವಿಷ್ಣೋರಮಿತತೇಜಸಃ' ಎಂಬ ಸ್ಕಾಂದ ಪುರಾಣದಲ್ಲಿ 
ಹನ್ನೊಂದನೆಯ ರುದ್ರನೇ ಹನುಮಂತನಾಗಿ ಅವತರಿಸಿರುವವನೆಂದು ಹೇಳಲಾಗಿದೆ. 
ಹೀಗಿರುವಾಗ ವಾಯುದೇವನು ಹನುಮಂತನೆಂದು ಹೇಗೆ ಹೇಳುವುದು ಎಂಬ ಪ್ರಶ್ನೆ 
ಬರುತ್ತದೆ.? 


ಅಸುರಮೋಹಕ್ಕಾಗಿ ಪುರಾಣಗಳಲ್ಲಿ ಈ ರೀತಿಯ ಮಾತುಗಳನ್ನು ಹೇಳಿರುತ್ತಾರೆ. 
ಆದ್ದರಿಂದ ಹನುಮಂತದೇವರನ್ನು ರುದ್ರನ ಅವತಾರವೆಂದು ತಿಳಿಯಬಾರದು. ಅವರೇ 
ಹನುಮಂತದೇವರಾಗಿ ಅವತರಿಸಿದ್ದಾರೆಂದು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕು. 
ಅಥವಾ ನಾಗಾದಿ ರೂಪಗಳನ್ನು ವಿವಕ್ಫಿಸಿದರೆ ಹನ್ನೊಂದು ರೂಪಗಳೂ ಕೂಡ 
ಮುಖ್ಯಪ್ರಾಣದೇವರದ್ದೇ ಆಗಿವೆ. 

ಆಭರಣಧಾರಿಗಳಿವರು 

ಕೃಷ್ಣ ಪರಮಾತ್ಮನು ಹೇಗೆ ಸಕಲಾಭರಣ ಭೂಷಿತನಾಗಿ 
ವಸುದೇವ-ದೇವಕಿಯರಲ್ಲಿ ಅವತರಿಸಿದನೋ, ಅದರಂತೆ ಹನುಮಂತದೇವರೂ 
ಕೂಡ ಸಕಲಾಭರಣ ಭೂಷಿತರಾಗಿಯೇ ಅವತರಿಸಿದರು. ಯಜ್ಞೋಪವೀತವನ್ನೂ 
ಕೂಡ ಧಾರಣೆ ಮಾಡಿದ್ದರು. ಹನುಮದ್ವಿಲಾಸದಲ್ಲಿ ಈ ವಿಷಯವನ್ನು ಸ್ವರಸವಾಗಿ 
ವರ್ಣಿಸಿದ್ದಾರೆ. ಅವರು ಧರಿಸಿದ್ದ ಆಭರಣಗಳು ಯಾರಿಗೂ ಕಾಣಿಸುತ್ತಿರಲಿಲ್ಲ. 
ಮೊಟ್ಟಮೊದಲು ಅದನ್ನು ಕಂಡವರು ರಾಮದೇವರು. ಆದ್ದರಿಂದ ಅವರನ್ನೇ ತನ್ನ 
ಒಡೆಯರನ್ನಾಗಿ ಹನುಮಂತದೇವರು ಸ್ವೀಕರಿಸಿದರಂತೆ. 


55- 


ಹನುಮಜ್ಜಯಂತಿ 
ಒಂದು ಕಥೆ 


ವಾಲಿ-ಸುಗ್ರೀವರು ಹನುಮಂತದೇವರ ಸೋದರಮಾವ ಎನ್ನಲು ಒಂದು 
ಚಮತ್ಕಾರದ ಕಥೆ ಇದೆ. ಬ್ರಹ್ಮದೇವರ ಕಣ್ಣೀರಿನಿಂದ ಒಬ್ಬ ವಾನರ ಹುಟ್ಟಿದ. 
ಅವನೊಮ್ಮೆಮೇರುಶಿಖರದಲ್ಲಿ ಪ್ರಸನ್ನವಾದ ಸರೋವರವೊಂದನ್ನು ಕಂಡ. ಅದರಲ್ಲಿ 
ತನ್ನ ಪ್ರತಿಬಿಂಬವನ್ನು ಕಂಡ. ಚಾಪಲದಿಂದ ಮುಳುಗೆದ್ದ. ಆ ಸರೋವರದ 
ಮಹಿಮೆಯಿಂದ ಕೂಡಲೇ ಸುರಸುಂದರಿಯಾದ ತರುಣಿಯಾಗಿಬಿಟ್ಟ. ಆ 
ತರುಣಿಯನ್ನು ಇಂದ್ರನು ಇಷ್ಟಪಟ್ಟ. ಆದಿತ್ಯನೂ ಕೂಡ ಇಚ್ಛಿಸಿದ. ಆಗ ಇಂದ್ರನ 
ರೇಶಸ್ಸು ಅವನ ಕೇಶದಲ್ಲಿ ಬಿದ್ದು ಇದರಿಂದ ವಾಲಿ ಹುಟ್ಟಿದ. (ವಾಲ - ಕೇಶ) 
ಸೂರ್ಯನ ರೇಶಸ್ಸುಕಂಠದಲ್ಲಿ ಬಿದ್ದು ಸುಗ್ರೀವ ಹುಟ್ಟಿದ. ಪುನಃ ಅದೇ ಸರಸಿನಲ್ಲಿ 
ಮುಳುಗಿದಾಗ ತರುಣಿಯ ರೂಪವನ್ನು ಕಳಚಿ ವಾನರನೇ ಆದ. ಇವನೇ 
"ಯಕ್ಬರಜಸ್‌' ಎಂಬ ರಾಜ. ಇವನಿಂದ ಇವನ ಪತ್ನಿಯಲ್ಲಿ ಹುಟ್ಟಿದವಳೇ 
ಅಂಜನಾದೇವಿ. ಆದ್ದರಿಂದ ವಾಲಿ-ಸುಗ್ರೀವರು ಅಂಜನಾದೇವಿಯ ಅಣ್ಣಂದಿರು. 
ಹನುಮಂತದೇವರಿಗೆ ಇವರು ಸೋದರಮಾವ ಎನಿಸುತ್ತಾರೆ. ಈ ಕಥೆ ರಾಮಾಯಣದ 
ಉತ್ತರಕಾಂಡದಲ್ಲಿ ಪ್ರಸಕ್ತವಾಗುತ್ತದೆ. ತಮಿಳುಭಾಷೆಯಲ್ಲಿ ಪ್ರತೀಶ್ಲೋಕವನ್ನು 
ಅನುವಾದ ಮಾಡಿದ ಶ್ರೀನಿವಾಸ ಐಯ್ಯಂಗಾರ್‌ ಎಂಬ ವಿದ್ವಾಂಸರು ಈ ಕಥೆಯನ್ನು 
ಪ್ರಕ್ಷಿಪ್ತ ಎಂದು ಗುರುತಿಸಿದ್ದಾರೆ. ಮತ್ತು ಅನೇಕ ವಿಮರ್ಶಕರು ಈ ಕಥೆಯನ್ನು 
ಪ್ರಕ್ಷಿಪ್ರವೆಂದೇ ಪರಿಗಣಿಸುತ್ತಾರೆ. 

ಅವತಾರವೆತ್ತಿದ ದಿನದ ಬಗ್ಗೆ 


ಚೈತ್ರಮಾಸದ ಹುಣ್ಣಿಮೆಯೆಂದು ಹನುಮಂತದೇವರು ಅಂಜನಾದೇವಿಯಲ್ಲಿ 
ಅವತರಿಸಿರುವರು. ಮಾರ್ಗಶಿರ ಪೂರ್ಣಿಮೆಯಂದು ಹನುಮದ್‌ವ್ರತವನ್ನು 
ಧರ್ಮರಾಜಾದಿಗಳು ಆಚರಿಸಿರುವರು. ಹನುಮದ್‌ವ್ರತವನ್ನೇ ಹನುಮಜ್ಜಯಂತಿ 
ಎಂದು ಕೆಲವರು ಭ್ರಮಿಸಿ ಅಂದೇ ಹನುಮಜ್ಜಯಂತಿಯನ್ನು ಆಚರಿಸುತ್ತಾರೆ. 
ಪುರಾಣದ ಆಧಾರಗಳಲ್ಲಿ ಚೈತ್ರಹುಣ್ಣಿಮೆಯೇ ಹನುಮಜ್ಜಯಂತಿಯೆಂದು ನಿಖರವಾಗಿ 
ತಿಳಿಯುತ್ತದೆ. 


-56- 


ಹನುಮಜ್ಜಯಂತಿ 


ಹನುಮಂತದೇವರು ಉದಯಿಸುವ ಸೂರ್ಯನನ್ನು ಹಣ್ಣು ಎಂದು ಭ್ರಮಿಸಿ 
ತಿನ್ನಲು ಗಗನಕ್ಕೆ ಹಾರಿದರು ಎಂದು ತಪ್ಪುಗಿ ತಿಳಿಯುವವರೆ ಬಾಲಿಶರು. ಆದರೆ 
ಹನುಮಂತದೇವರು ಹಾರಿದ್ದು ಸೂರ್ಯದೇವನನ್ನು ರಾಹುಗ್ರಹಣದಿಂದ ಮೋಚನೆ 
ಮಾಡುವುದಕ್ಕಾಗಿಯೇ ಹೊರತು, ಹಣ್ಣೆಂಬ ಭ್ರಮೆಯಿಂದಲ್ಲ. ಮತ್ತು ಹುಟ್ಟಿದ 
ಕೂಡಲೇ ಹಾರಲೂ ಇಲ್ಲ. ಏಕೆಂದರೆ ಹುಣ್ಣಿಮೆಯ ದಿವಸ ಸೂರ್ಯಗ್ರಹಣ 
ನಡೆಯುವುದೇ ಇಲ್ಲ. ಸೂರ್ಯಗ್ರಹಣವಾಗುವುದೇ ಅಮಾವಾಸ್ಯೆಯ ದಿವಸ. 
ಆದ್ದರಿಂದ ಹುಟ್ಟಿ ಕೆಲವು ದಿವಸಗಳ ಅನಂತರ ಬರುವ ಅಮಾವಾಸ್ಯೆಯಂದು 
ಸೂರ್ಯನತ್ತ ಹಾರಿದರೆಂದು ವಾಲ್ಮೀಕಿರಾಮಾಯಣದಲ್ಲಿ ಸ್ಪಷ್ಠವಾಗಿ ಹೇಳಿದೆ. 


ಸೂರ್ಯಮಂಡಲಕ್ಕೆ ಹಾರಿದ ಹನುಮಂತದೇವರನ್ನು 
ಇಂದ್ರದೇವರೇಕೆ ಹನುಮಂತದೇವರ ಮುಖಕ್ಕೆ ಪ್ರಹಾರ 
ಮಾಡಬೇಕು? 


ಕಥೆ ಹೀಗಿದೆ - ಸೂರ್ಯನನ್ನು ನುಂಗಲು ಧಾವಿಸುತ್ತಿದ್ದ ರಾಹುವನ್ನು ನಿಗ್ರಹ 
ಮಾಡುವುದಕ್ಕಾಗಿ ಹನುಮಂತದೇವರು ಗಗನಕ್ಕೆ ಚಿಮ್ಮಿದರು. ದುಷಕಾರ್ಯವನ್ನು 
ಇವರು ಎಂದೂ ಸಹಿಸುವವರಲ್ಲ. ಆ ಸಂದರ್ಭದಲ್ಲಿ ರಾಹುವು ಇಂದ್ರನನ್ನು 
ಶರಣಾದನು. ಆಗ ವಜ್ರಾಯುಧ ಪ್ರಯೋಗವನ್ನು ಇಂದ್ರದೇವರು ಮಾಡಿದರು. 
ವಜ್ರಾಯುಧಕ್ಕೆ ಗೌರವ ಸಲ್ಲಿಸುವುದಕ್ಕಾಗಿ ಹಾಗೂ "ಸ್ಟೋತ್ತಮದ್ರೋಹ 
ಮಾಡಿದರೆ ಹೇಗೆ ಪಾಪಫಲವನ್ನು ಅನುಭವಿಸಬೇಕಾಗುತ್ತದೆ' ಎಂಬುದನ್ನು 
ತೋರಿಸುವುದಕ್ಕಾಗಿಯೂ ಹನುಮಂತದೇವರು ಬಿದ್ದಂತೆ ನಾಟಕ ಮಾಡಿದರು. ತನ್ನ 
ಮಗನಿಗೆ ವಜ್ರಾಯುಧ ಪ್ರಯೋಗ ಮಾಡಿದ್ದನ್ನು ಕಂಡು ವಾಯುದೇವರು 
ಸ್ತಬ್ಬರಾದರು. ಸಕಲಲೋಕಗಳೇ ನಿಶ್ಚೇಷ್ಠಿತವಾದವು. ದೇವತೆಗಳೆಲ್ಲರೂ ಬ್ರಹ್ಮನನ್ನೇ 
ಶರಣಾದರು. ಮಹಾಪರಾಧವನ್ನು ಎಸಗಿದರೆ ಕೂಡಲೇ ಫಲವನ್ನು ಅನುಭವಿಸುತ್ತಾನೆ 
ಎಂಬ ಮಾತಿಗೆ ಇದೇ ನಿದರ್ಶನವಾಯಿತು. ಇಂದ್ರದೇವರು ಮಾಡಿದ ಅಪರಾಧಕ್ಕೆ 
ಸಮಸ್ತಲೋಕವೇ ದುಃಖವನ್ನು ಅನುಭವಿಸುವಂತಾಯಿತು. ಉಸಿರಾಟ ನಿಂತುಹೋದ 
ಪ್ರಸಂಗದಿಂದ ಜಗತ್ತಿನ ನಾಶವೇ ಸಂಭವಿಸುವ ಪರಿಸ್ಥಿತಿ ಎದುರಾಯಿತು. ದೇವೇಂದ್ರನ 
ಈ ಕಾರ್ಯವನ್ನು ಕಂಡು ಬ್ರಹ್ಮದೇವರೂ ಕೂಡ ಕುಪಿತರಾದರು. ಆಗ ಇಂದ್ರನ 


-57- 


ಹನುಮಜ್ಜಯಂತಿ 

ಬಳಿ ಸಿಟ್ಟಿನಿಂದಲೇ ಹೇಳಿದರು. ಮುಖ್ಯಪ್ರಾಣದೇವರೇ ಜೀವೋತ್ತಮರಾಗಿದ್ದಾರೆ. 
ಇವರು ಯಾರಿಗೂ ಕೂಡ ವಶರಾದವರಲ್ಲ. ಉಪನಿಷತ್ತುಗಳಿಂದ 
ಪ್ರತಿಪಾದ್ಯರಾಗಿದ್ದಾರೆ. ಇವರ ಭ್ರೂಭಂಗದಿಂದಲೇ ಸಮಸ್ತ ಜಗತ್ತು ನಾಶವಾಗುತ್ತದೆ 
ಎಂಬುದಾಗಿ ಪ್ರಾಣದೇವರನ್ನು ಸ್ತುತಿಸುತ್ತಾ ಅವರ ಕೈಹಿಡಿದು ಮೇಲೆಬ್ಬಿಸಿದರು. ಆಗ 
ಸಮಸ್ತ ಲೋಕವು ಸಹಜ ಸ್ಥಿತಿಗೆ ಮರುಳಿತು. ಪ್ರಾಣಿಸಂಕುಲವು ಎಚ್ಚೆತ್ತ; ತು. 


ಹನೂಮಾನ್‌ ಎಂಬ ಹೆಸರೇಕೆ 9 


ವಾಲ್ಮೀಕೀರಾಮಾಯಣದಲ್ಲಿ "ತತೋ ಗಿರೌ ಪಪಾತೇಷ 
ಇಂದ್ರವಜ್ರಾಭಿತಾಡಿತತ ಪವಮಾನಸ್ಯ ಚೇತಸ್ಯ ವಾಮೋ ಹನುರಭಜ್ಯತ' ಎಂದು 
ಉತ್ತರಕಾಂಡದಲ್ಲಿ ಹೇಳಲಾಗಿದೆ. ಇಂದ್ರನ ವಜ್ರಾಯುಧ ಪ್ರಯೋಗದಿಂದ 
ಹನುಮಂತದೇವರ ಎಡಭಾಗದ ಹನು ಒಡೆಯಿತು ಎಂದು. ಆದ್ದರಿಂದಲೇ ಇವರು 
ಹನೂಮಾನ್‌ ಎಂದು ಕರೆಸಿಕೊಂಡರು ಅಲ್ಲವೇ? ಎಂದರೆ, ಈ ಶ್ಲೋಕಕ್ಕೆ 
ನಿರ್ಣಯಭಾವಚಂದ್ರಿಕೆಯಲ್ಲಿ ಗೋವಿಂದಾಚಾರ್ಯರು ಬಹಳ ಸುಂದರವಾಗಿ 
ವ್ಯಾಖ್ಯಾನ ಮಾಡಿದ್ದಾರೆ. "ಅಭಜ್ಯತ?' ಎಂಬುದು ಕಾಕುಪ್ರಶ್ನೆ. "ಹನುವನ್ನು ಭಂಜನೆ 
ಮಾಡಲಿಲ್ಲ' ಎಂಬುದೇ ಈ ಶ್ಲೋಕದ ಧ್ವನಿತಾರ್ಥ. ಆದ್ದರಿಂದಲೇ ಸಂಗ್ರಹ 
ರಾಮಾಯಣದಲ್ಲಿ 'ಭಂಗೇ ಪ್ರಸಕ್ತೇ5ಪಿ ನ ಭಂಗಮಾಪ ಹನುಃ 
ಶಿಶೋರ್ಯದ್ದನುಮಾನತೋsಯಂ' "ಭಂಗವಾಗುವ ಪ್ರಸಂಗ ಒದಗಿದರೂ ಈ 
ಶಿಶುವಿನ ಹನುವು ಭಂಗವಾಗಲಿಲ್ಲ. ಆದ್ದರಿಂದ ಹನೂಮಾನ್‌ ಎಂದು ಇವರು 
ಪ್ರಸಿದ್ಧವಾಗಲಿ ಎಂದು ದೇವೇಂದ್ರನೇ ಸ್ವತಃ ಪ್ರಶಂಸೆ ಮಾಡಿ, ಹನುಮಂತದೇವರ 
ಕೊರಳಿಗೆ ದಿವ್ಯವಾದ ಮಾಲೆಯನ್ನು ಸಮರ್ಪಣೆ ಮಾಡಿದನು. 

ಹನೂಮಾನ್‌ ಎಂದರೆ ೪ 

"ಹನು' ಶಬ್ಧಕ್ಕೆ "ಹಿಂಸೆ' ಎಂಬರ್ಥವನ್ನು ವಿವಕ್ಸಿಸಿದಾಗ ಶತ್ರುಗಳಿಗೆ ಹಿಂಸೆಯನ್ನು 
ನೀಡುವವನು ಎಂದರ್ಥ. "ಹನು' ಶಬ್ದಕ್ಕೆ "ಗತಿ' ಎಂಬರ್ಥವನ್ನು ಎವಕ್ಟಿಸಿದಾಗ 
ಯಾರಿಂದಲೂ ತಡೆಯಲಾಗದ ಗಮನವುಳ್ಳವನು ಹಾಗೂ ಗಾಳಿಯ ಮೂಲಕ ಎಲ್ಲೆಡೆ 
ಗಮನವುಳ್ಳವನು ಎಂದರ್ಥ. "ಹನು' ಶಬ್ದಕ್ಕೆ "ಜ್ಞಾನ' ಎಂಬರ್ಥವನ್ನು ಎವಕ್ಟಿಸಿದಾಗ 


-58- 


ಹನುಮಜ್ಜಯಂತಿ 

ಎಂದೂ ಕಡಿಮೆಯಾಗದ ಯಥಾರ್ಥ ಜ್ಞಾನವುಳ್ಳವನು ಎಂದರ್ಥ. ದುಷ್ಟರಿಗೆ 
ಹಿಂಸಕನು, ಸಜ್ಜನರಿಗೆ ಜ್ಞಾನಪ್ರದನು, ಗತಿಪ್ರದನು ಎಂಬುದೂ ಕೂಡ ಈ ಶಬ್ದದ 
ಅರ್ಥ. 


ಹನುಮಂತದೇವರ ಗುರು 


ಲೋಶಪ್ರಸಿದ್ಧಿಯಂತೆ ಸೂರ್ಯನು ಹನುಮಂತನ ಗುರು. ಕೃಷ್ಣನಿಗೆ 
ಸಾಂದೀಪಿನೀ ಆಚಾರ್ಯರು ಹೇಗೆ ಗುರುಗಳಾಗಿದ್ದರೋ, ಹಾಗೇ. ನಿಜವಾಗಿಯೂ 
ಸೂರ್ಯಾಂತರ್ಗತನಾದ ನಾರಾಯಣನೇ ಇವರ ಗುರು. 


ಸೂರ್ಯನ ಬಳಿ ಪಾಠ ಕೇಳಿದ ಉಲ್ಲೇಖ 


ಶ್ರೀಪಾದರಾಜರು ಈ ಪ್ರಸಂಗವನ್ನು ಮಧ್ವನಾಮದಲ್ಲಿ"ತರಣಿಗಭಿಮುಖವಾಗಿ 
ಶಬ್ದಶಾಸ್ತವ ಪಠಿಸಿ” ಇತ್ಯಾದಿಯಾಗಿ ವಿವರಿಸಿದ್ದಾರೆ. ಸೂರ್ಯನಿಗೆ ಅಭಿಮುಖವಾಗಿ 
ಹನುಮಂತದೇವರು ವ್ಯಾಕರಣಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿರುವವರು ಎಂಬುದೇ 
ಅತ್ಯಂತ ರೋಚಕ ವಿಚಾರ. ಸೂರ್ಯನು ಮುಂದೆ ಮುಂದೆ ಸಾಗುತ್ತಿದ್ದರೆ 
ಅವನಿಗಿಂತಲೂ ವೇಗವಾಗಿ ಹಿಮ್ಮುಖವಾಗಿ ಸಾಗುವರು. ಇದರಿಂದಲೇ ವೇಗದಲ್ಲಿ 
ಮಾತ್ರವಲ್ಲದೇ ಗುಣದಿಂದಲೂ ಸೂರ್ಯನಿಗಿಂತ ಹನುಮಂತದೇವರೇ ಶ್ರೇಷ್ಠರೆಂದು 
ನಿರ್ಣಯವಾಗುತ್ತದೆ. ಸೂರ್ಯಾಂತರ್ಗತನಾದ ನಾರಾಯಣನನ್ನೇ ಗುರುವನ್ನಾಗಿ 
ಸ್ವೀಕರಿಸಿ, ಮಹಾವ್ಯಾಕರಣ ಮೊದಲಾದ ಶಾಸ್ತ್ರಪಾಠಗಳನ್ನು ಪ್ರತಿನಿತ್ಯ ಇಂದೂ ಕೂಡ 
ಕೇಳುತ್ತಲೇ ಇದ್ದಾರೆ. ಸೂರ್ಯನಾರಾಯಣನ ಬಳಿ ಪಾಠ ಕೇಳುತ್ತಿರುವ ಹನುಮಂತ 
ದೇವರ ಈ ಚಿತ್ರಣವನ್ನು ಗಾಯತ್ರೀಜಪದ ಸಂದರ್ಭದಲ್ಲಿ ಅವಶ್ಯವಾಗಿ ಚಿಂತನೆ 
ಮಾಡಬೇಕು. 

ಹನುಮದ್ವಿಲಾಸ ಎಂಬ ಕೃತಿಯ ಬಗ್ಗೆ 

ತಿಮ್ಮಣ್ಣದಾಸರು ಈ ಕೃತಿಯನ್ನು ರಚನೆ ಮಾಡಿರುವರು. ಯಾವುದೋ 
ಪ್ರಸಂಗದಲ್ಲಿ ಸೆರೆಮನೆವಾಸವನ್ನು ಅನುಭವಿಸುವ ಸ್ಥಿತಿ ಒದಗಿತು. ಆಗ ಅಲ್ಲಿಯೇ 
ಕುಳಿತು ವಿಶೇಷ ಹನುಮಂತದೇವರ ಅನುಗ್ರಹದಿಂದ ಈ ಕೃತಿಯನ್ನು ರಚನೆ 


-59- 


ಹನುಮಜ್ಜಯಂತಿ 


ಮಾಡಿದರು. ಇದರಲ್ಲಿ ಅಭೂತಪೂರ್ವವಾದ ಹಲವು ಪ್ರಮೇಯಗಳಿವೆ. ರಾಗ, 
ತಾಳಗಳೆಲ್ಲವೂ ಅತ್ಯಪೂರ್ವ. 
ದಾಸರಾಯರ ಕೃತಿಗಳಲ್ಲಿ ಹನುಮಂತದೇವರ ಬಗ್ಗೆ ಹೆಚ್ಚಿನ ವಿವರ 
ತಿಳಿಯಲು ಯಾವುದನ್ನು ಪಠಿಸಬೇಕು? 

ಸ್ವತಃ ಶ್ರೀಪಾದರಾಜರೇ ಮಧ್ವನಾಮವನ್ನು ರಚನೆ ಮಾಡಿದ್ದಾರೆ. ಇದನ್ನು 
ಪ್ರತಿನಿತ್ಯ ಪಠಿಸುವ ಸಂಪ್ರದಾಯವನ್ನು ಸಾಧಕರು ಅಳವಡಿಸಿಕೊಳ್ಳಬೇಕು. ಯಾವ 
ಸಾಧಕಸ್ತೀಯು ಮಧ್ವನಾಮವನ್ನು ಪಠಿಸದೇ ಭುಂಜಿಸುವಳೋ, ಅವಳು 
ಸಂಧ್ಯಾವಂದನೆಯನ್ನು ಮಾಡದೆ ಭುಂಜಿಸುವ ಪುರುಷನಿಗೆ ಸಮಾನಳಾಗುತ್ತಾಳೆಂಬ 
ವಾಡಿಕೆ ನಮ್ಮಲ್ಲಿದೆ. ಮತ್ತು ಶ್ರೀವಾದಿರಾಜಗುರುಸಾರ್ವಭೌಮರು "ಸುವ್ವೀ 
ಹನುಮಂತ' ಇತ್ಯಾದಿಯಾಗಿ ಪ್ರಾರಂಭವಾಗುವ ಮಧ್ವಸುವ್ಹಾಲಿಯಲ್ಲಿಯೂ 
ಅತ್ಯಪೂರ್ವಪ್ರಮೇಯಗಳನ್ನು ತಿಳಿಸಿದ್ದಾರೆ. "ಕರವಮುಗಿದ ಮುಖ್ಯಪ್ರಾಣ' ಇತ್ಯಾದಿ 
ಹಾಡುಗಳೂ ಕೂಡ ಹನುಮಂತದೇವರ ಸ್ಮರಣೆಗೆ ಮುಖ್ಯಪದ್ಯಗಳಾಗಿವೆ. 

ಮಧ್ವನಾಮವನ್ನು ಪಠಿಸಿದರೆ ಏನು ಫಲ? 

ಶ್ರೀಪಾದರಾಜರು ಮಧ ನಾಮವನ್ನು ರಚಿಸಿದರೆ, ಅದಕ್ಕೆ ಶ್ರೀಜಗನ್ನಾಥದಾಸರು 
ಫಲಸ್ತುತಿಯನ್ನು ರಚನೆ ಮಾಡಿದ್ದಾರೆ. ಸೂರ್ಯಗ್ರಹಣಕಾಲದಲ್ಲಿ ಬಂಗಾರದ 
ಆಭರಣಗಳಿಂದ ಸಿಂಗರಿಸಿದ ಸಾವಿರ ಗೋವುಗಳನ್ನು ದಾನ ಮಾಡಿದಷ್ಟು ಪುಣ್ಯವು 
ಪ್ರತಿನಿತ್ಯವು ಲಭಿಸುತ್ತದೆ. ಆದ್ದರಿಂದ ಮುಧ್ವನಾಮವನ್ನು ಪಡಿಸಿ 
ಮಹಾಫಲಭಾಗಿಗಳಾಗಿರಿ. '` 

ಶಕ್ತಿಹ್ರಾಸವಿದೆಯೇ ? 

ಹನುಮದಾದ್ಯವತಾರಗಳಲ್ಲಿ ಮೂಲರೂಪದಲ್ಲಿರುವ ಶಕ್ತಿ ಪೂರ್ಣವಾಗಿ 
ಇರುವುದಿಲ್ಲವೆಂದು ಕೆಲವರು ಹೇಳುತ್ತಾರೆ. ಕೆಲವರು ಇದೆ ಎನ್ನುತ್ತಾರೆ ಯಾವುದು 
ಸರಿ ಎಂಬ ಪ್ರಶ್ನೆಗೆ "ಬಳಿತ್ಕಾ' ಮಂತ್ರವೇ ಉತ್ತರಿಸುತ್ತದೆ. ಮೂಲರೂಪದಲ್ಲಿ ಜ್ಞಾನ 
ಶಕ್ತಿಗಳು ಎಷ್ಟು ಇದೆಯೋ, ಅಷ್ಟೂ ಅವತಾರರೂಪದಲ್ಲಿ ಇದ್ದೇ ಇರುತ್ತದೆ. ಈ 
ವಿಷಯದಲ್ಲಿ ಎಳ್ಳಷ್ಟೂ ಸಂಶಯವಿಲ್ಲ. 


-60- 


ಹನುಮಜ್ಜಯಂತಿ 


"ಹನುಮದಾದ್ಯವತಾರಗಳ ಭೇದಗಳ ತಿಳಿವವ ತನುಜ ಘೋರಾಂಧತಮಸಿಿಗೆ 
ಯೋಗ್ಯನು ನ ಸಂಶಯ' ಎಂಬುದಾಗಿ ಹರಿಕಥಾ ಮೃತಸಾರದಲ್ಲಿ ಶ್ರೀ 
ಜಗನ್ನಾಥದಾಸರು ತಿಳಿಸಿದಂತೆ ಹನುಮ- ಭೀಮ- ಮಧ್ವ ಈ ಅವತಾರಗಳಲ್ಲಿಯಾರು 
ಜ್ಞಾನಶಕ್ಕಾದಿಗಳಲ್ಲಿ ಭೇದವನ್ನು ತಿಳಿಯುತ್ತಾನೋ, ಅವನು 
ತಮೋಯೋಗ್ಯನಾಗಿದ್ದಾನೆ. 


ಸೌಗಂಧಿಕಾ ಪುಷ್ಪವನ್ನು ತರಲು ಹೊರಟಾಗ ಭೀಮಸೇನದೇವರಿಗೆ 
ಹನುಮಂತದೇವರ ಪುಚ್ಛವನ್ನು ಎತ್ತಲು ಸಾಧ್ಯವಾಗಲಿಲ್ಲ ಎಂಬ ಕಥೆ 
ಮಹಾಭಾರತದಲ್ಲಿದೆ. ಆದರೆ ಇದೊಂದು ನಾಟಕವೆಂದೇ ತಿಳಿಯಬೇಕು. 
ವಾಯುಸ್ತುತಿಯಲ್ಲಿ "ಕ್ರೀಡಾಮಾತ್ರಂ' ಎಂಬ ಪದದಿಂದ ಇದನ್ನು ತಿಳಿಸಿದ್ದಾರೆ. 


ಭೀಮಸೇನ ದೇವರಲ್ಲಿರುವ ಶಕ್ತಿ ಮಧ್ವಾಚಾರ್ಯರಲ್ಲಿ 
ಕಾಣಿಸುತ್ತಿಲ್ಲ. ಇದಕ್ಕೇನು ಕಾರಣ? 


ವಾಯುದೇವರು ಎಲ್ಲಅವತಾರಗಳಲ್ಲಿಯೂ ಮೂಲರೂಪದಲ್ಲಿರುವ ಜ್ಞಾನ, 
ಶಕ್ತಿಗಳನ್ನು ಪಡೆದುಕೊಳ್ಳಲು ಸಮರ್ಥರು. ಆದರೂ ಅದನ್ನು ಪ್ರಕಟ ಮಾಡುವುದಿಲ್ಲ. 
ಹನುಮಂತನ ಅವತಾರದಲ್ಲಿ ಎಷ್ಟು ಶಕ್ತಿಯನ್ನು ಪ್ರಕಟ ಮಾಡಿಕೊಂಡಿದ್ದಾರೋ, 
ಅಷ್ಟನ್ನು ಭೀಮಾವತಾರದಲ್ಲಿ ಮಾಡಿರುವುದಿಲ್ಲ. ಭೀಮಾವತಾರದಲ್ಲಿ ಮಾಡಿದ 
ಶಕ್ತಿಯನ್ನು ಮಧ್ವಾವತಾರದಲ್ಲಿ ಪ್ರಕಟ ಮಾಡಿರುವುದಿಲ್ಲ. ಹೀಗೆ ಶಕ್ತಿಯ 
ಅಭಿವ್ಯಕ್ತಿಯಲ್ಲಷ್ಟೇ ತಾರತಮ್ಯ ಹೊರತು, ಶಕ್ತಿಯಲ್ಲಿ ತಾರಕಮ್ಯವಿಲ್ಲವೆಂಬುದು ಇದರ 
ಅಭಿಪ್ರಾಯ. 

ಹಾಗಾದರೆ ಇಂದ್ರಾದಿಗಳ ಅವತಾರಗಳಲ್ಲಿಯೂ ಇದು 

ಸಮಾನವೇ? 

ರುದ್ರ, ಇಂದ್ರ ಮೊದಲಾದ ದೇವತೆಗಳು ಅವತರಿಸಿದಾಗ ಮೂಲರೂಪ- 
ದಲ್ಲಿರುವ ಶಕ್ತಿಯನ್ನು ಪರಿಪೂರ್ಣವಾಗಿ ಪಡೆದುಕೊಳ್ಳಲು ಅಸಮರ್ಥರಾಗಿರುತ್ತಾರೆ. 
ಮತ್ತು ಮೂಲರೂಪದ ಸ್ಮರಣೆಯೂ ಕೂಡ ಅವರಿಗೆ ಸರ್ವದಾ ಇರಬೇಕೆಂಬ 
ನಿಯಮ ಇರುವುದಿಲ್ಲ. ಆದರೆ ಯಜುಜೀವಿಗಳು ಅವತರಿಸಿದಾಗ ತಮ್ಮ 


-61- 


ಹನುಮಜ್ಜಯಂತಿ 
ಮೂಲರೂಪದ ಸ್ಮರಣೆ ನಿರಂತರ ಇರುತ್ತದೆ. ಮತ್ತು ಮೂಲರೂಪದಲ್ಲಿರುವ 


ಜ್ಞಾನ-ಶಕ್ತಿಗಳ ಅಭಿವ್ಯಕ್ತಿಯನ್ನು ಪರಿಪೂರ್ಣವಾಗಿ ಮಾಡಿಕೊಳ್ಳಲೂ ಕೂಡ 
ಸಮರ್ಥರಾಗಿರುತ್ತಾರೆ. 


ಭೀಮಸೇನದೇವರು ಜರಾಸಂಧನನ್ನು ವಧಿಸುವಾಗ ತಮ್ಮಲ್ಲಿರುವ 
ಶಕ್ತಿಯು ಸಾಲದೇ ಮೂಲರೂಪದಲ್ಲಿರುವ ಶಕ್ತಿಯನ್ನು ಸ್ಮರಣೆ 
ಮಾಡಿ ಅಭಿವ್ಯಕ್ತಿ ಮಾಡಿಕೊಳ್ಳುತ್ತಾರೆಯೆ? 

ಕೆಲವರು ಹೀಗೆ ಹೇಳುತ್ತಾರೆ. ಇದಕ್ಕೆ ಏನೂ ಆಧಾರವಿಲ್ಲ. ಲಕ್ಷ್ಮಣನು 
ಇಂದ್ರಜಿತ್‌ ಜೊತೆ ಯುದ್ಧ ಮಾಡಿದಾಗ ಮೂಲರೂಪದ ಸ್ಮರಣೆ ಮಾಡಿದನು 
ಎಂಬುದಕ್ಕೆ ಉಲ್ಲೇಖವಿದ್ದಂತೆ, ಜರಾಸಂಧನನ್ನು ಕೊಲ್ಲಲು ಭೀಮಸೇನನು 
ಮೂಲರೂಪವನ್ನು ಸರಣೆ ಮಾಡಿದನು ಎನ್ನಲು ಯಾವುದೇ ದಾಖಲೆಯಿಲ್ಲ. 
"ಇಚ್ಛಾವ್ಯಕ್ತಿಃ ಪ್ರುಯಶೋ ಮಾರುತಸ್ಯ' ಎಂಬ ವಚನದ ಆಧಾರದಲ್ಲಿ ತಮ್ಮಲ್ಲಿರುವ 
ಅಧಿಕಶಕ್ತಿಯನ್ನು ಆ ಸಂದರ್ಭದಲ್ಲಿ ಪ್ರಕಟ ಮಾಡಿದರು ಎಂದಷ್ಟೇ ತಿಳಿಯಬೇಕು. 

ಹನುಮಂತದೇವರು ಸನ್ನ್ಯಾಸಿಗಳೆ? 


"ಸ ಭಿಕ್ಷುವೇಷೋ ಹನುಮಾನ್‌ ಸ್ವವೇಷಂ ವಿಹಾಯ ವಿಶ್ವೇಶ್ವರಪಾರ್ಶ್ವಮಾಪ್ಕ' 
ಎಂಬುದಾಗಿ ಸಂಗ್ರಹ ರಾಮಾಯಣದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. 
ಹನುಮಂತದೇವರು ತಮ್ಮ ನಿಜವಾದ ವೇಷವನ್ನು ಬಿಟ್ಟು, ಭಿಕ್ಷುವೇಷವನ್ನು ಧರಿಸಿ 
ಶ್ರೀರಾಮಚಂದ್ರನ ಪಾದಪದ್ಮಗಳಿಗೆ ಸಾಷ್ಟಾಂಗ ನಮಿಸಿದರು ಎಂಬುದಾಗಿ ತಿಳಿಸಿದ್ದಾರೆ. 
ಭಗವಂತನ ಬಳಿ ನಾವು ಎಲ್ಲವನ್ನೂ ತ್ಯಾಗ ಮಾಡಿ ಶರಣಾಗತರಾಗಬೇಕು. ಹಾಗಾಗಿ 
ಹನುಮಂತದೇವರೂ ಕೂಡ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಸನ್ನ್ಯಾಸಿವೇಷದಲ್ಲಿ 
ತಮ್ಮನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡರು ಎಂಬುದು ಇದರ ಸ್ವರಸವಾದ 
ವರ್ಮ. ವಾಸ್ತವಿಕವಾಗಿ ""ಸದಾ ಸಮಸ್ರಾಶ್ರಮಭಾಕ್‌ ಸುರೇಶ್ವರೋ ವಿಶೇಷತೋ 
ಖಲ್ಹಭಜದ್ವರಾಶ್ರಮಮ್‌।'' ಎಂಬಂತೆ ಯಾವಾಗಲೂ ಇವರು ಎಲ್ಲಾ 
ಆಶ್ರಮಧರ್ಮಗಳನ್ನು ಪರಿಪಾಲಿಸುತ್ತಾರೆ. ಮತ್ತು ತ್ರಿದಂಡೀ ಸನ್ನ್ಯಾಸಿಗಳಾದರೆಂದು 
ತಿಳಿಯುವುದು ಹೆಚ್ಚು ಸೂಕ್ತ. ತ್ರಿದಂಡೀ ಸನ್ನ್ನಾಸಿಗಳಿಗೆ ಶಿಖಾ, 
ಯಜ್ಞೋಪವೀತಾದಿಗಳು ಇರುತ್ತವೆ. 


-62- 


ಹನುಮಜ್ಜಯಂತಿ 
ಸನ್ಮ್ಯಾಸಿಗಳು ಗೃಹಸ್ಥರಿಗೆ ನಮಿಸಬಹುದೆ? 


ಮೇಲೆ ತಿಳಿಸಿದ ಉತ್ತರದಂತೆ ಸನ್ನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಎಂದು 
ಇಲ್ಲಿ ತಿಳಿಯಬಾರದು. ಸನ್ನ್ಯಾಸವೇಷವನ್ನು ಮಾತ್ರ ಧರಿಸಿದರೆಂದು ತಿಳಿಯಬೇಕು. 
ಮತ್ತು ಅರ್ಜುನನು ತ್ರಿದಂಡೀಸನ್ನ್ಯಾಸಿವೇಷವನ್ನು ಧರಿಸಿದಾಗ ಬಲರಾಮನಿಗೆ 
ಗುಣಜ್ಯೇಷ್ಠನೆಂಬ ಕಾರಣದಿಂದ ಹೇಗೆ ನಮಸ್ಕಾರವನ್ನು ಮಾಡಿದನೋ, ಅದರಂತೆ 
ಇಲ್ಲಿಯೂ ಕೂಡ ಶ್ರೀರಾಮಚಂದ್ರನು ತನಗಿಂತ ಎಲ್ಲದರಲ್ಲಿಯೂ 
ಹಿರಿಯನಾದ್ದರಿಂದ ಹನುಮಂತದೇವರು ನಮಸ್ಕಾರ ಮಾಡಿದರು. 

ಶ್ರೀರಾಮನನ್ನು ಮೊದಲು ಕಂಡಾಗ ಸುಗ್ರೀವಾದಿಗಳು ಏಕೆ 
ಹೆದರಿದರು? 


ಸುಗ್ರೀವನಷ್ಟೇ ಅಲ್ಲದೇ ಯಾರೊಬ್ಬರೂ ಕೂಡ ಪರಮಾತ್ಮನನ್ನು ನೇರವಾಗಿ 
ಸಂದರ್ಶಿಸಲು ಸಾಧ್ಯವಿಲ್ಲ. ವಾಯುದೇವರ ಮೂಲಕವೇ ಪರಮಾತ್ಮನನ್ನು 
ಸಂದರ್ಶಿಸಲು ಸಾಧ್ಯ. ಆದ್ದರಿಂದ ಹನುಮಂತದೇವರೇ ಸುಗ್ರೀವನನ್ನು ಕರೆದುಕೊಂಡು 
ಹೋಗಿ ಶ್ರೀರಾಮಚಂದ್ರನಿಗೆ ಭೇಟಿ ಮಾಡಿಸಿ ಸಖ್ಯ ಬೆಳೆಯುವಂತೆ ಮಾಡುತ್ತಾರೆ. 


ಶ್ರೀರಾಮನು ಹನುಮಂತದೇವರನ್ನು ಮೊಟ್ಟಮೊದಲು ಹೇಗೆ 
ಪ್ರಶಂಸೆ ಮಾಡಿದನು? 

ರಾಮಾಯಣದಲ್ಲಿ ಇದು ಅತ್ಯಂತ ಪ್ರಸಿದ್ಧವಾಗಿದೆ. "ನಾನ್ಯಗ್ವೇದವಿನೀತಸ್ಯ ನ 
ಯಜುರ್ವೆೇದಧಾರಿಣಃ । ನ ಸಾಮವೇದವಿದುಷಃ ಶಕ್ಕಮೇವಂ ಪ್ರಭಾಷಿತುಮ ॥ 
ನೂನಂ ವ್ಯಾಕರಣ ಂ ಕೃತ್ಸ್ನಂ ಅನೇನ ಬಹುಧಾಶ್ರುತಮ್‌' ಖುಗ್ಗೇದ, ಯರ್ಜುವೇದ, 
ಸಾಮವೇದ ಇವುಗಳನ್ನು ಅಧ್ಯಯನ ಮಾಡಿದವರಿಗೂ ಹೀಗೆ ಸ್ಪಷ್ಟವಾಗಿ 
ಮಾತನಾಡಲು ಸಾಧ್ಯವಿಲ್ಲ. ಬಹು ಬಾರಿ ವ್ಯಾಕರಣವನ್ನೂ ಕೂಡ ಇವನು ಅಧ್ಯಯನ 
ಮಾಡಿದಾನೆ. ಇವನ ಮಾತಿನಲ್ಲಿ ಒಂದೇ ಒಂದು ಅಪಶಬ್ದವಿಲ್ಲ. ಇವನ 
ದೇಹಲಕ್ಷಣದಲ್ಲಿ ಒಂದೇ ಒಂದು ದೋಷವೂ ಕೂಡ ಇರುವುದಿಲ್ಲ. ಇವನ 
ಆಭರಣಗಳೂ ಕೂಡ ಇವನ ಜೊತೆಯಲ್ಲಿಯೇ ಹುಟ್ಟಿಬಂದಿವೆ. ಇತ್ಯಾದಿಯಾಗಿ 
ಶ್ರೀರಾಮಚಂದ್ರನು ಲಕ್ಷ್ಮಣನ ಬಳಿ ಹನುಮಂತನನ್ನು ಪ್ರಶಂಸಿಸುತ್ತಾನೆ. 


೬63- 


ಹನುಮಜ್ಜಯಂತಿ 
ಹನುಮಂತದೇವರಿಗೂ ಶಾಪವಿದೆಯೇ? 


ರಾಮಾಯಣದಲ್ಲಿ ಇಂಥ ಪ್ರಸಂಗವಿದೆ. ಮಹರ್ಷಿಗಳ ಆಶ್ರಮದಲ್ಲಿ 
ನಿಸ್ಸಂಕೋಚವಾಗಿ ಸಂಚರಿಸಿ, ಯಜ್ಞಪಾತ್ರೆಗಳನ್ನು ವಲ್ಕಲಗಳನ್ನು ಹನುಮಂತನು 
ಭಗ್ನಗೊಳಿಸಿದನು. ಇದನ್ನು ಸಹಿಸದ ಭೃಗು, ಅಂಗೀರಸ ಮೊದಲಾದ ಯಷಿಮುನಿಗಳು 
ಶಾಪವನ್ನು ಹೀಗೆ ನೀಡಿದರು - 
ಬಾಧಸೇ ಯತ್ನಮಾಶ್ರಿತ್ಯ ಬಲಮಸ್ಮಾನ್‌ ಪ್ಲವಂಗಮ । 
ತದ್ದೀರ್ಫಕಾಲ ವೇತ್ರಾಸಿ ನಾಸಾಕ್ರಂ ಶಾಪಮೋಹಿತಃ । 
ಯದಾ ತೇ ಸ್ಮಾರ್ಯತೇ ಕೀರ್ತಿಃ ತದಾ ತೇ ವರ್ಧತೇ ಬಲಮ್‌ ॥ 


"ಎಲೈ ಕಪಿಯೇ, ನೀನು ಶಕ್ತಿಯ ಅಹಂಕಾರದಿಂದ ನಮಗೆ ಉಪದ್ರವವನ್ನು 
ನೀಡುತ್ತಿರುವಿ. ಇನ್ನು ಮುಂದೆ ನಿನಗೆ ನಿನ್ನ ಶಕ್ತಿಯ ಜ್ಞಾನವೇ ಇಲ್ಲದಂತಾಗಲಿ. 
ಯಾರಾದರು ಜ್ಞಾಪಿಸಿದರೆ ಮಾತ್ರ ನಿನ್ನ ಶಕ್ತಿಯ ಸ್ಮರಣೆ ನಿನಗೆ ಬರಲಿ' ಇತ್ಯಾದಿಯಾಗಿ 
ಕಥೆಯು ಪ್ರಸಿದ್ಧಿಯಾಗಿದೆ. ಆದರೆ ಇದೆಲ್ಲವೂ ಕೇವಲ ದರ್ಶನಭಾಷೆ. ಇದನ್ನು 
ಯಥಾರ್ಥವೆಂದು ಸರ್ವಥಾ ತಿಳಿಯಬಾರದು. ರಾಮಾಯಣದಲ್ಲಿ ಹಲವು ಕಡೆ 
ಇಂಥ ದರ್ಶನಭಾಷೆಯನ್ನು ಉಪಯೋಗಿಸಿರುತ್ತಾರೆ. 


ಇವೆಲ್ಲವನ್ನೂ ದರ್ಶನಭಾಷೆಯೆಂದು ಪರಿಗಣಿಸಿದರೆ ಮುನಿಗಳು 
ನೀಡಿದ ಶಾಪವು ವ್ಯರ್ಥವೇ? 

ಉಪನಿಷತ್ತು ಮುಖ್ಯಪ್ರಾಣದೇವರನ್ನು "ಆಖಣಾಶಸ್ರಮ' ಎಂದು ಕರೆಯುತ್ತದೆ. 
ಹನುಮಂತದೇವರಿಗೆ ಯಾರ ಶಾಪವೂ ಕೂಡ ತಗಲುವುದಿಲ್ಲ. ವರವೂ ಕೂಡ 
ತಗಲುವುದಿಲ್ಲ. ಅಂದ ಮಾತ್ರಕ್ಕೆ ಶಾಪವಾಗಲೀ, ವರವಾಗಲೀ ವ್ಯರ್ಥವೆಂದಲ್ಲ. 
ಶಾಪ ನೀಡಿದ ವ್ಯಕ್ತಿಗೆ ತಪಃಶಕ್ತಿಯು ನಾಶವಾಗುತ್ತದೆ. ಇದನ್ನು ಕಂಡು 
ಅಪಾರ್ಥಮಾಡಿಕೊಂಡ ಉಳಿದವರಿಗೆ ಅಧೋಗತಿಯಾಗುತ್ತದೆ. ಈ ಉದ್ದೇಶವು 
ಇರುವುದರಿಂದ ಶಾಪ ಹಾಗೂ ವರಗಳನ್ನು ಪುರಾಣಗಳಲ್ಲಿ ಹೇಳಿರುತ್ತಾರೆ. 


ಸೂರ್ಯ, ವರುಣ, ಯಮ, ಕುಬೇರ, ರುದ್ರ ಮೊದಲಾದ ಅನೇಕ ದೇವತೆಗಳು 
ಹಾಗೂ ಯಷಿಮುನಿಗಳು ಹನುಮಂತದೇವರಿಗೆ ವರಪ್ರದಾನವನ್ನು ಮಾಡಿದ್ದಾರೆ. 


-64- 


ಹನುಮಜ್ಜಯಂತಿ 

ಅದರಿಂದ ಹನುಮಂತದೇವರಿಗೆ ಯಾವುದೇ ಪ್ರಯೋಜನವಿರುವುದಿಲ್ಲ. 
ಕೋಟ್ಯಾಧಿಪತಿಗೆ ಪುಡಿಗಾಸು ನೀಡಿದಂತೆ ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ. 
ಭಗವಂತ ಹಾಗೂ ಲಕ್ಷ್ಮೀದೇವಿ ಇಬ್ಬರು ನೀಡಿದ ವರವಷ್ಟೇ ಹನುಮಂತದೇವರ 
ಉನ್ನತಿಗೆ ಕಾರಣವಾಗುತ್ತದೆ. ಉಳಿದವರ ವರ ಅವರವರ ಕೃತಜ್ಞ ನ್ನತೆಯ ದ್ಯೋತಕ. 


ಅಜಾ ವಾದಿಗಳು ಇವೆಯೆ? 


ಮುಖ್ಯಪ್ರಾಣದೇವರ ಅವತಾರಸ್ವರೂಪರಾದ ಹನುಮಂತದೇವರು 
ಲಂಕಾಪಟ್ಟಣವನ್ನು ಪ್ರವೇಶಿಸಿದಾಗ ರಾತ್ರಿಯ ಕಾಲದಲ್ಲಿ ಅನೇಕ ನಗ್ನ ಸ್ತ್ರೀಯರನ್ನು 
ನೋಡುತ್ತಾರೆ. ಈ ಪ್ರಸಂಗವನ್ನು ಗಮನಿಸಿದಾಗ ಅಜ್ಞಾನ, ವಿಪರೀತಜ್ಞಾನ 
ಮೊದಲಾದವು ಹನುಮಂತದೇವರಿಗೆ ಇದೆಯೆಂದು ಆಪಾತತಃ ತಿಳಿಯುತ್ತದೆ, ಆದರೆ 
ಹನುಮಂತದೇವರಿಗೆ ಒಂದೇ ಒಂದು ಕ್ಷಣದಲ್ಲೂ ಕೂಡ ಅಜ್ಞಾನ, 
ಎಪರೀತಜ್ಞಾನಗಳು ಬರಲು ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ಕೇವಲ ವಿಡಂಬನೆ 
ಎಂದು ತಿಳಿಯಬೇಕು. 


ಮಂಡೋದರಿಯನ್ನೇ ಸೀತೆಯೆಂದು ಭ್ರಮಿಸುತ್ತಾರೆ. ಅನಂತರ ಸೀತೆಯ 
ಅಂಗಾಲಿನಲ್ಲಿ ಇರುವ ಕಮಲ ಮೊದಲಾದ ಚಿಹ್ನೆಗಳು ಮಂಡೋದರಿಯ 
ಅಂಗಾಲಿನಲ್ಲಿ ಇಲ್ಲದ ಕಾರಣ ಸೀತೆ ಅಲ್ಲವೆಂದು ನಿಶ್ಚಯಿಸುತ್ತಾರೆ. ಅನಂತರ 
ಮಂಡೋದರಿಯನ್ನೇ ಸೀತೆಯೆಂದು ತಿಳಿದ ಪ್ರಾಯಶ್ಚಿತ್ತಕ್ಕಾಗಿ ಸಾವಿರ 
ಗೋದಾನಗಳನ್ನು ಮಾಡುತ್ತಾರೆ ಇತ್ಯಾದಿಯಾಗಿ ಮಧ್ವಸುವ್ವಾಲಿಯಲ್ಲಿ 
ಶ್ರೀವಾದಿರಾಜರು ತಿಳಿಸಿದ್ದಾರೆ. ಅವರಿಗೆ ಮಿಥ್ಯಾಜ್ಞಾನವಿಲ್ಲವಾದಲ್ಲಿ ಇದೆಲ್ಲವೂ ಹೇಗೆ 
ಎಂದರೆ? ಇದೂ ಕೂಡ ಕೇವಲ ವಿಡಂಬನೆಯೇ ಆಗಿದೆ ಹೊರತು, ಸತ್ಯವಲ್ಲ. 
ಸೀತೆಯು ಎಲ್ಲಿದ್ದಾಳೆ? ಅವಳ ಸ್ವರೂಪವೇನು ? ಇವೆಲ್ಲದರ ಪರಿಜ್ಞಾನ 
ಪರಿಪೂರ್ಣವಾಗಿ ವಾಯುದೇವರಿಗೆ ಇದ್ದೇ ಇರುತ್ತದೆ. ಅವರು ಮಾಡಿದ 
ವಿಡಂಬನೆಯನ್ನು ದರ್ಶನಭಾಷೆಯಲ್ಲೇ ವಾದಿರಾಜರು ಸುವ್ವಿಪದ್ಯದಲ್ಲಿ ಉಲ್ಲೇಖ 
ಮಾಡಿದ್ದಾರೆ. 


-65- 


ಹನುಮಜ್ಜಯಂತಿ 
ಹನುಮಂತದೇವರಲ್ಲಿ ನಾವು ಮಾಡಬೇಕಾದ 
ಪ್ರಾರ್ಥನೆ 
ವಿಜಯ ರಘುಪತಿ ಒಲಿಸಿ ಧರಣಿಸುತೆಯಳಿಗೀಯೆ । 
ಭಜಿಸಿ ಮೌಕ್ತಿಕದ ಹಾರವನೆ ಪಡೆದು । 
ಅಜಪದವಿ ರಾಮ ಕೊಡ ಬರಲು ಹನುಮಂತ । 
ನಿಜಭಕುತಿಯನೆ ಪೇಳಿ ವರವ ಪಡೆದ ॥'' 


ಶ್ರೀರಾಮಚಂದ್ರನು ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರವನ್ನು 

ಮುಗಿಸಿ ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ಬಯಸಿದ್ದನ್ನೆಲ್ಲ ನೀಡಿದನು. ಆಗ 
ಹನುಮಂತನಿಗೆ ವರವನ್ನು ಕೇಳಲು ವಿಶೇಷ ಅವಕಾಶ ನೀಡಿದನು. ಏನು ಬೇಕಾದರೂ 
ಕೇಳು ನೀಡುತ್ತೇನೆ ಎಂದಾಗ ಹನುಮಂತದೇವರು "ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ 
ಕ್ಷಣೇ ತ್ವಯೀಶ ಮೇ ಹ್ರಾಸ ವಿವರ್ಜಿತಾ ಸದಾ' ಎಂಬುದಾಗಿ ನಿರಂತರ ನಿನ್ನಲ್ಲಿ 
ವರ್ಧಿಸುವ ಭಕ್ತಿಯನ್ನೇ ನನಗೆ ನೀಡು. ಇದಕ್ಕಿಂತ ಬೇರೆಯಾದ ಬಯಕೆ ಯಾವುದೂ 
ಇಲ್ಲ ಎಂದು ಪ್ರಾರ್ಥಿಸಿದರು. ಹನುಮಂತದೇವರ ಈ ಆದರ್ಶದಲ್ಲಿನಾವೂ ಕೂಡ 
ಕ್ಷಣಿಕವಾದ ಸುಖಲೋಲುಪತೆಗಳನ್ನು ಪ್ರಾರ್ಥನೆ ಮಾಡದೇ ಭಕ್ತಿಯನ್ನಷ್ಟೇ ಪ್ರಾರ್ಥನೆ 
ಮಾಡಬೇಕು. 

ಹನುಮಂತದೇವರನ್ನು ಆರಾಧನೆ ಮಾಡಲು 

ಪಠಿಸಬೇಕಾದ ಶ್ಲೋಕ 
ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಮ್‌ । 
ಕವಯಂತಂ ರಾಮಕೀರ್ತಾ ಹನೂಮಂತಮುಪಾಸ್ಮಹೇ ॥ 


ಮಹಾವ್ಯಾಕರಣವೇ ಕ್ಲೀರಸಾಗರ. ಹನುಮಂತದೇವರ ಮನಸ್ಸೇ ಅದನ್ನು 
ಕಡೆಯುವ ಮಂದರಪರ್ವತ. ಶ್ರೀರಾಮಚಂದ್ರನ ಕೀರ್ತಿಯೇ ಅದರಿಂದ ಉದ್ಭವಿಸಿದ 
ಅಮೃತ. ಹೀಗೆ ರಾಮಚರಿತಾಮೃತವನ್ನು ದಯಪಾಲಿಸಿದ ಹನುಮಂತದೇವರನ್ನು 
ನಿರಂತರ ಉಪಾಸನೆ ಮಾಡೋಣ. 


ಹನುಮಜ್ಜಯಂತಿ 
ಶ್ರೀರಾಮನ ಕಾರ್ಯಮರೆತರೆ ಹನುಮಂತದೇವರ ಎಚ್ಚರಿಕೆ 


ಹನುಮಂತದೇವರ ಮಾರ್ಗದರ್ಶನದಲ್ಲಿ ಕಪಿಗಳು ಸೀತೆಯನ್ನು ಹುಡುಕುತ್ತಲೇ 
ಇವೆ. ಹುಡುಕುತ್ತಾ ಹಸಿವು, ಬಾಯಾರಿಕೆಗಳಿಂದ ಕಂಗೆಟ್ಟಿವೆ. ಒಮ್ಮೆ ಆ ಕಪಿಗಳು 
ಒಂದು ದೊಡ್ಡ ಗುಹೆಯನ್ನು ಕಂಡವು. ಎಲ್ಲಿ ಹುಡುಕಿದರೂ ಹಣ್ಣು- ಹಂಪಲುಗಳು 
ನದಿ-ಸರೋವರಗಳೇ ಕಾಣಿಸುತ್ತಿಲ್ಲ. ಈ ಗುಹೆಯಲ್ಲಿ ನೀರು ಇರಬಹುದೇ? ಎಂಬ 
ಕುತೂಹಲದಿಂದ ಗುಹೆಯ ಒಳಗೆ ಪ್ರವೇಶಿಸಿದವು. ಒಳಹೊಕ್ಕಾಗ ಒಂದು 
ಆಶ್ಚರ್ಯವೇ ಕಾದಿತ್ತು. ಅಲ್ಲೊಂದು ದೊಡ್ಡವನ. ಹಣ್ಣು ಹಂಪಲುಗಳಿಂದ ತುಂಬಿದ 
ಉದ್ಯಾನವನ. ಅಲ್ಲೊಬ್ಬ ಸುಂದರಿಯಾದ ನವತರುಣಿ. ಇವೆಲ್ಲವೂ ಕಣ್ಣಿಗೆ ಬಲು 
ಆಪ್ಯಾಯಮಾನ. ಕಪಿಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಕುಣಿದಾಡಿದವು. 
ಜಿಗಿದಾಡಿದವು. ಪ್ರಾಣ ಬಂತೆಂದು ನಿಟ್ಟುಸಿರು ಬಿಟ್ಟವು. ಆ ತರುಣಿ ಬೇರ್ಯಾರೂ 
ಅಲ್ಲ. ಹೇಮಾ ಎಂಬ ಅಪ್ಪರೆಯ ಸಖಿ ಸ್ವಯಂಪಭೆ. ಪ್ರತಿಯೊಬ್ಬರನ್ನು ಕರೆದು 
ಯಥೋಚಿತ ಸತ್ಕರಿಸಿದಳು. ಅವಳ ಸತ್ಕಾರದಿಂದ ಎಲ್ಲ ಕಪಿಗಳು ಸುಪ್ರಸನ್ನರಾದರು. 


ಎಲ್ಲವೂ ಮುಗಿಯಿತು. ಸೀತಾನ್ವೇಷಣೆಗೆ ಪುನಃ ಹೊರಡಬೇಕಾದ ಕಾಲ 
ಒದಗಿತು. ಆಗ ತಾರಾ ಎಂಬ ಕಪಿ ಉಳಿದೆಲ್ಲಾ ವಾನರರನ್ನು ಕುರಿತು ಗಟ್ಟಿಯಾಗಿ 
ಹೀಗೆ ಹೇಳಿದ - "ನಮ್ಮಿಂದ ಸೀತೆಯನ್ನು ಹುಡುಕಲು ಸಾಧ್ಯವಿಲ್ಲ. ಹುಡುಕದಿದ್ದರೆ 
ಮರಣದಂಡನೆ ತಪ್ಪಿದ್ದಲ್ಲ. ಆದ್ದರಿಂದ ಇಲ್ಲಿಯೇ ಚಿರಕಾಲ ಸುಖವಾಗಿ ಬದುಕೋಣ. 
ಈ ಉದ್ಯಾನವನ ಬಿಟ್ಟುಪುನಃ ಕಿಷ್ಠಿಂಧೆಗೆ ಹೋಗುವುದೇ ಬೇಡ''. ತಾರನ ಮಾತನ್ನು 
ಕೇಳಿ ಜಾಂಬವಂತ, ಅಂಗದ ಎಲ್ಲರೂ ಸರಿ, ಸರಿ ಎಂದು ನುಡಿದರು. ಹಾಗೆಯೇ 
ಆಗಲಿ ಎಂದು ಕುಣಿದಾಡಿದರು. ಆದರೆ ಹನುಮಂತ ಮಾತ್ರ ಇದನ್ನು ಸಹಿಸಲಿಲ್ಲ. 


ಎಲ್ಲ ಕಪಿಗಳನ್ನು ಕುರಿತು ಹನುಮಂತ ಉಚ್ಚದ್ವನಿಯಲ್ಲಿ ನುಡಿದ - "ನಹಿ 
ವಾಯುಸೂನು ರಾಮಪ್ರತೀಪಂ ವಚನಂ ಸಹೇತ' "ಶ್ರೀರಾಮಚಂದ್ರನಿಗೆ ವಿರುದ್ಧವಾದ 
ಈ ವರ್ತನೆಯನ್ನು ಈ ಹನುಮಂತನು ಎಂದೂ ಸಹಿಸುವುದಿಲ್ಲ' ಎಂದು ಘರ್ಜಿಸಿದ. 
ಹೀಗೆ ಎಂಥ ಸಂದರ್ಭದಲ್ಲೂ ಶ್ರೀರಾಮಚಂದ್ರನ ಕಾರ್ಯವನ್ನು ಹನುಮಂತನು 
ಮರೆತಿಲ್ಲ. ಉಳಿದವರು ಮರೆತಾಗ ಎಚ್ಚೆತ್ರಿಸುವವನೂ ಕೂಡ ಹನುಮಂತನೇ 


ಆಗಿದಾನೆ. 
೯ -67- 


ಹನುಮಜ್ಜಯಂತಿ 
ಹನುಮಂತದೇವರ ಬಳಿ ಪ್ರಾರ್ಥನೆ 
ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ 
ತ್ವಯೀಶ ಮೇ ಹ್ರಾಸವಿವರ್ಜಿತಾ ಸದಾ । 
ಅನುಗ್ರಹಸ್ತೇ ಮಯಿ ಚೈವಮೇವ 
ನಿರೂಪಧೌ ತೌ ಮಮ ಸರ್ವಕಾಮ ॥ 


"ಪ್ರತಿಕ್ಷಣವೂ ನಿನ್ನಲ್ಲಿ ಭಕ್ತಿ ಅಭಿವೃದ್ಧಿಯಾಗಲಿ ಎಂದೂ ಕಮ್ಮಿ ಆಗುವುದು 
ಬೇಡ. ನಿನ್ನ ಅನುಗ್ರಹವೂ ಹೀಗೆಯೇ ಇರಲಿ. ಎರಡೂ ನಿರ್ವಾಜವಾಗಿರಲಿ 
ಸತ್ಯಕಾಮನೇ' ಎಂದು ಹನುಮಂತದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. 
ನಾವೂ ಸಹ ಈ ಪ್ರಾರ್ಥನೆಯನ್ನೇ ಮಾಡೋಣ. 

ಜೇ ಜೇ ಜೇ ಸೇ 


ಹನುಮಜ್ಜಯಂತಿ 


ತಾತ್ಪರ್ಯನಿರ್ಣಯದಲ್ಲಿ 
ಸುಂದರಕಾಂಡ 

ರಾಮಾಯ ಶಾಶ್ವತಸುವಿಸ್ಪತಷಡ್ಗುಣಾಯ 

ಸರ್ವೇಶ್ವರಾಯ ಬಲವೀರ್ಯಮಹಾರ್ಣವಾಯ । 
ನತ್ವಾ ಲಲಂಘಯಿಷುರರ್ಣವಮುತ್ತಪಾತ 

ನಿಷ್ಟೀಡ್ಯ ತಂ ಗಿರಿವರಂ ಪವನಸ್ಯ ಸೂನುಃ 11೧॥ 
ಚುಕ್ಷೋಭ ವಾರಿಧಿರನುಪ್ರಯಯೌ ಚ ಶೀಘ್ರಂ 

ಯಾದೋಗಣ್ಯೆಃ ಸಹ ತದೀಯಬಲಾಭಿಕೃಷ್ಠ । 
ವೃಕ್ಷಾಶ್ವ ಪರ್ವತಗತಾಃ ಪವನೇನ ಪೂರ್ವಂ 

ಕ್ಷಿಪ್ತೋನರ್ಣವೇ ಗಿರಿರುದಾಗಮದಸ್ಯ ಹೇತೋಃ ॥1೨॥ 
ಶ್ಯಾಲೋ ಹರಸ್ಕ ಗಿರಿಪಕ್ಷವಿನಾಶಕಾಲೇ 

ಕ್ಷಿಪ್ರೋರರ್ಣವೇ ಸ ಮರುತೋರ್ವರಿತಾತ್ಸಪಕ್ಷಃ I 
ಹೈಮೋ ಗಿರಿ; ಪವನಜಸ್ಯ ತು ವಿಶ್ರಮಾರ್ಥ- 

ಮುದ್ಧಿದ್ಯ ವಾರಿಧಿಮವರ್ಧದನೇಕಸಾನುಃ ET 
ನೈವಾತ್ರ ವಿಶ್ರಮಣಮೈಚ್ಛದವಿಶ್ರಮೋತಸ್‌ 

ನಿಃಸೀಮಪೌರುಷಬಲಸ್ಯ ಕುತಃ ಶ್ರಮೋಸಸ್ಯ । 
ಆಶ್ಲಿಷ್ಯ ಪರ್ವತವರಂ ಸ ದದರ್ಶ ಗಚ್ಛನ್‌ 

ದೇವೈಸ್ತು ನಾಗಜನನೀಂ ಪ್ರಹಿತಾಂ ವರೇಣ ॥೪॥ 
ಜಿಜ್ಞಾಸುಭಿರ್ನಿಜಬಲಂ ತವ ಭಕ್ಷಮೇತು 

ಯದ್ಯತ್‌ ತ್ವಮಿಚ್ಛಸಿ ತದಿತ್ಯಮರೋದಿತಾಯಾಃ । 
ಆಸ್ಕಂ ಪ್ರವಿಶ್ಯ ಸಪದಿ ಪ್ರವಿನಿ:ಸ್ಕತೋತಸ್ಥಾದ್‌ 

ದೇವಾನನಂದಯದುತ ಸ್ವೃತಮೇಷು ರಕ್ಷನ್‌ ॥೫॥ 


-70- 


ಹನುಮಜ್ಜಯಂತಿ 

ದೃಷ್ಟ್ವಾಸುರಪ್ರಣಯಿತಾಂ ಬಲಮಸ್ಯ ಚೋಗ್ರಂ 

ದೇವಾಃ ಪ್ರತುಷ್ಟುವುರಮುಂ ಸುಮನೋಭಿವೃಷ್ಟಾ ಕ್ಯ | 
ತೈರಾದೃತಃ ಪುನರಸೌ ವಿಯತೈವ ಗಚ್ಛನ್‌ 

ಛಾಯಾಗ್ರಹಂ ಪ್ರತಿದದರ್ಶ ಚ ಸಿಂಹಿಕಾಖ್ಯಮ್‌ TENT 
ಲಂಕಾವನಾಯ ಸಕಲಸ್ಯ ಚ ನಿಗ್ರಹೇತಸ್ಯಾಃ 

ಸಾಮರ್ಥ್ಯಮಪ್ರತಿಹತಂ ಪ್ರದದೌ ವಿಧಾತಾ । 
ಛಾಯಾಮವಾಕ್ಷಿಪದಸೌ ಪವನಾತ್ಮಜಸ್ಯ 

ಸೋಪಸ್ಕಾಃ ಶರೀರಮನುವಿಶ್ಯ ಬಿಭೇದ ಚಾಶು 1d n 

ಸೀಮಮಾತ್ಮಬಲಮಿತ್ಯನುದರ್ಶ್ಚಯಾನೋ 

ಹತ್ತೈವ ತಾಮಪಿ ವಿಧಾತೃವರಾಭಿಗುಪ್ತಾಮ್‌ । 
ಲಂಬೇ ಸ ಲಂಬಶಿಖರೇ ನಿಪಪಾತ ಲಂಕಾ- 

ಪ್ರಾಕಾರರೂಪಕಗಿರಾವಥ ಸಂಚುಕೋಚ mn 
ಭೂತ್ವಾ ಬಿಡಾಲಸಮಿತೋ ನಿಶಿ ತಾಂ ಪುರೀಂ ಚ 

ಪ್ರಾಪ್ಟ್ಯನ್‌ ದದರ್ಶ ನಿಜರೂಪವತೀಂ ಸ ಲಂಕಾಮ್‌ 
ರುದ್ಧೋಠ5ನಯಾತ ತಶ್ವಥ ವಿಜಿತ್ಯ ಚ ತಾಂ ಸ್ವಮುಷ್ಟಿ- 

ಪಿಷ್ಟಾಂ ತಯಾರ ನುಮತ ಏವ ವಿವೇಶ ಲಂಕಾಮ್‌ wen 
ಮಾರ್ಗಮಾಣೋ ಬಹಿಶ್ಚಾಂತಃ ಸೋತಶೋಕವನಿಕಾತಲೇ । 

ದದರ್ಶ ಶಿಂಶುಪಾವೃಕ್ಷಮೂಲಸ್ಥಿತರಮಾಕೃತಿಮ್‌ u ೧೦॥ 
ನರಲೋಕವಿಡಂಬಸ್ಯ ಜಾನನ್‌ ರಾಮಸ್ಯ ಹೃದ್ಧತಮ್‌ |. 

ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚಸಂವಿದಮ್‌ ॥ ೧೧॥ 
ತಾದೃಕ್ಟೇಷ್ಟಾಸಮೇತಾಯಾ ಅಂಗುಲೀಯಮದಾತ್‌ ತತಃ । 

ಸೀತಾಯಾ ಯಾನಿ ಚೈವಾಸನ್ನಾಕೃತೆಸ್ತಾನಿ ಸರ್ವಶಃ ॥ ೧೨ ॥ 


71- 


ಹನುಮಜ್ಜಯಂತಿ 


ಭೂಷಣಾನಿ ದ್ವಿಧಾ ಭೂತ್ವಾತಾನ್ಯೇವಾಸನ್‌ ತಥೈವ ಚ। 

ಅಥ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾ ದದೌ॥ ೧೩ ॥ 
ಯದ್ಯಪ್ಯೇತನ್ನ ಪಶ್ಯಂತಿ ನಿಶಾಚರಗಣಾಸ್ತು ತೇ। 

ದ್ಯುಲೋಕಚಾರಿಣಃ ಸರ್ವೇ ಪಶ್ಯಂತ್ರ್ಯುಷಯ ಏವ ಚ ॥ ೧೪॥ 


ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚಃ 
ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋತಯಂ ಕೃತೋ ಭವೇತ್‌॥ ೧೫ ॥ 


ಕೃತ್ವಾಕಾರ್ಯಮಿದಂ ಸರ್ವಂ ಶಂಕ: ಪವನಾತ್ಮಜ: । 


ಆತ್ಮಾವಿಷ್ಠರಣೇ ಚಿತ್ತಂ ಚಕ್ರೇ ಮತಿಮತಾಂ ವರಃ ॥ ೧೬॥ 
ಅಥ ವನಮಖಲಂ ತದ್ರಾವಣಸ್ಯಾವಲುಂಪ್ಯ 

ಕ್ಷಿತಿರುಹಮಿಮಮೇಕಂ ವರ್ಜಯಿತ್ವಾಂ ಶು ವೀರಃ । 
ರಜನಿಚರವಿನಾಶಂ ಕಾಂಕ್ಷಮಾಣೋತತಿವೇಲಂ 

ಮುಹುರತಿರವನಾದೀ ತೋರಣಂ ಚಾರುರೋಹ ॥ ೧೭ ॥ 


ಅಥಾಶೃಣೋದ್ದಶಾನನಃ ಕಪೀಂದ್ರಚೇಷ್ಠಿತಂ ಪರಮ್‌ । 

ದಿದೇಶ ಕಿಂಕರಾನ್‌ ಬಹೂನ್‌ ಕಪಿರ್ನಿಗೃಹ್ಯತಾಮಿತಿ ॥ ೧೮ ॥ 
ಸಮಸ್ತಶೋ ವಿಮೃತ್ಯವೋ ವರಾದ್ಧರಸ್ಯ ಕಿಂಕರಾಃ । 

ಸಮಾಸದನ್‌ ಮಹಾಬಲಂ ಸುರಾಂತರಾತ್ಮನೋ5ಂಗಜಮ್‌ ॥ ೧೯ ॥ 
ಅಶೀತಿಕೋಟಿಯೂಥಪಂ ಪುರಸರಾಷ್ಟ್ರಕಾಯುತಮ್‌ । 

ಅನೇಕಹೇತಿಸಂಕುಲಂ ಕಪೀಂದ್ರಮಾವೃಣೋದ್ದಲಮ್‌ ॥ ೨೦ ॥ 
ಸಮಾವೃತಸ್ತಥಾ5 5 ಯುಧೈೆಃ ಸ ತಾಡಿತಶ್ಚ ತೈರ್ಭ್ಛೃಶಮ್‌ । 

ಚಕಾರ ತಾನ್‌ ಸಮಸ್ತಶಸ್ತಲಪ್ರಹಾರಚೂರ್ಣಿತಾನ್‌ u ೨೧॥ 
ಪುನಶ್ಚಮಂತ್ರಿಪುತ್ರಕಾನ್‌ ಸ ರಾವಣಪ್ರಚೋದಿತಾನ್‌ । 

ಮಮರ್ದ ಸಪ್ತಪರ್ವತಪ್ರಭಾನ್‌ ವರಾಭಿರಕ್ಷಿತಾನ್‌ ॥ ೨೨ ॥ 


-72- 


ಹನುಮಜ್ಜಯಂತಿ 
ಬಲಾಗ್ರಗಾಮಿನಸ್ತಥಾ ಸ ಶರ್ವವಾಕುಗರ್ವಿತಾನ್‌ । 
ನಿಹತ್ಯ ಸರ್ವರಕ್ಷಸಾಂ ತೃತೀಯಭಾಗಮಕ್ಷಿಣೋತ್‌ 
ಅನೌಪಮಂ ಹರೇರ್ಬಲಂ ನಿಶಮ್ಯ ರಾಕ್ಷಸಾಧಿಪಃ । 
ಕುಮಾರಮಕ್ಷಮಾತ್ಮನಃ ಸಮಂ ಸುತಂ ನೈಯೋಜಯತ್‌ 
ಸ ಸರ್ವಲೋಕಸಾಕ್ಷಿಣಃ ಸುತಂ ಶರೈರ್ವವರ್ಷ ಹ । 
ಶಿತ್ಫೈರ್ವರಾಸ್ತ್ರಮಂತ್ರಿತೈರ್ನಚ್ಛೆನಮಭ್ಯಚಾಲಯತ್‌ 
ಸ ಮಂಡಮಧ್ಯಗಾಸುತಂ ಸಮೀಕ್ಷ್ಯ ರಾವಣೋಪಮಮ್‌ । 
ತೃತೀಯ ಏಷ ಚಾಂಶಕೋ ಬಲಸ್ಯ ಹೀತ್ಯಚಿಂತಯತ್‌ 
ನಿಧಾರ್ಯ ಏವ ರಾವಣಃ ಸ ರಾಘವಸ್ಯ ನಾನ್ಯಥಾ । 
ಯದೀಂದ್ರಜಿನ್ನಯಾ ಹತೋ ನ ಚಾಸ್ಯ ಶಕ್ತಿರೀಕ್ಯತೇ 
ಅತಸ್ತಯೋಃ ಸಮೋ ಮಯಾ ತೃತೀಯ ಏಷ ಹನ್ಯತೇ । ' 
ವಿಚಾರ್ಯ ಚೈವಮಾಶು ತಂ ಪದೋಃ ಪ್ರಗೃಹ್ಯ ಪುಪ್ಪುವೇ 


ಸ ಚಕ್ರವದ್ಭಮಾತುರಂ ವಿಧಾಯ ರಾವಣಾತ್ಫಜಮ್‌ । 
ಅಪೋಥಯದ್ಧರಾತಲೇ ಕ್ಷಣೇನ ಮಾರುತೀತನುಃ 
ವಿಚೂರ್ಣಿತೇ ಧರಾತಲೇ ನಿಜೇ ಸುತೇ ಸ ರಾವಣಃ । 
ನಿಶಮ್ಯ ಶೋಕತಾಷಿತಸ್ತದಗ್ರಜಂ ಸಮಾದಿಶತ್‌ 
ಅಥೇಂದ್ರಜಿನ್ಮಹಾಶರೈರ್ವರಾಸ್ತ್ರಸಂಪ್ರಯೋಜಿತೈ: | 
ತತಕ್ಷ ವಾನರೋತ್ತಮಂ ನ ಚಾಶಕದ್ವಿಚಾಲನೇ 
ಅಥಾಸ್ತ್ರಮುತ್ತಮಂ ವಿಧೇರ್ಯಯೋಜ ಸರ್ವದುದ:ಸಹಮ್‌ | 
ಸತೇನ ತಾಡಿತೋ ಹರಿರ್ವ್ಯಚಿಂತಯನ್ನಿರಾಕುಲಃ 


ಮಯಾ ವರಾ ವಿಲಂಘಿತಾ ಹ್ಯನೇಕಶಃ ಸ್ವಯಂಭುವಃ | 


॥ ೨೩ ॥ 


॥ ೨೪ ॥ 


॥| ೨೫ ಬ 


॥ ೨೬ ॥ 


॥ ೨೭ ॥ 


॥ ೨೮ ॥ 


॥| ೨೯ ॥ 


11೩೦ ॥ 


11 ೩೧ ॥ 


॥1 ೩೨ ॥ 


ಸ ಮಾನನೀಯ ಏವ ಮೇ ತತೋರತ್ರ ಮಾನಯಾಮ್ಯಹಮ್‌॥ ೩೩ ॥ 


-73- 


ಹನುಮಜ್ಜಯಂತಿ 


ಇಮೇ ಚ ಕುರ್ಯುರತ್ರ ಕಿಂ ಪ್ರಹೃಷ್ಟರಕ್ಷಸಾಂ ಗಣಾಃ । 

ಇತೀಹ ಲಕ್ಷ್ಮಮೇವ ಮೇ ಸ ರಾವಣಶ್ಚದೃಶ್ಯತೇ ೩೪ ॥ 
ಇದಂ ಸಮೀಕ್ಷ್ಯ ಬದ್ಧವತ್‌ ಸ್ಥಿತಂ ಕಪೀಂದ್ರಮಾಶು ತೇ। 
ಬಬಂಧುರನ್ಯಪಾಶಕೈರ್ಜಗಾಮ ಚಾಸ್ತಮಸ್ಯ ತತ್‌ 1೩೫ ॥ 
ಅಥ ಪ್ರಗೃಹ್ಯ ತಂ ಕಪಿಂ ಸಮೀಪಮಾನಯಂಶ್ಚತೇ। 

ನಿಶಾಚರೇಶ್ವರಸ್ಯ ತಂ ಸ ಪೃಷ್ಟವಾಂಶ್ಚರಾವಣ: ॥1೩೬॥ 
ಕಪೇ ಕುತೋತಸಿ ಕಸ್ಯ ವಾ ಕಿಮರ್ಥಮೀದೃಶಂ ಕೃತಮ್‌ । 

ಇತೀರಿತಃ ಸ ಚಾವದತ್‌ ಪ್ರಣಮ್ಯ ರಾಮಮೀಶ್ವರಮ್‌ i ೩೭ ॥ 
ಅವೈಹಿ ದೂತಮಾಗತಂ ದುರಂತವಿಕ್ರಮಸ್ಯ ಮಾಮ್‌ । 

ರಘೂತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಮ್‌ ॥ ೩೮ ॥ 
ನ ಚೇತ್‌ ಪ್ರದಾಸ್ಯಸಿ ತ್ವರನ್‌ ರಘೂತ್ತಮಪ್ರಿಯಾಂ ತದಾ । 

ಸಪುತ್ರಮಿತ್ರಬಾಂಧವೋ ವಿನಾಶಮಾಶು ಯಾಸ್ಯಸಿ ॥೩೯॥ 
ನ ರಾಮಬಾಣಧಾರಣೇ ಕ್ಷಮಾ: ಸುರೇಶ್ವರಾ ಅಪಿ । 

ವಿರಿಂಚಿಶರ್ವಪೂರ್ವಕಾ: ಕಿಮು ತ್ವಮಲ್ಪಸಾರಕಃ 11೪0 ॥ 
ಪ್ರಕೋಷಿತಸ್ಯ ತಸ್ಯ ಕಃ ಪುರಃಸ್ಥಿತೌ ಕ್ಷಮೋ ಭವೇತ್‌ । 

ಸುರಾಸುರೋರಗಾದಿಕೇ ಜಗತ್ಯಚಿಂತ್ಯಕರ್ಮಣ: 1 ೪೧॥ 
ಇತೀರಿತೇ ವಧೋದ್ಯತಂ ನ್ಯವಾರಯದ್ವಿಭೀಷಣಃ । 

ಸ ಪುಚ್ಚದಾಹಕರ್ಮಣಿ ನ್ಯಯೋಜಯನ್ನಿಶಾಚರಾನ್‌ ॥೪೨॥ 
ಅಥಾಸ್ಯ ವಸ್ತ್ರಸಂಚಯೈ: ಪಿಧಾಯ ಪುಚ್ಛಮಗ್ಗಯೇ I 

ದದುರ್ದದಾಹ ನಾಸ್ಯ ತನ್ನರುತ್ತಬೋ ಹುತಾಶನಃ 1 ೪೩ 1 


ಮಮರ್ಷ ಸರ್ವಚೇಷ್ಠಿಶಂ ಸ ರಕ್ಷಸಾಂ ನಿರಾಮಯಃ | 
ಬಲೋದ್ಧತಶ್ಚ ಕೌತುಕಾತ್‌ ಪ್ರದಗ್ಗುಮೇವ ತಾಂ ಪುರೀಮ್‌ ॥ ೪೪ ॥ 


-74- 


ಹನುಮಜ್ಜಯಂತಿ 


ದದಾಹ ಚಾಖಿಲಾಂ ಪುರೀಂ ಸ್ಪಪುಚ್ಛಗೇನ ವಹ್ನಿನಾ | 
ಕೃತಿಸ್ತು ವಿಶ್ವರ್ಮಣೋ5 ಪ್ಯದಹ್ಯತಾಸ್ಯ ತೇಜಸಾ ॥ ೪೫ ॥ 


ಸುವರ್ಣರತ್ನಕಾರಿತಾಂ ಸ ರಾಕ್ಷಸೋತ್ತಮೈ: ಸಹ । 
ಪ್ರದಹ್ಯ ಸರ್ವಶಃ ಪುರೀಂ ಮುದಾನನ್ವಿತೋ ಜಗರ್ಜ ಚ ॥೪೬॥ 


ಸ ರಾವಣಂ ಸಪುತ್ರಕಂ ತೃಣೋಪಮಂ ವಿಧಾಯ ಚ। 

ತಯೋಃ ಪ್ರಪಶ್ಯತೋಃ ಪುರೀಂ ವಿಧಾಯ ಭಸ್ಮಸಾದ್ಯಯೌ ॥ ೪೭ ॥ 
ವಿಲಂಘ್ಯ ಚಾರ್ಣವಂ ಪುನಃ ಸ್ವಜಾತಿಭಿಃ ಪ್ರಪೂಜಿತಃ । 

ಪ್ರಭಕ್ಷ್ಯ ವಾನರೇಶಿತುರ್ಮಧು ಪ್ರಭುಂ ಸಮೇಯಿವಾನ್‌ ॥ ೪೮ ॥ 
ರಾಮಂ ಸುರೇಶ್ವರಮಗಣ್ಯಗುಣಾಭಿರಾಮಂ 

ಸಂಪ್ರಾಪ್ಯ ಸರ್ವಕಪಿವೀರವರೈಃ ಸಮೇತ: । 
ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ 

ಸರ್ವಾಂಗಕ್ಕೆ: ಪ್ರಣತಿಮಸ್ಯ ಚಕಾರ ಭಕ್ತ್ಯಾ ven 


ರಾಮೋತಪಿ ನಾನ್ಯದನುದಾತುಮಮುಷ್ಕ ಯೋಗ್ಯಂ 
ಅತ್ಯಂತಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್‌ । 
ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ 
ಕುರ್ವನ್‌ ಸಮಾಶ್ಲಿಷದಮುಂ ಪರಮಾಭಿತುಷ್ಟಃ ॥ ೫೦ ॥ 
5% 5% 


ರಾಗ: ಪುನ್ನಾಗವರಾಳಿ ತಾಳ: ಛಾಪು 


ಹನುಮಂತನುದಿಸಿದನು ಭೂತಳದೊಳು 
ಹನುಮಂತನುದಿಸಿದನು 


ಹನುಮಂತನುದಿಸಿದ ವನಜನಾಭನ ಪಾದ 
ವನಜಗಳ ಸೇವೆಯನು ಮಾಡಲು 


ಅನಿಲದೇವರ ಸುಪ್ರಸಾದಿ 11ಅ.ಪ.॥ 
-75- 


wm 


ಹನುಮಜ್ಜಯಂತಿ 
ಎಲೆತಳಿರುದದಿ ಥಳಿಥಳಿಸುವ ದೇಹ 
ಗಳದಲ್ಲಿನವರತ್ನಗಳ ಹಾರ ಶಿರದಲ್ಲಿ ' 
ಪೊಳೆವ ಕಿರೀಟ ಕುಂಡಲಕರ್ಣ ಕಟಿಸೂತ್ರ 
ಎಲಸಿತ ಕೌಪೀನ ಜ್ವಲಿಸುವ ಉಪವೀತಾದ್ಯ ಲಘುಸಾಲಂಕಾರ ದೇಹದಲಿ 
ಪುಟ್ಟುತಲಿ ಸೂರ್ಯನ ಫಲವೆನುತ ಲಂಫಿಸುತ ವೇಗದಲಿ 
ಕಬಳಿಸುತಲಿರಲಾ ಬಲನಿಷೂದನ ನೋಡಿ ಕೋಪದಲಿ 
ಘಾತಿಸಲು ವಜ್ರದಿ ಬಳಲುತಲಿ 
ಮೂರ್ಛೆಯಲಿ ಬೀಳಲು ತಳಿದು ಪವನನು ಮುನಿದನಾಕ್ಷಣ 11೧॥। 
ಪರಮೇಷ್ಠಿ ಮೊದಲಾಗಿ ಇರುವೆಯ ಪರ್ಯಂತ 
ಇರುವ ದೇಹಗಳೊಳಗಿರುವ ಪ್ರಾಣಾಶುಗ 
ವರದಂತೆ ಸೆಳೆಯುತಲಿರೆ ಬ್ರಹ್ಮಾದ್ಯರು ಪೋಗಿ ಹರಿಗೆ ಬಿನ್ನೈಸಲು 
ಸುರರೊಡಗೂಡಿ ಶ್ರೀಧರನು 
ಮಾರುತಕೈದಿಕುಸ್ತರಿಸಿ ಮಾರುತಿಯನೆಬ್ಬಿಸಿ 
ವರಗಳಿತ್ತರು ನಿರ್ಜರರುವೆರಿಸಿ 
ಸದ್ದಜ್ರಕಾಯವುವರ ಚಿರಂಜೀವತ್ವವಾ 
ದರಿಸಿದರ್ಕಾಮರೂಪಾ ದ್ಯುತರದ 
ಸರ್ವಾರ್ಥಸಿದ್ದಿಯೆ ಕರುಣಿಸಿತ್ತು ಬಳಿಕಾ ಮರುತುತ Wu 
ಆದಿತ್ಯನಲಿ ಸರ್ವವೇದಾದಿಗಳನು ಜಂಭಬೇಧಿಯಂ 
ವ್ಯಾಕರಣಾದಿ ಶಾಸ್ತ್ರ ಂಗಳನೋದಿ 
ಬ್ರಹ್ಮಚರ್ಯಮಾದ ವ್ರತಕೆ ದೀಕ್ಷೆಗ್ಗೆದು 
ಪೂರ್ಣಕಾಮನಾದ ಮಹಾತ್ಮ ವಿನೋದಿ 
ಸುಗ್ರೀವನಲಿ ಸಖ್ಯವನು ಮಾಡುತ ಪರಮಾಹ್ನಾದದಿಂದಲಿ 
ತಂದೆ ತಾಯಿಗಳನು 


-76- 


ಹನುಮಜ್ಜಯಂತಿ 


ಸೇವಿಸುತ ನಿರ್ಮಲವಾದ ಮನದಲಿ ಭಕ್ತಿಯನು 
ಖಾದ್ರಿನೃಸಿಂಗನ ಪಾದ ದರುಶನವಾಗಬೇಕೆಂದಾ 
ದಯಾನಿಧಿ ಬಯಸುತಿರ್ದನು. 


ಜೇಸೇಸೇಸೇ 
ರಾಗ: ದರ್ಬಾರ್‌ ತಾಳ: ಆಟ 


ರಾಮದೂತನ ಪಾದ ತಾಮರಸವ ಕಂಡ 
ಆ ಮನುಜನೇ ಧನ್ಯನು ॥ಪ॥ 


ಶ್ರೀ ಮನೋಹರನಂಘ್ರಿ ಭಜಕ 

ಸ್ತೋಮ ಕುಮುದಕೆ ಸೋಮನೆನಿಸುವ 

ಭೂಮಿಯೊಳು ಯದುಗಿರಿಯ ಸೀಮೆಯ 

ಕಾಮವರದೊಳು ಪ್ರೇಮದಿಂದಿಹ ; ಗಅ.ಪ.॥ 


ಕೋತಿರೂಪದಿ ರಘುನಾಥುನಾಜ್ಞೆಯ ತಾಳಿ 

ಪಾಥೋದಿಯ ಲಂಘಿಸಿ 

ಖ್ಯಾತ ಲಂಕೆಯ ಪೊಕ್ಕು ಶೋಧಿಸಿ 

ಮಾತೆಪನು ಕಂಡೆರಗಿ ದಶಮುಖ 

ಪೋತ ಖಳಕುಲ ವ್ರಾತ ಘಾತಿಸಿ 

ಸೀತೆ ವಾರ್ತೆಯು ನಾಥಗರುಹಿದ eT 
ಪಾಂಡುಸುತನೆ ಪ್ರಚಂಡ ಗದೆಯನು ದೋ 

ರ್ದಂಡದಿ ಧರಿಸುತಲಿ 

ಮಂಡಲದೊಳು ಭಂಡ ಕೌರವ 

ಚಂಡರಿಪುಗಳ ಖಂಡಿಸಿ ಶಿರ 

ಚಂಡನಾಡಿ-ಸತಿಗೆ ಕರುಳಿನ 

ದಂಡೆ ಮುಡಿಸಿದ್ದುದಂಡ ವಿಕ್ರಮ 11೨11 


ಹನುಮಜ್ಜಯಂತಿ 
ಧಾರುಣಿಯೊಳು ದ್ವಿಜುನಾರಿ ಗರ್ಭದಿ ಬಂದು 
ಮೂರೊಂದಾಶ್ರಮ ಧರಿಸಿ 
ಧೀರ ನೀನೇಕಧಿಕ ತ್ರಿದಶ 
ಸಾರ ಗ್ರಂಥಗಳ್‌ ವಿರಚಿಸುತ ಮಹ 
ಶೂರ ಶ್ರೀ ಗೋಪಾಲ ವಿಠಲನ 
ಚಾರು ಚರಣಕೆ ಆರ್ಪಿಸಿದ ಗುರು Wal 


%%% ಸೇ 
ರಾಗ: ಭೀಮಪಲಾಸ್‌ ತಾಳ: ರೂಪಕ 
ಹನುಮ ಭೀಮ ಮಧ್ವ ಮುನಿಯ ನೆನೆದು ಬದುಕಿರೊ mu 
ಅನುಮಾನಗಳಿಲ್ಲದಲೆ ಮನೋಭೀಷ್ಟಗಳ ಕೊಡುವ ॥ಅ.ಪ.॥ 
ಪ್ರಾಣಿಗಳ ಪ್ರಾಣಾಧಾರ ಪ್ರಾಣಿಗಳಲೆ ಉತ್ತಮನು 
ಪ್ರಾಣಪಾನ ವ್ಯಾನೋದಾನ ಸಮಾನರಲ್ಲಿಉತ್ತಮನು 
ಕಾಣಿರೇನು ಕಾಯ ಕರ್ಮ ಚಕ್ಸುಇಂದ್ರಿಯಗಳಿಗೆಲ್ಲ 
ತ್ರಾಣಕೊಟ್ಟುಸಲಹುವ ಜಾಣ ಗುರು ಮುಖ್ಯಪ್ರಾಣ 11೧1 
ಕಾಮಧೇನು ಚಿಂತಾಮಣಿ ಕಲ್ಪವೃಕ್ಷನಾದ ಸ್ವಾಮಿ 
ಪ್ರೇಮದಿಂದ ನೆನೆಯುವರ ಭಾಗ್ಯಕೆ ಎಣೆಯುಂಟೆ 
ಸಾಮಾನ್ಯನಲ್ಲ ಮೋಕ್ಷಾದಿ ಸಂಪದ್ಧಾತ 
ಆ ಮಹಾಪರೋಕ್ಪಜ್ಞಾನ ದಾರಢ್ಯ ಭಕುತಿ ಕೊಡು WU 
ಅವತಾರ ತ್ರಯಂಗಳಿಂದ ಶ್ರೀ ಹರಿಯ ಸೇವಿಪನು 
ತವಕದಿಂದ ಪೂಜಿಪ ಮಹಾಮಹಿಮೆಯುಳ್ಳವನು 
ಕವಿತೆ ವಾಕ್ಯವಲ್ಲವಿದು ಸುವಿವೇಕದಿ ಕೇಳುವುದು 
ಭವಬಂಧನ ಕಳೆದು ಕಾವ ಪುರಂದರವಿಠಲನ ದಾಸ 11೩11 


ಸೇ 2% ಖೇ ಸೇ 
-78- 


ಹನುಮಜ್ಜಯಂತಿ 
ರಾಗ: ಯಮುನ ಕಲ್ಯಾಣಿ ತಾಳ: ಆದಿ 


ನಂಬಿದೆ ನಿನ್ನ ಪಾದ ಗುರು ಮುಖ್ಯಪ್ರಾಣ 
ನಂಬಿದೆ ನಿನ್ನ ಪಾದ ಪಾದ ಡಂಭವ ತೊಲಗಿಸಿ 
ಡಿಂಬದೊಳಗೆ ಹರಿಯ ಬಿಂಬ ಪೊಳೆವಂತೆ ಮಾಡೊ 1ಅ.ಪ.॥ 


ಇಪ್ಪತ್ತುವಂದುಸಾವಿರ ಐದೊಂದುನೂರು ಅಪ್ರತಿಮ ಹಂಸ ಮಂತರಾ 

ತಪ್ಪದೆ ದಿನ ದಿನ ವಪ್ಪುವಂದದಿ ಜಪಿಸಿ 

ತಪ್ಪಿಸೋ ಭವಸ ಸಮೀಪ್ಪದಿ ಜೀವಕೆ 

ಅಪ್ಪನಂದದಿ ಪುಣ್ಯ ಬಪ್ಪಂತೆ ಕರುಣಿಸೋ 

ಕಪ್ಪುವರ್ಣನ ಕೂಡ ಒಪ್ಪಿಸಿ ಪಾಲಿಸೊ 11೧॥ 


ಹತ್ತೇಳು ಎರಡಾಯುತ ನಾಡಿಯೊಳು ಸುತ್ತಿಸುತ್ತುವ ಮಾರುತ 

ಉತ್ತರ ಲಾಲಿಸೋ ಉತ್ಕಮಣದಲ್ಲಿ 

ನೆತ್ತಿಯ ದ್ವಾರದಿಂದ ಎತ್ತ ಪೋಗಲೀಸದೆ 

ತತ್ತುವರೊಳು ಜೀವೋತ್ತಮನೆ ಸತ್‌ 

ಚಿತ್ತ ಎನಗೆ ಕೊಡುತುತ್ತರ ಲಾಲಿಸೋ 11೨॥ 
ಅಂತರಂಗದ ಉಸುರ ಹೊರಗೆ ಬಿಟ್ಟು ಅಂತರಂಗಕ್ಕೆ ಸೇದುವ 

ಪಂಥದಾಳು ನೀನೇ ಕಂತುಜನಕನಲ್ಲಿ 

ಮಂತ್ರಿಯೆನಿಸಿ ಸರ್ವಾಂತರ್ಯಾಮಿಯಾಗಿ 

ನಿಂತು ನಾನಾ ಬಗೆ ತಂತು ನಡೆಸುವ 

ಹೊಂತಕಾರಿ ಗುಣವಂತ ಬಲಾಢ್ಯ MAI 
ಪಂಚಪ್ರಾಣರೂಪನೆ ಸತ್ವಕಾಯಾ ಪಂಚೇಂದ್ರಿಯಗಳಪ್ಪನೆ 

ಮುಂಚಿನ ಪರಮೇಷ್ಠಿ ಸಂಚಿತಾಗಾಮಿ ಬಿಡಿಸಿ 

ಕೊಂಚ ಮಾಡೊ ಪ್ರಾರಬ್ಧ 

ವಂಚನೆ ಗೈಸದೆ ಅಂಚಂಚಿಗೆ ಪರಪಂಚಗಳೋಡಿಸಿ 


-79- 


ಹನುಮಜ್ಜಯಂತಿ 
ಪಂಚವಕ್ತ ಹರಿಮಂಚದ ಗುರುವೇ Vil 
ಯೋಗಾಸನದೊಳಿಪ್ಪಯಂತ್ರೋದ್ಧಾರ ಭಾಗವತರಪ್ಪ 
ಯೋಗಿಗಳಿಗೀಶ ವ್ಯಾಸಯೋಗಿಗೊಲಿದನ್ಯಾಸ ಶ್ರೀ 
ತುಂಗಭದ್ರನಿವಾಸ ಬಾಗುವೆ ಕೊಡು ಲೇಸ 
ಶ್ರೀ ಗುರು ವಿಜಯ ವಿಠ್ಠಲನ ಪಾದಕೆ 
ಬಾಗಿದ ಭವದೂರ ಜಾಗರ ಮೂರುತಿ 11೫ 


ಸಂಸತ ಸೇ 
ಪ್ರಾಣ ಬಾರೋ ಜಗತ್‌ ಪ್ರಾಣ ಬಾರೋ 


ಪ್ರಾಣಿ ಸಕಲ ಕರ್ಮ ಮಾಳ್ಬಜಾಣ ಬಾರೋ ಪಟ 


ಪಂಚರೂಪದಿ ಪ್ರಪಂಚ ವ್ಯಾಪ್ತ ಬಾರೋ 
ಹಂಚಿ ಕೇಳಿ ದೈತೆಯರ ವಂಚಕನೆ ಬಾರೋ 11ಅ.ಪ॥ 


ವಾಯುಪಸ್ಥ ಕರ್ಮಗೈವ ಅಪಾನ ಬಾರೋ 

ವಾಯುವನೀ ನಿರೋಧಿಶೆ ಕಾಯ್ದಧಾರೋ 

ಗೋಣು ಮುರಿವ ಭಾರ ಹೊರುವ ಜಾಣ ಬಾರೋ 

ಪ್ರಾಣ ಪಂಚ ವ್ಯೂಹ ಮುಖ್ಯ ವ್ಯಾನ ಬಾರೋ el 
ಉದಕ ಅನ್ನಕ್ಕವಕಾಶುದಾನ ಬಾರೋ 

ಮುದದಿ ಶ್ವಾಸ ಮಂತ್ರ ಜಪ ಜಾಣ ಬಾರೋ 

ವೈದಿಕ ಲೌಕಿಕ ಶಬ್ದನುಡಿಸೆ ಬಾರೋ 

ಊರ್ಧ್ವಗತಿ ದಾತನೆ ಉದಾನ ಬಾರೋ 11೨॥ 
ಪಾನ ಅನ್ನಗಳ್ಳಂಚಿ ಸಮಾನ ಬಾರೋ 

ಧ್ಯಾನವಿಂತು ಈವ ಮುಖ್ಯಪ್ರಾಣ ಬಾರೋ 

ಕರುಣಾಸಾಗರ ದೇಹವೀಣೆ ಚರಿಸೆ ಬಾರೋ 

ಗುರುಗೋವಿಂದವಿಠಲಾ ದೀಷ್ಟಿತ ಗುರುವೇ ಬಾರೋ 11೩11 


ಹನುಮಜ್ಜಯಂತಿ 
ರಾಗ: ತೋಡಿ ತಾಳ: ಆದಿ 


ಪವಮಾನ ಪವಮಾನ ಜಗದ ಪ್ರಾಣಾ ಸಂಕರುಷಣಾ ಪಟ 
ಭವಭಯಾರಣ್ಯ ದಹನಾ 

ಶ್ರವಣವೆ ಮೊದಲಾದ ನವವಿಧ ಭಕುತಿಯ 

ತವಕದಿಂದಲಿ ಕೊಡು ಕವಿಜನಪ್ರಿಯಾ 11ಅ.ಪ.॥ 


ಹೇಮಕಚ್ಚುಟ ಉಪವೀತಧರಿಪ ಮಾರುತಾ 

ಕಾಮಾದಿ ವರ್ಗರಹಿತಾ 

ವೋಮಾದಿ ಸಕಲ ವ್ಯಾಪುತಾ ಸತತ ನಿರ್ಭೀತಾ 

ರಾಮಚಂದ್ರನ ನಿಜ ದೂತಾ 

ಯಾಮಯಾಮಕೆ ನಿನ್ನಾರಾಧಿಪುದಕೆ 

ಕಾಮಿಪೆ ಎನಗಿದು ನೇಮಿಸಿ ಪ್ರತಿದಿನ ಈ 

ಮನಸಿಗೆ ಸುಖಸ್ತೋಮವ ತೋರುತ 

ಪಾಮರ ಮತಿಯನು ನೀ ಮಾಣಿಪುದು 11೧11 


ವಜ್ರಶರೀರ ಗಂಭೀರ ಮುಕುಟಧರ 

ದುರ್ಜನವನ ಕುಠಾರ ನಿರ್ಜರ ಮಣಿದಯಾ 

ಪಾರಾವಾರಾ ಉದಾರಾ ಸಜ್ಜನರಘ ಪರಿಹಾರಾ 

ಅರ್ಜುನಗೊಲಿದಂದು ಧ್ವಜವಾಗಿ ನೀ ನಿಂದು 

ಮೂರ್ಜಗ ಬಿರಿವಂತೆ ಗರ್ಜನೆ ಮಾಡಿದಿ 

ಹೆಜ್ಜೆ ಹೆಜ್ಜೆಗೆ ನಿನ್ನಬ್ಬ ಪದಧೂಳಿ 

ಮೂರ್ಜಗದಲಿ ಭವವರ್ಜಿತನೆನಿಸು 11೨॥ 
ಪ್ರಾಣ, ಅಪಾನ, ವ್ಯಾನೋದಾನ ಸಮಾನ 

ಆನಂದ ಭಾರತೀರಮಣ ನೀನೆ ಶರ್ವಾದಿ 

ಗಿರ್ವಾಣಾದ್ಯಮರರಿಗೆ ಜ್ಞಾನಧನ 


ಪಾಲಿಪೆ ವರೇಣ್ಯನಾನು ನಿರುತದಲಿ 
81. 


ಹನುಮಜ್ಜಯಂತಿ 
ಏನೇನೆಸಗುವೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನೋ 


ಪ್ರಾಣನಾಥ ಶ್ರೀವಿಜಯವಿಠ್ಠಲನ 
ಕಾಣಿಸಿ ಕೊಡುವುದು ಭಾನುಪ್ರಕಾಶಾ 11೩1 
ಖೇ 
ರಾಗ : ನಾದನಾಮಕ್ರಿಯೆ ತಾಳ: ಆದಿ 
ಬಿಡುವೆನೇನಯ್ಯಾ ಹನುಮಾ ಬಿಡುವೆನೇನಯ್ಯಾ wml 


ಬಿಡುವೆನೇನೋ ಹನುಮಾ ನಿನ್ನ ಅಡಿಗಳಿಗೆ ಶಿರವನೊಡ್ಡಿ 

ಒಡೆಯನಲ್ಲಿ ಜ್ಞಾನ ಭಕ್ತಿ ಎನಗೆ ಕೊಡುವ ತನಕ ಸುಮ್ಮನೆ 11ಅ.ಪ.॥ 
ಹಸ್ತಮ್ಯಾಲಕೆ ಎತ್ತಿದರೇನು ಹಾರಗಾಲಾ ಹಾಕಿದರೇನು 

ಭೃತ್ಯನೋ ನಿನ್ನವನು ನಾನು ಹಸ್ತಿವರದ ತೋರಿಸೋತನಕ 11೧॥ 
ಡೊಂಕುಮೋರೆ ಬಾಲವ ತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ 

ಕಿಂಕರನೋ ನಿನ್ನವನು ನಾನು ಪಂಕಜನಾಭನತೋರಿಸೋ ತನಕ 11೨।1 
ಹಲ್ಲುಮುಡಿಯ ಕಚ್ಚಿದರೇನು ವಾರಿ ಧುಮುಕಿದಗಂಜುವನಲ್ಲ 

ಪುಲ್ಲನಾಭ ಶ್ರೀಪುರಂದರ ವಿಠಲನ ಇಲ್ಲಿಗೆ ತಂದು ತೋರಿಸೋ ತನಕ Wal 


kkk 
ರಾಗ: ಆರಭಿ ತಾಳ: ತ್ರಿಪುಟ 
ಇದು ಏನೋ ಚರಿತ ಯಂತ್ರೋದ್ಧಾರ 
ಇದು ಏನೋ ಚರಿತ 1! ಪ॥ 


ಇದು ಏನೋ ಚರಿತ ಶ್ರೀ ಪದುಮನಾಭನ ದೂತ 
ಸದಾಕಾಲ ಸರ್ವರ ಹೃದಯಾಂತಗರ್ತನಾಗಿ 1ಅ.ಪ.॥ 


ವಾರಿಧಿ ಗೋಷ್ಟಾದ ನೀರಂತೆ ದಾಟಿದ 
ಧೀರ ಯೋಗಾಸನಧಾರಿಯಾಗಿಪ್ಪುದು eT 


-82- 


ಹನುಮಜ್ಜಯಂತಿ 


ದುರುಳ ಕೌರವರನ್ನು ವರ ಗದೆಯಲಿ ಕೊಂದ 
ಕರದಲ್ಲಿ ಜಪಮಾಲೆ ಧರಿಸಿ ಎಣಿಸುವುದು USN 
ಹೀನ ಮತಗಳನ್ನು ವಾಣಿಲಿ ತರಿದಂಥ 
ಜ್ಞಾನವಂತನೆ ಹೀಗೆ ಮೌನವಾಗಿರುವುದು Wan 
ಸರ್ವವ್ಯಾಪಕ ನೀನು ಪೂರ್ವಿಕ ದೇವನೆ 
ಶರ್ವನ ಪಿತ ಮಂದು ಪರ್ವತ ಸೇರಿದ್ದು vu 
ಗೋಪಾಲವಿಠಲಗೆ ನೀ ಪ್ರೀತಿಮಂತ್ರಿಯು 
ವ್ಯಾಪಾರಮಾಡದೆ ಈಪರಿ ಕುಳಿತಿಹೆ 11೫1 
ಸೇಸೇಸೇ ಸೇ 

ರಾಗ: ನಾಟ ತಾಳ: ಆಟ 
ಘಟಕಾಚಲದಿ ನಿಂತಾ ಶ್ರೀ ಹನುಮಂತ nal 
ಘಟಿಕಾಚಲದಿ ನಿಂತ ಪಟು ಹನುಮಂತನ 
ಪಠನೆಯ ಮಾಡಲುತ್ಕಟದಿ ಪೊರೆವೆನೆಂದು 11ಅ.ಪ.1| 
ಚತುರ ಯುಗದಿ ತಾನು ಮುಖ್ಯಪ್ರಾಣನು ಚತುರಮುಖನಯ್ಯನ 
ಚತುರ ಮೂರುತಿಗಳನು ಚತುರತನದಿ ಭಜಿಸಿ 
ಚತುರ್ಮುಖನಾಗಿ ಜಗಕೆ ಚತುರ್ವಿಧ ಫಲ ಕೊಡುತೆ le 
ಸರಸಿಜ ಭವಗೋಸ್ಕರ ಕಲ್ಲಷದೂರ ವರ ಚಕ್ರತೀರ್ಥ ಸರ 
ಮೇರೆವಾಚಲದಿ ನಿತ್ಯ ನರಹರಿಗೆದುರಾಗಿ 
ಸ್ಥಿರಯೋಗಾಸನದಿ ಕರೆದು ವರಗಳ ಕೊಡುತೆ 11೨ 
ಶಂಖ ಚಕ್ರವ ಧರಿಸಿ ಭಕ್ತರ ಮನಃಪಂಕವ ಪರಿಹರಿಸಿ 
ಪಂಕಜನಾಭ ಶ್ರೀ ಪುರಂದರವಿಠಲನ 
ಬಿಂಕದ ಸೇವಕ ಸಂಕಟ ಕಳೆಯುತ 11೩1 


% kkk 
-83- 


ಹನುಮಜ್ಜಯಂತಿ 
ಪ್ರಾಣ ಬಂದಾ ಮುಖ್ಯ ಪ್ರಾಣ ಬಂದಾ 
ಶ್ರೀ ರಾಮನಾಮ ಧ್ವನಿಗೆ ನಮ್ಮ ಮನೆಗೆ ` 
ಕನಕಲಂದುಗೆ ಗೆಜ್ಜೆ ರುಣ ರುಣ ರುಣಕ್ಕೆಂದು 
ನಾದವಗೈಯುತ ಪ್ರಾಣಬಂದಾ 
ತುಂಬುರ ನಾರದರು ವೀಣೆಯ ಬಾರಿಸುತ 
ಕುಣಿ ಕುಣಿದಾಡುತ ಪ್ರಾಣ ಬಂದಾ 
ಪುರಂದರವಿಠಲನ ನೆನೆದು ಪಾಡುತಲಿ 
ಆಲಿಂಗನ ಮಾಡುತಲಿ 
%%%% 
ರಾಗ : ಮಧ್ಯಮಾವತಿ 


ಪ್ರಾಣದೇವ ನೀನಲ್ಲದೆ ಕಾಯ್ದರ 
ಕಾಣೆನೊ ಜಗದೊಳಗೆ 


ಪ್ರಾಣಾಪಾನ ವ್ಯಾನೋದಾನ ಸಮಾನನೆನಿಪ ಮುಖ್ಯ 


ಪ್ರಾಣ ನೀನಹುದ್ಯೆ 

ವಾಸವ ಕುಲಿಶದಿ ಘಾಸಿಸೆ ಜೀವರ 
ಶ್ವಾಸ ನಿರೋಧಿಸಿದೆ 

ಆ ಸಮಯದಿ ಕಮಲಾಸನ ಪೇಳಲು 
ನೀ ಸಲಹಿದೆ ಜಗವ 


ಅಂಗದ ಪ್ರಮುಖಪ್ಸವಂಗರು ರಾಮನ 
ಅಂಗನೆಯಳ ಪುಡುಕೆ 

ತಿಂಗಳು ಮೀರಲು ಕಂಗೆಡೆ ಕಪಿವರ 
ಪುಂಗವ ಪಾಲಿಸಿದೆ 


ಪಾವಿನಪಾಶದಿ ರಾವಣ ಬಲಿ ಸು 
ಗ್ರೀವಮುಖ್ಯರ ಬಿಗಿಯೆ 


mu 


ell 


1೨H 


HAN 


ತಾಳ: ಆಟ 


wm 


॥ಅ.ಪ॥ 


11೧11 


12 


ಹನುಮಜ್ಜಯಂತಿ 
ಸಾವಿರದೈವತ್ತು ಗಾವುದದಲ್ಲಿಹ ಸಂ 
ಜೀವನ ತಂದಿತ್ತೆ 
ಪರಿಸರ ನೀನಿರೆ ಹರಿ ತಾನಿಪ್ಪನು 
ಇರದಿರೆ ತಾನಿರನು 
ಕರಣನಿಯಾಮಕ ಸುರರ ಗುರುವೇ ನೀ 
ಕರುಣಿಸೆ ಕರುಣಿಸುವ 


ಭೂತೇಂದ್ರಿಯಗಳಧಿನಾಥ ನಿಯಾಮಕ 
ನಾ ತೈಜಸಹರನ 
ತಾತನೆನಿಪ ಜಗನ್ನಾಥವಿಠಲನ 
ಪ್ರೀತಿಪಾತ್ರನಾದೆ 

ಶೇತೇ ಸೇ ತೇ 

ರಾಗ: ನಾಟ 
ಜಯ ವಾಯು ಹನುಮಂತ ಜಯ ಭೀಮ ಬಲವಂತ 
ಜಯ ಪೂರ್ಣ ಮತಿವಂತ ಜಯಸಲಹೊ ಸಂತ 
ಅಂಜನೆಯಲಿ ಹುಟ್ಟಿ ಅಂದು ರಾಮನ ಸೇವೆ 
ನಂದದಿಂದಲಿ ಮಾಡಿ ಕಪಿ ಬಲವ ಕೂಡಿ 
ಸಿಂಧು ಲಂಘಿಸಿ ಖಳ ವನ ಭಂಗಿಸಿ ಸೀತೆ 
ಗುಂಗುರವ ಕೊಟ್ಟೆ ಲಂಕಾಪುರದ ಸುಟ್ಟೆ 
ಹರಿಗೆ ಚೂಡಾಮಣಿಯನ್ನಿತ್ತು ಹರಿಗಳ ಕೂಡಿ 
ಶರಧಿಯನು ಕಟ್ಟಿ ಅರಿಬಲವ ಕುಟ್ಟಿ 
ಉರಗ ಬಂಧನದಿಂದ ಕಪಿವರರು ಮೈಮರೆಯೆ 
ಗಿರಿಯ ಸಂಜೀವನ ತಂದು ಬದುಕಿಸಿದೆ 
ದ್ವಾಪರಾಂತ್ಯದಿ ಪಾಂಡು ಭೂಪನಾತ್ಮಜನೆನಿಸಿ 
ಶ್ರೀ ಪಾರ್ಥಸಾರಥಿಯ ಭಜಕ ನೀನಾದೆ 
-85- 


11೩11 


11೪1 


11೫1! 


ತಾಳ: ರುಂಪೆ 
wml 


11ಅ.ಪ.॥ 


ell 


11೨11 


ಹನುಮಜ್ಜಯಂತಿ 


ಪಾಪಿ ಮಾಗಧ ಬಕ ಕೀಚಕ ಹಿಡಿಂಬಕರ 
ಕೋಪದಿಂದಲಿ ತರಿದೆ ಮೂಜ್ಯಗದಿ ಮೆರೆದೆ 11೩11 
ಧುರದಲಿ ದುರ್ಯೋಧನನ ಬಲವನು ತರಿದೆ 
ದುಶ್ಶಾಸನನ ಒಡಲನ್ನು ಬಗೆದೆ 
ಉರವ ತಪ್ಪಿಸಿ ಕೌರವನ್ನ ತೊಡೆಗಳ ಮುರಿದೆ 
ಹರಿಯ ಕಿಂಕರ ದುರಂಧರಗಾರು ಸರಿಯೆ 11೪1 
ಕಲಿಯುಗದಲಿ ಕಳ್ಳರುದಿಸಿ ದುರ್ಮತಗಳನು 
ಬಲಿಸಿ ಶ್ರೀ ಹರಿಗುಣಗಳ ಮರೆಸಿ 
ಕಲಿಯನನುಸರಿಸಲು-ಗುರುವಾಗಿ ಅವತರಿಸಿ 
ಖಳರ ದುರ್ಮತ ಮುರಿದೆ ಶ್ರೀಕೃಷ್ಣ ಪರನೆಂದೆ 11೫ 
ಜೇ ಖೇ ಜೇ ಸೇ 

ರಾಗ: ನಾಟ ತಾಳ: ರುಂಪೆ 
ಜಯ ಭೀಮಸೇನ ಪಟ 
ಜಯ ಭೀಮಸೇನ ದುರ್ಜನತಿಮಿರ ಮಾರ್ತಾಂಡ 
ಜಯ ಶಾಂತ ಉದ್ದಂಡ ಕದನಪ್ರಚಂಡ ॥ಅ.ಪ.॥ 
ಕಿಮ್ನೀರ ಬಕ ಹಿಡಿಂಬ ಕೀಚಕದ್ದಂಸ 
ದುರ್ಮತವನಚ್ಛೇದೋತ್ತಂಸ 11೧1 
ಅನುಜ ಸೇನಾಸಹಿತ ಕಲಿಧಾರ್ತರಾಷ್ಟ್ರನ್ನ 
ದನುಜಗಜ ಪಂಚಾಸ್ಕನೆಂದೆನಿಸಿದ ಫನ್ನ WH 
ದ್ರೌಪದೀಪ್ರಿಯ ಸಕಲವಿದ್ಯಾಪ್ರದೀಪ 
ಪಾಪ ಹರ ಹಯವದನಪದಕಂಜ ಮಧುಪ 112.11 


ಸೇ kk 


ಹನುಮಜ್ಜಯಂತಿ 


ರಾಗ: ಶಹನ ತಾಳ: ಆದಿ 
ಎಂಥಾ ಬಲವಂತನೊ ಕುಂತಿಯ ಸುಜಾತನೊ ಪ 
ಭಾರತಿಗೆ ಕಾಂತನೊ ನಿತ್ಯ ಶ್ರೀಮಂತನೊ 11ಅ.ಪ॥ 
ರಾಮಚಂದ್ರನ ಪ್ರಾಣನೊ ಅಸುರ ಹೃದಯ ಬಾಣನೊ 
ಖಳರ ಗಂಟಲ ಗಾಣನೊ ಜಗದೊಳಗೆ ಪ್ರವೀಣನೊ eT 
ಕುಂತಿಯ ಕಂದನೊ ಸೌಗಂಧಿಕವ ತಂದನೊ 
ಕುರುಕ್ಷೇತ್ರಕೆ ಬಂದನೊ ಕೌರವರ ಕೊಂದನೊ 11೨1 
ಭಂಡಿ ಅನ್ನವನುಂಡನೋ ಬಕನ ಪ್ರಾಣವ ಕೊಂಡನೊ 
ಭೀಮ ಪ್ರಚಂಡನೊ ದ್ರೌಪದಿಗೆ ಗಂಡನೊ nau 
ವೈಷ್ಣವಾಗ್ರಗಣ್ಯನೊ ಸಂಚಿತಾಗ್ರ ಪುಣ್ಯನೊ 
ದೇವವರೇಣ್ಯನೊ ದೇವಶರಣ್ಯನೊ 11೪॥ 
ಮಧ್ಯಶಾಸ್ತ್ರವ ರಚಿಸಿದನೊ ಸದ್ವೈಷ್ಣವರ ಸಲಹಿದನೊ 
ಉಡುಪಿಲಿ ಕೃಷ್ಣನ ನಿಲಿಸಿದರೊ ಪುರಂದರವಿಠಲನ ಒಲಿಸಿದನೊ 11೫1 

kkk 

ರಾಗ: ನಾದನಾಮಕ್ರಿಯ ತಾಳ: ಆದಿ 
ಕೂಸನು ಕಂಡೀರಾ ಮುಖ್ಯಪ್ರಾಣನ ಕಂಡೀರಾ mH 
ಬಾಲನ ಕಂಡೀರಾ ಬಲವಂತನ ಕಂಡೀರಾ ॥ಅ.ಪ.॥ 
ಅಂಜನೆ ಉದರದಿ ಜನಿಸಿತು ಕೂಸು 
ರಾಮನ ಪಾದಕ್ಕೆರಗಿತು ಕೂಸು 
ಸೀತೆಗೆ ಉಂಗುರ ಕೊಟ್ಟಿತು ಕೂಸು 
ಲಂಕಾಪುರವನು ಸುಟ್ಟಿತು ಕೂಸು oul 
ಭಂಡೀ ಅನ್ನವನುಂಡಿತು ಕೂಸು 


ಬಕನ ಪ್ರಾಣವ ಕೊಂಡಿತು ಕೂಸು 


-87- 


ಹನುಮಜ್ಜಯಂತಿ 


ವಿಷದ ಲಡ್ಡುಗೆಯ ಮೆದ್ದಿತು ಕೂಸು 

ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು ' HU 

ಮಾಯಮತವೆಲ್ಲ ಗೆದ್ದಿತು ಕೂಸು 

ಮಧ್ದಮತವನುದ್ಧರಿಸಿತು ಕೂಸು 

ಪುರಂದರವಿಠಲನ ದಯದಿಂದ ಕೂಸು 

ಸುಮ್ಮನೆ ಉಡುಪಿಲಿ ನಿಂತಿತು ಕೂಸು 11೩11 
xk 

ರಾಗ: ಹಿಂದೂಸ್ಥಾನಿ ಕಾಪಿ ತಾಳ: ಅಟ್ಟ 

ಸಾರಿ ಬಂದನೆ ಪ್ರಾಣೇಶ ಬಂದನೆ ಪ. 

ಸಾರಿ ಬಂದ ಲಂಕಾಪುರವ ಮೀರಿದ ರಾವಣನ ಕಂಡು 

ಧೀರನು ವಯ್ಯಾರದಿಂದ 11ಅ.ಪ.॥ 

ವಾಯುಪುತ್ರನೆ ಶ್ರೀರಾಮನ ದೂತನೆ 

ಪ್ರೀಯದಿಂದ ಸೀತಾಂಗನೆಗೆ ಮುದ್ರಿಕೆಯ ತಂದಿತ್ತವನೆ uo 

ಭೀಮಸೇನನೆ ಕುಂತಿತನಯನೆ ವಿರಾಟನ ಮನೆಯಲ್ಲಿ 

ನಿಂತು ಕೀಚಕನ ಸಂಹರಿಸಿದವನೆ 11೨11 

ಮಧ್ವರಾಯನೆ ಸರ್ವಜ್ಞಶ್ರೇಷ್ಠನೆ ಅದ್ವೈತವು ಗೆದ್ದು 

ಪುರಂದರವಿಠಲನ ಮುಂದೆ ನಿಂತವನೆ 11೩ 
ಶೇತೇ ಸೇ ಸೇ 


ಭೀಮನು ಸರ್ವ ಜನ ಮೋಹಿಸುವಂಥ ಕಾಮಿನಿ ರೂಪವ ತೊಟ್ಟನು ॥ಪ॥ 
ಸೋಮಸಮಾನನ ತಾಮರ ಸಾಂಬಕ ಹೇಮಾಂಬರ 
ಕಂಠೀಮಣಿಗಣಸುತ್ರಾಮ ಕಾಮಿನಿಯ ಮೋಹಿಪ 
ಅಭಿರಾಮರೂಪ ನಿಸ್ಸೀಮ ಬಲಾಢ್ಯ 11ಅ.ಪ.॥ 
ಬಟಕುಚಪುಟ ಕರಪುಟದಿಂದ ಹಿಗ್ಗಿಸಿ ತೀಡುತ 
ಅಂಗುಟ ತುದಿಲೆಳೆದುಟ ರಕ್ಕಿಮೆಯನು ನೋಡುತ 

-88- 


ಹನುಮಜ್ಜಯಂತಿ 


ಕುಟಿಲಾಳಕನ್ಯಾವರಿಸುತ ಪಟುಮಾತಾಡುತ 

ವಿಟರಿಗೆ ಸ್ಮರ ಸಂಕಟನು ಹೃದಯದಲೂಡುತ 

ಪುಟಚಂಡ ಹಾರಿಸಿ ನಟನೆ ಮಾಡುವ 

ಆರ್ಭಟಕಂಜಿಹ ವಿಟಪಟಲ ಹಾಂಗಿರಲದು 

ವಟುರಿದ್ದರು ಯತಿ ಮಠಮಂದಿರ 

ಲಂಪಟವ ಬಿಟ್ಟುಮಿಟಿ ಮಿಟಿ ನೋಡುವರೋ 11೧। 


ಕರಿಕಲಭಗಮನ ಸೊರಗಿದ ಕಟಿ ಕಂಠೀರವು 

ವಿರಲನಯನಜಿತ ಎರಳೆಗಳ್‌ ಮನೆಯನು ಸೇರವು 

ಸರಸ ಸ್ವರದಿಂದ ಪರಿಭ್ರಮಿಸಿತು ಕಲಕೀರವು 

ಸುರನರವರ ಸುಂದರಿಯರ ಚೆಲಿವಿಕೆ-ಮಾರವು 

ಹೆರಳ್‌ ಭಂಗಾರವು ಸರಳ್‌ ಮಲ್ಲಿಗೆಸರ 

ಹರಳ್‌ ಕಂಕಣಬಳೆ ಸರಳಣ ಬೆರಳುಂಗುರ 

ಅರಳ್‌ಮಲ್ಲಿಗೆಸರ ಕೊರಳ್‌ ಗಂಧವಕಂಡು 

ಮರುಳ್‌ಗೊಂಡ ಜನ ಹಗಲುಧೇನಿಪರೋ 11೨11 

ಮೃಗಮದತಿಲಕವು ಮುಗುಳ್‌ ನಗೆಮೊಗ ಬಿಂಬಾಧರ 

ಖಗಯುಗದಂದದಿ ರುಗ ರುಗಿಸುತಿಯ ಪಯೋಧರ 

ಅಫಘಹರ ರಾಜ ಗೋಪಕ ಸಖ ಪಾರ್ಥ ಸಹೋದರ 

ಬಗೆ ಬಗೆಯಲಿ ಮನದಾಗ ಅಘಹರನ ಕೃತಾದರ 

ಮುಗುಳ್‌ ಮಲ್ಲಿಗೆಸರ ತೆಗೆ ತೆಗೆದ್ದಾಕುತ 

ಸೊಗಸು ಸುಗುಣರೂಪ ತುಗುಬಗುಲೆನುತಿರೆ 

ಜಗದ ಜನರ ಮನ ಭುಗಿಭುಗಿಲೆನುತಿರೆ 

ಬಗೆ ಬಗೆಯಲಿ ಒಂದ್ಧಗಲು ಯುಗವಾಗೆ ENT 
kk ಜೇ 


ಹನುಮಜ್ಜಯಂತಿ 

ರಾಗ: ಮೋಹನ ತಾಳ: ಆಟ 
ಹನುಮ ನಮ್ಮ ತಾಯಿತಂದೆ ಭೀಮ ನಮ್ಮ ಬಂಧುಬಳಗ 
ಆನಂದತೀರ್ಥರೇ ನಮಗೆ ಗತಿಗೋತ್ರವಯ್ಯ ಪಃ 
ತಾಯಿತಂದೆ ಹಸುಳೆಗಾಗಿ ಸಹಾಯ ಮಾಡಿ ಸಾಕುವಂತೆ 
ಆಯಾಸವಿಲ್ಲದೆ ಸಂಜೀವನವ ತಂದೆ 
ಗಾಯಗೊಂಡ ಕಪಿಗಳನ್ನು ಸಾಯದಂತೆ ಪೊರೆದ ರಘು 
ರಾಮನಂಘಫ್ರಗಳೇ ಸಾಕ್ಷಿತ್ರೇತಾಯುಗದೇ non 
ಬಂಧುಬಳಗದಂತೆ ಆಪದ್ಭಾಂಧವನಾಗಿ ಪಾರ್ಥನಿಗೆ 
ಬಂದ ದುರಿತಗಳ ಪರಿಹರಿಸಿ 
ಅಂಧಕಜಾತರ ಕೊಂದು ನಂದಕಂದಾರ್ಪಣೆಂದ ಗೋ 
ವಿಂದನಂಘ್ರಿಗಳೇ ಸಾಕ್ಷಿ ದ್ವಾಪರಯುಗದೇ 11೨11 
ಗತಿಗೋತ್ರರಂತೆ ಸಾಧುತತಿಗಳಿಗೆ ಮತಿಯ ತೋರಿ 
ಮತಿಗೆಟ್ಟ ಇಪ್ಪತ್ತೊಂದು ಮತವ ಖಂಡಿಸಿ 
ಗತಿಗೆಟ್ಟ ಸದ್ವೈಷ್ಣವರಿಗೆ ಸದ್ಧತಿಯ ತೋರಿದೆ ಪರಮಾತೃ 
ಗತಿ ಪುರಂದರವಿಠಲನೆ ಸಾಕ್ಲಿಕಲಿಯುಗದೇ 11೩1 

% ಸಖೇ ಸೇ 

ಮುದ್ದು ಮುಖದಾತ ನಮ್ಮ ಮುಖ್ಯಪ್ರಾಣನಾಥನೋ 
ಸದ್ಗುಣವಂದಿತ ವಾಯುಜಾತನೋ ರಾಮದೂತನೋ uml 
ಜಾನಕೀಶನ ವೈರಿಶೂಲನೋ ಶೂರನೋ ಬಹು ಧೀರನೋ 
ಮಾನಿನಿ ಸೀತೆಯ ಕಂಡು ಬಂದನೋ ಮುಂದೆ ನಿಂದನೋ el 
ವಾನಲಿ ರೂಪಿಲಿ ಮುದ್ರೆಯಿತ್ತನೋ ವನ ಕಿತ್ತನೋ 
ಆ ನಗರವನೆಲ್ಲಸುಟ್ಟನೋ ಮಹು ಧಿಟ್ಟನೋ 1೨0 
ಸಾಗರವನು ದಾಟಿದ ಧೀರನೋ ಕಂಠೀರವನೋ 
ರಾಗ ತಾಳ ಮೇಳದಲ್ಲಿಜಾಣನೋ ಪ್ರವೀಣನೋ nal 


ಹನುಮಜ್ಜಯಂತಿ 


ನಂಬಿದ ಭಕ್ತರ ಕಾಯ್ದ್ಬದಾತನೋ ಪ್ರಖ್ಯಾತನೋ 
ಅಂಬುಜಾಸನ ಪದಕೆ ಬಂದು ನಿಂತನೋ ಹನುಮಂತನೋ HY 
ಹಯವದನ ಭಕ್ತ ಚೆಲ್ವತೇಜನೋ ಯತಿರಾಜನೋ 
ದಾನವಕುಲಕೆ ಬಹು ಭೀಮನೋ ಸಾರ್ವಭೌಮನೋ 11೫1! 
*k%kk 
ರಾಗ: ಕಲ್ಯಾಣಿ ತಾಳ: ಅಟ್ಟ 
ಅಂಜಿಕಿನ್ಯಾತಕಯ್ಯಾ ಸಜ್ಜನರಿಗೆ 
ಭಯವು ಇತ್ಯಾತಕಯ್ಯಾ wal 
ಸಂಜೀವರಾಯರ ಸ್ಥರಣೆ ಮಾಡಿದ ಮೇಲೆ ॥ಅ.ಪ.॥ 
ಕನಸಿಲಿ ಮನಸಿಲಿ ಕಳವಳವಾದರೆ 
ಹನುಮನ ನೆನೆದರೆ ಹಾರಿಹೋದಗೆ ಭೀತಿ 11೧॥ 
ರೋಮ ರೋಮಕೆ ಕೋಟಿ ಲಿಂಗವುದುರಿಸಿದ 
ಭೀಮನ ನೆನೆದರೆ ಬಿಟ್ಟುಹೋಗದೆ ಭೀತಿ 11೨1! 
ಪುರಂದರವಿಠಲನ ಪೂಜೆಯ ಮಾಡುವ 
ಗುರು ಮಧ್ವರಾಯರ ಸ್ಥರಣೆ ಮಾಡಿದ ಮೇಲೆ 11೩11 
kkk 
ರಾಗ: ಆನಂದಭೈರವಿ ತಾಳ: ರೂಪಕ 


ವೀರಹನುಮ ಬಹುಪರಾಕ್ರಮ ಸುಜ್ನಾನವಿತ್ತು 

ಪಾಲಿಸಯ್ಯ ಜೀವರೋತ್ತಮ 

ರಾಮದೂತನೆನಿಸಿಕೊಂಡೆ ನೀ ರಾಕ್ಸಸರ ವನವನೆಲ್ಲ ಜಯಿಸಿ ಬಂದೆ ನೀ 
ಜಾನಕಿಗೆ ಉಂಗುರವಿತ್ತು ಜಗತಿಗೆಲ್ಲ ಹರುಷವಿತ್ತು 

ಜಾತಿಮಣಿಯ ರಾಮಗಿತ್ತು ಲೋಕದಿ ಪ್ರಖ್ಯಾತನಾದೆ 

ಗೋಪಿಸುತನ ಪಾದಪೂಜಿಸಿ ಗದೆಯ ಧರಿಸಿ ಕೌರವರಾ ಬಲವ ಸವರಿಸಿ 


uml 


el 


-91- 


ಹನುಮಜ್ಜಯಂತಿ 
ದ್ರೌಪದಿಯ ಮೊರೆಯ ಕೇಳಿ ಕರುಣದಿಂದ ತ್ತಥದಿ ಬಂದು 
ಪಾಪಿ ಕೀಚಕನನು ಕೊಂದು ಭೀಮಸೇನನೆನಿಸಿಕೊಂತೆ 11೨11 
ಮಧ್ಯಗೇಹನಲ್ಲಿ ಜನಿಸಿ ನೀ-ಬಾಲ್ಯದಲ್ಲಿಮಸ್ಕರಿಯ ರೂಪಗೊಂಡೇ ನೀ 
ಸತ್ಯವತಿಯ ಸುತನ ಭಜಿಸಿ ಸಮ್ಮುಖದಲ್ಲಿ ಭಾಷ್ಕ ಮಾಡಿ 
ಸಜ್ಜನರನು ಪಾಲಿಸಿದ ಪುರಂದರವಿಠ್ಶಲನ ದಾಸ 11೩ 
5% xk 
ಎಷ್ಟುಸಾಹಸವಂತ ನೀನೇ ಬಲವಂತ 
ದಿಟ್ಟಮೂರುತಿ ಭಳಿಭಳಿರೆ ಹನುಮಂತ uml 
ಅಟ್ಟುವ ಖಳರೆದೆ ಮೆಟ್ಟಿ ತುಳಿಯುತಲಿ 
ಕುಟ್ಟಿ ಚೆಂಡಾಡಿದ ದಿಟ್ಟನೀನಹುದೋ 11ಅ.ಪ.॥ 
ರಾಮರಪ್ಪಣೆಯಿಂದ ಶರಧಿಯ ದಾಟಿ 
ಆ ಮಹಾ ಅಸುರೆಯ ಸೀಳಿ ಬಿಸಾಟಿ 
ಸ್ವಾಮಿ ಕಾರ್ಯವನುಕೂಲದಿ ಯೋಚಿಸಿ 
ಪ್ರೇಮದಿ ನಡೆದನು ಆರೆಲೆ ಸಾಟಿ 11೧1 
ದೂರದಿಂದ ಅಸುರನ ಪುರವನೆ ನೋಡಿ 
ಮನದಿ ಶ್ರೀರಾಮರ ಸ್ಥರಣೆಯ ಮಾಡಿ 
ಹಾರುತ ಹರುಷದಿ ಒರಿಸಿ ಲಂಕಿಣಿಯನು 
ವಾರಿಜ ಮುಖಿಯಳ ಕಂಡು ಮಾತಾಡಿ 11೨ 
ರಾಮರ ಕ್ಷೇಮವ ರಮಣಿಗೆ ಹೇಳಿ 
ತಾಮಸ ಮಾಡದೆ ಮುದ್ರಿಕೆಯ ನೀಡಿ 
ಭೂಮಿಜೆ ಜಾನಕಿ ಕುರುಹು ನೀಡಲಾಗಿ 
ಆ ಮಹಾ ವನದೊಳು ಫಲಗಳ ಬೇಡಿ 11೩1 
ಕಣ್ಣಿಗೆ ಬೇಕಾದ ಹಣ್ಣನ್ನು ಸವಿದ್ಯೋ 
ಹಣ್ಣಿನ ನೆವದಲಿ ಅಸುರರ ಬಡಿದ್ಯೋ 
-92- 


ಹನುಮಜ್ಜಯಂತಿ 


ಟ್ವಣನೆಟಣ್ಣನೆ ಹಾರಿ ನೆಗೆ ನೆಗೆದಾಡುತ 

ಬಣ್ಣಿಸಿ ಅಸುರರ ಬಲವನು ಮುರಿದ್ಯೋ 11೪11 
ಶೃಂಗಾರವನದಲಿ ಇದ್ದ ರಾಕ್ಷಸರ 

ಅಂಗವನಿಳಿಸಿದ್ಯೋ ಅತಿಶಯ ಶೂರ 

ನುಂಗಿ ಅಸ್ತವನು ಅಕ್ಷಯ ಕುಮಾರನ 

ಭಂಗಿಸಿ ಬಿಸುಟಿದ್ಯೋ ಬಂದ ರಾಕ್ಷಸರ 11೫1! 
ದೂರ ಪೇಳುವರೆಲ್ಲರಾವಣನೊಡನೆ 

ಚೀರುತ ಕರೆಸಿದ ಇಂದ್ರಜಿತುವನ್ನೇ 

ಚೋರ ಕಪಿಯನು ಹಿಡಿದು ತಾ ಎನುತ 

ಶೂರರ ಕಳಿಸಿದ ನಿಜಸುತನೊಡನೆ mel 
ಹಿಡಿದನು ಇಂದ್ರಜಿತು ಕಡುಕೋಪದಿಂದ 

ಹೆಡಮುರಿಗೆ ಕಟ್ಟಿದ ಬ್ರಹ್ಮಾಸ್ತ್ರದಿಂದ 

ಗುಡುಗುಡುಗುಡುತ ಕಿಡಿಕಿಡಿಕಾರುತ 

ನಡೆದನು ಲಂಕೆಯ ಅಸುರನಿದ್ದೆಡೆಗೆ 11೭! 
ಕಂಡ ರಾವಣನು ಉದ್ದಂಡ ಕಪಿಯನ್ನ 

ಮಂಡೆಯ ತೂಗುತ ಮಾತನಾಡಿಸಿದ 

ಭಂಡ ಮಾಡುವೆನು ಬಿಡು ಬಿಡು ಕಪಿಯನ್ನ 

ದಂಡು ದುರದುರನೆ ನಡೆದನಾಗ 11೮11 
ಛಲವ್ಯಾಕೋ ನಿನಗಿಷ್ಟುಎಲೆ ಕೋಡಿಗನೇ 
ನೆಲೆಯಾವುದ್ದೇಳೋ ನಿನ್ನೊಡೆಯನ್ನೆಸರನ್ನೇ 
ಬಲವಂತ ರಾಮರ ಭಂಟ ಬಂದಿಹನೋ 
ಹಲವು ಮಾತ್ಯಾಕೆ ಹನುಮನು ನಾನೇ 
ಬಡರಾವಣ ನಿನ್ನ ಬಿಡದು ಹಾಕುವೆನು 
ಎನ್ನೊಡೆಯನಪ್ಪಣೆ ಇಲ್ಲೆಂದು ತಾಳಿದೆನೆ 


ne 


-93- 


ಹನುಮಜ್ಜಯಂತಿ 
ಪುಡಿ ಮಾಡುವೆನು ಫುಲ್ಲಿರಾಕ್ಷಸನೆ 
ಕೊಡುವೆನೆ ನಿನ್ನಪ್ಪಣೆ ಅಕ್ಷರವನೆ noon 
ನಿನ್ನಂಥ ದೂತರು ರಾಮನ ಬಳಿಗೆ 
ಇನ್ನೆಷ್ಟು ಮಂದಿಗಳುಂಟು ಹೇಳೋ ನೀ ತ್ವಧಿಯಾ 
ನನ್ನಂಥ ದೂತರು ನಿನ್ನಂಥ ಪ್ರೇತರು 
ಇನ್ನೂರು ಮುನ್ನೂರು ಕೋಟಿ ಕೇಳರಿಯಾ 11೧೧॥ 
ಕಡು ಕೋಪದಿಂದಲಿ ಖೂಳ ರಾವಣನು 
ಸುಡಿ ಸುಡಿ ಬಾಲವ ಸುತ್ತಿ ವಸನವನು 
ಒಡೆಯನ ಮಾತಿಗೆ ತಡೆ ಬಡೆಯಿಲ್ಲದೆ 
ಒಡನೆ ಮುತ್ತಿದರು ಗಡಿಮನೆಯವರು 1೧೨॥ 
ತಂದರು ವಸನವ ತಂಡ ತಂಡದಲೆ 
ಒಂದೊಂದು ಮೂಟೆಯು ಎಂಭತ್ತು ಕೋಟಿ 
ಚಂದದಿ ಹರಳಿನ ತೈಲದಿ ನಿಲ್ಲಿಸಿ 
ನಿಂದ ಹನುಮನು ಬಾಲವ ಬೆಳೆಸುತ 1೧೩1 
ಶಾಲು ಸಕಲಾತಿಯು ಸಾಲ್ದೆ ಇರಲು 
ಸೀತೆಯ ವಸ್ತ್ರವ ಸೆಳೆದು ತಾರೆನಲು 
ಬಾಲವ ನಿಲ್ಲಿಸಿ ಬೆಂಕಿಯ ನೋಡುತಲೆ 
ಕಾಲ ಮೃತ್ಯುವಿನ ಕೆಣಕಿದರಲ್ಲೇ HOV 
ಕುಣಿಕುಣಿದಾಡುತ ಕೂಗಿ ಬೊಬ್ಬಿಡುತ 
ಇಣಕಿಣಕಿ ನೋಡುತ ಅಸುರರ ಅಣಕಿಸುತ 
ರುಣರುಣವೆನ್ನುತ ಬಾಲದ ಗಂಟೆಯು 
ಮನದಿ ಶ್ರೀರಾಮರ ಸ್ಥರಣೆಯ ಮಾಡುತ 10೫1 
ಮಂಗಳಂ ಶ್ರೀರಾಮಚಂದ್ರರೆ ನಿಮಗೆ 
ಮಂಗಳಂ ಭೂಪತಿ ಚರಣಗಳಿಗೆ 


-94- 


ಹನುಮಜ್ಜಯಂತಿ 


ಮಂಗಳವೆನುತಲಿ ರಾವಣ ನೋಡಲಾಗಿ 

ಭಂಗಿಸಿ ಅವನ ಗಡ್ಡಂಗಳಿಗೆ 11೧೬॥ 

ಹತ್ತಿತು ಅಸುರನ ಗಡ್ಡಮೀಸೆಗಳು 

ಸುತ್ತಿತು ಹೊಗೆಯು ಬ್ರಹ್ಮಾಂಡಕೋಟೆಗಳು 

ಚಿತ್ತದಿ ರಾಮರು ಕೋಷಿಸುವರೆಂದು 

ಚಿತ್ತದಿ ನಡೆದನು ಅರಸನಿದ್ದೆಡೆಗೆ 1೧೭/1 

ಸೀತೆಯ ಕ್ಷೇಮವ ಶ್ರೀರಾಮರಿಗ್ನೇಳಿ 

ಪ್ರೀತಿಯಿಂದಲಿ ಕೊಟ್ಟಕುರುಹು ಶರದಲಿ ಕಳಿ 

ಸೇತುವೆ ಕಟ್ಟಿ ಚದುರಂಗ ಮಾರ್ಬಲ 

ಮುತ್ತಿತು ಕೋಟೆಯ ಸೂರೆಗೈಯುತಲಿ 11೧೮11 

ವೆಗ್ಗಳವಾಯಿತು ರಾಮರ ದಂಡು 

ಮುತ್ತಿತು ಅಸುರರ ಕೋಟೆಯ ಕಂಡು 

ಹೆಗ್ಗದಿ ರಾಯರ ಬಗ್ಗು ಬಡಿವೆ ಎಂದು 

ದುಗ್ಗಳೆ ಪೇಳ್ಳೆಸಿ ರಾವಣಗಂದು 11೧೯॥ 

ರಾವಣ ಮೊದಲಾದ ರಾಕ್ಷಸರ ಕೊಂದು 

ಭಾವ ಶುದ್ಧದಿ ವಿಭೀಷಣಗೆ ಬಾಳೆಂದು 

ದೇವಿ ಸೀತೆಯರನೊಡಗೂಡಿಕೊಂಡು 

ದೇವ ಶ್ರೀರಾಮರು ರಾಜ್ಯವಾಳಿದರು mou 

ಶಂಖದ್ಯೆಯ್ದನ ಕಂದ ಶರಣು ಶರಣಯ್ಯ 

ಶಂಖಗಿರಿಯಲಿ ನಿಂತ ಹನುಮಂತರಾಯ 

ಪಂಕಜಾಕ್ಷ ಶ್ರೀ ಹಯವದನ ಕಟಾಕ್ಚದಿ 

ಬಿಂಕದಿ ಪಡೆದನು ಅಜನ ಪದವಿಯನು 11೨೧॥ 
ಸಸ್ಯ ಸೇ ಜೇ 


ಹನುಮಜ್ಜಯಂತಿ 
ಹನೂಮಾನ್‌ ಕಿಜ್ಜೆ 
ಜೈ ಜೈ ಹನೂಮಾನ್‌ ಕಿಚ್ಛೆ 


ಫೈಥೈಥೈಥೈಥೈತಕ ಥೈ ತಕ ತಕಿಟ ತಕ ಜೈ ಹನೂಮಾನ್‌ 
ಹರಿ ಸರ್ವೋತ್ತಮನೆಂಬುವ ತತ್ತ್ವಕ್ಕೆ 
ಜಯಭೇರಿಯ ಹೊಡೆದೆಯೊ ಹನುಮಾ 
ಢಣಢಣಢಣಢಣಢಣಢಣಢಣಢಣ 
ಜಯಭೇರಿಯ ನಾದವು ಕೇಳುತಿದೆ 

ವೈಷ್ಣವ ತತ್ತಗಳನುಬೋಧಿಸಿ 
ಜಯಭೇರಿಯ ಹೊಡೆದೆಯೊ ಬಲಭೀಮಾ 
ಢಣಢಣಢಣಢಣ ಢಣ ಢಣ ಢಣಢಣ 
ಜಯಚೇರಿಯ ನಾದವು ಕೇಳುತಿದೆ 
ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರುತ 
ಜಯಭೇರಿಯ ಹೊಡೆದೆಯೋ ಮಧ್ವ 
ಢಣಢಣಢಣಡಢಣ ಢಣಢಣಢಣಢಣ 
ಜಯಭೇರಿಯ ನಾದವು ಕೇಳುತಿದೆ 

ಅಂದಿನ ನಾದವು ಇಂದು ನುಡಿಯುತಿರೆ 
ಮಂದಿಗಳೆಲ್ಲರು ಕೇಳುವರು 

ತಂದೆ ಪ್ರಸನ್ನನ ಮಂದಿರದಿ ಇದು 
ಎಂದೆಂದಿಗೂ ಶಾಶ್ವತವಿರಲಿ 


ಸೇ ಖಂ ಖೇ 


ual 
11ಅ.ಪ.॥ 


11೧ 


HU 


11೩11 


11೪॥। 


ರಾಗ: ಲಹರಿ (ಕಾಪಿ) ತಾಳ: ಆದಿ (ತೀನ್‌ತಾಲ್‌) 


ಎಂತು ವರ್ಣಿಪೆನಮ್ಮಮ್ಮಾ 


ಯಂತ್ರೋದ್ಧಾರಕನಾಗಿ ಮೆರೆವನಾ 


uml 


ಹನುಮಜ್ಜಯಂತಿ 


ಕೋತಿರೂಪದಲಿ ಬಂದು ಭೂತಳಕೆ ಬೆಡಗು ತೋರಿ 

ಈ ತುಂಗಭದ್ರೆಯಲ್ಲಿ ಖ್ಯಾತಿಯಾಗಿಪ್ಪ ಯತಿಯಾ 11೧11 

ಸುತ್ತಲು ವಾನರ ಬದ್ಧ ಮತ್ತೆ ವಲಯಾಕಾರ ಮಧ್ಯ 

ಚಿತ್ರಕೋಣ ಅದರೊಳು ನಿತ್ಯದಲಿಯಿಪ್ಪಯತಿಯಾ uu 

ವ್ಯಾಸ ಮುನಿರಾಯರಿಂದ ಈ ಶಿಲೆಯೊಳಗೆ ನಿಂದು 

ಶ್ರೀಶ ವಿಜಯವಿಟ್ಕಲನ್ನ ಏಸು ಬಗೆ ತುತಿಪನ್ನ 11೩1 
ಸೇ ಸೇ ಶ್ಯ ಸೇ 


ರಾಗ : ಪಂತುವರಾಳಿ ತಾಳ: ಛಾಪು 
ವಾತನ್ನ ಜಯಾಜಾತನ್ನ ಲೋಕ 
ಪ್ರೀತನ್ನ ಸ್ತುತಿಸಿ ಖ್ಯಾತನ್ನ uml 
ವಿಷವನುಂಗದ ಮಹಾಶೌರ್ಯನ್ನ ನಿತ್ಯ 
ಅಸಮ ಸುಂದರ ಮತಿಧಾರ್ಯನ್ನ 
ನಿಶಾಚರ ಕುಲದೋಷ ಸೂರ್ಯನ್ನ, ಆರಾ 
ಧಿಸುವ ಭಕ್ತರ ಸುಕಾರ್ಯನ್ನ 11೧॥ 
ವಾನರ ಕುಲದೊಳು ಧೈರ್ಯನ್ನ ಮುದ್ದು 
ಆನನ ಗೀರ್ವಾಣವರ್ಯನ್ನ 
ಆನಂದ ವಿಜ್ಞಾನ ಚರ್ಯನ್ನ ದುಷ್ಟ 
ದಾನವರಳಿದತಿ ವೀರ್ಯನ್ನ el 
ದ್ವಿಜರಾಜ ಕುಲಾಗ್ರಣಿ ಭೀಮನ್ನ ಮಹ 
ದ್ವಿಜಕೇತನಂಘ್ರಗೆ ಪ್ರೇಮನ್ನ 
ದ್ವಿಜರ ಪಾಲಿಸಿದ ನಿಸ್ಸೀಮನ್ನ ಕುರು 


ವ್ರಜವ ಸದೆದ ಸಾರ್ವಭೌಮನ್ನ 118 


ಅದ್ವೆ ಮತ ಕೋಲಾಹಲನ್ನ ವೇದ 


ಸಿದ್ಧಾಂತ ಶುಭಗುಣ ಶೀಲನ್ನ 
-97- 


ಹನುಮಜ್ಜಯಂತಿ 


ಸದ್ದೆ ಸವರ ಪಾಲನ್ನ ಗುರು 
ಣ £3 | 
ಮಧ್ಯಮುನಿ ಗುಣಲೋಲನ್ನ 11೪11 
ಚಾರುಚರಿತ ನಿರ್ದೋಷನ್ನ ಲೋಕ 
ಮೂರರೊಳಗೆ ಪ್ರಕಾಶನ್ನ 
ಧೀರ ವಿಜಯ ವಿಠ್ಠಲೇಶನ್ನ ಬಿಡದೆ 
ಆರಾಧಿಪ ಭಾರತೀಶನ್ನ EA 


ಶಸ ಸಂಸ 
ರಾಗ: ಆರಭಿ 
ಸೂತ್ರನಾಮಕ ಸುಂದರನೇಕ ಸೂತ್ರನಾಮಕ wml 
ಸೂತ್ರನಾಮಕ ಸತ್ತಾತ್ರ ಗರುಡ ಶಿಖ 
ನೇತ್ರ ವಿನುತ ಶುಭಗಾತ್ರಪವಿತ್ರ ॥ಅ.ಪ.॥ 
ರಾಮಪದ ಭೃಂಗ 
ರಾವಣಮದಭಂಗ ಕಾಮಗಜಸಿಂಗ 
ತಾಮಸ ಕುಲಕೆ ನೀ ಧೂಮಕೇತು ಬುಧ 
ಸಾಮನ ಸಾಗ್ರಣಿ ಕಾಮಿತಫಲದಾ 11೧॥ 
ಪಾಂಡುನಂದನ ಪಾಲಿಸು ಎನ್ನಾ 
ಖಂಡಪಾವನಾ 
ಅಂಡಜಾಧಿಪನ ಕಂಡು ಭಜಿಸಿ ದೋ 
ರ್ದಂಡ ಖಳಕುಲ ಚಂಡಪ್ರಚಂಡಾ 11೨1 
ಜ್ಞಾನದಾಯಕಾ 
ಆನಂದತೀರ್ಥ ದೀನಪೋಷಕ 
ಭಾನು ಕೋಟಿತೇಜ ವ್ಯಾಸವಿಠಲನ 
ಧ್ಯಾನದೊಳಿಹ ಮಾನಸಹಂಸಾ 11೩11 


%kkk 
.98- 


ಹನುಮಜ್ಜಯಂತಿ 
ರಾಗ: ಕಾಂಬೋದಿ ತಾಳ: ರುಂಪೆ 


ಅಪಮೃತ್ಯು ಪರಿಹರಿಸೋ ಅನಿಲದೇವ 
ಕೃಪಣ ವತ್ತಲನೆ ಕಾವರ ಕಾಣೆ ಜಗದೊಳಗೆ 112 


ನಿನಗಿನ್ನು ಸಮರಾದ ಅನಿಮಿತ್ತ ಬಾಂಧವರು 

ಎನಗಿಲ್ಲಆವಾವ ಜನುಮದಲ್ಲಿ 

ಅನುದಿನವು ಎಮ್ಮ ನೀನುದಾಸೀನ ಮಾಡುವುದು 

ಅನುಚಿತವು ಜಗದಿ ಸಜ್ಜನ ಶಿಖಾಮಣಿಯೆ 11೧॥॥ 


ಕರಣಾಭಿಮಾನಿಗಳು ಕಿಂಕರರು ಮೂರ್ಲೋಕ 

ಧೊರೆ ನಿನ್ನೊಳಗಿಪ್ಪಸರ್ವಕಾಲ 

ಪರಿಸರನೆ ಈ ಭಾಗ್ಯದೊರೆತನಕೆ ಸರಿಯುಂಟೆ 

ಗುರುವರನೆ ನೀ ದಯಾಕರನೆಂದು ಬಿನ್ನೈಪೆ TET 


ಭವರೋಗ ಮೋಚಕನೆ ಪವಮಾನ ರಾಯನಿ 

ನ್ನವರವನು ನಾನು ಮಾಧವ ಪ್ರಿಯನೆ 

ಜವನ ಬಾಧೆಯ ಬಿಡಿಸು ಅವನಿಯೊಳು ಸುಜನರಿಗೆ 

ದಿವಿಜಗಣ ಮಧ್ಯದೊಳು ಪ್ರವರ ನೀನಹುದೋ 11೩1 


ಜ್ಞಾನಾಯು ರೂಪಕನು ನೀನಹುದೊ ವಾಣಿ ಪಂ 

ಚಾನವಾದ್ಯಮರರಿಗೆ ಪ್ರಾಣದೇವ 

ದೀನವತ್ತಲನೆಂದು ನಾ ನಿನ್ನ ಮೊರೆಹೊಕ್ಕೆ 

ದಾನವಾರಣ್ಯ ಕೃಶಾನು ಸರ್ವದಾ ಎಮ್ಮ Yi 
ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು 

ಸಾಧರಣವಲ್ಲಸಾಧು ಪ್ರಿಯನೆ 

ವೇದವಾದೋದಿತ ಜಗನ್ನಾಥವಿಠ್ಗಲನ 

ಪಾದಭಜನೆಯನಿತ್ತು ಮೋದ ಕೊಡು ಸತತ 11೫1 


ಸೇ ಸೇ ಸೇ ಸೇ 
-99- 


ಹನುಮಜ್ಜಯಂತಿ 


ರಾಗ: ತಾಳ: ಆದಿ 


ಮಾರುತಿ ನಿನ್ನಾ ನಿರುತದಿ ಭಜಿಪೆ 

ತ್ವರಿತದಿ ಹರಿ ಸರ್ವೋತ್ತಮನೆಂಬುವ 

ಸರಸ ವಿಜ್ಞಾನವ ಸರಿ ಇಲ್ಲದೆ ಇತ್ತು 
ಪರಿಪಾಲಿಸು ಎಂದು ಶಿರಸದಿ ನಮಿಪೆ 
ಸರಿಯಾರಯ್ಯಾ ನಿನಗೀ ಸರಸಿಜಾಂಡದೊಳು 
ಆರಿಸಿ ನೋಡಲು ಆರಾರು ಇಲ್ಲವೊ 
ಕಾರುಣ್ಯಸಾಗರ ಕರುಣಿಸೇ ನೀ ಎನ್ನಾ 

ಹರಿ ತಾ ಕರುಣಿಪನೆಂದು 

ಅರಿತು ನಿನ್ನಯ ದಿವ್ಯ ಚರಣ ಸೇರಿದೆನಯ್ಯಾ 
ಸರಿಬಂದದ್ದು ಮಾಡೋ 

ಹರಿ ಕುಲಾವರಿಯಾನೆ 

ಪರಿಪರಿ ಜನರನ್ನು ಪಾಲಿಸಿ ಎನ್ನನು 

ದೂರದಿ ಇಟ್ಟರೆ ದೊರೆತನವೇನಯ್ಯಾ 
ಸಾರುವೆ ಸಾರುವೆ ಸರಸಿಜನಾಭನ ಸುತನೆ 
ಆರುಮೂರೆರಡೊಂದು ಸಾವಿರಾ 
ಮೂರೆರಡುಶತಶ್ವಾಸ ಜಪಗಳನು 

ಮೂರು ಜೀವರಲ್ಲಿನೀರಜಜಾಕಲ್ಪ 
ಪರಿಯಂತರ ಮಾಡಿ ಅವರವರ ಗತಿಯಾ 
ಮರಿಯದೆ ನೀಡುವಿ ಗಿರಿಶಾನುತಪಾದ 
ಗುರುಜಗನಾಥವಿಠಲನ ಅರಿವಂತೆ ಮಾಡೋ ಧೀರಾ ಕರುಣಿಯೇ ॥ 


ಸೀಸ ಸ ಸೇ 


-100- 


2 


ೆ ಹನುಮಜ್ಜಯಂತಿಯ | 


-101- 


ಹನುಮಜ್ಜಯಂತಿ 
ಹೆಸರುಬೇಳೆ/ಕಡಲೆಬೇಳೆ ಕೋಸಂಬರಿ 


ಬೇಕಾಗುವ ಪದಾರ್ಥಗಳು : ಒಂದು ಪಾವು ಹೆಸರುಬೇಳೆ / ಕಡಲೆಬೇಳೆ, 
ಒಂದು ಹೋಳು ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು , ಆರೇಳು 
ಹಸಿ ಮೆಣಸಿನಕಾಯಿ, ಚೂರು ಇಂಗು, ಸಾಸಿವೆ, ಕಡಲೇಕಾಯಿ ಎಣ್ಣೆ ಹಾಗೂ ಉಪ್ಪಿನ 
ಪುಡಿ. 
ತಯಾರಿಸುವ ವಿಧಾನ : 


ಶುದ್ಧಗೊಳಿಸಿದ ಹೆಸರುಬೇಳೆ/ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದು ನೆನೆ 
ಹಾಕಬೇಕು. ಒಂದೆರಡು ಗಂಟೆಗಳ ಕಾಲ ಚೆನ್ನಾಗಿ ನೆನೆದ ಬಳಿಕ ಬಸಿ ಹಾಕಬೇಕು. 
ತೆಂಗಿನಕಾಯಿಯನ್ನು ತುರಿದಿಟ್ಟುಕೊಂಡಿರಬೇಕು. ಬಸಿ ಹಾಕಿರುವ ಬೇಳೆಯನ್ನು ಸ್ಟೀಲ್‌ 
ಬೇಸನ್‌ಗೆ ಹಾಕಿಕೊಳ್ಳಬೇಕು. ಹಸಿ ಮೆಣಸಿನಕಾಯಿಯನ್ನು ಸಣ್ಣ ಸಣ್ಣಗೆ 
ಹೆಚ್ಚಿಟ್ಟುಕೊಂಡಿರಬೇಕು. ಬಾಣಲೆಯನ್ನು ಒಲೆಯ ಮೇಲಿರಿಸಿ ಮೂರು ಚಮಚ 
ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವಿ ಸಿಡಿದ ನಂತರ 
ಸಣ್ಣಗೆ ಹೆಚ್ಚಿಟ್ಟುಕೊಂಡ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಇಂಗು ಹಾಕಿ 
ಒಗ್ಗರಣೆ ಮಾಡಿಕೊಳ್ಳಬೇಕು. ಪಾತ್ರೆ ಅಥವಾ ಬೇಸನ್‌ನಲ್ಲಿ ಹಾಕಿಕೊಂಡ 
ಹೆಸರುಬೇಳೆಗೆ ಒಗ್ಗರಣೆ ಕಾಯಿತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪ ಸೇರಿಸಿ ಚೆನ್ನಾಗಿ 
ಕೈಯಾಡಿಸಬೇಕು. (ಇಷ್ಟವಾದಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡಿ 
ಕೋಸಂಬರಿಗೆ ಬೆರಸಬಹುದು). 


ನಿಂಬೆಹಣ್ಣಿನ ಪಾನಕ 
ಬೇಕಾಗುವ ಪದಾರ್ಥಗಳು : 
ಎರಡು ಅಥವಾ ಮೂರು ದಪ್ಪನೆಯ ನಿಂಬೆಹಣ್ಣುಗಳು, ಒಂದು ಪಾತ್ರೆಯಲ್ಲಿನೀರು, ಸಕ್ಕರೆ, 
ಕೇಸರಿಬಣ್ಣದ ಚಿಟಿಕೆ, ಪಚ್ಚಕರ್ಪೂರ ಮತ್ತು ಏಲಕ್ಕಿ. 


-~102- 


ಹನುಮಜ್ಜಯಂತಿ 


ತಯಾರಿಸುವ ವಿಧಾನ : ನಿಂಬೆಹಣ್ಣುಗಳನ್ನು ಎರಡಾಗಿ ಸೀಳಿ ರಸವನ್ನು 
ನೀರಿರುವ ಪಾತ್ರೆಗೆ ಹಿಂಡಿ, ಸಕ್ಕರೆ ಬೆರೆಸಿ ಒಂದು ಚಿಟಿಕೆ ಕೇಸರಿ ಬಣ್ಣವನ್ನು ಹಾಕಿ, 
ಒಂದು ಚೂರು ಪಚ್ಛರ್ಪೂರ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಪಾನಕವನ್ನು 
ತಯಾರಿಸಬಹುದು. 


ಬೇಲದಹಣ್ಣಿನ ಪಾನಕ 


ಬೇಕಾಗುವ ಪದಾರ್ಥಗಳು : 
ಮಾಗಿದ ಬೇಲದ ಹಣ್ಣುಗಳು, ಎರಡು ಬೆಲ್ಲದ ಅಚ್ಚು ಮತ್ತು ಏಲಕ್ಕಿ. 


ತಯಾರಿಸುವ ವಿಧಾನ : ಬೇಲದ ಹಣ್ಣು ಒಡೆದು ಅದನ್ನು ತೆಂಗಿನಕಾಯಿ 
ತುರಿಯಂತೆ ಈಳಿಗೆಮಣೆಯಲ್ಲಿ ತುರಿದು ನೀರಿಗೆ ಬೆರೆಸಿಟ್ಟು » ಬೆಲ್ಲದ ಪುಡಿಯನ್ನು 
ನೀರಿನ ಮಿಶ್ರಣಕ್ಕೆ ಸೇರಿಸಿ ಕಲಸಿ, ಏಲಕ್ಕಿಪುಡಿಯನ್ನು ಹಾಕಿ ಬೇಲದ ಹಣ್ಣಿನ ಪಾನಕವನ್ನು 
ತಯಾರಿಸಬಹುದು. 

ನಿಂಬೆಹಣ್ಣಿನ ಚಿತ್ರಾನ್ನ 

ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. ಅಕ್ಕಿ, ಎರಡು ನಿಂಬೆಹಣ್ಣು, 
ಉಪ್ಪು, ಕರಿಬೇವು ಕಡಲೆಕಾಯಿ ಬೀಜ, ಅರಿಶಿನ ಒಂದು ಚಿಟಿಕೆ, ಕಡಲೆಬೇಳೆ, 
ಕೊತ್ತಂಬರಿ ಸೊಪ್ಪು, ಎಣ್ಣೆ, ಹೆಸಿಕೊಬ್ಬರಿ ತುರಿ, ಹಸಿಮೆಣಸಿಕಾಯಿ. 

ತಯಾರಿಸುವ ವಿಧಾನ : ಕಾದ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ 
ಬೀಜ, ಹಸಿಮೆಣಸಿನಕಾಯಿ, ಅರಿಶಿನ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು 
ತಟ್ಟೆ ಅಥವಾ ಬೇಸನ್‌ನಲ್ಲಿ ಹರಡಿಕೊಂಡ ಅನ್ನಕ್ಕೆ ಉಪ್ಪು, ಮತ್ತು ನಿಂಬೆಹಣ್ಣಿನ 
ರಸವನ್ನು ಹಾಕಿ ಹನುಮಂತದೇವರ ಹಾಡುಗಳನ್ನು PE ಹೀಗೆ ನಿಂಬೆಹಣ್ಣಿನ 
ಚಿತ್ರಾನ್ನವನ್ನು ಸಿದ್ಧಗೊಳಿಸಬೇಕು. ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


-103- 


ಹನುಮಜ್ಜಯಂತಿ 
ಮಾವಿನಕಾಯಿ ಚಿತ್ರಾನ್ನ 


ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. ಅಕ್ಕಿ, ಎರಡು ದಪ್ಪನೆಯ 
ಮಾವಿನ ಕಾಯಿ, ತೆಂಗಿನ ಕಾಯಿ ಒಂದು ಹೋಳು, ಐದಾರು ಹಸಿ ಅಥವಾ 
ಒಣಮೆಣಸಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಚಮಚ ಸಾಸಿವೆ, ಅರಿಶಿನ, 
ಕಡಲೆಕಾಯಿ ಬೀಜ, ಕರಿಬೇವು ಮತ್ತು ಇಂಗು, ಉಪ್ಪು, ಕಡಲೆಕಾಯಿ ಎಣ್ಣೆ. 


ತಯಾರಿಸುವ ವಿಧಾನ : ಮಾವಿನ ಕಾಯಿ ಸಿಪ್ಪೆ ಹೆರೆದು, ಸಣ್ಣ ಸಣ್ಣ 
ಹೋಳುಗಳಾಗಿ ಹೆಚ್ಚಿಟ್ಟುಕೊಂಡು ಒರಳಿನಲಿ ಹೋಳುಗಳು, ಒಂದು ಚಿಟಿಕೆ ಅರಿಶಿನ, 
ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿ, ಬಾಣಲೆಯನ್ನು ಒಲೆಯ ಮೇಲಿರಿಸಿ ಅರ್ಧ ಬಟ್ಟಲು 
ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕರಿಬೇವು 
ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿಟ್ಟುಕೊಂಡ ಮಾವಿನಕಾಯಿ ಚಟ್ಟಿಯನ್ನು 
ಬಾಣಲೆಗೆ ಹಾಕಿ ಚೆನ್ನಾಗಿ ಕೆದಕಿ ಅನಂತರ ಅದನ್ನು ಅನ್ನಕ್ಕೆ ಹಾಕಿ ಚೆನ್ನಾಗಿ ಕಲಸಿ 
ಸಿದ್ಧಗೊಳಿಸಿದ ಚಿತ್ರಾನ್ನವನ್ನು ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 

ಹೆಸರುಕಾಳು ಕೋಸಂಬರಿ 


ಬೇಕಾಗುವ ಪದಾರ್ಥಗಳು : ಕಾಲು ಕೆ.ಜಿ. ಹೆಸರುಕಾಳು, ಒಂದು ಹೋಳು 
ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಇಂಗು, ಸಾಸಿವೆ, ಕಡಲೆಕಾಯಿ 
ಎಣ್ಣೆಮತ್ತು ಪುಡಿ ಉಪ್ಪು. 

ತಯಾರಿಸುವ ವಿಧಾನ : ಶುದ್ಧಗೊಳಿಸಿದ ಹೆಸರುಕಾಳನ್ನು ಚೆನ್ನಾಗಿ ತೊಳೆದು 
ಒ,ದು ದಿನ ಪೂರಾ ನೆನೆ ಹಾಕಿಡಬೇಕು. ಮರುದಿನ ನೀರನ್ನು ಬಸಿದು ನೆನೆದ ಕಾಳನ್ನು 
ಒಂದು ಪಾತ್ರೆಯಲ್ಲಿರಿಸಿ ಮುಚ್ಚಿ ಒಂದು ದಿನ ಹಾಗೆಯೇ ಇಡಬೇಕು. ಮೂರನೆಯ 
ದಿನ ಚೆನ್ನಾಗಿ ಮೊಳಕೆ ಬಂದ ಕಾಳುಗಳಿಗೆ ಕಾಯಿತುರಿ ಮತ್ತು ಒಗ್ಗರಣೆ ಹಾಕಿ 
ಮೊಳಕೆಗಳು ಒಡೆಯದಂತೆ ಕಲಸಿ (ಚಮಚ ಬಳಸಬಹುದು) ರುಚಿಗೆ ತಕ್ಕಷ್ಟುಉಪ್ಪು 
ಸೇರಿಸಿ, ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


-104- 


ಹನುಮಜ್ಜಯಂತಿ 
ಪಂಚಭಕ್ಷ 4 ಗಳು 
ಕಡಲೆಬೇಳೆ ಹೋಳಿಗೆ 


ಬೇಕಾಗುವ ಪದಾರ್ಥಗಳು : ಕಡಲೆಬೇಳೆ 1/4 ಕೆ.ಜಿ. ಮೈದಾಹಿಟ್ಟು 
1/4 ಕೆ.ಜಿ, ಬೆಲ್ಲ1/4 ಕೆ.ಜಿ, ಏಲಕ್ಕಿ ಪುಡಿ ಸ್ವಲ್ಪ, ಎಣ್ಣೆ-250 ಗ್ರಾಂ. 

ಮಾಡುವ ರೀತಿ: ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಲೆಯ ಮೇಲಿಡಿ. 
ಕುದಿಯಲು ತೊಡಗಿದ ಮೇಲೆ ಕ್ಲೀನ್‌ ಮಾಡಿದ ಕಡಲೆಬೇಳೆಯನ್ನು ತೊಲೆದು 
ಅದರಲ್ಲಿ ಹಾಕಿ. (ಅದು ಬೇಯುವಷ್ಟರಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ. 
ಮೈದಾಹಿಟ್ಟನ್ನು ಜರಡಿ ಹಿಡಿದುಕೊಳ್ಳಿ). ಚೆನ್ನಾಗಿ ಬೆಂದ ಮೇಲೆ ಒಲೆಯ ಉರಿಯನ್ನು 
ಆರಿಸಿ ಕಡಲೆಬೇಳೆ ಕಟ್ಟನ್ನು ಬಗ್ಗಿಸಿ ಬೇಳೆಯನ್ನು ಏಲಕ್ಕಿ ಪುಡಿ, ಬೆಲ್ಲದ ಪುಡಿಯೊಂದಿಗೆ 
ಸೇರಿಸಿದ ಅರೆಯುವ ಕಲ್ಲಿನಲ್ಲಿ ಹಾಕಿ ನಯವಾಗಿ ಅರೆಯಿರಿ. ಮೈದಾ ಹಿಟ್ಟಿಗೆ ಎಣ್ಣೆ, 
ನೀರು ಅರಿಶಿನಪುಡಿ, ಸೇರಿಸಿ ಕಲಸಿಕೊಳ್ಳಿ . ನಂತರ ಇನ್ನಷ್ಟು ಎಣ್ಣೆನ್ನು ಹಾಕಿ ಚೆನ್ನಾಗಿ 
ನಾದಿ ಲಿಂಬೆಹಣ್ಣಿನ ಗಾತ್ರದ ಉಂಡೆ ತಯಾರಿಸಿಕೊಳ್ಳಿ . ಅದನ್ನು ಕೈಯಲ್ಲಿ 
ತೆಗೆದುಕೊಂಡು ಬಟ್ಟಲಿನಂತೆ ಮಾಡಿ ಅದರಲ್ಲಿ ಹೂರಣದ ಉಂಡೆಯನ್ನು ಇಟ್ಟು 
ಹಿಟ್ಟಿನಿಂದ ಅದನ್ನು ಮುಚ್ಚಿ. ನಂತರ ಒಂದು ಬಾಳೆ ಎಲೆಯ ತುಂಡನ್ನು ನೀರಿನಲ್ಲಿ 
ತೊಳೆದು ಬಟ್ಟೆಯಿಂದ ಒರೆಸೆ ಒಲೆಯ ಮುಂದೆ ಹಿಡಿಯಿರಿ. ಬಿಸಿಗೆ ಎಲೆ 
ಮೃದುವಾಗುತ್ತದೆ. ನಂತರ ಅದಕ್ಕೆ ಸವರಿ ಹೂರಣ ತುಂಬಿತದ ಕಣತದ 
ಉಂಡೆಯನ್ನಿಟ್ಟು ಲಟ್ಟಣಿಗೆಯಿಂದ ಚಪಾಗಿ ಆಕಾರಕ್ಕೆ ಲಟ್ಟಿಸಿ. ಆಮೇಲೆ ಅದನ್ನು 
ಕಾದ ಕಾವಲಿಯ ಮೇಲೆ ಹಾಕಿ ಬೇಯಿಸಿಕೊಳ್ಳಿ . (ಬೇಕಿದ್ದರೆ ಹೋಳಿಗೆ 
ಬೇಯಿಸುವಾಗ ಸ್ವಲ್ಪ ಎಣ್ಣೆನ್ನು ಹಾಕಬಹುದು) ಎರಡೂ ಬದಿ ಚೆನ್ನಾಗಿ ಬೆಂದಮೇಲೆ 
ಹೋಳಿಗೆಯನ್ನು ಮೊಗಚೆಕ್ಕೆಯಿಂದ ತೆಗೆದು, ಅನಂತರ ನೇವೇದ್ಯಕ್ಕೆ ಮಂಡಲದ 
ಮೇಲಿಡಬೇಕು. 

ಬಾದಾಮಿ ಹಲ್ವ 

ಬೇಕಾಗುವ ಪದಾರ್ಥಗಳು : ಬಾದಾಮಿ ಮ - 125 ಗ್ರಾಂ, ಸಕ್ಕರೆ - 

250 ಗ್ರಾಂ, ತುಪ್ಪ- 1/2 ಬಟ್ಟಲು, ಕೇಸರಿ - 5 ದಳಗಳು, ಏಲಕ್ಕಿ ಪುಡಿ - ಸ್ವಲ್ಪ, 


ಹಾಲು - 1/2 ಲೋಟ, ಕೇಸರಿ ಬಣ್ಣ- ಸ್ವಲ್ಪ. 
-105- 


ಹನುಮಜ್ಜಯಂತಿ 


ಮಾಡುವ ರೀತಿ: ಬಾದಾಮಿ ಬೀಜವನ್ನು ಬೇಯಿಸಿಕೊಳ್ಳಿ. ನಂತರ ಸಿಪ್ಪೆ 
ಬಿಡಿಸಿ ಅರೆಯುವ ಕಲ್ಲಿನಲ್ಲಿ ಹಾಕಿ (ಸ್ಪಲ್ಪ ಸ್ವಲ್ಪ ನೀರು ಚಿಮುಕಿಸುತ್ತಾ) ನಯವಾಗಿ 
ಅರೆದುಕೊಳ್ಳಿ . (ಪೇಸ್ಟ್‌ ಸ್ವಲ್ಪ ಗಟ್ಟಿಯಾಗಿರಲಿ) ನಂತರ ಕೇಸರಿನ್ನು ಹಾಲಿನಲ್ಲಿ ನೆನೆಸಿ 
ಒಂದು ಬಾಣಲಿಯನ್ನು ಒಲೆಯ ಮೇಲಿಟ್ಟು ಅದರಲ್ಲಿ ಅರೆದುಕೊಂಡ ಬಾದಾಮಿ 
ಪೇಸ್ಟ್‌ ಮತ್ತು ಸಕ್ಕರೆಯನ್ನು ಹಾಕಿ ಮೊಗಚು ಚೆನ್ನಾಗಿ ಗೊಟಾಯಿಸಿರಿ. ಹಲ್ವ ಚೆನ್ನಾಗಿ 
ಬೆಂದು ಹೊಂದಿಕೊಂಡ ಮೇಲೆ ಕಾಯಿಸಿಕೊಂಡ ಹಾಲು, ಕೇಸರಿಬಣ್ಣಂ ಕುಂಕುಮ 
ಕೇಸರಿ, ಏಲಕ್ಕಿ ಪುಡಿ ಹಾಗೂ ತುಪ್ಪವನ್ನು ಹಾಕಿ ಚೆನ್ನಾಗಿ ಕೆದಕಿರಿ. ಎಲ್ಲಾವಸ್ತುಗಳೂ 
ಕೂಡಿಕೊಂಡು ಹಲ್ವ ಘಮಘಮ ಪರಿಮಳ ಬಂದ ಮೇಲೆ ಬಾಣಲಿಯನ್ನು ಇಳಿಸಿ. 
ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಕಡುಬು 


ಬೇಕಾಗುವ ಪದಾರ್ಥಗಳು : ಚಿರೋಟಿ ರವೆ - 500 ಗ್ರಾಂ, ಮೈದಾಹಿಟ್ಟು 
- 500 ಗ್ರಾಂ, ಸಕ್ಕರೆ - 400 ಗ್ರಾಂ, ಕೊಬ್ಬರಿ - 300 ಗ್ರಾಂ, ಗಸಗಸೆ - 50 
ಗ್ರಾಂ, ಕರಿಯಲು ಎಣ್ಣೆ ಅಗತ್ಯದಷ್ಟು. 

ಮಾಡುವ ರೀತಿ: ಕೊಬ್ಬರಿಯನ್ನು ತುರಿದುಕೊಂಡು ಸಕ್ಕರೆಗೆ ಬೆರೆಸಿ, ಸ್ವಲ್ಪ 
ನೀರು ಹಾಕಿ ಒಲೆಯ ಮೇಲಿಡಿ. ಅದು ತಳ ಹಿಡಿಯದಂತೆ ಕೆದುಕುತ್ತಿರಿ. ಅದು 
ಹೊಂದಿಕೊಂಡು ಗಟ್ಟಿ ಆದ ಮೇಲೆ ಕೆಳಗಿಳಿಸಿ. ಚಿರೋಟಿ ರವೆ, ಮೈದಾ ಹಿಟ್ಟನ್ನು 
ಒಂದುಗೂಡಿಸಿ, ಒಂದು ಚಮಚ ಉಪ್ಪಿನ ಪುಡಿ ಹಾಗೂ ಸ್ವಲ್ಪ ತುಪ್ಪ ; ಸ್ವಲ್ಪ ನೀರು 
ಹಾಕಿಕೊಂಡು ಚಪಾತಿ ಹಿಟ್ಟಿನಂತೆ ಕಲಸಿಕೊಳ್ಳಿ . ಅನಂತರ ಹಿಟ್ಟನ್ನು ಉಂಡೆಗಳನ್ನಾಗಿ 
ಮಾಡಿಕೊಂಡು ಒಂದೊಂದೇ ಉಂಡೆಯನ್ನು ಲಟ್ಟಿಸಿ, ಅದರೊಳಗೆ ಹೂರಣ ಇಟ್ಟು 
(ಹೂರಣಕ್ಕೆ ಗಸಗಸೆ ಬೆರೆಸಿರಬೇಕು) ಮುಚ್ಚಿ. ಕಡುಬಿನ ಅಚ್ಚಿಗೆ ಹಾಕಿ ತೆಗೆಯಿರಿ. 
ಎಲ್ಲ ಉಂಡೆಗಳನ್ನು ಇದೇ ರೀತಿ ಮಾಡಿಕೊಂಡ ನಂತರ ಬಾಣಲಿಗೆ ಎಣ್ಣೆ ಹಾಕಿ 
ಒಲೆಯ ಮೇಲಿಡಿ. ಎಣ್ಣೆ ಕಾದ ನಂತರ ಕಡುಬನ್ನು ಹದವಾಗಿ ಕರೆದು. ಅನಂತರ 
ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


-106- 


ಹನುಮಜ್ಜಯಂತಿ 
ಶಾವಿಗೆ ಪಾಯಸ (ಪರಮಾನ್ನ ) 


ತಯಾರಿಸುವ ವಿಧಾನ : ಶಾವಿಗೆಯನ್ನು ಬಾಣಲೆಯಲ್ಲಿ ತುಪ್ಪ ಹಾಕಿ 
ಹುರಿದುಕೊಳ್ಳುವುದು. ಒಲೆಯ ಮೇಲೆ ಪಾತ್ರೆಯಲ್ಲಿನೀರಿಡಿ. ನೀರು ಕುದಿದ ಮೇಲೆ 
ಅಳತೆಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ, ಸಕ್ಕರೆ ಕರಗಿದ ಮೇಲೆ ಕೆಳಗಿಳಿಸಿ ತುಪ್ಪದಲ್ಲಿ 
ಹುರಿದ ದ್ರಾಕ್ಷಿ, ಗೋಡಂಬಿಯನ್ನು ಶಾವಿಗೆಗೆ ಹಾಕಿ ಏಲಕ್ಕಿ ಪುಡಿ ಮತ್ತು 
ಕೇಸರಿದಳವನ್ನು ಹಾಕಿ ಕಾದು ಆರಿದ ಹಾಲನ್ನು ಹಾಕಿ ಸೌಟಿನಿಂದ ಆಡಿಸಿ ಮುಚ್ಚಿಟ್ಟು. 
ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 

ಅನ್ನದ ಕೇಸರಿಬಾತ್‌ 

ಬೇಕಾಗುವ ಪದಾರ್ಥಗಳು : ಅಕ್ಕಿ - 1 ಕೆ.ಜಿ, ಸಕ್ಕರೆ - 500 ಗ್ರಾಂ, 
ತುಪ್ಪ- 150 ಗ್ರಾಂ, ಗೋಡಂಬಿ - ದ್ರಾಕ್ಷಿ- 50 ಗ್ರಾಂ, ಯಾಲಕ್ಕಿ - 10, ಕೇಸರಿ 
ಬಣ್ಣ- 1 ಚಿಟಿಕೆ. 

ಮಾಡುವ ರೀತಿ: ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿರಿ. 
ಅಕ್ಕಿ ಬೇಯುವಷ್ಟು ನೀರು ಹಾಕಿ ಒಲೆಯ ಮೇಲಿಡಿ. ಅಕ್ಕಿ ಮುಕ್ಕಾಲು ಭಾಗ ಬೆಂದ 
ಮೇಲೆ ಸಕ್ಕರೆ ಹಾಕಿರಿ. ನಂತರ ಕೇಸರಿ ಬಣ್ಣ, ಯಾಲಕ್ಕಿ ಪುಡಿ ಹಾಕಿ ಕೆದಕಿರಿ. ಅಕ್ಕಿ 
ಪೂರ್ತಿ ಬೆಂದ ಮೇಲೆ ತುಪ್ಪದಲ್ಲಿ ಕರಿದ ಗೋಡಂಬಿ-ದ್ರಾಕ್ಷಿ ಹಾಕಿ ಗೊಟಾಯಿಸಿರಿ. 
ಕೇಸರಿಬಾತ್‌ ಗಟ್ಟಿಯಾಗಿರಬಾರದು. ಸ್ವಲ್ಪ ನೀರಾಗಿರಬೇಕು. ಹೀಗೆ ಕೇಸರಿ ಬಾತನ್ನು 
ತಯಾರಿಸಿ. ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 

ರಸಗುಲ್ಲ 

ಬೇಕಾಗುವ ಪದಾರ್ಥಗಳು : ಹಾಲು - 1 ಲೀಟರ್‌, ಸಕ್ಕರೆ - 1/2 
ಕೆ.ಜಿ, ಚಿರೋಟಿ ರವೆ - 50 ಗ್ರಾಂ, ಏಲಕ್ಕಿ ಪುಡಿ - ಸ್ವಲ್ಪ, ಪಚ್ಚಕರ್ಪೂರ - ಸ್ವಲ್ಪ, 
ಎಸೆನ್ಸ್‌ - ಸ್ವಲ್ಪ, ಕೇಸರಿ ಬಣ್ಣ- ಸ್ವಲ್ಪ, ಲಿಂಬೆಹಣ್ಣು- 1/2 ಹೋಳು 

ಮಾಡುವ ರೀತಿ: ಗಟ್ಟಿಯಾದ ಹಾಲನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ 
ಹಾಕಿ, ಒಲೆಯ ಮೇಲಿಡಿ ಕುದಿಯಲು ಶುರವಾದ ಮೇಲೆ ಲಿಂಬೆ ಹಣ್ಣಿನ ರಸವನ್ನು 


-107- 


ಹನುಮಜ್ಜಯಂತಿ 

ಹಿಂಡಿ ಹಾಲು ಒಡೆಯುವಂತೆ ಮಾಡಿ, ಹಾಲನ್ನು ಕೆಳಗಿಳಿಸಿ. ತಣ್ಣಗಾದ ಮೇಲೆ ಒಂದು 
ಬಟ್ಟೆಯಲ್ಲಿ ಅದನ್ನು ಶೋಧಿಸಿ. ನಿರೀನ ಭಾಗವನ್ನು ಚೆಲ್ಲಿ ಬಟ್ಟೆಯಲ್ಲಿಉಳಿದ ಹಾಲಿನ 
ಜಿಗುಟಿನಂತಹ ಭಾಗವನ್ನು ಜರಡಿ ಹಿಡಿದ ಚಿರೋಟಿ ರವೆಯಲ್ಲಿ ಹಾಕಿ ಕಲಿಸಿ, 
ಮೂರು ಗಂಟೆಗಳ ಕಾಲ ಬಿಡಿ. ಸಕ್ಕರೆಯನ್ನು ೩ ಭಾಗ ಮಾಡಿ ೧ ಭಾಗವನ್ನು 
ಒಂದು ಬಾಣಲಿಯಲ್ಲಿಹಾಕಿ ಒಲೆಯ ಮೇಲಿಟ್ಟುನೀರು ಸುರಿದು ಪಾಕ ತಯಾರಿಸಿ 
(ಆ ಪಾಕ ಮಿಠಾಯಿ ಪಾಕದಂತೆ ಅರೆಪಾಕವಾಗಿರಲಿ) ಅದಕ್ಕೆ ಕೇಸರಿ ಕಲರ್‌ ಹಾಗೂ 
ಎಸೆನ್ಸ್‌ ಹಾಕಿ ಕಲಸಿ, ಆಮೇಲೆ ಕಲಸಿಟಟ್ಟೊಕಂಡ ರವೆ ಹಾಗೂ ಹಾಲಿನ ಮಿಶ್ರಣವನ್ನು 
ಇನ್ನೊಮ್ಮೆಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ತಯಾರಿಸಿ, ಅನಂತರ ಉಳಿದ ಸಕ್ಕರೆಯನ್ನು 
ಒಂದು ಪಾತ್ರೆಯಲ್ಲಿಹಾಕಿ ಅದಕ್ಕೆ ನೀರು ಸೇರಿಸಿ ಒಲೆಯ ಮೇಲಿಡಿ. ಪಾಕ ಸಿದ್ದವಾದ 
ಮೇಲೆ ಅದರಲ್ಲಿ ತಯಾರಿಸಿಟ್ಟುಕೊಂಡ ಉಂಡೆಗಳನ್ನು ಹಾಕಿ ಬೇಯಿಸಿ. ಉಂಡೆ 
ಒಡೆಯದಂತೆ ನೋಡಿಕೊಳ್ಳಬೇಕು. ನಂತರ ಅದನ್ನು ತೆಗೆದು ಮೊದಲೇ 
ತಯಾರಿಸಿಟ್ಟುಕೊಂಡ ಮಿಠಾಯಿ ಪಾಕದಲ್ಲಿ ಹಾಕಿ. ಸ್ವಲ್ಪ ಸಮಯದಲ್ಲಿ ರಸಗುಲ್ಲಾ 
ಪಾಕವನ್ನು ಹೀರಿಕೊಂಡು ರಸಭರಿತವಾಗುತ್ತದೆ. ಹೀಗೆ ರಸಗುಲ್ಲಾವನ್ನು ತಯಾರಿಸಿ, 
ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಆಂಬೋಡೆ 


ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. ಕಡಲೆ ಬೇಳಿ, 
ಒಣಮೆಣಸಿನಕಾಯಿ ಏಳೆಂಟು, ತೆಂಗಿನಕಾಯಿ ಒಂದು ಹೋಳು, ಕೊತ್ತಂಬರಿ ಸೊಪ್ಪು 
ಒಂದು ಕಂತೆ, ಕರಿಬೇವು ಸೊಪ್ಪು, ಎಣ್ಣೆ, ಉಪ್ಪು ಮತ್ತು ಹಸಿಶುಂಠಿ. 


ಮಾಡುವ ರೀತಿ: ಬೇಳೆಯನ್ನು ಚೆನ್ನಾಗಿ ನೆನೆಹಾಕಿ, ನೆಂದ ಬಳಿಕ ಕಡಲೆ 
ಬೇಳೆ ಒಣಮೆಣಸಿನಕಾಯಿ, ತೆಂಗಿನತುರಿ, ಉಪ್ಪು ಇವುಗಳನ್ನು ಒರಳಿನಲ್ಲಿ 
ತರಿತರಿಯಾಗುವಂತೆ ರುಬ್ಬಿ, ಕರಿಬೇವು, ಕೊತ್ತಂಬರಿ ಸೊಪ್ಪು , ಹಸಿಶುಂಠಿ 
ಚೂರುಗಳನ್ನು ಸಣ್ಣಗೆ ಹೆಚ್ಚಿಕೊಂಡು ರುಬ್ಬಿದ ಮಸಾಲೆಗೆ ಬೆರೆಸಿ. 


-108- 


ಹನುಮಜ್ಜಯಂತಿ 


ಎಣ್ಣೆಯನ್ನು ಬಾಣಲೆಗೆ ಹಾಕಿ ಒಲೆಯ ಮೇಲಿಡಿ. ಕಡಲೆಬೇಳೆ ಹಿಟ್ಟನ್ನು ಸಣ್ಣ 
ಉಂಡೆಗಳನ್ನಾಗಿ ಮಾಡಿಕೊಂಡು ಅಂಗೈ ಮೇಲಿಟ್ಟು ತಟ್ಟಿ, ಕಾದ ಎಣ್ಣೆಲ್ಲಿ ಹಾಕಿ, 
ಕೆಂಪಾಗುವವರೆಗೂ ಕರಿದು ಜಾಲರಿಯ ಸಹಾಯದಿಂದ ಎಣ್ಣೆ ಬಸಿದು 
ಆಂಬೋಡೆಯನ್ನು ತಯಾರಿಸಿ, ಅನಂತರ ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 


ಮೊಸರನ್ನ 


ಇ 
ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. ಅಕ್ಕಿ, ಒಂದು ಸೇರು ಗಟ್ಟಿ 
ಮೊಸರು (ಒಂದು ಲೀಟರ್‌ ಹಾಲಿನಿಂದ ತಯಾರಿಸಿದ), ಉಪ್ಪು, ಒಂದು ಹೋಳು 
ತೆಂಗಿನಕಾಯಿ, ಸಾಸಿವೆ. ಅರ್ಧ ಚಮಚ ಮೆಂತ್ಯ, ಹಸಿಮೆಣಸಿನಕಾಯಿ ಏಳೆಂಟು, 
ಒಂದು ಬಟ್ಟಲು ಹಾಲು, ಕೊತ್ತಂಬರಿ ಸೊಪ್ಪುಎರಡು ಕಟ್ಟು, ಹಸಿಶುಂಠಿ ಒಂದೆರಡು 
ಚೂರು ಮತ್ತು ಒಗ್ಗರಣೆಗೆ ತುಪ್ಪ. 


ಮಾಡುವ ರೀತಿ: ಚೆನ್ನಾಗಿ ತೊಳೆದು ಅಕ್ಕಿಯಿಂದ ಉದುರುದುರಾಗಿ ಅನ್ನ 
ಮಾಡಿಕೊಂಡು ಆರಲು ಬಿಡಿ. ಬಾಣಲೆಯನ್ನು ಒಲೆಯ ಮೇಲಿಟ್ಟು ಬಾಣಲೆಗೆ ತುಪ್ಪ 
ಹಾಕಿ ಸಾಸಿವೆ ಸಿಡಿಸಿ, ಮೆಂತ್ಯ, ಹೆಚ್ಚಿಟ್ಟ ಹಸಿ ಮೆಣಸಿನಕಾಯಿ, ಕೊತ್ತಂಬರಿಸೊಪ್ಪು 
ಹಾಕಿ ಚೆನ್ನಾಗಿ ಕೆದಕಿ ಒಗ್ಗರಣೆ ಮಾಡಿಕೊಳ್ಳಿ . ಅನ್ನವನ್ನು ಒಂದು ತಟ್ಟೆಯಲ್ಲಿ 
ಹಾಕಿಕೊಂಡು ಉಪ್ಪು, ಕಾಯಿತುರಿ ಹಾಕಿ, ಮೊಸರು ಮತ್ತು ಹಾಲು (ಕಾಯಿಸಿ ಆರಿಸಿದ 
ಹಾಲು) ಇವೆರಡನ್ನು ಅನ್ನಕ್ಕೆ ಹಾಕಿ ಕಲಸಿ. ಹಸಿಶುಂಠಿ, ಸಣ್ಣಗೆ ಹೆಚ್ಚಿ ಅಥವಾ ಜಜ್ಜಿ 
ಹಾಕಿ. ಮಾಡಿಟ್ಟುಕೊಂಡ ಒಗ್ಗರಣೆಯನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಕಲಸಿ. ಅನಂತರ 
ನೇವೇದ್ಯಕ್ಕೆ ಮಂಡಲದ ಮೇಲಿಡಬೇಕು. 

% kk 3% 


-109- 


ಹನುಮಜ್ಜಯಂತಿ 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ I 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಆಸ್ಫದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕ 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
% 1 ಇಂ 
ಹನುಮಜ್ಜಯಂತಿ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಇ ಬು ಜು ಜು 


-410- 


| 
' 
| 


ಕ್ಷಿ ತ್ತ 
IE 
ಸ, 
, 


ಸ್ಯ 


ತ Wo 1:14. 3/11 


ತ ಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂಡ ಪ್ರತಿಷ್ಠಾ 
| ಗಿರಿನಗರ, ಬೆಂಗಳೂರು - 560 085 


' ಫರಿಪೂರ್ಣಫಲಕ್ಕಾಗಿ ಶಾಸ್ತ್ರೊಂಕ್ರಮಾರ್ಗದರ್ಶಿನಿಂ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ಭಾದ್ರಪದಮಾಸ 


ವಿದ್ದಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ: 
ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ), 
ಬೆಂಗಳೂರು 


ii 
“ಭಾದ್ರಪದಮಾಸ'' ಶಾರ್ವರಿ ॥ ಶ್ರಾವಣ ॥ ಶುದ್ಧ ಹುಣ್ಣಿಮೆ, (ದಿನಾಂಕ : 3-8- 2020) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 


ಶ್ರೀಶ್ರೀವಿದ್ಯಾಧೀಶತೀರ್ಥ ಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


© :No portion of this book or other books of the set of 30 can be published 
through Whatsapp or Facebook or by way of scanning. Anybody indulging in 
such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದಾ ನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 
ಪುಟಗಳು : vi + 136 


ಅಕರಜೋಡಣೆ : ಸುಬ್ಬಣ್ಣ ಕೆಂಪದಾಳಿಹಳ್ಳಿ ಕ 

ಇ ೪ 
9141311280 

ಮುಖಪುಟ - ಶ್ರೀವಿಶಾ ತ್ಮಾ, ಕಾರ್ತಿಕಜೋಷಿ. 

ಮುದ್ರಣ : 

ಮುಕ್ತಿಪಥ ಮುದ್ರಣಾಲಯ, 

(ಪಿ. ಮಂಜುನಾಥ) 

ಬೆಂಗಳೂರು. 


ಬಹಳ ಚತುರೆಯೂ ವಿದ್ಯಾಪ್ರವೀಣಳೂ ಆದ ಕುಮಾರಿ ॥ ಶ್ರಾವ್ಯ ಆಕಸ್ಮಿಕವಾಗಿ ಹರಿಪಾದ 
ಸೇರಿದ್ದಾಳೆ. ಕಲ್ಲಕುರ್ಚಿ ಫ್ಯಾಮಿಲಿಗೆ ಮಾಣಿಕ್ಕಪ್ರಾಯಳಾಗಿದ್ದ ಇವಳ ಸ್ಮರಣೆಗಾಗಿ ಈ 
ಜ್ಞಾನಸೇವೆಯನ್ನು ಮಾಡಲಾಗಿದೆ. ಇದರಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ಶ್ರಾವ್ಯಳಿಗೆ 


ತಲುಪಿ ಎಲ್ಲ ರೀತಿಯಲ್ಲಿಯೂ ಅವಳಿಗೆ ಶ್ರೇಯಸ್ಸಾಗಲಿ ಎಂದು ಪ್ರಾರ್ಥಿಸುತ್ತೇವೆ. 


ಇದಿ 0 ಇವಿ ಉಂ ಓಗಿ & ಓಟು ಟು ಜಾ 


— 
ಐ 


ಇಇ ಸಫಾ ಜ್ಞಾ 
& WY ಬು. 


| ದೂರ್ವಾಷ್ಠಮೀ 


ಕಲ್ಲಕುರ್ಚಿ ಫ್ಯಾಮಿಲಿ, ಬೋಸ್ಟನ್‌, 


ಯು. ಎಸ್‌. ಎ. 
ವಿಷಯಾನುಕ್ರಮಣಿಕೆ 

ಭಾದ್ರಪದಮಾಸ ಶುಕ್ಸಪಕ್ಚ 15. ಜ್ಯೇಷ್ಠಾಲಕ್ಷ್ಮೀಪೂಜೆ 22 
ಭಾದ್ರಪದಮಾಸಮಾಹಾತ್ಮೆ 1 | 16. ಜ್ಯೇಷ್ಠಾಲಕ್ಷ್ಮೀ ಹಾಡು 27 
ಪ್ರೋಷ್ಠಪದಿ 2 | 17. ಜ್ಯೇಷ್ಠಾಲಕ್ಷ್ಮೀವ್ರತಕಥೆ 27 
ಭಾಗವತಸಪ್ತಾಹ 4 | 18. ನಂದಾನವಮೀ 28 
ಹರಿತಾಲಿಕಾ ವ್ರತ 6 | 19. ಶ್ರೀರಘುನಂದನತೀರ್ಥರು 29 
ಸ್ವರ್ಣಗೌರೀವ್ರತ 8 | 20. ಶ್ರೀಜಗನ್ನಾಥದಾಸರು 29 
ಗಣೇಶಚತುರ್ಥೀ 8 | 21. ದಶಾವತಾರವ್ರತ 31 
ಯಷಿಪಂಚಮೀ 9 | 22. ವಿಷ್ಣುಪರಿವರ್ತನೋತ್ಸವ 32 
ಭೂವರಾಹಜಯಂತೀ 10 |23. ವಿಷ್ಣುಪಂಚಕವ್ರತ 32 
ರಘುಪುಂಗವತೀರ್ಥರು 13 | 24. ಕಲ್ಕಿದ್ವಾದಶೀವ್ರತ 38 
. ಸೂರ್ಯಷಷ್ಠೀ 14 | 25. ಪದ್ಮನಾಭೈಕಾದಶೀವ್ರತ 40 
. ಕಲ್ಕಿಜಯಂತೀ 14 | 26. ವಾಮನಜಯಂತೀ 47 
. ಮುಕ್ತಾಭರಣಸಪ್ತಮೀ 18 | 27. ವಾಮನಜಯಂತೀ ಪೂಜೆ 51 
. ಶ್ರೀಶಪ್ರಾಣೇಶವಿಟ್ಕಲದಾಸರು. 21 | 28. ದಧಿವಾಮನಸ್ತೋತ್ರ 55 
21 | 29. ಅನಂತಚತುರ್ದಶೀ 56 


Ww 
[ 


ಕ ಅಗಸ್ತಪೂಜಾ 
- ಪೌರ್ಣಮಾಸೀಶ್ರಾದ್ಧ 
. ಪ್ರೋಷ್ಠಪದೀಮಂಗಳ 
. ಅನಂತನ ಹುಣ್ಣಿಮೆ 
. ಜನನಮರಣಕರ್ತವ್ಯಗಳು 
- ಪಿತೃಯಜ್ಗ 
ಣ್‌ 
. ಸಾಯುವ ಸಮಯದಲ್ಲಿನ 


ಕರ್ತವ್ಯ 


. ಮರಣಸೂಚನೆಗಳು 

. ಮರಣ ಹತ್ತಿರಬಂದಾಗ 
. ವಿವೇಕ ಇರಬೇಕು 

. ಆತುರದಾನಗಳು 

. ಗೋದಾನಗಳು 

- ವಿವಿಧಮರಣಗಳಲ್ಲಿ ಕರ್ತವ್ಯ 
. ಮರಣದಿನದ ಕರ್ತವ್ಯ 
ಕ ಅಸ್ಥಿಸಂಚಯನ 

. ಹತ್ತುದಿನದ ಕಾರ್ಯ 

. ಧರ್ಮೋದಕ 

. ಹನ್ನೊಂದನೆಯ ದಿನದ 


ಕರ್ತವ್ಯ 


. ವೃಷೋತ್ಸರ್ಗ 

. ಮಹೈಕೋದ್ಧಿಷ್ಟ 

. ಷೋಡಶತ್ರಯ 

. ಹನ್ನೆರಡನೆಯ ದಿನದ ಕಾರ್ಯ 
. ಹದಿಮೂರನೆಯ ದಿನದ 

. ಉದಕುಂಭಶ್ರಾದ್ಧ 

. ದಾನಗಳ ವಿವರ 

ಕ ಹದಿನಾಲ್ಕನೆಯ ದಿನದ ಕಾರ್ಯ 87 
. ಮೃತವರ್ಷದ ನಿಯಮಗಳು 


84 


88 


57. 
58. 
59. 
60. 
61. 
62. 
63. 
64. 
65. 
66. 
67. 
68. 
69. 
70. 
71. 
72. 
73. 
74. 
. ಯತಿದ್ವಾದಶೀ 
76. 
77. 
78. 
79. 
80. 
81. 
82. 
83. 
84. 


75 


ಪಿತೃಗಳ ವಿಭಾ 
ಅಮೂರ್ತಿಮಂತರು 
ಮೂರ್ತಿಮಂತರು 
ಪಿತೃಯಜ್ಞದ ಮಹಿಮೆ 
ಪಿತ್ಫಲಿಂಗಕ ಸೂಕ್ತ 
ಮಹಾಲಯ 
ಗಜಗೌರೀವ್ರತ 
ಕಪಿಲಷಷ್ಠೀ 
ಅವಿಧವಾನವಮೀ 
ಪಾರ್ವಣಶ್ರಾದ್ಧ 
ಅಜೈೆಕಾದಶೀಮಹಿಮೆ 


ಘಾತಚತುರ್ದಶೀ 
ಮಾಧವತೀರ್ಥರು 
ತರ್ಪಣ 
ತರ್ಪಣದ ವಿಧಾನ 
ಸರ್ವಪಿತೃತರ್ಪಣ 
ಮರಣಕಾಲ ಪ್ರಾರ್ಥನೆ 
ಅಶೌಚವಿಚಾರ 
ಅಶೌಚಾಚರಣೆಯ ವಿಧಾನ 
ಕರ್ಣಸೂಕ್ತ 

% 5% 5% % 


91 


ಮುನ್ನುಡಿ 
ಸ್ರಾವ ಹೆ 


ಭಾದ್ರಪದಮಾಸದಲ್ಲಿ ಅನೇಕ ಹಬ್ಬಗಳು ಬರುತ್ತವೆ. ಪ್ರೋಷ್ಠಪದೀ ಭಾಗವತ ಶ್ರವಣ 
ಮಾಡುವ ಮಹಾಪರ್ವಕಾಲವೂ ಆಗಿದೆ. ಮತ್ತು ಸಕಲ ಪಿತೃದೇವತೆಗಳೆ ಅನುಗ್ರಹವನ್ನು 
ಪಡೆದುಕೊಳ್ಳುವ ಮಹಾಲಯವೂ ಕೂಡ ಇದೇ ಮಾಸದಲ್ಲಿ ಪ್ರಾಪ್ತವಾಗುತ್ತದೆ. ಈ ಪುಸ್ತಕವು 
ಅತ್ಯಂತ ಉಪಯುಕ್ತವಾಗಿದೆ. ಮರಣವು ಸಮೀಪಿಸಿದಾಗ ಏನು ಮಾಡಬೇಕು. ಮರಣದ 
ಅನಂತರ ಏನು ಮಾಡಬೇಕು? ಈ ಎಲ್ಲ ವಿಚಾರಗಳಿಗೂ ಈ ಪುಸ್ತಕವು ಅನಿವಾರ್ಯ- 
ವಾಗುತ್ತದೆ. ಮರಣಸಮೀಪಿಸಿದಾಗ ಮಾಡಬೇಕಾದ ಅವಸರದ ಕಾರ್ಯಗಳನ್ನು ನೀಡಲಾಗಿದೆ. 
ಇದೇ ಪುಸ್ತಕದ ಕೊನೆಯಲ್ಲಿಕರ್ಣಸೂಕ್ತವನ್ನು ನೀಡಲಾಗಿದೆ. ಇದನ್ನು ಕಿವಿಯಲ್ಲಿಪಾರಾಯಣ 
ಮಾಡಬೇಕು. ಹಾಗೂ ಆಶೌಚದ ವಿಚಾರವೂ ಕೂಡ ವಿವರವಾಗಿ ಇದರಲ್ಲಿ ಉಲ್ಲೇಖ- 
ಗೊಂಡಿದೆ. ಎಲ್ಲ ಸಾಧಕರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಹಾಗೂ ಈ 
ಎಲ್ಲವಿಚಾರಗಳನ್ನು ಅನುಗ್ರಹಿಸಿದ ಪರಮಪೂಜ್ಯ ಶ್ರೀ ವಿಶ್ವನಂದನತೀರ್ಥ ಶ್ರೀಪಾದಂಗಳವರಿಗೆ 
ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ವಿದ್ವಾನ್‌. ಸಿ. ಆರ್‌. ಪ್ರದೀಪಸಿಂಹಾಚಾರ್ಯರು 
ಈ ಎಲ್ಲ ವಿಚಾರವನ್ನು ನೀಡಿದ್ದಾರೆ. ಇವರಿಗೂ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಈ 
ಪುಸ್ತಕದ ಡಿ.ಟಿ.ಪಿ. ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮನ್ನು ತೊಡಗಿಸಿಕೊಂಡು ಉತ್ತಮ- 
ಸಲಹೆಗಳನ್ನು ನೀಡಿ ಅನೇಕ ವಿಷಯಗಳ ಯಥಾರ್ಥತೆಗೆ ಕಾರಣರಾದ ಸುಬ್ಬಣ್ಣ .ಕೆಂಪ- 
ದಾಳಿಹಳ್ಳಿ ಇವರಿಗೂ ಅನಂತ ಅಭಿನಂದನೆಗಳು. 

ಮೇಧಾವಿಯೂ ಪ್ರವೀಣಳು ಆದ ಕುಮಾರಿ ಶ್ರಾವ್ಯಳು ಆಕಸ್ಮಿಕವಾಗಿ ಹರಿಪಾದವನ್ನು 
ಸೇರಿದ್ದಾಳೆ. ಇವಳಿಗೆ ಈ ಗ್ರಂಥದಿಂದ ಪ್ರಾಪ್ತವಾಗುವ ಪುಣ್ಯವು ದೊರಕಲಿ. ಈ ಕೃತಿಯ 
ಸೇವೆಯನ್ನು ಮಾಡಿದ ಕಲ್ಲಕುರ್ಚಿ ಫ್ಯಾಮಿಲಿ, ಬೋಸ್ಟನ್‌ ಇವರಿಂದ ಇನ್ನೂ ಹೆಚ್ಚಿನ ಸೇವೆಯು 
ನಡೆಯಲಿ. ಶ್ರೀನಿವಾಸಕಲ್ಲಕುರ್ಚಿಯವರ ಉಪಕಾರವನ್ನು ಎಂದೆಂದೂ ಮರೆಯಲಾರೆ. ಇವರ 
ಪ್ರೋತ್ಸಾಹಕ್ಕೆ ಅನಂತ ಕೃತಜ್ಞತೆಗಳು. 


ವಿದ್ವಾನ್‌ ಬೆಮ ತ್ತಿ ವೇಂಕಟೇಶಾಚಾರ್ಯ 


I ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಭಾದ್ರಪದ ಮಾಸ 
ಮಾಸನಿಯಾಮಕ ವೃದ್ಧಾಪತಿಹೃಷೀಕೇಶಾಯ ನಮಃ 


ಭಾದ್ರಪದ ಮಾಸ ಮಾಹಾತ್ಮ್ಯೆ 


ಭಾದ್ರಪದ ಮಾಸದ ನಿಯಾಮಕನಾದ ವೃದ್ಧಾಸಮೇತ ಹೃಷೀಕೇಶನ ಪ್ರೀತಿಗಾಗಿ 
ಈ ಕೆಳಕಂಡ ಧರ್ಮಗಳನ್ನು ಮಾಡಬೇಕು.ಭಾದ್ರಪದಮಾಸದಲ್ಲಿ ಒಪ್ಪತ್ತು ಊಟ 
ಮಾಡುವುದರಿಂದ ಧನಲಾಭವೂ, ಆರೋಗ್ಯ ಲಾಭವೂ ಆಗುವುದು. ಪಾಯಸ, 
ಬೆಲ್ಲದ ಅನ್ನ, ಉಪ್ಪುಗಳ ದಾನವು ಈ ಮಾಸದಲ್ಲಿ ವಿಶೇಷ. 

ಚೈತ್ರ ಮೊದಲಾದ ಹನ್ನೆರಡು ಚಾಂದ್ರಮಾನ ತಿಂಗಳುಗಳಲ್ಲಿ ಆರನೆಯದು. ಈ 
ತಿಂಗಳಿನ ಹುಣ್ಣಿಮೆಯಂದು ಪೂರ್ವಾಭಾದ್ರಪದ ಅಥವಾ ಉತ್ತರಾಭಾದ್ರಪದ ನಕ್ಷತ್ರ 
ಬರುವುದರಿಂದ ಈ ಹೆಸರು. ಸೂರ್ಯ ಸಿಂಹರಾಶಿಯಲ್ಲಿ ಇರುವಾಗ ಶುಕ್ಲ 
ಪ್ರಥಮಾ ತಿಥಿಯಿಂದ ಈ ತಿಂಗಳು ಪ್ರಾರಂಭವಾಗಿ ಕನ್ಯಾರಾಶಿಯಲ್ಲಿಸೂರ್ಯನಿರು- 
ವಾಗ ಅಮಾವಾಸ್ಯೆಯೊಡನೆ ಮುಗಿಯುತ್ತದೆ. ಹಲವು ವರ್ಷಗಳಿಗೊಮ್ಮೆ ಸೂರ್ಯ 
ಸಿಂಹರಾಶಿಯಲ್ಲಿ ಇರುವಾಗಲೇ ಮಾಸ ಮಧ್ಯಮದಲ್ಲಿ ಸೂರ್ಯಸಂಕ್ರಮಣ ಬರದೆ 
ಚಾಂದ್ರಮಾನ ಸಂಭವಿಸುತ್ತದೆ. ಇದಕ್ಕೆ ಅಧಿಕ ಭಾದ್ರಪದಮಾಸ ಎಂದು ಹೆಸರು. 
ಚೈತ್ರಾದಿ ಮಾಸಗಣನೆಯಲ್ಲಿ ಈ ಅಧಿಕಮಾಸ ಆರನೆಯದು, ಏಳನೆಯದು 
ನಿಜಭಾದ್ರಪದ. ಭಾದ್ರಪದ ಮಾಸವನ್ನು ನಭಾಸ್ಯ, ಪ್ರೌಷ್ಠಪದ, ಭಾದ್ರ ಎಂಬ 
ಹೆಸರಿನಿಂದ ಕರೆಯುತ್ತಾರೆ. ವೇದದಲ್ಲಿ ಈ ತಿಂಗಳಿಗೆ ಇಷಃ ಎಂಬ ನಾಮಾಂತರವಿದೆ. 

ಅಧಿಕ ಭಾದ್ರಪದ ಮಾಸ ಮಲಮಾಸವಾದುದರಿಂದ ಇದರಲ್ಲಿ ನಿತ್ಯಕರ್ಮ- 
ಗಳನ್ನು ಬಿಟ್ಟು ಯಾವ ವ್ರತಾಚರಣೆಯೂ ಇರುವುದಿಲ್ಲ. ಭಾದ್ರಪದ ಮಾಸಾಂತ್ಯಕ್ಕೆ 
ವರ್ಷಯತು ಮುಗಿಯುತ್ತದೆ. 

ಗುರೂದಯದಿಂದ ವರ್ಷಗಣನೆ ಮಾಡುವ ಕ್ರಮದಂತೆ ಗುರು ಶತಭಿಷಾ, 
ಪೂರ್ವಭಾದ್ರಪದ, ಉತ್ತರಾಭಾದ್ರಪದ ನಕ್ಷತ್ರಗಳಲ್ಲಿ ಸಂಚರಿಸುವಾಗ ಉದಿತನಾದರೆ 


2 ಭಾದ್ರಪದಮಾಸ 
ಆ ವರ್ಷವನ್ನು ಭಾದ್ರಪದ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಈ ವರ್ಷದಲ್ಲಿ 
ಪಾಷಂಡಿಗಳಿಗೆ ತೊಂದರೆ, ಮುಂಗಾರು ಫಸಲಿಗೆ ಅನುಕೂಲ ಭಾದ್ರಪದ 
ತಿಂಗಳಿನಲ್ಲಿ ಗ್ರಹಣ ಸಂಭವಿಸಿದರೆ ಕಳಿಂಗ, ವಂಗ ಮಾಗಧ, ಸೌರಾಷ್ಟ್ರ ಮತ್ತು 
ಮ್ಲೇಚ್ಛ ದೇಶಗಳಿಗೆ ತೊಂದರೆ. ಉಳಿದ ದೇಶಗಳಲ್ಲಿ ಸುಭಿಕ್ಟ ಹೆಂಗಸರ ಗರ್ಭಕ್ಕೆ 
ತೊಂದರೆ ಎಂಬುದಾಗಿ ವರ್ಷಭವಿಷ್ಯ ಹೇಳುತ್ತದೆ. 


ನಾಲ್ಕು ಮುಖ, ಎಂಟು ಭುಜಗಳಿಂದ ಕೂಡಿ ಶ್ರೇಷ್ಠ ಹಂಸಾರೂಢನಾಗಿ 
ಬಿಳುಪು ವರ್ಣದಿಂದ ಕೂಡಿದ ಸ್ವರೂಪವುಳ್ಳವನಾಗಿರುತ್ತಾನೆಂದು ಭಾದ್ರಪದ 
ಮಾಸದ ಸ್ವರೂಪವನ್ನು ಶ್ರೀತತ್ತ್ವನಿಧಿಯಲ್ಲಿ ವರ್ಣಿಸಲಾಗಿದೆ. ಈ ತಿಂಗಳಿನಲ್ಲಿ 
ಅಭಿಮಾನಿ ದೇವತೆಯದ ಹೃಷಿಕೇಶನ ಪ್ರೀತಿಯನ್ನು ಪಡೆಯುವುದಕ್ಕಾಗಿ ಬೆಲ್ಲದ ಅನ್ನ 
ಪಾಯಸ ಕನ್ನಡಿ ಇವನ್ನು ದಾನಮಾಡುತ್ತಾರೆ ಈ ಮಾಸದಲ್ಲಿ ಹುಟ್ಟಿದವನ ಶರೀರ 
ತೆಳ್ಳಗಿರುತ್ತದೆ. ದಾನಮಾಡುವ ಉದಾರ ಸ್ವಭಾವಿರುತ್ತದೆ. ಮಡದಿ ಮಕ್ಕಳೊಡನೆ 
ಸೌಖ್ಯದಿಂದ ಇರುತ್ತಾನೆ. 


ಭಾದ್ರಪದ ॥ ಶುಕ್ಲ! ಪ್ರತಿಪತ್‌ 


ಪ್ರೋಷ್ಠಪದಿ - ಅರುಣೋದಯೇತಸೌ ನಿರ್ವರ್ತ್ಯ ಶೌಚಂ ಸ್ನಾನಂ ಸಮಾ- 
ಚರೇತ್‌ । ನಿತ್ಯಂ ಸಂಕ್ಷೇಪತಃ ಕೃತ್ವಾಸಂಧ್ಯಾದ್ಯಂ ಸ್ವಂ ಪ್ರಯತ್ನತಃ ॥। ಸಪ್ತಾಹ ಕಾಲದಲ್ಲಿ 
ಬೆಳಿಗ್ಗೆ ಅರುಣೋದಯಕಾಲದಲ್ಲಿ ಅಂದರೆ ಸುಮಾರು ನಾಲ್ಕುವರೆ ಗಂಟೆಗೆ 
(ಸೂರ್ಯೋದಯಕ್ಕಿಂತ ಒಂದೂವರೆ ಗಂಟೆ ಮುಂಚಿತವಾಗಿ) ಶೌಚ, ಸ್ನಾನ, 
ಸಂಧ್ಯೆಯಗಳನ್ನು ಸಂಕ್ಷೇಪವಾಗಿ ಮಾಡಬೇಕು. ಕಥಾಮಂಟಪದಲ್ಲಿ ಪೂರ್ವಾಭಿ- 
ಮುಖವಾಗಿ ಕುಳಿತು ಆಚಮನ, ಪ್ರಾಣಾಯಾಮ ಮಾಡಿ ದೇಶ ಕಾಲಗಳನ್ನು 
ಉಚ್ಚರಿಸಿ ಗೋತ್ರ, ಪ್ರವರಾದಿಗಳನ್ನು ಉಚ್ಚರಿಸಿ ಹೀಗೆ ಸಂಕಲ್ಪ ಮಾಡಬೇಕು - 
""ಅಹಮತೀತಾನೇಕಜನಸಂಚಿತಾಖಿಲದುಷ್ಟೃತಿನಿವೃತ್ತಿಪುರಃಸರಮಾಧ್ಯಾತ್ಮಿಕಾದಿ 
ತ್ರಿವಿಧತಾಪನೋದಾರ್ಥಂ, ಅಸ್ಪತ್ಯುಲಪೂರ್ವಜಾತಾನಾಂ ವೈಕುಂಠಪದಪ್ರಾ- 
ಪ್ರರ್ಥಂ ಸಂತತಿಪ್ರತಿಬಂಧಕದೋಷನಿವೃತ್ತಿಪೂರ್ವಕಸತ್ಸಂತಾನಪ್ರಾಪ್ಕರ್ಥಂ 
ಆದಿತ್ಯಾದಿನವಗ್ರಹದೋಷಪೀಡಾಪರಿಹಾರಾರ್ಥಂ ಧರ್ಮಾರ್ಥಕಾಮಮೋಕ್ಕ_ 
ಚತುರ್ವಿಧಪುಣ್ಯಪುರುಷಾರ್ಥ- ಹರಿಸರ್ವೋತ್ತಮತ್ವಜ್ಞಾನ- ಭಕ್ತಿವೈರಾಗ್ಯಸಿದ್ದ್ಯ- 


ಭಾದ್ರಪದ ಶುಕ್ಲಪಕ್ಷ 3 
ರ್ಥಂ ಅಂತಕಾಲೇ ವಿಶೇಷತೋ ವಿಷ್ಣುಸ್ಮರಣಸಿದ್ಯರ್ಥಂ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀಗೋಪಾಲಕೃಷ್ಣಪ್ರೇರಣಯಾ ಶ್ರೀಗೋಪಾಲ-ಕೃಷ್ಣ- 
ಪ್ರೀತ್ಯರ್ಥಂ ..... ಗೋತ್ರ...... ಪ್ರವರಾನ್ವಿತ ...... ಶರ್ಮಣಃ ಶುಕರೂಪಿಣೋ 
ವದನಾರವಿಂದಾತ್‌ ಶ್ರೀಕೃಷ್ಣವಾಜ್ಯಯಮೂರ್ತಿರೂಪಂ ಶ್ರೀಮದ್ಭಾಗವತಂ ಅನೇಕ 
ಶ್ರೋತೃಗಣಶ್ರವಣಪೂರ್ವಕಂ ... ದಿನಾದಾರಭ್ಯ ... ದಿನಪರ್ಯಂತಂ ಸಪ್ತಾಹ- 
ವಿಧಿನಾ ಯಥಾಶಕ್ತಿ ಶ್ರೋಷ್ಯಾಮಿ ॥ - ತದಂಗತ್ವೇನ ನಿರ್ವಿಘ್ನತಾಸಿದ್ಧರ್ಥಂ 
ಗಣಪತಿಪೂಜನಂ ಪುಣ್ಯಾಹವಾಚನಂ ಮಾತೃಕಾಪೂಜನಂ ನಾಂದೀಶ್ರಾದ್ದಂ 
ಶ್ರೀವೇದವ್ಯಾಸಪೂಜಾಂ ಚ ಕರಿಷ್ಯೇ ॥ 


ನನ್ನ ಹಿಂದಿನ ಅನೇಕ ಜನ್ಮಗಳಲ್ಲಿ ಸಂಚಿತವಾದ ಎಲ್ಲ ಪಾಪಗಳು ಪರಿ- 
ಹಾರವಾಗಿ ಆಧ್ಯಾತಿಶಾದಿ ತ್ರಿವಿಧತಾಪಗಳು ಕಳೆಯುವುದಕ್ಕಾಗಿ, ನಮ್ಮ ಕುಲದ 
ಪೂರ್ವಜರಿಗೆ ವೈಕುಂಠಲೋಕ ಪ್ರಾಪ್ತಿಯಾಗುವುದಕ್ಕಾಗಿ ಸಂತತಿ ಪ್ರತಿಬಂಧಕಗಳು 
ಕಳೆದು ಸತ್ಸಂತಾನ ದೊರಕುವುದಕ್ಕಾಗಿ, ಆದಿತ್ಯಾದಿ ನವಗ್ರಹದೋಷಷೀಡೆಗಳ 
ಪರಿಹಾರಕ್ಕಾಗಿ ಧರ್ಮಲಅರ್ಥಕಾಮಮೋಕ್ಷಗಳೆಂಬ ಚತುರ್ವಿಧಪುಣ್ಯಪುರು- 
ಷಾರ್ಥ ಹರಿಸರ್ವೋತ್ತಮತ್ವಜ್ಞಾನಭಕ್ತಿವೈರಾಗ್ಯ ಸಿದ್ಧಿಸುವುದಕ್ಕಾಗಿ ಅಂತ್ಯಕಾಲದಲ್ಲಿ 
ವಿಶೇಷವಾಗಿ ಎಷ್ಟುಸ]ರಣೆ ಲಭಿಸುವುದಕ್ಕಾಗಿ ಭಾರತೀರಮಣಮುಖ್ಯಪ್ರಾಣಾಂತ- 
ರ್ಗತಶ್ರೀಗೋಪಾಲಕೃಷ್ಣನ ಪ್ರೇರಣೆಯಿಂದ ಶ್ರೀಗೋಪಾಲಕೃಷ್ಣನ ಪ್ರೀತಿಗಾಗಿ ... 
ಗೋತ್ರ ... ಪ್ರವರ ... ಶರ್ಮ ಎಂಬ ಹೆಸರಿನವರಾದ ಶುಕಮುನಿ- 
ಸನ್ನಿಧಾನಯುಕ್ತರಾದ ಬ್ರಾಹ್ಮರ ಮುಖ ಕಮಲದಿಂದ ಶ್ರೀಕೃಷ್ಣನ ವಾಜ್ಮಯ- 
ಪ್ರತಿಮಾರೂಪವಾದ ಶ್ರೀಮದ್ಭಾಗವತವನ್ನು ಅನೇಕ ಶ್ರೋತೃಸಮೂಹಗಳ 
ಶ್ರವಣಪುರಃಸರವಾಗಿ ... ಈ ದಿನದಿಂದ ... ಈ ದಿನದವರೆಗೆ ಸಪ್ತಾಹವಿಧಿಯಿಂದ 
ಯಥಾಶಕ್ತಿ ಶ್ರವಣ ಮಾಡುವೆನು. ಅದಕ್ಕೆ ಅಂಗವಾಗಿ ಗಣಪತಿ ಪೂಜೆ, 
ಪುಣ್ಯಾಹವಾಚನ, ಮಾತೃಕಾಪೂಜೆ, ನಾಂದೀಶ್ರಾದ್ಧ ಮತ್ತು ಶ್ರೀವೇದವ್ಯಾಸ 
ಪೂಜೆಗಳನ್ನೂ ಮಾಡುವೆನು. - ಹೀಗೆ ಸಂಕಲ್ಪಮಾಡಿ ಗಣಪತಿ ಪೂಜೆ, 
ಪುಣ್ಯಾಹವಾಚನ, ಮಾತೃಕಾಪೂಜೆ, ನಾಂದೀಶ್ರಾದ್ಧಗಳನ್ನು ಮಾಡಿ, ಆಚಾರ್ಯ 
-ರಲ್ಲಿ ಶುಕಮುನಿಗಳನ್ನು ಭಾಗವತಪುಸ್ತಕದಲ್ಲಿ ಮಧ್ವಾಂತರ್ಗತ ಶ್ರೀವೇದವ್ಯಾಸ- 


4 ಭಾದ್ರಪದಮಾಸ 
ದೇವರನ್ನು ಆವಾಹಿಸಿ ಪೂಜೆ ಮಾಡಬೇಕು. ಬಳಿಕ ಹೀಗೆ ಪ್ರಾರ್ಥಿಸಬೇಕು - 
ಶುಕರೂಪದ್ವಿಜಶ್ರೇಷ್ಠ ಸರ್ವಶಾಸ್ತ್ರವಿಶಾರದ । ಶ್ರೀಮದ್ಧಾಗವತಾಖ್ಯಾನಾನ್ಮದಜ್ಞಾನಂ 
ವಿನಾಶಯ । ಸಂಸಾರಸಾಗರೇ ಮಗ್ನಂ ದೀನಂ ಮಾಂಕರುಣಾನಿಧೇ। ಕರ್ಮಗ್ರಾಹ- 
ಗೃಹೀತಾಂಗಂ ಮಾಮುದ್ಧರ ಭವಾರ್ಣವಾತ್‌ ಟ ಶ್ರೀಮದ್ಭಾಗವತಾಖ್ಯೋ5ಯಂ 
ಪ್ರತ್ಯಕ್ಷ! ಕೃಷ್ಣ ಏವ ಹಿ । ಸ್ವೀಕೃತೋತಸಿ ಮಯಾ ನಾಥ ಮುಕ್ತರ್ಹಂ ಭವಸಾಗರೇ | 
ಮನೋರಥೋ ಮದೀಯೋತಯಂ ಸರ್ವಥಾ ಸಫಲಸ್ವ್ವಯಾ । ನಿರ್ವಿಘ್ನೇನೈವ 
ಕರ್ತವ್ಯೋ ದಾಸೋತಹಂ ತವ ಕೇಶವ ॥ 


ಬಳಿಕ ಪ್ರವಚಕಾರರಾದ ಆಚಾರ್ಯರು ಭಾಗವತಮಾಹಾತ್ಮ್ಯವನ್ನು ಶ್ರೋತ್ಸ 
-ಗಳಿಗೆ ತಿಳಿಸಿ 108ಬಾರಿ ವಾಸುದೇವ ದ್ವಾದಶಾಕ್ಷರಮಂತ್ರ ಜಪಿಸಿ, ಭಾಗವತ- 
ಪ್ರವಚನವನ್ನು ಪ್ರಾರಂಭಿಸಬೇಕು. ದಿನದ ಕೊನೆಯಲ್ಲಿ ಯಜಮಾನ ತಿರುಗಿ 
ಪ್ರವಚನಕಾರನಿಗೂ ಪುಸ್ತಕಕ್ಕೂ ಹಿಂದೆ ಹೇಳಿದಂತೆ ಪೂಜೆಮಾಡಿ ಮಂತ್ರಾಕ್ಷತೆ 
ಪ್ರಸಾದಗಳನ್ನು ಸ್ವೀಕರಿಸಬೇಕು. ಕಥಾ ಪ್ರಾರಂಭ, ಮಧ್ಯದ ವಿರಾಮ ಮತ್ತು 
ಕೊನೆಯಲ್ಲಿ ಪ್ರತಿದಿನ ಭಗವನ್ನಾಮಸಂಕೀರ್ತನೆ ನಡೆಸಬೇಕು. ಅನ್ನದಾನಾದಿ- 
ಗಳನ್ನು ನಡೆಸಬೇಕು. 


ಸಪ್ತಾಹದ ಉದ್ಯಾಪನ (ಮಂಗಳ) - ಉದ್ಯಾಪನಹೋಮದಲ್ಲಿ 
ತುಪ್ಪದಿಂದ ಅಷಾಕ್ಷರ, ದ್ವಾದಶಾಕ್ಷರಮಂತ್ರಗಳಿಂದಲೂ, ಕೇಶವಾದಿ ಚತು- 
ರ್ವಿಂಶತಿ ಮಂತ್ರಗಳಿಂದಲೂ ಹೋಮಿಸಿ, ಅಶ್ವತ್ಥಸಮಿಧೆ, ಪಾಯಸ, ತುಪ್ಪ, 
ಎಳ್ಳು , ಜೇನುತುಪ್ಪಗಳಿಂದ ನೂರೆಂಟು ಬಾರಿ ಬ್ರಹ್ಮಗಾಯತ್ರಿಯಿಂದಲೂ ಚರು- 
ದ್ರವ್ಯದಿಂದ ದ್ವಾದಶಸ್ಕಂಧಗಳ ಆದ್ಯಂತಶ್ಲೋಕಗಳಿಂದಲೂ ಹೋಮಿಸಬೇಕು. 
ಯಜಮಾನ ಅಶಕ್ತನಾಗಿದ್ದರೆ ಹೋಮದ್ರವ್ಯಗಳನ್ನು ಬ್ರಾಹ್ಮಣನಿಗೆ ದಾನ ಮಾಡಿ- 
ದರೂ ಸಾಕು. ಬಳಿಕ ವಿಷ್ಣುಸಹಸ್ರನಾಮಗಳನ್ನು ಪಠಿಸಬೇಕು. ಭಾಗವತ ಪುಸ್ತಕ- 
ದಾನ ನೀಡಬೇಕು. ದ್ವಾದಶಮೂರ್ತ್ಯಾವಾಹನ ಪುರಸ್ಪರವಾಗಿ ಹನ್ನೆರಡು ಮಂದಿ 
ಬ್ರಾಹ್ಮಣರಿಗೆ ಮಧು, ಪಾಯಸ, ಮೃಷ್ಟಾನ್ನ, ಭೋಜನ ಮಾಡಿಸಬೇಕು. 
ಭೂರಿಭೋಜನ ನಡೆಸಿ ತಾನೂ ಉಂಡು, ಬಳಿಕ ಭಾಗವತಗ್ರಂಥದ ಮೆರವಣಿಗೆ 
ನಡೆಸಬೇಕು. 


ಭಾದ್ರಪದ ಶುಕ್ಸಪಕ್ಷ 5 

ಸಪ್ತಾಹದ ಮೊದಲನೆಯ ದಿನ ಯಜಮಾನ ಅರುಣೋದಯಕಾಲದಲ್ಲಿ 
ಶೌಚ, ಸ್ನಾನ, ಸಂಧ್ಯಾವಂದನಾದಿ ನಿತ್ಯಕರ್ಮಗಳನ್ನು ಪೂರೈಸಿ ಕಥಾಶ್ರವಣ 
ವಿಘ್ನಪರಿಹಾರಕ್ಕಾಗಿ ಗಣಪತಿ ಪೂಜೆಮಾಡಬೇಕು. ಬಳಿಕ ಪುಣ್ಯಾಹವಾಚನ, 
ಮಾತೃಕಾಪೂಜನ ಅಥವಾ ಅಷ್ಟದಾನಕಮಲ ಆಭ್ಯುದಯಶ್ರಾದ್ಧಮಾಡಿ, ಸರ್ವ- 
ತೋಭದ್ರಮಂಡಲ ಮಾಡಿ ಶ್ರೀಹರಿ, ವ್ಯಾಸಪ್ರತಿಮೆಯನ್ನು ಸ್ಥಾಪಿಸಿ ಪೂಜಿಸಬೇಕು. 
ಪ್ರದಕ್ಷಿಣ ನಮಸ್ಕಾರ ಮಾಡಬೇಕು - ಸಂಸಾರಸಾಗರೇ ಮಗ್ನಂ ದೀನಂ ಮಾಂ 
ಕರುಣಾನಿಧೇ | ಕರ್ಮಮೋಹಗೃಹೀತಾಂಗಂ ಮಾಮುದ್ಧರ ಭವಾರ್ಣವಾತ್‌ ॥ 
ದಯಾನಿಧಿಯೇ ಶ್ರೀವ್ಯಾಸ! ಸಂಸಾರಸಾಗರದಲ್ಲಿ ಮುಳುಗಿರುವ ದೀನ ನಾನು. 
ಕರ್ಮಮೋಹಗಳಿಂದ ಬದ್ಧನಾಗಿದ್ದೇನೆ. ನನ್ನನ್ನು ಸಂಸಾರಸಾಗರದಿಂದ ಉದ್ಧರಿಸು. 
ಅನಂತರ ಶ್ರೀಮದ್ಭಾಗವತಾಖ್ಯಗ್ರಂಥಕ್ಕೆ ಮುಖ್ಯಶ್ರೋತೃ ಧೂಪದೀಪ ಮುಂತಾದ 
ಸಾಮಗ್ರಿಗಳಿಂದ ಭಕ್ತಿಪೂರ್ವಕವಾಗಿ ವಿಧ್ಯುಕ್ತವಾಗಿ ಪೂಜೆ ಮಾಡಬೇಕು. ಪುಸ್ತಕದ 
ಮುಂದೆ ತೆಂಗಿನಕಾಯಿ ಅಥವಾ ಬಿಲ್ಪಘಫಲವಿರಿಸಿ ನಮಿಸಿ ಸ್ತುತಿಸಬೇಕು - 
ಶ್ರೀಮದ್ಧಾಗವತಾಖ್ಯಸ್ತೃಂ ಪ್ರತ್ಯಕ್ಷ! ಕೃಷ್ಣ ಏವ ಹಿ । ಸ್ವೀಕೃತೋತಸಿ ಮಯಾ ನಾಥ 
ಮುಕ್ತರ್ಥಂ ಭವಸಾಗರೇ। ಮನೋರಥೋ ಮದೀಯೋತಕ5ಯಂ ಸಫಲಃ ಸರ್ವಥಾ 
ತ್ವಯಾ । ನಿರ್ವಿಘ್ನೇನೈವ ಕರ್ತವ್ಯೋ ದಾಸೋ5ಹಂ ತವ ಕೇಶವ ॥ ಶ್ರೀಮದ್ಭಾಗವತ 
ಎಂಬ ಹೆಸರಿನ ನೀನು ಪ್ರತ್ಯಕ್ಷ ಶ್ರೀವ್ಯಾಸ ಕೃಷ್ಣರ ಪ್ರತಿಮೆ ಎನಿಸಿರುವಿ. ಈ 
ಸಂಸಾರಸಾಗರದಲ್ಲಿ ಮುಕ್ತಿಸಾಧನೆಗಾಗಿ ನಿನ್ನ ಆಶ್ರಯವನ್ನು ಅವಲಂಬಿಸಿದ್ದೇನೆ. 
ಕೇಶವ! ನಾ ನಿನ್ನ ದಾಸ, ನನ್ನ ಈ ಮನೋರಥವನ್ನು ನಿರ್ವಿಘ್ಲವಾಗಿ ಸರ್ವಥಾ 
ಸಫಲವಾಗುವಂತೆ ಮಾಡು. ಹೀಗೆ ಗ್ರಂಥಾಭಿಮಾನಿ ಮುಖ್ಯಪ್ರಾಣನನ್ನು ಪ್ರಾರ್ಥಿಸಿ 
ಪ್ರವಚನಕಾರನನ್ನು ವರಣ ಮಾಡಿ ಪಂಚೋಪಚಾರ ಪೂಜಿಸಬೇಕು. ಅವನನ್ನು 
ಸುಂದರ ವಸ್ತ್ರಾಭರಣಗಳಿಂದ ಪೂಜಿಸಿ ಸ್ತುತಿಸಬೇಕು - ಶುಕರೂಪ ದ್ವಿಜಶ್ರೇಷ್ಠ 
ಸರ್ವಶಾಸ್ತ್ರವಿಶಾರದ । ಶ್ರೀಭಾಗವತವ್ಯಾಖ್ಯಾನಾದಜ್ಞಾನಂ ಮೇ ವಿನಾಶಯ ॥ 
ಶುಕಮುನಿಯ ಪ್ರತೀಕನಾಗಿರುವನು, ಸರ್ವಶಾಸ್ತ್ರಪಾರಂಗತನಾಗಿರುವನು ಇಂಥ 
ಬ್ರಾಹ್ಮಣೋತ್ತಮನೇ! ಶ್ರೀಮದ್ಭಾಗವತಪ್ರವಚನದ ಮೂಲಕ ನನ್ನ ಅಜ್ಞಾನವನ್ನು 
ನಾಶಗೊಳಿಸು. 


6 ಭಾದ್ರಪದಮಾಸ 

ಪ್ರವಚನಕಾರನ ಮುಂದೆ ಯಜಮಾನ ವ್ರತನಿಯಮಸ್ವೀಕಾರ ಮಾಡಿ ಏಳು 
ದಿನಗಳ ಕಾಲ ಅದನ್ನು ನಡೆಸಬೇಕು. ಪ್ರವಚನಕ್ಕೆ ವಿಘ್ನ ಉಂಟಾಗದಿರಲು ಐದು 
ಮಂದಿ ಬ್ರಾಹ್ಮಣರನ್ನು ವರಣ ಮಾಡಬೇಕು. ಅವರು ಗಾಯತ್ರಿಯನ್ನೂ 
ವಾಸುದೇವ ದ್ವಾದಶಾಕ್ಷರಮಂತ್ರವನ್ನೂ ಜಪಿಸಬೇಕು. ಗೀತಾ, ವಿಷ್ಣುಸಹಸ್ರನಾಮ 
ಪಠನ ಮಾಡಬೇಕು. ಬಳಿಕ ಹರಿನಾಮಸಂಕೀರ್ತನ ಮಾಡುವ ವಿಷ್ಣುಭಕ್ತರಾದ 
ಬೇರೆ ಬ್ರಾಹ್ಮಣರನ್ನೂ ಪೂಜಿಸಿ ನಮಸ್ಕರಿಸಿ ಅವರ ಅನುಮತಿ ಪಡೆದು ಆಸನ 
ಸ್ವೀಕರಿಸಬೇಕು. ಲೌಕಿಕಸಂಪತ್ತು ಹಣ ಮನೆ ಪುತ್ರಾದಿ ಚಿಂತೆಯನ್ನು ತ್ಯಜಿಸಿ 
ನಿರ್ಮಲಮನಸಿನಿಂದ ಭಾಗವತಕಥೆಯನ್ನೇ ಏಕಾಗ್ರಚಿತ್ತನಾಗಿ ಶ್ರವಣ ಮಾಡಿದರೆ 
ಉತ್ತಮವಾದ ಫಲವನ್ನು ಹೊಂದುವನು. ಶ್ರವಣ, ಕೀರ್ತನಸಮಯಗಳಲ್ಲಿ 
ಮಲಮೂತ್ರವಿಸರ್ಜನೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುವ ದೃಷ್ಟಿಯಿಂದ ಮಿತ- 
ಪ್ರಮಾಣದಲ್ಲಿ ಲಘು ಆಹಾರ ಸೇವಿಸುವುದು ಒಳ್ಳೆಯದು. ಒಪ್ಪೊತ್ತು ಮಾತ್ರ 
ಭೋಜನ ಮಾಡುವುದು ಮತ್ತು ಆಗಲೂ ಕೇವಲ ಹವಿಷ್ಯಾನ್ನ ಉಣ್ಣುವುದು 
ಉತ್ತಮ. ಶಕ್ತಿಯಿದ್ದರೆ ಏಳು ದಿನವೂ ಪೂರ್ತಿ ಉಪವಾಸವಿದ್ದು ಕಥಾಶ್ರವಣ 
ಮಾಡಬೇಕು. ಅಥವಾ ಕೇವಲ ತುಪ್ಪವನ್ನೋ ಹಾಲನ್ನೋ ಹಣ್ಣುಗಳನ್ನೋ 


ಸೇವಿಸಬೇಕು. ಯಾವುದಾದರೊಂದು ನಿಯಮ ಅನುಸರಿಸಿ ಕಥಾಶ್ರವಣ ಮಾಡ- 
ಬೇಕು. 


ಭಾದ್ರಪದ ॥ ಶುಕ್ಲ॥। ತೃತೀಯಾ 


ಹರಿತಾಲಿಕಾ ವ್ರತ- ಭಾದ್ರಪದ ಶುಕ್ಲತೃತೀಯಾದಂದು ಈ ವ್ರತಾಚರಣೆಯಿಂದ 
ಸ್ತ್ರೀಯರಿಗೆ ಸೌಮಾಂಗಲ್ಯ , ಪುತ್ರ, ಪೌತ್ರ ಅಭಿವೃದ್ಧಿಯಾಗುವುದು. 


ಈ 

ಹರಿತಾಲಿಕಾ ವ್ರತವನ್ನು ಭಾದ್ರಪದ ಶುಕ್ಲ ತದಿಗೆಯಂದು ಮಾಡುತ್ತಾರೆ. 
ಪಾರ್ವತಿಯು ಈ ವ್ರತವನ್ನು ಮಾಡಿ ಶಿವನನ್ನು ಪಡೆದಳು. ಆದುದರಿಂದ 
ಯುವತಿಯರು ತಮಗೆ ಅಪೇಕ್ಷಿತ ವರನನ್ನು ಪಡೆಯಲು ಈ ವ್ರತವನ್ನು ಮಾಡುತ್ತಾರೆ 


ಹಾಗೂ ಅಖಂಡ ಸೌಭಾಗ್ಯ ಸಿಗಲು ವಿವಾಹಿತ ಸ್ತ್ರೀಯರು ಈ ವ್ರತವನ್ನು 
ಮಾಡುತ್ತಾರೆ. 


ಭಾದ್ರಪದ ಶುಕ್ಲಪಕ್ಷ 7 
ಪೂಜಾ ವಿಧಿ 


ಈ ದಿನ ನದಿಯ ಅಥವಾ ಹರಿಯುವ ಶುದ್ಧ ನೀರಿನ ಬಳಿಯ ಮರುಳನ್ನು 
ಒಟ್ಟುಗೂಡಿಸಿ ಶಿವಲಿಂಗವನ್ನು ತಯಾರಿಸುತ್ತಾರೆ. ಪಟ್ಟಣಗಳಲ್ಲಿ ಪಾರ್ವತಿಯ ಮತ್ತು 
ಅವಳ ಸಖಿಯರ ಜೊತೆಗೆ ಶಿವಲಿಂಗದ ಮೂರ್ತಿಯನ್ನು ತಂದು ಅದನ್ನು 

ಪೂಜಿಸಲಾಗುತ್ತದೆ. ಈ ಪೂಜೆಯಲ್ಲಿ ಬಿಲ್ವ, ವನಸ್ಪತಿ, ಪಾರಿಜಾತ, ಕರವೀರ 
| ಗಿಡ), ಅಶೋಕ ಇತ್ಯಾದಿ ಹದಿನಾರು ಪ್ರಕಾರಗಳ ಎಲೆ ಹಾಗೂ ಬಿಳಿ 
ಹೂಗಳನ್ನು ಲಿಂಗಕ್ಕೆ ಅರ್ಪಿಸುತ್ತಾರೆ. ಮೊದಲು ಗಣಪತಿ ಪೂಜೆಯನ್ನು ಮಾಡಿ 
ನಂತರ ಲಿಂಗಕ್ಕೆ ಷೋಡಶೋಪಚಾರ ಪೂಜೆಯನ್ನು ಮಾಡುತ್ತಾರೆ. ಬಾಳೆಹಣ್ಣು, 
ಬೆಲ್ಲ-ಕೊಬ್ಬರಿ ಮತ್ತು ಹಾಲಿನ ನೈವೇದ್ಯವನ್ನು ತೋರಿಸುತ್ತಾರೆ. ಹರಿತಾಲಿಕೆಯ 
ಆರತಿಯನ್ನು ಹಾಡುತ್ತಾರೆ ಹಾಗೂ ಈ ಪೂಜೆಯ ದಿನ ಹಚ್ಚಿದ ನಂದಾದೀಪವನ್ನು 
ವಿಸರ್ಜನೆಯ ವರೆಗೆ ಸತತವಾಗಿಡುತ್ತಾರೆ. 


ಸಂಜೆ ಆರತಿಯನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮತ್ತು 
ಹರಿತಾಲಿಕೆಯ ಕಥೆಯನ್ನು ಓದಬೇಕು. ಮರುದಿನ ಮೊಸರನ್ನದ ನೈವೇದ್ಯವನ್ನು 
ಮಾಡಿ ಶಿವ, ಪಾರ್ವತಿ ಮತ್ತು ಸಖಿಯರ ವಿಸರ್ಜನೆಯನ್ನು ಹರಿಯುವ ನೀರಿನಲ್ಲಿ 
ಮಾಡಬೇಕು. 

ಈ ದಿನ ಪ್ರತಿಯೋರ್ವ ವಿವಾಹಿತ, ಅವಿವಾಹಿತ ಸ್ತ್ರೀಯು ಉಪವಾಸವನ್ನು 
ಮಾಡಿ ಸಾಂಸಾರಿಕ ಜೀವನದಲ್ಲಿ ಬರುವಂತಹ ತೊಂದರೆಗಳನ್ನು ದೂರ 
ಮಾಡುವುದಕ್ಕಾಗಿ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಇದರಿಂದ ನಮ್ಮ 
ಕಾರ್ಯಕ್ಟಮತೆಯು ಹೆಚ್ಚಾಗುತ್ತದೆ. ಈ ವ್ರತವನ್ನು ಮಾಡಿ ಪಾರ್ವತಿಗೆ ಶಿವನ 
ಪ್ರಾಪ್ತಿಯಾಯಿತು ಮತ್ತು ಆದಿಶಕ್ತಿಯ ಸ್ಥಾನವು ಪ್ರಾಪ್ತವಾಯಿತು. ಆದುದರಿಂದ 
ಪ್ರತಿಯೊಬ್ಬ ಸ್ತ್ರೀಯ ಜೀವನದಲ್ಲಿ ಈ ದಿನವು ಮಹತ್ವದ್ದಾಗಿದೆಯೆಂದು ತಿಳಿಯ- 
ಲಾಗುತ್ತದೆ. 

ಹರಿತಾಲಿಕೆಯ ವ್ರತದ ಲಾಭಗಳು - ಈ ವ್ರತವನ್ನು ಮಾಡುವುದರಿಂದ 
ಶೀಘ್ರ ಆಧ್ಯಾತ್ಮಿಕ ಉನ್ನತಿಯಾಗಲು ಸಹಾಯವಾಗುತ್ತದೆ, ಉಪವಾಸದಿಂದ ಶರೀರ 


8 ಭಾದ್ರಪದಮಾಸ 
ಪವಿತ್ರವಾಗುತ್ತದೆ, ಅಪೇಕ್ಷಿತ ವರನು ಪ್ರಾಪ್ತನಾಗುತ್ತಾನೆ. ಕಠೋರ ಉಪವಾಸ 
ಮಾಡಿದರೆ ಮೃತ್ಯುವಿನ ನಂತರ ಶಿವಲೋಕದಲ್ಲಿ ಸ್ಥಾನವು ಸಿಗುತ್ತದೆ. 


ಮಂದಾರಮಾಲಾಕುಲಿತಾಲಕಾಯೈ ಕಪಾಲಮಾಲಾಂಕಿತಶೇಖರಾಯ | 
ದಿವ್ಯಾಂಬರಾಯ್ಕೆ ಚ ದಿಗಂಬರಾಯ ನಮಃ ಶಿವಾಯೈ ಚ ನಮಃ ಶಿವಾಯ॥ 


ಇತ್ಯಾದಿಮಂತ್ರಗಳಿಂದ ಪಾರ್ವತೀಶಿವನನ್ನು ಪೂಜಿಸಬೇಕು. 


ಸರ್ಣಗೌರೀವ್ರತ 


ಶುಕ್ನತೃತೀಯಾದಲ್ಲಿಯೇ ಸ್ವರ್ಣಗೌರೀವ್ರತ. ಇದನ್ನು ಬಿದಿಗೆ ಸಂಬಂಧವಿಲ್ಲದೇ 
ಚತುರ್ಥೀಸ ಂಬಂಧವಿರುವ ತೃತೀಯಾದಲ್ಲಿ ಮಾಡತಕ್ಕದ್ದು. 


ಭಾದ್ರಪದ ಶುಕ್ಕತದಿಗೆ ಹೆಣ್ಣುಮಕ್ಕಳಿಗೆ ಸಂಭ್ರಮದ ಹಬ್ಬ. ಇದೇ ಗೌರೀ ತದಿಗೆ. 
ಇದು ಸೌಭಾಗ್ಯಪ್ರದವಾದ ವ್ರತ. ದೊಡ್ಡಗೌರೀ ಮುಂತಾದ ಹೆಸರಿನಿಂದ ಪ್ರಸಿದ್ಧವಿದೆ. 
ತಳಿರುತೋರಣಗಳಿಂದ ಅಲಂಕೃತವಾದ ಮಂಟಪದ ಮಧ್ಯದಲ್ಲಿ ಗೌರಿಯ 
ಪ್ರತಿಮೆಯನ್ನು ಅಥವಾ ಪ್ರತಿಕೃತಿಯನ್ನು ಇಟ್ಟು ಷೋಡಶೋಪಚಾರಗಳಿಂದ ಪುಜಿಸಿ 
ವ್ರತಕಥೆಯನ್ನು ಕೇಳುತ್ತಾರೆ. ಮತ್ತು ಮೊರದ ಬಾಗಿನವನ್ನು ಕೊಡುತ್ತಾರೆ. ಅಂಥ 
ಬಾಗಿನವನ್ನು ಹೊತ್ತು ಸಂಭ್ರಮದಿಂದ ಓಡಾಡುವ ಸುಮಂಗಲಿಯರನ್ನು ಅಂದಿನಿಂದ 
ಒಂದುವಾರ ಕಾಲ ನೋಡಬಹುದು. 


ಭಾದ್ರಪದ ॥ ಶುಕ್ಲ! ಚತುರ್ಥೀ 
ಸಿದ್ಧಿವಿನಾಯಕವ್ರತ 
ವಿಘ್ನನಿವಾರಕ ವಿನಾಯಕನ ಹಬ್ಬ. ಸಿದ್ದಿವಿನಾಯಕ ವಿದ್ಯಾಗಣಪತಿ ಮುಂತಾದ 
ಹೆಸರಿನಿಂದ ಇವನನ್ನು ಪುಜಿಸುತ್ತಾರೆ. ಪ್ರತಿ ಮನೆಯಲ್ಲೂ, ಭಕ್ತಿಯ ಜೊತೆಗೆ 
ಕಲಾವಂತಿಕೆಯನ್ನು ಈ ಹಬ್ಬದಲ್ಲಿ ತೋರಿಸುತ್ತಾರೆ. ಮಣ್ಣಿನಲ್ಲಿ ರಂಗುರಂಗಿನ 
ಬಣ್ಣದಿಂದ ತಯಾಜಗಿರುವ ಗಣಪತಿಯನ್ನು ಅಲಂಕೃತ ಮಂಟಪದಲ್ಲಿಪ್ರ ಪ್ರತಿಷ್ಠಾಪಿಸಿ, 


ಪುಜಿಸುತ್ತಾರೆ. ಸಾಮೂಹಿಕವಾಗಿಯೂ ಈ ಹಬ್ಬವನ್ನು ಆಚರಿಸುತ್ತಾರೆ. ಕಡಬು 
ಗಣಪತಿಗೆ ಪ್ರಿಯವಾದ ಭಕ್ಷ್ಯ . 


ಭಾದ್ರಪದ ಶುಕ್ಗಪಕ್ಷ 9 


ಏಕದಂತಂ ಶೂರ್ಪಕರ್ಣಂ ನಾಗಯಜೊ ಪ್ಲೀಪವೀತಿನಮ್‌ | 
ಪಾಶಾಂಕುಶಧರಂ ದೇವಂ ಧ್ಯಾಯೇತ್‌ ಸಿದ್ಧಿವಿನಾಯಕಮ್‌ 1 


ಇತ್ಯಾದಿಮಂತ್ರಗಳಿಂದ ಶುಕ್ಚಚತುರ್ಥಿಯಂದು ಗಣೇಶಪೂಜೆಯನ್ನು ಪೂಜಿಸ- 
ಬೇಕು. ಆ ದಿನ ಭಾನುವಾರ, ಮಂಗಳವಾರ ಇದ್ದರೆ ಬಹಳ ಪ್ರಶಸ್ತ. ದೂರ್ವಾಪೂಜೆ, 
ಮೋದಕನೈವೇದ್ಯಗಳು ಈ ವ್ರತದ ವಿಶೇಷ. ಏಕವಿಂಶತಿ(ಇಪ್ಪತ್ತೊಂದು) ದೂರ್ವಾ- 
ಗಳಿಂದ ಪೂಜಿಸಿ, 21 ಕಡುಬುಗಳನ್ನು ನಿವೇದಿಸಿ ಒಂದನ್ನು ಸಿದ್ದಿವಿನಾಯಕನಿಗೂ, 
ಹತ್ತನ್ನೂ ಬ್ರಾಹ್ಮಣರಿಗೂ ಕೊಟ್ಟು, ಹತ್ತನ್ನು ತಾನು ಕುಟುಂಬಸಮೇತ ಉಪ- 
ಯೋಗಿಸಬೇಕು. ಚತುರ್ಥಿಯಂದು ಚಂದ್ರದರ್ಶನವು ನಿಷಿದ್ಧ. ಪ್ರಮಾದವಶಾತ್‌ 
ದರ್ಶನ ಮಾಡಿದರೆ ಸ್ಕಮಂತಕೋಪಾಖ್ಯಾನವನ್ನು ಕೇಳಬೇಕು. ಅಥವಾ - 


ಸಿಂಹಃ ಪ್ರಸೇನಮವಧೀತ್‌ ಸಿಂಹೋ ಜಾಂಬವತಾ ಹತಃ। 
ಸುಕುಮಾರಕ ಮಾ ರೋದೀಃ ತವ ಹ್ಯೇಷ ಸೃಮಂತಕಃ॥ 

ಎಂಬ ಮಂತ್ರವನ್ನು ಜಪಿಸಬೇಕು. ಕನಿಷ್ಠ ಪಕ್ಷ ಇಪ್ಪತ್ತೊಂದು ಮನೆಗಳಿಗಾದರೂ 
ಹೋಗಿ ಗಣೇಶನನನ್ನು ನೋಡಿ ನಮಸ್ಕರಿಸಬೇಕೆಂದು ನಿಯಮವಿದೆ . 

ಭಾದ್ರಪದ ॥ ಶುದ್ಧ॥ ಪಂಚಮೀ 
ಖಷಿಪಂಚಮೀವ್ರತ 

ಗಣಪತಿಹಬ್ಬದ ಮಾರನೆಯ ದಿನ ಯಷಿಪಂಚಮಿ ಎನ್ನುವ ಆಚರಣೆಗೆ ಪ್ರಸಿದ್ಧ. 

ನಾಲ್ಕುವೇದಗಳನ್ನು ತಮ್ಮ ಜ್ಞಾನದ ಬಲದಿಂದ ದಕ್ಕಿಸಿಕೊಂಡು ಮನುಕುಲಕ್ಕೆ 
ಧಾರೆಯೆರೆದುಕೊಟ್ಟ ಯಷಿಗಳನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುವ ದಿನ ಇದು. 
ಉತ್ತರದಿಕ್ಕಿನ ಧ್ರುವ ನಕ್ಷತ್ರದ ಸುತ್ತಲೂ ಸಂಚರಿಸುವ ಸಪ್ತರ್ಷಿಮಂಡಲವು ಅರುಂ- 
ಧತೀ ನಕ್ಷತ್ರದ ಜೊತೆ ಇಂದು ಗೋಚರವಾಗುತ್ತದೆ. 


ಯೌವನಾವಸ್ಥೆಯಲ್ಲಿದ್ದಾಗ ವಯಸ್ಸಿಗೆ ಸಹಜವಾದ ರೂಪಮದದಿಂದ, 
ಚಾಪಲ್ಯ ಅಥವಾ ಗರ್ವದಿಂದ, ಮುಟ್ಟಿನಕಾಲದಲ್ಲಿ ಮಾಡಿರಬಹುದಾದ ಆಚಾರೋ 
-ಲ್ಲಂಘನೆಯಿಂದ ಅಥವಾ ತಿಳಿದೋ ತಿಳಿಯದೆಯೋ ಮಾಡಿರಬಹುದಾದ ಎಲ್ಲ 


10 ಭಾದ್ರಪದಮಾಸ 


ಪಾಪಗಳಿಗಾಗಿಯೂ ಮನಃಪೂರ್ವಕವಾಗಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದೇ ಇಲ್ಲಿನ 
ಉದ್ದೇಶ. ಗುರುಸ್ವರೂಪರಾದ ಯಷಿಗಳನ್ನು ಸ್ಮರಿಸಿ, ಪೂಜಿಸಿ ಕ್ಷಮೆಯನ್ನು 
ಯಾಚಿಸಲಾಗುತ್ತದೆ. ಆಚರಣೆಯ ಶೈಲಿಯಲ್ಲಿ ಪ್ರಾಂತೀಯ ವ್ಯತ್ಯಾಸಗಳು ಕಾಣು- 
ತ್ತವೆಯಾದರೂ, ಭಾವ ಸಮಾನವಾಗಿದೆ. 


ಮಧ್ಯಾಹ್ನವ್ಯಾಪಿನಿಯಾದ ಶುಕ್ಲಪಂಚಮಿಯಂದು ಖಯಷಿಪಂಚಮೀವ್ರತ. 
ರಜಸ್ವಲಾಸಂಪರ್ಕದಿಂದ ಬರುವ ದೋಷಗಳ ಪರಿಹಾರವು ಈ ವ್ರತದಿಂದ 
ಆಗುವುದು. ಈ ದಿನ ಅರುಂಧತೀಸಮೇತ ಕಶ್ಯಪಾದಿಸಪ್ಪರ್ಷಗಳ ಪೂಜೆಯನ್ನು 
ಮಾಡಿ, ಉತ್ತು ಬಿತ್ತು ಮಾಡದೇ ಸಹಜವಾಗಿಯೇ ಬೆಳೆದ ತರಕಾರಿಗಳನ್ನು 
ಹಣ್ಣುಗಳನ್ನು ಆಹಾರವಾಗಿ ಸ್ವೀಕರಿಸಬೇಕು. ವ್ರತ ಹಿಡಿದವರು ಏಳು ವರ್ಷ 
ಉಪವಾಸ ಪೂಜಿಸಿ, ಏಳು ಕಲಶಗಳಲ್ಲಿ ಯಷಿಗಳನ್ನು ಪೂಜಿಸಿ, ಮಾರನೆಯ ದಿವಸ 
ಆಯಾಯ ಯಪಷಿಮಂತ್ರಗಳಿಂದ 108 ಅಥವಾ 28 ಆಹುತಿಗಳನ್ನು ತಿಲ, ಆಜ್ಯ- 
ದ್ರವ್ಯಗಳಿಂದ ಕೊಡಬೇಕು. ಏಳು ದಂಪತಿಗಳ ಭೋಜನ ಮಾಡಿಸಬೇಕು. (ಹೆಚ್ಚಿನ 
ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯ ಯಪಷಿಪಂಚಮೀ ಪುಸ್ತಕ ನೋಡಿರಿ). 


ವರಾಹ ಜಯಂತಿ 
ಭಾದ್ರಪದಮಾಸದ ಶುಕ್ಕಫಕ್ಷದ ಪಂಚಮಿಯ ದಿವಸ ಭೂವರಾಹ ಜಯಂತಿ- 
ಯನ್ನು ಆಚರಿಸಬೇಕು. 


ಆಚರಣೆಯ ಕ್ರಮ 

1. ತಳಿರುತೋರಣ ರಂಗವಲ್ಲಿಗಳಿಂದ ಮನೆಯನ್ನು ಸಿಂಗರಿಸಬೇಕು. 

2. ಅನೇಕ ಭಕ್ಕ್ಯಭೋಜ್ಯಗಳನ್ನು ಮಾಡಬೇಕು. ಹಾಗೂ 
ಪಂಚಾಮೃತಾಭಿಷೇಕಕ್ಕೆ ಉಪಯುಕ್ತವಾದ ಎಲ್ಲಪದಾರ್ಥಗಳನ್ನು ಸಂಗ್ರಹ 
ಮಾಡಿಟ್ಟುಕೊಳ್ಳಬೇಕು. 

3. ಸಾಧ್ಯವಾದರೆ ವರಾಹಸಹಸ್ರನಾಮಾವಳಿಯಿಂದ ಭಗವಂತನನ್ನು 


ಅರ್ಚಿಸಬೇಕು. ಅದಕ್ಕಾಗಿ ತುಳಸೀ ಅಥವಾ ಹೂವುಗಳನ್ನು ಸಾವಿರ 
ಸಂಖ್ಯೆಯಲ್ಲಿ ಸಂಗ್ರಹ ಮಾಡಬೇಕು. 


ಭಾದ್ರಪದ ಶುಕ್ಸಪಕ್ನ 11 


4. ಹಿಂದಿನ ದಿವಸವೇ ಅನ್ನಾರಾಧನೆಗಾಗಿ ದಂಪತಿಗಳನ್ನು ಮನೆಯವರನ್ನು 
ಸ್ವಾಗತ ಮಾಡಿರಬೇಕು. 


5. ವರಾಹಚರಿತ್ರೆಯನ್ನು ವಿದ್ವಾಂಸರಿಂದ ಹೇಳಿಸಿ, ಸಂತೋಷ ಪಡಬೇಕು. 
ವರಾಹಸ್ತೋತ್ರಗಳನ್ನು ಪಾರಾಯಣ ಮಾಡಬೇಕು. 


6. ತಂತ್ರಸಾರಸಂಗ್ರಹದಲ್ಲಿ ಶ್ರೀಮಧ್ವಾಚಾರ್ಯರು ಉಪದೇಶಿಸಿದ, ವರಾಹ 
ಮಂತ್ರವನ್ನು ಕನಿಷ್ಠ ಸಾವಿರ ಜಪಿಸಬೇಕು. 

7. ಪ್ರಯತ್ನಪಟ್ಟು ವರಾಹಮೂರ್ತಿಯನ್ನು ಪೂಜಿಸಬೇಕು. ಇಲ್ಲದಿದ್ದರೆ, 
ವರಾಹಶಾಲಗ್ರಾಮವನ್ನು ಸಂಪಾದನೆ ಮಾಡಿರಬೇಕು. ಅದೂ ಇಲ್ಲದಿದ್ದರೆ, 
ಇರುವ ಭಗವಂತನ ಪ್ರತೀಕದಲ್ಲಿಯೇ ಭೂವರಾಹನನ್ನು ಆವಾಹನೆ 
ಮಾಡಿ, ಪೂಜಿಸಬೇಕು. 


ಕೆಲವು ಮಾಹಿತಿಗಳು 

ಎಲ್ಲರಿಗೂ ಕೂಡ ಭೂಮಿಯನ್ನು ಖರೀದಿಸಲು ಮನೆಯನ್ನು ಕಟ್ಟಲು ಬಹಳ 
ಅಪೇಕ್ಷೆಯಿರುತ್ತದೆ. ಅನಿವಾರ್ಯವೂ ಆಗಿರುತ್ತದೆ. ಇಂಥವರು ವರಾಹದೇವನ 
ಆರಾಧನೆಯನ್ನೇ ಮಾಡಬೇಕು. ಹಾಗೂ ಭೂವರಾಹಜಯಂತಿಯನ್ನು ಶ್ರದ್ಧಾಭಕ್ತಿ- 
ಗಳಿಂದ ಆಚರಿಸಬೇಕು. ಭೂವರಾಹದೇವರ ಮೂರ್ತಿ, ಭೂವರಾಹಶಾಲಗ್ರಾಮ 
ಇವುಗಳು ಇಲ್ಲದಿದ್ದರೆ, ಕಲಶದಲ್ಲಿ ಆವಾಹನೆ ಮಾಡಿ, ಪೂಜಿಸಬೇಕು. ಅಥವಾ 
ಮೂರ್ತಿ ಶಾಲಗ್ರಾಮಗಳಿದ್ದರೂ ಕೂಡ ಕಲಶದಲ್ಲಿ ಭೂವರಾಹದೇವರನ್ನು 
ಆವಾಹನೆ ಮಾಡಿ ಪೂಜಿಸುವುದು ಅತ್ಯಂತ ಶ್ರೇಷ್ಠ ಫಲದಾಯಕವಾಗಿರುತ್ತದೆ. 
ವರಾಹದೇವರ ಸಹಸ್ರನಾಮಾವಳಿಯಿಂದ ಅರ್ಚಿಸಲು ಸಾಧ್ಯವಾಗದಿದ್ದರೆ, 
ವಿಷ್ಣುಸಹಸ್ರನಾಮದಿಂದಲೇ ಅರ್ಚನೆಯನ್ನು ಮಾಡಲು ಸಾಧ್ಯವಿದೆ. ಮತ್ತು 
ವರಾಹಮಂತ್ರವನ್ನು ಪಠಿಸುತ್ತಲೂ ಅರ್ಚನೆಯನ್ನು ಮಾಡಬೇಕು. ಬ್ರಹಸೂತ್ರ- 
ನಾಮಾವಳಿಯನ್ನು ಹೇಳಿಯೂ, ಅರ್ಚನೆಯನ್ನು ಮಾಡಬೇಕು. ಯಥಾಶಕ್ತಿ, 
ಯಥಾವೈಭವಗಳಿಂದ ಭೂವರಾಹ ದೇವರ ಆರಾಧನೆಯನ್ನು ಮಾಡುವುದರಿಂದ 
ಎಲ್ಲ ಮನೋಭೀಷ್ಟಗಳು ಈಡೇರುವುದರಲ್ಲಿ ಸಂಶಯವೇ ಇಲ್ಲ. 


12 ಭಾದ್ರಪದಮಾಸ 

ಭಾಗವತದ ತೃತೀಯಸ್ಕಂಧದಲ್ಲಿ ವರಾಹಚರಿತ್ರೆಯು ವರ್ಣಿತವಾಗಿದೆ. ಇದನ್ನು 
ಅವಶ್ಯವಾಗಿ ವಿದ್ವಾಂಸರಿಂದ ಹೇಳಿಸಬೇಕು. ಅದನ್ನು ಕೇಳುತ್ತಾ, ಭಾವುಕರಾಗಿ, 
ಭಗವಂತನ ಮಹಾಮಹಿಮೆಯನ್ನು ತಿಳಿದುಕೊಳ್ಳಬೇಕು. 


ಭೂವರಾಹಜಯಂತಿಯನ್ನು ಯಾವುದೇ. ಅಧರ್ಮಕಾರ್ಯಗಳಲ್ಲಿ, 
ಲೌಕಿಕಕಾರ್ಯಗಳಲ್ಲಿ ತೊಡಗಬಾರದು. ಬೇಡದ ಕಾರ್ಯಕ್ರಮಗಳನ್ನು 
ಸಂಯೋಜನೆ ಮಾಡಿಕೊಳ್ಳಬಾರದು. ಮತ್ತು ಭೂಖರೀದಿ ಮೊದಲಾದವುಗಳನ್ನೂ 
ಕೂಡ ಆದಷ್ಟೂ ಮಾಡದೇ ಭಗವಂತನ ಆರಾಧನೆಯಲ್ಲಿಯೇ ತೊಡಗಬೇಕು. 
ಅವನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಿಂತ ಮತ್ತೊಂದು ಪುಣ್ಯಕೆಲಸವು 
ಇರುವುದಿಲ್ಲ. 

ತಂತ್ರಸಾರಸಂಗ್ರಹದಲ್ಲಿ ಉಪದೇಶಿಸಿದ ವರಾಹಮಂತ್ರವನ್ನು ಯಥಾಶಕ್ತಿ 
ಜಪಿಸಲೇ ಬೇಕು. ಗುರುಗಳಿಂದ ಉಪದೇಶವಾಗದಿದ್ದರೆ, ಅವಶ್ಯವಾಗಿ ಅದರ 
ಉಪದೇಶವನ್ನು ಪಡೆದು, ಅಕ್ಷರಸಂಖ್ಯೆಯಲ್ಲಿ ಜಪಿಸಿ, ಹೋಮಿಸಬೇಕು. 


ಸಾಧ್ಯವಾದರೆ ಭೂವರಾಹಜಯಂತಿಯಂದು ಭೂವರಾಹ ಹೋಮವನ್ನು 
ಮಾಡಬೇಕು. ಉತ್ತಮ ಪುರೋಹಿತರನ್ನು ಕರೆಯಿಸಿ, ಆಹುತಿಪ್ರಧಾನ ಮಾಡುವ 
ಮೂಲಕ ಭೂವರಾಹನನ್ನು ಮೆಚ್ಚಿಸಬೇಕು. 

ಮನೆಮಂದಿಯೆಲ್ಲರೂ ಭೂವರಾಹದೇವರನ್ನು ಪೂಜಿಸಿದ ಮೇಲೆ ಈ ಕೆಳಗಿನ 
ಮಂತ್ರವನ್ನು ಹೇಳುತ್ತಾ ಅರ್ಥವನ್ನು ನೀಡಬೇಕು - 
ಕ್ರೋಡಾತ್ಮನೇ ನಮಸ್ತುಭ್ಯಂ ಯಜ್ನ್ಞರೂಪಾಯ ವೇಧಸೇ ದಂಷ್ಟ್ರಾಗ್ರ-ವಿಧೃತಾ- 
ಶೇಷಧಾರಿಣೇ ಧರಣೀಧರ ॥ ಶ್ರೀಭೂವರಾಹಾಯ ನಮಃ ಇದಮರ್ಫ್ಯಂ 
ಇದಮರ್ಫಂ ಇದಮರ್ಫಂ ॥ 


ಪೂಜಾಸಂದರ್ಭದಲ್ಲಿ 
ಮಾಧವಾಯ ನಮಃ ಕಟಿಂ ಪೂಜಯಾಮಿ 
ಕ್ಷೇತ್ರಜ್ಞಾಯ ನಮಃ ಜಠರಂ ಪೂಜಯಾಮಿ 


ವಿಶ್ವರೂಪಾಯ ನಮಃ ಉರಃ ಪೂಜಯಾಮಿ 


ಭಾದ್ರಪದ ಶುಕ್ಲಪಕ್ಷ 13 


ಸರ್ವಜ್ಞಾಯ ನಮಃ ಕಂಠಂ ಪೂಜಯಾಮಿ 
ಪ್ರಜಾನಾಂಪತಯೇ ನಮಃ ಶಿರಃ ಪೂಜಯಾಮಿ 
ಪ್ರದ್ಯುಮ್ನಾಯ ನಮಃ ಭುಜೌ ಪೂಜಯಾಮಿ 
ದಿವ್ಯಾಸ್ತಾಯ ನಮಃ ಸುದರ್ಶನಂ ಪೂಜಯಾಮಿ 


ಅಮೃತೋದ್ಧವಾಯ ನಮಃ ಶಂಖಂ ಪೂಜಯಾಮಿ 
ಎನ್ನುತ್ತಾ ಭೂವರಾಹನ ಅಂಗಾಂಗಗಳನ್ನು ಪೂಜಿಸಬೇಕು. 
ಅಂತಿಮವಾಗಿ ಹೀಗೆ ಪ್ರಾರ್ಥಿಸಬೇಕು - 


ಭೂವರಾಹ ಮಹೋತ್ಪಾಹ ಸರ್ವಶತ್ರುವಿನಾಶನ 
ವೈರಿಸಂಹಾರ ಮಾಂ ರಕ್ಷ ದೇಹಿ ದಾಪಯ ಮೇ ಶ್ರಿಯಮ್‌ ॥ 


ಎಂಬ ಶ್ಲೋಕದಿಂದ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. 


ಯಾವ ಭಕ್ತನು ಹೀಗೆ ಜಪ, ಪೂಜೆ, ಅರ್ಚನೆ, ದಾನ, ಅನ್ನಸಂತರ್ಪಣೆ, 
ಬ್ರಾಹ್ಮಣಾರಾಧನೆ, ಯಜ್ಞ, ಪ್ರವಚನ, ಪಾರಾಯಣ ಇವುಗಳ ಮೂಲಕ, 
ಭೂವರಾಹಜಯಂತಿಯನ್ನು ಆಚರಿಸುತ್ತಾನೋ, ಅವನೇ ಅತ್ಯಂತ ಧನ್ಯ. 
ಅವನೇ ಉತ್ತಮ ಭಕ್ತ, ಅವನೇ ಭೂಲೋಕದ ದೇವತೆ. ಇಂಥ ವರಾಹಭಕ್ತನನ್ನು 
ದರ್ಶನ ಮಾಡುವುದರಿಂದಲೇ ಪಾಪಗಳು ಪರಿಹಾರವಾಗುತ್ತವೆ. ಭಾಗ್ಯವಂತರಿ- 
ಗಷ್ಟೇ ಭೂವರಾಹಜಯಂತಿಯ ಆಚರಣೆಯನ್ನು ಮಾಡಬೇಕೆಂಬ ಪ್ರೇರಣೆಯಾ- 
ಗುತ್ತದೆ, ಅವಕಾಶ ದೊರಕುತ್ತದೆ. ಆದ್ದರಿಂದ ಪ್ರಯತ್ನಪಟ್ಟು ಹರಿಭಕ್ತನಾದವನು 
ಭೂವರಾಹಜಯಂತಿಯನ್ನು ಆಚರಿಸಿ ಧನ್ಯರಾಗಬೇಕು. 


ಭಾದ್ರಪದ॥ ಶುದ್ಧ॥ ಷಷ್ಠಿ 
ರಘುಪುಂಗವತೀರ್ಥರು (ಪಲಿಮಾರು ಮಠ) 


ಪರಂಪರೆಯಲ್ಲಿ ಇಪ್ಪತ್ತೋ ಂದನೆಯವರು. ತನ್ನ ಭಕ್ತಿ. ವಿರಕ್ಷಿಗಳಿಂದ 
ಭಗವಂತನನ್ನು ಆರಾಧಿಸಿದ ಇವರು ಪಲಿಮಾರಿನ - ಜೀರ್ಣವಾದ ಮಠವನ್ನು 
ನವೀಕರಿಸಿದರು. ಈಗ ಪಲಿಮಾರಿನಲ್ಲಿ ಕಾಣುವ ಸುಂದರವಾದ ಮಠ ಇವರ 


14 ಭಾದ್ರಪದಮಾಸ 
ಕಾಲದಲ್ಲಿ ನವೀಕರಿಸಿದ್ದು, ಸುಮಾರು 350 ವರ್ಷಗಳಷ್ಟು ಹಿಂದಿನದು. ಮಠದ 
ಗರ್ಭಗುಡಿಯ ಮುಂದಿನ ಕಂಭವೊಂದರಲ್ಲಿ ಇವರು ಹೀಗೆ ಕೆತ್ರಿಸದ್ದಾರೆ. 


ರಘುಪುಂಗವ ಧಾಮೇದಂ ರಘುಪುಂಗವ ಯೋಗಿನಾ | 
ರಘುಪುಂಗವ ಸಂಪ್ರೀತ್ಕೈ ಪಿಂಗಲಾಬ್ದೇ ನವೀಕೃತಮ್‌ ॥ 


ಇವರು ಸುಮಾರು ನಾಲ್ಕುವರೆ ದಶಕಗಳ ಕಾಲ ಈ ಪೀಠದಲ್ಲಿವಿರಾಜಿಸುತ್ತಿ! ದ್ದು R 
ಶಾ.ಶ. 1672 (ಕ್ರಿ.ಶ. 1750) ಪ್ರಮೋದ ಸಂವತ್ತರದ ಭಾದ್ರಪದ ಶುದ್ಧ 
ಷಷ್ಠಿಯಂದು ಕಾಂತಾವರಮಠದಲ್ಲಿ ವೃಂದಾವನಸ್ಥರಾದರು. 


ಸೂರ್ಯಷಷ್ಠೀ 


ಶುಕ್ಲೇ ಭಾದ್ರಪದೇ ಷಷ್ಮ್ಯಾಂ ಸ್ನಾನಂ ಭಾಸ್ಕರಪೂಜನಮ್‌ | ಪ್ರಾಶನಂ 
ಪಂಚಗವ್ಯಸ್ಯ ಅಶ್ವಮೇಧಫಲಾಧಿಕಮ್‌ ॥ ಎಂಬ ವಚನದಂತೆ ಭಾದ್ರಪದ ಶುಕ್ಲಷಷ್ಠಿ- 
ಯಂದು ಪ್ರಾತಜ್ನಾನ, ಸೂರ್ಯಪೂಜೆ, ಪಂಚಗವ್ಯಪ್ರಾಶನಗಳನ್ನು ಮಾಡಬೇಕು. 
ಅಶ್ವಮೇಧಫಲಕ್ಕಿಂತಲೂ ಹೆಚ್ಚಿನ ಫಲವು ಬರುವುದು. 


ಈ ದಿನವೇ ಸೃಂದಷಷ್ಯೀ ಎನ್ನುವರು. ಈ ದಿನ ಕುಮಾರಸ್ವಾಮಿಯ ದರ್ಶನ- 
ದಿಂದ ಬ್ರಹ್ಮಹತ್ಯಾದಿಪಾಪಗಳು ನಾಶವಾಗುತ್ತವೆ. 


ಕಲ್ಕಿ ಅವತಾರ 


ಶ್ರಾವಣ ಮಾಸದ ಪಕ್ಷದ ಷಷ್ಠಿಯ ದಿವಸ ಕಲ್ಕಿಯು ಅವತರಿಸಿದನೆಂದು ಹೇಳು 
-ತ್ತಾರೆ. ಕೆಲವೆಡೆ ಭಾದ್ರಪದ ಮಾಸದ ಶುಕ್ಕಪಕ್ಷದ ಷಷ್ಠಿಯ ದಿವಸ ಕಲ್ಕಿರೂಪಿಯಾದ 
ಭಗವಂತನು ಅವತಾರ ಮಾಡಿದ್ದಾನೆ. ಇನ್ನೂ ಕೆಲವೆಡೆ ಮಾರ್ಗಶಿರ ಮಾಸದ 
ಕೃಷ್ಣಪಕ್ಷದ ಅಷ್ಟಮಿಯಲ್ಲಿ ಅವತರಿಸಿದನೆಂದೂ ಇದೆ. ವಿಷ್ಣುಯಶಸ್‌ ಎಂಬ 
ಬ್ರಾಹ್ಮಣನ ಮನೆಯಲ್ಲಿ ಭಗವಂತನು ಕಲ್ಕಿರೂಪದಿಂದ ಅವತಾರ ಮಾಡುತ್ತಾನೆ. 
ಸಾಕ್ಷಾತ್‌ ಲಕ್ಷ್ಮೀದೇವಿಯು ದೇವದತ್ತ ಎಂಬ ಕುದುರೆಯಾಗಿ ಬರುತ್ತಾಳೆ. 
ದುರ್ಗಾದೇವಿಯು, ಖಡ್ಗವಾಗಿ ಭಗವಂತನ ಕೈಯನ್ನು ಆಶ್ರಯಿಸುತ್ತಾಳೆ. ಕುದುರೆ 
ಏರಿ ಕಲ್ಕಿರೂಪಿಯಾದ ಭಗವಂತನು ಜಗತ್ತಿನ ಪರ್ಯಟನೆಗೆ ಹೊಡಡುತ್ತಾನೆ. 


ಭಾದ್ರಪದ ಶುಕ್ಸಪಕ್ನ 15 


ಜಗತ್ತಿನಲ್ಲಿ ಎಲ್ಲೆಡೆಯೂ ಮ್ಲೇಂಛರೇ ತುಂಬಿರುತ್ತಾರೆ. ಕಲಿಯುಗದ ಪ್ರಭಾವದಿಂದ 
ಪ್ರತಿಯೊಬ್ಬರು ಹೆಬ್ಬೆಟ್ಟಿನ ಗಾತ್ರದಲ್ಲಿ ಕಾಣಿಸುತ್ತಾರೆ. ಹಾಗೂ ಮುಖದಲ್ಲಿ ಕಾಂತಿ- 
ಹೀನರಾಗಿ ಅಧರ್ಮಲೋಲುಪರಾಗಿ ಪ್ರತಿಯೊಬ್ಬರೂ ಧರ್ಮವನ್ನು ಸಂಪೂರ್ಣ- 
ವಾಗಿ ಪರಿತ್ಯಾಗ ಮಾಡಿರುತ್ತಾರೆ. ಇಂಥ ದುಷ್ಪರಾದ ಎಲ್ಲ ಮ್ಲೇಂಛರನ್ನು ಭಗವಾನ್‌ 
ಕಲ್ಕಿಯು ಸಮಗ್ರವಾಗಿ ನಾಶ ಮಾಡುತ್ತಾ ಹೊರಡುತ್ತಾನೆ. ಭೂಲೋಕದಲ್ಲಿರುವ 
ಎಲ್ಲ ಅಧಾರ್ಮಿಕರನ್ನು ನಾಶ ಮಾಡಿದ ಮೇಲೆ ತಾನು ಯೋಗಾಸಕ್ತನಾಗುತ್ತಾನೆ. 
ಆಗ ಅವನ ಯೋಗಾಗ್ನಿಯಿಂದ ಕರ್ಮಭೂಮಿಯು ಪಾಪವನ್ನು ಕಳೆದುಕೊಳ್ಳುತ್ತದೆ. 
ಮತ್ತು ಸಂಪೂರ್ಣ ನಿರ್ಜೀವವಾಗುತ್ತದೆ. ಪ್ರಪಂಚದಲ್ಲಿರುವ ಪಾಪಶಕ್ತಿಗಳೆಲ್ಲವೂ 
ಸಂಪೂರ್ಣವಾಗಿ ಭಸ್ಮವಾಗುತ್ತವೆ. ಭೂಮಿಯು ಸ್ವಚ್ಛವಾಗುತ್ತದೆ. ಆಗ ಕಲ್ಕಿಯು 
ಯೋಗದಿಂದ ಎಚ್ಚೆತ್ತುಕೊಳ್ಳುತ್ತಾನೆ. ಅನಂತರ ಮೇಘರೂಪವನ್ನು ತಾಳುತ್ತಾನೆ, 
ಸಮೃದ್ಧಿಯಾಗಿ ಮಳೆಯನ್ನು ಸುರಿಸುತ್ತಾನೆ. ಪ್ರಳಯಕಾಲದ ಆ ನೀರಿನಿಂದ ಭೂಮಿ- 
ಯೆಲ್ಲವೂ ಜಲಾವೃತವಾಗುತ್ತದೆ. ಈಗ ಕಲಿಗೆ ಎಲ್ಲೂ ಸ್ಥಾನವೇ ಇರುವುದಿಲ್ಲ. 
ಅಳುತ್ತಾ ಬಾಡಿದ ಮುಖವುಳ್ಳವನಾಗಿ ತನ್ನ ಸ್ಥಾನವಾದ ಪಾತಾಳಕ್ಕೆ ಓಡಿಹೋಗುತ್ತಾನೆ. 
ಹೀಗೆ ಕಲಿಗೆ ಎಲ್ಲಿಯೂ ಆಶ್ರಯವೇ ದೊರಕದೆ ಸಂಪೂರ್ಣವಾಗಿ ಕಲಿಯು 
ತೊಲಗುತ್ತಾನೆ. ಈಗ ಮಹಾವಿಷ್ಣುವು ನೀರಿನ ಮುಖಾಂತರ ಸಮಸ್ತ ಭೂಮಿಯನ್ನು 
ತೊಳೆದು ಸ್ವಚ್ಛಗೊಳಿಸಿ, ಕರ್ಮಭೂಮಿಯಲ್ಲಿ ಸ್ವತಃ ತಾನೇ ಮೊದಲು ಬರುತ್ತಾನೆ. 
ಯಜ್ಞಗಳನ್ನು ಆಚರಿಸುತ್ತಾನೆ, ದೇವತೆಗಳನ್ನು ಸಂತೋಷಪಡಿಸುತ್ತಾನೆ. 

ದೇವತೆಗಳು ಯಜ್ಞಭಾಗಗಳನ್ನು ಸ್ವೀಕರಿಸದೇ ಅದೆಷ್ಟೋ ಸಾವಿರ ವರ್ಷಗಳೇ 
ಕಳೆದಿವೆ. ಸಂತೋಷದಿಂದ ವೈವಸ್ವತಮನುವಿನ ಬಳಿ ತೆರಳಿ ನಡೆದ ಎಲ್ಲಾ ವೃತ್ತಾಂತ 
-ಗಳನ್ನು ದೇವತೆಗಳು ತಿಳಿಸುತ್ತಾರೆ. ವೈವಸ್ಥತಮನು ಆಗಮಿಸಿ, ಕಲ್ಕಿರೂಪಿಯಾದ 
ಭಗವಂತನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. 


ಅನಂತರ ಕಲ್ಕಿರೂಪಿಯಾದ ಭಗವಂತನು ಮುಖದಿಂದ ಬ್ರಾಹ್ಮಣವರ್ಣವನ್ನು, 
ಬಾಹುವಿನಿಂದ ಕೃತ್ರಿಯವರ್ಣವನ್ನು, ಊರುವಿನಿಂದ ವೈಶ್ಯವರ್ಣವನ್ನು ಕಾಲು- 
ಗಳಿಂದ ಶೂದ್ರವರ್ಣವನ್ನು ಸೃಷ್ಟಿಸುತ್ತಾನೆ. ಆಗ ಜನಿಸಿದ ಮನುಷ್ಯರು 21 ಕಿಷ್ಕು 
ಪ್ರಮಾಣವುಳ್ಳವರಾಗಿರುತ್ತಾರೆ. ಸತ್ಯಯುಗವು ಪ್ರಾರಂಭವಾಗುತ್ತದೆ. ಸಕಲ 


16 ಭಾದ್ರಪದಮಾಸ 


ಮಾನವರೂ ಧರ್ಮಾಸಕ್ಷರಾಗುತ್ತಾರೆ. ಪ್ರತಿಯೊಬ್ಬರೂ ಯಜ್ಞಯಾಗಾದಿಗಳನ್ನು 
ಆಚರಿಸುತ್ತಾ, ದೇವತೆಗಳನ್ನು ಪೂಜಿಸುತ್ತಾರೆ. ಆಗ ವೈವಸ್ವತಮನುವು ಕಲ್ಪಿ- 
ರೂಪಿಯಾದ ಭಗವಂತನ ಅಪ್ಪಣೆಯಂತೆ ಅಯೋಧ್ಯಾಪಟ್ಟಣದಲ್ಲಿ ರಾಜ್ಯಭಾರವನ್ನು 
ಪ್ರಾರಂಭ ಮಾಡುತ್ತಾನೆ. 


ಕಲ್ಕಿರೂಪಿಯಾದ ಭಗವಂತನು ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, 
ಜ್ಯೋತಿಷ, ಕಲ್ಪ ಎಂಬ ಆರು ಅಂಗಗಳಿಂದ ಸಹಿತವಾದ ನಾಲ್ಕು ವೇದಗಳನ್ನು 
ಹದಿನೆಂಟು ಪುರಾಣಗಳನ್ನು ಪುನಃ ಸಜ್ಜನರಿಗೆ ಉಪದೇಶ ಮಾಡುತ್ತಾನೆ. 


ಕಲ್ಕಿರೂಪಿಯಾದ ಭಗವಂತನ ಮಹದುಪಕಾರವನ್ನು ಕಂಡು ಸಮಸ್ತ ದೇವತೆ- 
ಗಳು ಕಾರ್ತಿಕಮಾಸದ ಶುಕ್ಲಪಕ್ಚದ ನವಮಿಯ ದಿವಸ ಅವನನ್ನು ಯಜ್ಞದ ಮೂಲಕ 
ವಿಶೇಷವಾಗಿ ಆರಾಧನೆ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಯಜ್ಞಕ್ಕುಂಡದಿಂದ ಸತ್ಯ 
(ಕೃತ) ಎಂಬ ಪುರುಷನು ಜನಿಸುತ್ತಾನೆ. ಬ್ರಹ್ಮಾದಿ ದೇವತೆಗಳು ಆ ಸುಂದರಪುರುಷ- 
ನನ್ನು ನೋಡಿ, ಸಂತೋಷ ಪಡುತ್ತಾರೆ. ಹಾಗೂ ಅವನಿಗೆ ಸಂಪೂರ್ಣವಾಗಿ 
ಆಶೀರ್ವಾದ ಮಾಡುತ್ತಾರೆ. ಕಲ್ಕಿರೂಪಿಯಾದ ಭಗವಂತನು ಯಜ್ಞದ ಮೂಲಕ 
ಸತ್ಯಯುಗಕ್ಕೆ ಅಭಿಮಾನಿಯಾದ ಪುರುಷನನ್ನು ಜಗತ್ತಿಗೆ ನೀಡುತ್ತಾನೆ. ಕಾರ್ತೀಕ 
ಮಾಸದ ಶುಕ್ಕೆಫಕ್ಷದ ನವಮಿಯಂದು ಇವನನ್ನು ವಿಶೇಷವಾಗಿ ದೇವತೆಗಳು 
ಆರಾಧನೆಗಾಗಿ ನಿಯೋಜನೆ ಮಾಡುತ್ತಾರೆ. 


ಹೀಗೆ ಕಲಿಯುಗವು ಮುಗಿದು ಕೃತಯುಗವು ಪ್ರಾರಂಭವಾಗುತ್ತದೆ. ಇದನ್ನು 
ಸಂಪೂರ್ಣವಾಗಿ ನಿಂತು ನಡೆಸುವವನು ಭಗವಾನ್‌ ಕಲ್ಕಿಯೇ ಆಗಿದ್ದಾನೆ. 


ಇಲ್ಲಿಗೆ ಭವಿಷ್ಯಪುರಾಣದ ನಾಲ್ಕನೆಯ ಖಂಡದಲ್ಲಿ ಇಪ್ಪತ್ತಾರನೆಯ ಅಧ್ಯಾ- 
ಯದಲ್ಲಿ ಕಲ್ಕಿರೂಪಿಯ ಭಗವಂತನ ಚರಿತ್ರೆಯು ಸಮಾಪ್ತವಾಗುತ್ತದೆ. 

ಕಲಿಯುಗದಲ್ಲಿ ಕ್ರೋಧವಶದ ಗಣದವರು ಜನಿಸಿ, ಅದ್ವೈತವನ್ನೇ ಎಲ್ಲೆಡೆಯೂ 
ಪ್ರಸಾರ ಮಾಡಿದರು. ಅವರನ್ನು ನಿಗ್ರಹ ಮಾಡುವುದಕ್ಕಾಗಿ ಭೀಮಸೇನದೇವರು 


ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ಕಲಿಯುಗ ಪ್ರಾರಂಭವಾಗಿ, 4300 
ವರ್ಷಗಳು ಆದ ಬಳಿಕ, ಮಧ್ವಾವತಾರವಾಯಿತು. ಮುಂದೆ 36000 ವರ್ಷಗಳು 


ಭಾದ್ರಪದ ಶುಕ್ಗಪಕ್ಷ 17 


ಕಳೆದ ಮೇಲೆ ಸಂಪೂರ್ಣವಾಗಿ ಧರ್ಮವು ನಾಶವಾಗುತ್ತದೆ. ಆಗ ದುರ್ಗಾವತಾರ 
ಆಗುತ್ತದೆ. ಕಲಿಯುಗದ ಕೊನೆಯಲ್ಲಿ ಸಂಪೂರ್ಣ ಧರ್ಮವು ನಾಶವಾದಾಗ, 
ಭಗವಂತನು ಕಲ್ಕಿಯಾಗಿ ಅವತರಿಸುತ್ತಾನೆ. 


ತತಃ ಕಲೇರಂತಮವಾಪ್ಯ ಧರ್ಮಜ್ಞಾನಾದಿಕಲ್ಯಾಣಗುಣಪ್ರಹೀನೇ । ಲೋಕೇ 
ವಿರಿಂಚತ್ರಿಪುರಫ್ನಶಕ್ರಪೂರ್ವಾಃ ಪಯೋಬ್ಬಿಂ ತ್ರಿದಶಾಃ ಪ್ರಜಗ್ಗೂಃ ॥ 

ಕಲಿಯುಗದ ಕೊನೆಯಲ್ಲಿ ಧರ್ಮ, ಜ್ಞಾನ, ಸದ್ಗುಣಗಳೆಲ್ಲವೂ ಸಂಪೂರ್ಣವಾಗಿ 
ನಾಶವಾಗಿರುತ್ತವೆ. ಆಗ ಬ್ರಹರುದ್ರಾದಿ- ದೇವತೆಗಳು ಕ್ಷೀರ ಸಮುದ್ರಕ್ಕೆ ತೆರಳಿ 
ಭಗವಂತನನ್ನು ಪ್ರಾರ್ಥಿಸುತ್ತಾರೆ. ಅವರ ಪ್ರಾರ್ಥನೆಗೆ ಪ್ರಸನ್ನನಾದ ಭಗವಂತನು 
ಕಲ್ಕಿಯಾಗಿ ಅವತರಿಸಲು ಇಚ್ಛಿಸುತ್ತಾನೆ. 
ನಾರಾಯಣಸ್ತೆ ನ ಸ್ತುತಿಪೂರ್ವಮರ್ಥಿತೋ ಭವಾಯ ಲೋಕಸ್ಯ ಸ ಶಂಭಳಾಖ್ಯೇ | 
ಗ್ರಾಮೇ ಮುನೇರ್ವಿಷ್ಣುಯಶೋತಭಿಧಸ್ಯ ಗೃಹೇ ಬಭೂವಾವಿರಚಿಂತೃಶಕ್ತಿಃ || 

ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಭಗವಂತನು ಸಜ್ಜನರ ಹಿತಕ್ಕಾಗಿ 
ಶಂಬಳಗ್ರಾಮದಲ್ಲಿ ಅವತರಿಸುತ್ತಾನೆ. ವಿಷ್ಣುಯಶಸ್‌ ಎಂಬ ಮುನಿಯ ಪತ್ನಿಯಲ್ಲಿ 
ಪ್ರಾದುರ್ಭಾವವನ್ನು ಹೊಂದುತ್ತಾನೆ. ಕಲಿಯುಗದ ಕೊನೆಯಲ್ಲಿ ಎಲ್ಲೆಡೆಯು 
ಧರ್ಮವು ನಾಶವಾಗಿರುತ್ತದೆ. ಆಗ ವಿಷ್ಣುಯಶಸ್‌ ಎಂಬ ಒಬ್ಬ ಬ್ರಾಹ್ಮಣನು ಮಾತ್ರ 
ಧರ್ಮವನ್ನು ಆಚರಿಸುತ್ತಿರುತ್ತಾನೆ. ಇವನು ಸ್ವಾಯಂಭುವಮನು ಎಂದು ಕೆಲವರು 
ಹೇಳುತ್ತಾರೆ. ಅವನಿಂದ ಭಗವಂತನು ಅವತಾರವನ್ನು ಮಾಡುತ್ತಾನೆ. ಸ್ವಾಯಂಭುವ- 
ಮನುವು ಕಲ್ಕಿಯ ತಂದೆಯಾಗಿ ಕಲಿಯುಗದ ಕೊನೆಯಲ್ಲಿ ಹುಟ್ಟುತ್ತಾನೆಂದು 
ರುದ್ರದೇವರು ಪಾರ್ವತಿಗೆ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಹೀಗೆ ನಾರಾಯಣ- 
ಪಂಡಿತರ ಅಂಶಾವತಾರ ಗ್ರಂಥದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಶಂಬಳಗ್ರಾಮಕ್ಕೆ ಯಾರು 
ಯಾತ್ರೆ ಮಾಡುತ್ತಾರೋ, ಅವರ ಕಲಿದೋಷವೂ ಕೂಡ ಪರಿಹಾರವಾಗುತ್ತದೆ 
ಎಂದು ತೀರ್ಥಪ್ರಬಂಧದಲ್ಲಿ ಹೀಗೆ ವರ್ಣಿಸಿದ್ದಾರೆ- 

ಕಲೇರ್ಭೀರುಜನಾ ಯಾತ ಶಂಬಳಂ ಜಗತಾಂ ಬಲಮ್‌ । ಕಲಿಶೌರ್ಯಹರಃ 
ಕಲ್ಕೀ ಯತ್ರ ಪ್ರಾದುರ್ಭವಿಷ್ಯತಿ il 


18 ಭಾದ್ರಪದಮಾಸ 

ಕಲೆಯಿಂದ ಭಯಪಟ್ಟ ಜನರು ಶಂಬಳಗ್ರಾಮಕ್ಕೆ ತೆರಳುತ್ತಾರೆ ಏಕೆಂದರೆ ಅದೇ 
ಗ್ರಾಮದಲ್ಲಿ ಮುಂದೆ ಕಲ್ಕಿಯು ಕಲಿಯನ್ನು ನಿಗ್ರಹ ಮಾಡುವುದಕ್ಕಾಗಿ ಅವತರಿ- 
ಸುತ್ತಾನೆ. ಇದೇ ಗ್ರಾಮವು ಸತ್ಯಯುಗದಲ್ಲಿ "ಸತ್ಯವ್ರತ' ಎಂದು, ತ್ರೇತಾಯುಗದಲ್ಲಿ 
"ಮಹದ್‌-ಗಿರಿ' ಎಂದು, ದ್ವಾಪರಯುಗದಲ್ಲಿ "ಪಿಂಗಲ' ಎಂದು ಪ್ರಸಿದ್ಧ ಪಡೆದಿರು- 
ತ್ತದೆ. ಈ ಕ್ಷೇತ್ರದಲ್ಲಿ 68 ತೀರ್ಥಗಳಿವೆ. 19 ಕೂಪಗಳಿವೆ. ಸೂರ್ಯ-ಚಂದ್ರ-ಗುರು. 
ಈ ಮೂವರು ಪುಷ್ಯನಕ್ತತ್ರಕ್ಕೆ ಬಂದಾಗ ಇಲ್ಲಿರುವ ಭವಿಷ್ಯತೀರ್ಥವು ಗಂಗೆ- 
ಯಾಗುತ್ತದೆ. ಆಗಲೇ ದೇವರು ಕಲ್ಕಿಯಾಗಿ ಅವತರಿಸುತ್ತಾನೆ. 

ಭಾದ್ರಪದ ॥ ಶುಕ್ಲ॥। ಸಪ್ತಮೀ 
(ಅ) ಮುಕ್ತಾಭರಣಸಪ್ತಮೀ 

ಭಾದ್ರಪದ ಶುಕ್ಲ ಸಪ್ತಮಿಯಾದ ಇಂದು ಅಮುಕ್ತಾಭರಣ ವ್ರತವನ್ನು 
ಆಚರಿಸಲಾಗುತ್ತದೆ. ಈ ದಿನ ಉಮಾಸಹಿತನಾದ ಈಶ್ವರನನ್ನು ಶ್ರದ್ಧಾ ಭಕ್ತಿಯಿಂದ 
ಪೂಜಿಸಿ, ಧೂಪ, ದೀಪ ನೈವೇದ್ಯಗಳೇ ಮುಂತಾದ ಷೋಡಶೋಪಚಾರಗಳಿಂದ 
ಅರ್ಚಿಸಲಾಗುತ್ತದೆ. ಈ ವ್ರತವನ್ನು ಹನ್ನೆರಡು ವರ್ಷಗಳ ಪರ್ಯಂತ ಆಚರಿಸಿ, 
ಆದಿಯಲ್ಲಾಗಲಿ, ಮಧ್ಯದಲ್ಲಾಗಲಿ, ಇಲ್ಲವೇ ಅಂತ್ಯದಲ್ಲಾಗಲಿ ಉದ್ಯಾಪನೆಯನ್ನು 
ಮಾಡುವುದರಿಂದ ಸಕಲ ಇಷ್ಟಾರ್ಥಗಳೂ ಈಡೇರುವುದೇ ಅಲ್ಲದೆ, ಸಂತಾನ 
ಭಾಗ್ಯವೂ ಲಭಿಸುವುದು ಎಂಬುದು ಭಕ್ತರ ನಂಬಿಕೆ. 

ಅಥ ಪೂಜಾ - 
ದೇವದೇವ ಮಹೇಶಾನ ಪರಮ್ಮಾಂ ಜಗದ್ಗುರೋ। 
ಪ್ರತಿಪಾದಿತಯಾ ಸೋಮ ಪೂಜಯಾ ಪೂಜಯಾಮ್ಯಹಮ್‌ ॥ ಆವಾಹನಮ್‌। 


ಅನೇಕರತ್ನಖಚಿತಂ ಸೌವರ್ಣಂ ಮಣಿಸಂಯುತಮ್‌ | 
ಮುಕ್ತಾಚಿತಂ ಮಹಾದೇವ ಗೃಹಾಣಾಸನಮುತ್ತಮಮ್‌ ॥ ಆಸನಮ್‌ । 


ಪಾದ್ಯಂ ಗೃಹಾಣ ದೇವೇಶ ಸರ್ವವಿದ್ಯಾಪರಾಯಣ। 
ಧ್ಯಾನಗಮ್ಯ ಸತಾಂ ಶಂಭೋ ಸರ್ವೇಶ್ವರ ನಮೋಸ್ತು ತೇ ॥ ಪಾದ್ಯಮ್‌ । 


ಭಾದ್ರಪದ ಶುಕ್ಸಪಕ್ನ 


ಇದಮರ್ಫ್ಥ್ಯಮನರ್ಫ್ಯೇ ತ್ವಮಮರಾಧೀಶ ಶಂಕರ | 
ಕಿಂಕರೀಭೂತಯಾ ಸೋಮ ಮಯಾ ದತ್ತಂ ಗೃಹಾಣ ಭೋಃ॥ ಅರ್ಫ್ಥ್ಯಮ್‌ । 


ಗಂಗಾದಿಸರ್ವತೀರ್ಥೇಭ್ಯಃ ಸಮಾನೀತಂ ಸುಶೀತಲಮ್‌ । 
ಜಲಮಾಚಮನೀಯಾರ್ಥಂ ಗೃಹಾಣೇಶೋಮಯಾ ಸಹ ॥ ಆಚಮನೀಯಮ್‌ । 
ಮಧ್ವಾಜ್ಯದಧಿಸಮ್ಮಿಶ್ರಂ ಮಧುನಾ ಪರಿಕಲ್ಪಿತಮ್‌ । 

ಶಂಕರಪ್ರೀತಯೇ ತೇ5ಹಂ ಮಧುಪರ್ಕಂ ನಿವೇದಯೇ ॥ ಮಧುಪರ್ಕಮ್‌ । 


ಪಯೋದಧಿಫೃತಂ ಚೈವ ಶರ್ಕರಾಮಧುಸಂಯುತಮ್‌ । 
ಪಂಚಾಮೃತೇನ ಸ್ನಪನಂ ಕರೋಮಿ ಪರಮೇಶ್ವರ I ಪಂಚಾಮೃತಸ್ನಾನಮ್‌ I 


ಗಂಗಾ ಚ ಯಮುನಾ ಚೈವ ಗೋದಾವರೀ ಸರಸ್ವತೀ 
ಏತಾಭ್ಯ ಆಹೃತಂ ತೋಯಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ ವಸ್ತಮ್‌ । 


ಉಪವೀತಂ ಸೋತ್ತರೀಯಂ ನಾನಾಭೂಷಣಭೂಷಿತಮ್‌ । 
ಗೃಹಾಣ ಸೋಮ ವಿಮಲಂ ಮಯಾ ದತ್ತಮಿದಂ ಶುಭಮ್‌ ॥ ಉಪವೀತಮ್‌ ॥ 


ಮಲಯಾಚಲಸಂಭೂತಂ ಸುಗಂಧಿ ಘನಸಾರಯುಕ್‌ । 
ಚಂದನಂ ಪಂಚವದನ ಗೃಹಾಣ ವನಿತಾಯುತ ॥ ಚಂದನಮ್‌ । 


ಜಾತೀಚಂಪಕಪುನ್ನಾಗಬಕುಲೈ: ಪಾರಿಜಾತಕ್ಕೆಃ। 
ಶತಪತ್ರೈಶ್ಚ ಕಲ್ಜಾರೈರರ್ಚಯೇತ ಹಮುಮಾಪತಿಮ್‌ ॥ ಪುಷ್ಪಾಣಿ | 


ತ್ರೈಲೋಕೃಪಾವನಾನಂತ ಪರಮಾತೃಂ ಜಗದ್ಗುರೋ| 
ಚಂದನಾಗರುಕರ್ಪೂರಧೂಪಂ ದಾಸ್ಯಾಮಿ ಶಂಕರಮ್‌ ॥ ಧೂಪಮ್‌ । 


ಶುಭವರ್ತಿಯುತಂ ಸರ್ಪಿಃ ಸಹಿತಂ ವಹ್ನಿನಾ ಯುತಮ್‌ । 
ದೀಪಮೇಕಮನೇಕಾರ್ಕಪ್ರತಿಮಾಕಲಯತ್ಚಿಮಮ್‌ ॥। ದೀಪಮ್‌ । 


ಪಾಯಸಾಪೂಪಕೃಸರಂ ದುಗ್ಗಾನ್ನಂ ಸಗುಡೌದನಮ್‌ । 
ದಿವ್ಯಾನ್ನಂ ಷಡ್ರಸೋಪೇತಂ ಸುಧಾರಸಸಮನ್ನಿತಮ್‌ ॥ 


20 ಭಾದ್ರಪದಮಾಸ 


ದಧಿಕ್ಷೀರಾಜ್ಯಸಂಯುಕ್ತಂ ನೈವೇದ್ಯಾರ್ಥಂ ಪ್ರಕಲ್ಲಿತಮ್‌ । 
ಸಮರ್ಪಯಾಮಿ ದೇವಾಹಂ ಕಿಂಕರೀಂ'ಶಂಕರಾಯ ತೇ ॥ ನೈವೇದ್ಯಮ್‌ । 


ಪುನರಾಚಮನಂ ಶುದ್ಧಂ ಕುರು ಸೋಮಾಂಬುನಾಮುನಾ | 

ಮುಖಶುದ್ಧಿಕರಂ ತೋಯಂ ಕೃಪಯಾ ತ್ವಂ ಗೃಹಾಣ ಭೋಃ ॥ ಆಚಮನೀಯಮ್‌ । 
ಕಸ್ತೂರಿಕಾಸಮಾಯುಕ್ತಂ ಮಲಯಾಚಲಸಂಭವಮ್‌ । 

ಗೃಹಾಣ ಚಂದನಂ ಸೋಮ ಕರೋದ್ದರ್ಶನಹೇತವೇ ॥ ಕರೋದ್ದರ್ಶನಮ್‌ । 
ನಾಲಿಕೇರಫಲಂ ಜಂಬೂಫಲಂ ನಾರಿಂಗಮುತ್ತಮಮ್‌ । 

ಕೂಷ್ಮಾಂಡಂ ಪುರತೋ ಭಕ್ತ್ಯಾ ಕಲ್ಪಿತಂ ಪ್ರತಿಗೃಹ್ಯತಾಮ್‌ 11 ಫಲಮ್‌ । 
ಪೂಗೀಫಲಮಿತಿ ತಾಂಬೂಲಮ್‌ । ಹಿರಣ್ಯಗರ್ಭೇತಿ ದಕ್ಷಿಣಾಮ್‌ | 
ನೀರಾಜನಮ್‌ । ಪುಷ್ಟಾಂಜಲಿಮ್‌ । ಪ್ರದಕ್ಷಿಣಾನ್‌ । ನಮಸ್ಕಾರಾನ್‌ । 
ಮಹಾದೇವ ಮಹಾರಾಜ ಪ್ರೀತ್ಯಾ ಪಾಪಂ ಪ್ರಣಾಶಯ। 

ಅಸ್ಮಾಕಂ ಕುರ್ವತಾಂ ಪೂಜಾಂ ಸಾಧು ವಾ ಸಾಧುಯೋಜಿತಾಮ್‌ ॥ 
ಜ್ಞಾನತೋತಜ್ಞಾನತೋ ವಾಪಿ ಭವತೋ ವಿಹಿತಾ ಚಯಾ। 

ಸಂಪೂರ್ಣಯತು ತಾಂ ಪೂಜಾಂ ವಿಶ್ವೇಶೋ ವಿಮಲೋ ಭವಾನ್‌ ॥ 

ಇತಿ ಪ್ರಾರ್ಥನಾ । 

ದೇವದೇವ ಜಗನ್ನಾಥ ಸರ್ವಸೌಭಾಗ್ಯದಾಯಕ | 

ಗೃಹ್ಣೀಯಾಂ ದೋರರೂಪಂ ತ್ವಾಂ ಪುತ್ರಪೌತ್ರಪ್ರವರ್ಧನಮ್‌ ॥ 

ಇತಿ ದೋರಕಗ್ರಹಣಮ್‌ । 

ಸಪ್ತಸಾಮೋಪಗೀತಂ ತ್ವಂ ಧಾರಯಾಮಿ ಜಗದ್ಗುರೋ। 

ಸೂತ್ರಗ್ರಂಢಿಸ್ಥಿತಂ ನಿತ್ಯಂ ಧಾರಯಾಮಿ ಸ್ಥಿರೋ ಭವ॥ ಇತಿ ದೋರಕಬಂಧನಮ್‌ । 
ಹರ ಪಾಪಾನಿ ಸರ್ವಾಣಿ ತುಪ್ಪಿಂ ಕುರು ದಯಾನಿಧೇ। 


ಪ್ರಸನ್ನಃ ಸನ್ನುಮಾಕಾಂತ ದೀರ್ಫಾಯುಃ ಪುತ್ರದೋ ಭವ ॥ ಇತಿ ಜೀರ್ಣ- 
ದೋರಕೋತ್ತಾರಣಮ್‌ ॥ 


ಭಾದ್ರಪದ ಶುಕ್ಷಪಕ್ನ 21 


ಅಥ ವಾಯನದಾನಮ್‌ - 

ಮಂಡಕಾನ್‌ ವೇಷ್ಠಕಾನ್‌ ವಾಥ ಸಫೃತಾನ್‌ ದಕ್ಷಿಣಾಯುತಾನ್‌ । 
ಏಕಾದಶಶತಂ ಕೃತ್ವಾ ಬ್ರಾಹ್ಮಣಾಯ ಕುಟುಂಬಿನೇ ॥ 

ವೇದಶಾಸ್ತ್ರಪ್ರವೀಣಾಯ ದದ್ಯಾತ್ಲೋಮಸ್ಯ ತುಷ್ಪಯೇ। 

ಶಂಕರಃ ಪ್ರತಿಗೃಹ್ನಾತಿ ಶಂಕರೋ ವೈ ದದಾತಿ ಚ। 

ಶಂಕರಸ್ತಾರಕೋಭಾಭ್ಯಾಂ ಶಂಕರಾಯ ನಮೋ ನಮಃ ॥ ಇತಿ ವಾಯನಮ್‌ ॥ 


ಏವಂ ಯಾ ಪೂಜನಂ ಕುರ್ಯಾತ್ಸೋಮಸ್ಕ ಸುಖದಸ್ಯ ಚ। 
ಸರ್ವಾನ್‌ ಕಾಮಾನವಾಪ್ನೋತಿ ಪುತ್ರಪೌತ್ರೈಶ್ಚ ಮೋದತೇ ॥ ಇತಿ ಪೂಜಾ ॥ 


ಇಲ್ಲಿಗೆ ಮುಕ್ತಾಭರಣಸಪ್ತಮೀವ್ರತವು ಮುಗಿಯಿತು ॥ 
ಭಾದ್ರಪದ ॥ ಶುಕ್ಲ॥। ಅಷ್ಟಮಿ 


ಶ್ರೀ ಶ್ರೀಶಪ್ರಾಣೇಶವಿಟ್ಠಲದಾಸರ ಆರಾಧನೆ - ಇವರು ಶ್ರೀ ಪ್ರಾಣೇಶ- 
ವಿಟ್ಕಲದಾಸರ ಮೊಮ್ಮಕ್ಕಳು. ಶ್ರೀಜಗನ್ನಾಥದಾಸರ ಸೇವೆಯಿಂದ ಜನಿಸಿದ ಇವರ 
ಮೊದಲಿನ ಹೆಸರು ರಾಮದಾಸ. ಬಾಲ್ಯದಲ್ಲಿ ಹುಡುಗಾಟದಲ್ಲಿ ಮೈಮರೆತ 
ಇವರನ್ನು ಶ್ರೀಪ್ರಾಣೇಶವಿಟ್ಕಲದಾಸರು ಬೈದು ಬಡಿದು ದಾಸಪಂಥಕ್ಕೆ ಹಚ್ಚಿದರು. 
ಶ್ರೀಶ್ರಪ್ರಾಣೇಶವಿಟ್ಟಲ ಎಂಬ ಅಂಕಿತವಿತ್ತು ಅನುಗ್ರಹಿಸಿದರು. ಗುರುಗಳ ಕರುಣ 
ಸುಸ್ಥಿರವಾಗಿದ್ದವರಲ್ಲೇ । ಹರಿ ನಿನ್ನನುಗ್ರಹವಾಗ್ದುದೋ ॥ ಶ್ರೀನಿವಾಸ ದಯಾನಿಧೇ॥ 
ಎಂದು ಮುಂತಾಗಿ ಹಾಡಿದ್ದಾರೆ. ಇವರು ವಿರಕ್ತರೂ, ಜ್ಞಾನಿಗಳೂ ಆಗಿದ್ದರು. 
ಯಾರಾದರೂ ಧನಧಾನ್ಯಗಳನ್ನು ತಂದು ಕೊಟ್ಟರೆ ಅಂದಿನ ದೇವರ ಸೇವೆಗೆ 
ಬೇಕಾಗುವಷ್ಟನ್ನು ಮಾತ್ರ ಸ್ವೀಕರಿಸಿ ಉಳಿದದ್ದನ್ನು ತಿರುಗಿ ಕೊಟ್ಟು ಬಿಡುತ್ತಿದ್ದರು. 
ಮಂತ್ರಾಲಯಸ್ವಾಮಿಗಳ ಭಕ್ತರಾದ ಇವರಿಗೆ ಸುಂದರವಿಟ್ಕಲ, ಸುಖನಿಧಿವಿಟ್ಕಲ 
ಮುಂತಾದ ಅನೇಶಶಿಷ್ಯರಿದ್ದರು. ಇವರು 1892ನೆಯ ಇಸ್ವಿಯಲ್ಲಿ ಕಾಲವಾದರು. 

ದೂರ್ವಾಷ್ಟಮೀ - ಶುಕ್ಲ ಅಷ್ಟಮಿಯಂದು ದೂರ್ವಾಷ್ಟಮೀ ವ್ರತ. 
ಶುದ್ಧದೇಶದಲ್ಲಿ ಬೆಳೆದಿರುವ ದೂರ್ವಾದಲ್ಲಿ ಲಿಂಗವನ್ನು ಸ್ಥಾಪಿಸಿ ಗಂಧ, ಪುಷ್ಪ, 
ದೀಪ, ನೈವೇದ್ಯಗಳಿಂದ ಪೂಜಿಸಿ ದಧಿ ಹಾಗೂ ಅಕ್ಷತೆಗಳಿಂದ ಶಿವನಿಗೆ ಅರ್ಫ್ಯವನ್ನು 


22 ಭಾದ್ರಪದಮಾಸ 
ಕೊಡಬೇಕು. ದೂರ್ವಾ, ಶಮೀಗಳಿಂದ ಶಿವನನ್ನು ಪೂಜಿಸಬೇಕು - ತಂ 
ದೂರ್ವೇರಮೃತಜನ್ಮಾಸಿ ವಂದಿತಾಸಿ' ಸುರಾಸುರೈಃ । ಸೌಭಾಗ್ಯಂ ಸಂತತಿಂ ದೇಹಿ 
ಸರ್ವಕಾರ್ಯಕರೀ ಭವ ॥ ಯಥಾ ಶಾಖಾಪ್ರಶಾಖಾಭಿರ್ವಿಸೃತಾಸಿ ಮಹೀತಲೇ । 
ತಥಾ ಮಮಾಪಿ ಸಂತಾನಂ ದೇಹಿ ತ್ವಮಜರಾಮರಮ್‌ ॥ ಎಂದು ಪ್ರಾರ್ಥಿಸಿ 
ಅಗ್ನಿಯಲ್ಲಿ ಬೇಯದೇ ಇದ್ದ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು. ಇದು ಸ್ತ್ರೀಯರು 
ಮಾಡುವ ವ್ರತ. ಕಾಮ್ಯವುದ್ದರಿಂದ ವೈಷ್ಣವರಲ್ಲಿ ರೂಢಿಯಲ್ಲಿಲ್ಲ. ಸಿಂಹಮಾಸದಲ್ಲಿ 
ಭಾದ್ರಪದ-ಶುಕ್ಲಾಷ್ಟಮೀ ಬಂದಾಗ ಮಾತ್ರ ಇದು ಆಚರಣೇಯ. ಕನ್ಯಾಮಾಸದಲ್ಲಿ 
ಆಚರಣೆ ನಿಷಿದ್ಧ. ಪರಿಶುದ್ಧಸ್ಥಲದಲ್ಲಿ ಬೆಳೆದಿರುವ ದೂರ್ವಾಮೂಲದಲ್ಲಿ ರುದ್ರ 
ನನ್ನು ಸ್ತ್ರೀಯರು ಆರಾಧಿಸುವ ವಿಧಿಯಿದೆ. 


ಹ್‌ 
ಜ್ಯೇಷ್ಕಾಲಕ್ಷ್ಮೀ ಪೂಜಾವಿಧಾನ ಎಳೆಯಷ್ಟಮೀ 

ಇದೇ ದಿನ ರಾತ್ರಿ ಜ್ಯೇಷ್ಠಾನಕ್ಷತ್ರವಿದ್ದಲ್ಲಿ ಜ್ಯೇಷ್ಠಾಲಕ್ಷ್ಮೀವ್ರತವನ್ನು ಆಚರಿಸುವು 
ದಿದೆ. ಇದೂ ಸ್ತ್ರೀಯರ ವ್ರತ. ಇಲ್ಲಿ ಜ್ಯೇಷ್ಠಾಲಕ್ಷ್ಮೀ ಎಂದರೆ ಸಾಗರದಲ್ಲಿ ಲಕ್ಷ್ಮಿಗಿಂತ 
ಮೊದಲು ಆವಿರ್ಭವಿಸಿದ ಅಲಕ್ಷ್ಮಿಯಲ್ಲ. ಜ್ಯೇಷ್ಠಾನಕ್ಷತ್ರದಲ್ಲಿ ಅಷ್ಟಮಿಯಲ್ಲಿ 
ಆರಾಧಿಸಲ್ಪಡುವ ವಿಷ್ಣುಪತ್ನಿ ಲಕ್ಷ್ಮೀದೇವಿ. ಕೃಷ್ಣಾಚಾರ್ಯರ ಸ್ಮೃತಿಮುಕ್ತಾವಳಿಯಲ್ಲಿ 
ಅಲಕ್ಷ್ಮಿಯ ನಿವೃತ್ತಿಗಾಗಿ ಆಚರಿಸಬೇಕೆಂದು ವಿಧಿಸಿದ್ದಾರೆ. - ಜ್ಯೇಷ್ಠಾಷ್ಟಮೀ - 
ಯೋಗೋಪಜೀವನೇನ ಪ್ರವೃತ್ತಸ್ತು ಜ್ಯೇಷ್ಠಾಷ್ಟಮೀ ಜಯಂತ್ಯಾದಿಃ | ಜ್ಯೇಷ್ಮಾಷ್ಟಮೀ 
ವ್ರತಂ ತು ಪದ್ಮಪುರಾಣೇ ದರ್ಶಿತಮ್‌ - ಸಂಪ್ರಾಪ್ತೇ ಭಾದ್ರಪದೇ ತು ಅಷ್ಟಮೀ 
ಯಾ ಸಿತಾ ಭವೇತ್‌ । ವಿಧಿನಾ ಪೂಜಯೇಜ್ಜ್ಯೇಷ್ಕಲಕ್ಷ್ಮೀವಿನಿವೃತ್ತಯೇ ॥ ತತ್ರ 
ಜ್ಯೇಷ್ಕಾರ್ಕ್ಟಾಯೋಗಸ್ಯ ಫಲವಿಶೇಷಪ್ರದತ್ತಮುಕ್ತಂ ನಾಗರಖಂಡೇ - ಜ್ಯೇಷ್ಠರ್ಕ್ಸ- 
ಯೋಗೇ ಯಾ ಶುಕ್ಲಾ ಮಹಿತಾ ಕೀರ್ತಿತಾಷ್ಟಮೀ । ಭಾದ್ರೇ ಜ್ಯೇಷ್ಕಾಂ 
ಬಹುವಿಧೈರರ್ಚಯೇದ್‌ ರಾಜ್ಯಸಿದ್ದಯೇ ॥ ಇತಿ ॥ 


ಪ್ರಾಣಪ್ರತಿಷ್ಠಾಪನ ವಿಧಿ 


ಅಧೋಮುಖಂ ಹೃತ್ಯಮಲಂ ತೋರಣೋದ್ಧರಣಂ ಚರೇತ್‌ । 
ವಿಕಾಸ್ಯ ಜ್ಞಾನರವಿಣಾ ಕರ್ಣಿಕಾಸ್ಸಂ ಪರಂ ವಿಭುಮ್‌ ॥ 


ಭಾದ್ರಪದ ಶುಕ್ಲಪಕ್ಷ 23 


ಹೃದಯಸ್ಥಹರೇರ್ಮೂರ್ತಿಃ ಜೀವೋ ಯತ್ಛತಿಬಿಂಬಕಃ I 
ಯದ್ದಶೇ ವರ್ತತೇ ಜೀವಃ ಸಾತು ಜೀವಕಲಾ ಸ್ಥ ತೌ 


ಜೀವಾಂತರ್ಯಾಮಿಣೋ ವಿಷ್ಣು ಆತ್ಮಾ ನಾಮ ಪ್ರಕೀರ್ತಿತಃ । 
ತೇಜಸ್ನಾರಮಯಿಂ ದಿವ್ಯಾಂ ಪ್ರತಿಮಾಂ ಪ್ರತಿಮಾಗತಾಮ್‌ ॥ 


ಧ್ಯಾತ್ವಾ ಪ್ರಾಣಾಧಿಪಂ ತತ್ರ ಪ್ರತಿಮಾರೂಪಿಣಂ ಪ್ರಭುಮ್‌ । 
ತನ್ನಧ್ಯೇ ರಮಯಾ ಸಾರ್ಧಮಾಸೀನಂ ಕ್ಲೀರನೀರವತ್‌ ॥ 
ಪ್ರತಿಮಾರೂಪಿಣಂ ಸಮ್ಯಗ್‌ ಧ್ಯಾತ್ಮೈವಾವಾಹಯೇತುದಧೀಃ ॥ 


ಓಂ ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ | 
ಘೋಷಾ ಇದಸ್ಯ ಶೃಣ್ವಿರೇ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ ॥ 


ಏಹ್ಯೇಹಿ ಮಮ ಹೃತ್ನದ್ಧಸ್ತಿತ ಶ್ರೀಪುರುಷೋತ್ತಮ । 
ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೇ ॥ 


(ಹೃದಯಕಮಲದಲ್ಲಿರುವ ಶ್ರೀಹರಿಯನ್ನು ಶ್ವಾಸಮಾರ್ಗದಿಂದ ಹಸ್ತಗಳಲ್ಲಿರುವ ಪುಷ್ಪಗಳಲ್ಲಿ 
ಬಂದಿರುವನೆಂದು ಚಿಂತಿಸಿ, ಕಲಶ/ಪ್ರತಿಮೆಗಳ ಮೇಲೆ ಹಾಕಿ ಆವಾಹಿಸಬೇಕು). 


ಆವಾಹಿತೋ ಭವ । ಸ್ಥಾಪಿತೋ ಭವ। ಸನ್ನಿಹಿತೋ ಭವ। ಸನ್ನಿರುದ್ದೋ ಭವ। 
ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । 


ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಯರೋ ಭವ। 

ವಿಭೋ ಸಕಲಲೋಕೇಶ ವಿಷ್ಣೋ ಜಿಷ್ಣೋ ಹರೇ ಪ್ರಭೋ। 

ತ್ವಾಂ ಭಕ್ತ್ಯಾ ಪೂಜಯಾಮ್ಯದ್ಯ ಭೋಗೈರರ್ಫ್ಯಾದಿಭಿಃ ಕ್ರಮಾತ್‌ । 

ಪೂಜಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ । 

ಭಕ್ತಸ್ಯ ಮಮ ಪೂಜಾಂ ತಂ ಗೃಹೀತ್ವಾ ಪಾಹಿ ಮಾಂ ವಿಭೋ॥ 
ಧ್ಯಾನಮ್‌ - ದೇವಾನಾಂ ದೇವತಾನಾಂ ಚ ಜ್ಯೇಷ್ಠಾದೇವಿ ತ್ಹಮಾದಿಮಾ । 
ಆದಿಶಕ್ತಿ ನಮಸ್ತೇಸ್ತು ನಮಸ್ತೇ ವಿಷ್ಣುವಲ್ಲಭೇ ॥ ಜ್ಯೇಷ್ಠಾದೇವ್ಯೈ ನಮಃ । 
ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ (ಮಂತ್ರಾಕ್ಷತೆಯನ್ನು ಹಾಕಬೇಕು). 


24 ಭಾದ್ರಪದಮಾಸ 


ಆವಾಹನಮ್‌ - ಬ್ರಹ್ಮಪ್ರಸೂರ್ನಮಸ್ತೇಅಸ್ತು ನಮಸ್ತೇ ಭಕ್ತವತ್ತಲೇ ! 
ವಿಷ್ಣುಪ್ರಿಯೇ ನಮಸ್ತೇತ ಸ್ತು ಜಗದಾನಂದಕಾರಕೇ ॥ ಜ್ಯೇಷ್ಠಾದೇವ್ಕೈ ನಮಃ । 
ಆವಾಹನಂ ಸಮರ್ಪಯಾಮಿ । (ಮಂತ್ರಾಕ್ಷತೆಯನ್ನು ಹಾಕಬೇಕು) 


ಆಸನಮ್‌ - ಆಸನೇ ಸ್ಪರ್ಣರತ್ನಾಢ್ಕೇ ಸರ್ವಶೋಭಾಸಮನಿತೇ । 
ಉಪವಿಶ್ಯ ಜಗನ್ಮಾತಃ ಪ್ರಸಾದಾಭಿಮುಖೀ ಭವ ॥ ಜ್ಯೇಷ್ಠಾದೇವ್ಯೈೆ 4 ನಮಃ । ಆಸನಂ 
ಸಮರ್ಪಯಾಮಿ । (ಮಂತ್ರಾಕ್ಷತೆಯನ್ನು ಹಾಕಬೇಕು) 


ಪಾದ್ಯಮ್‌ - ಗಂಧಪುಷ್ಠಾಕ್ಷತ್ಛೆರ್ಯ೯ಕ್ತಂ ಪಾದ್ಯಂ ಸಂಪಾದಿತಂ ಮಯಾ । ಜ್ಯೇಷ್ಠಾ 
ದೇವಿ ನಮಸ್ತುಭ್ಯಂ ಸರ್ವಾನ್‌ ಕಾಮಾಂಶ್ಚಪೂರಯ ॥ ಜ್ಯೇಷ್ಠಾದೇವೈೈ ನಮಃ । 


ಪಾದ್ಯಂ ಸಮರ್ಪಯಾಮಿ । (ಮೀಸಲು ನೀರನ್ನು ದೇವಿಗೆ ತೋರಿಸಿ ಅರ್ಥ್ಯಪಾತ್ರೆಗೆ 
ಬಿಡಬೇಕು). 


ಅರ್ಫ್ಥ್ಯಮ್‌ - ಗಂಧಪುಷ್ಪಾಕ್ಷತಾರಕ್ತಪುಷ್ಪಸ್ತೋಮೈ: ಸಮನ್ನಿಶಮ್‌ । ಸುವರ್ಣಪಾತ್ರೇ 
ಚಾರ್ವಂಗೀ ಗೃಹಾಣಾರ್ಥ್ಯಂ ನಮೋಶಸ್ತುತೇ ॥ ಜ್ಯೇಷ್ಠಾದೇವ್ಳೈ ನಮಃ । ಅರ್ಫ್ಯಂ 


ಸಮರ್ಪಯಾಮಿ । (ಮೀಸಲು ನೀರನ್ನು ದೇವಿಗೆ ತೋರಿಸಿ ಅರ್ಫ್ಯಪಾತ್ರೆಗೆ ಬಿಡ- 
ಬೇಕು). 


ಆಚಮನೀಯಮ್‌ - ಕರ್ಪೂರೈಲಾಮೃಗಮದೈಃ: ಸುವಾಸೈರುಪಶೋಭಿತಮ್‌ । 
ಗೃಹಾಣಾಚಮನೀಯಂ ಚ ಶಿಶಿರಂ ವಿಮಲಂ ಜಲಮ್‌ ॥ ಜ್ಯೇಷ್ಠಾದೇವೈ ತ ನಮಃ ॥ 


ಆಚಮನೀಯಂ ಸಮರ್ಪಯಾಮಿ। (ಮೀಸಲು ನೀರನ್ನು ದೇವಿಗೆ ತೋರಿಸಿ ಅರ್ಫೃ್ಯ- 
ಪಾತ್ರೆಗೆ ಬಿಡಬೇಕು). 


ಸ್ನಾನಮ್‌ - ನದೀನದಸಮುದ್ಧೂತಂ ಪವಿತ್ರಂ ನಿರ್ಮಲಂ ಜಲಮ್‌ । ಸ್ನಾನಾರ್ಥಂ 
ತೇ ಪ್ರಯಚ್ಛಾಮಿ ಪ್ರಸೀದ ಜಗದಂಬಿಕೇ ॥ ಜ್ಯೇಷ್ಠಾದೇವ್ಕೈ ನಮಃ । ಸ್ನಾನಂ ಸಮರ್ಪ- 
ಯಾಮಿ । (ಬಿಡಿ ಹೂವಿನಿಂದ ನೀರನ್ನು ಅದ್ದಿ ದೇವಿಗೆ ಪ್ರೋಕ್ಟಿಸಬೇಕು). 


ಪಂಚಾಮೃತಸ್ನಾನಮ್‌ - ಪಂಚಾಮೃತೇನ ಸ್ನಪನಂ ಕರಿಷ್ಯೇ ಭಕ್ತವತ್ತಲೇ । 
ಪಯೋದಧಿಫೃತಂ ಚೈವ ಮಾಕ್ಟಿಕಂ ಶರ್ಕರಾಯುತಮ್‌ ॥ ಜ್ಯೇಷ್ಠಾದೇವ್ಕೈ ನಮಃ । 


ಭಾದ್ರಪದ ಶುಕ್ಸಪಕ್ನ 25 


ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥ (ದೇವಿಗೆ ಹಾಲು, ಮೊಸರು, ತುಪ್ಪ, 
ಜೇನುತುಪ್ಪ, ಸಕ್ಕರೆ, ಹಣ್ಣುಗಳಿಂದ ಪಂಚಾಮೃತಾಭಿಷೇಕ ಮಾಡಬೇಕು). 


ಶುದ್ಧೋದಕಸ್ನಾನಮ್‌ - ಮಂದಾಕಿನ್ಯಾಃ ಸಮಾನೀತಂ ಹೇಮಾಂಭೋರುಹ- 
ವಾಸಿತಮ್‌ । ಸ್ನಾನಾರ್ಥಂ ತೇಮಯಾ55ನೀತಂ ಗೃಹಾಣ ಜಗದಂಬಿಕೇ॥ 
ಜ್ಯೇಷ್ಠಾದೇವ್ಕೈ ನಮಃ | ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ (ಬಿಡಿ ಹೂವಿನಿಂದ 
ನೀರನ್ನು ಅದ್ದಿ ದೇವಿಗೆ ಪ್ರೋಕ್ಸಿಸಬೇಕು). 


ವಸ್ತ್ರಮ್‌ - ಕೌಶೇಯವಸನಂ ದಿವ್ಯಂ ಕಂಚುಕ್ಕಾ ಚ ಸಮನ್ನಿಶಮ್‌ । ಉಪವಸ್ತ್ರೇ ೀಣ 
ಸಂವೀತಂ ಗೃಹಾಣ ಪರಮೇಶ್ವರಿ I ಜ್ಯೇಷ್ಠಾದೇವೈ A ನಮಃ। ವಸ್ತ್ರ ೦ ಸಮರ್ಪ- 
ಯಾಮಿ। (ದೇವಿಗೆ ಗೆಜ್ಜೆವಸ್ತ್ರವನ್ನು ಸಮರ್ಪಿಸಬೇಕು). 


ಗಂಧಃ - ಇದಂ ಗಂಧಂ ಮಹದ್ದಿವ್ಯಂ ಕುಂಕುಮೇನ ಸಮನ್ನಿತಮ್‌ । ವಿಲೇಪನಾರ್ಥೇ 
ಮೇ ದತ್ತಂ ಗೃಹಾಣ ವರದಾ ಭವ ॥ ಜ್ಯೇಷ್ಠಾದೇವೈೈ ನಮಃ । ಗಂಧಂ ಸಮರ್ಪ- 
ಯಾಮಿ । (ದೇವಿಗೆ ಹರಿನಿವೇದಿತ ಗಂಧವನ್ನು ಸಮರ್ಪಿಸಬೇಕು). 


ಅಕ್ಬತಾಃ - ಅಕ್ಚತಾನ್‌ ಧವಲಾಕಾರಾನ್‌ ಶಾಲಿತಂಡುಲಮಿಶ್ರಿತಾನ್‌ । ಕುಂಕುಮೇನ 
ಸಮಾಯುಕ್ತಾನ್‌ ಗೃಹಾಣ ತ್ರಿದಶೇಶ್ವರಿ ॥ ಜ್ಯೇಷ್ಠಾದೇವ್ಕೈ ನಮಃ । ಅಕ್ಬತಾನ್‌ 
ಸಮರ್ಪಯಾಮಿ । (ದೇವಿಗೆ ಮಂತ್ರಾಕ್ಷತೆಯನ್ನು ಸಮರ್ಪಿಸಬೇಕು) 


ಪುಷ್ಪಾಣಿ - ನಾನಾವಿಧಾನಿ ಮಾಲ್ಕಾನಿ ಸುಗಂಧೀನಿ ಹರಿಪ್ರಿಯೇ । ಗೃಹಾಣ 
ಜ್ಯೇಷ್ಠಾಗೌರೀ ತ್ವಂ ಪ್ರಸಾದಾಭಿಮುಖೀ ಭವ॥ ಜ್ಯೇಷ್ಠಾದೇವ್ಕೈ ನಮಃ । ಪುಷ್ಪಾಣಿ 
ಸಮರ್ಪಯಾಮಿ । (ದೇವಿಗೆ ಪುಷ್ಪಗಳನ್ನು ಸಮರ್ಪಿಸಬೇಕು). 

ಧೂಪಃ - ವನಸ್ಪತಿರಸೋದ್ಧೂತಂ ನಾನಾಗಂಧಸಮನ್ವಿತಮ್‌ । ದಶಾಂಗಸಹಿತಂ 
ದಿವ್ಯಂ ಧೂಪಂ ದೇವಿ ಗೃಹಾಣ ಭೋ॥ ಜ್ಯೇಷ್ಠಾದೇವೈ ೨ ನಮಃ! ಧೂಮಮಾ- 
ಘ್ರಾಪಯಾಮಿ । (ದೇವಿಗೆ ಧೂಪಾರತಿಯನ್ನು ಮಾಡಬೇಕು). 


ದೀಪಮ್‌ - ದೀಪಂ ತಮೋಹರಂ ಜ್ಯೋತ್ಸ್ನಾ ಜ್ಞಾನಸಂಬೋಧಕಂ ಶುಭಮ್‌ । 
ದೀಪಂ ಗೃಹಾಣ ಮಾತಸ್ತ್ಯಂ ಅಜ್ಞಾನಂ ಮೇ ವ್ಯಪೋಹಯ ॥ ಜ್ಯೇಷ್ಠಾದೇವೈ 4 ನಮಃ 


26 ಭಾದ್ರಪದಮಾಸ 


ದೀಪಂ ದರ್ಶಯಾಮಿ। (ದೇವಿಗೆ ಮೂರು ಬತ್ತಿಯಿಂದ ಏಕಾರತಿಯನ್ನು ಮಾಡ- 
ಬೇಕು). 


ನೈವೇದ್ಯಮ್‌ - ನಾನಾವಿಧಾನಿ ಭಕ್ಷ್ಯಾಣಿ ವ್ಯಂಜನಾನಿ ಹರಿಪ್ರಿಯೇ । ಗೃಹಾಣ ದೇವಿ 
ನೈವೇದ್ಯಂ ಸುಖದಂ ಸರ್ವದೇಹಿನಾಮ್‌ ॥ ಜ್ಯೇಷ್ಠಾದೇವ್ಕೈ ನಮಃ । ನೈವೇದ್ಯಂ 
ದರ್ಶಯಾಮಿ । (ಹರಿಗೆ ನಿವೇದಿತ ನೈವೇದ್ಯವನ್ನು ದೇವಿಗೆ ಸಮರ್ಪಿಸಬೇಕು). 
ಪಾನೀಯಮ್‌ - ಗಂಗೋದಕಂ ಸಮಾನೀತಂ ಪಾನಾರ್ಥಂ ಜಲಮುತ್ತಮಮ್‌ । 
ಕುರುಷ್ವಪ್ರಾಶನಂ ದೇವಿ ವರದಾ ಭವ ಇಂದಿರೇ ॥ ಜ್ಯೇಷ್ಠಾದೇವ್ಕೈ ನಮಃ । ಮಧ್ಯೇ 
ಮಧ್ಯೇ ಪಾನೀಯಂ ಸಮರ್ಪಯಾಮಿ । ಉತ್ತರಾಪೋಶನಂ ಸಮರ್ಪಯಾಮಿ । 
ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ ॥ ಕರೋದ್ಧರ್ತನಂ ಸಮರ್ಪಯಾಮಿ 
(ಮೀಸಲುನೀರನ್ನು ದೇವಿಗೆ ತೋರಿಸಿ ಅರ್ಫ್ಯಪಾತ್ರೆಗೆ ಬಿಡಬೇಕು). 


ಫಲಾನಿ - ರಂಭಾಫಲಂ ದಾಡಿಮಂ ಚ ಖರ್ಜೂರಂ ಮಾತುಲಿಂಗಕಮ್‌ । ಗೃಹ್ಯತಾಂ 
ನಾರಿಕೇಲಾದಿ ಫಲಾನಿ ಜಗದಂಬಿಕೇ ॥ ಜ್ಯೇಷ್ಠಾದೇವ್ಕೈ ನಮಃ । ನಾನಾವಿಧಫಲಾನಿ 
ಸಮರ್ಪಯಾಮಿ ॥ (ಪರಮಾತ್ಮನಿಗೆ ಮೊದಲು ಅರ್ಪಿಸಿ, ನಂತರ ದೇವಿಗೆ ಹಣ್ಣುಗ- 
ಳನ್ನು ಸಮರ್ಪಿಸಬೇಕು). 


ತಾಂಬೂಲಮ್‌ - ಪೂಗೀಫಲಂ ಮಹದ್ದಿವ್ಕಂ ನಾಗವಲ್ಲೀದಲೈರ್ಯುತಮ್‌ । 
ಕರ್ಪೂರಾದಿ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ ಜ್ಯೇಷ್ಠಾದೇವ್ಯೈ ನಮಃ 
ಪೂಗೀಫಲತಾಂಬೂಲಂ ಸಮರ್ಪಯಾಮಿ । ಜ್ಯೇಷ್ಠಾದೇವ್ಕೈ ನಮಃ । ಸುವರ್ಣ- 
ಪುಷ್ಪದಕ್ಷಿಣಾಂ ಸಮರ್ಪಯಾಮಿ! (ದೇವಿಗೆ ಎಲೆ - ಅಡಿಕೆಯೊಂದಿಗೆ: ದಕ್ಷಿಣೆಯನ್ನು 
ಸಮರ್ಪಿಸಬೇಕು). 

ಮಂಗಲನೀರಾಜನಮ್‌ - ನೀರಾಜಯಾಮಿ ದೇವೇಶಿ ಕರ್ಪೂರಾದ್ಯೈ: 
ಸುದೀಪಕ್ಕೆಃ | ಗೃಹಾಣ ಮಂಗಲಾನ್‌ ದೀಪಾನ್‌ ವರದಾ ಭವ ಶೋಭನೇ ॥ 
ಜ್ಯೇಷ್ಠಾದೇವ್ಕೈ ನಮಃ । ಮಹಾನೀರಾಜನಂ ಸಮರ್ಪಯಾಮಿ । ಮಂತ್ರಪುಷ್ಪ 
ಸಮರ್ಪಯಾಮಿ । ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ । ಪ್ರಾರ್ಥನಾಂ 
ಸಮರ್ಪಯಾಮಿ । (ದೇವಿಗೆ ಐದುಬತ್ತಿಯಿಂದ ಮಂಗಳಾರತಿಯನ್ನು ಮಾಡಿ, 
ಮಂತ್ರಪುಷ್ಪಗಳನ್ನು ಸಮರ್ಪಿಸಬೇಕು. ಪ್ರದಕ್ಷಿಣೆ ಹಾಕಿ, ಪ್ರಾರ್ಥಿಸಬೇಕು). 


ಭಾದ್ರಪದ ಶುಕ್ಸಪಕ್ನ 27 


ಸಮಾಪನಮ್‌ - ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾ ತಪಃ ಪೂಜಾಕ್ರಿಯಾದಿಷು | 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ ಮಂತ್ರಹೀನಂ 
ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ। ಯತೃತಂ ತು ಮಯಾದೇವ ಪರಿಪೂರ್ಣಂ 
ತದಸ್ತು ಮೇ॥ ಅನೇನ ಜ್ಯೇಷ್ಠಾಗೌರೀಪೂಜನೇನ ಶ್ರೀಮದ್ರಾಘವೇಂದ್ರತೀರ್ಥ- 
ಗುರ್ವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಜ್ಯೇಷ್ಠಾದೇವೀಪತಿ- 
ನಾರಾಯಣಃ ಪ್ರೀಯತಾಂ ಸುಪ್ರೀತೋ ವರದೋ ಭವತು ॥ ಶ್ರೀಕೃಷ್ಣಾರ್ಪಣ- 
ಮಸ್ತು ॥ 


ಜ್ಯೇಷ್ಠಾಲಕ್ಷ್ಮೀ € ಹಾಡು - ಅಷ್ಟಮೀ ಗೌರೀ ಪೂಜೆ ಮಾಡಿದಳು॥ ಸುಭದ್ರೆ 
ಅಚ್ಚಮುತ್ತಿನ ಆರತಿಯನ್ನೆತ್ತಿದಳು॥ 2॥ ಅಚ್ಛುತಾನ ಆಜ್ಞೆಯಿಂದ ಅತಿ ಭಕ್ತಿಯಿಂದ 
ಮುತ್ತೈದೆತನ ಕೊಡುವ ಪುತ್ರ-ಪೌತ್ರ ಭಾಗ್ಯ ನೀಡುವ ಅ.ಪ ಇಂದ್ರನಂದನನ 
ಸತಿಯಳು ಸುಭದ್ರೆ ಮಿಂದುಮಡಿಯನ್ನುಟ್ಟು ಬಂದಳು ಗಂಧ ಕುಂಕುಮ ಪರಿಮಳ ವಸ್ತ್ರ 
ಚಂದವಾದ ಧೂಪ ದೀಪ ದುಂಡು ಮಲ್ಲಿಗೆ ಗೌರಿಗೆ ಮುಡಿಸಿ ಮಂಗಳಾರತಿ 
ಎತ್ತಿದಳು॥೧॥ ಭಗಿನಿ ಕೇಳೇ ಭಾವಶುದ್ಧದಿ ಭಾದ್ರಷದ ಶುದ್ಧ ಅಷ್ಟಮೀ ಗೌರೀ 
ಕಥೆಯನು ಹಿರಿಯ ಹೆಂಡತಿ ಪುರದ ಹೊರಗೆ ಇಟ್ಟಿರಲು ಶಿರಿಯ ದೇವಿಯ ದಾರ ಕಟ್ಟಿ 
ದೊರೆಗೆ ಒಲಿದು ಶಿರಿಯು ಬಂತು॥೨॥ ಶತ್ರುಗಳನೇ ಜಯಿಸಿ ಬರುವರು ಪಾಂಡವರು 
ಅಪಮೃತ್ಯು ಬರಲು ಅಂಜಿ ಓಡಲು ಪಾಂಚಾಲಿ ಸಹಿತ ದೊರೆಗಳು ವನದೊಳಗೆ 
ಅಜ್ಞಾತವಾಸ ಗೆದ್ದು ಬರುವ ಪರಿಯ ಕೇಳ್ಳಾಳು॥೩॥ ಶಂಕರಗಂಡನ ಕಥೆಯ ಕೇಳಿ 
ಕಂಕಣ ಕೈಗೆ ದಾರ ಕಟ್ಟಿ ಪಂಕಜೋದರನ ರಾಣಿ ಶಂಕೆ ಇಲ್ಲದೆ ವರವ ಕೊಡುವಳು 
ಪಂಚಭಕ್ಷ್ಯ ಪಾಯಸ ಫೃತಗಳು ಮುಂಚೆ ಲಕ್ಷ್ಮೀದೇವಿಗೆ ಎಡೆಮಾಡಿ ಬಡಿಸುವಳು॥೪॥ 


ಜ್ಯೇಷ್ಠಾಲಕ್ಷ್ಮೀ ೇವ್ರತಕಥೆ - ದೇವತೆಗಳು ವೃತ್ರಾಸುರನೇ ಮೊದಲಾದ ಎಲ್ಲ 
ದೈತ್ಯರನ್ನು ಸದೆ ಬಡೆದರು. ಇಂದ್ರನು ವೃತ್ರಾಸುರನನ್ನು ಸಂಹಾರ ಮಾಡಿದನು. 
ಆಗ ಉಳಿದೆಲ್ಲ ದೈತ್ಯರು ಪಾತಾಳಲೋಕಕ್ಕೆ ಓಡಿ ಹೋದರು. ಕೋಲ ಎಂಬ 
ದೈತ್ಯನು ಮಾತ್ರ ಗೋಮಂತಪರ್ವತದ ಗುಹೆಯೊಂದರಲ್ಲಿ ಅಡಗಿ ಕುಳಿತನು. 
ಒಮ್ಮೆ ಗೌತಮರು ಅಲ್ಲಿಗೆ ಆಗಮಿಸಿದರು. ಗುಹೆಯಲ್ಲಿ ಅವಿತುಕುಳಿತ ಕೋಲ 
ಎಂಬ ಅಸುರನ ಉಪಟಳವನ್ನು ತಾಳಲಾರದೆ ಅಲ್ಲಿರುವ ಎಲ್ಲ ಸಜ್ಜನರು ಗೌತಮ- 


28 ಭಾದ್ರಪದಮಾಸ 


ರನ್ನು ಮೊರೆಹೊಕ್ಕರು. ಆಗ ಗೌತಮ ಯಷಿಗಳು ಅಗಸ್ತರ ಬಳಿ ಕರೆದುಕೊಂಡು 
ಹೋದರು. ಆಗ ಅಗಸ್ತರು ಭಗವಂತನ ಪತ್ನಿಯಾದ ಲಕ್ಷ್ಮೀದೇವಿಯ ಸನ್ನಿಧಾನ 
ಇಲ್ಲಿಯೇ ಇದೆ. ಅವಳನ್ನು ಶರಣು ಹೊಂದೋಣ ಎಂದು ಎಲ್ಲರನ್ನೂ ಕರೆದು 
-ಕೊಂಡು ಹೋಗಿ ಲಕ್ಷ್ಮೀದೇವಿಯ ಬಳಿ ಶರಣಾಗತರಾದರು. ಆದರೆ ಲಕ್ಷ್ಮೀ- 
ದೇವಿಯ ಪತಿಯಾದ ಭಗವಂತನನ್ನು ಮೊದಲು ನಾವು ಮೊರೆಹೊಂದಬೇಕೆಂದು 
ತೀರ್ಮಾನ ಮಾಡಿ ಭಗವಂತನ ಬಳಿ ತೆರಳಿ ಸ್ಫೋತ್ರಮಾಡಿ ಪ್ರಾರ್ಥಿಸಿದರು. ಆಗ 
ಭಗವಂತನು - ""ಹನಿಷ್ಯತಿ ಮಹಾಲಕ್ಷ್ಮೀಃ ಯುದ್ಧೇ ಕೋಲಾಸುರಂ ರಿಪುಮ್‌'' 
- ಲಕ್ಷ್ಮೀದೇವಿಯ ಕೋಲಾಸುರನನ್ನು ಸಂಹಾರಮಾಡುತ್ತಾಳೆ ಎಂಬುದಾಗಿ 
ಅಭಯಪ್ರದಾನವನ್ನು ಮಾಡಿದನು. ಚತುರಂಗಬಲಸಹಿತವಾಗಿ ಯುದ್ಧಕ್ಕೆ ಆಗ- 
ಮಿಸಿದ ಕೋಲಾಸುರನನ್ನು ಲಕ್ಷ್ಮೀದೇವಿಯು ಸಂಹಾರ ಮಾಡಿದಳು. ಭಾದ್ರಪದ- 
ಮಾಸದ ಶುಕ್ನಪಕ್ತದ ಅಷ್ಟಮಿಯ ದಿವಸ ಕೋಲಾಸುರನು ಸಂಹೃತನಾದನು. ಎಲ್ಲ 
ಸಜ್ಜನರಿಗೂ ರಾಜಕುಮಾರಿಯರಿಗೂ ಲಕ್ಷ್ಮೀದೇವಿಯು ಅನುಗ್ರಹ ಮಾಡಿದಳು. 
ಅಂದಿನಿಂದ ಜ್ಯೇಷ್ಠಾನಕ್ಷತ್ರವಿರುವ ಅಷ್ಟಮಿಯಂದು ಪೂಜೆ ಮಾಡುವ ಸಂಪ್ರ- 
ದಾಯವು ಬೆಳೆದು ಬಂದಿತು. ಅಸ್ವತಂತ್ರತತ್ವದಲ್ಲಿ ಜ್ಯೇಷ್ಠಳಾದ ಲಕ್ಷ್ಮೀದೇವಿಯ 
ಪೂಜೆಯನ್ನು ಮಾಡುವ ಕಾರಣ ಜ್ಯೇಷ್ಠಾಲಕ್ಷ್ಮೀಪೂಜೆ ಎಂಬ ಹೆಸರು ಬಂದಿದೆ. 
ಮೊದಲದಿನ ಆವಾಹನೆ ಮಾಡಬೇಕು. ಮರುದಿನ ಪೂಜೆಮಾಡಬೇಕು. ಅದರ 
ಮರುದಿನ ವಿಸರ್ಜನೆಯನ್ನು ಮಾಡಬೇಕು. 


ಭಾದ್ರಪದ ಮಾಸ ಶುಕ್ಲ ಪಕ್ಷದ ಅಷ್ಟಮಿಯನ್ನು ರಾಧಾಷ್ಟಮಿ ಎನ್ನುತ್ತಾರೆ. 
ಭಾದ್ರಪದ ॥ ಶುದ್ಧ॥ ನವಮೀ 


ನಂದಾನವಮೀ - ಭಾದ್ರಪದಶುಕ್ಷನವಮೀಯು ನಂದಾನವಮಿ ಎನಿಸಿದೆ. 
ಇಂದು ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕು. ಇದು ಮಹಾಪುಣ್ಯ- 
ಕರವಾದದ್ದು F ಅಶ್ವಮೇಧಯಾಗದ ಪುಣ್ಯವು ಲಭಿಸುವುದು. ಮಾಸಿ ಭಾದ್ರಪದೇ 
ಯಾ ಸ್ಯಾನ್ನವಮೀ ಬಹಲೇತರಾ | ಸಾ ತಂ ನಂದ ಮಹಾಷಪುಣ್ಯಾ ಕೀರ್ತಿತಾ 
ಪಾಪನಾಶಿನೀ ॥ ತಸ್ಯಾಂ ತು ಪೂಜಯೇದ್‌ ದುರ್ಗಾಂ ವಿಧಿವತ್‌ ಕುರುನಂದನ । 
ಸೋತ ಶ್ಹಮೇಧಫಲಂ ವಿಂದ್ಯಾತ್‌ ವಿಷ್ಣುಲೋಕಂ ಚ ಗಚ್ಛತಿ ॥ 


ಭಾದ್ರಪದ ಶುಕ್ಲಪಕ್ಷ 29 
ಶ್ರೀ ರಘುನಂದನತೀರ್ಥರು (ಪಲಿಮಾರು ಮಠ) 


ಮಠದ ಪರಂಪರೆಯಲ್ಲಿ ಹದಿನಾಲ್ಕನೆಯವರಾದ ಇವರು ಪೀಠವನ್ನು 
ಅಲಂಕರಿಸಿದ್ದು ಕೇವಲ ಹನ್ನೊಂದು ವಷ ಗ ಕಾಲ. ಇವರು ತನ್ನ ಪ್ರವಚನ 
ಪಾಟವದಲ್ಲಿ "ಗುರುಗಳನ್ನು ಮೀರಿಸಿ ನಿಂತು - ಒಂಭತ್ತು ಬಾರಿ Me 
ಮಾಡಿದ ಮಹಾಪಂಡಿತರು. ಶಾ.ಶ. 1476 (ಕ್ರಿ.ಶ. 1554) ಪ್ರಮಾದೀ ಸಂವತ್ಸರದ 
ಭಾದ್ರಪದ ಶುದ್ಧ ನವಮೀಯಂದು ಪಲಿಮಾರಿನಲ್ಲೇ ವೃಂದಾವನಸ್ಥ ರಾದರು. 


ಜಗನ್ನಾಥದಾಸರ ಪುಣ್ಯದಿನ 
ಶ್ರೀ ಜಗನ್ನಾಥದಾಸರು — "ಹರಿಕಥಾಮೃತಸಾರ' ವೆಂಬ ಮೇರುಕೃತಿಯನ್ನು 
ರಚಿಸಿ ಶಾಸ್ತ್ರದ ಪ್ರಮೇಯಗಳನ್ನು ಕನ್ನಡದಲ್ಲಿ ಮನೆಮಂದಿಗೆಲ್ಲಾ ತಲುಪಿಸಿದ 
ದಾಸರು ಇವರು. 


ಮಾನವಿಯಲ್ಲಿ ನೆಲೆಸಿದ ಲಕ್ಷ್ಮೀ-ನರಸಪ್ಪ ದಂಪತಿಗಳಿಗೆ 1728ರಲ್ಲಿ ಜನಿಸಿದ 
ಶ್ರೀನಿವಾಸರು ಯಥೋಚಿತವಾಗಿ ನಡೆದ ಕರ್ಮಗಳಿಂದ ಸಂಸ್ಕಾರ ಪಡೆದು 
ತಂದೆಯಿಂದಲೇ ಕಾವ್ಯ, ಅಲಂಕಾರ, ಛಂದಸ್ಸು, ನಾಟಕ, ವ್ಯಾಕರಣ, ನೀತಿ 
ಮುಂತಾದ ವಿಷಯಗಳನ್ನು ಅಭ್ಯಸಿಸಿದರು. ತರುವಾಯ ಅಂದಿನ ಶ್ರೀ ರಾಘವೇಂದ್ರ 
ಮಠ ಸಂಸ್ಥಾನಾಧೀಶ್ವರರಾದ ಶಿ ಶ್ರೀ ವರದೇಂದ್ರ ಶ್ರೀಪಾದಂಗಳವರಲ್ಲಿ ತರ್ಕ, ನ್ಯಾಯ, 
ಬ್ರಹ್ಮಮೀಮಾಂಸಾಂತರ್ಗತ ಉದ್ಭಂಥಗಳಾದ ತತ್ವಪ್ರಕಾಶಿಕಾ, ಶ್ರೀಮನ್ಹ್ಯಾಯ- 
ಸುಧಾ, ವ್ಯಾಸತ್ರ ಯಗಳನ್ನು ಓದಿ ಘನಪಂಡಿತರೆನಿಸಿಕೊಂಡು ಗುರುಗಳಿಂದ 
“ಆಚಾರ್ಯ' ಪದವಿಯ "ಅನುಗ್ರಹವನ್ನು ಪಡೆವರು. ಗುರುವಿನ ಅನುಜ್ಞೆಯ 
ಮೇರೆಗೆ ಪಾಠ-ಪ್ರವಚನಗಳನ್ನು ನಡೆಸಿಕೊಂಡು ಇರುತ್ತಿದ್ದರು. ಆಶುಕವಿತ್ವ, 
ಪ್ರವಚನ ಪಟುತ್ವ , ಶಾಸ್ತ್ರಪ್ರಭುತ್ವ, ವೇದ-ವೈದುಷ್ಠ , ವಾದ-ವಾಚಾಳತ್ವ ಇತ್ಯಾದಿ 
ಸಾಹಿತ್ಯಿಕ ಪ್ರಾಗಲ್ವ ದಿಂದ ಆಚಾರ್ಯರು ಶಿಷ್ಕರನೇಕರನ್ನು ಸಂಪಾದಿಸಿದ್ದರು. 
ತಮ್ಮನಾದ ವೈಖರಿಯಿಂದ ವಾಕ್ಯಾರ್ಥದಲ್ಲಿ ಪಂಡಿತರನೇಕರನ್ನು ಸೋಲಿಸಿ ಪ್ರತಿಷ್ಠಿತ 
ದಿಗ್ನತಿಗಳೆಂತೆ ಖ್ಯಾತರಾದರು. ಕೀರ್ತಿ, ಘನತೆ, ಪಾಂಡಿತ್ಯ "ಹೆಚ್ಚಿದಂತೆ ಸಂಸ್ಕೃತ 
ಜ್ಞಾನದ ದರ್ಪದಲ್ಲಿ ಕನ್ನಡ ಪದಗಳನ್ನೂ, ದಾಸಕೂಟವನ್ನೂ ರಸ್ಯಾರದಿಂದ 


30 ಭಾದ್ರಪದಮಾಸ 


ಕಾಣತೊಡಗಿದರು. ಹಿರಿಯ ಅನುಭಾವಿಗಳು, ಆಚಾರ್ಯರ ಸೋದರಮಾವಂ- 
ದಿರು, ಅಪರೋಕ್ಷಜ್ಞಾನಿಗಳು ಆದ ಶ್ರೀ ವಿಜಯದಾಸರನ್ನು ನಿಂದಿಸಲೂ ಹಿಂಜರಿ- 
ಯಲಿಲ್ಲ. 


ತಂದೆ ವೆಂಕಟವಿಠ್ಳಲರ ಮಾತಿನಲ್ಲಿ ಹೇಳುವುದಾದರೆ- 


ದಾಸ ವೇಷವ ಧರಿಸಿ ಕೂಸಿ ಮಗ ನೀನು ಬಹು- 
ಮೋಸಪಡಿಸಿದೆ ಜನರ ಭಾಸ್ವದಪರೋಕ್ಷೇ ಯಂ 
ದೇಸು ಬಗೆಯಾಯ್ತು ಕಲಿದೋಷ ಹಾ! ಹಾ! 


ವಿಜಯದಾಸರು ಮಾನವಿಗೆ ಬಂದಾಗ ಆಚಾರ್ಯರು ಅವರ ದರ್ಶನಕ್ಕೆ 
ಹೋಗಲಿಲ್ಲ. ತೀರ್ಥಪ್ರಸಾದದಲ್ಲಿ ಭಾಗವಹಿಸಲಿಲ್ಲ. ಉತ್ತಮರಲ್ಲಿ ಎಸಗಿದ ಈ 
ಅಪಚಾರ ಅಕ್ಷಮ್ಯವೇ ಸರಿ. ದಾಸವರ್ಯರ ತೀರ್ಥಪ್ರಸಾದಕೆ ಅವಮರ್ಯಾದೆ 
ಮಾಡಿದ ಪ್ರಯುಕ್ತ ಶ್ರೀನಿವಾಸಾಚಾರ್ಯರು ಉಲ್ಬಣವ್ಯಾಧಿಗ್ರಸ್ಥರಾದರು. ಲೌಕಿಕ 
ವೈದ್ಯರಿಂದ ರೋಗ ನಿವಾರಣೆಯಾಗಲಿಲ್ಲ. ಶ್ರೀಹರಿ-ವಾಯು-ಗುರುಗಳ ಸೇವಾ- 
ಕೈಂಕರ್ಯ ಕೈಕೊಂಡದ್ದಾಯಿತು. ಅವರ ಕೃಪೆಯಿಂದ ಸ್ಫೋತ್ತಮ ದ್ರೋಹದಿಂದಾದ 
ಭವರೋಗ ಶ್ರೀವಿಜಯದಾಸರಿಂದಲೇ ಪರಿಹಾರವಾಗುವದೆಂದು ತಿಳಿದು 
ಆಚಾರ್ಯರು ದಾಸರ ಬಳಿಗೆ ಬಂದು ಕ್ಷಮೆ ಕೋರಿದರು. ಶ್ರೀ ವಿಜಯದಾಸರು 
ಅವರನ್ನು ಶ್ರೀಗೋಪಾಲದಾಸರ ಬಳಿಗೆ ಕಳಿಸಿದರು. ಶ್ರೀ ಗೋಪಾಲದಾಸರು 
ಪರಮಾತ್ಮನಿಗೆ ನಿವೇದಿತಪ್ರಸಾದವನ್ನು ಆಚಾರ್ಯರಿಗೆ ಕೊಟ್ಟರು. ಅದರ ಸೇವನೆ- 
ಯಿಂದ ವ್ಯಾಧಿಯು ಉಪಶಮನವಾಯಿತು. ಮುಂದೆ ದಾಸರ ಜೊತೆಗೆ ತಿರುಪತಿ 
ತಿಮ್ಮಪ್ಪನ ದರ್ಶನಕ್ಕೆ ಹೋದಾಗ, ದೇಹಾಲಸ್ಯವುಂಟಾಗಿ ಆಚಾರ್ಯರು ಮೃತ- 
ಪ್ರಾಯರಾದರು. ದಾಸರು 40 ವರ್ಷಗಳನ್ನು ತಮ್ಮ ಆಯಸ್ಸಿನಿಂದ ದಾನ ಮಾಡಿ 
ಅವರನ್ನು ಬದುಕಿಸಿದರು. ಅನಂತರ ಆಚಾರ್ಯರ ಜೀವನದಲ್ಲಿ ಒಂದು ಹೊಸ 
ಮಾರ್ಪಾಟಾಯಿತು. ಹರಿದಾಸರಾಗಬೇಕೆಂಬ ಬಯಕೆ ಬಲವತ್ತರವಾಯಿತು. 
ಗುರುಗಳ ಆದೇಶದ ಮೇರೆಗೆ ಪಂಢರಪುರಕ್ಕೆ ಹೋಗಿ ಚಂದ್ರಭಾಗೆಯಲ್ಲಿ 
ಮೀಯುವಾಗ "ಜಗನ್ನಾಥವಿಠಲ' ಎಂಬ ಅಂಕಿತದ ಶಿಲೆಯು ದೊರೆಯಿತು. 
ಶ್ರೀನಿವಾಸಾಚಾರ್ಯರು ಅಂದಿನಿಂದ ಜಗನ್ನಾಥದಾಸರಾದರು. ಈ ಎಲ್ಲ ಘಟನೆಗಳು 


ಭಾದ್ರಪದ ಶುಕ್ಸಪಕ್ಚ 31 
ಪವಾಡಪ್ರದವಲ್ಲವೇ? ಹರಿದಾಸರಾದ ಮೇಲೆ ಶ್ರೀ ಜಗನ್ನಾಥದಾಸರು ಪರಮಾತ್ಮನ 
ಮಹಿಮೋಪೇತಸ್ತೋತ್ರಗಳನ್ನು ಮತ್ತು ಶ್ರೀಗಳಾದ ಟೀಕಾಚಾರ್ಯರು, ವಾದಿ- 
ರಾಜರು, ಪುರಂದರದಾಸರು, ವಿಜಯದಾಸರು, ರಾಘವೇಂದ್ರಗುರುಗಳು, ಸತ್ಯ- 
ಬೋಧತೀರ್ಥರು, ಗೋಪಾಲದಾಸರು, ವ್ಯಾಸತತ್ವಜ್ಞರು ಇವರುಗಳನ್ನು ಕುರಿತಾದ 
ಕೀರ್ತನೆಗಳನ್ನು ರಚಿಸಿ ಹಾಡಿದ್ದಾನೆ. ಏಕಮೇವ ಪುತ್ರಿಯ ಶಾಂತಿ ಸಮಾಧಾನಕ್ಕಾಗಿ 
ಪಾರಾಯಣ ರೂಪವಾಗಿ 600 ನುಡಿಗಳ "ತತ್ವಸುವ್ವಾಲಿ'ಯನ್ನು ರಚಿಸಿದ್ದಾರೆ 
ನೃಸಿಂಹ ಸುಳಾದಿಯನ್ನು ಬಡ ಬ್ರಾಹ್ಮಣನಿಗೆ ಅನುಗ್ರಹಿಸಿ, ಉದ್ಧರಿಸಲಾಗಿ ಅವನಿಗೆ 
ದಿವಾನಗಿರಿಯು ಪ್ರಾಪ್ತವಾಯಿತು. ಇಪ್ಪತ್ತೇಳು ನುಡಿಗಳಲ್ಲಿ "ತಂತ್ರಸಾರ'ವನ್ನು ಪದ್ಯ- 
ರೂಪವಾಗಿ ರಚಿಸಿದ್ದಾರೆ. ಇದಲ್ಲದೆ ಮಧ್ವಸಿದ್ದಾಂತದ ಪ್ರಮೇಯಗಳನ್ನು ಪಂಡಿತ- 
ಪಾಮರರಿಗೆ ತಿಳಿಯುವಂತೆ ಭಾಮಿನೀಷಟ್ಟದಿಯಲ್ಲಿ "ಶ್ರೀಹರಿಕಥಾಮೃತಸಾರ'ಪುಸ್ತಕ 
ರೂಪದಲ್ಲಿ ವಿವರಿಸಿದ್ದಾರೆ. 

ಹೀಗೆ ಪಾಂಡಿತ್ಯ-ಪ್ರಾಗಲ್ಫ ದ ಪಡಿನೆಳಲಲ್ಲಿ ಮುಸುಕಿದ ಅಯಥಾರ್ಥ ಜ್ಞಾನದ 
ಪರಿಮಾರ್ಜನೆಯಾಗಿ ಪರಾತ್ಸರ, ಪರಮಗುರುವಿನ ಕೃಪಾಪ್ರಸಾದ ಪ್ರೇರಣೆಯಿಂದ 
ಪ್ರಾಸಾದಿಕ ಪ್ರತಿಭೆಯಲ್ಲಿ ಪರಿವರ್ತನವಾಗಿ, ಶ್ರೀನಿವಾಸಾಚಾರ್ಯರು ಶ್ರೀ 
ಜಗನ್ನಾಥದಾಸರಾಗಿ ಹರಿದಾಸರ ಪಂಕ್ತಿ: ಯಲ್ಲಿ ಅಪೂರ್ವಸ್ಥಾನವನ್ನು ಗಳಿಸಿದರು. 

ಶ್ರೀ ಜಗನ್ನಾಥದಾಸರು 82 ವರುಷದ ಸಫಲ ಜೀವನವನ್ನು ನಡೆಸಿ ದಿನಾಂಕ 
17.09.1809ರಲ್ಲಿ (ಭಾದ್ರಪದ ಶುದ್ಧ ನವಮಿ) ಪರಂಧಾಮವನ್ನೈದಿದರು. 
ದಾಸವರ್ಯ ದಯಾಸಿಂಧೋ ದೂರೀಕೃತದುರಾಶಿಷಂ | ಹರಿಕಥಾಮೃತವಕ್ತಾರಂ 
ಜಗನ್ನಾಥಗುರುಂ ಭಜೇ॥ ಜಲಜೇಷ್ಟನಿಭಾಕಾರಂ ಜಗದೀಶಪದಾಶ್ರಯಮ್‌ । 
ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ ॥ 


ಭಾದ್ರಪದ ॥ ಶುಕ್ಷ॥ ದಶಮೀ 


ದಶಾವತಾರವ್ರತ - ದೇವರ ಎಲ್ಲಾ ಅವತಾರಗಳ ಜನ್ಮೋತ್ಸವವನ್ನು 
ಅಂದಂದೇ ಆಚರಣೆ ಮಾಡಲು ಅಶಕ್ತರಾದಲ್ಲಿ ಭಾದ್ರಪದಶುದ್ಧದಶಮೀಯಂದು 
ಹತ್ತಾವತಾರದ ಪೂಜೆಯನ್ನು ನಡೆಸಬೇಕೆಂದು ಪುರಾಣಗಳು ಹೇಳಿವೆ. ಇದನ್ನು 


32 ಭಾದ್ರಪದಮಾಸ 
ದಶಾವತಾರವ್ರತವೆಂದೇ ಗುರುತಿಸಿವೆ. ಭಾರದ್ವಾಜಸಂಹಿತೆ ಹೇಳುವಂತೆ ದೇವರ 
ಎಲ್ಲ ಜಯಂತೀವ್ರತಗಳನ್ನು ಆಚರಿಸಬೇಕು. ಅದರಲ್ಲಿಯೂ ಕೃಷ್ಣಜನ್ಮಾಷ್ಟಮಿಯು 
ಅತ್ಯಂತ ಶ್ರೇಷ್ಠವಾದದ್ದು . ಅಂದು ಉಪವಾಸವಿದ್ದು , ಉಳಿದ ಜಯಂತಿಗಳಲ್ಲಿ 
ವೈಭವಪೂರ್ಣವಾದ ಪೂಜೆ ನಡೆಸಿದರೆ ಸಾಕು. - ಸರ್ವಾಸಾಂ ತು ಜಯಂತೀನಾಂ 
ಶ್ರೇಷ್ಠಾಕೃಷ್ಣಾಷ್ಠಮೀ ಮತಾ । ಯಸ್ಮಾತ್‌ ಸನ್ನಿಹಿತಾತ್ಯಂತಂ ತತ್ತೈವೋಪಸೇತ್‌ ನರಃ ॥ 


© ಣ 


ಸವಾರಸ್ಪಪಿ ಜಯಂತೀಷು ಪೂಜಾ ಕಾರ್ಯಾ ವಿಶೇಷತಃ ॥ 


ಭಾದ್ರಪದ ॥ ಶುಕ್ಲ॥। ಏಕಾದಶೀ - ವಿಷ್ಣುಪರಿವರ್ತನೋತ್ಸವ 


ಭಾದ್ರಪದಶುಕ್ತ ಏಕಾದಶೀ ಅಥವಾ ದ್ವಾದಶೀ ಸಾಯಂಕಾಲ ವಿಷ್ಣುವನ್ನು 
ಪೂಜಿಸಿ - ವಾಸುದೇವ ಜಗನ್ನಾಥ ಪ್ರಾಪ್ತೇಯಂ ದ್ವಾದಶೀ ತವ । ಪಾರ್ಶ್ವೇನ ಪರಿ- 
ವರ್ತಸ್ವಸುಖಂ ಸ್ಪಪಿಹಿ ಮಾಧವ ॥ ಎಂದು ಪ್ರಾರ್ಥಿಸಬೇಕು. ಭಗವಂತನು ಆಷಾಢ 
-ಶುಕ್ಸವಏಿಕಾದಶೀ (ಶಯನೀ ಏಕಾದಶೀ)ಯಂದು ಮಲಗಿ ಭಾದ್ರಪದಶುಕ್ಗಏಕಾದಶಿ 
ಯಲ್ಲಿ ಪರಿವರ್ತನೆ ಮಾಡಿ (ಮಗ್ಗುಲಾಗಿ) ಕಾರ್ತಿಕಶುಕ್ಷದ್ವಾದಶೀ (ಉತ್ಕಾನ- 
ಿದಶೀ)ಯಂದು ಏಳುತ್ತಾನೆ. ಎಡಮಗ್ಗುಲಿನಿಂದ ಬಲಮಗುಲಿಗೆ ತಿರುಗುವ ಈ 
ಕ್ಷಣದಲ್ಲಿ ಪರಿವರ್ತನೋತ್ಸವವನ್ನು ಆಚರಿಸಬೇಕು. 


ವಿಷುಪಂಚಕವ್ರತ 
ಣ 


ಎಷ್ಟುಪ್ರೀತಿಕರವಾದ ವಿಷ್ಣುಪಂಚಕವ್ರತವು ಒಂದು ವರ್ಷಪರ್ಯಂತ ನಡೆಸು 
ವಂಥದು. ತಿಂಗಳಿಗೆ ಐದು ಉಪವಾಸದ ಈ ವ್ರತವನ್ನು ನಿಷ್ಠೆಯಿಂದ ಅನುಷ್ಠಾನ 
ಮಾಡಬೇಕು. ಈ ವ್ರತವನ್ನು ಆರಂಭಿಸುವವರು ಭಾದ್ರಪದಶುಕ್ಲಏಕಾದಶಿಯಂದು 
ಶ್ರವಣನಕ್ಷತ್ರವಿದ್ದಾಗ ಆರಂಭಿಸಬೇಕು. ಎರಡು ಏಕಾದಶೀ, ಅಮಾವಾಸ್ಯೆ, ಹುಣ್ಣಿಮೆ 
ಮತ್ತು ಶ್ರವಣನಕ್ಚತ್ರವೆಂಬ ಐದು ಉಪವಾಸಗಳನ್ನು ಪ್ರತಿಮಾಸವೂ ಆಚರಿಸಿ 
ಮುಂದಿನ ಭಾದ್ರಪದದಲ್ಲಿ ಅಥವಾ ಅನುಕೂಲದಿನದಲ್ಲಿ ಉದ್ಯಾಪನೆಯನ್ನು ಮಾಡಿ 
ಕೃಷ್ಣಾರ್ಪಣವೆನ್ನಬೇಕು. ವಿಷ್ಣುಪಂಚಕ ಉಪವಾಸಕ್ಕೆ ಅಮಾವಾಸ್ಯೆಯು ಉದಯ- 
ಕಾಲದಲ್ಲಿರಬೇಕು. ಪೂರ್ಣಿಮಾತಿಥಿ ಕನಿಷ್ಠ ಒಂದು ಯಾಮದಷ್ಟಿರಬೇಕು. ಶ್ರವಣ- 
ನಕ್ಕತ್ರ ಮಧ್ಯಾಹ್ನವ್ಯಾಪಿಯಾಗಿರಬೇಕು. 


ಭಾದ್ರಪದ ಶುಕ್ಫಪಕ್ನ 33 
ಈ ವ್ರತವನ್ನು ಆರಂಭಿಸಲು ಸೂಕ್ತ ಸಮಯ: ಎಷ್ಟು ಪಂಚಕ ಉಪವಾಸ 
ಆರಂಭಿಸುವ ಹಿಂದಿನ ದಿನ ಪುಣ್ಯಾಹವಾಚನ ಮಾಡಿಕೊಂಡು ಆರಂಭಿಸಬೇಕು. 
ಅ. ಭಾದ್ರಪದ ಶುದ್ಧ ಏಕಾದಶಿ ಅಂದು ಶ್ರವಣ ನಕ್ಷತ್ತವಾಗಿದ್ದಲ್ಲಿ; ಆ. ಮಾರ್ಗ 
-ಶಿರ ಶುದ್ಧ ಪಂಚಮಿ ಶ್ರವಣ ನಕ್ಷತ್ರವಾಗಿದ್ದಲ್ಲಿ; ಇ. ಮಾರ್ಗಶಿರ ಶುದ್ಧ ಏಕಾದಶಿ 
(ಶ್ರವಣ ನಕ್ಷತ್ರವಿರಲಿ ಅಥವಾ ಇಲ್ಲದಿರಲಿ) ವಿಷ್ಣುಪಂಚಕ ಪ್ರಾರಂಭಿಸಬಹುದು. 


ಆದರೆ, ನಾವು ಆರಂಭಿಸುವ ವಿಷ್ಣುಪಂಚಕದ ಮಾಸದಲ್ಲಿ ಎರಡು ಏಕಾದಶಿ, 
ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಶ್ರವಣ ನಕ್ಷತ್ರದ ದಿನ ಉಪವಾಸಕ್ಕೆ ಅನುವಾಗಿ- 
ರಬೇಕು. ಕೆಲವು ತಿಂಗಳಲ್ಲಿ ಕೆಲವು ದಿನ ವಿಷ್ಣುಪಂಚಕದ ಉಪವಾಸವಿರುವುದಿಲ್ಲ. 
ಆದರೆ ನಾವು ಆರಂಭಿಸುವ ತಿಂಗಳು ಐದು ಉಪವಾಸವಿರಲೇಬೇಕು. ಯಾವುದೇ 
ಉಪವಾಸ ಲೋಪವಾಗಿರಕೂಡದು. 

ವಿಷ್ಣುಪಂಚಕವ್ರತಫಲ - ಬ್ರಹ್ಮಹತ್ಯಾದೋಷ ಪರಿಹಾರ, ಸುರಾಪಾನ ಪರಸ್ತ್ರೀ 
ಗಮನ, ಗೋಹತ್ಯಾ, ಸ್ತ್ರೀ ಬಾಲಹತ್ಯಾ, ಸುವರ್ಣಚೌರ್ಯಪಾಪಪರಿಹಾರ. 

ವಿಷ್ಣುಪಂಚಕ ನಿಯಮಗಳು : - ವಿಷ್ಣು ಪಂಚಕ ಉಪವಾಸ ಆರಂಭಿಸುವ 
ಹಿಂದಿನ ದಿನ ಪುಣ್ಯಾಹವಾಚನ ಮಾಡಿಕೊಂಡು ಆರಂಭಿಸಬೇಕು. ಅಂದು ಎಷ್ಟು- 
ಪಂಚಕದ ಸಂಕಲ್ಪ ಮಾಡಬೇಕು ; ವ್ರತ ಮಾಡತಕ್ಕವನು ದೈನಂದಿನ ಪೂಜೆ, ಆಹ್ಲೀಕ, 
ನೈವೇದ್ಯ, ವೈಶ್ವದೇವ, ಹಸ್ತೋದಕ, ಮುಂತಾದವನ್ನು ಮಾಡಿ, ಹಿರಿಯರಿಗೆ ತೀರ್ಥ 
ಕೊಟ್ಟು, ತಾನೂ ಎಂದಿನಂತೆ ಮೂರು ಬಾರಿ ತೀರ್ಥ ಸ್ವೀಕರಿಸಬೇಕು. ಎಂದಿನಂತೆ 
ಅಂಗಾರ ಅಕ್ಷತೆಯನ್ನು ಹಚ್ಚಬೇಕು, ಉಪವಾಸದ ಮಾರನೇ ದಿನ ಅಂದರೆ 
ಪಾರಣೆಯ ದಿನ ಬ್ರಾಹ್ಮಣ-ಮುತ್ತೈ ದೆಯರಿಗೆ, ಭೋಜನ ಮಾಡಿಸಿ ತಾನೂ 
ಭುಂಜಿಸುವುದು ಅತಿಶಯ ಫಲದಾಯಕ. ವ್ರತದ ಆರಂಭದಲ್ಲಾಗಲೀ, ಮಧ್ಯ- 
ದಲ್ಲಾಗಲೀ, ಅಂತ್ಯದಲ್ಲಾಗಲೀ, ಉದ್ಯಾಪನೆಯನ್ನು ಅನುಕೂಲವಿದ್ದ ದಿನ ಮಾಡ- 
ಬೇಕು. ಉದ್ಯಾಪನೆಯ ಹಿಂದಿನ ದಿನ ಉಪವಾಸದ ದಿನವಾಗಿರಬೇಕು. ಉದ್ಯಾ- 
ಪನೆಯ ದಿನದಂದು 5,12, ಅಥವಾ 60 ಬ್ರಾಹ್ಮಣ ದಂಪತಿಗಳಿಗೆ ಅನ್ನಸಂತರ್ಪಣೆ- 
ಯನ್ನು ನಡೆಸಬೇಕು. ಅಕಸ್ಮಾತ್‌ ಹುಣ್ಣಿಮೆ, ಅಮಾವಾಸ್ಯೆ, ಶ್ರವಣನಕ್ಷತ್ರ ಉಪ- 


34 ಭಾದ್ರಪದಮಾಸ 
ವಾಸದ ದಿನ ತಂದೆ ಅಥವಾ ತಾಯಿಯ ಶ್ರಾದ್ಧವು ಬಂದಲ್ಲಿ, ಅಂದು ಶ್ರಾದ್ಧ 
ಮಾಡಬೇಕು. ಬ್ರಾಹ್ಮಣಭೋಜನ ಮಾಡಿಸಬೇಕು. ತಾನು ಭೋಜನ ಮಾಡಬೇಕು. 
ದಶಮಿಯಂದು, ಸಾಧನದ್ವಾದಶಿಯಂದು ಮತ್ತು ಶಿವರಾತ್ರಿಯ ದಿನ ಶ್ರವಣ 
ನಕ್ಷತ್ರವಿದ್ದಲ್ಲ ಅಂದು ಉಪವಾಸ ಮಾಡಕೂಡದು. 


ವಿಷ್ಣುಪಂಚಕ ವರ್ಷವೆಂದರೆ : ಈ ವರ್ಷ ಭಾದ್ರಪದ ಮಾಸದಲ್ಲಿ ಆರಂಭಿ- 
ಸಿದರೆ ಮುಂದಿನ ವರ್ಷದ ಶ್ರಾವಣ ಅಮಾವಾಸ್ಯೆಯ ತನಕ ಆಚರಿಸಬೇಕು. 
ಅಥವಾ ಈ ವರ್ಷ ಮಾರ್ಗಶಿರ ಮಾಸದಲ್ಲಿ ಆರಂಭಿಸಿದರೆ ಮುಂದಿನ ಕಾರ್ತೀಕ 
ಮಾಸದ ತನಕ ಆಚರಿಸಬೇಕು. 


ವಿಷ್ಣುಪಂಚಕದ ಬಗ್ಗೆ ಕೆಲವು ಮಾಹಿತಿಗಳು. 


1. ವ್ರತಾರಂಭಕ್ಕೆ ಯೋಗ್ಯಕಾಲ- ಭಾದ್ರಪದಶುಕ್ಲ ಏಕಾದಶಿಯಂದು ಶ್ರವಣನ 
ಕ್ಷತ್ರವಿದ್ದಲ್ಲಿ ವಿಷ್ಣುಪಂಚಕವ್ರತವನ್ನು ಹಿಡಿಯಬಹುದು. ಅಥವಾ ಮಾರ್ಗಶಿರ 
ಮಾಸದ ಏಕಾದಶಿಯಂದು ವಿಷ್ಣುನಕ್ಷತ್ರ (ಶ್ರವಣ)ವಿಲ್ಲದಿದ್ದರೂ ಆರಂಭಿಸಬಹುದು. 
ಅಥವಾ ಮಾರ್ಗಶಿರ ಶುಕ್ಲ ಪಂಚಮಿಯಂದು ಶ್ರವಣನಕ್ಷತ್ರವಿದ್ದಲ್ಲಿ ಪ್ರಾರಂಭಿಸ- 
ಬಹುದು. ಆದರೆ ಆರಂಭಿಸುವ ತಿಂಗಳಲ್ಲಿ (ಆರಂಭದ 30 ದಿನಗಳಲ್ಲಿ) 
ಉಪವಾಸಾರ್ಹಗಳಾದ ಐದು ದಿನಗಳು ಇರಲೇಬೇಕು. ಯಾವುದೇ ಉಪವಾಸ 
ಲೋಪವಾಗಿರಕೂಡದು. ಅಲ್ಲದೇ ಅಧಿಕಮಾಸದಲ್ಲಿ ಮತ್ತು ಗುರು-ಶುಕ್ರಾಸ್ತ- 
ಗಳಿದ್ದಾಗ ಈ ವ್ರತವನ್ನು ಆರಂಭಿಸುವಂತಿಲ್ಲ. 

2. ಆರಂಭಿಸಿದ್ದ ವ್ರತವನ್ನು ಗುರು-ಶುಕ್ರಾಸ್ತಗಳಿದ್ದಾಗಲೂ, ಅಧಿಕಮಾಸದಲ್ಲೂ 
ಮುಂದುವರಿಸಬೇಕು. 


3. ಹುಣ್ಣಿಮೆಯಂದೇ ಶ್ರವಣವು ಬರುವುದೇ ಮೊದಲಾದ ಕ್ರಮದಿಂದ 
ಉಪವಾಸವು ತಪ್ಪಿಹೋದಲ್ಲಿ ಯಾವುದೇ ದೋಷವಿಲ್ಲ, ಆದರೆ ಶ್ರಮದಿಂದಲೋ 
ರೋಗಾದಿನಿಮಿತ್ತದಿಂದಲೋ ಉಪವಾಸ ತಪ್ಪಿದರೆ ವರ್ಷಮುಗಿದ ಮುಂದಿನ 
ತಿಂಗಳಿನಲ್ಲಿ ಆಯಾದಿನದಲ್ಲಿ ಉಪವಾಸ ಮಾಡಿ ಪೂರ್ತಿಗೊಳಿಸಿಕೊಳ್ಳಬೇಕು. 


4. ಸ್ವತಃ ತನಗೆ ಮಾಡುವುದಕ್ಕೆ ಅಸಾಮರ್ಥ್ಯವಿದ್ದಾಗ ತನ್ನ ಧರ್ಮಪತ್ನಿಯ 


ಭಾದ್ರಪದ ಶುಕ್ಲಪಕ್ಷ 35 


ಮೂಲಕ ಅಥವಾ ಸುತನ ಮೂಲಕ ಮಾಡಿಸಿ ಫಲಪಡೆಯಬಹುದೆಂದಿದೆ ವಿಷ್ಣು 
ರಹಸ್ಯದಲ್ಲಿ. 

5. ತೀರ್ಥಪ್ರಾಶನ- ಏಕಾದಶಿದಿನವನ್ನು ಹೊರತುಪಡಿಸಿ ಉಳಿದ ಯಾವುದೇ 
ದಿನ ವಿಷ್ಣುಪಂಚಕದ ಉಪವಾಸವಿದ್ದಾಗಲೂ ಗಂಧೋದಕಮವಿಶ್ರಿತವಾದ ಶಾಲ- 
ಗ್ರಾಮತೀರ್ಥವನ್ನು ಮೂರು ಬಾರಿ ಪ್ರಾಶನ ಮಾಡಬೇಕು. ಗಂಧಾಕ್ಷತೆಗಳನ್ನು ಧರಿಸಿ 
ಕೊಳ್ಳಬೇಕು. ವಿಷ್ಣುವ್ರತಾಭಿಮಾನದಿಂದ ತೀರ್ಥವನ್ನೂ ಮೂರು ಬಾರಿ ಸ್ವೀಕರಿಸದೇ 
ಕುಳಿತಲ್ಲಿ ಬಲು ದೋಷವಿದೆ. 

6. ಉದ್ಯಾಪನೆ- ವ್ರತದ ಉದ್ಯಾಪನೆಯನ್ನು ಆದಿ-ಮಧ್ಯ-ಅಂತ ಎಂದಾದರೂ 
ಅನುಕೂಲವಿದ್ದ ದಿನ ಮಾಡಬಹುದು. ಸಾಮಾನ್ಯವಾಗಿ ಉಪವಾಸದ ಕೊನೆಯ 
ತಿಂಗಳಲ್ಲಿ ಉದ್ಯಾಪನೆ ಮಾಡುತ್ತಾರೆ. 

7. ಸಂತರ್ಪಣೆ- ಪ್ರತಿಪಾರಣೆಗೂ ಬ್ರಾಹ್ಮಣದಂಪತಿಗಳ ಸಂತರ್ಪಣೆ ಅತಿ- 
ಶಯಫಲದಾಯಕ. ಅಥವಾ ಉದ್ಯಾಪನೆಯಂದು 5-12-60 ಅರವತ್ತು ಬ್ರಾಹ್ಮಣ 
ದಂಪತಿಗಳಿಗೆ ಸಂತರ್ಪಣೆಯನ್ನು ನಡೆಸಬಹುದು. 

8. ಹುಣ್ಣಿಮೆ, ಅಮಾವಾಸೆ ಶ್ರವಣವುಳ್ಳ ತಿಥಿಗಳಲ್ಲಿ ತಂದೆ ಅಥವಾ 
ತಾಯಿಯ ಶ್ರಾದ್ಧವು ಬಂದಲ್ಲಿ (ಸ್ವಕರ್ತೃಕಪಾರ್ವಣವು ಬಂದಲ್ಲಿ) ಅಂದು ಶ್ರಾದ್ಧ, 
ವಿಪ್ರಭೋಜನ ಮುಗಿಸಿ ಭೋಜನ ಮಾಡಲೇಬೇಕು. ಇಂದು ಉಪವಾಸವಿಫ್ನ- 
ವಾಯಿತೆಂಬ ದೋಷವಿಲ್ಲ. 

9. ಪಿತೃದಿನದಂದು ಮಾತ್ರವಲ್ಲದೇ ದಶಮಿಯಂದು, ಸಾಧನದ್ವಾದಶಿಯಂದು 
ಮತ್ತು ಶಿವರಾತ್ರಿಯ ದಿನದಂದು ಶ್ರವಣನಕ್ಷತ್ರವು ಬಂದರೆ ಅಂದು ಉಪವಾಸ 
ಮಾಡಕೂಡದು. 

10. ಪ್ರತಿ ಉಪವಾಸದಲ್ಲೂ ಹನ್ನೆರಡು ತರ್ಪಣವನ್ನು ಕೊಡಬೇಕು. 
ಉದ್ಯಾಪನಕಾಲದಲ್ಲಿ ಎಲ್ಲಾದೇವತೆಗಳಿಗೂ ಹನ್ನೆರಡು ಬಾರಿ ತರ್ಪಣಕೊಡುವ 
ಅನುಕೂಲಪದ್ಧತಿಯೂ ಇದೆ. ಉಪವಾಸದ ಮರುದಿನ ಪಾರಣೆಗೆ ಮೊದಲು ಈ 
12 ನಾಮಗಳಿಂದ ಶುದ್ಧೋದಕವನ್ನು ಕೈಯಲ್ಲಿ ಹಾಕಿ ಬೆರಳ ತುದಿಯಿಂದ ಕೆಳಬೀಳು 
ವಂತೆ ತರ್ಪಣವನ್ನು ಕೊಡಬೇಕು. 


36 ಭಾದ್ರಪದಮಾಸ 


ಪೌರ್ಣಮಿ ದಿನ - 1) ವಿಧವೇ ನಮ: ವಿಧುಂ ತರ್ಪಯುಮಿ ; 2) ಶಶಿನೇ 
ನಮ: ಶಶಿಂ ತರ್ಪಯಾಮಿ., 3) ಶಶಾಂಕಾಯ ನಮ: ಶಶಾಂಕಂ ತರ್ಪಯಾಮಿ. 
4) ಚಂದ್ರಾಯ ನಮ:ಚಂದ್ರಂ ತರ್ಪಯಾಮಿ; 5) ಸೋಮಾಯ ನಮ: ಸೋಮಂ 
ತರ್ಪಯಾಮಿ; 6) ಉಡುಪಾಯ ನಮ: ಉಡುಪಂ ತರ್ಪಯಾಮಿ; 7) 
ಅಮೃತಾಯ ನಮ: ಅಮೃತಂ ತರ್ಪಯಾಮಿ; 8) ಮನೋಹರಾಯ ನಮ: 
ಮನೋಹರಂ ತರ್ಪಯಾಮಿ; 9) ಪಾವನಾಯ ನಮ: ಪಾವನಂ ತರ್ಪಯಾಮಿ ; 
10) ಹಿಮಕೃತೇ ನಮ: ಹಿಮಕೃತಂ ತರ್ಪಯಾಮಿ; 11) ನಿಶಾಕೃತೇ ನಮ: ನಿಶಾಕೃತಂ 
ತರ್ಪಯಾಮಿ; 12) ದೀಪ್ಯಮಾನಾಯ ನಮ: ದೀಪ್ಯಮಾನಂ ತರ್ಪಯಾಮಿ 


ಅಮಾವಾಸ್ಯಾ ದಿನ - 1) ಮಹೀಧರಾಯ ನಮ: ಮಹೀಧರಂ 
ತರ್ಪಯಾಮಿ; 2) ಜಗನ್ನಾಥಾಯ ನಮ: ಜಗನ್ನಾಥಂ ತರ್ಪಯಾಮಿ; 3) 
ದೇವೇಂದ್ರಾಯ ನಮ: ದೇವೇಂದ್ರಂ ತರ್ಪಯಾಮಿ; 4) ದೇವಕೀಸುತಾಯ ನಮ: 
ದೇವಕೀಸುತಂ ತರ್ಪಯಾಮಿ; 5) ಚತುರ್ಭುಜಾಯ ನಮ: ಚತುರ್ಭುಜಂ 
ತರ್ಪಯಾಮಿ; 6) ಗದಾಪಾಣಯೇ ನಮ: ಗದಾಪಾಣಿಂ ತರ್ಪಯಾಮಿ; 7) 
ಸುರಮೀಡಾಯ ನಮ: ಸುರಮೀಡಂ ತರ್ಪಯಾಮಿ ; 8) ಸುಲೋಚನಾಯ 
ನಮ: ಸುಲೋಚನಂ ತರ್ಪಯಾಮಿ; 9) ಚಾರ್ವಾಂಗಾಯ ನಮ: ಚಾರ್ವಾಂಗಂ 
ತರ್ಪಯಾಮಿ; 10) ಚಕ್ರಪಾಣಯೇ ನಮ: ಚಕ್ರಪಾಣಿಂ ತರ್ಪಯಾಮಿ; 11) 
ಸುರಮಿತ್ರಾಯ ನಮ: ಸುರಮಿತ್ರಂ ತರ್ಪಯಾಮಿ; 12) ಅಸುರಾಂತಕಾಯ ನಮ: 
ಅಸುರಾಂತಕಂ ತರ್ಪಯಾಮಿ. 


ಶ್ರವಣ ನಕ್ಷತ್ರ ದಿನ - 1. ಪುರುಷೋತ್ತಮಾಯ ನಮ: ಪುರುಷೋತ್ತಮಂ 
ತರ್ಪಯಾಮಿ; 2 ಶಾರ್ಜ್ಣಧನ್ವಿನೇ ನಮ: ಶಾರ್ಜಧನ್ವಿಂ ತರ್ಪಯಾಮಿ ; 3. 
ಗರುಡಧ್ವಜಾಯ ನಮ: ಗರುಡಧ್ವಜಂ ತರ್ಪಯಾಮಿ 4. ಅನಂತಾಯ ನಮ: 
ಅನಂತಂ ತರ್ಪಯಾಮಿ; 5. ಗೋವರ್ಧನಾಯ ನಮ: ಗೋವರ್ಧನಂ 
ತರ್ಪಯಾಮಿ; 6. ಪುಂಡರೀಕಾಕ್ಷಾಯ ನಮ: ಪುಂಡರೀಕಾಕ್ಷಂ ತರ್ಪಯಾಮಿ; 7. 
ನಿತ್ಯಾಯ ನಮ: ನಿತ್ಯಂ ತರ್ಪಯಾಮಿ; 8. ವೇದಗರ್ಭಾಯ ನಮ: ವೇದಗರ್ಭಂ 
ತರ್ಪಯಾಮಿ; 9. ಯಜ್ಞಪುರುಷಾಯ ನಮ: ಯಜ್ಞಪುರುಷಂ ತರ್ಪಯಾಮಿ; 10. 


ಭಾದ್ರಪದ ಶುಕ್ಗಪಕ್ಷ 


37 


ಸುಬ್ರಹ್ಮಣ್ಯಾಯ ನಮ: ಸುಬ್ರಹ್ಮಣ್ಯಂ ತರ್ಪಯಾಮಿ; 11. ಜಯಾಯ ನಮ: 
ಜಯಂ ತರ್ಪಯಾಮಿ; 12. ಶೌರಯೇ ನಮ: ಶೌರಿಂ ತರ್ಪಯಾಮಿ 


ಶುಕ್ಲೈಕಾ ದಶೀದೇವತೆಗಳು- 
(ದ್ವಾದಶಿಯಂದು ತರ್ಪಣ) 


1. 
2; 
3. 
4. 
5. 
6. 
1 
. ವಾಮನಂ ತರ್ಪಯಾಮಿ 


12. 


ಕೇಶವಂ ತರ್ಪಯಾಮಿ 
ನಾರಾಯಣಂ ತರ್ಪಯಾಮಿ 
ಮಾಧವಂ ತರ್ಪಯಾಮಿ 
ಗೋವಿಂದಂ ತರ್ಪಯಾಮಿ 
ವಿಷ್ಣುಂ ತರ್ಪಯಾಮಿ 
ಮಧುಸೂದನಂ ತರ್ಪಯಾಮಿ 
ತ್ರಿವಿಕ್ರಮಂ ತರ್ಪಯಾಮಿ 


ಶ್ರೀಧರಂ ತರ್ಪಯಾಮಿ 


ಕ ಹೃಷೀಕೇಶಂ ತರ್ಪಯಾಮಿ 
. ಪದ್ಮನಾಭಂ ತರ್ಪಯಾಮಿ 


ದಾಮೋದರಂ ತರ್ಪಯಾಮಿ 


ಕೃಷ್ಣೈಕಾದಶೀದೇವತೆಗಳು 
(ದ್ವಾದಶೀ ತರ್ಪಣ) 
ಸಂಕರ್ಷಣಂ ತರ್ಪಯಾಮಿ 
ವಾಸುದೇವಂ ತರ್ಪಯಾಮಿ 
ಪ್ರದ್ಯುಮ್ನಂ ತರ್ಪಯಾಮಿ 
ಅನಿರುದ್ದಂ ತರ್ಪಯಾಮಿ 
ಪುರುಷೋತ್ತಮಂ ತರ್ಪಯಾಮಿ 
ಅಧೋಕ್ಷಜಂ ತರ್ಪಯಾಮಿ 
ನರಸಿಂಹಂ ತರ್ಪಯಾಮಿ 
ಅಚ್ಯುತಂ ತರ್ಪಯಾಮಿ 
ಜನಾರ್ದನಂ ತರ್ಪಯಾಮಿ 
ಉಪೇಂದ್ರಂ ತರ್ಪಯಾಮಿ 
ಹರಿಂ ತರ್ಪಯಾಮಿ 
ಶ್ರೀಕೃಷ್ಣಂ ತರ್ಪಯಾಮಿ 


ಭಾದ್ರಪದಶುಕ್ಲ ಏಕಾದಶೀ ಶ್ರೀ ಸತ್ಯೇಷ್ಟತೀರ್ಥರು (ಉತ್ತರಾದಿಮಠ) 
ಸತ್ಯಕಾಮಾರ್ಣವೋದ್ಧೂತಃ ಶ್ರೀಮತತ್ಯೇಷ್ಠನದ್ದುರುಃ । ಸತಾಂ ಚಿಂತಾಮಣಿರಿವ 
ಚಿಂತಿತಾರ್ಥಪ್ರದೋ ಭುವಿ ॥ ಪೂರ್ವಾಶ್ರಮದಲ್ಲಿ ಹತ್ತಿಮತ್ತೂರು ನರಸಿಂಹಾ- 
ಚಾರ್ಯರಾಗಿದ್ದ ಈ ಗುರುಗಳು ಶ್ರೀ ಸತ್ಯಕಾಮತೀರ್ಥರಿಂದ ಸಂಸ್ಥಾನವನ್ನು ಮತ್ತು 
ಸಂಸ್ಥಾನದ ಪೀಠಾಧಿಪತ್ಯ ವನ್ನು ಪಡೆದು ಕೇವಲ 7-8 ತಿಂಗಳುಗಳ ಜೂ ಪೀಠವನ್ನಾ" 
ಅದರು. ಪೀಠಾಧೀಶರಾಗಿದ್ದಷ್ಟು ದಿನ ದ್ವೈತಮತದ ಸ್ಥಾಪನೆ, ಪಾಠ-ಪ್ರವಚನದಲ್ಲಿ, 


38 ಭಾದ್ರಪದಮಾಸ 


ಶ್ರೀರಾಮದೇವರ ಸಂಸ್ಥಾನಪೂಜೆಯಲ್ಲಿ ಕಾಲವನ್ನು ವೆಚ್ಚ ಮಾಡಿದರು. ತಮ್ಮ 
ಗುರುಗಳ ಸನ್ನಿಧಾನದಲ್ಲೇ (ರಾಯಚೂರು ಪ್ರಾಂತದ ಆತಕೂರಿನಲ್ಲೇ) ಅಂಗಿರಸ 
ಸಂವತ್ಸರದ ಭಾದ್ರಪದ ಶುಕ್ಲ ಏಕಾದಶೀಯಂದು ವ್ಯಂದಾವನಸ್ಥರಾದರು. 


ಕಲ್ಕೀದ್ವಾದಶೀವ್ರತ 
ಕಲ್ಕಿ ದ್ವಾದಶೀವ್ರತ - ದುರ್ವಾಸಮುನಿ - ಹಿಂದಿನ ವ್ರತದಂತೆಯೇ ಭಾದ್ರ- 


ಪದಮಾಸದ ಶುಕ್ಲೈಕಾದಶಿಯಲ್ಲಿಯೂ ಸಂಕಲ್ಪಮಾಡಿ ಶಾಸ್ತ್ರೋಕ್ತವಾಗಿ ದೇವದೇವ 
-ನನ್ನು ಚೆನ್ನಾಗಿ ಪೂಜಿಸಬೇಕು. 


ಕಲ್ಕಿನೇ ನಮಃ ಎಂದು ದೇವನ ಪಾದಗಳನ್ನೂ , ಹೃಷೀಕೇಶಾಯ ನಮಃ ಎಂದು 
ನಡುವನ್ನೂ, ಮ್ಲೇಚ್ಛವಿಧ್ವಂಸನಾಯ ನಮಃ ಎಂದು ಆ ಜಗನೂರ್ತಿಯ 
ಉದರವನ್ನೂ , ಶಿತಿಕಂಠಾಯ ನಮಃ ಎಂದು ಕಂಠವನ್ನೂ, ಖಡ್ಗಪಾಣಯೇ ನಮಃ 
ಎಂದು ತೋಳುಗಳನ್ನೂ , ಚತುರ್ಭುಜಾಯ ನಮಃ ಎಂದು ಕೈಗಳನ್ನೂ ಸ ವಿಶ್ವ- 
ಮೂರ್ತಯೇ ನಮಃ ಎಂದು ಶಿರಸ್ಸನ್ನೂ ಅರ್ಚಿಸಬೇಕು. ತಿಳಿದವನು ಹೀಗೆ ಅರ್ಚಿಸಿ 
ಹಿಂದಿನಂತೆ, ಅವನೆದುರಿಗೆ ಕಲಶವನ್ನಿಟ್ಟು, ಅದರ ಮೇಲೆ ಸುವರ್ಣದ ಕಲ್ಕಿದೇವ 
-ಮೂರ್ತಿಯನ್ನೂ ವಸ್ತ್ರಾ ಲಂಕೃತವನ್ನಾಗಿ ಬಿಜಮಾಡಿಸಬೇಕು. ಗಂಧಪುಷ್ಟಾದಿಗಳಿಂದ 
ಆರಾಧಿಸಿ, ದ್ವಾದಶಿಯ ದಿನ ಬೆಳಿಗ್ಗೆ ಶಾಸ್ತ್ರಜ್ಞರಲ್ಲಿ ಉತ್ತಮನಾದ ಬ್ರಾಹ್ಮಣನಿಗೆ 
ಒಪ್ಪಿಸಬೇಕು. ಮಹಾಮುನಿಯೇ! ಹೀಗೆ ಮಾಡಿದರೆ ಏನಾಗುವುದೆಂಬುದನ್ನು ಕೇಳು. 

ಪೂರ್ವದಲ್ಲಿ ಕಾಶೀಪಟ್ಟಣದಲ್ಲಿ ಮಹಾಬಲವುಳ್ಳವನಾದ ವಿಶಾಲನೆಂಬ ರಾಜ- 
ನಿದ್ದನು. ದಾಯಾದಿಗಳು ಅವನ ರಾಜ್ಯವನ್ನು ಕಿತ್ತುಕೊಳ್ಳಲಾಗಿ ಅವನು ಗಂಧ- 
ಮಾದನವೆಂಬ ಪರ್ವತಕ್ಕೆ ಹೊರಟು ಹೋದನು. ರಾಜ್ಯವನ್ನೂ ಐಶ್ವರ್ಯವನ್ನೂ 
ಕಳೆದುಕೊಂಡ ಆ ನರೋತ್ತಮನು ಕಂದಿದವನಾಗಿ, ಆ ಪರ್ವತದ ಕಣಿವೆಯಲ್ಲಿದ್ದ 
ಮಂಗಳಕರವೂ ಸುಂದರವೂ ಆದ ಬದರಿಕಾಶ್ರಮವನ್ನು ಸೇರಿದನು. 


ಹಾಗಿರುವಾಗ ಒಮ್ಮೆ ಸರ್ವದೇವತೆಗಳಿಂದಲೂ ನಮಸ್ಕತರೂ ಪ್ರಾಚೀನರೂ 
ಯಷಿವರ್ಯರೂ ಆದ ನರನಾರಾಯಣರು ಅಲ್ಲಿಗೆ ಬಂದರು. ಶತ್ರುನಾಶಕರಾದ 
ಅವರು ಅಲ್ಲಿಗೆ ತಮಗಿಂತಲೂ ಮೊದಲು ಬಂದು ಪರಮಪದವುಳ್ಳ ವಿಷ್ಣುವೆಂಬ 


ಭಾದ್ರಪದ ಶುಕ್ಲಪಕ್ಷ 45 
ಹೆಸರಿನ ಪರಬ್ರಹನನ್ನು ಧ್ಯಾನಿಸುತ್ತಾ ಇದ್ದ ದೊರೆಯನ್ನು ನೋಡಿ ಪ್ರೀತಿಯುಳ್ಳವರಾಗಿ 
ಪಾಪರಹಿತನಾದ ಅವನಿಗೆ ""ರಾಜೇಂದ್ರನೇ। ನಿನಗೆ ವರವನ್ನು ಕೊಡುವವರು 
ಬಂದಿದ್ದೇವೆ. ವರವನ್ನು ಬೇಡು'' ಎಂದು ಹೇಳಿದರು. 

ದೊರೆ - ನೀವಾರೋ ನಾನರಿಯೆನು. ಯಾರಿಗೆ (ಯಾವ) ವರವನ್ನು ತೆಗೆದು- 
ಕೊಳ್ಳಲಿ. ನಾನು ಯಾರನ್ನು ಆರಾಧಿಸುತ್ತೇನೋ ಅವನಿಂದಲೇ ಮನೋಹರವೂ 
ಸಾಧುವೂ ಆದ ವರವನ್ನು ನಾನು ಬಯಸುವೆನು. 

ಹೀಗೆ ಹೇಳಿಸಿಕೊಂಡ ಅವರು “ಪ್ರಭುವೇ! ನೀನು ಯಾರನ್ನು ಆರಾಧಿಸು- 
ತ್ತೀಯೆ? ಯಾವ ವರವನ್ನು ಬೇಡುತ್ತೀಯೆ? ನಮಗೆ ಕುತೂಹಲವಾಗಿರುವುದರಿಂದ 
ಹೇಳು'' ಎಂದರು. 

ಹೀಗೆ ಹೇಳಿಸಿಕೊಂಡ ರಾಜನು ""ನಾನು ವಿಷ್ಣುವನ್ನು ಆರಾಧಿಸುತ್ತೇನೆ'' ಎಂದು 
ಹೇಳಿ ಸುಮ್ಮನಾದನು. ಬಳಿಕ ಅವರು ಮತ್ತೆ ""ರಾಜನೇ ಆ ದೇವನ ಅನುಗ್ರಹ- 
ದಿಂದಲೇ ನಾವು ವರವನ್ನು ಕೊಡುವುದು. ನಿನ್ನ ಮನಸಿನಲ್ಲೇನಿದೆಯೋ ಆ ವರವನ್ನು 
ಹೇಳು'' ಎಂದರು. 

ದೊರೆ - ಯಜ್ಞೇಶ್ವರನಾದ ದೇವನನ್ನು ಬಗೆ ಬಗೆಯ ದಕ್ಷಿಣೆಗಳುಳ್ಳ ಯಜ್ಞ 
ಗಳಿಂದ ಪೂಜಿಸಲು ನನಗೆ ಸಾಮರ್ಥ್ಯವುಂಟಾಗುವಂತೆ ಲೋಕರಕ್ಷಕನಾದ 
ನಾರಾಯಣದೇವನು ಲೋಕಕ್ಕೆ ದಾರಿಯನ್ನು ತೋರಿಸುವವನಾಗಿ ನನ್ನೊಡನೆ ಈ 
ಬದರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡುವವನಾಗಿ ತಾನೇ ವರವನ್ನು ಕೊಡಲಿ. 

ಈ ನಾರಾಯಣನು ಮೊದಲು ಮತ್ತ್ಯಾವತಾರವನ್ನು ಮಾಡಿದನು. ಬಳಿಕ 
ಸುಂದರವಾದ ಕೂರ್ಮರೂಪನಾದನು. ಅನಂತರ ವರಾಹದೇವನಾದನು. ಆಮೇಲೆ 
ನರಸಿಂಹನಾದನು. ಬಳಿಕ ವಾಮನನಾದನು. ಅನಂತರ ಮಹಾಬಲಶಾಲಿಯಾದ 
ಪರಶುರಾಮನಾದನು. ತಿರುಗಿ ಶ್ರೀರಾಮನೆಂಬ ರಾಜನಾಗಿ ಎಲ್ಲರನ್ನೂ ಮೋಹ 
ಗೊಳಿಸಿದನು. ಎಲ್ಲಾ ಕಳ್ಳರನ್ನೂ ಮ್ಹೇಚ್ಛರನ್ನೂ ಸಂಹರಿಸಿ ಈ ಭೂಮಿಯನ್ನು 
ಸಹಜವಾದ ಸ್ಥಿತಿಯುಳ್ಳ ದ್ವನ್ನಾಗಿ ಮಾಡಿದ ಆ ಹರಿನಾರಾಯಣನು ಈ ಪೂಜ್ಯನೇ. 

ಅದರಂತೆ ಪಾಪದಿಂದ ಭೀತರಾದರೆ ಮನುಷ್ಯರು ಆ ನಾರಾಯಣನ 
ನರಸಿಂಹರೂಪವನ್ನೂ , ಮೋಹನಾಶಕ್ಕಾಗಿ ವಾಮನಮೂರ್ತಿಯನ್ನೂ, ದ್ರವ್ಯಕ್ಕಾಗಿ 


40 ಭಾದ್ರಪದಮಾಸ 


ಪರಶುರಾಮನನ್ನೂ , ಕ್ರೂರಶತ್ರುಗಳ ವಿನಾಶವಾಗಬೇಕಾದರೆ ಶ್ರೀರಾಮನನ್ನೂ 
ಪೂಜಿಸಬೇಕು. ಪುತ್ರರನ್ನು ಬಯಸುವ ಬುದ್ಧಿವಂತನು ಬಲರಾಮಕೃಷ್ಣರನ್ನು ಪೂಜಿಸ- 
ಬೇಕೆಂಬುದರಲ್ಲಿ ಸಂದೇಹವಿಲ್ಲ. ರೂಪವನ್ನು ಬಯಸುವವರು ಬುದ್ಧನನ್ನು ಪೂಜಿಸ 
-ಬೇಕು. ಶತ್ರುಗಳ ಕೊಲೆಗೆ ಕಲ್ಕಿಯನ್ನರ್ಚಿಸಬೇಕು. 


ನರಮುನಿಯು ಹೀಗೆ ಆ ವಿಶಾಲರಾಜನಿಗೆ ಹೇಳಿ ಈ ಕಲ್ಕಿದ್ವಾದಶೀವ್ರತವನ್ನೇ 
ಉಪದೇಶಿಸಿದನು. ಆ ರಾಜನೂ ಈ ವ್ರತವನ್ನು ಮಾಡಿ ಚಕ್ರವರ್ತಿಯಾದನು. 
ಮುನಿಯೇ! ಅವನ ಹೆಸರಿನಿಂದಲೇ ಬದರಿಕಾಶ್ರಮಕ್ಕೆ ವಿಶಾಲಾ ಎಂಬ ಹೆಸರಾ- 
ಯಿತು. ಆ ರಾಜನು ಆ ಮನುಷ್ಯಜನದಲ್ಲಿ ರಾಜ್ಯಭಾರ ಮಾಡಿ ಧನವನ್ನು ಸಂಪಾ- 
ದಿಸಿದನು. ಬಗೆ ಬಗೆಯ ಯಜ್ಞಗಳನ್ನು ಮಾಡಿ ಬಳಿಕ ಪರಮನಿರ್ವಾಣವನ್ನು 
ಪಡೆದನು. 


ಪದ್ಧಪುರಾಣದಲ್ಲಿನ ಭಾದ್ರಪದಶುಕ್ಷ ಏಕಾದಶೀ ಕಥೆ- 


ಯುಧಿಷ್ಠಿರಃ ಎ ನಭಸ್ಯಸ್ಯ ಸಿತೇ ಪಕ್ಷೇ ಕಿನ್ನಾಮೈಕಾದಶೀ ಭವೇತ್‌ | ಕೋ ದೇವಃ 
ಕೋ ವಿಧಿಸ್ತಸ್ಯಾ ಏತದಾಖ್ಯಾಹಿ ಕೇಶವ ॥॥11 ಯುಧಿಷ್ಠಿರನು ಕೇಳಿದನು - ಭಾದ್ರ- 
ಪದಶುಕ್ಕಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? ಅದಕ್ಕೆ ದೇವರಾವುದು? 
ಎಧಿಯೇನು? ಎಂಬುದನ್ನು ತಿಳಿಸು. ಶ್ರೀಕೃಷ್ಣಃ- ಕಥಯಾಮಿ ಮಹೀಪಾಲ ಕಥಾ- 
ಮಾಶ್ಚರ್ಯಕಾರಿಣೀಮ್‌ । ಕಥಯಾಮಾಸ ಯಾಂ ಬ್ರಹ್ಮಾನಾರದಾಯ ಮಹಾತ್ಮನೇ 
121 ಎಲೈ ದೊರೆಯೇ! ಬ್ರಹ್ಮನು ನಾರದನಿಗೆ ಹೇಳಿದ ಒಂದು ಆಶ್ಚರ್ಯಕರವಾದ 
ಕಥೆಯನ್ನು ಹೇಳುತ್ತೇನೆ. ಕೇಳು. ನಾರದಃ - ಕಥಯಸ್ವ ಪ್ರಸಾದೇನ ಚತುರ್ಮುಖ 
ನಮೋಶಸ್ತು ತೇ । ನಭಸ್ಯ ಶುಕ್ಲಪಕ್ಷೇ ತು ಕಿನ್ನಾಮೈಕಾದಶೀ ಭವೇತ್‌ । ಏತದಿ- 
ಚ್ಚಾಮ್ಯಹಂ ಶ್ರೋತುಂ ವಿಷ್ಣೋರಾರಾಧನಾಯ ವೈ 1131 ನಾರದನು ಹೇಳಿದನು - 
ಎಲೈ ಚತುರ್ಮುಖನೇ! ನಿನಗೆ ನಮಸ್ಕಾರವು. ಭಾದ್ರಪದಮಾಸದ ಶುಕ್ಲಪಕ್ಕದಲ್ಲಿ 
ಬರುವ ಏಕಾದಶಿಯ ಹೆಸರೇನು? ವಿಷ್ಣುವಿನ ಆರಾಧನೆಗೋಸ್ಕರ ಅದನ್ನು 
ಕೇಳಲು ಇಚ್ಛಿಸುತ್ತೇ "ನೆ. ಬ್ರಹ್ಮಾ- ವೈಷ್ಣವೋಶಸಿ ಮುನಿಶ್ರೇಷ್ಠ ಸಾಧು ಪೃಷ್ಟಂ ತ್ವಯಾ 
ಕಿಲ। ನಾತಃ ಪರತರಾ ಲೋಕೇ ಪವಿತ್ರಾ ಹರಿವಾಸರಾತ್‌ ॥4॥ ಬ್ರಹ್ಮನು ಹೇಳಿದನು 
- ಎಲೈ ಮುನಿಶ್ರೇಷ್ಠನೇ! ನೀನು ವೈಷ್ಣವನಾಗಿದ್ದೀಯೆ. ನೀನು ಕೇಳುವುದು 


ಭಾದ್ರಪದ ಶುಕ್ಲಪಕ್ಚ 41 


ಚೆನ್ನಾಗಿದೆ. ಈ ಪವಿತ್ರವಾದ ಹರಿವಾಸರ(ದಿನ)ಕ್ಕಿಂತ ಉತ್ತಮವಾದುದು ಲೋಕ- 
ದಲ್ಲಿ ಮತ್ತೊಂದಿಲ್ಲ. ಪದ್ಮನಾಭೇತಿ ವಿಖ್ಯಾತಾ ನಭಸ್ಯೈಕಾದಶೀ ಸಿತಾ । ಹೃಷೀಕೇಶಃ 
ಪೂಜ್ಯತೇಸ್ಯಾಂ ಕರ್ತವ್ಯಂ ವ್ರತಮುತ್ತಮಮ್‌ ॥151 ಭಾದ್ರಪದ ಶುಕ್ಲ ಏಕಾದಶಿಯು 
ಪದ್ಮನಾಭೈಕಾದಶೀ ಎಂದು ಪ್ರಸಿದ್ಧವಾಗಿರುವುದು. ಈ ಏಕಾದಶಿಯಲ್ಲಿ ವಿಷ್ಣುವನ್ನು 
ಪೂಜಿಸಬೇಕು. ಇದು ಉತ್ತಮವಾದ ವ್ರತವು. ಕಥಯಾಮಿ ತವಾಗ್ರೇಹಂ ಕಥಾಂ 
ಪೌರಾಣಿಕೀಂ ಶುಭಾಮ್‌ । ಯಸ್ಯಾಃ ಶ್ರವಣಮಾತ್ರೇಣ ಮಹಾಪಾಪಂ ಪ್ರಣಶ್ಯತಿ 
1161 ನಿನ್ನ ಮುಂದೆ ಒಂದು ಪುರಾಣದ ಕಥೆಯನ್ನು ಹೇಳುತ್ತೇನೆ. ಅದು ಶುಭ- 
ವಾದುದು. ಅದನ್ನು ಕೇಳುವುದರಿಂದ ಮಹಾಪಾಪಗಳೆಲ್ಲವೂ ನಾಶವಾಗುತ್ತವೆ. 
ಮಾಂಧಾತಾ ನಾಮ ರಾಜರ್ಷಿರ್ವಿವಸ್ಟದ್ದಂಶಸಂಭವಃ ಬಭೂವ ಚಕ್ರವರ್ತೀ ಸಃ 
ಸತ್ಯಸಂಧಃ ಪ್ರತಾಪವಾನ್‌ ॥7॥। ಸೂರ್ಯವಂಶೋತ್ಸನ್ನ- ನಾದ ಮಾಂಧಾತನೆಂಬ 
ರಾಜರ್ಷಿಯೊಬ್ಬನಿದ್ದನು. ಅವನು ಚಕ್ರವರ್ತಿಯು. ಸತ್ಯವಂತನು. ಪ್ರತಾಪಿಯು. 
ಧರ್ಮತಃ ಪಾಲಯಾಮಾಸ ಪ್ರಜಾಃ ಪುತ್ರಾನಿವೌರಸಾನ್‌ । ನ ತಸ್ಯ ರಾಜ್ಯೇ 
ದುರ್ಭಿಕ್ಟಂ ನಾಧಯೋ ವ್ಯಾಧಯಸ್ತಥಾ ॥8 ಅವನು ಪ್ರಜೆಗಳನ್ನು ಹೊಟ್ಟೆಯಲ್ಲಿ 
ಹುಟ್ಟಿದ ಮಕ್ಕಳಂತೆ ಕಾಪಾಡುತ್ತಿದ್ದನು. ಅವನ ರಾಜ್ಯದಲ್ಲಿ ದುರ್ಭಿಕ್ಷದ ಭಯ- 
ವಿಲ್ಲ. ರೋಗವಾಗಲೀ ಮನೋದುಃಖವಾಗಲೀ ಇರುವುದಿಲ್ಲ. ನಿರಾತಂಕಾಃ 
ಪ್ರಜಾಸ್ತಸ್ಯ ಧನಧಾನ್ಯಸಮೇಧಿತಾ | ನ್ಯಾಯೇನೋಪಾರ್ಜಿತಂ ವಿತ್ತಂ ತಸ್ಯ ಕೋಶೇ 
ಮಹೀಪತೇಃ॥9॥ ಇವನ ರಾಜ್ಯದಲ್ಲಿ ಪ್ರಜೆಗಳು ತೊಂದರೆಯಿಲ್ಲದೆ ಇದ್ದರು. ಧನ 
ಧಾನ್ಯಗಳು ಸಮೃದ್ಧಿಯಾಗಿದ್ದವು. ಅವನು ನ್ಯಾಯದಿಂದ ಹಣವನ್ನು ಸಂಪಾದಿಸಿ 
ಕೋಶದಲ್ಲಿ ತುಂಬಿದ್ದನು. ಸ್ಹಧರ್ಮೇ ಪ್ರವರ್ತಂತೇ ಸರ್ವೇ ವರ್ಣಾಶ್ರಮಾಸ್ತಥಾ । 
ಕಾಮಧೇನುಸಮಾ ಭೂಮಿಃ ತಸ್ಯ ರಾಜ್ಯೇ ಮಹೀಪತೇಃ 101 ಎಲ್ಲಾ ವರ್ಣಾ- 
ಶ್ರಮಿಗಳೂ ಅವರವರ ಧರ್ಮದಲ್ಲಿ ನಡೆಯುತ್ತಿ ದ್ದರು. ಅವನು ರಾಜ್ಯಭಾರ 
ಮಾಡುತ್ತಿರಲು ಭೂಮಿಯು ಕಾಮಧೇನುವಿನಂತೆ ಕೇಳಿದುದನ್ನು ಕೊಡುತ್ತಿದ್ದಿತು. 
ತಸ್ಕೈವಂ ಕುರ್ವತೋ ರಾಜ್ಯಂ ಬಹುಸೌಖ್ಯಂ ಗತಾಃ ಪ್ರಜಾಃ । ಅಥೈಕಸ್ಮಿಂಶ್ಚ 
ಸಂಪ್ರಾಪ್ತೇ ವಿಪಾಕೇ ಕರ್ಮಣಃ ಖಲು ॥॥11॥ ವರ್ಷತ್ರಯಂ ತದ್ದಿಷಯೇ ನ 
ವವೃಷುರ್ಬಲಾಹಕಾಃ । ತೇನ ಭಗ್ಗಾಃ ಪ್ರಜಾಸ್ತಸ್ಯ ಬಭೂವು ಕ್ಲುಧಯಾರ್ದಿತಾಃ 
121 ಹೀಗೆ ಮಾಂಧಾತಚಕ್ರವರ್ತಿಯು ರಾಜ್ಯಭಾರ ಮಾಡುತ್ತಿರಲು ಜನಗಳು 


42 ಭಾದ್ರಪದಮಾಸ 
ಬಹು ಸೌಖ್ಯದಿಂದಿರುತ್ತಿದ್ದರು. ಹೀಗಿರುತ್ತಿರಲು ಯಾವುದೋ ಒಂದು ಪಾಪ- 
ಶೇಷದಿಂದ ಅವನ ರಾಜ್ಯದಲ್ಲಿಮೂರು ವರ್ಷಗಳ ಕಾಲ ಮಳೆಯು ಹುಯ್ಕಲಿಲ್ಲ. 
ಅದರಿಂದ ಜನಗಳು ಕಷ್ಟ ಪಡುತ್ತಾ ಹಸಿವು ಬಾಯಾರಿಕೆಗಳಿಂದ ತೊಂದರೆ 
ಪಡುತ್ತಿ ದ್ದರು. ಸ್ವಾಹಾಸ್ವಧಾವಷಟ್ಕಾರವೇದಾಧ್ಯಯನವರ್ಜಿತಾಃ । ಬಭೂವ 
ವಿಷಯಸ್ತಸ್ಯಾಭಾಗ್ಯೇನ ದೈವಪೀಡಿತಃ । ಅಥ ಪ್ರಜಾಃ ಸಮಾಗಮ್ಯ ರಾಜಾನಮಿ- 
ದಮಬ್ರುವನ್‌ 11131 ಪ್ರಜೆಗಳೆಲ್ಲರೂ ಸ್ವಾಹಾ, ಸ್ವಧಾ, ವಷಟ್‌ಕಾರಗಳುಳ್ಳ 
ಹೋಮ, ಯಜ್ಞಗಳನ್ನು ಮಾಡದೇ ಹೋದರು. ವೇದಾಧ್ಯಯನವನ್ನು ಬಿಟ್ಟು. 
ಬಿಟ್ಟರು. ಈ ರೀತಿಯಲ್ಲಿ ಅವನ ದೇಶವು ದುರದೃಷ್ಟದಿಂದ ತೊಂದರೆ ಪಡುತ್ತಿ- 
ದ್ವಿತು. ಆಗ ಪ್ರಜೆಗಳು ರಾಜನ ಬಳಿಗೆ ಬಂದು ಇಂತೆಂದರು. ಪ್ರಜಾಃ - ಶ್ರೋತವ್ಯಂ 
ನೃಪಶಾರ್ದೂಲ ಪ್ರಜಾನಾಂ ವಚನಂ ತ್ವಯಾ । ಆಪೋ ನಾರಾ ಇತಿ ಪ್ರೋಕ್ತಾ: 
ಪುರಾಣೇಷು ಮನೀಷಿಭಿಃ 1141 ಅಯನಂ ತಾ ಭಗವತಃ ತಸ್ಮಾನ್ನಾರಾಯಣಃ ಸ್ಥ ತಃ 
ಪರ್ಜನ್ಯರೂಪೋ ಭಗವಾನ್‌ ವಿಷ್ಣುಃ ಸರ್ವಗತಃ ಸ್ಥಿತಃ 150 ಪ್ರಜೆಗಳು ಹೇಳಿದರು 
- ಎಲ್ಫೆ ರಾಜನೇ! ಪ್ರಜೆಗಳ ಮಾತನ್ನು ಕೇಳು. ನೀರಿಗೆ "ನಾರಾ' ಎಂದು 
ಹೆಸರಿರುವುದೆಂದು ವಿದ್ವಾಂಸರು ಹೇಳುತ್ತಾರೆ. ಅವುಗಳಿಗೆ ಭಗವಂತನು 
ಮನೆಯು. ಆದುದರಿಂದಲೇ ಅವನಿಗೆ ನಾರಾಯಣನೆಂದು ಹೆಸರು ಬಂದಿರು- 
ವುದು. ಆ ದೇವರಾದ ವಿಷ್ಣುವು ಪರ್ಜನ್ಯರೂಪನಾದವನು. ಆ ವಿಷ್ಣುವು ಎಲ್ಲ 
ಕಡೆಯಲ್ಲಿಯೂ ಇದ್ದಾನೆ. ಸ ಏವ ಕುರುತೇ ವೃಷ್ಟಿಂ ವೃಷ್ಟೇರನ್ನಂ ತತಃ ಪ್ರಜಾಃ । 
ತದಭಾವೇ ನೃಪಶ್ರೇಷ್ಠ ಯೋಗಕ್ಷೇಮಂ ಯಥಾ ಭವೇತ್‌ ॥16॥ ಆ ವಿಷ್ಣುವೇ 
ಮಳೆಯನ್ನು ಹುಯ್ಕಿಸುವವನು. ಮಳೆಯಿಂದ ಅನ್ನವು ಬೆಳೆಯುತ್ತದೆ. ಅನ್ನದಿಂದ 
ಪ್ರಜೆಗಳು ಬದುಕುತ್ತಾರೆ. ಆ ಮಳೆಯಿಲ್ಲದಿದ್ದರೆ ಪ್ರಜೆಗಳು ನಾಶವಾಗುತ್ತಾರೆ. 
ಜನರಿಗೆ ಯೋಗಕ್ಟೇಮವುಂಟಾಗುವಂತೆ ಮಾಡು. (ಯೋಗ - ಇಲ್ಲದಿದ್ದುದನ್ನು 
ಹೊಂದುವುದು. ಕ್ಷೇಮ - ಹೊಂದಿದುದನ್ನು ನೋಡಿಕೊಳ್ಳುವುದು). ರಾಜಾ - 
ಸತ್ಯಮುಕ್ತಂ ಭವದ್ಧಿಶ್ಚ ಮಿಥ್ಯಾಭಿಹಿತಂ ಕೃಟಿತ್‌ । ಅನ್ನಂ ಬ್ರಹ್ಮ ಯತಃ ಪ್ರೋಕ್ತಮನ್ನೇ 
ಸರ್ವಂ ಪ್ರತಿಷ್ಠಿತಮ್‌ 11171 ಅನ್ನಾದ್ಧವಂತಿ ಭೂತಾನಿ ಜಗದನ್ನೇನ ವರ್ತತೇ ॥ 
ಇತ್ಯೇವಂ ಶ್ರೂಯತೇ ಲೋಕೇ ಪುರಾಣೇ ಬಹುವಿಸ್ತರಮ್‌ ॥181 ರಾಜನು 
ಹೇಳಿದನು - ಎಲೈ ಪ್ರಜೆಗಳಿರಾ! ನೀವು ಹೇಳಿದುದು ನಿಶ್ಚಯವು. ಒಂದು ಸ್ವಲ್ಪವೂ 


ಭಾದ್ರಪದ ಶುಕ್ಲಪಕ್ಷ 43 


ಸುಳ್ಳಿಲ್ಲ. ಅನ್ನವೇ ಬ್ರಹ್ಮವು. ಅನ್ನದಿಂದಲೇ ಎಲ್ಲವೂ ಇರುವುದು. ಅನ್ನದಿಂದಲೇ 
ಪ್ರಾಣಿಗಳಿರುವವು. ಜಗತ್ತೆಲ್ಲವೂ ಕೂಡ ಅನ್ನದಿಂದಲೇ ನಡೆಯುತ್ತಿರುವುದು. ಈ 
ರೀತಿಯಾಗಿ ಜನಗಳೂ ಹೇಳುತ್ತಿರುವುದಲ್ಲದೇ ಪುರಾಣದಲ್ಲಿಯೂ ವಿಸ್ತಾರವಾಗಿ 
ಹೇಳಿದೆ. ನೃಪಾಣಾಮಪಚಾರೇಣ ಪ್ರಜಾನಾಂ ಪೀಡನಂ ಭವೇತ್‌ । ನಾಹಂ 
ಪಶ್ಯಾಮ್ಯಾತ್ಮಕೃತಮೇವಂ ಬುದ್ಧ್ಯಾ ವಿಚಾರಯನ್‌ 1 ತಥಾಪಿ ಪ್ರಯತಿಷ್ಯೇಹಂ 
ಪ್ರಜಾನಾಂ ಹಿತಕಾಮ್ಯಯಾ ॥19॥ ರಾಜರ ಅನಾಚಾರದಿಂದ ಪ್ರಜೆಗಳಿಗೆ 
ತೊಂದರೆಯುಂಟಾಗುತ್ತದೆ. ನಾನು ಎಷ್ಟು ಯೋಚಿಸಿದರೂ ಏನು ತಪ್ಪನ್ನು 
ಮಾಡಿರುವೆನೆಂದೇ ಗೊತ್ತಾಗುವುದಿಲ್ಲ. ಆದರೂ ಪ್ರಜೆಗಳ ಹಿತಕ್ಕೋಸ್ಕರ 
ಪ್ರಯತ್ನಪಡುತ್ತೇನೆ. ಬ್ರಹ್ಮಾ - ಇತಿ ಕೃತ್ವಾ ಮತಿಂ ರಾಜಾ ಪರಿಮೇಯಪರಿಚ್ಛದ: । 
ನಮಸ್ಕೃತ್ಯ ವಿಧಾತಾರಂ ಜಗಾಮ ಗಹನಂ ವನಮ್‌ ॥120॥ ಬ್ರಹ್ಮನು ಹೇಳಿದನು - 
ರಾಜನು ಹೀಗೆಂದು ಹೇಳಿ ಅಲ್ಲಪರಿವಾರದ ಸಂಗಡ ಬ್ರಹ್ಮನಿಗೆ ನಮಸ್ಕರಿಸಿ ಒಂದು 
ದಟ್ಟವಾದ ಕಾಡಿಗೆ ಹೋದನು. ಚಚಾರ ಮುನಿಮುಖ್ಯಾಂಶ್ಚ ಆಶ್ರಮಾಂಸ್ಟಾಪಸ್ಥೆ: 
ಶ್ರಿತಾನ್‌ | ದದರ್ಶಾಥ ಬ್ರಹ್ಮಸುತಮೃಷಿಮಂಗಿರಸಂ ನೃಪಃ ॥211 ಆ ಕಾಡಿನಲ್ಲಿ 
ತಾಪಸರಿರುವ ಜಾಗವನ್ನೂ ಅದರಲ್ಲಿಯೂ ಮುಖ್ಯರಾದ ಮುನಿಗಳಿರುವ 
ಜಾಗವನ್ನೂ ಸುತ್ತಿದನು. ಕೊನೆಗೆ ಬ್ರಹ್ಮನ ಮಗನಾದ ಅಂಗೀರಸನ ಬಳಿಗೆ ಹೋಗಿ 
ಅವನನ್ನು ಕಂಡನು. ತೇಜಸಾ ದ್ಯೋತಿತದಿಶಂ ದ್ವಿತೀಯಮಿವ ಪದ್ಮಜಮ್‌ । ತಂ 
ದೃಷ್ಟ್ವಾ ಹರ್ಷಿತೋ ರಾಜಾ ಅವತೀರ್ಯ ಸ್ವವಾಹನಾತ್‌ ॥2211 ನಮಶಕ್ರೇಸ್ಯ 
ಚರಣೌ ಕೃತಾಂಜಲಿಪುಟೋ ವಶೀ । ಮುನಿಸ್ತಮಭಿನಂದ್ಯಾಥ ಸ್ವಸ್ತಿವಾಚನ- 
ಪೂರ್ವಕಮ್‌ 1123 ಆ ಅಂಗೀರಸನ ತೇಜಸ್ಸು ದಿಕ್ಕುಗಳನ್ನು ಬೆಳಗುತ್ತಿದ್ದಿತು. 
ನೋಡಿದರೆ ಎರಡನೆಯ ಬ್ರಹ್ಮನಂತೆ ಇದ್ದನು. ಅವನನ್ನು ನೋಡಿದ ಒಡನೆಯೇ 
ರಾಜನಿಗೆ ಸಂತೋಷವುಂಟಾಗಿ ಕೂಡಲೇ ರಥದಿಂದ ಇಳಿದನು. ಯಷಿಯ ಬಳಿಗೆ 
ಬಂದು ಆವನ ಪಾದಗಳನ್ನು ನಮಸ್ಕರಿಸಿ ಕೈಮುಗಿದುಕೊಂಡು ನಿಂತನು. 
ಯಷಿಯೂ ಕೂಡ ಆ ಮಾಂಧಾತನನ್ನು ಸ್ವಸ್ತಿ ವಚನಗಳಿಂದ ಗೌರವಿಸಿ ಅವನನ್ನು 
ಅವನ ರಾಜ್ಯದ ಸಪ್ತಾಂಗಗಳ ಕುಶಲವನ್ನೂ ಕೇಳಿದನು. ಪಪ್ರಚ್ಛಕುಶಲಂ ರಾಜ್ಯೇ 
ಸಪ್ತಸ್ವಂಗೇಷು ಭೂಪತೇಃ | ಸ ನಿವೇದ್ಯ ಸ್ವಕುಶಲಂ ಪಪ್ರಚ್ಛಾನಾಮಯಂ ನೃಪಃ 
112411 ದತ್ತಾಸನೋ ಗೃಹೀತಾರ್ಯ ಉಪವಿಷ್ಟೋಸ್ಯ ಸನ್ನಿಧೌ | ಪ್ರತ್ಯುವಾಚ ಮುನಿಂ 


44 ಭಾದ್ರಪದಮಾಸ 


ರಾಜಾ ಪೃಷ್ಟೋ ಹ್ಯಾಗಮ- ಕಾರಣಮ್‌ ॥25॥ ರಾಜನು ತನ್ನ ಯೋಗಕ್ಷೇಮವನ್ನು 
ಖಷಿಗೆ ತಿಳಿಸಿ ಅವನ ಕುಶಲವನ್ನೂ ಕೇಳಿದನು. ಆಮೇಲೆ ಯಷಿಯು ರಾಜನಿಗೆ 
ಆಸನವನ್ನು ಕೊಟ್ಟು ಅರ್ಫ್ಯಪಾದ್ಯಾದಿಗಳನ್ನೂ ಕೊಟ್ಟನು. ಅದರಲ್ಲಿ ರಾಜನು 
ಕುಳಿತುಕೊಂಡನು. ಯಷಿಯು ನೀನು ಬಂದ ಕಾರಣವೇನೆನ್ನಲು ಅದಕ್ಕೆ ರಾಜನು 
ಇಂತೆಂದನು. ರಾಜಾ - ಭಗವನ್‌ ಧರ್ಮವಿಧಿನಾ ಮಮ ಪಾಲಯತೋ 
ಮಹೀಮ್‌ (। ಅನಾವೃಷ್ಠಿಶ್ವ ಸಂವೃತ್ತಾ ನಾಹಂ ವೇದ್ಮ್ಯತ್ರ ಕಾರಣಮ್‌ ॥26॥ 
ರಾಜನು ಹೇಳಿದನು - ಎಲೈ ಭಗವಂತನೇ! ನಾನು ನ್ಯಾಯದಿಂದ ರಾಜ್ಯಭಾರ 
ಮಾಡುತ್ತಿದ್ದೇನೆ. (ಅನಾವೃಷ್ಟಿಯು ಬಂದೊದಿದೆ) ಆದರೂ ಇದಕ್ಕೆ ಕಾರಣವು 
ನನಗೆ ಗೊತ್ತಿಲ್ಲವು. ಸಂಶಯಚ್ಛೇದನಾಯಾತ್ರ ಆಗತೋಹಂ ತವಾಂತಿಕೇ | ಯೋಗ 
-ಕ್ಷೇಮವಿಧಾನೇನ ಪ್ರಜಾನಾಂ ಕುರು ನಿರ್ವೃತಿಮ್‌ ॥27॥ ಅದರ ಸಂಶಯವನ್ನು 
ನಾಶಮಾಡಿಕೊಳ್ಳಲು ನಿನ್ನ ಬಳಿಗೆ ಬಂದಿರುವೆನು. ಯೋಗಕ್ಲೇಮವನ್ನುಂಟು- 
ಮಾಡೋಣದರಿಂದ ಪ್ರಜೆಗಳಿಗೆ ಸುಖವನ್ನುಂಟುಮಾಡು. ಖಷಿಃ - ಏತತೃತ- 
ಯುಗಂ ರಾಜನ್‌ ಯುಗಾನಾಮುತ್ತಮಂ ಮತಮ್‌। ಅತ್ರ ಬ್ರಹ್ಮಪರಾ ಲೋಕಾ 
ಧರ್ಮಶ್ನಾತ್ರ ಚತುಷ್ಪದಃ 11281 ಯಷಿಯು ಹೇಳಿದನು - ಎಲೈ ದೊರೆಯೇ! 
ಇದು ಕೃತಯುಗವು. ಯುಗಗಳಲ್ಲೆಲ್ಲಾ ಉತ್ತಮವಾದುದು. ಈ ಯುಗದಲ್ಲಿ 
ಜನರೆಲ್ಲಾ ಧರ್ಮದಲ್ಲಿ ಆಸಕ್ತಿಯುಳ್ಳವರು. ಧರ್ಮವು ಈ ಯುಗದಲ್ಲಿ ನಾಲ್ಕು 
ಕಾಲಿನಲ್ಲಿ ನಿಂತಿರುವುದು. ಅಸ್ಥಿನ್‌ ಯುಗೇ ತಪೋಯುಕ್ತಾ ಬ್ರಾಹ್ಮಣಾ ನೇತರೇ 
ಜನಾಃ। ವಿಷಯೇ ತವ ರಾಜೇಂದ್ರ ವೃಷಲೋಯಂ ತಪಸ್ಯತಿ॥29॥ ಈ ಯುಗದಲ್ಲಿ 
ತಪಸ್ಸನ್ನು ಬ್ರಾಹ್ಮಣರು ಮಾಡಬೇಕೇ ಹೊರತು ಬೇರೆಯವರು ಮಾಡಕೂಡದು. 
ಈಗ ನಿನ್ನ ದೇಶದಲ್ಲಿ ಒಬ್ಬ ಶೂದ್ರನು ತಪಸ್ಸು ಮಾಡುತ್ತಿರುವನು. 
ಏತಸ್ಥಾತ್ಕಾರಣಾಚ್ಲೆವ ನ ವರ್ಷಂತಿ ಬಲಾಹಕಾಃ । ಕುರು ತಸ್ಯ ವಧೇ ಯತ್ನಂ ಯೇನ 
ದೋಷಃ ಪ್ರಶಾಮ್ಯತಿ ॥30॥ ಈ ಕಾರಣದಿಂದಲೇ ಮೋಡಗಳು ಮಳೆಯನ್ನು 
ಸುರಿಸುವುದಿಲ್ಲ. ಅವನ ವಧೆಯಲ್ಲಿ ಪ್ರಯತ್ನಿಸು. ಆಗ ದೋಷವು ಹೋಗುತ್ತದೆ. 
ರಾಜಾ - ನಾಹಮೇತಂ ವಧಿಷ್ಯ್ಕಾಮಿ ತಪಸ್ಯಂತಮನಾಗಸಮ್‌ | ಧರ್ಮೋಪದೇಶಂ 
ಕಥಯ ಉಪಸರ್ಗವಿನಾಶನಮ್‌ 311 ರಾಜನು ಹೇಳಿದನು - ತಪಸ್ಸು 
ಮಾಡುತ್ತಿರುವ ತಪ್ಪಿಲ್ಲದ ಆತನನ್ನು ನಾನು ಕೊಲ್ಲುವುದಿಲ್ಲ. ಈ ಪ್ರಜೆಗಳ 


ಭಾದ್ರಪದ ಶುಕ್ನಪಕ್ಸ 45 


ತೊಂದರೆಯೂ ಶೂದ್ರನು ತಪಸ್ಸು ಮಾಡುತ್ತಿರುವುದರಿಂದ ಬಂದ ದೋಷವೂ 
ಹೋಗುವಂತಹ ಒಂದು ಧರ್ಮವನ್ನು ಹೇಳು. ಖಯಷಿಃ - ಯದ್ಯೇವಂ ತರ್ಹಿ 
ನೃಪತೇ ಕುರುಷ್ಟೈಕಾದಶೀವ್ರತಮ್‌ । ನಭಸ್ಯಸ್ಯ ಸಿತೇ ಪಕ್ಷೇ ಪದ್ಮನಾಭೇತಿ ವಿಶ್ರುತಾ 
1321 ತಸ್ಯಾ ವ್ರತಪ್ರಭಾವೇಣ ಸುವೃಷ್ಟಿರ್ಭವಿತಾ ಧ್ರುವಮ್‌ । ಸರ್ವಸಿದ್ಧಿಪ್ರದಾ 
ಹ್ಯೇಷಾ ಸರ್ವೋಪದ್ರವನಾಶಿನೀ । ಅಸ್ಯಾ ವ್ರತಂ ಕುರು ನೃಪ ಸಪ್ರಜಃ ಸಪರಿಚ್ಛದಃ 
1331 ಯಷಿಯು ಹೇಳಿದನು - ಎಲೈ ದೊರೆಯೇ! ಹಾಗಾದರೆ ಭಾದ್ರ- 
ಪದಮಾಸದಲ್ಲಿ "ಪದ್ಮನಾಭೈಕಾದಶೀ' ಎಂದು ಪ್ರಸಿದ್ಧವಾಗಿರುವ ಏಕಾದಶೀ- 
ವ್ರತವನ್ನು ಮಾಡು. ಆ ವ್ರತದ ಪ್ರಭಾವದಿಂದ ಖಂಡಿತವಾಗಿಯೂ ಒಳ್ಳೆಯ ಮಳೆ 
ಬರುತ್ತದೆ. ಈ ವ್ರತವು ಸರ್ವಸಿದ್ಧಿಯನ್ನೂ ಕೊಡುತ್ತದೆ. ಎಲ್ಲಾ ತೊಂದರೆಗಳನ್ನೂ 
ನಾಶ ಮಾಡುತ್ತದೆ. ಪ್ರಜೆಗಳೊಡನೆಯೂ ಪರಿವಾರಗಳೊಡನೆಯೂ ಈ 
ವ್ರತವನ್ನು ಮಾಡು. ಬ್ರಹ್ಮಾ- ಇತಿ ವಾಕ್ಯಮೃಷೇಃ ಶ್ರುತ್ವಾ ರಾಜಾ ಸ್ವಗೃಹಮಾಗತಃ | 
ಭಾದ್ರಪದೇ ಸಿತೇ ಪಕ್ಷೇ ಪದ್ಮಾವ್ರತಮಥಾಕರೋತ್‌ 1341 ಪ್ರಜಾಭಿಃ ಸಹ 
ಸರ್ವಾಭಿಶ್ಚಾತುರ್ವರ್ಣ್ಯಸಮನ್ಹಿತಃ । ಏವಂ ವ್ರತೇ ಕೃತೇ ರಾಜನ್‌ ಪ್ರವವರ್ಷ 
ಬಲಾಹಕಃ 11351 ಜಲೇನ ಪ್ಲಾವಿತಾ ಭೂಮಿರಭವತ್‌ ಸಸ್ಯಶಾಲಿನೀ | 
ಬಷೀಶ್ವರಪ್ರಭಾವೇಣ ಲೋಕಾಃ ಸೌಖ್ಯಂ ಪ್ರಪೇದಿರೇ ॥361 ಬ್ರಹ್ಮನು ಹೇಳಿದನು 
- ಯಷಿಯ ಈ ಮಾತನ್ನು ಕೇಳಿ ರಾಜನು ಮನೆಗೆ ಬಂದು ಭಾದ್ರಪದ ಶುದ್ಧದ 
ಏಕಾದಶೀದಿವಸ ಪದ್ಮನಾಭವ್ರತವನ್ನು ಚತುರ್ವರ್ಣದ ಪ್ರಜೆಗಳ ಸಂಗಡ 
ಮಾಡಿದನು. ಹೀಗೆ ಮಾಡಲು ಮಳೆಯು ಬೇಕಾದಂತೆ ಬಂದಿತು. ಭೂಮಿಯಲ್ಲಿ 
ನೀರು ಸಮೃದ್ಧಿಯಾಗಿ ಬಿದ್ದಿತು. ಆಗ ಸಸ್ಯಗಳು ಚೆನ್ನಾಗಿ ಬೆಳೆದವು. ಯಷಿಯ 
ಪ್ರಭಾವದಿಂದ ಎಲ್ಲರೂ ಸೌಖ್ಯವನ್ನು ಹೊಂದಿದರು. ಶ್ರೀ” ಕೃಷ್ಣಃ - 
ಏತಸ್ಥಾತ್ಕಾರಣಾದೇವ ಕರ್ತವ್ಯಂ ವ್ರತಮುತ್ತಮಮ್‌ । ದಥ್ಯೋದನಯುತಂ ತಸ್ಯಾಂ 
ಜಲಪೂರ್ಣಂ ಘಟಂ ದ್ವಿಜೇ ॥37॥ ವಸ್ತ್ರಂ ಸಂವೇಷ್ಠಿತಂ ದತ್ವಾ ಛತ್ರೋಪಾನ- 
ಹಮೇವ ಚ।- ಶ್ರೀಕೃಷ್ಣನು ಹೇಳಿದನು - ಈ ಕಾರಣದಿಂದ ಈ ಉತ್ತಮವ್ರತವನ್ನು 
ಮಾಡಬೇಕು. ಒಂದು ನೀರಿನಿಂದ ಕೂಡಿದ ಕಲಶವನ್ನೂ ಜೊತೆಯಲ್ಲಿ 
ಮೊಸರನ್ನವನ್ನೂ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಆ ಕಲಶಕ್ಕೆ ವಸ್ತ್ರವನ್ನು 
ಹೊದ್ದಿಸಿರಬೇಕು. ಛತ್ರಿ , ಪಾದರಕ್ಷೆಗಳನ್ನು ದಾನ ಮಾಡಬೇಕು. ನಮೋ ನಮಸ್ತೇ 


46 ಭಾದ್ರಪದಮಾಸ 


ಗೋವಿಂದ ಬುಧಶ್ರವಣಸಂಜ್ನಕ 11381 ಅಫೌಘಸಂಕ್ಟಯಂ ಕೃತ್ವಾ ಸರ್ವಸೌಖ್ಯ- 
ಪ್ರದೋ ಭವ । ಭುಕ್ತಿಮುಕ್ತಿಪ್ರದಶ್ನೆಃ ವ ಲೋಕಾನಾಂ ಸುಖದಾಯಕಃ । ಪಠನಾತ್‌ 
ಶ್ರವಣಾದ್‌ ರಾಜನ್‌ ಸರ್ವಪಾಪೈಃ ಪ್ರಮುಚ್ಯತೇ ॥39॥ ಎಲೈ ಬುಧಸಂಜ್ಞೆಯುಳ್ಳ 
ಗೋವಿಂದನೇ । ನಿನಗೆ ನಮಸ್ಕಾರವು. ನನ್ನ ಪಾಪಗಳನ್ನೆಲ್ಲಾ ನಾಶ ಮಾಡಿ ಎಲ್ಲಾ 
ಸೌಖ್ಯಗಳನ್ನೂ ಕೊಡು. ಈ ವ್ರತವು ಭುಕ್ತಿ ಮುಕ್ತಿ ಗಳನ್ನು ಕೊಟ್ಟು ಲೋಕಕ್ಕೆ 
ಸುಖವನ್ನುಂಟು ಮಾಡುವುದು. ಇದನ್ನು ಓದುವುದರಿಂದಲೂ ಕೇಳುವುದ- 
ರಿಂದಲೂ ಎಲ್ಲಾ ಪಾಪಗಳೂ ಹೋಗುತ್ತವೆ. 


ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಭಾದ್ರಪದಶುಕ್ಸಫಪದ್ಮೈಕಾದಶೀವರ್ಣನಂ ನಾಮ ಏಕೋನ- 
ಷಷ್ಟಿತಮೋ5ಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಆಷಾಢಶುಕ್ಕಪದ್ಮೈಕಾದಶಿಯ ವರ್ಣನೆ ಎಂಬ ಐವತ್ತಏಳನೆಯ ಅಧ್ಯಾಯವು 
ಮುಗಿಯಿತು. 


ಭಾದ್ರಪದ ॥ ಶುಕ್ಲ ದ್ವಾದಶೀ 


ಈ ಭಾದ್ರಪದ ಶುಕ್ಲ ದ್ವಾದಶೀ ದಿವಸ ದ್ವಾದಶಿ ದಿವಸ ಶ್ರವಣ ನಕ್ಷತ್ರ ಸೇರಿದರೆ 
ಇದನ್ನು ಪರಿವರ್ತನ ದ್ವಾದಶೀ ಎಂದು ಕರೆಯುತ್ತಾರೆ. ಈ ದಿವಸ ಕ್ಲೀರವ್ರತಾರಂಭ. 
ಶ್ರವಣದ್ದಾದಶೀ 

ಭಾದ್ರಪದ ಶುಕ್ಲ ದ್ವಾದಶಿಯಂದು ಶ್ರವಣನಕ್ಷತ್ರವಿದ್ದರೆ ಆ ದಿನ ಉಪವಾಸವನ್ನು 
ಮಾಡಬೇಕು. ಇಂದೇ ವಾಮನಜಯಂತೀಪ್ರಯುಕ್ತ ವಾಮನಪೂಜೆಯನ್ನು ಮಾಡ- 
ಬೇಕು. ದ್ವಾದಶೀ-ಶ್ರವಣಯೋಗಕ್ಕೆ "ವಿಷ್ಣುಶ್ವಂಖಲ' ಎನ್ನುವರು. ಶ್ರವಣದ್ವಾದಶೀ 
ಉಪವಾಸಮಾಡದೇ ಇದ್ದರೆ ಐದುವರ್ಷಗಳ ಪುಣ್ಯವು ನಾಶವಾಗುವುದು. 
ಉಪವಾಸದಿಂದ ಹತ್ತುಸಾವಿರ ಏಕಾದಶೀ ಉಪವಾಸದ ಫಲವು ಲಭಿಸುವುದು. 
ಅರುಣೋದಯಕಾಲಕ್ಕೆ ಉತ್ತರಾಷಾಢವೇಧ ಇಲ್ಲದೇ, ಮಧ್ಯಾಹ್ನ ವ್ಯಾಪಿನಿಯಾದ 
ದ್ವಾದಶೀ ಹಾಗೂ ಶ್ರವಣನಕ್ಕತ್ರಗಳೆರಡೂ ಇದ್ದು, ದ್ವಾದಶಿಗೆ ತ್ರಯೋದಶೀ 


ಭಾದ್ರಪದ ಶುಕ್ಲಪಕ್ಷ ಸ 


ಸಂಬಂಧ ಹಾಗೂ ಶ್ರವಣಕ್ಕೆ ಧನಿಷ್ಠಾನಕ್ಷತ್ರಗಳ ಸಂಬಂಧವು 59 ಘಳಿಗೆ 33 ವಿಘಳಿಗೆ 
ಒಳಗೆ ಆಗಿರಬೇಕು. ಹಾಗಿದ್ದರೆ ಶ್ರವಣದ್ವಾದಶಿಯು ಉಪವಾಸಯೋಗ್ಯವಾಗುತ್ತದೆ. 
ಮಧ್ಯಾಹ್ನವ್ಯಾಪಿಯು ದ್ವಾದಶೀ, ಶ್ರವಣಗಳಿಗೆ ಇಲ್ಲದೇ ಹೋದಲ್ಲಿ ಉಪವಾಸವಿಲ್ಲ. 
ಆ ಪಕ್ಷದಲ್ಲಿ ಶ್ರವಣವು ಕಡಿಮೆ ಇದ್ದರೆ ಶ್ರವಣ ನಕ್ಷತ್ರವನ್ನು ಕಳೆದುಕೊಂಡು ಪಾರಣೆ 
ಮಾಡಬೇಕು. ದ್ವಾದಶಿಯು ಕಡಿಮೆ ಇದ್ದರೆ ದ್ವಾದಶಿಯು ಮುಗಿಯುವುದರಲ್ಲೇ 
ಪಾರಣೆ ಮಾಡಬೇಕು. 


ವಾಮನಜಯಂತಿಯ ಆಚರಣೆ 


3: ಭಾದ್ರಪದ ಮಾಸದ ಶುಕ್ಸಪಕ್ಚದ ದ್ವಾದಶಿಯ ದಿವಸ ವಾಮನ ಜಯಂತಿ- 
ಯನ್ನು ಪ್ರತಿಯೊಬ್ಬರೂ ಅವಶ್ಯವಾಗಿ ಆ ಮಾಡಬೇಕು. 

* ಬೆಳಿಗ್ಗೆ ಎಚ್ಚರವಾದ ಕೂಡಲೇ ಹಾಸಿಗೆಯಲ್ಲಿ ಕುಳಿತು ಹೃದಯದಲ್ಲಿ 
ವಾಮನನನ್ನು ಧ್ಯಾನ ಮಾಡಬೇಕು. ಯಾವ ದೇವೇಂದ್ರನು ಸ್ಥಾನಭ್ರಷ್ಟನಾದನೋ, 
ಎಲ್ಲ ದೇವತೆಗಳು ಸ್ವರ್ಗವನ್ನು ಬಿಟ್ಟು ತೆರಳಿದಾಗ ಸಮಸ್ತಲೋಕವೇ ಸಂಪತ್ತನ್ನು 
ಕಳೆದುಕೊಂಡಾಗ ತ್ರಿಲೋಕಗಳು ಅಸುರರ ಅಧೀನವಾದಾಗ ನೀನು ಅವತಾರ 
ಮಾಡಿದಿ. ಅದಿತಿದೇವಿಯ ಪಯೋವ್ರತಕ್ಕೆ ಒಲಿದು ಅವಳ ಗರ್ಭದಲ್ಲಿ ಕಶ್ಯಪಯಷಿ- 
ಗಳಿಂದ ಧರೆಗಿಳಿದು ಬಂದಿ. ಕಮಂಡಲು, ಯಜ್ಞಸೂತ್ರ , ಶಿಖೆ, ಛತ್ರಿ ಇವುಗಳನ್ನು 
ಧರಿಸಿ ಯಜ್ಞೊ ್ಲಪವೀತವನ್ನು ಹಾಕಿಕೊಂಡು, ಕೌಪೀನ ಉಟ್ಟಿಕೊಂಡಿರುವ 
ಕೃಷ್ಣಾಜಿನವನ್ನು ಹೊದ್ದಿರುವ ನಿನ್ನನ್ನು ಧ್ಯಾನ ಮಾಡುತ್ತೇನೆ. ಬಲಗೈಯಲ್ಲಿ ಮೊಸ- 
ರನ್ನವನ್ನು ಹಿಡಿದು, ಎಡಗೈಯಲ್ಲಿ ಅಮೃತವನ್ನು ಹಿಡಿದು ನಿಂತಿರುವ, ನಮ್ಮೆಲ್ಲರ 
ದುಃಖವನ್ನು ಪರಿಹರಿಸುವ ಬಂಗಾರದಂತೆ ಕಂಗೊಳಿಸುತ್ತಿರುವ ಪೂರ್ಣಚಂದ್ರನ 
ಕಾಂತಿಯಂತೆ ಕಾಂತಿಯುಳ್ಳ , ಚಂದ್ರಮಂಡಲದಲ್ಲಿರುವ ಪದ್ಮಾಸನದಲ್ಲಿ ಕುಳಿತ 
ನಿನ್ನನ್ನು ಪುನಃ ಪುನಃ ಧ್ಯಾನ ಮಾಡುತ್ತೇನೆ. ನಿನ್ನ ಸ್ಮರಣೆ, ಆರಾಧನೆ ನಿರಂತರ 
rn ಅನುಗ್ರಹಿಸಿ ಉದ್ಧರಿಸು. ಇತ್ಯಾ ದಿಯಾಗಿ ವಾಮನನನ್ನು ಚಿಂತಿಸಿ, 
ಎದ್ದೇಳಬೇಕು. 

ಸಂಪ್ರದಾಯದಲ್ಲಿ ದಧಿವಾಮನಜಯಂತಿಯ ಆಚರಣೆಯು ವ್ಯಾಪಕವಾಗಿ 
ಹಾ ದಧ್ಯನ್ನವನ್ನು ಕೈಯಲ್ಲಿ ಹಿಡಿದು ನಿಂತ ವಾಮನನ ಅವತಾರವಾದ 


48 ಭಾದ್ರಪದಮಾಸ 


ಕಾರಣ ಈ ದಿವಸಕ್ಕೆ ದಧಿವಾಮನಜಯಂತಿ ಎಂಬ ಹೆಸರು ಬಂದಿದೆ. ದಧಿವಾಮನ- 
ಜಯಂತಿಯನ್ನು ಭಕ್ತಿಶ್ರದ್ಧೆಗಳಿಂದ ಆಚರಿಸಬೇಕು. ಇದರಿಂದ ಭೂಲಾಭವಾಗುತ್ತದೆ. 
ಸುಗ್ರಾಸ ಭೋಜನವು ಆಜೀವನ ದೊರಕುತ್ತದೆ. 


೫: ಚಾತುರ್ಮಾಸ್ಯದಲ್ಲಿ ದಧಿವ್ರತವು ಮುಗಿದು, ಕ್ಷೀರವ್ರತವು ಪ್ರಾರಂಭ- 
ವಾಗುವ ದಿವಸವಿದು. ಆದ್ದರಿಂದ ಮೊಸರನ್ನು ಶ್ರೀಖಂಡವನ್ನು, ದಧ್ಯನ್ನವನ್ನು 
ವಾಮನರೂಪಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಲೇಬೇಕು. ಕ್ಷೀರವನ್ನು 
ಕ್ಷೀರದಿಂದ ಮಾಡಿದ ಪಾಯಸಾದಿಗಳನ್ನು ಸಮರ್ಪಣೆ ಮಾಡಬಾರದು. 


* ದ್ವಾದಶಿಯ ಪರ್ವಕಾಲವಾದ್ದರಿಂದ ದಧಿವಾಮನಜಯಂತಿಯ ಆಚರಣೆಗೆ 
ವಿಶೇಷ ಫಲವಿರುತ್ತದೆ. ಆದ್ದರಿಂದ ಬ್ರಾಹ್ಮಣ, ಮುತ್ತೇ! ದೆಯರನ್ನು ಕರೆಸಿ, ಊಟ 
ಹಾಕಬೇಕು. ಅವರಿಗೆ ಇಷ್ಟವಾದ ಪದಾರ್ಥಗಳ ದಾನವನ್ನು ಮಾಡಬೇಕು. ಹಾಗೂ 
ಯಥೇಚ್ಛವಾದ ದಕ್ಷಿಣೆಗಳನ್ನು ನೀಡಬೇಕು. 


೫ ಇಂದಿನ ದಿವಸ ಭೂದಾನ ಮಾಡಿದರೆ ಅತಿಶಯವಾದ ಫಲವು 
ದೊರಕುತ್ತದೆ. ಮಹಾದಾನಗಳಲ್ಲಿ ಭೂದಾನ, ಕನ್ಯಾದಾನಗಳೇ ಶ್ರೇಷ್ಠವಾಗಿದೆ. 
ಜೀವನದಲ್ಲಿ ಒಮ್ಮೆ ಭೂದಾನ ಮಾಡುವುದರಿಂದ ಮುಂದಿನ ಎಲ್ಲ ಜನ್ಮಗಳಲ್ಲಿ 
ಅನಾಯಾಸವಾಗಿ ಭೂಪ್ರಾಪ್ತಿಯಾಗುತ್ತದೆ. ಹಾಗೂ ವರಾಹರೂಪಿಯಾದ ಮತ್ತು 
ವಾಮನರೂಪಿಯಾದ ಭಗವಂತನ ವಿಶೇಷ ಅನುಗ್ರಹವು ದೊರಕುತ್ತದೆ. 
ನಿಷ್ಕಾಮದಿಂದ ಭೂದಾನ ಮಾಡಿದಾಗ ಮೋಕ್ಷಮಾರ್ಗವು ಬಹಳ ಸುಲಭವಾ- 
ಗುತ್ತದೆ. | 

* "ಭೂಮಿಂ ತೇ ವಾಮನೋ ದದ್ಯಾತ್‌' ಎಂಬ ಪ್ರಾರ್ಥನೆಯಂತೆ ವಾಮನ- 
ರೂಪಿಯಾದ ಭಗವಂತನೇ ಪ್ರತಿಯೊಬ್ಬರಿಗೂ ಭೂಮಿಯನ್ನು ನೀಡುತ್ತಾನೆ. ಈ 
ಭೂಮಿಯು ಬಲಿಚಕ್ರವರ್ತಿಯಿಂದ ದಾನ ಪಡೆದ ವಾಮನರೂಪಿಯಾದ 
ಭಗವಂತನ ಅಧೀನವಾಗಿದೆ. ಮತ್ತು ಅವನಿಂದ ಸನ್ನಿಹಿತವಾಗಿದೆ. ಆದ್ದರಿಂದ 
ಪ್ರತಿಯೊಬ್ಬರಿಗೂ ಸೈಟು, ಜಮೀನು, ಮನೆ, ಬಂಗಲೆ ಇವೆಲ್ಲವೂ ದೊರಕು- 
ತ್ತಿರುವುದು, ಮುಂದೆ ದೊರಕುವುದು ವಾಮನರೂಪಿಯಾದ ಭಗವಂತನಿಂದಲೇ 
ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. 


ಭಾದ್ರಪದ ಶುಕ್ಲಪಕ್ನ 49 
೫ ಯಾರಿಗೆ ಈಗಾಗಲೇ ಮನೆ, ಸೈಟು ಮೊದಲಾದವುಗಳು ದೊರಕಿದೆಯೋ, 
ಅವರು ವಾಮನನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಉಪಕಾರವನ್ನು ಸ್ಮರಿಸಿಕೊಳ್ಳಬೇಕು. 
ಯಾರಿಗೆ ಮನೆ, ಭೂಮಿಗಳು ದೊರಕಿಲ್ಲವೋ, ಅವರು ಅದಕ್ಕೆ ಪ್ರತಿಬಂಧಕವಾದ 
ಕರ್ಮಗಳನ್ನು ಪರಿಹರಿಸಿ ಫಲವು ಶೀಘ್ರವಾಗಿ ದೊರಕುವಂತೆ ಪ್ರಾರ್ಥಿಸಬೇಕು. 


೫: ಲೌಕಿಕ ಸಂಪತ್ತುಗಳ ಅನಿವಾರ್ಯತೆ ಇಲ್ಲದವರು ನಿಷ್ಕಾಮವಾದ ಭಾವನೆ 
-ಯಿಂದ ವಾಮನನ ಆರಾಧನೆಯನ್ನು ಇಂದು ಆಚರಣೆ ಮಾಡಬೇಕು. 


೫ ವಾಮನನಿಗೆ ಅರುಣೋದಯಕಾಲದಲ್ಲಿ ಪಂಚಾಮೃತ ಅಭಿಷೇಕವನ್ನು 
ಮಾಡಬೇಕು. ಷೋಡಶೋಪಚಾರ ಪೂಜೆಯನ್ನು ವೈಭವದಲ್ಲಿ ಮಾಡಬೇಕು. 
ತೊಟ್ಟಿಲಿನಲ್ಲಿಟ್ಟು ಈ ಕೆಳಗಿನ ಮಂತ್ರವನ್ನು ಹೇಳಿ, ಮನೆಮಂದಿಯೆಲ್ಲರೂ 
ಅವಶ್ಯವಾಗಿ ಅರ್ಥವನ್ನು ನೀಡಲೇ ಬೇಕು. 

ಮಧ್ಯಾಹ್ನ ಕಾಲದಲ್ಲಿ ವಾಮನನು ಅವತಾರ ಮಾಡಿದ್ದಾನೆ. ಅಂದು ವಿಶೇಷವಾಗಿ 
ವಾಮನ ಜಯಂತಿಯನ್ನು ಆಚರಣೆ ಮಾಡಬೇಕು. ವಾಮನನಿಗೆ ಈ ಕೆಳಗಿನ 
ಮಂತ್ರದಿಂದ ಅಘಣ್ಯವನ್ನು ನೀಡಬೇಕು - 


ಶಂಖ-ಚಕ್ರ-ಗದಾ-ಪದ್ಧ-ಶರ-ಶಾರ್ಜ-ವಿಭೂಷಿತ ರ್ಗ್ಗಹಾಣಾರ್ಫ್ಯಂ 
ಮಯಾ ದತ್ತಂ ಶಾರ್ಜಾ-ಪಾಣೇ ನಮೋಸ್ತುತೇ 
ವಾಮನಾಯ ನಮಸ್ತುಭ್ಯಂ ಕ್ರಾಂತಂ ತ್ರಿಭುವನಂ ಯತಃ। 
ರ್ಗ್ಯಹಾಣಾರ್ಥಂ ಮಯಾ ದತ್ತಂ ವಾಮನಾಯ ನಮೋನಮಃ ॥ 
ನಮಸ್ತೇ ಪದ್ಮನಾಭಾಯ ನಮಸ್ತೇ ಜಲಶಾಯಿನೇ। 
ತುಭ್ಯಮರ್ಫ್ಯಂ ಪ್ರಯಚ್ಛಾಮಿ ಬಾಲವಾಮನರೂಪಿಣೇ॥ 
ವಾಮನಾಯ ನಮಃ ಇದಮರ್ಫ್ಯಂ ಇದಮರ್ಫ್ಯಂ ಇದಮರ್ಫ್ಯಂ 
ಪೂಜಾ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿ ವಾಮನನಿಗೆ ಪೂಜೆಯನ್ನು 
ಮಾಡಬೇಕು. 
ವಾಮನಾಯ ನಮಃ ಪಾದೌ ಪೂಜಯಾಮಿ 
ವಿಷ್ಠವೇ ನಮಃ ಕಟಿಂ ಪೂಜಯಾಮಿ 


50 ಭಾದ್ರಪದಮಾಸ 


ವಾಸುದೇವಾಯ ನಮಃ ಜಠರಂ ಪೂಜಯಾಮಿ 
ಸಂಕರ್ಷಣಾಯ ನಮಃ ಉರಃ ಪೂಜಯಾಮಿ 
ವಿಶ್ವಭ್ಛತೇ ನಮಃ ಕಂಠಂ ಪೂಜಯಾಮಿ 
ಲೋಮರೂಪಿಣೇ ನಮಃ ಶಿರಃ ಪೂಜಯಾಮಿ 
ವಿಶ್ವಜಿತೇ ನಮಃ ಬಾಹೌ ಪೂಜಯಾಮಿ 
ಮಮನಾಯ ನಮಃ ಶಂಖಂ ಪೂಜಯಾಮಿ 
ದಧಿವಾಮನಾಯ ನಮಃ ಚಕ್ರಂ ಪೂಜಯಾಮಿ 


% ಮಂಗಳಾರತಿಯನ್ನು ಮಾಡುವಾಗ "ಹೇಮಾದ್ರಿ ಶಿಖರಾಕಾರಂ' ಎಂಬ 
ದಧಿವಾಮನಸ್ತೋತ್ರವನ್ನು ಅವಶ್ಯವಾಗಿ ಹೇಳಬೇಕು. ಪೂಜೆಯ ಕೊನೆಯಲ್ಲಿ ಈ 
ಮಂತ್ರಗಳಿಂದ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. 


ಕಮಂಡಲಂ ಯಜ್ಞಸೂತ್ರಂ ಶಿಖಾಂ ಛತ್ರಂ ಚ ಧಾರಿಣಮ್‌ 

ತೇಜಃಪುಂಜಮಯಂ ದೇವಂ ವಾಮನಂ ಪುರುಷಂ ಭಜೇ। 

ಶಂಖಚಕ್ರಧರಂ ದೇವಂ ವಿಭುಂ ತೇಜೋಮಯಂ ಪ್ರಭುಮ್‌ 

ತ್ರಿವಿಕ್ರಮಂ ವಾಸುದೇವಂ ಭಜೇ ತಂ ವಿಶಶೋಮುಖಮ್‌ 

ಬಲಿದ್ದಿಹೇ ನಮಸ್ತುಭ್ಯಂ ಯಜ್ಞರೂಪಾಯ ವೇಧಸೇ 

ವಾಮನಾಯ ಮಹಾಮಾಯಾವಂಚಿತಾಶೇಷಮಾನವ 

ದೇವೇಶ್ವರಾಯ ದೇವಾಯ ದೇವಸಂಭೂತಿ-ಕಾರಿಣೇ 

ಪ್ರಭವೇ ಸರ್ವದೇವಾನಾಂ ವಾಮನಾಯ ನಮೋನಮಃ ॥ 

ಮತ್ತು ವಾಮನನ ಸ್ತೋ ತ್ರಗಳನ್ನು ಪಠಿಸುತ್ತಾ ಯಥಾಶಕ್ತಿ ಪ್ರದಕ್ಷಿಣೆ 

ನಮಸ್ಕಾರಗಳನ್ನು ಹಾಕಬೇಕು. 

೫ ಭಾದ್ರಪದ ಶುದ್ಧ ದ್ವಾದಶಿಯಂದು ವಾಮನ ರೂಪಿಯಾದ ಭಗವಂತನು 
ಅವತರಿಸಿದ್ದಾನೆ. ಆದ್ದರಿಂದ ವಾಮನನ ಆರಾಧನೆಯನ್ನು ಇಂದು ಮಾಡಬೇಕು. 
ಕಾರ್ತಿಕ ಶುದ್ಧ ಪ್ರತಿಪತ್‌ ದಿವಸ ಬಲಿಚಕ್ರವರ್ತಿಯನ್ನು ಮೆಟ್ಟಿ, ಅನುಗ್ರಹಿಸಿದ್ದಾನೆ. 
ಸಮಸ್ತ ss ಲೋಕಗಳನ್ನು ದಾನವನ್ನಾಗಿ ಪ ಪಡೆಯಲು ತ್ರಿವಕ್ರ ಮನಾಗಿ ಬೆಳೆದು 
ಬಂದಿದ್ದಾನೆ. ಆದ್ದರಿಂದ ಬಲಿಪಾಡ್ಯದ ದಿವಸವೂ ಕೂಡ ಇದೇ ವಾಮನರೂಪಿಯಾದ 


ಭಾದ್ರಪದ ಶುಕ್ಲಪಕ್ಷ ಚ್ಟ 


ಭಗವಂತನ ಆರಾಧನೆಯನ್ನು ಮಾಡಬೇಕು. ಚೈತ್ರಮಾಸದ ಶುಕ್ಕಪಕ್ಷದ ದ್ವಾದಶಿಯ 
ದಿವಸ ವಾಮನವ್ರತವನ್ನು ಮಾಡಬೇಕೆಂದು ವರಾಹಪುರಾಣವು ಹೇಳುತ್ತದೆ. ಅಂದು 
ಕೂಡ ವಾಮನನ ಆರಾಧನೆಯನ್ನು ಮಾಡಬೇಕು. ಹೀಗೆ ವರ್ಷದಲ್ಲಿ ಮೂರು 
ಬಾರಿ ವಾಮನನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕು. 

೫ ನಿತ್ಯವೂ ದೇವರ ಪೂಜೆಯನ್ನು ಮಾಡುವಾಗ ವಾಮನನ ಚಿಂತನೆ, 
ಧ್ಯಾನಾದಿಗಳು ಅತ್ಯವಶ್ಯವಾಗಿವೆ. ಐದನೆಯ ಆವರಣದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ 
ವಾಮನರೂಪಿಯಾದ ಭಗವಂತನು ನಿಂತಿದ್ದಾನೆ. 

“ಕೌಪೀನಮೇಖಲಾಜಿನದಂಡಶಿಖಾಯಜೊ ್ಲೀಪವೀತಧರಾಯ, ಶ್ಯಾಮಲ- 
ವರ್ಣಾಯ, ಈಶತ್‌ಕುಂಚಿತಸವ್ಯಾಂಫ್ರಿಭುಜಾಯ, ವಸುಂಧರಾಯಾಚನ ದಕ್ಷಿಣ- 
ಹಸ್ತಾಯ ಸುಗಂಧಾಸಹಿತಾಯ, ಶ್ರೀವಾಮನಾಯ ನಮಃ' "ಕೌಪೀನ, ಮೇಖಲ, 
ಕೃಷ್ಣಾಜಿನ, ದಂಡ, ಕಮಂಡಲು, ಶಿಖಾ, ಯಜ್ಞೋಪವೀತ ಇವುಗಳನ್ನು ಧರಿಸಿರುವ, 
ನೀಲಮೇಘಶ್ಯಾಮನಾದ, ಎಡಬಗ್ಗಲಿನಲ್ಲಿ ಬಾಗಿದ, ಭೂಮಿಯನ್ನು ಪ್ರಾರ್ಥಿಸಲು 
ಕೈಯೊಡ್ಡಿರುವ, ಸುಗಂಧ ಎಂಬ ಲಕ್ಷ್ಮಿಯ ಜೊತೆ ನಿಂತಿರುವ ವಾಮನ -ನಿಗೆ 
ನಮಸ್ಕರಿಸುತ್ತೇನೆ' ನಿತ್ಯವೂ ಇದನ್ನು ಆವರಣ ಪೂಜೆಯಲ್ಲಿ ಪಠಿಸಬೇಕು. 

ಜೇ ಬೆಳಿಗ್ಗೆ ಕ ಮಧ್ಯಾಹ್ನ , ಸಾಯಂಕಾಲಗಳಲ್ಲಿ ವಾಮನನ ಆರಾಧನೆಯನ್ನು 
ವಿಶೇಷವಾಗಿ ಆಚರಿಸಬೇಕು. 

ಜೇ ವಾಸ್ತವಿಕವಾಗಿ ವಾಮನರೂಪಿಯಾದ ಭಗವಂತನು ಮಧ್ಯಾಹ್ನ ಕಾಲದಲ್ಲಿ 
ಅವತರಿಸುತ್ತಾನೆ. ದ್ವಾದಶಿಯಾದ್ದರಿಂದ ಬೆಳಿಗ್ಗೆಯಲ್ಲಿಯೇ ಅರ್ಫಾದಿಗಳನ್ನು 
ನೀಡಬೇಕು. 

೫ ಹೀಗೆ ದಶಾವತಾರಗಳಲ್ಲಿ ಒಂದಾದ ವಾಮನನ ಆರಾಧನೆಯನ್ನು ನಿತ್ಯವೂ 
ಮಾಡುತ್ತಾ, ದಧಿವಾಮನ ಜಯಂತಿಯ ದಿವಸ ವಿಶೇಷವಾಗಿ ಆಚರಿಸುತ್ತಾ, 
ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. 

ವಾಮನಜಯಂತೀಪೂಜಾ 


ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಕೃತದೋಷಪ್ರಾಯಶ್ಚಿತ್ತಾರ್ಥಂ ಪುತ್ರ- 


52 ಭಾದ್ರಪದಮಾಸ 


ಪೌತ್ರಾದ್ಯಭಿವೃದ್ಯ್ಯರ್ಥಂ ವಾಮನಜಯಂತೀವ್ರತಮಹಂ ಕರಿಷ್ಯೇ, ತದಂಗತಯಾ 
ವಿಹಿತಂ ಷೋಡಶೋಪಚಾರೈರ್ವಾಮನಪೂಜನಂ ಕರಿಷ್ಯೇ | 

ಧೃತ್ವಾ ಜಲಮಯಂ ರೂಪಂ ದೇವದೇವಸ್ಯ ಚಕ್ರಿಣಃ । 

ಬ್ರಹ್ಮಾಂಡಮುದರೇ ಯಸ್ಯ ಮಹಾಭೂತೈರಧಿಷ್ಠಿತಮ್‌ ॥ 

ಮಾಯಾವೀ ವಾಮನಃ ಶ್ರೀಶಃ ಸ ಆಯಾತು ಜಗತ್ಪತಿಃ ॥ ಆವಾಹನಮ್‌ । 
ಅಜೇಯಾಯ ಮಹೇಶಾಯ ಜಲಜಾಸ್ಕಾಯ ಶಂಸಿನೇ। 

ನಮಸ್ತೇ ಕೇಶವಾನಂತ ವಾಸುದೇವ ನಮೋಸ್ತು ತೇ ॥ ಧ್ಯಾನಮ್‌ । 


ಕಮಂಡಲುಶಿಖಾಧಾರೀ ಕುಬ್ದ್ಬರೂಪೋಠಸಿ ವಾಮನ ।॥ 
ಛತ್ರದಂಡಧರೋ ದೇವ ಪಾದ್ಯಂ ಗೃಹ್ಣ ನಮೋಸ್ತುತೇ ॥ ಪಾದ್ಯಮ್‌ । 


ಸಹಸ್ರಶೀರ್ಷಾ ತ್ವಂ ದೇವ ಶ್ರವಣರ್ಕ್ಹಸಮನ್ವಿತಃ । 
ಅರ್ಫ್ಯಂ ಗೃಹಾಣ ದೇವೇಶ ರಮಯಾ ಸಹಿತೋ ಹರೇ ॥ ಅರ್ಫ್ಯಮ್‌ I 


ಕಮಂಡಲುಸ್ಥಿತಂ ಚಾರು ಶುದ್ಧಂ ಗಂಗೋದಕಂ ಮಯಾ । 
ದೇವೇಶಾಚಮನಾರ್ಥಂ ತದಾಹೃತಂ ಪ್ರತಿಗೃಹ್ಯತಾಮ್‌ ॥ ಆಚಮನೀಯಮ್‌ । 


ಓಂ ಜಲಜೋಪಮದೇಹಾಯ ಜಲಜಾಸ್ಕಾಯ ಶಂಖನೇ। 
ಜಲರಾಶಿಸ್ಸರೂಪಾಯ ನಮಸ್ತೇ ಪುರುಷೋತ್ತಮ ॥ ಸ್ಥಾನಮ್‌ । 


ಮಹಾಹವರಿಪುಸ್ಕಂಧದೃತಚಕ್ರಾಯ ಚಕ್ರಿಣೇ। 
ನಮಃ ಕಮಲಕಿಂಜಲ್ಯಪೀತನಿರ್ಮಲವಾಸಸೇ॥। ವಸ್ತ್ರಮ್‌ | 


ಶ್ರೀಖಂಡಚಂದನಂ ದಿವ್ಯಂ... ಚಂದನಮ್‌ । 


ಮಲ್ಲಿಕಾಶತಪತ್ರಂ ಚ ಜಾತೀಪುಷ್ಪಂ ಸುಗಂಧಕಮ್‌ । 
ಚಂಪಕಂ ಜಲಜಂ ಚೈವ ಪುಷ್ಪಂ ಗೃಹ್ನನಮೋಸ್ತು ತೇ ॥ ಪುಷ್ಪಮ್‌ । 


ಅಥಾಂಗಪೂಜಾ - ಮತ್ತಾ 6ಯೆ ನಮಃ ಪಾದೌ ಪೂಜಯಾಮಿ ಟ ಕೂರ್ಮಾಯ - 
ಜಾನುನೀ | ವರಾಹಾಯ - ಗುಹ್ಯಮ್‌ । ನೃಸಿಂಹಾಯ - ನಾಭಿಮ್‌ । ವಾಮನಾಯ 


ಭಾದ್ರಪದ ಶುಕ್ಗಪಕ್ಷ ತ 


- ಉರಃ । ರಾಮಾಯ - ಭುಜೌ । ಪರಶುರಾಮಾಯ - ಕರ್ಣೌ | ಕೃಷ್ಣಾಯ - 
ಮುಖಮ್‌ । ಬೌದ್ಧಾಯ - ನೇತ್ರೇ। ಕಲ್ಕಿನೇ- ಶಿರಃ । 


ಧೂಪೋತ ಯಂ ದೇವದೇವೇಶ ಶಂಖಚಕ್ರಗದಾಧರ । 
ಅಚ್ಛುತಾನಂತ ಗೋವಿಂದ ವಾಸುದೇವ ನಮೋಸ್ತು ತೇ ॥ ಧೂಪಮ್‌ । 


ತ್ವಮೇವ ಪೃಥಿವೀ ಜ್ಯೋತಿರ್ವಾಯುರಾಕಾಶಮೇವ ಚ। 
ತ್ವಮೇವ ಜ್ಯೋತಿಷಾಂ ಜ್ಯೋತಿರ್ದೀಪೋತ ಯಂ ಪ್ರತಿಗೃಹ್ಯತಾಮ್‌ ॥ ದೀಪಮ್‌ । 


ಅನ್ನಂ ಚತುರ್ವಿಧಂ ಸ್ವಾ.. ನೈವೇದ್ಯಮ್‌ । ಆಚಮನಮ್‌ । ಕರೋದ್ದರ್ಶನಮ್‌ । 
ಫಲಮ್‌ | ತಾಂಬೂಲಮ್‌ । ದಕ್ಷಿಣಾಮ್‌ । ನೀರಾಜನಮ್‌ | ಮಂತ್ರಪುಷ್ಟಾಂಜಲಿಂ 
ಪ್ರದಕ್ಷಿಣಾಃ । ನಮಸ್ಕಾರಾನ್‌ । 


ಪ್ರಾರ್ಥನಾ- 
ಜಗದಾದಿರ್ಜಗದ್ರೂಪೋ ಹ್ಯನಾದಿರ್ಜಗದಂತಕ್ಕತ್‌ । ' 
ಜಲೇಶಯೋ ಜಗದ್ಯೋನಿಃ ಪ್ರೀಯತಾಂ ಮೇ ಜನಾರ್ದನಃ ॥ 


ಅನೇಕಕರ್ಮನಿರ್ಬಂಧದಧ್ವಹಿತಂ ಜಲಶಾಯಿನಮ್‌ । 
ನತೋಸಸ್ಥಿ ಮಥುರಾವಾಸಂ ಮಾಧವಂ ಮಧುಸೂದನಮ್‌ ॥ 


ನಮೋ ವಾಮನರೂಪಾಯ ನಮಸ್ತೇಶಸ್ತುತ್ರಿವಿಕ್ರಮ | 
ನಮಸ್ತೇ ಬಲಿಬಂಧಾಯ ವಾಸುದೇವ ನಮೋಸ್ತುತೇ॥ 


ಪಾರಣೆಯ ದಿನ ಮೊಸರನ್ನ ಸಮೇತವಾಗಿ ವಸ್ತ್ರವೇಷ್ಟಿತವಾದ ಜಲಕುಂಭವನ್ನು 
ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಛತ್ರಿಯನ್ನೂ, ಪಾದರಕ್ಷೆಯನ್ನೂ ದಾನ ಮಾಡ- 
ಬೇಕು. ಹೀಗೆ ಮಾಡಿದರೆ ದುರ್ಗತಿಯಾಗುವುದಿಲ್ಲ. ಜಲಕುಂಭದಲ್ಲಿ ಜನಾರ್ದನ 
ಪೂಜೆಯನ್ನು ಮಾಡಿ, ಅರ್ಯ ಕೊಡಬೇಕು. 
ಅರ್ಫ್ಯ ಮಂತ್ರ - 
ದೇವೇಶ್ಚರಾಯ ದೇವಾಯ ದೇವಸಂಭೂತಿಕಾರಿಣೇ। 
ಪ್ರಭವೇ ಸರ್ವದೇವಾನಾಂ ವಾಮನಾಯ ನಮೋ ನಮಃ ॥ 


54 ಭಾದ್ರಪದಮಾಸ 
ನಮಸ್ತೇ ಪದ್ಧನಾಭಾಯ ನಮಸ್ತೇ ಜಲಶಾಯಿನೇ । 
ತುಭ್ಯಮರ್ಫ್ಯಂ ಪ್ರಯಚ್ಛಾಮಿ ಬಾಲವಾಮನರೂಪಿಣೇ ॥ 


ನಮೋ ನಮಸ್ತೇ ಗೋವಿಂದ ಬುಧಶ್ರವಣಸಂಜ್ನಕ ! 
ಅಘೌಘಸಂಕ್ಷಯಂ ಕೃತ್ವಾಸರ್ವಸೌಖ್ಯಪ್ರದೋ ಭವ॥ 
ಪ್ರೀಯತಾಂ ದೇವದೇವೇಶೋ ಮಮ ಸಂಶಯನಾಶನಃ ॥ ಎಂದು ಪ್ರಾರ್ಥಿಸಬೇಕು. 


ಈ ಶ್ರವಣ ದ್ವಾದಶಿಯಂದು ವಾಮನ ಪ್ರೀತ್ಯರ್ಥವಾಗಿ ದ್ರವ್ಯದಾನ ಕೊಡ- 
ಬೇಕು. 


ಅಥ ಶಿಕ್ಕದಾನಸಂಕಲ್ಪ - ಕೃತವಾಮನದ್ವಾದಶೀವ್ರತಾಂಗತ್ವೇನ ವಿಹಿತಂ 
ಶ್ರೀವಾಮನಪ್ರೀತ್ಯರ್ಥಂ ದಧ್ಯೋದನವಾರಿಧಾನೀಛತ್ರೋಪಾನತಹಿತಂ ಶಿಕ್ಕದಾನಂ 
ಕರಿಷ್ಯೇ ಇತಿ ಸಂಕಲ್ಪ್ಯ, ಬ್ರಾಹ್ಮಣಪೂಜನಂ ಕೃತ್ವಾ - (ಹಗ್ಗದಿಂದ ಕಟ್ಟಿದ 
ದಧಿಪಾತ್ರೆಯನ್ನು ಶಿಕ್ಕ ಎಂದು ಕರೆಯುತ್ತಾರೆ) 
ದಧ್ಯೋದನಯುತಂ ಶಿಕ್ಕಂ ವಾರಿಧಾನೀಯುತಂ ವಿಭೋ। 
ಛತ್ರೋಪಾನಹಸಂಯುಕ್ತಂ ಬ್ರಾಹ್ಮಣಾಯ ದದಾಮ್ಯಹಮ್‌ ॥ 


ವಾಮನೋ ಬುದ್ಧಿದಾತಾ ಚ ದ್ರವ್ಯಸ್ಥೋ ವಾಮನಃ ಸ್ವಯಮ್‌ । 
ವಾಮನಸ್ತಾರಕೋ ನಿತ್ಯಂ ತೇನ ವಿಷ್ಣವೇ ನಮಃ ॥ 


ಈ ಶ್ರವಣ ದ್ವಾದಶಿಯಂದು ಹೊಸಪಾತ್ರೆಯಲ್ಲಿ ಮೊಸರನ್ನವನ್ನು ತುಂಬಿಟ್ಟು 
ವಾಮನ ಪ್ರೀತ್ಯರ್ಥವಾಗಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು. 
ದಾನಮಂತ್ರ - ವಾಮನಃ ಪ್ರತಿಗೃಹ್ನಾತಿ ವಾಮನೋ5 ಹಂ ದದಾಮಿತೇ। 
ವಾಮನಂ ಸರ್ವತೋ ಭದ್ರಂ ದ್ವಿಜಾಯ ಪ್ರತಿಪಾದಯೇ ॥ ಅಥವಾ ವಾಮನಃ 


ಪ್ರತಿಗೃಹ್ನಾತಿ ವಾಮನೋ ವೈ ದದಾತಿ ಚ। ವಾಮನಸ್ತಾರಕೋಭಾಭ್ಯಾಂ 
ವಾಮನಾಯ ನಮೋ ನಮಃ ॥ 


ಶಿಕ್ಕಮಮುಕಶರ್ಮಣೇ ಬ್ರಾಹ್ಮಣಾಯ ತುಭ್ಯಮಹಂ ಸಂಪ್ರದದೇ ಇತಿ 
ದದ್ಯಾತ್‌ | ಇತಿ ಮಯನಮ್‌ ॥ 


ಭಾದ್ರಪದ ಶುಕ್ಗಪಕ್ಷ 
ಶ್ರೀದಧಿವಾಮನಸ್ತೋತ್ರಮ್‌ 
ಹೇಮಾದ್ರಿಶಿಖರಾಕಾರಂ ಶುದ್ಧಸ್ಗಟಿಕಸನ್ನಿಭಮ್‌ | 
ಪೂರ್ಣಚಂದ್ರನಿಭಂ ದೇವಂ ದ್ವಿಭುಜಂ ವಾಮನಂ ಸ್ಮರೇತ್‌ ॥ 1 ॥ 
ಪದ್ಮಾಸನಸ್ಥಂ ದೇವೇಶಂ ಚಂದ್ರಮಂಡಲಮಧ್ಯಗಮ್‌ । 
ಜ್ವಲತ್ಕಾಲಾನಲಪ್ರಖ್ಯಂ ತಟಿತ್ಕ್ಯೋಟಿಸಮಪ್ರಭಮ್‌ ॥ 2॥ 
ಸೂರ್ಯಕೋಟಿ ಪ್ರತೀಕಾಂಶಂ ಚಂದ್ರಕೋಟಿಸುಶೀತಲಮ್‌ । 
ಚಂದ್ರಮಂಡಲಮಧ್ಯಸ್ಥಂ ವಿಷ್ಣುಮಚ್ಯುತಮವ್ಯಯಮ್‌ ॥ 3॥ 
ಶ್ರೀವತಕೌಸ್ತು; ಭೋರಸ್ಸಂ ದಿವ್ಯರತ್ನವಿಭೂಷಿತಮ್‌ । 
ಪೀತಾಂಬರಮುದಾರಾಂಗಂ ವನಮಾಲಾವಿಭೂಷಿತಮ್‌ ॥ 4 ॥ 
ಸುಂದರಂ ಪುಂಡರೀಕಾಕ್ಷಂ ಕಿರೀಟೇನ ವಿರಾಜಿತಮ್‌ । 
ಷೋಡಶಸ್ತ್ರೀಯುತಂ ಸಮ್ಯಗಪ್ಪರೋಗಣಸೇವಿತಮ್‌ , ॥ 5॥ 
ಖಯಗ್ಯಜುಸಾಮಾಥರ್ವಾಭಿರ್ಗೀಯಮಾನಂ ಜನಾರ್ದನಮ್‌ । 
ಚತುರ್ಮುಖಾದ್ಯೆ ರ್ದೇವೇಶ್ಛೈಃ ಸ್ನೋ ತ್ರಾರಾಧನತತ್ಪರೈಃ 1 61 
ಸನಕಾದ್ಯೈರ್ಮುನಿಗಣೈಃಸ್ರೂಯಮಾನಮಹರ್ನಿಶಮ್‌ । 
ತ್ರಿಯಂಬಕೋ ಮಹಾದೇವೋ ನೃತ್ವತೇ ಯಸ್ಯ ಸನ್ನಿಧೌ 1171 
ದಧಿಮಿಶ್ರಾನ್ನಕವಲಂ ರುಕ್ಕಪಾತ್ರಂ ಚ ದಕ್ಷಿಣೇ । 
ಕರೇತು ಚಿಂತಯೇದ್ವಾಮೇ ಪೀಯೂಷಮಮಲಂ ಸುಧೀಃ 1181 
ಸಾಧಕಾನಾಂ ಪ್ರಯಚ್ಛಂತಮನ್ನಪಾನಮನುತ್ತಮಮ್‌ । 
ಬ್ರಾಹ್ಮೇ ಮುಹೂರ್ತೇ ಚೋತ್ಕಾಯ ಧ್ಯಾಯೇದ್ದೇವಮದೋಕ್ಷಜಮ್‌ ॥9॥ 
ಅತಿಸುವಿಮಲಗಾತ್ರಂ ರುಕ್ಕಪಾತ್ರಸ್ಥಮನ್ನಂ 
ಸುಲಲಿತದಧಿಖಂಡಂ ಪಾಣಿನಾ ದಕ್ಷಿಣೇನ । 
ಕಲಶಮಮೃತಪೂರ್ಣಂ ವಾಮಹಸ್ತೇ ದಧಾನಂ 
ತರತಿ ಸಕಲದುಃಖಾದ್ವಾಮನಂ ಭಾವಯೇದ್ಯಃ ॥ 10॥ 
ಕ್ಷೀರಮನ್ನಮನ್ನದಾತಾ ಲಭೇದನ್ನಾದ ಏವ ಚ। 


55 


56 


ಪುರಸ್ತಾದನ್ನಮಾಪ್ನೋತಿ ಪುನರಾವರ್ತಿವರ್ಜಿತಮ್‌ । 
ಆಯುರಾರೋಗ್ಯಮೈಶ್ಚರ್ಯಂ ಲಭತೇ ಚಾನ್ನಸಪಂದಃ ॥ 11॥ 

ಇದಂ ಸ್ತೋತ್ರಂ ಪಠೇದ್ಯಸ್ತು ಪ್ರಾತಃ ಕಾಲೇ ದ್ವಿಜೋತ್ತಮಃ 1 
ಅಕ್ಷೇಶಾದನ್ನಸಿದ್ಧರ್ಥಂ ಜ್ಞಾನಸಿದರ್ಥಮೇವ ಚ ॥ 121 
ಅಭ್ರಶ್ಯಾಮಃ ಶುಭ್ರಯಜ್ಞೋಪವೀತೀ ಸತ್ಕೌಪೀನಃ ಪೀತಕೃಷ್ಣಾಜಿನಶ್ರೀಃ । 

ಛತ್ರೀ ದಂಡೀ ಪುಂಡರೀಕಾಯತಾಕ್ಟಃ ಪಾಯಾದ್ದೇವೋ ವಾಮನೋ ಬ್ರಹ್ಮಚಾರೀ ॥ 
ಅಜಿನದಂಡಕಮಂಡಲುಮೇಖಲಾರುಚಿರಪಾವನವಾಮನಮೂರ್ತಯೇ। 
ಮಿತಜಗತ್ತಿತಯಾಯ ಜಿತಾರಯೇ ನಿಗಮವಾಕ್ಷಟವೇ ಬಟವೇ ನಮಃ ॥ 14 
ಶ್ರೀಭೂಮಿಸಹಿತಂ ದಿವ್ಯಂ ಮುಕ್ತಾಮಣಿವಿಭೂಷಿತಮ್‌ । 

ನಮಾಮಿ ವಾಮನಂ ವಿಷ್ಣುಂ ಭುಕ್ತಿಮುಕ್ತಿಫಲಪ್ರದಮ್‌ ॥ 15॥ 
ವಾಮನೋ ಬುದ್ಧಿದಾತಾ ಚ ದ್ರವ್ಯಸ್ಥೋ ವಾಮನಃ ಸ್ಮೃತಃ । 
ವಾಮನಸ್ತಾರಕೋಭಾಭ್ಯಾಂ ವಾಮನಾಯ ನಮೋ ನಮಃ 16 


ಭಾದ್ರಪದಮಾಸ 


॥ ಇತಿ ಶ್ರೀವಾಮನಪುರಾಣೇ ಶ್ರೀದಧಿವಾಮನಸ್ತೋತ್ರಮ್‌ ॥ 


ಡಿ 


ಭಾದ್ರಪದ ॥ ಶುಕ್ಷ॥ ಚತುರ್ದಶೀ 


ಅನಂತಚತುರ್ದಶೀ - ಭಾದ್ರಪದಶುಕ್ನಚತುರ್ದಶಿಯಂದು ಅನಂತವ್ರತ. 
ಹದಿನಾಲ್ಕು ಗಂಟಿನ ದಾರದಲ್ಲಿ ಅನಂತಪದ್ಮನಾಭನನ್ನು ಪೂಜಿಸಬೇಕು. ಹದಿನಾಲ್ಕು 
ವರ್ಷ ಪೂಜೆಯನ್ನು ಮಾಡಿ, ಉದ್ಯಾಪನೆಯನ್ನು ಮಾಡಬೇಕು. ಅನಂತದಾರವು 
ಕಳೆದುಹೋದರೆ ದ್ವಾದಶಾಕ್ಷರಮಂತ್ರದಿಂದ 108 ಆಜ್ಯ ಆಹುತಿಗಳನ್ನೂ , ಕೇಶವಾದಿ 
ನಾಮಗಳಿಂದ ಒಂದೊಂದು ಆಜ್ಯಾಹುತಿಯನ್ನು ಕೊಟ್ಟು ನೂತನ ದಾರವನ್ನು 
ಪೂಜಿಸಬೇಕು. 


3 
ಅಗಸ್ತಪೂಜಾ 


ಸಿಂಹಸಂಕ್ರಮಣವಾದ ಮೇಲೆ ಇಪ್ಪತ್ತೊಂದು ದಿನಗಳಾದ ಮೇಲೆ ಅಥವಾ 
ಕನ್ಯಾಸಂಕ್ರಮಣಕ್ಕೆ 7 ದಿನಗಳ ಮುಂಚೆ ಅಗಸ್ತ್ಯೋದಯ. ಆಗ ಪೂರ್ಣಕುಂಭದಲ್ಲಿ 


ಭಾದ್ರಪದ ಶುಕ್ಸಪಕ್ನ 57 
ಅಗಸ್ಥರನ್ನು ಆಹ್ವಾನಿಸಿ, ಪ್ರದೋಷಕಾಲದಲ್ಲಿ ಪೂಜಿಸಿ, ಅರ್ಫ್ಯವನ್ನು ಕೊಡಬೇಕು. 
ದ್ವಿಜರು ವೇದಮಂತ್ರದಿಂದ ಪೌರಾಣಿಕಮಂತ್ರದಿಂದ ಅರ್ಫ್ಯವನ್ನು ಕೊಡಬೇಕು. 


ಭಾದ್ರಪದ ॥ ಶುಕ್ಲ॥। ಪೌರ್ಣಿಮಾ 


ಪೌರ್ಣಮಾಸೀ ಶ್ರಾದ್ಧ - ಭಾದ್ರಪದಶುಕ್ಕಪೌರ್ಣಿಮಾದಂದು ಪ್ರಪಿತಾಮಹ- 
ನಿಗಿಂತ ಹಿಂದಿನ ಮೂರು ಪಿತೃಗಳನ್ನೂ ಅವರ ಪತ್ನಿಯರನ್ನೂ ಅದರಂತೆ ಮಾತಾ- 
ಮಹಾದಿತ್ರಯರು ಅವರ ಪತ್ನಿಯರನ್ನು ಉದ್ದೇಶಿಸಿ ಸದೈವ ಸಪಿಂಡ ಶ್ರಾದ್ಧವನ್ನು 
ಮಾಡಬೇಕು. ಅಥವಾ ಪ್ರಪಿತಾಮಹನ ಪಿತ್ರಾದಿತ್ರಯವನ್ನು ಉದ್ದೇಶಿಸಿ ಸತ್ಯವಸು- 
ಸಂಜಕ್ಷವಿಶ್ಚೇದೇವಸಹಿತವಾಗಿ ನಾಂದೀಶ್ರಾದ್ಧವನ್ನು ಮಾಡಬೇಕು. 

(ಪ್ರೋಷ್ಠಪದಿ ಭಾಗವತ ಮಂಗಳ) 

ಭಾದ್ರಪದ ಶುದ್ಧ ಪ್ರತಿಪದದಿಂದ ಪ್ರಾರಂಭಿಸಿದ ಪ್ರೋಷ್ಠಪದಿ ಭಾಗವತ 
ಮಂಗಳವನ್ನು ಈ ದಿನ ಮಾಡಬೇಕು. ಮಂಗಳಮಹೋತ್ಸವದ ಪ್ರಾತಃ ವೇದವ್ಯಾಸ- 
ಪೂಜಾ ಅಂಗವಾಗಿ ಪುರಾಣ ಹೇಳಿದ ಗ್ರಂಥಕ್ಕೆ ಪುಷ್ಪಾರ್ಚನೆ ಮಾಡಿ, ಜ್‌ 
ರತಿಯನ್ನು ನೆರವೇರಿಸಿ, ಪುರಾಣ ಹೇಳಿದವರಿಗೆ ಮೈ-ಕೈಗಳಿಗೆ ಗಂಧವನ್ನು ಲೇಪಿಸಿ, 
ಹಣೆಗೆ ಅಕ್ಷತೆಯನ್ನು ಹಚ್ಚಿ , ಹೂವಿನ ಹಾರವನ್ನು ಹಾಕಿ, ಪುರಾಣಿಕರಿಗೆ ಒಂದು 
ಜೊತೆ ಧೋತ್ರ, ಒಂದು ಸೀರೆಯೊಂದಿಗೆ ಫಲತಾಂಬೂಲ, ಸಂಭಾವನೆಗಳನ್ನು 
ನೀಡುವುದು. 

(ಚಾತುರ್ಮಾಸ್ಯ ಸಮಾಪ್ತಿ) - ಆಷಾಢ ಬಹುಳ ತ್ರಯೋದಶೀಯಿಂದ 
ಆಚರಿಸಿದ ಚಾತುರ್ಮಾಸ್ಯ ವ್ರತವು ಇಂದಿಗೆ ಕೊನೆಗೊಳ್ಳುತ್ತದೆಯಾದ್ದರಿಂದ 
ಸಂಕಲ್ಪಕ್ಕೆ ಕೂಡಿಸಿದ ರಾಯರನ್ನು ಚಾತುರ್ಮಾಸ್ಯ ಸಂಕಲ್ಪದಿಂದ ಎಬ್ಬಿಸಿ, ಸೀಮೋ- 
ಲ್ಲಂಘನವನ್ನು (ಸೀಮೋಲ್ಲಂಘನವೆಂದರೆ ತ "ರಾಯರ ಉತ್ಸವ. ಬೃಂದಾವನ, 
ಪ್ರಹ್ನಾದರಾಜರ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ಅಥವಾ ಡೋಲೋತನದಲ್ಲಿ ಕೂಡಿಸಿ 
ಸಂಜೆ ಶ್ರೀಮಠದ ಹತ್ತಿರವಿರುವ ಬೇರೊಂದು ದೇವಾಲಯಕ್ಕಾಗಲೀ ಅಥವಾ 


ಆರಾಧನಾ ಮಹಾರಥೋತ್ಸವದ ರಾಜಬೀದಿಯಲ್ಲೇ ಆಗಲೀ ಪ್ರದಕ್ಷಿಣಾಕಾರವಾಗಿ 
ಹೋಗಿ ಶ್ರೀಮಠಕ್ಕೆ ವಾಪಸ್ಸು ಬರುವುದು. ದೇವಸ್ಥಾನಕ್ಕೆ ಹೋಗಿದ್ದರೆ ಅಲ್ಲಿಯ 


58 ಭಾದ್ರಪದಮಾಸ 
ದೇವರ ಸನ್ನಿಧಾನದಲ್ಲಿ ದೇವರ ಉತ್ಸವವನ್ನು ಕೂಡಿಸಿ, ಫಲಸಮರ್ಪಣೆ - 
ಮಂಗಳಾರತಿಗಳನ್ನು ಮುಗಿಸಿಕೊಂಡು ಶ್ರೀಮಠಕ್ಕೆ ವಾಪಸ್ಸು ಬರಬೇಕು) 
ಮಾಡಬೇಕು. ನಿತ್ಯವಿಧಿಯಂತೆ ಬೆಳಿಗ್ಗೆಯಿಂದ ಎಲ್ಲಾ ವಿಧಿಗಳನ್ನು ಪೂರೈಸಿ, 
ಹಸ್ತೋದಕಕ್ಕೆ ಮುಂಚೆ ಈ ಕೆಳಗಿನ ಮಂತ್ರಗಳನ್ನು ಪಠಿಸಿ, ಚಾತುರ್ಮಾಸ್ಯವನ್ನು 
ಸಮಾಪ್ತಿಗೊಳಿಸಬೇಕು. ಚಾತುರ್ಮಾಸ್ಯದ ಪ್ರಾರಂಭದ ದಿನದಂದು ತಟ್ಟೆಯಲ್ಲಿ 
ಸಂಗ್ರಹಿಸಲಾಗಿದ್ದ ಎಲ್ಲ ವಸ್ತುಗಳನ್ನು ನೀರಿನಲ್ಲಿ (ನದಿಯಲ್ಲಿ) ವಿಸರ್ಜಿಸಬೇಕು. 
ಮಠಗಳಲ್ಲಿ ಹೀಗೆ ಮಾಡಿದರೆ ಸಾಕು. 

ಅನಂತನ ಹುಣ್ಣಿಮೆ - ಭಾದ್ರಪದ ಶುಕ್ಲ ಪೂರ್ಣಿಮಾ ದಿನಕ್ಕೆ ಈ ಹೆಸರಿದೆ. 
ಉಮಾಮಹೇಶ್ವರ ವ್ರತವನ್ನು ಆಚರಿಸುವುದು ಇಂದೇ. ಅನೇಕ ಕಡೆಗಳಲ್ಲಿ ಈ ದಿನ 
ರಥೋತ್ಸವ ನಡೆಯುತ್ತದೆ. 


ಭಾದ್ರಪದ ॥ ಬಹುಳ ॥ ಪಾಡ್ಯ 
ಮಹಾಲಯ - ಪಿತೃಯಜ್ಞ (ಶ್ರೀವಿಶ್ಚನಂದನತೀರ್ಥರು) 
ಜನನ - ಮರಣ ಕರ್ತವ್ಯಗಳು 


ಯಾವುದೇ ವ್ಯಕ್ತಿಯ ಹುಟ್ಟಿನಿಂದ ಆರಂಭಿಸಿ ಮರಣದವರೆಗೂ ಅನೇಕ 
ಅವಶ್ಯವಾಗಿ ಮಾಡಬೇಕಾದ ಕರ್ತವ್ಯಗಳಿವೆ. ಅವುಗಳಲ್ಲಿಕೆಲವು ಜನಸಾಮಾನ್ಯರಿಗೆ 
ತಿಳಿದಿರುವುದಿಲ್ಲ. ಸಣ್ಣಸಣ್ಣ ಶಾಂತಿ-ಕರ್ಮಗಳನ್ನು ಮಾಡುವುದರಿಂದ ನಮಗೆ 
ಬರುವ ಅನೇಕ ದೋಷಗಳನ್ನು ನಿವಾರಿಸಿಕೊಳ್ಳಬಹುದು. ಹಾಗಾಗಿ ವ್ಯಕ್ತಿ 
ಹುಟ್ಟಿದಾಗ ಅಥವಾ ಮರಣಿಸಿದಾಗ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಇಲ್ಲಿ 
ವಿವರಿಸಲಾಗಿದೆ. 


ಆಶೌಚ - ಅಶುಚಿ ಎಂದು ಸೂಚಿಸುವ ಒಂದು ಬಗೆಯ ಪಾಪ (ಮೈಲಿಗೆ). 
ಅದೇ ಅರ್ಥದಲ್ಲಿ ಈಗ ಸೂತಕ ಪದ ಬಳಕೆಯಲ್ಲಿದೆ. ಕಾರಣಾನುಗುಣವಾಗಿ 
ಗೊತ್ತಾದ ಕಾಲದವರೆಗೆ ಮಾತ್ರ ಇರುತ್ತದೆ. ಆಶೌಚ (ಶಾವ) ಇರುವ ಕಾಲದಲ್ಲಿ 
ಪಿಂಡದಾನ, ಉದಕದಾನ ಮಾಡುತ್ತಾರೆ. ಆದರೆ ವೇದಾಧ್ಯಯನ ಮತ್ತು 
ಶ್ರೌತಸಾರ್ತಕರ್ಮಗಳನ್ನು ಮಾಡಲು ಅರ್ಹತೆ ಇರುವುದಿಲ್ಲ. ಆಶೌಚ ಇರುವವರಿಗೆ 
ಸಂಬಂಧಪಟ್ಟ ಪದಾರ್ಥಗಳಿಗೂ ಶುದ್ಧಿ ಇರುವುದಿಲ್ಲ. ಆಶೌಚ ಕಣ್ಣಿಗೆ ಕಾಣು- 


ಭಾದ್ರಪದ ಕೃಷ್ಣಪಕ್ಷ 59 
ವುದಿಲ್ಲ. ಆದರೂ ಕರ್ಮಾನರ್ಹತೆಯನ್ನುಂಟುಮಾಡುವ, ಜನಸಾಮಾನ್ಯರಲ್ಲೂ 
ಗೊತ್ತಾದ ಕಾಲದವರೆಗಿರುವ, ಶರೀರಗತವಾದ ಒಂದು ವಿಧದ ಮಾಲಿನ್ಯ. ಗೊತ್ತಾದ 
ಕಾಲ ಕಳೆದ ಮೇಲೆ ಸ್ನಾನಾದಿಗಳಿಂದ ಮಾಲಿನ್ಯ ಕಳೆದು ಕರ್ಮಾರ್ಹತೆ ಉಂಟಾ- 
ಗುತ್ತದೆ. ಆಶೌಚದ ಕೊನೆಯಲ್ಲಿ ಶುದ್ಧಿಯಾಗಲು ಕೆಲವರಿಗೆ ಕ್ಷೌರವೂ ವಿಹಿತವಾಗಿದೆ. 
ಆಶೌಚದಲ್ಲಿ ಜನನ, ಮರಣ, ಆರ್ತವ, ಸಾಂಸರ್ಗಿಕ, ಸನ್ನಿಪಾತ-ಎಂದಿವೇ 
ಮೊದಲಾಗಿ ಅನೇಕ ಭೇದಗಳಿವೆ. 


ಮಕ್ಕಳು ಹುಟ್ಟಿದರೆ ಬರುವುದು ಜನನಾಶೌಚ (ಸೂತಿಕಾಶೌಚ). ಇದಕ್ಕೆ 
ಪುರುಡು, ವೃದ್ಧಿ ಎಂಬ ಪದಗಳೂ ಬಳಕೆಯಲ್ಲಿವೆ. ಸಾವಿನಿಂದ ಬರುವುದು 
ಮರಣಾಶೌಚ (ಶಾವಾಶೌಚ). ಇದನ್ನೀಗ ಬಳಕೆಯಲ್ಲಿ ಕ್ಷಯ ಎನ್ನುತ್ತಾರೆ. ಈ ಎರಡು 
ವಿಧಗಳಲ್ಲೂ ಏಳು ತಲೆಮಾರಿನವರೆಗಿನ ದಾಯಾದಿಗಳಲ್ಲಿ ಬ್ರಾಹ್ಮಣರಿಗೆ ಹತ್ತು 
ದಿನಗಳು, ಕ್ಚತ್ರಿಯರಿಗೆ ಹನ್ನೆರಡು ದಿನಗಳು, ವೈಶ್ಯರಿಗೆ ಹದಿನೈದು ದಿನಗಳು, 
ಚತುರ್ಥವರ್ಣದವರಿಗೆ ಒಂದು ತಿಂಗಳು ಆಶೌಚಕಾಲವೆಂದು ಶಾಸ್ತ್ರದಲ್ಲಿ ಹೇಳಿದೆ. 
ಇದು ಆಶೌಚದ ಪರಮಾವಧಿ. ಜನನಾಶೌಚದಲ್ಲಿ ಗರ್ಭಸ್ರಾವನಿಮಿತ್ತ ಗರ್ಭ- 
ಮಾಸಾನುಗುಣವಾಗಿ 4, 5, 6 ದಿನಗಳು ಆಶೌಚವೂ ಉಂಟು. 


ಇದಕ್ಕಿಂತ ಕಡಿಮೆಯಾದುದು ಮೂರು ದಿನಗಳ ಆಶೌಚ. ಇದರಂತೆಯೇ 
ಪಕ್ಷಿಣೇ (ಒಂದೂವರೆ ದಿನಗಳು) ಮತ್ತು ಒಂದು ದಿನದ ಆಶೌಚವೂ ಇವೆ. 
ಅವೆರಡೂ ಶಾವಾಶೌಚ ದಲ್ಲಿ ಮಾತ್ರ. ಈ ನಿಯತಕಾಲಿಕವಲ್ಲದೆ ಕೇವಲ ಸ್ನಾನ 
ನಿಮಿತ್ತಕವಾದ ಆಶೌಚವೂ ಉಂಟು. ಇದರಲ್ಲಿ ಸ್ನಾನಮಾತ್ರದಿಂದ ಶುದ್ಧಿ. ಬಾಂಧವ್ಯ 
ದೂರವಾದಂತೆಲ್ಲ ಆಶೌಚಕಾಲ ಕಡಿಮೆಯಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಸ್ತ್ರೀ 
ಪುರುಷ ಭೇದದಿಂದಲೂ ಆಶೌಚಕಾಲ ಭಿನ್ನವಾಗುತ್ತದೆ. ಹಲ್ಲು ಹುಟ್ಟುವುದಕ್ಕಿಂತ 
ಮೊದಲು ಮಗು ಸತ್ತರೆ ತಂದೆತಾಯಿಗಳಿಗೆ ಪುರ್ಣಕಾಲದ ಆಶೌಚ. ದಾಯಾದಿಗಳಿಗೆ 
ಸ್ನಾನದಿಂದ ಕೂಡಲೇ ಶುದ್ಧಿ. ಚೌಲಕಾಲದೊಳಗೆ ಮೃತನಾದರೆ ಒಂದು ದಿನದ 
ಆಶೌಚ. ಉಪನಯನದವರೆಗೆ ಮೂರು ದಿನಗಳ ಆಶೌಚ. ಅಲ್ಲಿಂದ ಮುಂದೆ 
ಹತುದಿನಗಳ ಆಶೌಚ. ಮರಣಾಶೌಚದಲ್ಲಿ ಇದರಂತೆಯೇ ಇನ್ನೂ ಹಲವು 
ಪ್ರಭೇದಗಳಿವೆ. ಗಂಡನಿಗೆ ಬಂದ ಆಶೌಚ ಹೆಂಡತಿಗೂ ಉಂಟು. ಆದರೆ ಹೆಂಡತಿಗೆ 


60 ಭಾದ್ರಪದಮಾಸ 


ಬಂದ ಆಶೌಚ ನಿಯತವಾಗಿ ಗಂಡನಿಗೆ ಬರುವುದಿಲ್ಲ. ಸ್ತ್ರೀಯರಿಗೆ ವಿವಾಹಾನಂತರ 
ತಂದೆ ಕಡೆಯ ಬಂಧುಗಳ ಆಶೌಚ ಕಡಿಮೆಯಾಗುತ್ತದೆ. ಗಂಡನ ಬಂಧುಗಳ 
ಆಶೌಚ ಪೂರ್ಣವಾಗಿರುತ್ತದೆ. 

ಜನನ ಅಥವಾ ಮರಣದ ಅರಿವು ಉಂಟಾಗುವವರೆಗೂ ಆಶೌಚ ಬರು- 
ವುದಿಲ್ಲ. ಜನನಾಶೌಚ ವಿಷಯ ಕಾಲ ಕಳೆದ ಮೇಲೆ ತಿಳಿದರೂ ಆಶೌಚ ಇರುವು- 
ದಿಲ್ಲ. ಮರಣಾಶೌಚದಲ್ಲಿ ಕಾಲ ಕಳೆದ ಮೇಲೂ ಆಶೌಚ ಉಂಟು, ಆದರೆ ಅವಧಿ 
ಕಡಿಮೆಯಾಗುತ್ತದೆ. ಹತ್ತು ದಿನಗಳ ಆಶೌಚದ ವಿಷಯವನ್ನು ಆ ಕಾಲ ಕಳೆದ ಮೇಲೆ 
ಮೂರು ತಿಂಗಳೊಳಗೆ ಕೇಳಿದರೆ ಮೂರು ದಿನಗಳೂ ಆರು ತಿಂಗಳೊಳಗೆ 
ಪಕ್ಷಿಣಿಯೂ, ವರ್ಷದೊಳಗೆ ಒಂದು ದಿನವೂ ಆಶೌಚ ಇರಬೇಕು. ವರ್ಷಾನಂತರ 
ಮರಣ ವಿಷಯ ತಿಳಿದರೆ ಸ್ನಾನಮಾತ್ರದಿಂದ ಶುದ್ಧಿ. ಮಗನನ್ನು ಬಿಟ್ಟು ಉಳಿದ 
ಸಪಿಂಡ ಬಂಧುಗಳಿಗೆ ಈ ಕ್ರಮ. 

ಮೂರು ದಿನಗಳ ಆಶೌಚದಲ್ಲಿ ಆ ಕಾಲ ಕಳೆದ ಮೇಲೆ ಹತ್ತು ದಿವಸಗಳೊಳಗೆ 
ವಿಷಯ ತಿಳಿದರೆ ಒಂದು ದಿನವೂ ಪಕ್ಷಿಣಿಯಲ್ಲಿ ಒಂದು ಕಾಲವೂ ಆಶೌಚ. ಹತ್ತು 
ದಿವಸಗಳು ಕಳೆದ ಬಳಿಕ ಕೇವಲ ಸ್ನಾನ ಮಾತ್ರ. ದಿನಾಶೌಚದಲ್ಲಿಯೂ ನಿಯತ 
ಕಾಲಾನಂತರ ತಿಳಿದ ಆಶೌಚಕ್ಕೆ ಸ್ನಾನದಿಂದ ಶುದ್ಧಿ. 

ಒಂದು ಜನನಾಶೌಚ ಮಧ್ಯದಲ್ಲಿ ಇನ್ನೊಂದು ಜನನಾಶೌಚ ಬಂದರೆ 
ಎರಡನೆಯ ಜನನನಿಮಿತ್ತ ಪ್ರತ್ಯೇಕವಾಗಿ ಆಶೌಚ ಇರಬೇಕಾಗಿಲ್ಲ. ಮೊದಲನೆಯ 
ಆಶೌಚದಿಂದ ಅದೂ ಹೋಗುತ್ತದೆ. ಜನನಾಶೌಚ ಮಧ್ಯದಲ್ಲಿ ಶಾವಾಶೌಚ 
ಬಂದರೂ ಶಾವಾಶೌಚ ಮಧ್ಯದಲ್ಲಿ ಜನನಾಶೌಚ ಬಂದರೂ ಶಾವಾಶೌಚ 
ಕಾಲದಿಂದಲೇ ಶುದ್ದಿ. ಶಾವಾಶೌಚ ಮಧ್ಯದಲ್ಲಿ ಸಮಾನ ಕಾಲದ ಮತ್ತೊಂದು 
ಶಾವಾಶೌಚ ಬಂದರೆ ಆಗ ಮೊದಲಿನ ಶಾವಾಶೌಚ ಕಾಲದಿಂದಲೇ ಶುದ್ಧಿ. ಅಧಿಕ - 
ಕಾಲದ ಆಶೌಚದ ಮಧ್ಯದಲ್ಲಿ ಅಲ್ಪಕಾಲದ ಆಶೌಚ ಬಂದರೆ ಅಧಿಕ ಕಾಲದ 
ಆಶೌಚದೊಡನೆಯೇ ಮತ್ತೊಂದು ಆಶೌಚ ಕಳೆದು ಹೋಗುತ್ತದೆ. ತಂದೆ-ತಾಯಿ 
ನಿಮಿತ್ತಕವಾದ ಆಶೌಚದಲ್ಲಿ ಈ ನಿಯಮ ಕೂಡುವುದಿಲ್ಲ. 

ಆಶೌಚಾಂತ್ಯಸ್ನಾನವನ್ನು ಸಂಗಮಕಾಲದಲ್ಲಿ ಎಂದರೆ, ಸೂರ್ಯೋದಯ 
ಕಾಲಕ್ಕೆ 2 ಗಂ24 ನಿ. ಮೇಲೆ 4 ಗಂ 48 ನಿ. ಒಳಗೆ ಮಾಡಬೇಕು. 


ಭಾದ್ರಪದ ಕೃಷ್ಣಪಕ್ಷ 61 


ಆಶೌಚದಲ್ಲಿ ದೇವಾಲಯಕ್ಕೆ ಹೋಗಕೂಡದು; ಆತ ನಮಸ್ಸಾರಕ್ಕೆ ಅನರ್ಹ. 
ಪೂಜೋಪಯುಕ್ತಪುಷ್ಟ ಮೊದಲಾದುವನ್ನೂ ಮನೆಯಲ್ಲಿ ಉಪಯೋಗಿಸುತ್ತಿರುವ 
ಮಣ್ಣಿನ ಪಾತ್ರೆಗಳನ್ನೂ ಮುಟ್ಟಕೂಡದು. ಅಭ್ಯಂಗಸ್ನಾನ ಕೂಡದು. ತಾಂಬೂಲ, 
ಗಂಧ ಮೊದಲಾದುವನ್ನು ಉಪಯೋಗಿಸಬಾರದು. 


ವೈಯಕ್ತಿಕ ಆಶೌಚಕಾಲದ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ವಿವರವಾಗಿ ಉಕ್ತವಾಗಿದೆ. 


ರಾತ್ರಿಕಾಲದಲ್ಲಿ ಜನನ ಮರಣಗಳು ಸಂಭವಿಸಿದರೆ ಸಾಮಾನ್ಯವಾಗಿ 12 ಗಂ. 
ಒಳಪಟ್ಟು ಅದೇ ದಿವಸದಿಂದ, 2 ಗಂ. 30 ನಿ. ಮೇಲ್ಪಟ್ಟು ಮಾರನೆಯ ದಿನದಿಂದ 
ಆಶೌಚ ದಿನಸಂಖ್ಯೆಯನ್ನು ಗಣಿಸಲು ಪ್ರಾರಂಭಿಸಬೇಕು. ಈ ಎರಡು ಕಾಲಗಳ 
ಮಧ್ಯದಲ್ಲಿ ಸಂಭವಿಸುವುದರ ದಿನಗಣನೆಯನ್ನು ಲೆಕ್ಕದಿಂದ ಗೊತ್ತುಪಡಿಸಬೇಕು. ಆ 
ಗೊತ್ತಾದ ದಿನದ ಹಗಲಿನ ಕಾಲ ಪ್ರಮಾಣವನ್ನು 24 ಗಂಟೆಗಳಲ್ಲಿ ಕಳೆದುಳಿದುದು 
ರಾತ್ರಿ ಪ್ರಮಾಣ. ಈ ಕಾಲದಲ್ಲಿ ಮೂರು ಗಂಟೆ ಕಾಲವನ್ನು ಕಳೆದು ಉಳಿದುದರ 
ಮೂರನೆಯ ಎರಡು ಭಾಗಕ್ಕೆ 11/2 ಗಂಟೆ ಕಾಲವನ್ನೂ ಹಗಲಿನ ಕಾಲ- 
ಪ್ರಮಾಣವನ್ನೂ ಕೂಡಿಸಿ ಬರುವ ಕಾಲದಿಂದ ಮುಂದಿನದು ಮಾರನೆಯ ದಿನದ 
ಗಣನೆಗೆ ಸೇರುತ್ತದೆ. ಈ ಕಾಲಗಣನೆಯಂತೆ ಅರ್ಧ ರಾತ್ರಿಯಲ್ಲಿಸಂಭವಿಸುವ ಜನನ 
ಮರಣಗಳ ದಿನವನ್ನು ನಿಷ್ಕರ್ಷಿಸಬೇಕು. ರಜಸ್ವಲಾಶೌಚ : ಹೆಂಗಸರು ಮುಟ್ಟಾದ 
ದಿನದಿಂದ ಮೂರು ದಿನಗಳ ಕಾಲ ಇರುವ ಮೈಲಿಗೆ. ಮುಟ್ಟಾದ ದಿನದಿಂದ 18ನೆಯ 
ದಿನ ಮತ್ತೆ ಮುಟ್ಟಾದರೆ 1 ದಿನವೂ 19ನೆಯ ದಿನ ಆದರೆ 2 ದಿನಗಳೂ ಅಲ್ಲಿಂದ 
ಮುಂದೆ 3 ದಿನಗಳೂ ಆಶೌಚ ಇರುತ್ತದೆ. ಆ ಕಾಲ ಕಳೆದ ಮೇಲೆ ಸ್ನಾನದಿಂದ ಶುದ್ಧಿ. 

ಅನ್ಯ ಸಂಪರ್ಕದಿಂದ ಬರುವ ಆಶೌಚ ಸಾಂಸರ್ಗಿಕ. ಆಶೌಚ ಮಧ್ಯದಲ್ಲಿ 
ಮತ್ತೊಂದು ಆಶೌಚ ಬರುವುದು ಸನ್ನಿಪಾತ. 

ಪುರುಷನಿಗೆ ಸಂಸರ್ಗಾಶೌಚ ಬಂದರೆ ಅದು ಅವನಿಗೆ ಮಾತ್ರ. ಅವನ 
ಹೆಂಡತಿಗಾಗಲೀ ಸಂಬಂಧಪಟ್ಟ ಪದಾರ್ಥಗಳಿಗಾಗಲೀ ಆಶೌಚ ಇಲ್ಲ. ಹೆಂಡತಿಗೆ 
ವಿಷಯ ತಿಳಿದು ಆಶೌಚ ಕಳೆದ ಮೇಲೆ ಕಾಲಾನಂತರದಲ್ಲಿ ಗಂಡನಿಗೆ ಅದೇ ವಿಷಯ 
ತಿಳಿದು ಆಶೌಚವಿರುವ ಸನ್ನಿವೇಶದಲ್ಲಿ ಮತ್ತೆ ಆಕೆಯೂ ಆಶೌಚ ಇರಬೇಕಾಗಿಲ್ಲ. 


62 ಭಾದ್ರಪದಮಾಸ 
ಪಿತ್ಫಯಜ್ಞ 
ಲ ಇ 

ನಮ್ಮ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟಿರುತ್ತಾರೆ. ಅದರಿಂದಾಗಿ 


ನಮಗೆ ಅವರ ಯಣವು ಗಂಟು ಬಿದ್ದಿದೆ. ನಾವು ಸರಿಯಾದ ಮಕ್ಕಳೆನಿಸಿಕೊಂಡು 
ಅವರ ಬಣವನ್ನು ಪರಿಹಾರಮಾಡಿಕೊಳ್ಳಬೇಕಾದರೆ, 


1. ಅವರು ಬದುಕಿದ್ದಾಗ ಅವರು ಹೇಳಿದಂತೆ ಕೇಳಬೇಕು. 
2. ನಾವು ಯೋಗ್ಯವಾದ ಮಕ್ಕಳನ್ನು ಪಡೆದು ವಂಶವನ್ನು ಮುಂದುವರೆಸಬೇಕು. 


3. ತಂದೆ, ತಾಯಿಗಳು ಕಾಲವಾದ ನಂತರ ಕಾಲಕಾಲದಲ್ಲಿ ಅವರಿಗೆ ಮಾಡ- 
ಬೇಕಾದ ಶ್ರಾದ್ಧಾದಿಗಳನ್ನು ಮಾಡಬೇಕು. 


ಮುಮೂರ್ಷುಪಿತೃಕನ ಕರ್ತವ್ಯ 


ಈ ಪ್ರಬಂಧದಲ್ಲಿ ತಂದೆ ಅಥವಾ ತಾಯಿಯೆಂದು ಬಿಡಿಸಿ ಹೇಳದೇ ಸಾಮಾನ್ಯ- 
ವಾಗಿ ಪಿತೃಶಬ್ದವನ್ನು ಹಾಕಿದರೆ ಅದರಿಂದ ತಂದೆ-ತಾಯಿ ಇಬ್ಬರನ್ನೂ ಇಟ್ಟು; 
ಕೊಳ್ಳಬೇಕು. ಮುಮೂರ್ಷು ಎಂದರೆ ಮರಣವು ಹತ್ತಿರ ಬಂದಿರುವವನು 
ಎಂದರ್ಥ. ಮುಮೂರ್ಷುಪಿತ್ಛಕ ಎಂದರೆ ಯಾರ ಪಿತೃಗಳಿಗೆ ಮರಣವು ಹತ್ತಿರ 
ಬಂದಿದೆಯೋ ಅಂತಹ ಮಗ ಎಂದರ್ಥ. ತಂದೆ-ತಾಯಿಗಳ ಮರಣವು ಹತ್ತಿರ 
ಬಂದಿದ್ದಾಗ ಮಗನು ಏನು ಮಾಡಬೇಕೆಂಬ ವಿಚಾರ. 


ಸಾಮಾನ್ಯವಾಗಿ ತಂದೆ- ತಾಯಿಗಳು ಸಾಯುವ ಕಾಲ ಹತ್ತಿರ ಬಂದಾಗ ಔಷಧ 
ಪಥ್ಯ ಮಾಡಬೇಕು ಎಂದು ಜನಗಳು ತಿಳಿದಿದ್ದಾರೆ. ಪಿತ್ಯಭಕ್ತಿಯುಳ್ಳ ಮಕ್ಕಳು ತಾವೇ 
ತಂದೆ-ತಾಯಿಗಳ ಸೇವೆ ಮಾಡಿದರೆ ಭಕ್ತಿ ಇಲ್ಲದೇ ಇದ್ದವರು ತಂದೆ-ತಾಯಿಗಳನ್ನು 
ವೃದ್ಧಾಶ್ರಮಕ್ಕೆ ಸೇರಿಸುವುದು ಕಂಡು ಬರುತ್ತಿದೆ. ಇದು ಸರಿಯಲ್ಲ. ತಂದೆ-ತಾಯಿಗಳು 
ನಮನ್ನು ಹೆತ್ತು, ಹೊತ್ತು, ಸಾಕಿ, ಸಲಹಿದ್ದಕ್ಷೆ ಪಿತ್ವಯಣವನ್ನು ತೀರಿಸೋಣ ಎಂಬ 
ಭಾವನೆಯಿಂದಲಾದರೂ ನಾವೇ ಕೈಯಾರ ಅವರ ಸೇವೆ ಮಾಡಬೇಕು. ಆಳನ್ನು 
ಇಟ್ಟು ಮಾಡಿಸಬಾರದು. ಔಷಧ, ಪಥ್ಯ ಕೊಡಿಸುವ ಲೌಕಿಕವಾದ ಹೊಣೆ ಒಂದು 
ಕಡೆಯಾದರೆ ವೈದಿಕ ಹೊಣೆಗಾರಿಕೆ ಬೇರೆ ಇದೆ. ಅದನ್ನು ತಿಳಿಸುವ ಪ್ರಯತ್ನ ಇಲ್ಲಿ 
ಮಾಡುತ್ತೇವೆ. 


ಭಾದ್ರಪದ ಕೃಷ್ಣಪಕ್ಷ 63 


ಪಿತೃಗಳು ಸಾಯುವ ಕಾಲ ಹತ್ತಿರ ಬಂದಿದೆ ಎಂದು ಮೊದಲು ಪತ್ತೆ ಮಾಡಿ- 
ಕೊಳ್ಳಬೇಕು. ಇದ್ದಕ್ಕಿದ್ದಂತೆ ಮರಣ ಬಂದರೆ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ 
ಪ್ರಾಯಃ ಸೂಚನೆ ಇಲ್ಲದೇ ಮರಣವು ಬರುವುದಿಲ್ಲ. ಸಂಚಾರ ಮಾಡುತ್ತಿರುವ 
ರೈಲುಬಂಡಿ ನಿಲ್ಲಬೇಕಾದರೆ ಅದಕ್ಕೆ ಸೂಚನೆಗಳಿವೆ. ಕೈಮರ ಬೀಳುತ್ತದೆ. ಪೀಪಿ 
ಕೂಗುತ್ತದೆ. ಕೆಂಪು ಬಾವುಟ ಕಾಣಿಸುತ್ತದೆ. ಅದರಂತೆ ದೇಹದ ಯಾತ್ರೆ ನಿಲ್ಲುವುದು 
ಹತ್ತಿರ ಬಂದಾಗಲೂ ಇದಕ್ಕೆ ಸದೃತವಾದ ಸೂಚನೆಗಳಿವೆ. ಅಲ್ಲಿ ಕೈಮರ ಬಿದ್ದಂತೆ 
ಇಲ್ಲಿ ಹಲ್ಲು ಬೀಳುತ್ತದೆ. ಅಲ್ಲಿ ಪೀಪಿ ಕೂಗಿದಂತೆ ಇಲ್ಲಿ ಉಸಿರು ಸುಯ್‌ ಸುಯ್‌ 
ಶಬ್ದ ಮಾಡುತ್ತದೆ. ಅಲ್ಲಿ ಕೆಂಪು ಬಾವುಟ ಕಂಡಂತೆ ಇಲ್ಲಿ ಬಿಳಿಯ ಬಾವುಟ 
ಕಾಣುತ್ತದೆ (ಕೂದಲು ನರೆಯುತ್ತದೆ). ರೈಲು ನಿಲ್ಲುತ್ತಿದೆ ಎಂಬ ಸೂಚನೆ ಬಂದಾಗ 
ಗಂಟುಮೂಟೆ ಸಿದ್ಧ ಮಾಡಿಕೊಂಡು ಹ ಪ್ರಯತ್ನ ಮಾಡುವಂತೆ ದೇಹವು 
ನಿಲ್ಲುವ ಹೊತ್ತು ಬಂದಗ ಪುಣ್ಯದ ಗಂಟನ್ನು ಕಟ್ಟಿಕೊಂಡು ದೇಹವನ್ನು ಬಿಡುವ 
ಪ್ರಯತ್ನ ಮಾಡಬೇಕು. ಈ ಪ್ರಯತ್ನವನ್ನು ಪಿತೃಗಳು ಸ್ವಯಂ ಮಾಡಲು ಅಸಮರ್ಥ- 
ರಾದಾಗ ಸತ್ಪುತ್ರನು ಅವರಿಂದ ಆ ಕೆಲಸ ಮಾಡಿಸಬೇಕು. ಅಂದರೆ, ವಯಸ್ಸಾದ 
ತಂದೆತಾಯಿಗಳಿಗೆ ಪುಣ್ಯ ಕ್ಷೇತ್ರಗಳ ದರ್ಶನ, ಗಂಗಾದಿಪುಣ್ಯತೀರ್ಥಗಳ ಸ್ಥಾನ, 
ಭಾಗವತಾದಿ ಕಥಾಶ್ರವಣ ಇವುಗಳಿಗೆ ಅನುಕೂಲ ಮಾಡಿಕೊಡುವುದು. ಆಡು 
(ಅವರಿಗೆ) ಸ್ವಲ್ಪ ಶಕ್ತಿಯಿದ್ದಾಗ ಮಾಡಬಹುದಾದ ಮತ್ತು ಮಾಡಬೇಕಾದ ಕಾರ್ಯ. 


ಮರಣಸೂಚನೆಗಳು 


ಪ್ರಾಯಃ ಮರಣಕ್ಕೆ ಸೂಚನೆಗಳು ಬರುತ್ತವೆ ಎಂದು ಹಿಂದೆ ಹೇಳಿದೆ. ಇಂತಹ 
ಸೂಚನೆಗಳು ಎಚ್ಚರದಲ್ಲೂ ಬರಬಹುದು. ಅಥವಾ ಸ್ವಷ್ನದಲ್ಲೂ ಬರಬಹುದು. 
ಎಚ್ಚರದಲ್ಲಿ ಬರುವ ಕೆಲವು ಸೂಚನೆಗಳು ಹೀಗಿವೆ. (ಭಾಗ. 10-42-25ರಿಂದ 
29ರವರೆಗೆ) 

1. ಕಿವಿಯನ್ನು ಮುಚ್ಚಿಕೊಂಡಾಗ ಸಾಮಾನ್ಯವಾಗಿ ಗಂಟೆ ಬರಿಸುವಂತೆ ಅಥವಾ 
ಗುಯ್‌ ಎಂದು ಶಬ್ದ ಕೇಳಿಸುತ್ತದೆ. ಇದಕ್ಕೆ ಪ್ರಾಣಘೋಷ ಎನ್ನುತ್ತಾರೆ. ಈ ಪ್ರಾಣ- 

ಷಷವು ಕೆಳದಿದ್ದರೆ ಅದು ಮರಣವು ಹತ್ತಿ ರ ಬಂದಿದೆ ಎನ್ನುವುದಕ್ಕೆ ಸೂಚಕ. 


64 ಭಾದ್ರಪದಮಾಸ 

2. ತನ್ನ ನೆರಳಿನಲ್ಲಿ ತನ್ನ ತಲೆ ಕಾಣಿಸದೇ ಇರುವುದು. 

3. ಮರವು ಚಿನ್ನದಂತೆ ಹೊಳೆಯುವಂತೆ ಕಾಣುವುದು. 

4. ಸೂರ್ಯನು ಚಂದ್ರನಂತೆ ತಂಪಾಗಿ ಕಾಣುವುದು. 

5. ತನ್ನ ನೆರಳಿನಲ್ಲಿ ತೂತು ಇರುವಂತೆ ಕಾಣುವುದು. 

6. ಸೂರ್ಯನನ್ನು ನೋಡಿದಾಗ ಮಧ್ಯೆ ತೂತು ಇರುವಂತೆ ಕಾಣುವುದು. 

7. ಪೀಠದಲ್ಲಿಟ್ಟಿರುವ ದೇವರ ಪ್ರತಿಮೆಗಳು ಇದ್ದಕ್ಕಿದ್ದಂತೆ ಬೀಳುವುದು. 

8. ಮನೆಯ ಅಂಗಳದಲ್ಲಿರುವ ಕಳಶಪ್ರಾಯವಾದ ಮರಗಳು ಮುರಿದು 
ಬೀಳುವುದು. 

9. ಮನೆಯ ಒಳಗೆ ಅರಣ್ಯಮೃಗಗಳು (ನರಿ ಮೊದಲಾದ್ದು) ಅಥವಾ ಅರಣ್ಯ 
ಪಕ್ಷಿಗಳು (ಗೂಬೆ ಮೊದಲಾದವು) ಪ್ರವೇಶ ಮಾಡುವುದು. 

10. ಕಾಗೆಗಳ ಅಥವಾ ಹಾವುಗಳ ಮೈಥುನವನ್ನು ನೋಡುವುದು. 

ಇವೇ ಮೊದಲಾದವುಗಳು. ಇಂಥಾ ಕೆಟ್ಟ ಸೂಚನೆಗಳು ಬಂದಾಗ ಶಾಂತಿ- 
ಮಾಡುವುದರಿಂದ, ಅಪಮರಣದ ಸೂಚನೆಯಾಗಿದ್ದರೆ ಅದರ ಪರಿಹಾರ ಆಗುತ್ತದೆ. 
ಕಾಕಮೈಥುನಶಾಂತಿ ಮೊದಲಾದ ಪ್ರತ್ಯೇಕಶಾಂತಿಗಳಲ್ಲದೇ ""ಸರ್ವಕೌತುಕಶಾಂತಿ'' 


ಎಂಬ ಸಾಮಾನ್ಯಶಾಂತಿಯೂ ಇದೆ. ಇವುಗಳ ವಿವರಣೆಯನ್ನು ಜ್ಯೋತಿಷ್ಯರಿಂದ 
ಹಾಗೂ ಧರ್ಮಶಾಸ್ತ್ರಜ್ಞ ರಿಂದ ತಿಳಿಯಬೇಕು. 


ಕೆಲವೊಂದು ಸ್ವಷ್ಠಸೂಚನೆಗಳು ಹೀಗಿವೆ - 


1. ದಿಗಂಬರನಾಗಿ ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ದಕ್ಷಿಣದಿಕ್ಕಿಗೆ ಹೋದಂತೆ 
ಕಾಣುವುದು. 

2. ಪಾರಿವಾಳವು ಬೆಂಕಿಯಲ್ಲಿ ಕಾಲಿಟ್ಟಂತೆ ಕಾಣುವುದು. 

3. ಕೋತಿಯು ತನ್ನನ್ನು ಕಚ್ಚಿದಂತೆ ಕಾಣುವುದು. 

4. ಜೇನುತುಪ್ಪದಲ್ಲಿ ಕಡುಬನ್ನು ಅದ್ದಿಕೊಂಡು ತಿನ್ನುವಂತೆ ಕಾಣುವುದು. 

5. ಕೆಂಪುಹೂವಿನ ಮಾಲಿಕೆಯನ್ನು ಹಾಕಿಕೊಳ್ಳುವುದು. 


ಭಾದ್ರಪದ ಕೃಷ್ಣಪಕ್ಷ 65 
6. ಕಾಡುಹಂದಿ ಅಥವಾ ಕಾಡು ಎಮ್ಮೆಯನ್ನು ಕಾಣುವುದು. 
7. ಕಪ್ಪುಹಲ್ಲು ಇರುವ ಕಪ್ಪು ಪುರುಷನನ್ನು ಕಾಣುವುದು. 
8. ಕಮಲದ ದಂಟನ್ನು ತಿನ್ನುವಂತೆ ಕಾಣುವುದು. 


ಇವೇ ಮೊದಲಾದ ಸ್ವಪ್ಪಸೂಚನೆಗಳು ಬಂದಾಗ ರಾತ್ರೀಸೂಕ್ತದಿಂದ ಪಾಯಸ 
ಹೋಮ ಮಾಡಬೇಕು. ಸನ್ವ್ಯಾಸಿಗಳಾದರೆ ಮೂರಾವರ್ತಿ ರಾತ್ರೀಸೂಕ್ತವನ್ನು 
ಪಾರಾಯಣ ಮಾಡಬೇಕು. ಇದರಿಂದ ಅಪಮೃತ್ಯು ಆಗಿದ್ದಲ್ಲಿ ತಪ್ಪುತ್ತದೆ. ಕಾಲಮೃತ್ಯು 
ಆದರೆ ತಪ್ಪುವುದಿಲ್ಲ. ಆದರೆ ಮುಂದೆ ಒಳ್ಳೆ ಗತಿಯು ದೊರೆಯುತ್ತದೆ. (ಐತರೇಯ 


ಭಾಷ್ಯ). 
ಪಿತೃಗಳು ಮರಣಶಯ್ಕೆಯಲ್ಲಿರುವಾಗ 


ಪಿತೃಗಳ ಮರಣವು ಅತ್ಯಂತ ಹತ್ತಿರ ಬಂದಿರುವಾಗ ಹೆದರಬಾರದು. ದುಖು- 
ದಿಂದ ಅಳಬಾರದು. ಏಕೆಂದರೆ, ಮರಣವನ್ನು' ತಪ್ಪಿಸಲು ಯಾರಿಂದಲೂ 
ಸಾಧ್ಯವಿಲ್ಲ. ದೇಹ ಸಾಯುವುದು ನಿಶ್ಚಯ. ಜೀವ ಸಾಯುವುದೇ ಇಲ್ಲ. 
ಯಾವುದನ್ನು ತಪ್ಪಿಸಲು ಸಾಧ್ಯವಿಲ್ಲವೋ ಆ ವಿಷಯದಲ್ಲಿ ದುಃಖಪಟ್ಟು ಏನೂ 
ಪ್ರಯೋಜನವಿಲ್ಲ. (ಭ.ಗೀ.2) ಆದ್ದರಿಂದ ಇವರು ಮರಣ ಹೊಂದಿದರೆ 
ನಮಗೇನು ಗತಿ ಎಂಬ ಚಿಂತೆಯನ್ನು ಬಿಟ್ಟು ಅವರಿಗೆ ಸದ್ಗತಿಯು ಹೇಗೆ ಆದೀತು) 
ಎಂದು ಚಿಂತಿಸಬೇಕು. 


ಒಬ್ಬ ಮನುಷ್ಯನ ಜನ್ನಸ್ಥಳವು ಇಡೀ ಜನ್ಮದ ಆಗುಹೋಗುಗಳಿಗೆ ತನ್ನ 
ಪರಿಣಾಮವನ್ನು ಬೀರುತ್ತದೆ. ಅದರಂತೆ ಒಬ್ಬ ವ್ಯಕ್ತಿಯ ಮರಣಸ್ಥಳವು ಆ ವ್ಯಕ್ತಿಯ 
ಮುಂದಿನ ಗತಿಯ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಈ ದೃಷ್ಟಿಯಿಂದ 
ಪಿತೃಗಳು ಶುದ್ಧವಾದ ಸ್ಥಳದಲ್ಲಿ ಮರಣ ಹೊಂದುವ ವ್ಯವಸ್ಥೆ ಮಾಡಬೇಕು. 
ಆಸ್ಪತ್ರೆಗಳು ಅಶುಚಿ ಎಂದು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದ್ದರಿಂದ ಆಸ್ಪತ್ರೆಯಲ್ಲಿ 
ಮರಣ ಹೊಂದುವುದನ್ನು ಪ್ರಯತ್ನಪೂರ್ವಕವಾಗಿ ತಪ್ಪಿಸಬೇಕು. ಇದು ಹೇಗೆ ಸಾಧ್ಯ 
ಎಂದರೆ ನಂಬಿಕಸ್ಮರಾದ ವೈದ್ಯರಿಂದ ಆ ರೋಗಿಯ ಉಳಿವಿನ ಬಗ್ಗೆ ವಿಚಾರಣೆ 


ಮಾಡಬೇಕು. ವಯಸ್ಸೂ ಆಗಿದ್ದು , ಉಳಿಯುವ ಅವಕಾಶವೂ ಕಡಿಮೆ ಇದ್ದಾಗ 


66 ಭಾದ್ರಪದಮಾಸ 


ರೋಗಿಯಾದ ತಂದೆಯನ್ನೋ, ತಾಯಿಯನ್ನೋ ಆಸ್ಪತ್ರೆಯಿಂದ ಬಿಡಿಸಿಕೊಂಡು 
ಮನೆಗೆ ಕರೆದುಕೊಂಡು ಹೋಗಬೇಕು. ' 


ಎಚರಿಕೆ 
ಚ 


ಈ ಕಲಿಗಾಲದಲ್ಲಿ ರೋಗವನ್ನು ಪರಿಹರಿಸುವ ವೈದ್ಯರಿಗಿಂತ ಧನವನ್ನು ಅಪ- 
ಹರಿಸುವ ವೈದ್ಯರು ಹೆಚ್ಚಿಕೊಳ್ಳುತ್ತಿದ್ದಾರೆ. ರೋಗಿಯು ಬದುಕುವುದಿಲ್ಲ ಎಂದು 
ತಮಗೆ ಖಾತ್ರಿಯಾಗಿದ್ದರೂ ಅದನ್ನು ಮರೆಮಾಚಿ ತಮ್ಮ ಸಂಸ್ಥೆಗೆ ಹಣ ಬರಲಿ ಎಂಬ 
ದುರುದ್ದೇಶದಿಂದ ಒಂದೆರಡು ದಿನ ಐ.ಸಿ. ಯು.ವಿನಲ್ಲಿರಲಿ ಎಂದು ಸಲಹೆ 
ಕೊಡುತ್ತಾರೆ. ಮರಣದಲ್ಲಿ ಮಾನಸಿಕ ಮರಣ ಹಾಗೂ ದೈಹಿಕಮರಣ ಎಂದು 
ಎರಡು ವಿಧ. ಮಾನಸಿಕಮರಣವಾದ ಮೇಲೂ ಕೃತಕವಾದ ಉಸಿರಾಟ ಹಾಗೂ 
ಆಹಾರದ ಸರಬರಾಜಿನಿಂದ ದೈಹಿಕಮರಣವನ್ನು ಅನಿರ್ದಿಷ್ಟಕಾಲ ಮುಂದೂಡ- 
ಬಹುದು. ಆದರೆ ಮಾನಸಿಕಮರಣವಾದ ನಂತರ ದೈಹಿಕ ಮರಣವಾಗುವುದು 
ನಿಶ್ಚಯ. ಆದ್ದರಿಂದ ವೈದ್ಯರ ಸಲಹೆಗೆ ವಿರುದ್ಧವಾಗಿ ಬಿಡುಗಡೆ ಮಾಡಿಕೊಂಡು 
ಹೋಗುವುದು ಲೇಸು. 


ಈ ವಿಷಯದಲ್ಲಿ ಮಕ್ಕಳು ತಮ್ಮ ವಿವೇಕವನ್ನು ಉಪಯೋಗಿಸಬೇಕು. ಪುಸ್ತಕ- 
ದಲ್ಲಿ ಬರೆದು ತಿಳಿಸಲು ಸಾಧ್ಯವಿಲ್ಲ. 


ಹಿಂದೆ ತಿಳಿಸಿದಂತೆ ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆ ಇದ್ದರೆ 
ಸ್ವಲ್ಪ ಕಷ್ಟವಾದರೂ ಸರಿ, ಕರೆದುಕೊಂಡು ಹೋಗಬೇಕು. ಅಷ್ಟಕ್ಕೆ ಅವಕಾಶವಿಲ್ಲ; 
ದಿದ್ದರೆ ಮನೆಯ ಅಂಗಳದಲ್ಲಿ ತುಳಸೀಬ್ಬಂದಾವನದ ಸನ್ನಿಧಾನದಲ್ಲಿ ಮರಣ 
ಹೊಂದುವ ವ್ಯವಸ್ಥೆಯನ್ನು ಮಾಡಬೇಕು. ನೆಲವನ್ನು ಗೋಮಯದಿಂದ ಸಾರಿಸಿ, 
ಅಲ್ಲಿ ದಕ್ಷಿಣಕ್ಕೆ ತುದಿ ಬರುವಂತೆ ದರ್ಭೆಯನ್ನು ಹಾಸಿ, ಪಿತೃಗಳಿಗೆ ಸ್ನಾನ ಮಾಡಿಸಿ, 
ಶುಭ್ರವಾದ ವಸ್ತ್ರವನ್ನು ಉಡಿಸಿ, ದಕ್ಷಿಣಕ್ಕೆ ತಲೆ ಬರುವಂತೆ ಮಲಗಿಸಬೇಕು. ಬಾಯಲ್ಲಿ 
ಚಿನ್ನವನ್ನು ಇಡಬೇಕು.(ಗರುಡಪುರಾಣ. 5.ಅ. 7 ಶ್ಲೋ. ನಿರ್ಣಯಸಿಂಧು ಪುಟ. 
403, ಧರ್ಮಸಿಂಧು ಪುಟ. 651) ಗೋಪೀಚಂದನ, ಮುದ್ರೆಗಳನ್ನು ಧಾರಣೆ 
ಮಾಡಿಸಬೇಕು. ಕಿವಿಯಲ್ಲಿ ತುಳಸೀದಳ ಇಡಬೇಕು. ತುಲಸೀ ಮಾಲೆಯನ್ನು 


ಭಾದ್ರಪದ ಕೃಷ್ಣಪಕ್ನ 67 
ಹಾಕಬೇಕು. (ಸುಮಂಗಲಿಯರಿಗೆ ತುಳಸೀದಳ ಇಡುವುದು, ತುಳಸೀ ಮಾಲೆ 
ಹಾಕುವುದು ಬೇಡ). ಹತ್ತಿರದಲ್ಲಿ ಸಾಲಿಗ್ರಾಮವನ್ನು ಇಟ್ಟಿರಬೇಕು. ವಿಷ್ಣುಪಹಸ್ತ- 
ನಾಮ, ಭಗವದ್ಗೀತೆ, ಗಜೇಂದ್ರಮೋಕ್ಟ ಇವುಗಳನ್ನು ಪಾರಾಯಣ ಮಾಡಬೇಕು. 
ಸ್ವಯಂ ಪಾರಾಯಣ ಮಾಡಲು ಅಶಕ್ತನಾಗಿದ್ದರೆ ಬ್ರಾಹ್ಮಣರಿಂದ ಪಾರಾಯಣ 
ಮಾಡಿಸಬೇಕು. 


ಮೇಲೆ ಮೇಲೆ ಉಸಿರು ಬಂದು ಸ್ಥಿತಿ ತುಂಬಾ ಚಿಂತಾಜನಕವಾದಾಗ ಕರ್ಣ- 
ಸೂಕ್ತವನ್ನು ಪಾರಾಯಣ ಮಾಡಬೇಕು. ಇದು ಖುಗ್ಬೇದದ ಪವಮಾನ ಮಂಡಲ 
-ದಲ್ಲಿ 19 ಮಂತ್ರಗಳಿರುವ ಕಡೆಯ ಮೂರು ಸೂಕ್ತಗಳು ಪ್ರತಿಮಂತ್ರದ ಕಡೆಯಲ್ಲಿ 
ಬಂಧುಗಳು ಬಲಗಿವಿಯ ಹತ್ತಿರ ""ನಾರಾಯಣ, ನಾರಾಯಣ, ನಾರಾಯಣ'' 
ಎಂದು ಗಟ್ಟಿಯಾಗಿ ಹೇಳಬೇಕು. (ಯಗ್ವೇದ 9ಮಂ.112,113,114) ಮೊದಲು 
ಸಾಲಿಗ್ರಾಮ ತೀರ್ಥವನ್ನೂ, ಆಮೇಲೆ ಗಂಗೆಯನ್ನೂ ಬಾಯಿಗೆ ಹಾಕಬೇಕು. ಹೀಗೆ 
ಮರಣ ಹೊಂದಿದರೆ ಅವರಿಗೆ ಸದ್ಗತಿಯಾಗುವುದು ಖಂಡಿತ. (ನೋಡಿ.ಪು.141) 


ಸೂಚನೆ - ತಂದೆ ತಾಯಿಗಳು ತಮ್ಮ ಮರಣಕಾಲದಲ್ಲಿ ತಮ್ಮನ್ನು ಹೀಗೆ 
ನೋಡಿಕೊಳ್ಳಬೇಕೆಂದು ಮೊದಲೇ ಶಿಕ್ಷಣ ಮಾಡಿರಬೇಕು. 


ಆತುರದಾನಗಳು 


ಪಿತೃಗಳು ಮರಣಹೊಂದುವ ಕಾಲ ಸಮೀಪಿಸಿದಾಗ ಸತ್ತುತ್ತನು ಅವರಿಂದ 
ದಾನಗಳನ್ನು ಕೊಡಿಸಬೇಕು. ಈ ದಾನಗಳನ್ನು ಪಿತೃಗಳು ಚೆನ್ನಾಗಿ ಇದ್ದಾಗಲೇ 
ಕೊಡಿಸಬಹುದು. ಹಾಗೆ ಸಾಧ್ಯವಾಗದಿದ್ದಾಗ ಅವರು ಮರಣಶಯ್ಯೆಯಲ್ಲಿ 
ಮಲಗಿದ್ದಾಗ ಅವರ ಕೈಮುಟ್ಟಿಸಿ ತಾನೇ ದಾನ ಮಾಡಬಹುದು. ಹೀಗೆ ಮಾಡಿದರೂ 
ಅವರಿಂದಲೇ ದಾನ ಕೊಡಿಸಿದಂತಾಗುತ್ತದೆ. ತನ್ನ ಕೈಯಿಂದ ಕೊಟ್ಟ ದಾನವು ಅಕ್ಷೆಯ 
ಫಲವನ್ನು ಕೊಡುತ್ತದೆ. ಇಂತಹ ದಾನಗಳಿಗೆ ಆತುರದಾನ ಎನ್ನುತ್ತಾರೆ. ದಾನ 
ಕೊಡಬೇಕಾದ ಪದಾರ್ಥಗಳು ಇಷ್ಟು. 


1. ಗೋದಾನ. 2. ಭೂದಾನ. 3. ತಿಲದಾನ. 4. ಹಿರಣ್ಯದಾನ (ಬಂಗಾರ) 5. 
ಆಜ್ಯದಾನ(ತುಪ್ಪ). 6. ವಸ್ತ್ರದಾನ. 7. ಧಾನ್ಯದಾನ (ಭತ್ತ ಅಥವಾ ಅಕ್ಕಿ, ಗೋಧಿ, 


68 ಭಾದ್ರಪದಮಾಸ 


ನವಣೆ, ಹೆಸರು, ಕಡಲೆ, ಉದ್ದು, ಎಳ್ಳು). 8. ಗುಡದಾನ (ಬೆಲ್ಲ). 
9. ರಜತದಾನ (ಬೆಳ್ಳಿ). 10. ಲವಣದಾನ (ಉಪ್ಪು). 


ಉಪ್ಪು, ಎಳ್ಳು, ತುಪ್ಪ ಇವುಗಳನ್ನು ಪಾತ್ರ ಸಮೇತ ಕೊಡಬೇಕು. 


ಗೋದಾನವನ್ನು ಸಾಲಂಕೃತವಾಗಿ ಮಾಡಬೇಕು. ಎಂದರೆ ವೈಭವವು ಇದ್ದಲ್ಲಿ 
ಕೊಂಬಿಗೆ ಬಂಗಾರ, ಗೊರಸಿಗೆ ಬೆಳ್ಳಿ, ಬೆನ್ನಿಗೆ ತಾಮ್ರದ ಅಲಂಕಾರ ಮಾಡಬೇಕು. 
ರೇಷೆವಸ್ತ್ರ ಹೊದ್ದಿಸಬೇಕು. ಹಾಲು ಕರೆಯುವ ಪಾತ್ರೆ, ನೀರು ಕುಡಿಸುವ ಪಾತ್ರೆ 
ಕೊಡಬೇಕು. ಕರು ಸಹಿತವಾಗಿರಬೇಕು. ಶಕ್ತಿಗೆ ತಕ್ಕಂತೆ ಒಂದು ವರ್ಷಕ್ಕಾಗುವಷ್ಟು 
ಅಥವ ತಿಂಗಳಿಗೆ ಆಗುವಷ್ಟು ಮೇವನ್ನು ಕೊಡಬೇಕು. 


ಇದಾವುದೂ ಆಗದಿದ್ದರೆ ಗೋದಾನವನ್ನು ಸಂಕಲ್ಪಿಸಿ ಹಿರಣ್ಯದಾನ ಮಾಡ- 
ಬಹುದು. ಒಂದು ಗೋದಾನಕ್ಕೆ ಬದಲಾಗಿ ಕೊಡಬೇಕಾದ ಚಿನ್ನದ ತೂಕ ಇವತ್ತಿನ 
ಲೆಕ್ಕದಂತೆ 40 ಗ್ರಾಂ. ಅಥವಾ ಅದರರ್ಧ, ಕಾಲು ಭಾಗ ಅಥವಾ 1/8 ಭಾಗ. 
ಅದೂ ಆಗದಿದ್ದವರು ಇಷ್ಟೇ ತೂಕದ ಬೆಳ್ಳಿಯನ್ನು ಕೊಡಬಹುದು. 


ಭೂದಾನಕ್ಕೆ ಬದಲಾಗಿ ಗೋಪೀಚಂದನವನ್ನು ಕೊಡಬಹುದು. ಇದು ಬಡವರ 
ವಿಷಯ. ಸಾಧ್ಯವಾದಲ್ಲಿ ಸಾಕ್ಷಾತ್ತಾಗಿ ಭೂದಾನ ಮಾಡಬೇಕು. ನೂರು ಗೋವುಗಳು 
ಮಲಗುವುದಕ್ಕೆ ಸಾಕಾಗುವಷ್ಟು ಭೂಮಿಗೆ ಗೋಚರ್ಮ ಎನ್ನುತ್ತಾರೆ. ಇಷ್ಟು 
ಭೂದಾನದಿಂದ ಮಹಾಪುಣ್ಯವುಂಟು. 


ಈ ಮೇಲೆ ಹೇಳಿದ ದಾನಗಳಲ್ಲದೇ ಸಾಲಿಗ್ರಾಮ, ಸಚ್ಛಾಸ್ತ್ರಪುಸ್ತಕ, ಉದಕುಂಭ, 
ಪದದಾನ (ಛತ್ರಿ, ಪಾದರಕ್ಷೆ, ಚಾಪೆ, ದಂಡ), ಶಯ್ಯಾದಾನ ಇವುಗಳನ್ನು 
ಮಾಡಬಹುದು. 


ಷರಾ - ಈ ಮೇಲೆ ಹೇಳಿದ ದಾನಗಳನ್ನು ಈಗ ಕೊಟ್ಟಿದ್ದಲ್ಲಿ 13ನೆಯ ದಿನ 
ಕೊಡದಿದ್ದರೂ ಪರವಾಗಿಲ್ಲ. ಈಗ ಕೊಡಲು ಆಗದಿದ್ದರೆ 13ನೇ ದಿನ ಕೊಡಲೇ 
ಬೇಕು. ಅಥವಾ ಒಂದು ಸಲ ವಿಸ್ತಾರವಾಗಿ ಕೊಟ್ಟು ಮತ್ತೊಂದು ಸಲ ಸಂಕ್ಷೇಪವಾಗಿ 
ಕೊಡಬಹುದು. 


ಭಾದ್ರಪದ ಕೃಷ್ಣಪಕ್ಷ 69 
ಗೋದಾನಗಳು 


ಪಿತೃಗಳ ಮರಣದ ನಿಮಿತ್ತವಾಗಿ 5 ಗೋದಾನಗಳನ್ನು ಮಾಡಬೇಕು. 

1. ಉತ್ಕಾಂತಿಗೋದಾನ - ಮರಣದ ಮುಂಚೆ ಈ ಗೋದಾನ 
ಮಾಡುವುದರಿಂದ ಜೀವನು ತಾನು ಸುಖವಾಗಿ ದೇಹವನ್ನು ಬಿಟ್ಟು ಹೋಗುತ್ತಾನೆ. 

2. ಖಣಧೇನು ದಾನ - ಈ ದಾನದಿಂದ ಆ ಜೀವಿಗೆ ಈ ಲೋಕದ ಯಣ 
ಪರಿಹಾರವಾಗುತ್ತದೆ. 

3. ಯಮಧೇನು(ಪಾಪಧೇನು) ದಾನ - ಈ ದಾನದಿಂದ ಯಮಭಟರ 
ಭಯವು ತಪ್ಪತ್ತದೆ. 

4. ಮೋಕ್ಷಧೇನುದಾನ - ಇದರಿಂದ ಉತ್ತಮಗತಿ ದೊರೆಯುತ್ತದೆ. 


5. ವೈತರಣೀಗೋದಾನ — ಇದನ್ನು ಮರಣ ಹೊಂದಿದ ನಂತರ 6 ತಿಂಗಳಿಗೆ 
ಮುಂಚೆ ಮಾಡಬೇಕು. ಇದರಿಂದ ಯಮಮಾರ್ಗದಲ್ಲಿ ಸಿಗುವ ವೈತರಣೀ ಎಂಬ 


ನದಿಯನ್ನು ದಾಟಲು ಅನುಕೂಲವಾಗುತ್ತದೆ. 
ಸೂಚನೆ - ಗೋಪೀಚಂದನ ದಾನವು ಸಣ್ಣದಾನದಂತೆ ಕಂಡರೂ 
ಮಹಾಪುಣ್ಯಕರ. 


ಶ್ರೀಮದಾಚಾರ್ಯರು ಶ್ರೀಕೃಷ್ಣಾಮೃತಮಹಾರ್ಣವದಲ್ಲಿ ಒಂದು ಸಾಸಿವೆ 
ಕಾಳಿನಷ್ಟು ಗೋಪೀಚಂದನ ದಾನ ಮಾಡಿದರೂ ಮೇರುಪರ್ವತದಷ್ಟು ಬಂಗಾರ 
ದಾನ ಮಾಡಿದ ಪುಣ್ಯಬರುತ್ತದೆ ಎಂದು ಹೇಳಿರುತ್ತಾರೆ. ಆದ್ದರಿಂದ ಎಷ್ಟು 
ಬ್ರಾಹ್ಮಣರು ಸಿಗುತ್ತಾರೋ ಅಷ್ಟು ಜನಗಳಿಗೂ ಯಥಾಶಕ್ತಿ ದಕ್ಷಿಣಸಮೇತ 
ಗೋಪೀಚಂದನದಾನ ಮಾಡಬೇಕು. 
ವಿವಿಧಮರಣಗಳಲ್ಲಿಕರ್ತವ್ಯ 


ಖಟ್ವಾಮರಣ — ಮಂಚ ಅಥವಾ ಹಾಸಿಗೆಯ ಮೇಲೆ ಮರಣ ಆಗುವುದು 
ಒಳ್ಳೆಯದಲ್ಲ. ಹಾಗೆ ಆದಲ್ಲಿ ಅದಕ್ಕೆ ಶಾಂತಿಯನ್ನು ಮಾಡಬೇಕು. ಈ ದೋಷ- 
ಶಾಂತಿಗಳ ಪೈಕಿ ಅಷ್ಟಾಕ್ಷರಮಂತ್ರಜಪವೂ ಒಂದು. ಪುತ್ರನು ಶುದ್ಧಿಯಾದ ನಂತರ 
ಯಥಾಶಕ್ತಿ 10,000 ಅಥವಾ 1ಲಕ್ಷ ಜಪಮಾಡಿ ಆ ಪುಣ್ಯವನ್ನು ಧಾರೆ 


70 ಭಾದ್ರಪದಮಾಸ 


ಎರೆಯುವುದರಿಂದ ಈ ದೋಷವು ಪರಿಹಾರವಾಗುತ್ತದೆ. ಅಥವಾ ವೇದಪಾರಾಯಣ 
ಮಾಡಬಹುದು. (ನಿರ್ಣಯಸಿಂಧು ಪು. 389) 


2. ಕುಷ್ಠರೋಗಿಯ ಮರಣ - ಕುಷ್ಠರೋಗಿಯು ಮೃತನಾದರೆ ದೇಹವನ್ನು 
ಗೋಷ್ಯ(ಕೊಟ್ಟಿಗೆ)ಯಲ್ಲಿ ಮೂರು ದಿನ ಹೂತಿಟ್ಟು, ನಂತರ ಬೇರೆಯ ಕಡೆ 
ತೆಗೆದುಕೊಂಡು ಹೋಗಿ ಸುಡಬೇಕು. ಸುಡುವುದಕ್ಕೆ ಮುಂಚೆ ಷಡಬ್ಧಪ್ರಾಯಶ್ಚಿತ್ರ- 
ವನ್ನು ಪ್ರತ್ಯಾಮ್ನಾಯದಿಂದ ಮಾಡಬೇಕು. 


3. ಸಕೇಶಾವಿಧವಾಮರಣ - ಸಕೇಶಿಯಾದ ವಿಧವೆಯ ಮರಣವಾದರೆ 
ಮುಂಡನ ಮಾಡಿಸಿ ಸಂಸ್ಕಾರ ಮಾಡಬೇಕು. 


4. ರಜಸ್ವಲಾಮರಣ - ರಜಸ್ವಲೆಯ ಮರಣವಾದರೆ ರಜಸ್ಸನ್ನು ಚೆನ್ನಾಗಿ 
ತೊಳೆದು ಸ್ನಾನ ಮಾಡಿಸಿ, ವಸ್ತ್ರಾಂತರ ಮಾಡಿ ಕಟ್ಟಿಗೆ ಸುಡುವಂತೆ ಸುಡಬೇಕು. 
ಮೂರುದಿನವಾದ ಮೇಲೆ ಅಸ್ಥಿಗಳನ್ನು ಮಂತ್ರಪೂರ್ವಕವಾಗಿ ಸಂಸ್ಕಾರಮಾಡಬೇಕು. 
ಅಥವಾ ಆಗಲೇ ಚಾಂದ್ರಾಯಣವು್ರತಪ್ರಾಯಶ್ರಿತ್ರವನ್ನು ಪ್ರತ್ಯಾಮ್ನಾಯದಿಂದ ಮಾಡಿ, 
ಜವೇಗೋಧಿ ಹಿಟ್ಟಿನಿಂದ ಲೇಪಮಾಡಿ, ಮೊರದ ನೀರಿನಿಂದ 108 ಆವರ್ತಿ ಸ್ನಾನ 
ಮಾಡಿಸಿ ವಸ್ತಾಂತರಮಾಡಿ ಮಂತ್ರಪೂರ್ವಕವಾಗಿ ಸುಡಬೇಕು. ಬಾಣಂತಿಯು 
ಸತ್ತರೂ ರಜಸ್ವಲಾಮರಣದಂತೆಯೇ ತಿಳಿಯಬೇಕು. 


5. ಗರ್ಭಿಣೀ ಮರಣ - ಗರ್ಭಿಣಿಯು ಮೃತಳಾದರೆ ಮಗುವನ್ನು ಈಚೆ 
ತೆಗೆದು ದಹನ ಮಾಡಬೇಕು. ಮಗುವು ಸತ್ತಿದ್ದರೆ ಅದನ್ನು ಹೂಳಬೇಕು. ಬದುಕಿದ್ದರೆ 
ಅದನ್ನು ಸ್ವೀಕಾರಮಾಡುವ ಕ್ರಮ ನಿರ್ಣಯಸಿಂಧುವಿನಲ್ಲಿದೆ. 


6. ಬ್ರಹ್ಮಚಾರಿಯ ಮರಣ - ಬ್ರಹ್ಮಚಾರಿಯ ಮರಣವಾದರೆ ಆತನು ವಯಸ್ಸು 
ಮೀರಿದವನಾದರೆ ಶವವನ್ನು ಅರಿಶಿನದ ಪಂಚೆಯಿಂದ ಸುತ್ತಿ ಅರ್ಕವಿವಾಹ ಮಾಡಿ 
ಸಂಸ್ಕಾರ ಮಾಡಬೇಕು. ಮುಂದೆ ಹೇಳುವಂತೆ 11ದಿವಸಗಳ ಕಾರ್ಯಗಳನ್ನು ಮಾಡಿ, 
ನಾರಾಯಣಬಲಿ ಮಾಡಬೇಕು. ಸಪಿಂಡೀಕರಣ ಮಾಡಬಾರದು. 30 
ಬ್ರಹ್ಮಚಾರಿಗಳಿಗೆ ಕೌಪೀನ, ಕೃಷ್ಣಾಜಿನ, ಗೋಪೀಚಂದನ, ತುಲಸೀಮಾಲೆ ಇತ್ಯಾದಿ- 
ಗಳನ್ನು ಕೊಡಬೇಕು. 


ಭಾದ್ರಪದ ಕೃಷ್ಣಪಕ್ಷ 71 

7. ಅನುಪನೀತಮರಣ - ಉಪನಯನದ ವಯಸ್ಸು ಮೀರಿ ಉಪನಯನ- 
ಎಲ್ಲದೇ ಮೃತನಾದರೆ ಶವಕ್ಕೆ ಉಪನಯನ ಮಾಡಿ ಸಂಸ್ಕಾರ ಮಾಡಬೇಕು. 11ನೆಯ 
ದಿನ ನಾರಾಯಣಬಲಿ ಮಾಡಬೇಕು. ಐದು ವರ್ಷ ದಾಟಿದ್ದರೂ ಹೀಗೆಯೇ 
ಸಂಸ್ಕಾರ ಮಾಡಬೇಕೆಂದು ಗರುಡಪುರಾಣದಲ್ಲಿದೆ. 

ಉಪನಯನದ ವಯಸಿಗೆ ಮುಂಚೆ ಮೃತನಾದರೆ ಮಂತ್ರವಿಲ್ಲದೇ ದಹನ. 
ಬೇರೆ ಸಂಸ್ಕಾರಗಳು ಇಲ್ಲ. ಬಾಲಕಿಯರ ಮರಣದಲ್ಲೂ ಹೀಗೇ ತಿಳಿಯಬೇಕು. ಆ 
ವಯಸ್ಸಿನ ಮಕ್ಕಳಿಗೆ ವಸ್ತ್ರ , ಹಣ್ಣು, ಪಾಯಸ ಇತ್ಯಾದಿ ಕೊಡಬೇಕು. 

8. ಕನ್ಯಾಮರಣ - ಕನ್ಯೆಯೆಂದರೆ ವಿವಾಹವಾಗದೇ ಇದ್ದ ಹೆಣ್ಣುಮಗಳು. 
ಕನ್ಯೆಯ ಮರಣವಾದಾಗ ಯಾವ ಸಂಸ್ಕಾರವೂ ಇಲ್ಲ. ಕೇವಲ ಕಟ್ಟಿಗೆಯಂತೆ ದಹನ 
ಮಾಡುವುದು ಎಂದು ಪ್ರಾಯಃ ಲೋಕದಲ್ಲಿ ಹೇಳುತ್ತಿದ್ದಾರೆ. ಆದರೆ ಎಲ್ಲೋಜಿ 
ಧರ್ಮಶಾಸ್ತ್ರದಲ್ಲಿ ಸಪ್ರಮಾಣಕವಾಗಿ ಕನ್ಯೆಯ ಮರಣದಲ್ಲಿಯೂ ಸಹ ಬ್ರಹ್ಮ 
ಚಾರಿಯ ಮರಣದಲ್ಲಿ ಮಾಡಿದಂತೆ ಅರ್ಕವಿವಾಹ ಮಾಡಿ ನಾರಾಯಣ ಬಲಿ 
ಮಾಡಬೇಕೆಂದು ಸ್ಪಷ್ಟವಾಗಿ ಹೇಳಿದೆ. ಈ ಬಗ್ಗೆ ಧರ್ಮಶಾಸ್ತ್ರಕ್ಕೆ ಕಟ್ಟು ಬೀಳುವವರು 
ಅವಶ್ಯ ಗಮನ ಕೊಡಬೇಕು. 

9. ಶಿಶುಮರಣ - ಹಲ್ಲು ಬರದೇ ಇರುವ ಅಥವಾ 11ತಿಂಗಳು ಮೀರದಿರುವ 
ಶಿಶು ಮೃತವಾದರೆ ದಹನವಿಲ್ಲ. ಹೂಳಬೇಕು. ಶಿಶುಗಳಿಗೆ ವಸ್ತ್ರ , ಹಾಲು, ಬೆಣ್ಣೆ 
ಕೊಡಬೇಕು. 27 ತಿಂಗಳವರೆಗೆ ದಹನವಿಲ್ಲಎಂದು ಕೆಲವರ ಅಭಿಪ್ರಾಯ. 


ಮರಣದಿನದ ಕರ್ತವ್ಯ 


ಮರಣ ಹೊಂದಿದವರಿಗೆ ಮಾಡಬೇಕಾದ ಸಂಸ್ಕಾರಗಳ ವಿವರಣೆಯು 
ಪ್ರಯೋಗಪಾರಿಜಾತ, ಬ್ರಹಕರ್ಮಸಮುಚ್ಛ್ಚಯ ಮೊದಲಾದ ಗ್ರಂಥಗಳಲ್ಲಿ ದೊರೆ- 
ಯುತ್ತದೆ. ಪ್ರಯೋಗಸ್ಥರು ಅವುಗಳನ್ನು ತಿಳಿದುಕೊಂಡು ಮಾಡಿಸಬೇಕು. ಆ 
ವಿವರಣೆಯನ್ನು ಕೊಡುವುದು ಈ ಲೇಖನದ ಉದ್ದೇಶವೂ ಅಲ್ಲ, ಸಾಧ್ಯವೂ ಅಲ್ಲ. 
ಮತ್ತೇನೆಂದರೆ ಕೆಲವು ಕಡೆ ಧರ್ಮಶಾಸ್ತ್ರ ಹೇಳುವುದು ಬೇರೆ ಲೋಕದ ಆಚರಣೆ 
ಬೇರೆಯಾಗಿದೆ. ಅದನ್ನು ಸೂಚಿಸಿ ಅವಶ್ಯಮಾಡಬೇಕಾದ ಕೆಲವೊಂದು ಕರ್ತವ್ಯ- 


ಗಳನ್ನು ಮಾತ್ರ ಇಲ್ಲಿ ಹೇಳುತ್ತೇವೆ. 


72 ಭಾದ್ರಪದಮಾಸ 


ಪಿತ್ಠೃಗಳು ಮರಣ ಹೊಂದಿದಾಗ ಮುಂದಿನ ಕಾರ್ಯಗಳನ್ನು ದೂರದೇಶ- 
ದಲ್ಲಿರುವ ಯಾರೋ ಬಂಧುಗಳು 'ಬರಲಿ ಎಂದು ತಡ ಮಾಡಬಾರದು. ಆದಷ್ಟು 
ಜಾಗ್ರತೆ ಕೆಲಸಗಳನ್ನು ಮುಂದುವರೆಸಬೇಕು. ಏನೇ ಕಾರಣದಿಂದ ಶವವನ್ನು ತಂಗಳು 
ಮಾಡಬಾರದು. ಹಾಗೆಂದರೆ, ಯಾವ ದಿನ ಮೃತರಾಗಿದ್ದಾರೋ ಅಂದೇ ಸಂಸ್ಕಾರ 
ಮಾಡಬೇಕು. ಮಾರನೇ ದಿನಕ್ಕೆ ಮುಂದೂಡಬಾರದು. ಹಿರಿಯ ಮಗನೇ ಇರ- 
ಬೇಕೆಂಬ ನಿಯಮವಿಲ್ಲ. ಹಿರಿಯ ಮಗನು ದೂರದಲ್ಲಿದ್ದು ಸಕಾಲಕ್ಕೆ ಬರಲು 
ಆಗದೇ ಇದ್ದಲ್ಲಿ ಯಾವ ಮಗನು ಹತ್ತಿರವಿದ್ದಾನೋ ಆ ಮಗನೇ ಕಾರ್ಯ ನಿರ್ವ- 
ಹಿಸಬಹುದು. ಹಿರಿಯ ಮಗನು ಬಂದ ಮೇಲೆ ಅವನು ಮುಂದುವರೆಸುತ್ತಾನೆ. 


ಪಿತೃಗಳ ಮರಣವಾದಾಗ ಮಕ್ಕಳು ಅವಶ್ಯವಾಗಿ ಮುಂಡನ ಮಾಡಿಸಿಕೊಳ್ಳ- 
ಬೇಕು. ಈಗಿನ ಕಾಲದಲ್ಲಿ ಕಛೇರಿಗೆ ಹೋಗುವ ಕೆಲವರು ಮುಂಡನ ಮಾಡಿಸಿ- 
ಕೊಳ್ಳುತ್ತಿಲ್ಲ. ಅದು ಸರಿಯಲ್ಲ. ಏಕೆಂದರೆ - "ಮುಂಡನ ಮಾಡಿಸಿಕೊಳ್ಳದಿದ್ದವನು 
ಮಗನೇ ಅಲ್ಲ' ಎಂದು ಗರುಡಪುರಾಣದಲ್ಲಿ ಹೇಳಿದೆ. ತಂದೆಗಾಗಲೀ, ತಾಯಿ- 
ಗಾಗಲೀ ಶವಕ್ಕೆ ಸ್ನಾನ ಮಾಡಿಸಿದ ಮೇಲೆ ಗೋಪೀಚಂದನ ಹಚ್ಚಲು ಮರೆಯ- 
ಬಾರದು. 


ಪಿತೃಗಳು ತಾನು ಸಣ್ಣ ಮಗುವಾಗಿದ್ದಾಗ ತನ್ನನ್ನು ಎತ್ತಿ ಇಳಿಸಿದ್ದರು. ಈ 
ಯಣವನ್ನು ತೀರಿಸಲು ಮಗನು ಅವಶ್ಯವಾಗಿ ಶವವನ್ನು ಹೊರಬೇಕು. ಹೀಗೆ 
ಹೊತ್ತುಕೊಂಡು ಹೋದರೆ ಹೆಜ್ಜೆ ಹೆಜ್ಜೆಗೂ ಅಶ್ವಮೇಧಯಾಗದ ಪುಣ್ಯ ಬರುತ್ತದೆ. 
ಆದ್ದರಿಂದ ಶವವನ್ನು ವಾಹನದಲ್ಲಿ ಸಾಗಿಸಬಾರದು. ಹೆಜ್ಜೆ ಹೆಜ್ಜೆಗೂ ನಾರಾಯಣ 
ಸ್ಮರಣೆ ಮಾಡುತ್ತಾ ಹೋಗಬೇಕು. 


ಆ ಕಾಲದಲ್ಲಿ ಕರ್ತೃಗಳ ಮೈಮೇಲೆ ಬಂಗಾರ ಇರಬಾರದು. ಹೊರುವಾಗ 
ಹಿಂದಿರುಗಿ ನೋಡಬಾರದು. ಅಗ್ನಿಗೂ ಶವಕ್ಕೂ ಮಧ್ಯೆ ಯಾರೂ ಹೋಗಬಾರದು. 
ಯಜ್ಞೋಪವೀತವನ್ನು ವನಮಾಲಿಕೆ ಹಾಕಿಕೊಂಡು, ಶಿಖೆಯನ್ನು ಬಿಚ್ಚಿಕೊಂಡು 
ಹೋಗಬೇಕು. ಹಿರಿಯನು ಮುಂದೆ ಅವನ ಹಿಂದೆ ಅವನಿಗಿಂತ ಕಿರಿಯ ಹೀಗೆ 
ಕ್ರಮವಾಗಿ ಹೋಗಬೇಕು. ಅಕಸ್ಮಾತ್ತಾಗಿ ಶವವು ಬಿದ್ದರೆ ಶವಪತನಶಾಂತಿಯನ್ನು 
ಮಾಡಬೇಕು. 


ಭಾದ್ರಪದ ಕೃಷ್ಣಪಕ್ಷ 73 


ಶವದಹನ ಮಾಡುವಾಗ ತುಳಸೀಕಾಷ್ಠವನ್ನು ಹಾಕಬೇಕು. ಹಾಗೆ ಮಾಡಿದರೆ 
ಪ್ರಯಾಗದಲ್ಲಿ ದಹನ ಮಾಡಿದ ಪುಣ್ಯಬರುತ್ತದೆ. 


ಧನಿಷ್ಠಾಪಂಚಕ, ತ್ರಿಪಾದಿನಕ್ಷತ್ರಗಳು, ತ್ರಿಪುಷ್ಠರಯೋಗ, ದ್ವಿಪುಷ್ಠರಯೋಗ 
ಹಾಗೂ ಮಂಗಳವಾರ ಮೃತರಾದರೆ ಆ ಶರೀರದ ಜೊತೆಯಲ್ಲಿ ಇನ್ನೊಂದು 
ದರ್ಭೆಯ ಪ್ರತೀಕವನ್ನು ಹಾಕಿ ದಹನ ಮಾಡಬೇಕು. ಆದರೆ ಬದಲಾಗಿ ಈಗ 
ಲೋಕದಲ್ಲಿ ಕಬ್ಬಿಣದ ಮೊಳೆ ಹಾಕುವ ಪದ್ಧತಿ ಬಂದಿದೆ. 


ಈಗ ಲೋಕದಲ್ಲಿ ಚಾಲ್ತಿ ಇರುವ ಮತ್ತೊಂದು ವಿಕೃತವಾದ ಆಚಾರ ಹೀಗಿದೆ 
- ಅದೇನೆಂದರೆ, ಶವದ ಮೈಮೇಲೆ ಇರುವ ಬಟ್ಟೆಗಳನ್ನೆಲ್ಲಾ ತೆಗೆದು ಮುತ್ತುಗದ 
ಎಲೆ ಅಥವಾ ಬೆರಣಿಯಿಂದ (ಗುಹ್ಯಸ್ಥಾನವನ್ನು) ಮುಚ್ಚಿ ಸುಡುತ್ತಿದ್ದಾರೆ. ಇದು 
ಶುದ್ಧತಪ್ಪು. ಏಕೆಂದರೆ ಧರ್ಮಶಾಸ್ತ್ರಗಳು ಎಂತಹ ಬಡವನೇ ಆದರೂ ಒಂದು ಸಣ್ಣ 
ಬಟ್ಟೆಯನ್ನಾದರೂ ಹೊದ್ದಿಸಿಯೇ ಸುಡಬೇಕೆಂದು ಹೇಳುತ್ತವೆ. - 


ಸ್ನಾನಂ ಪ್ರೇತಸ್ಯ ಪುತ್ರಾದ್ಯೈಃ ವಸ್ತ್ರಾದ್ಯೆಃ ಪೂಜನಂ ತತಃ । 


ನಗ್ನದೇಹಂ ದಹೇನ್ಸೈವ ಕಿಂಚಿದ್ದೇಯಂ ಪರಿತ್ಯಜೇತ್‌ ॥ - ಪ್ರಚೇತ ವಚನ 
ದರಿದ್ರೋತಪಿ ನ ದಗ್ಗವ್ಯೋ ನಗ್ಗಃ ಕಸ್ಯಾಂಚಿದಾಪದಿ | -ಮಾಧವೀಯ ಬ್ರಾಹ್ಮವಚನ 
ಪ್ರೇತಶ್ಚನ ನಗ್ನೋ ದಗ್ಗವ್ಯಃ- ಧರ್ಮಸಿಂಧು ಪುಟ. ೬೫೫ 

ಹಾಗಾದರೆ "ಹುಟ್ಟುವಾಗ ಹೋಗುವಾಗ ಗೇಣುಬಟ್ಟೆ ಕಾಣಲಿಲ್ಲ' ಎಂಬ 
ಪುರಂದರ ದಾಸರ ಮಾತಿಗೆ ಏನು ಅರ್ಥ ಎಂದು ಕೆಲವರು ಕೇಳುತ್ತಾರೆ. ಇದಕ್ಕೆ 
ಅರ್ಥವೇನೆಂದರೆ ಸಾಯುವಾಗ ಮೈಮೇಲೆ ಇದ್ದ ಯಾವ ಬಟ್ಟೆಯೂ ಇರಬಾರದು 
ಎಂದು. ಶವಕ್ಕೆ ಸ್ನಾನ ಮಾಡಿಸಿದ ಮೇಲೆ ಹೊದ್ದಿಸಿದ ಹೊಸಬಟ್ಟೆಯನ್ನು ತೆಗೆಯ 
ಬಾರದು. ಅದರ ಸಮೇತವಾಗಿಯೇ ದಹನ ಮಾಡಬೇಕು. 

ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೇನೆಂದರೆ, ಕರ್ಮವನ್ನು 
ಆರಂಭಿಸಲು 3ನೆಯ ದಿನ 5ನೆಯದಿನ ಎಂದು ಕಾಯುವುದು. ಮೊದಲೆಯ 
ದಿನವೇ ಆರಂಭ ಮಾಡುವುದು ಉತ್ತಮಪಕ್ಷ. ಕರ್ತೃವಿನ ಪತ್ನಿ ರಜಸ್ವಲೆಯಾಗಿದ್ದರೆ 
ಐದನೆಯ ನೀರಿನ ದಿನ ಆರಂಭಿಸಬೇಕು. 


74 ಭಾದ್ರಪದಮಾಸ 


ದಹನ ಮಾಡಿ ಹಿಂತಿರುಗಿದ ನಂತರ ಕುಲಸ್ತ್ರೀಯರು ಮನೆಗೆ ಅರಳನ್ನು 
ಎರಚಬೇಕು. ಮತ್ತು ಗರಿಕೆಯನ್ನು ಹಾಕಬೇಕು. ಇದರಿಂದ ಕುಲವು ಅರಳುತ್ತದೆ. 
ಮತ್ತು ಗರಿಕೆಯಂತೆ ಬೆಳೆಯುತ್ತದೆ. 


ಕರ್ತೃಗಳು ದಹನಮಾಡಿ ಹಿಂತಿರುಗುವಾಗ ಅವರ ಪತ್ನಿಯರು ಎದುರಿಗೆ 
ಇರಬಾರದು. ಕನ್ನಡಿ ಮತ್ತು ಒಂದು ತಟ್ಟೆಯನ್ನು ಕಾಣುವಂತೆ ಇಡಬೇಕು. ಅದರಲ್ಲಿ 
ಮುಖವನ್ನು ನೋಡಿಕೊಂಡು ಮನೆಗೆ ಪ್ರವೇಶ ಮಾಡಬೇಕು. (ಅವಲಕ್ಕಿ ಮೊಸರು 
ಬಾಯಿಗೆ ಹಾಕಿಕೊಳ್ಳುವುದೂ ಸಹ ಇದೆ). 


ಮನೆಗೆ ಪ್ರವೇಶ ಮಾಡುವಾಗ ಮೊದಲು ಕಿರಿಯ. ಅನಂತರ ಕ್ರಮವಾಗಿ 
ಹಿರಿಯರು ಪ್ರವೇಶ ಮಾಡಬೇಕು. 


ಶವ ಸರ್ಶಮಾಡಿದವರು ಶುದ್ಧಿಗಾಗಿ ಅವಗಾಹನ ಸ್ನಾನ ಮಾಡಬೇಕು. ಹಾಗೂ 
ಕೆಂಡ ಮತ್ತು ಗೋಮಯವನ್ನು ಮುಟ್ಟಬೇಕು. ಯಜೊ ಸ್ಲೀಪವೀತ ಬದಲಾಯಿಸ 
-ಬೇಕು. ಆ ದಿನ ದೇವರಪೂಜೆ ಮಾಡಬಾರದು. 


ಅಸ್ಥಿಸಂಚಯನ 


ಅಸ್ಥಿಸಂಚಯನವನ್ನು 1,2,3,4,7 ಅಥವಾ 9ನೇ ದಿನ ಮಾಡಬಹುದು. ಆ ದಿನ 
ದ್ವಿಪಾದಿ, ತ್ರಿಪಾದಿ, ಜನ್ಮನಕ್ಷತ್ರ ಇರಬಾರದು. ಮಂಗಳವಾರ, ಶನಿವಾರ 
ಆಗಿರಬಾರದು. ಸಮೀಪದಲ್ಲಿರುವ ಮಹಾನದಿಯಲ್ಲಾಗಲೀ, ಅಥವಾ ಪ್ರಶಸ್ತವಾದ 
ಕೆರೆ ಮೊದಲಾದ ಜಲಾಶಯಗಳಲ್ಲಿ ಮಾಡಬಹುದು. ಗಂಗೆಯಲ್ಲಿ ಅಸ್ಥಿಯನ್ನು 
ಹಾಕಿದರೆ ಎಷ್ಟು ಕಾಲ ಗಂಗೆಯಲ್ಲಿ ಬಿದ್ದಿರುತ್ತದೋ ಅಷ್ಟು ಕಾಲ ಪಿತೃಗಳಿಗೆ ಸ್ವರ್ಗ- 
ಲೋಕವಾಸ ಆಗುತ್ತದೆ. ಹತ್ತು ದಿನದ ಒಳಗೆ ಗಂಗೆಯಲ್ಲಿ ಅಸ್ಥಿಯನ್ನು ಹಾಕುವುದು 
ವಿಶೇಷ ಫಲಪ್ರದ. ವಾಹನದ ಅನುಕೂಲ ಇರುವ ಈ ಕಾಲದಲ್ಲಿ ಇದಕ್ಕೆ 
ಪ್ರಯತ್ನಿಸಬಹುದು. ಕರ್ಮದೀಕ್ಷಿತನಾದ ಮಗನು ತಾನೇ ಹೋಗಲು ಸಾಧ್ಯವಿಲ್ಲ. 
ಆದ್ದರಿಂದ ನಂಬಿಕಸ್ಥರ ಕೈಯಲ್ಲಿ ಕಳುಹಿಸಬಹುದು. ಎಲ್ಲಾ ಆಸ್ತಿಯನ್ನೂ ಒಂದೇ ಕಡೆ 
ಹಾಕಬೇಕೆಂಬ ನಿಯಮವಿಲ್ಲ. ಆದ್ದರಿಂದ ಸ್ವಲ್ಪಭಾಗವನ್ನು ಕಾವೇರಿ ಮೊದಲಾದ 
ಸಮೀಪದ ನದಿಯಲ್ಲಿ ಹಾಕಿ ಸ್ವಲ್ಪಭಾಗವನ್ನು ಗಂಗೆಗೆ ಕಳುಹಿಸಬಹುದು. ಅಥವಾ 


ಭಾದ್ರಪದ ಕೃಷ್ಣಪಕ್ನ 75 
ಶುದ್ಧಿಗೊಳಿಸಿದ ಅಸ್ಥಿಗಳನ್ನು ಕೃಷ್ಣಾಜಿನ ಮೊದಲಾದ ಆವರಣ ಮಾಡಿ, ಅದನ್ನು 
ನೆಲದಲ್ಲಿ ಹೂತಿಟ್ಟುಕೊಳ್ಳಬೇಕು. ಮುಂದೆ ಅನುಕೂಲವಾದಾಗ ತಾನೇ ತೆಗೆದು- 
ಕೊಂಡು ಹೋಗಿ ಅದನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಬಹುದು. 


ಹತ್ತುದಿನದವರೆಗಿನ ಕೃತ್ಯ 


ಒಬ್ಬ ವ್ಯಕ್ತಿಯು ಮೃತನಾದ ಮೇಲೆ ಅವನಿಗೆ ಯಮಲೋಕಕ್ಕೆ ಪ್ರಯಾಣ 
ಮಾಡಲು ದೇಹವು ಬೇಕಾಗುತ್ತದೆ. ಹತ್ತು ದಿನಗಳ ಕರ್ಮಾಚರಣೆಯಿಂದ ಈ 
ದೇಹದ ಉತ್ಪತ್ತಿ ಹಾಗೂ ಬಲ ಉಂಟಾಗುತ್ತದೆ. ಇದಕ್ಕೋಸ್ಕರ ದಹನದಿನವನ್ನು 
ಆರಂಭಿಸಿ ಹತ್ತು ದಿನ ಹತ್ತು ಪಿಂಡಗಳನ್ನು ಕೊಡಬೇಕು. ಹಾಗೂ 1,3,5,7,9 
ದಿನಗಳಲ್ಲಿ ಆಪಸ್ತಂಭರು 11ನೆಯ ದಿನದಲ್ಲಿಯೂ ಶ್ರಾದ್ಧಗಳನ್ನು ಮಾಡಬೇಕು. 
ಇವುಗಳಿಗೆ ನವಶ್ರಾದ್ಧಗಳೆಂದು ಹೆಸರು. ಕರ್ಮವು ಆರಂಭ ಮಾಡಿದ ದಿನದಿಂದ 10 
ದಿನದ ಪರ್ಯಂತ ಪ್ರತಿನಿತ್ಯವೂ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಬೇಕು. 


ಹೀಗೆ ಭೋಜನ ಮಾಡಿದವರಿಗೆ ಸೂತಕಾನ್ನವನ್ನು ತಿಂದ ದೋಷವು ಬರುತ್ತದೆ. 
ಇದರ ಪರಿಹಾರಕ್ಕೆ ಒಂದು ಉಪಾಯವಿದೆ. ಅದೇನೆಂದರೆ ಮುಂದೆ ಪಿತೃಗಳ 
ಮರಣವು ಬರುತ್ತದೆ ಎಂದು ಗೊತ್ತಾದಾಗ ಮೊದಲೇ ಹತ್ತು ದಿನ ಬ್ರಾಹ್ಮಣರ 
ಭೋಜನಕ್ಕಾಗುವ ಖರ್ಚನ್ನು ತೆಗೆದಿಡಬೇಕು. ಹೀಗೆ ತೆಗೆದಿಟ್ಟ ಹಣದಲ್ಲಿಯೇ 
ಬ್ರಾಹ್ಮಣರ ಭೋಜನಕ್ಕಾಗುವ ಖರ್ಚನ್ನು ವಹಿಸಬೇಕು. 

ಈ ಹತ್ತುದಿವಸವೂ ಮೃತಸ್ಥಳದಲ್ಲಿ ದಕ್ಷಿಣಾಭಿಮುಖವಾಗಿ ದೀಪವನ್ನು 
ಹಚ್ಚಿಟ್ಟಿರಬೇಕು. ಪ್ರತಿನಿತ್ಯವೂ ಒಂದು ದೊನ್ನೆಯಲ್ಲಿ ಹಾಲು, ಮತ್ತೊಂದು 
ದೊನ್ನೆಯಲ್ಲಿ ನೀರನ್ನು ಇಡಬೇಕು. ಈ ನೀರಿನಲ್ಲಿ ಸ್ನಾನ ಮಾಡು, ಈ ಹಾಲನ್ನು ಕುಡಿ 
ಎಂದು ಹೇಳಬೇಕು. ಇದನ್ನು ಇಡುವ ಉದ್ದೇಶವೇನೆಂದರೆ, ಆ ಜೀವಿಗೆ ದೇಹದ 
ಮೇಲಿನ ಅಭಿಮಾನವು ಹೋಗಿರುವುದಿಲ್ಲ. ದಹನದಿಂದಾಗಿ ಮೈಯೆಲ್ಲಾಉರಿದಂತೆ 
ಆಗುತ್ತಿರುತ್ತದೆ. ಈ ನೀರು ಹಾಲು ಇಡುವುದರಿಂದ ಆ ತಾಪದ ಶಾಂತಿಯು 
ಆಗುತ್ತದೆ. 

ಕರ್ತೃವು ತನಗೆ ಬಡಿಸಿರುವ ಅನ್ನದಲ್ಲಿ ಒಂದು ಹಿಡಿ ಅನ್ನವನ್ನು ತೆಗೆದುಕೊಂಡು 


76 ಭಾದ್ರಪದಮಾಸ 


ಪಿತೃವಿನ ನಾಮ, ಗೋತ್ರಗಳನ್ನು ಹೇಳಿ ಭೂಮಿಯ ಮೇಲೆ ಹಾಕಬೇಕು (ಬಲಿ- 
ಹರಣದಲ್ಲಿದ್ದಂತೆ). ಮತ್ತೊಂದು ಮಾಡಬೇಕಾದ ಕೆಲಸವೇನೆಂದರೆ, ಎರಡನೆಯ 
ದಿನ ಅಥವಾ ಮೂರನೆಯ ದಿನ ಅಂಕುರಾರ್ಪಣ ಮಾಡಬೇಕು. ಹಾಗೆಂದರೆ 
ಒಂದು ಮಣ್ಣಿನ ತಟ್ಟೆಯಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ ಭತ್ತ, ಗೋಧಿ, ಹೆಸರು, 
ಎಳ್ಳು ಮೊದಲಾದವನ್ನು ಬಿತ್ತಬೇಕು. ಹತ್ತನೆಯ ದಿನದ ಹೊತ್ತಿಗೆ ಪೈರು ಬಂದಿ- 
ರುತ್ತದೆ, ಅದನ್ನು ಪ್ರೇತನಿಗೆ ಗಡ್ಡ, ಮೀಸೆಗಳೆಂದು ಸಮರ್ಪಣೆ ಮಾಡಬೇಕು. ಈ 
ಹತ್ತು ದಿವಸಗಳಲ್ಲಿ ಗರುಡಪುರಾಣ ಪ್ರೇಶಕಾಂಡವನ್ನು ಹೇಳಿಸಿ ಅದನ್ನು ಶ್ರದ್ಧೆಯಿಂದ 
ಕೇಳಬೇಕು. ಅದರಲ್ಲಿ ಹೇಳಿದಂತೆ ನಡೆದುಕೊಳ್ಳಬೇಕು. ಎಚ್ಚರಿಕೆ - ಮುತ್ತೈದೆಯು 
ಸತ್ತಾಗ ಗರುಡಪುರಾಣವನ್ನು ಹೇಳಿಸಬಾರದು ಎಂದು ಕೆಲವರು ಮೋಸ ಮಾಡು- 
ತ್ತಾರೆ. ಈ ಮೋಸಕ್ಕೆ ಒಳಗಾಗಬೇಡಿ. 

ಪ್ರೇತಕಾರ್ಯವು ಮುಗಿಯುವವರೆಗೆ ಕರ್ತೃವು (ಶುಭಸ್ವೀಕಾರದ ವರೆಗೆ) 
ಹಾಲು, ಹಣ್ಣು, ಸಿಹಿ, ಪಾಯಸ ಇವುಗಳನ್ನು ಸ್ವೀಕರಿಸಬಾರದು. ಪ್ರತಿನಿತ್ಯ ರಾತ್ರಿ 
ನೀರು ಮಾತ್ರ ತೆಗೆದುಕೊಳ್ಳಬಹುದು. ಈ ಹತ್ತುದಿನವೂ ಕರ್ತೃಗಳ ಪತ್ನಿಯರು 
ತಲೆಯ ಮೇಲೆ ಸ್ನಾನವನ್ನು ಮಾಡಬೇಕು. 


ಹತ್ತನೆಯ ದಿನದ ಕೃತ್ಯ 


ಹತ್ತನೆಯ ದಿನ ಧರ್ಮೋದಕವನ್ನು ಕೊಡಬೇಕು. ಧರ್ಮೋದಕ ಎಂದರೆ 
ಪುಣ್ಯವನ್ನು ಧಾರೆ ಎರೆದು ಕೊಡುವುದು ಎಂದು ಕೆಲವರು ತಿಳಿದಿದ್ದಾರೆ. ಹಾಗಲ್ಲ. 
ಮೃತರ ಖಯಣವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಸರ ' ಕೊಡತಕ್ಕಂಥ 
ತಿಲೋದಕ. ಹೀಗೆ ಕೊಡುವಾಗ ಪುಣ್ಯವನ್ನೂ ಕೂಡ ಸಂಕಲ್ಪ ಮಾಡುವ ಪದ್ಧತಿ 
ಇದೆ. ಈ ಧರ್ಮೋದಕವನ್ನು ಬಂಧು, ಮಿತ್ರರುಗಳು ಎಲ್ಲರೂ ಕೊಡಬಹುದು. 
ತಂದೆ,ತಾಯಿಗಳು ಇದ್ದ ಮಕ್ಕಳು ಹಾಗೂ ಸುಮಂಗಲಿಯರು ಕೊಡಬಾರದು ಎಂಬ 
ನಿಷೇಧವೇನೂ ಇಲ್ಲ. 


ಈ ಹತ್ತನೇ ದಿನವೇ ಹಿಂದೆ ಅಂಕುರಾರ್ಪಣ ಮಾಡಿದ್ದನ್ನು ಕರ್ಮ ಮಾಡುವ 
ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ, ಈಗ ಬಂದಿರುವ ದೇಹಕ್ಕೆ ಗಡ್ಡ ಮೀಸೆ 
ಬೆಳೆಯುವುದಕ್ಕೋಸ್ಕರ ಸಮರ್ಪಣೆ ಮಾಡಬೇಕು. 


ಭಾದ್ರಪದ ಕೃಷ್ಣಪಕ್ಷ 77 

ಈ ದಿನವೇ ಆರಂಭದ ದಿನ ಮಾಡಿಕೊಂಡಿದ್ದ ಶಿಲೆ, ವಾಸಸ್‌ ಎಲ್ಲಾ 
ವಿಸರ್ಜನೆಯಾಗುತ್ತವೆ. ಆದ್ದರಿಂದ ಇದಕ್ಕೆ ಮುಂಚೆಯೇ ಇದುವರೆಗೂ ಹೇಳುತ್ತಿಃ ದ್ದ 
ಗರುಡಪುರಾಣವನ್ನು ಮುಗಿಸಬೇಕು. ಹತ್ತುದಿನದ ಒಳಗೆ ದರ್ಶ (ಅಮಾವಾಸ್ಯೆ) 
ಬರುವ ಪಕ್ಷಕ್ಕೆ ದರ್ಶಕ್ಕೆ ಮುಂಚೆಯೇ ಹತ್ತುದಿನದ ಕಾರ್ಯಗಳನ್ನು ಮುಗಿಸಬೇಕು 
ಮೂರುದಿನದ ಒಳಗೆ ದರ್ಶ ಬರುವ ಪಕ್ಕಕ್ಕೆ ದರ್ಶವು ಕಳೆದ ನಂತರವೇ ಕರ್ಮವನ್ನು 
ಆಚರಿಸಬೇಕು. ಹತ್ತನೆಯ ದಿನ ಏಕಾದಶೀ ಆಗುವ ಪಕ್ಷಕ್ಕೆ ದಶಮಿಯಂದೇ 9 ಮತ್ತು 
10ನೆಯ ದಿನಗಳ ಕಾರ್ಯವನ್ನು ಮಾಡಬೇಕು. 


ಹತ್ತನೆಯ ದಿನವೂ ಸಹ ಮುಂಡನ ಮಾಡಿಸಿಕೊಳ್ಳಬೇಕು. 


ಹನ್ನೊಂದನೆಯ ದಿನದ ಕೃತ್ಯ 


ಕರ್ತೃಗಳನ್ನು ಸೇರಿದಂತೆ ಎಲ್ಲರಿಗೂ ಹನ್ನೊಂದನೆಯ ದಿನ ಪ್ರಾತಸಾಲದ 
ನಂತರ (ಸಾಧಾರಣವಾಗಿ 8-30ರ ನಂತರ) (ಏಕದಶಾಹೇ ಸಂಗವಕಾಲೇ ಸ್ನಾನಾತ್‌ 
ಶುದ್ಧಿ - ಧರ್ಮಸಿಂಧು) ಸೂತಕವು ಹೋಗುತ್ತದೆ. ಆದ್ದರಿಂದ ಸಂಧ್ಯಾವಂದನೆ 
ಮೊದಲಾದ ನಿತ್ಯಕರ್ಮಗಳಿಗೆ ಅವಕಾಶ ಇರುತ್ತದೆ. ಈ ನಿತ್ಯಕರ್ಮಗಳನ್ನು ಮುಗಿಸಿ- 
ಕೊಂಡು 11ನೆಯ ದಿನದ ಕರ್ಮಗಳನ್ನು ಆರಂಭಿಸಬೇಕು. ಶುದ್ಧಿಗೋಸ್ಕರವಾಗಿ 
ಪುಣ್ಯಾಹವಾಚನೆ, ಪಂಚಗವ್ಯಪ್ರಾಶನವನ್ನು ಮಾಡಬೇಕು. ಮನೆಗೂ ಪುಣ್ಯಾಹ- 
ಜಲದಿಂದ ಪ್ರೋಕ್ಷಣೆ ಮಾಡಬೇಕು. ಮನೆಯಲ್ಲಿ ಮರಣವಾಗಿದ್ದರೆ ಸಪ್ತಶುದ್ಧಿ 
ಮಾಡಬೇಕು. 
ವೃಷೋತ್ಸರ್ಗ 
ಹನ್ನೊಂದನೆಯ ದಿನ ವೃಷೋತ್ಸರ್ಗವನ್ನು ಮಾಡಬೇಕು. ಹೋಮಪೂರ್ವಕ- 
ವಾಗಿ ಹೋರಿ ಕರುವನ್ನು ಗೋಸಂತಾನದ ಅಭಿವೃದ್ಧಿಗಾಗಿ ಬಿಡುವುದು ಈ ಕ್ರಿಯೆಯ 
ಅಭಿಪ್ರಾಯ. ಇದಕ್ಕೆ ಗ್ರಾಮೀಣ ಜನರು ದೇವರ ಗೂಳಿ ಬಿಡುವುದು ಎಂದು 
ಹೇಳುತ್ತಾರೆ. ಹೀಗೆ ಬಿಟ್ಟಂಥ ಹೋರಿಯನ್ನು (ಗೂಳಿಯನ್ನು) ಗಾಡಿಗೆ ಕಟ್ಟಬಾರದು. 
ಉಳುಮೆಗೆ ಉಪಯೋಗಿಸಬಾರದು. ಇದು ಬೀದಿಯ ಗೂಳಿಯಾಗಿ ಗೋ- 
ಸಂತತಿಯ ಅಭಿವೃದ್ಧಿಗೆ ಮಾತ್ರ ಕಾರಣವಾಗಬೇಕು. 


78 ಭಾದ್ರಪದಮಾಸ 

ಈ ಕಾಲದಲ್ಲಿ ಗೋಹತ್ಯೆ ಹೆಚ್ಚಾಗಿರುವುದರಿಂದ ಇಂತಹ ಪ್ರತ್ಯಕ್ಷ ವೃಷೋತ್ಸರ್ಗ 
ಮಾಡುವುದು ಅಪಾಯಕರವಾಗಿರುತ್ತದೆ. ಆದ್ದರಿಂದ ಹಿಟ್ಟಿನಿಂದ ಹೋರಿಯ 
ಪ್ರತಿಮೆಯನ್ನು ಮಾಡಿಕೊಂಡು ಮಂತ್ರಪೂರ್ವಕವಾಗಿ ಅದನ್ನು ಬಿಡುವ 
ಪದ್ಧತಿಯಿದೆ. ಅದೂ ಮಾಡಲಾಗದಿದ್ದರೆ ಗೂಳಿಗೆ ಒಂದು ದಿನ ಆಗುವಷ್ಟು 
ಮೇವನ್ನು ಕೊಡಬಹುದು. 


ಸುಮಂಗಲೀ ಮರಣದಲ್ಲಿ ವೃಷೋತರ್ಗವನ್ನು ಮಾಡಬಾರದು. ಅದಕ್ಕೆ 
ಬದಲಾಗಿ ಒಂದು ಗೋದಾನವನ್ನು ಮಾಡಬೇಕು. 


11ನೆಯ ದಿನ ಏಕಾದಶಿಯಾದಲ್ಲಿ ಕೆಲವರು ದಶಮೀ ದಿವಸವೇ 11ನೆಯ 
ದಿನದ ಕರ್ಮಗಳನ್ನು ಮಾಡಬೇಕೆಂದು ಹೇಳುತ್ತಾರೆ. ಆದರೆ ಇದು ಸರಿಯಲ್ಲ. 
ಏಕೆಂದರೆ, ಹತ್ತನೆಯ ದಿನ ಇನ್ನೂ ಸೂತಕ ಕಳೆದಿರುವುದಿಲ್ಲ. ಹೀಗಾಗಿ ಆ ದಿನ 
ಏಕಾಹ ಹೋಮ, ವೃಷೋತ್ಸರ್ಗ ಯಾವುದೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ 
11ನೆಯ ದಿನ ಏಕಾದಶಿಯಾದರೆ ದ್ವಾದಶಿಯಂದೇ 11 ಹಾಗೂ 12ನೆಯ ದಿನದ 
ಕರ್ಮಗಳನ್ನು ಮಾಡಬೇಕು. 

ಮಹೈಕೋದ್ಧಿಷ್ಟ 

ಈ ದಿನ ಏಕಾಹ ಹೋಮ ಎಂಬ ಹೋಮವನ್ನು ಮಾಡುತ್ತಾರೆ. ಇದನ್ನೇ 
ಮಹ್ಳಕೋದ್ದಿಷ್ಟ ಎನ್ನುತ್ತಾರೆ. ಮುಂದೆ ಹೇಳುವಂತೆ ಸಪಿಂಡೀಕರಣ ಆಗುವವರೆಗೆ 
ತ್ರಿಪಿಂಡೀ ಶ್ರಾದ್ಧವಿಲ್ಲ (ಮೂರು ಪಿಂಡದ ಶ್ರಾದ್ಧವಿಲ್ಲ). ಮೃತರನ್ನು ಉದ್ದೇಶಿಸಿ 
ಒಂದು ಪಿಂಡ ಮಾತ್ರ ಇಟ್ಟು ಶ್ರಾದ್ಧ ಮಾಡಬೇಕು. ಇದಕ್ಕೆ ಏಕೋದ್ದಿಷ್ಟ ಎನ್ನುತ್ತಾರೆ. 
ಮುಂದೆ ಹೇಳುವ 16 ಮಾಸಿಕಗಳನ್ನು ಏಕೋದ್ಧಿಪ್ರಮದಿಂದ ಮಾಡಬೇಕು. ಅದಕ್ಕೆ 
ಪೂರ್ವದಲ್ಲಿಮಾಡುವ ಏಕೋದ್ದಿಪ್ಪಶ್ರಾದ್ಧ ಒಂದಿದೆ. ಅದೇ ಮಹೈಕೋದ್ಧಿಷ್ಟ . ಇದರ 
ಅಂಗವಾಗಿ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಬೇಕು. ಆದರೆ ಈ ಸಾಕ್ಷಾತ 
ಏಕಾಹಭೋಜನ ಮಾಡಿದ ಬ್ರಾಹ್ಮಣನು ನಿರ್ಮಾಲ್ಯನಾಗುತ್ತಾನೆ. ಅವನು 
ಯಾವುದೇ ಹವ್ಯ ಕವ್ಯಗಳಲ್ಲಿನಿಷಿದ್ಧ. ಆದ್ದರಿಂದ ಹೀಗೆ ಭೋಜನ ಮಾಡಿಸತಕ್ಕವರು 
ಆ ಬ್ರಾಹ್ಮಣನಿಗೆ ಇಡೀ ಜೀವನಕ್ಕೆ ಬೇಕಾಗುವಷ್ಟು ಜೀವನಾಂಶವನ್ನು ಕೊಡಬೇಕು. 
ಇವೆಲ್ಲಾ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಬ್ರಾಹ್ಮಣನಿಗೆ ಕೊಡಬೇಕಾಗಿದ್ದ 


ಭಾದ್ರಪದ ಕೃಷ್ಣಪಕ್ಷ ಚ 


ತುತ್ತುಗಳನ್ನೆಲ್ಲಾ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಇದನ್ನೇ ಏಕಾಹಹೋಮ 
ಎಂದು ಕರೆಯುತ್ತಾರೆ. 


ಈ ಹನ್ನೊಂದನೆಯ ದಿನದಲ್ಲಿಯೇ ಮಾರನೆಯ ದಿನ ಎಂದರೆ 12ನೆಯ ದಿನ 
ಮಾಡಬೇಕಾಗಿರುವ ಸಪಿಂಡೀಕರಣಕ್ಕೆ ಪೂರ್ವಭಾವಿಯಾದ ಮತ್ತೆ ಕೆಲವು 
ಕ್ರಿಯೆಗಳನ್ನೂ ಮಾಡುತ್ತಾರೆ. ಇವುಗಳಲ್ಲಿ ಒಂದು ಏಕಾದಶರುದ್ರರನ್ನು ಉದ್ದೇಶಿಸಿ 
ಮಾಡುವ ರುದ್ರಗಣಶ್ರಾದ್ಧ. ಇದರಂತೆ ಅಷ್ಟವಸುಗಳನ್ನು ಉದ್ದೇಶಿಸಿ ಮಾಡುವ 
ವಸುಗಣ ಶ್ರಾದ್ಧವೂ ಇದೆ. ಈ ವಸುಗಣಶ್ರಾದ್ಧವು ಕೃತಾಕೃತ ಎಂದರೆ ಮಾಡಲೂ 
ಬಹುದು, ಬಿಡಲೂ ಬಹುದು. ಹೀಗೆ ಇರುವುದರಿಂದ ಇವತ್ತು ಯಾರೂ ಇದನ್ನು 
ಮಾಡುವುದಿಲ್ಲ. ಮಾಡುವುದು ಒಳ್ಳೆಯದು. 


ಷೋಡಶತ್ರಯ 


ಮುಂದೆ ಹೇಳಲಾಗುವ ಸಪಿಂಡೀಕರಣಕ್ಕೆ ಮುಂಚೆ 16, 16 ಪಿಂಡಗಳ 
ಮೂರನ್ನು ಮಾಡಬೇಕು. ಇದನ್ನು ಷೋಡಶತ್ರಯ ಎನ್ನುತ್ತಾರೆ. ಮಲಿನಷೋಡಶ, 
ಮಧ್ಯಮಷೋಡಶ ಮತ್ತು ಉತ್ತಮಷೋಡಶ ಎಂದು ಮೂರು ಷೋಡಶಗಳು. 
ಅದರಲ್ಲಿ ಹತ್ತು ದಿನ ಕಳೆಯುವ ಒಳಗೆ 16ಪಿಂಡಪ್ರದಾನಗಳು ಆಗಿರುತ್ತದೆ. ಇದೇ 
ಮಲಿನಷೋಡಶ. 


ಇದಾದ ಮೇಲೆ ಅಗ್ನಿ ವಿಷ್ಣು ಮೊದಲಾದ 86 ದೇವತೆಗಳನ್ನು ಕುರಿತು 16 
ಪಿಂಡಪ್ರದಾನ ಮಾಡಬೇಕು. ಲೋಕದಲ್ಲಿ ಪ್ರಾಯಃ ಇದು ತಪ್ಪಿಹೋಗಿದೆ. 
ಕರ್ತೃಗಳೂ ಪುರೋಹಿತರೂ ಸಹ ಇದರ ಬಗ್ಗೆ ಗಮನ ಹರಿಸಬೇಕು. ಕರ್ತೃಗಳು 
ಮಧ್ಯಮಷೋಡಶಿಯನ್ನು ಮಾಡಿಸಿ ಎಂದು ಪುರೋಹಿತರನ್ನು ಕೇಳಬೇಕು. 
ಪುರೋಹಿತರು ತಮಗೆ ಈ ವಿಧಾನ ತಿಳಿಯದಿದ್ದರೆ ತಿಳಿದವರಲ್ಲಿ ವಿಚಾರಿಸಿ 
ತಿಳಿದುಕೊಂಡು ಮಾಡಿಸಬೇಕು. 

ಇದಾದನಂತರ ಉತ್ತಮಷೋಡಶಿಯನ್ನು ಮಾಡಬೇಕು. ಈ 16 ಪಿಂಡಗಳ 
ಲೆಕ್ಕವೇನೆಂದರೆ 12 ಮಾಸಿಕಗಳದ್ದು 12, ಊನಮಾಸಿಕ, ತೈಪಕ್ಷಿಕ, ಊನಷಾಣಾಸಿಕ, 
ಊನಾಬ್ಬಿಕ ಈ ನಾಲ್ಕರ 4 ಪಿಂಡಗಳು. ಈ 16 ಪಿಂಡಗಳನ್ನು ಕೊಟ್ಟಮೇಲೆಯೇ 


80 ಭಾದ್ರಪದಮಾಸ 


ಸಪಿಂಡೀಕರಣವನ್ನು ಮಾಡಬೇಕು. ಹೀಗೆ ಮಾಡಲು ಹೋದರೆ ಸಪಿಂಡೀಕರಣವನ್ನು 
ವರ್ಷದ ಕೊನೆಯಲ್ಲಿಮಾಡಬೇಕಾಗುತ್ತದೆ. ಆದರೆ, ಮುಂದೆ ಹೇಳುವಂತೆ 12ನೆಯ 
ದಿನ ಮಾಡುವುದೇ ಸೂಕ್ತವಾದುದು. ಆದ್ದರಿಂದ ಈ 16 ಶ್ರಾದ್ಧಗಳನ್ನು ಅಪಕರ್ಷಣ 
ಮಾಡಿಕೊಂಡು 11ನೆಯ ದಿನ ಅಥವಾ 12ನೆಯ ದಿನ ಸಪಿಂಡೀಕರಣಕ್ಕೆ ಮುಂಚೆ 
ಮಾಡಬೇಕು. ಹಾಗೆ ಮಾಡದಿದ್ದರೆ ಸಹಿಂಡೀಕರಣವೇ ಸಿದ್ಧಿಸುವುದಿಲ್ಲ. 


ಪ್ರಥಮಮಾಸಿಕವನ್ನು 11ನೆಯ ದಿನವೇ ಮಾಡಬೇಕು. ಇದರ ಉದ್ದೇಶ 
ಹೀಗಿದೆ. ಮೃತರಾದ ದಿನವೇ ಪ್ರಥಮಮಾಸಿಕವನ್ನು ಮಾಡಬೇಕಿತ್ತು. ಆದರೆ ಆಗ 
ಸೂತಕವಿದ್ದುದ್ದರಿಂದ ಅಂದು ಮಾಡಲು ಆಗಿರಲಿಲ್ಲ. ಆದ್ದರಿಂದ ಸೂತಕ ಕಳೆದ 
ದಿನವೇ ಅಂದರೆ ಹನ್ನೊಂದನೆಯ ದಿನವೇ ಈ ಪ್ರಥಮಮಾಸಿಕವನ್ನು 
ಮಾಡಬೇಕಾಗಿದೆ. 


ಇದೇ ಪ್ರಥಮಮಾಸಿಕದಲ್ಲೇ ಪ್ರಥಮವಾರ್ಷಿಕವೂ ಅಂತರ್ಗತ ಎಂದು 
ಕೆಲವರ ಅಭಿಪ್ರಾಯ. ಒಂದು ವರ್ಷವಾದ ಮೇಲೆ ಮಾಡುವ ಕಾಲಶ್ರಾದ್ಧವೇ 
ಪ್ರಥಮವಾರ್ಷಿಕ ಎಂದು ಮತ್ತೆ ಕೆಲವರ ಅಭಿಪ್ರಾಯ. 


ಹನ್ನೆರಡನೆಯ ದಿನದ ಕೃತ್ಯ 


ಹನ್ನೆರಡನೆಯ ದಿನ ಸಪಿಂಡೀಕರಣವನ್ನು ಮಾಡಬೇಕು. ಸಪಿಂಡೀಕರಣ 
ಎಂದರೆ, ಮೃತರಾದ ಪಿತೃಗಳನ್ನು ಪಿತೃವರ್ಗಕ್ಕೆ ಸೇರಿಸುವ ಕ್ರಮ. ಇದನ್ನು ಸ್ವಲ್ಪ 
ಎವರಿಸುತ್ತೇವೆ. 


ನಮ್ಮ ತಂದೆಯು ಅವರ ಪಿತೃ, ಪಿತಾಮಹ, ಪ್ರಪಿತಾಮಹರಿಗೆ ಪಿಂಡಪ್ರದಾನ 
ಮಾಡುತ್ತಿದ್ದರು. ಇನ್ನು ಮುಂದೆ ನಾವು ನಮ್ಮ ಪಿಶ್ಫ, ಪಿತಾಮಹ, ಪ್ರಪಿತಾಮಹರಿಗೆ 
ಪಿಂಡಪ್ರದಾನ ಮಾಡಬೇಕಾಗಿದೆ. ಇದಕ್ಕಾಗಿ ನಮ್ಮ ತಂದೆಯ ಪ್ರಪಿತಾಮಹರನ್ನು 
(ನಮ್ಮ ವೃದ್ಧ ಪ್ರಪಿತಾಮಹರನ್ನು) ಆ ವರ್ಗದಿಂದ ಮುಕ್ತಗೊಳಿಸಿ (ಬಿಡಿಸಿ) ಆ 
ವರ್ಗಕ್ಕೆ ನಮ್ಮ ತಂದೆಯನ್ನು ಸೇರಿಸಬೇಕಾಗಿದೆ. ಇದನ್ನು ಮಾಡುವ ಕ್ರಮಕ್ಕೆ 
ಸಪಿಂಡೀಕರಣ ಎನ್ನುತ್ತಾರೆ. 


ಈ ಸಪಿಂಡೀಕರಣವನ್ನು ಹನ್ನೊಂದನೆಯ ದಿನ ಅಥವಾ ಹನ್ನೆರಡನೆಯ ದಿನ 


ಭಾದ್ರಪದ ಕೃಷ್ಣಪಕ್ಷ 81 
ಅಥವಾ ಒಂದು ತಿಂಗಳ ನಂತರ ಅಥವಾ ಮೂರು ಪಕ್ಚವಾದ ನಂತರ (ಒಂದೂವರೆ 
ತಿಂಗಳ ನಂತರ) ಅಥವಾ ಮೂರು ತಿಂಗಳ ನಂತರ ಅಥವಾ ಆರು ತಿಂಗಳ ನಂತರ 
ಅಥವಾ 11 ತಿಂಗಳ ನಂತರ ಅಥವಾ ಒಂದು ವರ್ಷದ ನಂತರ ಮಾಡಬೇಕು. ಹೀಗೆ 
ಅನೇಕ ರೀತಿ ಹೇಳಿದ್ದರೂ ಶ್ರೀಕೃಷ್ಣನು ಗರುಡನಿಗೆ ಹೀಗೆ ಹೇಳಿರುತ್ತಾನೆ. 


“ಕಲಿಯುಗದಲ್ಲಿ ಆಯಸ್ಸು ನಿಶ್ಚಿತವಿಲ್ಲ. ಸಪಿಂಡೀಕರಣ ಆಗುವವರೆಗೆ 
ವೈಶ್ವದೇವ ಮಾಡುವಂತಿಲ್ಲ. ಯತಿಗಳು ಆ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸುವಂತಿಲ್ಲ. 
ಮದುವೆ, ಮುಂಜಿ ಮೊದಲಾದ ಕುಲಾಚಾರವನ್ನು ಮಾಡುವ ಹಾಗಿಲ್ಲ. ಆದ್ದರಿಂದ 
ಹನ್ನೆರಡನೆಯ ದಿನವೇ ಮಾಡಬೇಕು ಎಂದು ನನ್ನ ಮತ''. ಹೀಗೆ ಶ್ರೀಕೃಷ್ಣನು 
ಹೇಳಿರುವುದರಿಂದ 12ನೆಯ ದಿನವೇ ಮಾಡುವುದು ಸೂಕ್ತ. 


12ನೆಯ ದಿನ ಕರ್ತೃವಿನ ಪತ್ನಿ ರಜಸ್ವಲೆಯಾಗಿದ್ದರೆ ಅಂದು ಸಪಿಂಡೀಕರಣ 
ಮಾಡುವಂತಿಲ್ಲ. ಆಗ 16ನೆಯ ದಿನ ಮಾಡಬಹುದು. 12ದಿನ ಯತುಸ್ಥಾನ- 
ವಾಗಿದ್ದರೂ ಅಂದು ಮಾಡುವ ಹಾಗಿಲ್ಲ. ಅಂದು 5ನೆಯ ದಿನವಾಗಿದ್ದರೆ ಮಾತ್ರ 
ಮಾಡಬಹುದು. 

ಏನಾದರೂ ಕಾರಣದಿಂದ ಕಿರಿಯಮಗನು ಸಪಿಂಡೀಕರಣ ಮಾಡಿದ್ದರೂ 
ಹಿರಿಯ ಮಗನು ಪುನಃ ಮಾಡಲೇ ಬೇಕು. ಇಂತಹ ಸಂದರ್ಭದಲ್ಲಿಯೂ ಒಂದು 
ತಿಂಗಳು ಮೊದಲಾದ್ದನ್ನು ಆರಿಸಿಕೊಳ್ಳಬಹುದು. 

ಸಪಿಂಡೀಕರಣಕ್ಕೆ ಮುಂಚೆ ಏಕೋದ್ಧಿಷ್ಟ ವಿಧಾನದಿಂದ (ಒಂದು ಪಿಂಡಪ್ರದಾನ) 
ಶ್ರಾದ್ದ ಮಾಡಬೇಕು. ಸಪಿಂಡೀಕರಣವಾದ ನಂತರ ಪಾರ್ವಣ ವಿಧಿಯಿಂದ 
(ಮೂರುಪಿಂಡಪ್ರದಾನ) ಶ್ರಾದ್ಧ ಮಾಡಬೇಕು. ಕೆಲವರು ಸಪಿಂಡೀಕರಣ 
ಮಾಡಿದ್ದರೂ ವರ್ಷದವರೆಗೆ ಏಕೋದ್ದಿಷ್ಟವಿಧಾನದಿಂದಲೇ ಶ್ರಾದ್ಧ ಮಾಡಬೇಕು 
ಎನ್ನುತ್ತಾರೆ. ಇದು ಸರಿಯಲ್ಲವೆಂದು ಧರ್ಮಶಾಸ್ತ್ರನಿಬಂಧನಕಾರರು ಹೇಳಿರುತ್ತಾರೆ - 


ಸಪಿಂಡೀಕರಣಾದೂರ್ಧ್ವಂ ನ ದದ್ಯಾತ್‌ ಪ್ರತಿಮಾಸಿಕಮ್‌ | 
ಏಕೋದ್ಧಿಷ್ಠವಿಧಾನೇನ ದದ್ಯಾದಿತ್ಯಾಹ ಶೌನಕ: ॥ 


ಇತಿ ತತ್ರ ಏಕೋದ್ದಿಷ್ಟವಿಧಾನೇನ ನ ದದ್ಯಾತ್‌ ಇತ್ಯನ್ಹಯಃ - ಕಾತೀಯವಚನ । 


82 ಭಾದ್ರಪದಮಾಸ 

ಸಪಿಂಡೀಕರಣದಲ್ಲಿ ಪ್ರೇತನನ್ನು ಉದ್ದೇಶಿಸಿ (ಮೃತಪುರುಷನನ್ನು ಉದ್ದೇಶಿಸಿ) 
ಸೌತೇಕಾಯಿ ಆಕಾರದ ಪಿಂಡವನ್ನು ಕೊಟ್ಟು, ಪಿತಾಮಹ, ಪ್ರಪಿತಾಮಹ, 
ವೃದ್ಧವಿತಾಮಹರನ್ನು ಉದ್ದೇಶಿಸಿ ಪಿಂಡಗಳನ್ನು ಕೊಟ್ಟು, ಪ್ರೇತಪಿಂಡವನ್ನು ಮೂರು 
ಭಾಗ ಮಾಡಿ ಆ ಮೂರುಭಾಗಗಳನ್ನು ಮೇಲೆ ಹೇಳಿದ ಪಿತಾಮಹಾದಿಗಳ ಮೂರು 
ಪಿಂಡಕ್ಕೆ ಸೇರಿಸಿ, ಹೀಗೆ ಸೇರಿಸಿ ಇಟ್ಟ ಮೂರು ಪಿಂಡಗಳನ್ನು ಪಿತೃ, ಪಿತಾಮಹ, 
ಪ್ರಪಿತಾಮಹರನ್ನು ಉದ್ದೇಶಿಸಿ ಕೊಡಬೇಕು. ಮೇಲೆ ಹೇಳಿದಂತೆ ಪ್ರೇತಪಿಂಡವನ್ನು 
ಭಾಗ ಮಾಡಲು ಬಂಗಾರದ ತಂತಿಯನ್ನು ಉಪಯೋಗಿಸಬೇಕು. ಇದಕ್ಕಾಗಿ 
ಮುಂಚಿತವಾಗಿ ಯೋಜನೆ ಮಾಡಿಕೊಂಡು ಸುಮಾರು ಹದಿನೆಂಟು ಅಂಗುಲ 
ಉದ್ದವಿರುವ ಬಂಗಾರದ ತಂತಿಯನ್ನು ಮಾಡಿಸಿ ಇಟ್ಟುಕೊಳ್ಳಬೇಕು. 

ಸಪಿಂಡೀಕರಣ ಶ್ರಾದ್ಧದಲ್ಲಿ ದೇವತಾಸ್ಥಾನಕ್ಕೆ ಇಬ್ಬರು, ಪಿತ್ಕಸ್ಥಾನಕ್ಕೆ ಮೂವರು, 
ಪ್ರೇತಸ್ಥಾನಕ್ಕೆ ಒಬ್ಬರು ಹೀಗೆ ಆರುಜನಕ್ಕೆ ಭೋಜನ ಮಾಡಿಸಬೇಕು. ಈಗಿನ 
ಕಾಲದಲ್ಲಿ ಶುದ್ಧವಾದ ಬ್ರಾಹ್ಮಣರು ಸಿಗುವುದು ಕಷ್ಟವಾದ್ದರಿಂದ ದರ್ಭೆಯ 
ಬ್ರಾಹ್ಮಣರನ್ನು ಕೂಡಿಸಿ ಶ್ರಾದ್ಧಮಾಡಿಸುವುದು ಸೂಕ್ತ ಎನಿಸುತ್ತದೆ. ಹೀಗೆ ಮಾಡಿದಾಗ 
ಸಪಿಂಡೀಕರಣಶ್ರಾದ್ಧದ ಅಂಗವಾಗಿ ಆ ನಂತರ ಭೂರಿಬ್ರಾಹಣರ ಭೋಜನ 
ಮಾಡಿಸಬೇಕು. ಆರು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದರ್ಭೆ ಬ್ರಾಹ್ಮಣರಿಗೆ 
ಇಟ್ಟಿದ್ದ ಪದಾರ್ಥಗಳನ್ನು ಇವರಿಗೆ ಕೊಡಬೇಕು. 

ಮೇಲೆ ಹೇಳಿದಂತೆ ಆರು ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಲು 
ಸಾಧ್ಯವಿಲ್ಲದಿದ್ದರೆ ದೇವತಾಸ್ಥಾನಕ್ಕೆ ಒಬ್ಬರು, ಪಿತೃಸ್ಥಾನಕ್ಕೆ ಒಬ್ಬರು, ಪ್ರೇತಸ್ಥಾನಕ್ಕೆ 
ಒಬ್ಬರು ಹೀಗೆ ಮೂರು ಜನಕ್ಕೆ ಭೋಜನ ಮಾಡಿಸಬೇಕು. ಸಪಿಂಡೀಕರಣ 
ಶ್ರಾದ್ಧವಾದ ಮೇಲೆ ಸ್ನಾನಮಾಡಿ ಶುದ್ಧಪುಣ್ಯಾಹವಾಚನವನ್ನು ಮಾಡಿಸಿಕೊಂಡು 
ಅನಂತರ ಭೂರಿಬ್ರಾಹ್ಮಣರ ಭೋಜನ ಮಾಡಿಸಬೇಕು. 


೧೩ನೆಯ ದಿನದ ಕೃತ್ಯ 


13ನೆಯ ದಿನ ಲೋಕದಲ್ಲಿ ಅನೇಕರು ಮಾಸಿಕ ಎಂದು ಮಾಡುತ್ತಿದ್ದಾರೆ. ಇದು 
ಏನೆಂದರೆ, ಮುಂದೆ ವರ್ಷ ಪರ್ಯಂತ ಮಾಡಬೇಕಾಗಿದ್ದ ದ್ವಿತೀಯ ಮಾಸಿಕ 
ಮೊದಲಾದ 11 ಮಾಸಿಕಗಳು, ಊನ ಮಾಸಿಕ ಮೊದಲಾದ ನಾಕು. ಹೀಗೆ 15 


ಭಾದ್ರಪದ ಕೃಷ್ಣಪಕ್ಷ 83 
ಶ್ರಾದ್ಧಗಳನ್ನು ಇವತ್ತೇ ಒಟ್ಟಿಗೆ ಮಾಡತಕ್ಕದ್ದು. ಇದಕ್ಕೆ ಮಾಸಿಕ ಅಪಕರ್ಷಣ 
ಎನ್ನುತ್ತಾರೆ. ಮನೆಯಲ್ಲಿ ಕನ್ಯಾದಾನ ಮೊದಲಾದದ್ದನ್ನು ಮಾಡುವ ಸಂದರ್ಭವಿದ್ದರೆ 
ಈ ಮಾಸಿಕ ಅಪಕರ್ಷಣವನ್ನು ಮಾಡಬೇಕಾಗುತ್ತದೆ. ಹಾಗೆ ಮಾಡದಿದ್ದರೆ ನಾಂದಿ 
ಇಡಲು ಬರುವುದಿಲ್ಲ. ನಾಂದಿ ಇಡುವ ಸಂದರ್ಭವಿಲ್ಲದೇ ಮಾಸಿಕ ಅಪಕರ್ಷಣ- 
ವನ್ನು ಮಾಡಿದರೆ ಪಿತೃಗಳಿಗೆ ರೌರವ ನರಕವಾಗುತ್ತದೆ. ಆದ್ದರಿಂದ 13ನೆಯ ದಿನ 
ಮಾಸಿಕ ಅಪಕರ್ಷಣ ಮಾಡಬಾರದು. 


ವೃದ್ಧಿಂ ವಿನಾ ಅಪಕರ್ಷೇ ದೋಷಮಾಹೋಶನಾಃ- 


“ವೃದ್ಧಿಶ್ರಾದ್ಧವಿಹೀನಸ್ತು ಪ್ರೇತಶ್ರಾದ್ಧಾನಿ ಯಶ್ಚರೇತ್‌ । 


ಸ ಶ್ರಾದ್ಧೀ ನರಕೇ ಘೋರೇ ಪಿತೃಭಿಃ ಸಹ ಮಜ್ಜತ್ತಿ ॥' 


ಹಾಗಾದರೆ 13ನೆಯ ದಿನ ಏನು ಮಾಡಬೇಕು? ಎಂದರೆ 


ಶ್ರವಣದೇವತೆಗಳ ಆರಾಧನೆ ಮಾಡಬೇಕು. ಶ್ರವಣ ದೇವತೆಗಳೆಂದರೆ ನಾವು 
ಮಾಡುವ ಪಾಪ,ಪುಣ್ಯಗಳನ್ನು ವರದಿ ಒಪ್ಪಿಸುವ ಚಿತ್ರಗುಪ್ತರ ಭೃತ್ಯರು. ಅವರ 
ಪ್ರೀತಿಗಾಗಿ ಬ್ರಾಹ್ಮಣರ ಸಮಾರಾಧನೆ ಮಾಡಿಸಬೇಕು. ಈ ದಿನವೇ ಬಂಧು, 
ಮಿತ್ರರಿಗೆಲ್ಲಾ ಮಹಾಸಮಾರಾಧನೆ ಮಾಡಿಸಬೇಕು. ಇದನ್ನೇ ವೈಕುಂಠಸಮಾರಾಧನೆ 
ಎನ್ನುತ್ತಾರೆ. ವೈಕುಂಠಶಸಮಾರಾಧನೆ ಎಂಬ ಹೆಸರು ಧರ್ಮಶಾಸ್ತ್ರದಲ್ಲಿ ಎಲ್ಲೂ 
ಕಾಣಿಸುತ್ತಿಲ್ಲ. ಈ ದಿನ 13 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ದಶದಾನಗಳು, 
ಶಯ್ಯಾದಾನ, ಪದದಾನ, ಸ್ರೋತಕುಂಭದಾನ ಇವುಗಳನ್ನು ಮಾಡಬೇಕು. 


ಉದಕುಂಭಶ್ರಾದ್ಧ 
ಉದಕುಂಭಶ್ರಾದ್ಧವೆಂದರೆ ಪಿತೃಗಳನ್ನು ಉದ್ದೇಶಿಸಿ ಶ್ರಾದ್ಧವನ್ನು ಮಾಡಿ ಪಿತೃಗಳ 
ತೃಪ್ತಿಗಾಗಿ ಉದಕುಂಭದಾನವನ್ನು ದಾನ ಮಾಡಬೇಕು. ಈ ಶ್ರಾದ್ಧದಲ್ಲಿ 
ಪಿಂಡಪ್ರದಾನವಿಲ್ಲ. ಒಬ್ಬ ಬ್ರಾಹ್ಮಣನಿಗೆ ಪಾದಪ್ರಕ್ಷಾಲನೆ ಮಾಡಿ, ಯಜ್ಞೋಪವೀತ, 
ಗೋಪೀಚಂದನ ಮೊದಲಾದವನ್ನು ಕೊಟ್ಟು ಉದಕುಂಭ ದಾನಮಾಡಿ ಭೋಜನ 
ಮಾಡಿಸಬೇಕು. ಇದನ್ನು ಪಿತೃಗಳು ಮೃತರಾದ ವರ್ಷದಲ್ಲಿ ಪ್ರತಿನಿತ್ಯವೂ 
ಮಾಡಬೇಕು. ಅದು ಸಾಧ್ಯವಾಗದಿದ್ದರೆ, ತಿಂಗಳಿಗೆ ಒಮ್ಮೆಯಾದರೂ ಮಾಡಬೇಕು. 


84 ಭಾದ್ರಪದಮಾಸ 


ಅದೂ ಆಗದಿದ್ದರೆ ವರ್ಷದಲ್ಲಿ ಒಮ್ಮೆಯಾದರೂ ಮಾಡಬೇಕು. ತಿಂಗಳು, ತಿಂಗಳು 
ಮಾಡುವ ಸೌಕರ್ಯವಿಲ್ಲದಿದ್ದರೆ 12 ತಿಂಗಳಿಗೆ 12, ವರ್ಷಾಂತ್ಯಕ್ಕೆ 1 ಎಂದು 
ಸಂಕಲ್ಪಿಸಿ 1 3ನ್ನೆಯ ದಿನವೇ 13 ಬ್ರಾಹ್ಮಣರಿಗೆ 13 ಉದಕುಂಭದಾನ ಮಾಡಬಹುದು. 
ಅದರಂತೆ ಪ್ರತಿನಿತ್ಶತೋ ಅಥವಾ ತಿಂಗಳಿಗೊಂದು ದೀಪದಾನ ಮಾಡುವುದು 


ಪ್ರಶಸ್ತ. 
ದಾನಗಳ ವಿವರ 


- 13ನೆಯ ದಿನ ಬ್ರಾಹ್ಮಣರಿಗೆ ದಾನ ಮಾಡಬೇಕೆಂದು ಹಿಂದೆ ಹೇಳಿದೆ. ಹಿಂದೆ 
ಆತುರದಾನ ಹೇಳುವಾಗ ದಶದಾನಗಳ ವಿವರಣೆ ಹಿಂದೆ ಕೊಡಲಾಗಿದೆ. ಇತರ 
ದಾನಗಳ ಬಗ್ಗೆ ಸ್ವಲ್ಪ ವಿವರಣೆ ಕೊಡುತ್ತೇವೆ. 

01. ಸಾಲಿಗ್ರಾಮ ದಾನ - ಸಾಲಿಗ್ರಾಮ ದಾನ ಬಹಳ ಪುಣ್ಯಕರ. ಈ 
ಸಾಲಿಗ್ರಾಮ ದಾನ ಮಾಡುವಾಗ ಅದರ ಜೊತೆಯಲ್ಲಿಪೂಜೆಗೆ ಬೇಕಾದ ಉಪಕರಣ 
-ಗೆಳನ್ನು ಕೊಡುವ ಪದ್ಧತಿಯಿದೆ. ಈಗಿನ ಕಾಲದಲ್ಲಿ ನಕಲಿ ಸಾಲಿಗ್ರಾಮಗಳು 
ಹೆಚ್ಚುತ್ತಿವೆ. ಈ ಬಗ್ಗೆ ಎಚ್ಚರವಿರಬೇಕು. 

ಮುಖ್ಯವಾದ ಮತ್ತೊಂದು ವಿಷಯವೇನೆಂದರೆ, ಸಾಲಿಗ್ರಾಮವನ್ನು ಕೊಳ್ಳಲೂ 
ಬಾರದು, ಮಾರಲೂ ಬಾರದು. "ಬೆಲೆ ಕಟ್ಟುವವರು, ಕೊಳ್ಳುವವರು, ಮಾರುವವರು 
ಈ ಮೂರು ಜನರೂ ಸಹ ನರಕಕ್ಕೆ ಬೀಳುತ್ತಾರೆ' ಎಂದು ಶಾಸ್ತ್ರಹೇಳುತ್ತದೆ. ಆದ್ದರಿಂದ 
ಸಾಲಿಗ್ರಾಮದಾನ ಮಾಡಲು ಕೊಂಡು ತರಬಾರದು. ಆದ್ದರಿಂದ ಸಾಲಿಗ್ರಾಮದಾನ 
ಮಾಡಲು ಕೊಂಡು ಬರಬಾರದು. ಹೆಚ್ಚಿಗೆ ಇದ್ದಲ್ಲಿ ದಾನ ಮಾಡುವುದು. 

 ಸಾಲಿಗ್ರಾಮದಾನ ಸಾಧ್ಯವಾಗದಿದ್ದಾಗ ಸಾಲಿಗ್ರಾಮದಂತೆಯೇ ಪವಿತ್ರವಾದ 
ಚಕ್ರಾಣಿಕೆ ದಾನ ಮಾಡಬಹುದು. ಚಕ್ರಾಣಿಕೆ ಸುಲಭವಾಗಿ ಸಿಗುವುದರಿಂದ 
ಜನಗಳಿಗೆ ಅದರ ಬೆಲೆ ಗೊತ್ತಾಗುತ್ತಿಲ್ಲ. ಶ್ರೀಮದಾಚಾರ್ಯರ ದೃಷ್ಟಿಕೋನದಲ್ಲಿ 
ಸಾಲಿಗ್ರಾಮದಷ್ಟೇ ಪವಿತ್ರವಾದದ್ದು ಚಕ್ರಾಣಿಕೆ. 

02. ಪದದಾನ - ಪದದಾನ ಎಂದರೆ ಛತ್ರಿ, ಪಾದರಕ್ಷೆ, ಚಾಪೆ ಮತ್ತು 
ದಂಡಗಳ ದಾನ ಎಂದು ಹಿಂದೆಯೇ ಹೇಳಿದೆ. ಇವಿಷ್ಟನ್ನೂ ಒಬ್ಬರಿಗೇ ಕೊಡಬೇಕು. 
ಹೊರತಾಗಿ ವಿಭಾಗ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದನ್ನು ಕೊಡಬಾರದು. 


ಭಾದ್ರಪದ ಕೃಷ್ಣಪಕ್ಷ 85 


03. ಶಯ್ಯಾದಾನ - ಶಯ್ಯಾದಾನವನ್ನು ಚಿಕ್ಕವಯಸ್ಸಿನ ದಂಪತಿಗಳಿಗೆ 
ಕೊಡಬೇಕು. ಇಲ್ಲಿಯೂ ಸಹ ಹಾಸಿಗೆ, ದಿಂಬು, ಮಗ್ಗಲು ಹಾಸಿಗೆ (ಬೆಡ್‌ಶೀಟ್‌), 
ಹೊದಿಕೆ ಇವೆಲ್ಲವನ್ನೂ ಒಬ್ಬ ದಂಪತಿಗಳಿಗೇ ಕೊಡಬೇಕು. ಬೇರೆ ಬೇರೆ 
ಮಾಡಬಾರದು. 


ಇದರ ಜೊತೆಗೆ ಶಯ್ಯಾಗೃಹಕ್ಕೆ ಯೋಗ್ಯವಾದ ಕನ್ನಡಿ, ತಾಂಬೂಲದ ತಟ್ಟೆ, 
ಹಾಲು ಕುಡಿಯುವ ಪಾತ್ರೆ, ಶೃಂಗಾರಸಾಮಗ್ರಿಗಳು ಇವುಗಳನ್ನು ಕೊಡಬೇಕು. 
ಅನುಕೂಲವಿದ್ದರೆ ಮಂಚವನ್ನೂ ಕೊಡಬೇಕು. ಇನ್ನೂ ಅನುಕೂ೦ವಿದ್ದರೆ 
ಶಯ್ಯಾಗೃಹವನ್ನು ಕಟ್ಟಿಸಿ ಕೊಡಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಮಗಳನ್ನು 
ಗಂಡನ ಮನೆಗೆ ಕಳುಹಿಸಿಕೊಡುವಾಗ ಎಷ್ಟು ಆದರದಿಂದ ವೈಭವದಿಂದ ಕಳುಹಿಸಿ 
ಕೊಡುತ್ತಾರೋ ಆ ರೀತಿ ಶಯ್ಯಾದಾನ ಮಾಡಬೇಕು. 


ಈ ಶಯ್ಯಾದಾನವನ್ನು ಹಿಂದೆ ಗರುಡಪುರಾಣ ಹೇಳಿದ ಪುರಾಣಿಕರಿಗೆ 
ಕೊಡಬೇಕೆಂದು ಶ್ರೀಕೃಷ್ಣನ ವಚನವಿದೆ. ಹೀಗೆ ಶಯ್ಯಾದಾನ ಮಾಡುವಾಗ 
ಶಯ್ಕೆಯನ್ನು ಸಿದ್ಧಪಡಿಸಿ ಅದರ ಮೇಲೆ ಶ್ರೀಲಕ್ಷ್ಮೀನಾರಾಯಣರ ಪ್ರತಿಮೆ ಇಟ್ಟು 
ಹಣ್ಣುಹಾಲು ಸಮರ್ಪಣೆ ಮಾಡಿ ಆರತಿ ಮಾಡಬೇಕು. ಅನಂತರ ದಂಪತಿಗಳನ್ನು 
ಶಯ್ಯೆಯಲ್ಲಿ ಕೂಡಿಸಿ ಅವರಿಗೆ ವಸ್ತ್ರ , ಗಂಧ, ತಾಂಬೂಲಗಳನ್ನು ಕೊಟ್ಟು ಅವರಿಗೂ 
ಆರತಿ ಮಾಡಬೇಕು. 

ಸ್ರೋತಕುಂಭದಾನ - ಪಿತ್ಯಗಳು ಮೃತರಾದ ವರ್ಷದಲ್ಲಿ ಪ್ರತಿನಿತ್ಯವೂ ಅವರನ್ನು 
ಉದ್ದೇಶಿಸಿ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಮಾಡಿಸಬೇಕು. ಇದು ಆಗದೇ ಇದ್ದಾಗ 
ಒಂದು ವರ್ಷ ಒಬ್ಬ ಬ್ರಾಹ್ಮಣನು ಭೋಜನ ಮಾಡಲು ಬೇಕಾದಷ್ಟು ಅಕ್ಕಿ, ಅನ್ನದ 
ಪತ್ರೆ, ದಿನಕ್ಕೆ ಒಂದರಂತೆ 360 ದಕ್ಷಿಣೆ ಇವುಗಳನ್ನು ದಾನ ಮಾಡಬೇಕು. ಇದಕ್ಕೆ 
ಸ್ರೋತಕುಂಭದಾನ ಎಂದು ಹೆಸರು. 

ವರ್ಷಕ್ಕೆ ಆಗುವಷ್ಟು ಪೂರ್ತಿ ಅಕ್ಕಿಯನ್ನು ಒಟ್ಟಿಗೆ ಕೊಡುವ ಬದಲು ತಿಂಗಳಿಗೆ 
ಆಗುವಷ್ಟು ಅಕ್ಕಿ ಮತ್ತು 30 ದಕ್ಷಿಣೆಗಳನ್ನು ತಿಂಗಳಿಗೊಮ್ಮೆ ಕೊಡಬಹುದು. ಇದಕ್ಕೂ 
ಅಶಕ್ತರಾದವರು 360 ಹಿಡಿ ಅಕ್ಕಿ ಅಥವಾ ತಿಂಗಳಿಗೊಮ್ಮೆ 30 ಹಿಡಿ ಅಕ್ಕಿಯನ್ನೋ 
ಕೊಡಬಹುದು. ಇದಕ್ಕೆ ಮುಷ್ಟಿದಾನ ಎನ್ನುತ್ತಾರೆ. ಈ ಮುಷ್ಟಿದಾನ ಸಣ್ಣದಾಗಿ 


86 ಭಾದ್ರಪದಮಾಸ 
ಕಂಡರೂ ಅದು ಮಹಾಪುಣ್ಯಕರವೆಂದು ಪದಪುರಾಣದಲ್ಲಿ ಹೇಳಿದೆ. ಸೂಚನೆ - 
ಈ ಮುಷ್ಟಿದಾನವನ್ನು ಪಿತೃಗಳ ಮರಣ ಹೊಂದಿದ ವರ್ಷದಲ್ಲಿ ಮಾತ್ರ 
ಮಾಡಬೇಕೆಂದಿಲ್ಲ. ಯಾವಾಗಲೂ ಮಾಡಬಹುದು. 


05. ಪಕ್ವಾನ್ಷದಾನ - ಬೆಳ್ಳಿ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಿ ಚಿತ್ರಾನ್ನ, ಮೊಸರನ್ನ, 
ಪಾಯಸ ಮೊದಲಾದ ಪದಾರ್ಥಗಳನ್ನು ಹಾಕಿ ದಾನ ಮಾಡಬೇಕು. ಇದರಿಂದ 
ಮೃತರು ಯಮಮಾರ್ಗದಲ್ಲಿ ಹೋಗುವಾಗ ಅವರಿಗೂ ಅದಕ್ಕೆ ಸದೃಶವಾದ 
ಪದಾರ್ಥಗಳನ್ನು ಕೊಡುತ್ತಾರೆ. ಇದರಂತೆ ಪಾನಕ, ನೀರು ಮಜ್ಜಿಗೆ, ಕೆನೆ ಮೊಸರು, 
ಫಲವಸ್ತುಗಳನ್ನೂ ಸಹ ದಾನ ಮಾಡಬೇಕು. 


06. ಲೋಹದಾನ - ಕಬ್ಬಿಣದ ಸಲಾಕೆ, ಅಗ್ಲಿಷಿಕೆ, ಬಾಂಡಲೆ ಮೊದಲಾದ 
ಕಬ್ಬಿಣದ ಪದಾರ್ಥಗಳನ್ನು ದಾನದಿಂದ ಚಿತ್ರಗುಪ್ತರು ಹಾಗೂ ಯಮಭಟರಿಗೆ 
ತೃಪ್ತಿಯಾಗಿ ಅವರ ಭಯವು ತಪ್ಪುತ್ತದೆ. 

ಇದರಂತೆ ಆಯುಧದಾನದಿಂದ ಯಮದೇವರ ಆಯುಧದ ಭಯ ತಪ್ಪುತ್ತದೆ. 


07. ದೀಪದಾನ - ದೀಪದಾನ ಮಾಡುವುದರಿಂದ ಅಗ್ನಿ, ಸೂರ್ಯ, 
ಚಂದ್ರರಿಗೆ ಪ್ರೀತಿಯಾಗಿ ಯಮಮಾರ್ಗದಲ್ಲಿ ಬೆಳಕು ತೋರಿಸುತ್ತಾರೆ. 


08. ವ್ಯಜನದಾನ (ಬೀಸಣಿಕೆ) - ಇದರಿಂದ ವಾಯುದೇವರಿಗೆ ಪ್ರೀತಿಯಾಗಿ 
ಯಮಮಾರ್ಗದಲ್ಲಿ ತಣ್ಣನೆ ಗಾಳಿ ಹಾಕುತ್ತಾರೆ. 


09. ಊರ್ಣವಸ್ತದಾನ - ಕಂಬಳಿ, ಧಾವಳಿ ಮೊದಲಾದ ಉಣ್ಣೆಯ 
ಬಟ್ಟೆಯನ್ನು ದಾನ ಮಾಡುವುದರಿಂದ ಯಮಮಾರ್ಗದಲ್ಲಿ ಹೋಗುವಾಗ ಮಧ್ಯೆ 
ಸಿಗುವ ಶೀತಲಪುರಿಯಲ್ಲಿ ಬೆಚ್ಚಗಿನ ಬಟ್ಟೆ ಕೊಡುತ್ತಾರೆ. 


10. ಪದದಾನ - ಹಿಂದೆ ಹೇಳಿದಂತೆ ಛತ್ರಿ ದಾನ ಮಾಡುವುದರಿಂದ 
ಯಮಮಾರ್ಗದಲ್ಲಿ ಹೋಗುವವರಿಗೆ ಬಿಸಿಲು ಮಳೆಯನ್ನು ತಡೆಯಲು ಛತ್ರಿ 
ಕೊಡುತ್ತಾರೆ. ಪಾದರಕ್ಷೆ ದಾನದಿಂದ ಯಮಮಾರ್ಗದಲ್ಲಿ ಕಾಲು ಸುಡದಂತೆ, ಕಲ್ಲು 
ಮುಳ್ಳು ಚುಚ್ಚದಂತೆ ಪಾದರಕ್ಷೆಯನ್ನು ಕೊಡುತ್ತಾರೆ. 


ಭಾದ್ರಪದ ಕೃಷ್ಣಪಕ್ಷ 87 
11. ಉದಕುಂಭದಾನ - ಉದಕುಂಭದಾನದಿಂದ ವರುಣದೇವರಿಗೆ 
ಪ್ರೀತಿಯಾಗಿ ಯಮಮಾರ್ಗದಲ್ಲಿ ತಂಪಾದ ನೀರನ್ನು ಕೊಡುತ್ತಾರೆ. 


ಹದಿನಾಲ್ಕನೆಯ ದಿನದ ಕೃತ್ಯ 


ಈ ಹಿಂದೆ ಹೇಳಿದ ಪಿತ್ಸಕರ್ಮಗಳನ್ನು ಮುಗಿಸಿದ ಮೇಲೆ 14ನೆಯ ದಿನ 
ಶುಭಸ್ವೀಕಾರ ಎಂದು ಮಾಡುತ್ತಾರೆ. ಹೋಳಿಗೆ, ಪಾಯಸದ ಅಡುಗೆ ಮಾಡಿ, 
ಬ್ರಾಹ್ಮಣರ ಭೋಜನ ಮಾಡಿಸಿ ಕರ್ತೃಗಳು ಊಟದ ಕೊನೆಯಲ್ಲಿ ಎಂದರೆ ಮಜ್ಜಿಗೆ 
ಅನ್ನವೂ ಆದ ಮೇಲೆ ಹೋಳಿಗೆ, ಪಾಯಸ ಸ್ವೀಕರಿಸುವ ಪದ್ಧತಿ ಇದೆ. ಭೋಜನವಾದ 
ಮೇಲೆ ಬ್ರಾಹ್ಮಣರಿಗೆ ತಾಂಬೂಲ, ದಕ್ಷಿಣೆ ಕೊಟ್ಟು ಅವರವರ ಸಂಪ್ರದಾಯದಂತೆ 
ಹಳದಿ ಅಥವಾ ಕೆಂಪು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುತ್ತಾರೆ. ಬಾಯಲ್ಲಿ ಒಂದು 
ಅಡಿಕೆಯನ್ನು ಹಾಕಿಕೊಂಡು ಕಡಿದು ಉಗುಳುತ್ತಾರೆ. 


ಬಂಧುಗಳು ಕರ್ತೃಗಳಿಗೆ ಹಿಂದುಗಡೆಯಿಂದ : ಒಂಟಿ ನೂತನ ವಸ್ತ್ರವನ್ನು 
ಹೊದ್ದಿಸುತ್ತಾರೆ. ಈ ವಸ್ತ್ರಗಳನ್ನು ವರ್ಷದ ಒಳಗೆ ಉಪಯೋಗಿಸಬೇಕೆಂದು ಅನಂತರ 
ಉಪಯೋಗಿಸಬಾರದೆಂದು ಹೇಳುತ್ತಾರೆ. 


ಹಿಂದೆ ಗರುಡಪುರಾಣವನ್ನು ಹೇಳಿದ್ದ ಆಚಾರ್ಯರಿಂದಲೇ ಶ್ರೀನಿವಾಸ ಕಲ್ಯಾಣ 
ಅಥವಾ ರುಗ್ಮಿಣೀಶವಿಜಯವನ್ನು ಅನುವಾದ ಮಾಡಿಸುತ್ತಾರೆ. ಹಾಗೂ ಆಚಾರ್ಯ 
ಪೂಜೆ ಮಾಡುತ್ತಾರೆ. ಪಿತ್ಳಕಾರ್ಯಕ್ಕಾಗಿ ಬಂದಿದ್ದ ಹೆಣ್ಣುಮಕ್ಕಳು ಸಾಯಂಕಾಲ 
ದೀಪ ಹಚ್ಚುವುದರ ಒಳಗೆ ಹಿಂದಕ್ಕೆ(ತಮ್ಮ ತಮ್ಮ ಮನೆಗಳಿಗೆ) ಹೊರಡುತ್ತಾರೆ. 
ಕರ್ತೃಗಳು ಪತ್ನಿ, ಪುತ್ರರ ಸಮೇತವಾಗಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ಇಷ್ಟೆಲ್ಲಾ 
ಆಚಾರದಲ್ಲಿಕಂಡು ಬಂದಿದೆ. ಇದಕ್ಕೆ ಯಾವ ಆಧಾರವೂ ಧರ್ಮಶಾಸ್ತ್ರದಲ್ಲಿ ಕಂಡು 
ಬಂದಿಲ್ಲ. ಆದರೂ ಆಚಾರಪ್ರಾಪ್ತವಾದದ್ದರಿಂದ ನಡೆಸಬಹುದು. 


ಮೃತವರ್ಷದವರೆಗಿನ ನಿಯಮಗಳು 
ಪಿತೃಗಳು ಮರಣ ಹೊಂದಿದ ವರ್ಷದಲ್ಲಿ ಈ ಕೆಳಗಿನ ನಿಯಮಗಳನ್ನು 
ಪಾಲಿಸಬೇಕು. 


86 ಭಾದ್ರಪದಮಾಸ 
ಕಂಡರೂ ಅದು ಮಹಾಪುಣ್ಯಕರವೆಂದು ಪದಪುರಾಣದಲ್ಲಿ ಹೇಳಿದೆ. ಸೂಚನೆ - 


ಈ ಮುಷ್ಟಿದಾನವನ್ನು ಪಿತೃಗಳ ಮರಣ ಹೊಂದಿದ ವರ್ಷದಲ್ಲಿ ಮಾತ್ರ 
ಮಾಡಬೇಕೆಂದಿಲ್ಲ. ಯಾವಾಗಲೂ ಮಾಡಬಹುದು. 


05. ಪಕ್ತಾನ್ನದಾನ - ಬೆಳ್ಳಿ ಅಥವಾ ಹಿತ್ತಾಳೆ ಪಾತ್ರೆಗಳಲ್ಲಿ ಚಿತ್ರಾನ್ನ, ಮೊಸರನ್ನ, 
ಪಾಯಸ ಮೊದಲಾದ ಪದಾರ್ಥಗಳನ್ನು ಹಾಕಿ ದಾನ ಮಾಡಬೇಕು. ಇದರಿಂದ 
ಮೃತರು ಯಮಮಾರ್ಗದಲ್ಲಿ ಹೋಗುವಾಗ ಅವರಿಗೂ ಅದಕ್ಕೆ ಸದೃಶವಾದ 
ಪದಾರ್ಥಗಳನ್ನು ಕೊಡುತ್ತಾರೆ. ಇದರಂತೆ ಪಾನಕ, ನೀರು ಮಜ್ಜಿಗೆ, ಕೆನೆ ಮೊಸರು, 
ಫಲವಸ್ತುಗಳನ್ನೂ ಸಹ ದಾನ ಮಾಡಬೇಕು. 


06. ಲೋಹದಾನ - ಕಬ್ಬಿಣದ ಸಲಾಕೆ, ಅಗಿಷ್ಠಕೆ, ಬಾಂಡಲೆ ಮೊದಲಾದ 
ಕಬ್ಬಿಣದ ಪದಾರ್ಥಗಳನ್ನು ದಾನದಿಂದ ಚಿತ್ರಗುಪ್ತರು ಹಾಗೂ ಯಮಭಟರಿಗೆ 
ತೃಪ್ತಿಯಾಗಿ ಅವರ ಭಯವು ತಪ್ಪುತ್ತದೆ. 


ಇದರಂತೆ ಆಯುಧದಾನದಿಂದ ಯಮದೇವರ ಆಯುಧದ ಭಯ ತಪ್ಪುತ್ತದೆ. 


07. ದೀಪದಾನ - ದೀಪದಾನ ಮಾಡುವುದರಿಂದ ಅಗ್ನಿ, ಸೂರ್ಯ, 
ಚಂದ್ರರಿಗೆ ಪ್ರೀತಿಯಾಗಿ ಯಮಮಾರ್ಗದಲ್ಲಿ ಬೆಳಕು ತೋರಿಸುತ್ತಾರೆ. 


08. ವ್ಯಜನದಾನ (ಬೀಸಣಿಕೆ) - ಇದರಿಂದ ವಾಯುದೇವರಿಗೆ ಪ್ರೀತಿಯಾಗಿ 
ಯಮಮಾರ್ಗದಲ್ಲಿ ತಣ್ಣನೆ ಗಾಳಿ ಹಾಕುತ್ತಾರೆ. 


09. ಊರ್ಣವಸ್ತದಾನ — ಕಂಬಳಿ, ಧಾವಳಿ ಮೊದಲಾದ : ಉಣ್ಣೆಯ 
ಬಟ್ಟೆಯನ್ನು ದಾನ ಮಾಡುವುದರಿಂದ ಯಮಮಾರ್ಗದಲ್ಲಿ ಹೋಗುವಾಗ ಮಧ್ಯೆ 
ಸಿಗುವ ಶೀತಲಪುರಿಯಲ್ಲಿ ಬೆಚ್ಚಗಿನ ಬಟ್ಟೆ ಕೊಡುತ್ತಾರೆ. 


10. ಪದದಾನ - ಹಿಂದೆ ಹೇಳಿದಂತೆ ಛತ್ರಿ ದಾನ ಮಾಡುವುದರಿಂದ 
ಯಮಮಾರ್ಗದಲ್ಲಿ ಹೋಗುವವರಿಗೆ ಬಿಸಿಲು ಮಳೆಯನ್ನು ತಡೆಯಲು ಛತ್ರಿ 
ಕೊಡುತ್ತಾರೆ. ಪಾದರಕ್ಷೆ ದಾನದಿಂದ ಯಮಮಾರ್ಗದಲ್ಲಿ ಕಾಲು ಸುಡದಂತೆ, ಕಲ್ಲು 
ಮುಳ್ಳು ಚುಚ್ಚದಂತೆ ಪಾದರಕ್ಷೆಯನ್ನು ಕೊಡುತ್ತಾರೆ. 


ಭಾದ್ರಪದ ಕೃಷ್ಣಪಕ್ಷ 87 
11. ಉದಕುಂಭದಾನ - ಉದಕುಂಭದಾನದಿಂದ ವರುಣದೇವರಿಗೆ 
ಪ್ರೀತಿಯಾಗಿ ಯಮಮಾರ್ಗದಲ್ಲಿ ತಂಪಾದ ನೀರನ್ನು ಕೊಡುತ್ತಾರೆ. 


ಹದಿನಾಲ್ಕನೆಯ ದಿನದ ಕೃತ್ಯ 


ಈ ಹಿಂದೆ ಹೇಳಿದ ಪಿತ್ಸಕರ್ಮಗಳನ್ನು ಮುಗಿಸಿದ ಮೇಲೆ 14ನೆಯ ದಿನ 
ಶುಭಸ್ವೀಕಾರ ಎಂದು ಮಾಡುತ್ತಾರೆ. ಹೋಳಿಗೆ, ಪಾಯಸದ ಅಡುಗೆ ಮಾಡಿ, 
ಬ್ರಾಹ್ಮಣರ ಭೋಜನ ಮಾಡಿಸಿ ಕರ್ತೃಗಳು ಊಟದ ಕೊನೆಯಲ್ಲಿ ಎಂದರೆ ಮಜ್ಜಿಗೆ 
ಅನ್ನವೂ ಆದ ಮೇಲೆ ಹೋಳಿಗೆ, ಪಾಯಸ ಸ್ವೀಕರಿಸುವ ಪದ್ಧತಿ ಇದೆ. ಭೋಜನವಾದ 
ಮೇಲೆ ಬ್ರಾಹ್ಮಣರಿಗೆ ತಾಂಬೂಲ, ದಕ್ಷಿಣೆ ಕೊಟ್ಟು ಅವರವರ ಸಂಪ್ರದಾಯದಂತೆ 
ಹಳದಿ ಅಥವಾ ಕೆಂಪು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುತ್ತಾರೆ. ಬಾಯಲ್ಲಿ ಒಂದು 
ಅಡಿಕೆಯನ್ನು ಹಾಕಿಕೊಂಡು ಕಡಿದು ಉಗುಳುತ್ತಾರೆ. 


ಬಂಧುಗಳು ಕರ್ತೃಗಳಿಗೆ ಹಿಂದುಗಡೆಯಿಂದ ಒಂಟಿ ನೂತನ ವಸ್ತ್ರವನ್ನು 
ಹೊದ್ದಿಸುತ್ತಾರೆ. ಈ ವಸ್ತ್ರಗಳನ್ನು ವರ್ಷದ ಒಳಗೆ ಉಪಯೋಗಿಸಬೇಕೆಂದು ಅನಂತರ 
ಉಪಯೋಗಿಸಬಾರದೆಂದು ಹೇಳುತ್ತಾರೆ. 


ಹಿಂದೆ ಗರುಡಪುರಾಣವನ್ನು ಹೇಳಿದ್ದ ಆಚಾರ್ಯರಿಂದಲೇ ಶ್ರೀನಿವಾಸ ಕಲ್ಯಾಣ 
ಅಥವಾ ರುಗ್ಮಿಣೀಶವಿಜಯವನ್ನು ಅನುವಾದ ಮಾಡಿಸುತ್ತಾರೆ. ಹಾಗೂ ಆಚಾರ್ಯ 
ಪೂಜೆ ಮಾಡುತ್ತಾರೆ. ಪಿತ್ಠಕಾರ್ಯಕ್ಕಾಗಿ ಬಂದಿದ್ದ ಹೆಣ್ಣುಮಕ್ಕಳು ಸಾಯಂಕಾಲ 
ದೀಪ ಹಚ್ಚುವುದರ ಒಳಗೆ ಹಿಂದಕ್ಕೆ(ತಮ್ಮ ತಮ್ಮ ಮನೆಗಳಿಗೆ) ಹೊರಡುತ್ತಾರೆ. 
ಕರ್ತೃಗಳು ಪತ್ನಿ , ಪುತ್ರರ ಸಮೇತವಾಗಿ ದೇವಸ್ಥಾನಕ್ಕೆ ಹೋಗಿ ಬರುತ್ತಾರೆ. ಇಷ್ಟೆಲ್ಲಾ 
ಆಚಾರದಲ್ಲಿ ಕಂಡು ಬಂದಿದೆ. ಇದಕ್ಕೆ ಯಾವ ಆಧಾರವೂ ಧರ್ಮಶಾಸ್ತ್ರದಲ್ಲಿ ಕಂಡು 
ಬಂದಿಲ್ಲ. ಆದರೂ ಆಚಾರಪ್ರಾಪ್ತವಾದದ್ದರಿಂದ ನಡೆಸಬಹುದು. 


ಮೃತವರ್ಷದವರೆಗಿನ ನಿಯಮಗಳು 
ಪಿತೃಗಳು ಮರಣ ಹೊಂದಿದ ವರ್ಷದಲ್ಲಿ ಈ ಕೆಳಗಿನ ನಿಯಮಗಳನ್ನು 
ಪಾಲಿಸಬೇಕು. 


88 ಭಾದ್ರಪದಮಾಸ 


1. ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗಿದ್ದರೂ ಖತುಕಾಲದಲ್ಲಿ 
ಪತ್ನೀಗಮನ ಮಾಡಲೇ ಬೇಕು. ಅದರಿಂದ ಬ್ರಹ್ಮಚರ್ಯಲೋಪವು ಆಗುವುದಿಲ್ಲ. 


2. ಪರಾನ್ನವನ್ನು ಬಿಡಬೇಕು. ಅಂದರೆ, ಬೇರೆಯವರ ಮನೆಯಲ್ಲಿ ಊಟ 
ಮಾಡಬಾರದು. ಇದಕ್ಕೆ ಅಪವಾದ ಎಂದರೆ ಗುರುಗಳು, ಸೋದರಮಾವ, 
ಹೆಣ್ಣುಕೊಟ್ಟ ಮಾವ, ಅನ್ನಹಾಕಿ ಸಾಕಿದವರು, ದೊಡ್ಡಪ್ಪ ಚಿಕ್ಕಪ್ಪಂದಿರು ಇವರುಗಳ 
ಮನೆಯಲ್ಲಿ ಊಟಮಾಡಿದರೆ ತಪಿಲ್ಲ. 


ಸೂಚನೆ - 1. ಹೋಟಲ್‌, ಮೆಸ್‌ ಇವುಗಳಲ್ಲಿ ಯಾವಾಗಲೂ ಊಟ 
ಮಾಡಬಾರದು. ಅನಿವಾರ್ಯವಾಗಿ ಮಾಡುತ್ತಿರುವವರು ಈ ವರ್ಷದಲ್ಲಿಯಾದರೂ 
ಅದನ್ನು ಬಿಡಬೇಕು. ಹೀಗೆ ಬಿಡುವುದು ಅಭ್ಯಾಸವಾಗಿರುವಾಗ ಮುಂದೆಯೂ 
ಅದನ್ನು ಬಿಡುವುದು ಸಾಧ್ಯವಾಗುತ್ತದೆ. 


ಸೂಚನೆ - 2. ಈ ಪ್ರಸಂಗದಿಂದ ತಿಳಿಸುವ ಮತ್ತೊಂದು ವಿಷಯವೇನೆಂದರೆ 
ಬ್ರಾಹ್ಮಣರಿಗೆ ಶಿಖಾ ಧಾರಣೆ ಅತ್ಯವಶ್ಯಕ. ಏನೋ ಲೌಕಿಕ ಕಾರಣಗಳಿಂದ 
ಶಿಖಾಧಾರಣೆ ಮಾಡದೇ ಇದ್ದವರು ಪಿತ್ಠಕಾರ್ಯದಲ್ಲಿಯಾದರೂ ಶಿಖೆಯ: 2 
ಧರಿಸಿ ಮಾಡಬೇಕು. ಹೀಗೆ ಅಭ್ಯಾಸವಾದಾಗ ಮುಂದಾದರೂ ಶಿಖಾಧಾರಿಗಳಾಗುವ 
ಅವಕಾಶ ಇರುತ್ತದೆ. ಈ ಎರಡು ಸೂಚನೆಗಳನ್ನು ಧರ್ಮಶ್ರದ್ಧೆ ಇದ್ದವರು ಆದರೆ 
ಚೆನ್ನಾಗಿ ಧರ್ಮವನ್ನು ನಡೆಸಲು ಅಶಕ್ತರು ಇಂಥವರ ದೃಷ್ಟಿಯಿಂದ ಕೊಡಲಾಗಿದೆ. 


3. ಶ್ರಾದ್ದಭೋಜನ, ಆರಾಧನೆಯ ಅಲಂಕಾರಪಂಕ್ತಿಗೆ ಕೂಡಬಾರದು. 


4. ಪ್ರತಿಷ್ಠಿತವಾದ ಪ್ರತಿಮೆಗಳನ್ನು ಪೂಜೆ ಮಾಡಬಾರದು. ಅದರಂತೆ 
ಪ್ರತಿಷ್ಠಿತವಾದ ಬೃಂದಾವನಗಳನ್ನೂ ಮುಟ್ಟಿ ಪೂಜಿಸಬಾರದು. (ಕೆಲವು ಕಡೆ 
ಬೃಂದಾವನದ ಅರ್ಚಕರು ಸಮೀಪದಲ್ಲಿರುವ ಮಹಾನದಿಯಲ್ಲಿ 
ಸ್ನಾನಮಾಡಿಕೊಂಡು ಬಂದು ಬೃಂದಾವನ ಮುಟ್ಟಿ ಪೂಜೆ ಮಾಡುವ ಪದ್ಧತಿಯಿದೆ. 
ಇದಕ್ಕೆ ಮೂಲವೇನೆಂದು ತಿಳಿದಿಲ್ಲ). 


5. ನಿತ್ಯವಾದ ಔಪಾಸನ, ವೈಶ್ವದೇವ ಇವುಗಳನ್ನು ಬಿಟ್ಟು ಬೇರೆಯ ನೈಮಿತ್ತಿಕ 
ಹೋಮಗಳನ್ನು (ಲಕ್ಷಹೋಮ, ಪವಮಾನ ಹೋಮ ಮೊದಲಾದ್ದು) 


ಭಾದ್ರಪದ ಕೃಷ್ಣಪಕ್ನ 89 
ಮಾಡಬಾರದು. ಅಥವಾ ಹೋಮಗಳಲ್ಲಿ ಯತ್ನ್ಚಿಜನಾಗಿ ಭಾಗವಹಿಸಬಾರದು. 
ಉಪಾಕರ್ಮ, ಧಾತ್ರೀಹವನ, ಅಗ್ರಯಣಗಳು ನಿತ್ಯ. ಇವನ್ನು ಮಾಡಬೇಕು. 

6. ತೀರ್ಥಯಾತ್ರೆ ಮಾಡಬಾರದು. ಮಹಾನದಿಗಳನ್ನು ದಾಟಬಾರದು, (ಈ 
ನಿಯಮ ತನಗೆ ಅತೀಸಮೀಪದಲ್ಲಿರುವ ಮಹಾನದಿಗೆ ಅನ್ನ ಸ್ವಯಿಸುವುದಿಲ್ಲ. 
ಉದಾಹರಣೆಗೆ ಶ್ರೀರಂಗಪಟ್ಟಣದಲ್ಲಿ ಇದ್ದವನು Si ಹೋಗಿ ಬಂದರೆ 
ತಪ್ಪಿಲ್ಲ). 

7. ಕೌರ ಮಾಡಿಸಿಕೊಳ್ಳಬಾರದು. 

8. ತೀರ್ಥಶ್ರಾದ್ಧ, ಗಯಾಶ್ರಾದ್ಧ, ದರ್ಶಶ್ರಾದ್ಧಇತ್ಯಾದಿಗಳನ್ನು ಮಾಡಹೊರದು. 

(ತಂದೆಯು ಮೊದಲು ಹೋಗಿದ್ದು ತಾಯಿಯು ನಂತರ ಹೋದರೆ ಆಗ 
ತಂದೆಯನ್ನು ಕುರಿತು ದರ್ಶಾದಿಗಳನ್ನು ಮಾಡಲೇ ಬೇಕು. ತಾಯಿಯ ವರ್ಗವನ್ನು 
ಇದರ ಜೊತೆ ಸೇರಿಸಬಾರದು. ವರ್ಷವಾದ ಮೇಲೆ ಸೇರಿಸಬೇಕು). 

ಇದರಂತೆ ಗ್ರಹಣ ನಿಮಿತ್ತ ತರ್ಪಣವನ್ನು ಕೊಡಬಾರದು. (ತಂದೆ ಮೊದಲು 
ಹೋಗಿದ್ದರೆ ಮೇಲೆ ಹೇಳಿದಂತೆ ತಿಳಿಯಬೇಕು). ಉಳಿದ -ಯಾರನ್ನೂ ಹ 
ಪಿಂಡಸಓತಶ್ರಾ ದ್ವವನ್ನು ಮಾಡಬಾರದು. 

ಸೂಚನೆ - ಹೀಗೆ ತೀರ್ಥಯಾತ್ರೆ ನಿಷಿದ್ದವಾದ್ದರಿಂದ ಮಾಸಿಕಗಳನ್ನು ಬೇರೆ 
ಬೇರೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಾಡಬಾರದು. ತನ್ನ ಗೃಹದಲ್ಲಿಯೇ ಮಾಡಟಿಕು. 

9... ವೇದವೇದಾಂತಾದಿ ಗ್ರಂಥಗಳನ್ನು ಓದುವವರಾಗಲೀ, ಪಾಠ 
ಹೇಳುವವರಾಗಲೀ, ವರ್ಷಕ್ಕೆ ಮುಂಚೆ ಹೊಸ ಪಾಠವನ್ನು ರು ಉಹು 
ಹಳೆಯದರ ಮಂಗಳವನ್ನೂ ಯ. 

10. ಕರ್ತೃಗಳು ಎರೆದುಕೊಳ್ಳಬಾರದು. ಆದರೆ, ಉಗಾದಿ-ದೀಪಾವಳಿ ಮತ್ತು 
ರಃ ದಿನಗಳಲ್ಲಿ ಎರೆದುಕೊಳ್ಳಲೇ ಬೇಕು. 

11. ಅನಂತವ್ರತ, ವರಮಹಾಲಕ್ಷ್ಮೀವ್ರತ ಮೊದಲಾದ ವ್ರತಗಳನ್ನು 
ಮಾಡಬಾರದು. ವಿಶೇಷವಾದ ಭೀಷ್ಮಪಂಚಕ, ಪಯೋವ್ರತ ಇತ್ಯಾ ದಿಗಳನ್ನು 
ಆರಂಭಿಸಬಾರದು. ಆರಂಭಿಸಿರುವ ವಿಷ್ಣುಪಂಚಕವ್ರತವನ್ನು ಮುಂದುವರೆಸಬೇಕು. 


90 ಭಾದ್ರಪದಮಾಸ 


ಏಕಾದಶೀ, ಚಾತುರ್ಮಾಸ್ಯ , ಜನ್ಮಾಷ್ಟಮೀ (ಶ್ರೀಕೃಷ್ಣಜಯಂತೀ) ವ್ರತಗಳನ್ನು 
ಮಾಡಲೇಬೇಕು. 


12. ಮನೆ ಬಾಗಿಲಿಗೆ ತೋರಣ ಕಟ್ಟಬಾರದು. ರಂಗೋಲಿ ಹಾಕಬಾರದು. 
ದೇವರ ಮುಂದೆ ರಂಗೋಲಿ ಹಾಕಲು ಅಡ್ಡಿಯಿಲ್ಲ. 


ಸೂಚನೆ - ವರ್ಷದಲ್ಲಿ ಮನೆಗೆ ಸಂಸ್ಕಾನಾಧಿಪತಿಗಳನ್ನು ಕರೆಸಿದರೆ ಆಗ 
ಸಂಸ್ಥಾನದ ದೇವರು ಬರುತ್ತಾರೆ ಎಂದು ತೋರಣ ಕಟ್ಟಿ ರಂಗೋಲಿ ಹಾಕುವ ಪದ್ಧತಿ 
ಇದೆ. 


13. ಉಗಾದಿ, ದೀಪಾವಳಿ, ವಿಜಯದಶಮೀ ಮೊದಲಾದ ಹಬ್ಬಗಳಲ್ಲಿ ತನ್ನ 
ಭೋಗಕ್ಕೋಸ್ಕರ ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಮಾಡಬಾರದು. ಆದರೆ 
ದೇವರ ನೈವೇದ್ಯಕ್ಕೋಸ್ಕರ ಹಬ್ಬದ ಅಡುಗೆ ಮಾಡಿ ಬ್ರಾಹ್ಮಣರನ್ನು ಕರೆದು 
ಪಿತ್ರಂತರ್ಯಾಮಿ ಪರಮಾತ್ಮನನ್ನು ಉದ್ದೇಶಿಸಿ ಭೋಜನ ಮಾಡಿಸಬಹುದು. 


14. ತನ್ನ ನಿತ್ಯದ ಜಪ-ಪಾರಾಯಣಗಳ ಜೊತೆಗೆ ಸ್ವಲ್ಪ ಹೆಚ್ಚಿಗೆ ಜಪ 
ಪಾರಾಯಣ ಮಾಡಿ ಪಿತೃಗಳಿಗೆ ಆ ಪುಣ್ಯವನ್ನು ಕೊಡಬಹುದು. 


ಇದರಲ್ಲಿ ಅಧಿಕಾರವಿದ್ದವರು ಅಷ್ಟಮಹಾಮಂತ್ರಜಪ, ಸರ್ವಮೂಲ- 
ಪಾರಾಯಣ, ವೇದಪಾರಾಯಣ, ಶ್ರೀಮದ್ಭಾಗವತಪಾರಾಯಣ, ಭಗವದ್ಗೀತಾ, 
ಎಷ್ಟುಸಹಸ್ತನಾಮ ಪಾರಾಯಣಗಳನ್ನು ಮಾಡುವುದು ಶ್ರೇಷ್ಠ . ಅಧಿಕಾರ ಅಥವಾ 
ಸಾಮರ್ಥ್ಯವಿಲ್ಲದಿರುವವರು ಬ್ರಾಹ್ಮಣರ ಮುಖಾಂತರ ಮಾಡಿಸಬೇಕು. 

ಶ್ರೀಮದ್ಭಾಗವತಸಪ್ತಾಹ ಪ್ರವಚನ ಅಥವಾ ಶ್ರವಣವು ವಿಶೇಷಫಲವನ್ನು 
ಕೊಡುತ್ತದೆ. 

15. ಕೆಲವರು ವರ್ಷವಿಡೀ ಒಪ್ಪತ್ತು ಊಟ ಮಾಡಬೇಕು ಎನ್ನುತ್ತಾರೆ. ಇದಕ್ಕೆ 


ಯಾವುದೇ ಆಧಾರ ಕಾಣುತ್ತಿಲ್ಲ. ಮಾಸಿಕ ದಿನಗಳಲ್ಲಿ ಹಾಗೂ ಅದರ ಹಿಂದಿನ 
ದಿನಗಳಲ್ಲಿ ಒಪ್ಪತ್ತು ಮಾಡಿದರೆ ಸಾಕು. 


16. ತಂದೆ ತಾಯಿಗಳು ಮರಣ ಹೊಂದಿದ ವರ್ಷದಲ್ಲಿ ಅಶೌಚ. 


ಭಾದ್ರಪದ ಕೃಷ್ಣಪಕ್ಷ 91 
ಮಲತಾಯಿಗಾದರೆ ಆರು ತಿಂಗಳು, ಪತ್ನಿಗಾದರೆ ಮೂರು ತಿಂಗಳು, ಅಣ್ಣ 
ತಮ್ಮಂದಿರು ಅಥವಾ ಮಕ್ಕಳ ಮರಣದಲ್ಲಿ ಒಂದೂವರೆ ತಿಂಗಳು ಆಶೌಚ ಎಂದು 
ಕೆಲವರ ಅಭಿಪ್ರಾಯ. ಆಗ ನಿತ್ಯಕರ್ಮಗಳಲ್ಲದೇ ಬೇರೆಯ ದೈವ, ಪಿತ್ಳಕರ್ಮಕ್ಕೆ 
ಅಧಿಕಾರವಿಲ್ಲ. 
ಶ್ರಾದಕರ್ತೃವಿನ ನಿಯಮಗಳು 
ಎಲ 

1. ಶ್ರಾದ್ಧಕರ್ತೃವು ಶ್ರಾದ್ಧದ ಹಿಂದಿನ ದಿನ, ಶ್ರಾದ್ಧದ ದಿನ, ಶ್ರಾದ್ಧದ ಮಾರನೇ 
ದಿನ ಹೀಗೆ ಮೂರು ದಿನ ದೀಕ್ಷಿತನಾಗಿರಬೇಕು. 

2. ಶ್ರಾದ್ಧದ ಹಿಂದಿನ ದಿನ ಮತ್ತು ಶ್ರಾದ್ಧದ ದಿನ ಒಪ್ಪತ್ತು ಮಾತ್ರ ಊಟ 
ಮಾಡಬೇಕು. ಅದರಲ್ಲಿಯೂ ಶ್ರಾದ್ಧದ ದಿನ ರಾತ್ರಿ ನೀರನ್ನು ಮಾತ್ರ 


ಕುಡಿಯಬಹುದು. ಬೇರೆ ಆಹಾರವನ್ನು ತೆಗೆದುಕೊಳ್ಳಬಾರದು. ಶ್ರಾದ್ಧದ ಹಿಂದಿನ 
ದಿನ ಮುಸುರೆ ಇಲ್ಲದ ಫಲಾಹಾರ ಮಾಡುವುದು ವಾಡಿಕೆಯಲ್ಲಿದೆ. 


3. ಮೂರು ದಿನವೂ ಬ್ರಹ್ಮಚರ್ಯದಿಂದ ಇರಬೇಕು. ಅದರಲ್ಲಿಯೂ 
ಶ್ರಾದ್ಧದ ದಿನ ಹಾಸಿಗೆಯನ್ನು ಸಹ ಮುಟ್ಟದಂತೆ ಚಾಪೆ ಅಥವಾ ಕಂಬಳಿಯನ್ನು 
ಹಾಸಿಕೊಂಡು ಮಲಗಬೇಕು. 


4. ಪ್ರಯಾಣ ಮಾಡಬಾರದು. 

5. ರಜಸ್ವಲೆಯನ್ನು ನೋಡಬಾರದು. 

6.ಮೆ ್ಲೀಚ್ಛಾದಿಗಳ ಸರ್ಶನ, ಸಂಭಾಷಣ ಮಾಡಬಾರದು. 

7. ಶ್ರಾದ್ಗಕಾಲದಲ್ಲಿ ಕೋಪ ಮಾಡಿಕೊಳ್ಳಬಾರದು. ಕಣ್ಣೀರು ಹಾಕಬಾರದು. 
ಹೆಚ್ಚು ಮಾತನಾಡಬಾರದು. 

8. ಶ್ರಾದ್ಧಕಾಲದಲ್ಲಿ ಸದಾ ಹರಿಸ್ಮರಣೆ ಇರಬೇಕು. 

9. ಶ್ರಾದ್ಧದ ದಿನ ತಟ್ಟೆಯಲ್ಲಿ ಊಟ ಮಾಡಬಾರದು. 

10. ಈ ಮೂರು ದಿನ ಪರಾನ್ನ ಭೋಜನ ಮಾಡಬಾರದು. 


92 ಭಾದ್ರಪದಮಾಸ 

11. ಅಭ್ಯಂಜನ ನಿಷಿದ್ಧ. (ಈ ಅಭ್ಯಂಜನನಿಷೇಧವು ಉಗಾದಿ ಮತ್ತು 
ದೀಪಾವಳಿಗೆ ಅನ್ವಯಿಸುವುದಿಲ್ಲ). 

12. ಶ್ರಾದ್ಧದ ದಿನ ಸಾಯಂಸಂಧ್ಯಾವಂದನೆ ಮಾಡಬಾರದು ಎಂದಿದೆ. ಶಿಷ್ಟರು 
ಸಂಧ್ಯಾವಂದನೆ ಪೂರ್ತಿ ಬಿಡುವುದಿಲ್ಲ. ಸಂಧ್ಯಾವಂದನೆ ಮಾಡಿ ಗಾಯತ್ರೀಜಪ 10 
ಮಾತ್ರ ಮಾಡುತ್ತಾರೆ. 

13. ಶ್ರಾದ್ಧದ ನಂತರ ಸ್ನಾನವನ್ನು ಮಾಡಬಾರದು. 

14. ಶ್ರಾದ್ಧಮಾಡಿ ಬೇರೆಯ ಕಡೆ ಊಟಕ್ಕೆ ಹೋಗಬಾರದು. 


ಶ್ರಾದ್ಧಭೋಕ್ಪವಿನ ನಿಯಮ 


1. ಶ್ರಾದ್ಧಭೋಕ್ತವು ಶ್ರಾದ್ಧದ ಹಿಂದಿನ ದಿನ ಹಾಗೂ ಶ್ರಾದ್ಧದ ದಿನ 
ಬ್ರಹ್ಮಚರ್ಯದಿಂದಿರಬೇಕು. ವಸ್ತುತಸ್ತು ಶ್ರಾದ್ಧದ ಆಮಂತ್ರಣವನ್ನು ಒಪ್ಪಿಕೊಂಡ 
ದಿನದಿಂದ ಶ್ರಾದ್ಧದಿನದ ಪರ್ಯಂತರವೂ ಬ್ರಹ್ಮಚರ್ಯದಿಂದ ಇರಬೇಕು. ಇದು 
ಸಾಧ್ಯವಾಗದೇ ಇರುವುದರಿಂದ ಆಮಂತ್ರಣ ಕೊಡುವವರು ಶ್ರಾದ್ಧದ ಹಿಂದಿನ ದಿನ 
ಆಮಂತ್ರಣ ಕೊಡಬೇಕು. 


2. ಶ್ರಾದ್ಗಭೋಜನ ಮಾಡಿ ಮತ್ತೊಂದು ಕಡೆ ಊಟ ಮಾಡಬಾರದು. 
3. ಶ್ರಾದ್ಧ ಕಾಲದಲ್ಲಿ ಕೋಪ ಮಾಡಿಕೊಳ್ಳಬಾರದು. 
4. ಶ್ರಾದ್ಧಕಾಲದಲ್ಲಿ ಹರಿಸ್ಮರಣೆ ಮಾಡಬೇಕು. 


5. ಶ್ರಾದ್ಧಭಚೋಜನ ಮಾಡಿದ ದಿನ ಸಾಯಂಕಾಲ ಸಂಧ್ಯಾವಂದನೆ ಮಾಡುವ 
ಅಧಿಕಾರ ಹೋಗುತ್ತದೆ. ಆದ್ದರಿಂದ 10ಬಾರಿ ಗಾಯತ್ರಿಯಿಂದ ನೀರನ್ನು 
ಅಭಿಮಂತ್ರಿಸಿಟ್ಟುಕೊಂಡಿದ್ದು ಭೋಜನ ಆದ ಮೇಲೆ ಅದನ್ನು ಕುಡಿಯಬೇಕು. ಆಗ 
ಸಾಯಂಕಾಲಸಂಧ್ಯಾವಂದನೆ ಮಾಡಲು ಅಧಿಕಾರ ಬರುತ್ತದೆ. 


6. ಶ್ರಾದ್ದಭೋಜನ ಮಾಡಿದ ದಿನ ಪ್ರಯಾಣ ಮಾಡಬಾರದು. 


7. ಮೌನದಿಂದ ಭೋಜನ ಮಾಡಬೇಕು. ಅಡುಗೆಯನ್ನು ಹೊಗಳಬಾರದು. 
ತಲೆ ಹಾಕಬಾರದು. 


ಭಾದ್ರಪದ ಕೃಷ್ಣಪಕ್ಷ 93 
ಶ್ರಾದ್ಧದ ಅಡುಗೆ ನಿಯಮಗಳು 


ಶ್ರಾದ್ಧದ ಅಡುಗೆ ಧಾನ್ಯಗಳು. ಅಕ್ಕಿ, ಗೋಧಿ, ಉದ್ದಿನಬೇಳೆ, ಹೆಸರು ಬೇಳೆ 
ಇವು ವಿಹಿತ. ಗೋಧಿಯಿಂದ ಪಿತೃಗಳಿಗೆ ಒಂದು ವರ್ಷ ತೃಪ್ತಿಯಾಗುತ್ತದೆ. 
ಉದ್ದಿನಬೇಳೆಯಿಂದ ಆರುತಿಂಗಳು ತೃಪ್ತಿಯಾಗುತ್ತದೆ. ಹೆಸರುಬೇಳೆಯಿಂದ ಮೂರು 
ತಿಂಗಳು ತೃಪ್ತಿಯಾಗುತ್ತದೆ. 


ರಾಗಿ, ಜೋಳ, ತೊಗರೀಬೇಳೆ ಇವು ನಿಷಿದ್ಧ. ಕಡಲೇಬೇಳೆ ಕೃತಾಕೃತ (ಅಂದರೆ 
ಹಾಗೂ ಹೀಗೂ) ಬಿಡುವುದು ಒಳ್ಳೆಯದು. 


ಶ್ರಾದ್ಧದ ಅಡುಗೆಗೆ ಕಾಯಿ, ಪಲ್ಲೆಗಳು. 


ಮೆಣಸಿನಕಾಯಿ, ಹುಣಿಸೇ ಹಣ್ಣು, ಮೆಂತ್ಯ, ಕೊತ್ತಂಬರೀಬೀಜ, ಏಲಕ್ಕಿ, 
ಲವಂಗ ಮೊದಲಾದ ಸುವಾಸನೆ ದ್ರವ್ಯಗಳು, ಅರಿಶಿನ ಇವುಗಳು ಬರುವುದಿಲ್ಲ. 
ಒಟ್ಟಿನಲ್ಲಿ ಮುಂದೆ ಹೇಳಲಾಗುವ ಕೆಲವೊಂದು , ಕಾಯಿಪಲ್ಲೆಗಳನ್ನು ಬಿಟ್ಟು 
ಶಾಕವ್ರತದಂತೆ ಆಚರಿಸಬೇಕು. 


ಗೆಡ್ಡೆ, ಗೆಣಸುಗಳು, ಬಾಳೇ ದಿಂಡು, ಬಾಳೇಕಾಯಿ, ಸೌತೇಕಾಯಿ, ಹಾಗಲ- 
ಕಾಯಿ, ಮಾವಿನಕಾಯಿ, ನೆಲ್ಲಿಕಾಯಿ, ಹಲಸಿನಕಾಯಿ, ತೆಂಗಿನಕಾಯಿ ಇವುಗಳು 
ಶ್ರೇಷ್ಟ. ಕೊತ್ತಂಬರೀ ಸೊಪ್ಪು ಬರುತ್ತದೆ. ಆಲೂಗೆಡ್ಡೆ ಬರುವುದಿಲ್ಲ. ಪಡವಲಕಾಯಿ 
ಕೃತಾಕೃತ. ಬಿಡುವುದು ಒಳ್ಳೆಯದು. ಕರಿಬೇವು ಬರುವುದಿಲ್ಲ. ಹುರಳಿಕಾಯಿ, 
ಬೂದಗುಂಬಳ, ಸಿಹಿಗುಂಬಳ, ಹಲಸಂದೆ, ದಪಮೆಣಸಿನಕಾಯಿ, ಬೆಂಡೆಕಾಯಿ, 
ಗೋವರ್ಧನಕಾಯಿ, ಬಟಾಣಿ, ಹೀರೇಕಾಯಿ, ಸೊಪ್ಪುಗಳು ಇವು ನಿಷಿದ್ದ. 

ಶ್ರಾದ್ಧದ ಅಡುಗೆಗೆ ಹಣ್ಣುಗಳು - ಬಾಳೇಹಣ್ಣು, ಮಾವಿನಹಣ್ಣು, ಹಲಸಿನ 
ಹಣ್ಣು, ಕರಬೂಜ, ಅಕ್ರೋಡ(ಅಕ್ರೂಟ್‌), ನೇರಳೇ ಹಣ್ಣು ಇವುಗಳು ಶ್ರೇಷ್ಠ. 
ಕಿತ್ತಲೇ ಹಣ್ಣು ಬರುತ್ತದೆ. ಮೂಸಂಬಿ, ಚಕೋತ, ಬೀಜವೇ ಪ್ರಧಾನವಾಗಿರುವ 
ದಾಳಿಂಬೆ, ಸೀತಾಫಲ, ಸೀಬೆ ಇವುಗಳು ನಿಷಿದ್ಧ. 

ಒಣದ್ರಾಕ್ಷಿ, ಖರ್ಜೂರ ಬರುತ್ತದೆ. ಗೋಡಂಬಿ, ಬಾದಾಮಿ, ಅಂಜೂರ 
ಬರುವುದಿಲ್ಲ. ಗಸಗಸೆ ಇಂಗು ಬರುವುದಿಲ್ಲ. 


94 ಭಾದ್ರಪದಮಾಸ 
ಶ್ರಾದ್ಧದ ದಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಕರಿದ ಭಕ್ಷ್ಯಗಳನ್ನು ಹಾಗೂ 
ಪಾಯಸವನ್ನು ಮಾಡಲೇಬೇಕು. ಕಡಲೇ ಎಣ್ಣೆ ಪ್ರಶಸ್ತವಲ್ಲ. ಕೊಬ್ಬರಿ ಎಣ್ಣೆ ಶ್ರೇಷ್ಠ. 
ಶ್ರಾದಕ್ಷೆ ಮಾಡುವ ಭಕ್ಕ್ಯವನ್ನಾಗಲೀ ಅಥವಾ ಅದಕ್ಕೆ ಬೇಕಾಗುವ ಹೂರಣ- 
ವನ್ನಾಗಲೀ ಹಿಂದಿನ ದಿನ ಮಾಡಿ ಇಡಬಾರದು. ವಡೆಬೇಳೆ ಮೊದಲಾದ್ದವನ್ನು 
ತಿರುವಿ ಇಡಬಾರದು. ಕಾಯಿಪಲ್ಲೆಗಳನ್ನೂ ಹಿಂದಿನ ದಿನ ಹೆಚ್ಚಿಡಬಾರದು. ಶ್ರಾದ್ಧದ 
ದಿನವೂ ಸಹ ಸ್ನಾನಕ್ಕೆ ಮುಂಚೆ ಕಾಯಿ-ಪಲ್ಲೆಗಳನ್ನು ಹೆಚ್ಚಿಡಬಾರದು. 
ಬ್ರಾಹ್ಮಣಭೋಜನಕ್ಕೆ ಮುಂಚೆ ಕಾಯಿ-ಪಲ್ಲೆ ಸಿಪ್ಪೆಗಳನ್ನು ಆಚೆಗೆ ಬಿಸಾಡಬಾರದು. 


ಶ್ರಾದ್ಧದ ಕಾಲ 
ಶ್ರಾದ್ಧದಲ್ಲಿ ಮೂರು ಪವಿತ್ರವಾದ ವಸ್ತುಗಳು. 
1. ದೌಹಿತ್ರ 2. ಕುತುಪಕಾಲ 3. ಎಳ್ಳು 


ಹೀಗಾಗಿ ಶ್ರಾದ್ಧವನ್ನು ಕುತುಪಕಾಲದಲ್ಲಿಯೇ ಮಾಡಬೇಕು. ಕುತಪಕಾಲ 
ಎಂದರೆ ಎಂಟನೆಯ ಮುಹೂರ್ತ. ಒಂದು ಹಗಲಿಗೆ 15 ಮುಹೂರ್ತ. ಹೀಗಾಗಿ 
ಎಂಟನೆಯ ಮುಹೂರ್ತ ಎಂದರೆ ನಡು ಹಗಲು ಆಗುತ್ತದೆ. ಎಂದರೆ, ಸೂರ್ಯನು 
ನೆತ್ತಿಯ ಮೇಲೆ ಬರುವ ಕಾಲಕ್ಕೆ ಹಿಂದು ಮುಂದು ಸುಮಾರು 24 ನಿಮಿಷ ಕಾಲ. 
ಸೂರ್ಯೋದಯ 6-00 ಹಾಗೂ ಅಸ್ತುವು 6-00 ಘಂಟೆಗೆ ಆಗುವ ಪಕ್ಷದಲ್ಲಿ 
11-36ರಿಂದ 12-24ವರೆಗೆ ಕುತುಪಕಾಲ. ಇಷ್ಟರೊಳಗೆ ಪಿಂಡಪ್ರದಾನ 
ಮುಗಿದಿರಬೇಕು. ಸೂರ್ಯೋದಯ - ಅಸ್ತಗಳಿಗೆ ತಕ್ಕಂತೆ ಕುತಪಕಾಲವನ್ನು ಲೆಕ್ಕ 
ಮಾಡಿಕೊಳ್ಳಬೇಕು. ಕುತಪಕಾಲದ ನಂತರ ಸುಮಾರು 48ನಿಮಿಷ ರೌಹಿಣಕಾಲ. 
ಏನೇ ಆಗಲಿ ರೌಹಿಣ ಕಾಲವನ್ನು ಮೀರಬಾರದು. 


ಅಣ್ಣ-ತಮ್ಮಂದಿರು ಶ್ರಾದ್ಯಮಾಡುವ ಕ್ರಮ 


ಅಣ್ಣತಮ್ಮಂದಿರ ಆಸ್ತಿ ವಿಭಾಗ ಆಗಿದ್ದರೆ ಪ್ರತ್ಯೇಕವಾಗಿಯೇ ಶ್ರಾದ್ಧವನ್ನು 
ಮಾಡಬೇಕು. ಆಸ್ತಿ ವಿಭಾಗ ಆಗಿಲ್ಲದಿದ್ದರೂ ಒಟ್ಟು ಕುಟುಂಬ ಆಗಿಲ್ಲದೇ ಬೇರೆ 
ಬೇರೆ ಕುಟುಂಬ ಆಗಿದ್ದರೆ ಎಂದರೆ, ಬೇರೆ ಬೇರೆ ಅಡುಗೆ ಮಾಡಿಕೊಂಡು ಊಟ 
ಮಾಡುತ್ತಿದ್ದರೂ ಪ್ರತ್ಯೇಕಶ್ರಾದ್ಧವನ್ನು ಮಾಡಬೇಕು. 


ಭಾದ್ರಪದ ಕೃಷ್ಣಪಕ್ಷ 95 

ಲೋಕದಲ್ಲಿ ಆಸ್ತಿವಿಭಾಗ ಆಗಿದ್ದರೂ, ಒಟ್ಟು ಕುಟುಂಬ ಆಗಿಲ್ಲದಿದ್ದರೂ 
ಅಣ್ಣತಮ್ಮಂದಿರು ಕಲೆತು ಶ್ರಾದ್ಧ ಮಾಡುತ್ತಿ; ದ್ದಾರೆ. ಇದು ಸರಿಯಲ್ಲ. 

ಆಸ್ತಿವಿಭಾಗ ಆಗಿಲ್ಲದಿದ್ದರೆ ಅಥವಾ ಒಟ್ಟು ಕುಟುಂಬವಾಗಿದ್ದರೆ ಆಗ ಹಿರಿಯನು 
ಒಬ್ಬ ಮಾಡಿದರೆ ಸಾಕು. ಆದರೆ ಕಿರಿಯನೂ ಸಹ ಶ್ರಾದ್ಧದ ಖರ್ಚಿನಲ್ಲಿ ತನ್ನ 
ಭಾಗವನ್ನು ಹಾಕಬೇಕು. ಹಾಗೂ ಸಕ್ರಿಯವಾಗಿ ಭಾಗವಹಿಸಬೇಕು. ಆಸ್ಪಿವಿಭಾಗವಾ- 
ಗಿದ್ದರೂ ಸಹ ಮಹಾಲಯಪಕ್ಷ ಮಾಡುವ ಅಧಿಕಾರ ಹಿರಿಯನದೇ. 

ಶ್ರಾದ್ಧದ ಮಹಿಮೆ 
ಲ 

ಭೀಷ್ಮರು ತಮ್ಮ ತಂದೆಯಾದ ಶಂತನು ಚಕ್ರವರ್ತಿಗಳಿಗೆ ಶ್ರಾದ್ಧವನ್ನು 
ಮಾಡುತ್ತಿದ್ದಾಗ ಪಿಂಡಪ್ರದಾನ ಮಾಡಲು ಸಿದ್ಧರಾದರು. ಆಗ ಭೂಮಿಯನ್ನು 
ಭೇದಿಸಿಕೊಂಡು ರತ್ನಕಂಕಣದಿಂದ ಅಲಂಕೃತವಾದ ಎರಡು ಕೈಗಳು ಬಂದವು. ಅದು 
ಅವರ ತಂದೆಯ ಕೈಗಳಾಗಿದ್ದವು. "ಮಗನೇ! ನನ್ನ ಕೈಗಳಲ್ಲಿ ಪಿಂಡಗಳನ್ನು ಕೊಡು' 
ಎಂದು ಕೇಳಿದರು. ಆಗ ಭೀಷ್ಮರು ಒಂದು ನಿಮಿಷ ಆಲೋಚಿಸಿದರು. "ಪಿಂಡಗಳನ್ನು 
ಭೂಮಿಯಲ್ಲಿ ಕೊಡಬೇಕು' ಎಂದು ಧರ್ಮಶಾಸ್ತ್ರಗಳು ಹೇಳುತ್ತಿವೆಯೇ ಹೊರತು 
ಕೈಯ್ಯಲ್ಲಿ ಕೊಡು ಎಂದು ಹೇಳಿಲ್ಲ. “ಏನು ಮಾಡಬೇಕು?' ಎಂಬುದಕ್ಕೆ 
ಧರ್ಮಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ಭೀಷ್ಮರು ಕೈಯ್ಯಲ್ಲಿ ಕೊಡದೇ ಭೂಮಿಯ 
ಮೇಲೆ ಪಿಂಡಪ್ರದಾನ ಮಾಡಿದರು. ಇವರ ಧರ್ಮಶ್ರದ್ದೆಗೆ ಮೆಚ್ಚಿದ ತಂದೆಯು 
ಪ್ರತ್ಯಕ್ಷರಾಗಿ "ಸ್ವೇಚ್ಛಾಮರಣಿಯಾಗು' ಎಂದು ವರವನ್ನು ಕೊಟ್ಟರು. ಆಗ ಭೀಷ್ಮರು 
ಪಿತೃಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡಿದರು. ಶಂತನು ಮಹಾರಾಜರು ಕೆಲವೊಂದು 
ವಿಷಯಗಳನ್ನು ಭೀಷಧಿಗೆ ತಿಳಿಸಿ ಹೆಚ್ಚಿಗೆ ವಿಷಯಗಳನ್ನು ಮಾರ್ಕಂಡೇಯರಿಂದ 
ತಿಳಿಯುವಂತೆ ಆಜ್ಞೆಮಾಡಿದರು. 

ಮುಂದೆ ಭೀಷ್ಮರಿಗೆ ಮಾರ್ಕಂಡೇಯರ ದರ್ಶನವಾದಾಗ ಅವರನ್ನು ಕುರಿತು 
"ಪಿತೃಗಳು ಯಾರು? ಅವರಿಗೆ ಶ್ರಾದ್ಧವು ಹೇಗೆ ಮುಟ್ಟುತ್ತದೆ? ಶ್ರಾದ್ಧದ ಮಹಿಮೆ 
ಏನು?' ಎಂದು ಪ್ರಶ್ನಿಸಿದರು. ಆಗ ಮಾರ್ಕಂಡೇಯರು ಹೀಗೆ ಹೇಳಿದರು. 

ಹಿಂದೆ ನಾನು ಬಹುಕಾಲ ತಪಸ್ಸು ಮಾಡುತ್ತಿದ್ದೆ. ಒಮ್ಮೆ ಒಂದು ವಿಮಾನವು 
ಬರುತ್ತಿತ್ತು. ಅದರಲ್ಲಿ ಪರ್ಯಂಕದಲ್ಲಿ ಒಂದು ಹೆಬ್ಬಟ್ಟುಗಾತ್ರ ತೇಜಸ್ವಿಗಳಾದ ಒಬ್ಬ 


96 ಭಾದ್ರಪದಮಾಸ 


ಮನಿಗಳು ಮಲಗಿದ್ದರು. ಅವರೇ ಸನತ್ಯುಮಾರರು. ಆ ಮುನಿಗಳು ನನ್ನನ್ನೂ ಸಹ 
ವಿಮಾನದಲ್ಲಿ ಕೂಡಿಸಿಕೊಂಡರು. ಅನೇಕ ವರ್ಷಕಾಲ ಸಂಚಾರ ಮಾಡಿದರು. ಆ 
ಕಾಲದಲ್ಲಿ ಅವರಲ್ಲಿ ನಾನು ವಿಚಾರ ಮಾಡಿ ಪಿತೃಗಳ ಮಹಿಮೆಯನ್ನು ತಿಳಿದುಕೊಂಡೆ. 
ಅದನ್ನು ನಾನು ನಿನಗೆ ಹೇಳುತ್ತೇನೆ. 


ಹೀಗೆ ಸನತ್ಕುಮಾರರಿಂದ ಮಾರ್ಕಂಡೇಯರಿಗೆ, ಮಾರ್ಕಂಡೇಯರಿಂದ 

ಭೀಷ್ಮರಿಗೂ ಬಂದ ಪಿತೃಗಳ ಮತ್ತು ಶ್ರಾದ್ಧದ ಮಹಿಮೆಯ ಸಾರಾಂಶ ಹೀಗಿದೆ - 
ಪಿತೃಗಳ ಉತ್ಪತ್ತಿ 

ಹಿಂದೆ ಬ್ರಹ್ಮದೇವರು ದೇವತೆಗಳನ್ನೂ, ಯಜ್ಞಗಳನ್ನೂ ಸೃಷ್ಟಿಸಿ ಮಾಡಿರೆಂದು 
ಅಪ್ಪಣೆ ಮಾಡಿದರು. ಆಗ ದೇವತೆಗಳು ಭಗವಂತನಿಗೆ ಆಹುತಿಯನ್ನು ಕೊಡುವುದರ 
ಬದಲಾಗಿ ತಮಗೆ ತಾವೇ ಆಹುತಿಯನ್ನು ಕೊಟ್ಟುಕೊಂಡರು. ಈ ಅಪಚಾರದಿಂದ 
ಅವರ ಜ್ಞಾನವು ತಿರೋಧಾನವಾಯಿತು. ಬ್ರಹ್ಮದೇವರಲ್ಲಿ ಕೇಳಿಕೊಂಡಾಗ "ನಿಮ್ಮ 
ಮಕ್ಕಳಲ್ಲಿ ಹೋಗಿ ಅವರ ಉಪದೇಶದಿಂದ ಜ್ಞಾನವನ್ನು ಪಡೆದುಕೊಳ್ಳಿ' ಎಂದು 
ಹೇಳಿದರು. ಅದರಂತೆ ದೇವತೆಗಳು ತಮ್ಮಮಕ್ಕಳಲ್ಲಿ ಹೋಗಿ ಜ್ಞಾನವನ್ನು ಪಡೆದರು. 
ಆ ಮಕ್ಕಳು ದೇವತೆಗಳಿಗೆ ಉಪದೇಶಿಸಿ "ಮಕ್ಕಳೇ! ಹೋಗಿ ಬನ್ನಿ' ಎಂದು ಹೇಳಿದರು. 
ತಮ್ಮ ಮಕ್ಕಳೇ ತಮ್ಮನ್ನು ಮಕ್ಕಳೆಂದು ಕೂಗಿದ್ದಕ್ಕೆ ದೇವತೆಗಳ ಮನಸಿಗೆ 
ಬೇಜಾರಾಯಿತು. ಬ್ರಹದೇವರಿದ್ದಲ್ಲಿಗೆ ಹೋಗಿ ಎಲ್ಲ ವಿಚಾರ ತಿಳಿಸಿದರು. ಆಗ 
ಬ್ರಹ್ಮದೇವರು "ನೀವೇನೂ ಚಿಂತೆ ಮಾಡಬೇಡಿರಿ. ನೀವು ಅವರಿಗೆ ಜನ್ಮ ಕೊಟ್ಟ 
ಪಿತೃಗಳಾಗಿದ್ದೀರಿ. ಅವರು ನಿಮಗೆ ಜ್ಞಾನಕೊಟ್ಟ ಪಿತ್ವಗಳಾಗಿದ್ದಾರೆ. ಹೀಗೆ ನೀವು 
ಪರಸ್ಪರ ಪಿತೃದೇವತೆಗಳಾಗಿದ್ದೀರಿ' ಎಂದು ಹೇಳಿದರು. ಹೀಗೆ ದೇವತೆಗಳಿಗೆ 
ಜ್ಞಾನೋಪದೇಶಮಾಡಿದ ದೇವತಾಪುತ್ರರೇ ಪಿತೃದೇವತೆಗಳೆಂದು ಪ್ರಸಿದ್ಧರಾದರು. 
ಇವರನ್ನು ದೇವತೆಗಳೂ ಸಹ ಆರಾಧಿಸುತ್ತಾರೆ. 


ಪಿತೃಗಳ ವಿಭಾಗ 


ಪಿತೃದೇವತೆಗಳಲ್ಲಿ ಏಳು ಗುಂಪಿವೆ. ಅದರಲ್ಲಿ ಮೂರು ಗುಂಪಿನವರು ಅತಿ 
ಸೂಕ್ಷ ವಾದ ದೇಹವುಳ್ಳವರು. ಆದ್ದರಿಂದ ಅವರನ್ನು ಅಮೂರ್ತಿಮಂತರು ಎನ್ನು- 


ಭಾದ್ರಪದ ಕೃಷ್ಣಪಕ್ಷ 97 
ತ್ತಾರೆ. ಉಳಿದ ನಾಲ್ಕು ಗುಂಪಿನವರು ಮೂರ್ತಿಮಂತರು. ಅಮೂರ್ತಿಮಂತರಲ್ಲಿ 
1. ವೈರಾಜರು, 2. ಅಗ್ನಿಷ್ಟಾತ್ತರು, 3. ಬರ್ಹಿಷದರು ಎಂದು ಮೂರು ಗುಂಪು. 
ಮೂರ್ತಿಮಂತರಲ್ಲಿ 1. ಸುಕಾಲರು, 2. ಆಂಗೀರಸರು, 3. ಸುಸ್ವಧರು, 4. 
ಸೋಮಪರು ಎಂದು ನಾಲ್ಕುವಿಧ. ಪಿತೃಗಳು, ಅವರ ಲೋಕ, ಅವರ ತಂದೆ, 
ಮಕ್ಕಳು ಇವುಗಳನ್ನು ಕೆಳಗಿನ ಪಟ್ಟಿಯಲ್ಲಿ ನೀಡಲಾಗಿದೆ. 


ಅಮೂರ್ತಿಮಂತರು 
ಪಿತೃಗಳು ತಂದೆ ಮಾನಸೀಕನ್ಯಾ ಲೋಕ ಪೂಜಕರು 
ವೈರಾಜರು ವಿರಾಜ ಮೇನಾ ಸನಾತನ ದೇವಗಣ 


ಅಗಿಷಾತರು ಮರೀಚಿ ಅಚ್ಛೋದಾ ಸೋಮಪದ ದೇವತೆಗಳು 


ಬರ್ಹಿಷದರು ಪುಲಸ್ತ್ಯ ಪೀವರೀ ವೈಭ್ರಾಜ ಯಕ್ಷ,ಗಂಧರ್ವ 
ರಾಕ್ಷಸ, ನಾಗ, ; 
ಸರ್ಪ,ಸುಪರ್ಣ 


ಮೂರ್ತಿಮಂತರು 
ಸುಕಾಲರು ವಸಿಷ್ಠ ಗೋ(ಏಕಶೃಂಗಾ) ಜ್ಯೋತಿರ್ಭಾಸಿ ಬ್ರಾಹ್ಮಣರು 
ಆಂಗೀರಸರು ಅಂಗಿರಾ ಯಶೋದಾ ಮರೀಚಿಗರ್ಭ ಕೃತ್ರಿಯರು 
ಸುಸಧರು ಪುಲಹ ವಿರಜಾ ಕಾಮಗ ದೈತ್ಯರು 
ಸೋಮಪರು ಹಿರಣ್ಯಗರ್ಭ ನರ್ಮದಾ ಮಾನಸ ಶೂದ್ರರು 
ಪಿತೃಯಜ್ಞದ ಮಹಿಮೆ 


ಭರದ್ವಾಜರಿಗೆ ಏಳು ಮಕ್ಕಳಿದ್ದರು. ಅವರು ಮುಂದಿನ ಜನ್ಮದಲ್ಲಿ ವಿಶ್ವಾಮಿತ್ರರ 
ಮಕ್ಕಳಾಗಿ ಹುಟ್ಟಿದರು. ಆಗ ಅವರು ವಸಿಷ್ಠರ ಗೋವನ್ನು ಮೇಯಿಸಿಕೊಂಡು 
ಕಾಡಿಗೆ ಹೋಗಿದ್ದರು. ಅವರಲ್ಲಿ ಅಣ್ಣಂದಿರಿಗೆ ಗೋಮಾಂಸವನ್ನು ಭಕ್ಷಿಸಬೇಕೆಂಬ 
ಇಚ್ಛೆಯು ಬಂದಿತು. ತಮ್ಮನು ತಡೆದರೂ ಕೇಳಲಿಲ್ಲ. ಆಗ ತಮ್ಮನ್ನು "ಹಾಗೆ ಗೋ- 


98 ಭಾದ್ರಪದಮಾಸ 
ಮಾಂಸವನ್ನು ತಿನ್ನುವುದೇ ಆದರೆ ಪಿತೃಯಜ್ಞವನ್ನು ಮಾಡಿ ಪಿತೃಪ್ರಸಾದ ಎಂದು 
ಗೋಮಾಂಸವನ್ನು ಸ್ವೀಕರಿಸೋಣ' ಎಂದು ಹೇಳಿದನು. ಹಾಗೆಯೇ ಮಾಡಿದರು. 
ಗೋವನ್ನು ಹುಲಿಯು ಕೊಂದಿತೆಂದು ವಸಿಷ್ಠರಿಗೆ ಸುಳ್ಳು ಹೇಳಿದರು. ಈ 
ದೋಷದಿಂದ ಮುಂದಿನ ಜನ್ಮದಲ್ಲಿ ದಶಾರ್ಣದೇಶದಲ್ಲಿ ಏಳು ಬೇಟೆಗಾರರಾಗಿ 
ಹುಟ್ಟಿದರು. ಪಾಪದಿಂದ ನೀಚಜನ್ಮಬಂದರೂ ಪಿತ್ವಯಜ್ಞದ ಮಹಿಮೆಯಿಂದ 
ಕ್ರಮವಾಗಿ ಉತ್ತಮಜನಗಳು ಬರುತ್ತಾ ಹೋದವು. 

ನಾಲ್ಕನೆಯ ಜನ್ಮದಲ್ಲಿ ಕಾಲಂಜರಪರ್ವತದಲ್ಲಿ ಜಿಂಕೆಗಳಾಗಿ ಹುಟ್ಟಿದರು. 
ಐದನೆಯ ಜನ್ಮದಲ್ಲಿ ಶರದ್ವೀಪದಲ್ಲಿ ಚಕ್ರವಾಕಪಕ್ಸಿಗಳಾದರು. ಆರನೆಯ ಜನದಲ್ಲಿ 
ಮಾನಸಸರೋವರದಲ್ಲಿ ಹಂಸಪಕ್ಕಿಗಳಾದರು. ಒಮ್ಮೆ ಮಾನಸಸರೋವರಕ್ಕೆ ನೀಪ 
ಎಂಬ ರಾಜನು ಬಂದಿದ್ದನು. ಆ ರಾಜನ ವೈಭವವನ್ನು ನೋಡಿದ ಈ ಪಕ್ಷಿಗಳಲ್ಲಿ 
ಹಿರಯ ಅಣ್ಣನು "ನಾನೂ ಹಾಗೆ ರಾಜನಾಗಬೇಕು' ಎಂದನು. ಆಗ ಇಬ್ಬರು 
ತಮ್ಮಂದಿರು "ಹಾಗಾದರೆ ನಾವು ಮಂತ್ರಿಗಳಾಗುತ್ತೇವೆ' ಎಂದರು. ಉಳಿದ ನಾಲ್ಕು 
ತಮ್ಮಂದಿರು "ನೀವು ರಾಜ-ಮಂತ್ರಿಗಳೇ ಆಗಿರಿ' ಎಂದು ಶಪಿಸಿದರು. 

ಅದರಂತೆ ಅಣುಹ ಎಂಬ ರಾಜನಿಗೆ ಶ್ರೀಶುಕ್ರಾಚಾರ್ಯರ ಪುತ್ರಿಯಾದ ಕೃತ್ವಿ 
ಎಂಬ ಪತ್ನಿಯಲ್ಲಿ ಬ್ರಹ್ಮದತ್ತ ಎಂಬ ಮಗನಾಗಿ ಮೊದಲನೆಯ ಹಂಸವು ಹುಟ್ಟಿತು. 
ಇನ್ನೆರಡು ಹಂಸಗಳು ಆ ಬ್ರಹ್ಮದತ್ತನಿಗೆ ಮಂತ್ರಿಗಳಾಗಿ ಕಂಡರೀಕ ಮತ್ತು ಪಾಂಚಾಲ 
ಎಂದು ಹುಟ್ಟಿದರು. ಉಳಿದ ನಾಲ್ಕು ಪಕ್ಷಿಗಳು ಕುರುಕ್ಷೇತ್ರದಲ್ಲಿ ವೇದಪಾರಂಗತರಾದ 
ಬ್ರಾಹ್ಮಣರಿಗಾಗಿ ಹುಟ್ಟಿದರು. 

ಬ್ರಹ್ಮದತ್ತನಿಗೆ ಗೋದೇವಿ ಎಂಬ ಪತ್ನಿ ಇದ್ದಳು. ಒಮ್ಮೆ ದಂಪತಿಗಳು ಮಲಗಿದ್ದಾಗ 
ಎರಡು ಇರುವೆಗಳು ಮಾತನಾಡುತ್ತಿದ್ದವು. ಹೆಣ್ಣು ಇರುವೆಯನ್ನು ಗಂಡು ಇರುವೆ 
ಸಮಾಧಾನ ಮಾಡುತ್ತಿತ್ತು. ಅದನ್ನು ಕೇಳಿ ರಾಜನು ನಕ್ಕನು. ಹೆಂಡತಿಯು "ತನ್ನನ್ನು 
ಹಾಸ್ಯ ಮಾಡುತ್ತಿದ್ದಾನೆ' ಎಂದು ಭಾವಿಸಿ ಕೋಪಿಸಿಕೊಂಡಳು. ನಿಜವಾದ 
ಸಂಗತಿಯನ್ನು ಹೇಳಿದರೂ ನಂಬಲಿಲ್ಲ. ರಾಜನಿಗೆ ಬಹಳ ಬೇಜಾರಾಗಿ ಈ ಕಲಹ 
ಶಾಂತಿಗಾಗಿ ಊರಿನಿಂದಾಚೆ ಹೋಗಿ ಲಕ್ಷ್ಮೀದೇವಿಯ ಆರಾಧನೆ ಮಾಡಿದನು. 
ಲಕ್ಷ್ಮೀದೇವಿಯು ಏಳು ದಿನಗಳ ನಂತರ "ನೀನು ಊರಿಗೆ ಹೋಗು. ಕಲಹ 
ಶಾಂತಿಯಾಗುತ್ತದೆ' ಎಂದು ಆಜ್ಞಾಫಿಸಿದಳು. 


ಭಾದ್ರಪದ ಕೃಷ್ಣಪಕ್ಷ 99 

ಅದೇ ರಾಜ್ಯದಲ್ಲಿ ಒಬ್ಬ ಬಡಬ್ರಾಹ್ಮಣ ಇದ್ದನು. ಅವನಿಗೆ ನಾಲ್ಕು ವೇದ- 
ಪಾರಂಗತರಾದ ಗಂಡುಮಕ್ಕಳು ಇದ್ದರು. ಅವರೇ ಹಿಂದೆ ಹಂಸಪಕ್ಷಿಗಳಾಗಿದ್ದವರು. 
ಅವರು ವೈರಾಗ್ಯದಿಂದ ಯೋಗಾಭ್ಯಾಸ ಮಾಡಲು ಹೊರಟಾಗ ಆ ಬ್ರಾಹ್ಮಣನು 
"ತನ್ನ ಜೀವನ ಹೇಗೆ' ಎಂದು ಕೇಳಿದನು. ಆಗ ಅವರು ಆತನಿಗೆ ಒಂದು ಪತ್ರವನ್ನು 
ಬರೆದುಕೊಟ್ಟರು. "ಇದನ್ನು ರಾಜನಿಗೆ ಕೊಡು. ರಾಜನು ಸಂತೋಷಪಟ್ಟು ನಿನಗೆ 
ಹಣವನ್ನು ಕೊಡುತ್ತಾನೆ. ಅದನ್ನು ತೆಗೆದುಕೊಂಡು ಜೀವನ ಮಾಡಿಕೋ' ಎಂದು 
ಹೇಳಿದರು. 


ಅದರಂತೆ ಆ ಬ್ರಾಹ್ಮಣನು ಪತ್ರವನ್ನು ತೆಗೆದುಕೊಂಡು ರಾಜನಿಗೆ ಕೊಡಲು 
ಬಂದನು. ಆ ವೇಳೆಗೆ ರಾಜನು ತನ್ನ ಸೇವೆ (ಸಭೆ?)ಯನ್ನು ಮುಗಿಸಿ ರಥದಲ್ಲಿ 
ಕುಳಿತು ಹಿಂತಿರುಗಿ ಬರುತ್ತಿದ್ದನು. ಬ್ರಾಹ್ಮಣನು ಬಂದು ಪತ್ರವನ್ನು ಮುಟ್ಟಿಸಿದನು. ಆ 
ಪತ್ರವನ್ನು ಓದಿ ಮಂತ್ರಿಯು ಕೆಳಗೆ ಬಿದ್ದನು. ನಂತರ ರಾಜನೇ ಪತ್ರವನ್ನು 
ಓದಿಕೊಂಡು ತಾನೂ ಜ್ಞಾನತಪ್ಪಿ ಬಿದ್ದನು. ಸ್ವಲ್ಪ ವಿಶ್ರಾಂತಿ ಪಡೆದು ಎಚ್ಚರ ಬಂದ 
ಮೇಲೆ ಬ್ರಾಹ್ಮಣನಿಗೆ ಅವನ ಜೀವನಕ್ಕೆ ಆಗುವಷ್ಟು ಹಣ ಕೊಟ್ಟು ಕಳುಹಿಸಿದರು. ಆ 
ಪತ್ರದಲ್ಲಿ ಈ ರಾಜ-ಮಂತ್ರಿಗಳ ಮತ್ತು ಆ ನಾಲ್ಕು ಬ್ರಾಹ್ಮಣಪುತ್ರರ ಹಿಂದಿನ 
ಕಥೆಯೇ ಬರೆದಿತ್ತು. 

“ದಶಾರ್ಣದೇಶದಲ್ಲಿ ಏಳು ವ್ಯಾಧರಿದ್ದರು. ಅವರೇ ಕಾಲಂಜರಪರ್ವತದಲ್ಲಿ 
ಜಿಂಕೆಗಳಾದರು. ಮುಂದೆ ಶರದ್ವೀಪದಲ್ಲಿ ಚಕ್ರವಾಕಪಕ್ಚಿಗಳಾದರು. ಕಡೆಗೆ ಮಾನಸ- 
ಸರೋವರದಲ್ಲಿ ಹಂಸಪಕ್ಷಿಗಳಾದರು. ಅದರಲ್ಲಿ ನಾವು ನಾಲ್ಕು ಜನ ಕುರುಕ್ಷೇತ್ರದಲ್ಲಿ 
ವೇದಪಾರಂಗತರಾದ ಬ್ರಾಹ್ಮಣರಾಗಿ ಹುಟ್ಟಿ ಯೋಗಮಾರ್ಗದಲ್ಲಿ ಹೊರಟಿದ್ದೇವೆ. 
ನೀವು ನಷ್ಟರಾಗುತ್ತಿದ್ದೀರಿ''. ಹೀಗೆ ಪತ್ರದ ಒಕ್ಕಣೆಯನ್ನು ನೋಡಿ ರಾಜ-ಮಂತ್ರಿಗಳಿಗೆ 
ವೈರಾಗ್ಯ ಬಂದಿತು. ರಾಜನು ಊರಿಗೆ ಬಂದು ತನ್ನ ಮಗ ವಿಷ್ಣಕ್ಷೇನನಿಗೆ ರಾಜ್ಯವನ್ನು 
ಒಪ್ಪಿಸಿ, ತಾನು ವೈರಾಗ್ಯದಿಂದ ಕಾಡಿಗೆ ಹೊರಟನು. ಮಂತ್ರಿಗಳೂ ಸಹ ರಾಜನ 
ಜೊತೆ ಹೊರಟರು. 

ಆಗ ಗೋದೇವಿಯು ನಸುನಗುತ್ತ "ರಾಜನೇ! ನನಗೆ ನೀನು ಇರುವೆ 
ಭಾಷೆಯನ್ನು ತಿಳಿದಿದ್ದಿ ಎಂದು ಗೊತ್ತಿತ್ತು . ನಿನಗೆ ವೈರಾಗ್ಯ ಬರಲೆಂದು ಹಠಮಾಡಿದೆ' 


100 ಭಾದ್ರಪದಮಾಸ 


ಎಂದು ಹೇಳಿದಳು. ಮುಂದೆ ರಾಜನು ಹಾಗೂ ಮಂತ್ರಿಗಳು ಮತ್ತು ಆ ನಾಲ್ಕುಜನ 
ಬ್ರಾಹ್ಮಣರೂ ಕೂಡ ತಮ್ಮ ಏಳನೆಯ ಜನ್ಮದಲ್ಲಿ ಯೋಗಸಿದ್ಧಿಯನ್ನು ಪಡೆದರು. 


ಇದು ಹಿಂದೆ ಶ್ರಾದ್ಧ ಮಾಡಿದ್ದರ ಫಲ. ಶ್ರಾದ್ಧದ ಮಹಿಮೆ ಇಂತಹದು. ಹೀಗೆ 
ಮಹಿಮೆಯನ್ನು ತಿಳಿದು ಶ್ರಾದ್ಧವನ್ನು ಮಾಡತಕ್ಕವರಿಗೆ ಇದರಂತೆಯೇ ಉತ್ತಮ 
ಫಲವಾಗುತ್ತದೆ. 

ಪಿತ್ಫಲಿಂಗಕಸೂಕ್ತಮ್‌ 

ಉದೀರತಾಮವರ ಉತ್ಪರಾಸ ಉನ್ನಧ್ಯಮಾ ಪಿತರಃ ಸೋಮ್ಯಾಸಃ । ಅಸುಂ ಯ 
ಈಯುರವೃಕಾ ಯತಜ್ಞಾಸ್ಟೇ ನೋತವಂತು ಪಿತರೋ ಹವೇಷು ॥೧॥ 
ಇದಂ ಪಿತೃಭ್ಯೋ ನಮೋ ಅಸ್ತೃದ್ಯ ಯೇ ಪೂರ್ವಾಸೋ ಯ ಉಪರಾಸ 
ಈಯುಃ। ಯೇ ಪಾರ್ಥಿವೇ ರಜಸ್ಯಾ ನಿಷತ್ತಾ ಯೇ ವಾ ನೂನಂ ಸುವೃಜನಾಸು 
ಎಕ್ಸು॥೨ 
ಅಹಂ ಪಿತೃವ್ರಸುವಿದತ್ರಾ ಆವಿತ್ಸಿ ನಪಾತಂ ವಿಕ್ರಮಣಂ ಚ ಎಷ್ಟೋ: 
ಬರ್ಹಿಷದೋ ಯೇ ಸ್ವಧಯಾ ಸುತಸ್ಯ ಭಜಂತ ಪಿತ್ಪಸ್ತ ಇಹಾಗಮಿಷ್ಟಾ ॥೩॥ 
ಬರ್ಹಿಷದ: ಪಿತರ ಊತ್ಯ೧ಿ ರ್ವಾ- ಗಿಮಾ ವೋ ಹವ್ಯಾ ಚಕ್ಕಮಾ ಜುಷಧ್ವಮ್‌ I 
ತ ಆ ಗತವಸಾ ಶಂತಮೇನಾಥಾ ನಃಶಂ ಯೋರರಪೋ ದಧಾತ 11೪॥1 
ಉಪಹೂತಾಶ್ರ ಪಿತರಃ ಸೋಮ್ಯಾಸೋ ಬರ್ಹಿಷ್ಯೇಷು ನಿಧಿಷು ಪ್ರಿಯೇಷು ತಆ 
ಗಮಂತು ತ ಇರ ಶ್ರುವಂತೃಧಿ ಬ್ರುವಂತು ತೇರವಂತ್ವಸ್ಮಾನ್‌ ॥ 
ಆಚ್ಯಾ ಜಾನು ದಕ್ಷಿ ಣತೋ ನಿಷದ್ಯೇಮಂ ಯಜ್ಞಮಭಿ ಗೃಣೀತ ವಿಶ್ವೇ[ ಮಾ 
ಹಿಂಸಿಷ್ಕ ಪಿತರಃ ಕೇನ ಚಿನ್ನೋ ಯದ್ವಆಗಃ ಪುರುಷತಾ ಕರಾಮ ॥೬॥॥ 


ಭಾದ್ರಪದ ಕೃಷ್ಣಪಕ್ಷ 101 
ಆಸೀನಾಸೋ ಅರುಣೀನಾಮುಪಸ್ಥೇ ರಯಿಂ ಧತ್ತ ದಾಶುಷೇ ಮತ್ಯಾ ೯ಯ। 
ಪುತ್ರೆ ಭ್ಯಃ ಪಿತರಸ್ಪಸ್ಯ ವಸ್ತು ಪ್ರ ಯಚ್ಛತ ತ ಇಹೋರ್ಜಂ ದಧಾತ ॥೭! 


ಯೇನಃ ಪೂರ್ವೇ ಪಿತರಃ ಸೋಮ್ಯಾಸೋ- 5ನೂಹಿರೇ ಸೋಮಪೀಥಂ 
ವಸಿಷ್ಠಾಃ । ತೇಭಿರ್ಯಮಃ ಸಂರರಾಣೋ ಹವೀಂಷ್ಯು- ಶನ್ನುಶಥಿ 
ಪ್ರತಿಕಾಮಮತ್ತು॥೮॥ 

ಆ ತಾತೃಷುರ್ದೇವತ್ರಾ ಜೇಹಮಾನಾ ಹೋತ್ರಾವಿದಃ ಸ್ಫೋಮತಷ್ಠಾಸೋ 


ಅರ್ಕೈ: । ಅಗ್ನೇ ಯಾಹಿ ಸುವಿದತ್ರೇಭಿರರ್ವಾಜ್‌ ಸತ್ಯೈಃ ಕವೈೈಃ 


ಪಿತ್ತ ೃಭಿರ್ಫರ್ಮಸದ್ಧಿ In 


ಯೇ ಸತ್ಯಾಸೋ ಹವಿರದೋ ಹವಿಷ್ಟಾಇಂದ್ರೇಣ ದೇವೈಃ ಸರಥಂ ದಧಾನಾಃ। 


ಅಗ್ನೇ ಯಾಹಿ ಸಹಸ್ರಂ ದೇವವಂದೈ: ಪರೈಃ ಪೂರ್ವೈ: ಪಿತ್ಳಭಿರ್ಫರ್ಮಸದ್ಧಿಃ ॥೧೦॥ 


ಅಗ್ನಿಷ್ಟಾತ್ರಾ ; ಪಿತರ ಏಹ ಗಚ್ಛತ ಸದಃಸತಃ ಸದತ ಸುಪ್ರಣೀತಯಃ । ಅತ್ತಾ ಹವೀಂಷಿ 
ಪ್ರಯತಾನಿ ಬರ್ಹಿಷ್ಠ- ಥಾ ರಯಿಂ ಸರ್ವವೀರಂ ದಧಾತನ ॥೧೧॥ 

ತ್ವಮಗ್ನ ಈಳಿತೋ ಜಾತವೇದೋ - 5ವಾಡ್ಯವ್ಯಾನಿ ಸುರಭೀಣಿ ಕೃತ್ತೀಃ॥ ಪ್ರಾದಾಃ 
ಪಿತ್ಯಭ್ಯ ಸ್ವಧಯಾ ತೇ ಅಕ್ಪನ್ನದ್ಧಿ ತ್ವಂ ದೇವ ಪ್ರಯತಾ ಹವೀಂಷಿ॥ 

ಯೇ ಚೇಹ ಪಿತರೋ ಯೇ ಚ ನೇಹ ಯಾಂಶ್ಚ ವಿದ್ಯಯಾ ಉ ಚ ನ ಪ್ರವಿದ್ಧ। 

ತ್ವಂ ಪೇತ್ಮಯತಿ ತೇ ಜಾತವೇದ: ಸ್ಹಧಾಭಿರ್ಯಜ್ಗ ಸುಕೃತಂ ಜುಷಸ್ಥ॥೧೩॥ 

ಯೇ ಅಗ್ನಿದಗ್ಳಾ ಯೇ ಅನಗ್ಗಿ ದಗ್ಗಾಮಧ್ಯೇ ದಿವಃ ಸ್ವಧಯಾ ಮಾದಯಂತೇ | 
ತೇಭಿಃ ಸ್ವರಾಳಸುನೀತಿಮೇತಾಂ ಯಥಾವಶಂ ತನ್ನಂ ಕಲ್ಪಯಸ್ವ 11೧೪॥ 


102 ಭಾದ್ರಪದಮಾಸ 
ಮಹಾಲಯ 


ಪರಮ ದುರ್ಲಭವಾದ ಮನುಷ್ಯಜನ್ಮದ ಸಾಫಲ್ಯತೆಯು ಅದನ್ನು ಪಡೆದ ನಮ್ಮ 
ಆಚರಣೆಗಳ ಮೇಲೆ ಅವಲಂಭಿತವಾಗಿರುತ್ತದೆ. ಪರಮಾತ್ಮ ನಮಗೆ ಈ ಜನ್ಮವನ್ನು 
ಏತಕ್ಕಾಗಿ ನೀಡಿದ್ದಾನೆ ಎಂದರೆ ಹಿಂದಿನ ಜನ್ಮದ ಪಾಪ ಶೇಷಗಳನ್ನು ಅನುಭವಿಸಿ 
ಮುಗಿಸಿ ಮತ್ತೆ ಇನ್ನೂ ಹೆಚ್ಚಿನದಾದ ಪುಣ್ಯಸಂಪಾದನೆ ಮಾಡಿ ಮೋಕ್ಷವನ್ನು 
ಪಡೆಯಲಿ ಎಂದು. ಹೀಗೆ ಎಷ್ಟು ಜನ್ಮ ತಾಳಿದರೂ ಸಹ ಮುಗಿಸಲಾಗದಷ್ಟು 
ಪಾಪವನ್ನು ಒಂದೇ ಜನ್ಮದಲ್ಲಿ ಸಂಪಾದಿಸಿಬಿಡುತ್ತೇವೆ. ಈ ಕಠಿಣ ಸಮಸ್ಯೆಗೆ ನಮ್ಮ 
ಶಾಸ್ತ್ರಗಳು ಸುಲಭ ಪರಿಹಾರ ನೀಡುತ್ತವೆ. ಶಾಸ್ತ್ರಗಳ ಪ್ರಕಾರ ಮೃತರ ಆತ್ಮಗಳಿಗೆ 
ಶಾಶ್ವತ ಪಿತ್ಠಲೋಕ ಪ್ರಾಪ್ತಿಯಾಗುವಂತೆ ಮಾಡುವುದು ಅವರ ಮಕ್ಕಳ ಕರ್ತವ್ಯ. 


ಗರುಡಪುರಾಣದಲ್ಲಿ ಭಗವಂತನು ನುಡಿಯುತ್ತಾನೆ: ಯಾವನು ಪುತ್‌ ಎಂಬ 
ನರಕದಿಂದ ಪಿತೃಗಳನ್ನು ಪಾರುಮಾಡುತ್ತಾನೋ ಅವನೇ ಪುತ್ರ'. ಆದುದರಿಂದ 
ಯಾವುದೇ ಜಾತಿಬೇಧವಿಲ್ಲದೆ ಕರ್ಮಾಕಾರ ಇದ್ದಲ್ಲಿ ಪಿತೃಗಳಿಗೆ ಶ್ರಾದ್ಧ, ತರ್ಪಣ 
ಹಾಗೂ ದಾನಗಳನ್ನು ಮಾಡಿ ತಮ್ಮ ಹಣ ತೀರಿಸಲೇಬೇಕು. 


ಇಂಥ ವಿಶೇಷ ಕರ್ತವ್ಯವನ್ನು ಪಾಲಿಸಬೇಕಾದ ಸಂದರ್ಭದಲ್ಲಿ ಗಮನಿಸಬೇಕಾದ 
ಅಂಶ ಕಾಲ. ಯಾವ ಕಾಲದಲ್ಲಿ ಪಿತೃಗಳಿಗೆ ಸದ್ಗತಿ ನೀಡುವ ಕಾರ್ಯಗಳನ್ನು 
ಮಾಡಬೇಕು? ಸಾಮಾನ್ಯವಾಗಿ ವಾರ್ಷಿಕ ಶ್ರಾದ್ಧ ರೂಢಿಯಲ್ಲಿ ಇಟ್ಟುಕೊಂಡವರು 
ಮೃತರ ಶ್ರಾದ್ಧವನ್ನು ಅವರ ಮೃತಮಾಸದ ಆ ತಿಥಿಯಂದು ಪಿಂಡಗಳನ್ನು ಸಮರ್ಪಿಸಿ 
ಆಚರಿಸುತ್ತಾರೆ. ಆದರೆ ಅಂಥ ಸಮಯದಲ್ಲಿ ಶ್ರಾದ್ಧ ಮಾಡುವವರು ಪಿತೃ, 
ಪಿತಾಮಹ, ಪ್ರಪಿತಾಮಹ ಅಂದರೆ ತಂದೆ, ಅಜ್ಜ ಹಾಗೂ ಮುತ್ತಜ್ಜನಿಗೆ ಅಥವಾ 
ತಾಯಿ, ಅಜ್ಜಿ ಹಾಗೂ ಮುತ್ತಚ್ಚಿಗೆ ಪಿಂಡಾದಿಗಳನ್ನಿಟ್ಟು ಶ್ರಾದ್ಧ ಮಾಡುತ್ತಾರೆ. ಆದರೆ 
ಭಾದ್ರಪದಮಾಸದ ಕೃಷ್ಣಪಕ್ಸದಲ್ಲಿ ಮಾತ್ರ ಕುಟುಂಬದಲ್ಲಿ ಮೃತರಾದ ಪ್ರತಿ- 
ಯೊಬ್ಬರಿಗೂ ತರ್ಪಣ ಕೊಡಬೇಕು. ಕಾರಣ ಮಾಸಗಳಲ್ಲಿ ಅತ್ಯಂತ ಭದ್ರಮಾಸ 
ಎಂದು ಕರೆಯಲ್ಪಡುವುದು ಈ ಭಾದ್ರಪದ. 


ಅದರಲ್ಲಿಯೂ ಕೃಷ್ಣಪಕ್ಷ ಪ್ರಾರಂಭಗೊಳ್ಳುವುದು ಉತ್ತರಭಾದ್ರಾ ನಕ್ಷತ್ರದಿಂದ. 
ಅಂದರೆ ಮನುಷ್ಯಜನ್ಮ ಮುಗಿಸಿದ ಉತ್ತರದಲ್ಲಿ ಆ ಆತಕ್ವ್ರೈೆ ಶಾಶ್ವತ ಭದ್ರಸ್ಥಾನವನ್ನು 


ಭಾದ್ರಪದ ಕೃಷ್ಣಪಕ್ನ 103 
ಪಿತ್ಯಲೋಕದಲ್ಲಿ ಸ್ಥಾಪಿಸಲು ಹಾಗೂ ಅವರಿಗೆ ತರ್ಪಣಾದಿಗಳನ್ನು ಕೊಟ್ಟು 
ಶುಭವನ್ನು ಪಡೆಯಲು ಈ ಪಕ್ಷ ಸೂಕ್ತ ಸಮಯ. ವರ್ಷಕ್ಕೊಮ್ಮೆ ಏಕೆ ಎಂಬುದು 
ಸಾಮಾನ್ಯರ ಅನುಮಾನ. ಶಾಸಗಳ ಪ್ರಕಾರ ಭೂಲೋಕದಲ್ಲಿ ವಾಸ ಮಾಡುವ 
ನಮ್ಮ ಒಂದು ವರ್ಷ ಪಿಶ್ಕಲೋಕದವರಿಗೆ ಒಂದು ದಿವಸ. ಹೀಗಾಗಿ ವರ್ಷಕ್ಕೊಮ್ಮೆ 
ಪಿತೃಪಕ್ಷದಲ್ಲಿ ಪೂರ್ವಿಕರನ್ನು ಆರಾಧಿಸಿದರೆ ಪ್ರತಿದಿನ ಪಿತೃಗಳನ್ನು ಆರಾಧಿಸಿದಂತೆ. 
ಇನ್ನು ಭಾದ್ರಪದ ಮಾಸದ ಕೃಷ್ಣಪಕ್ಷದಲ್ಲಿಯೇ ಏಕೆ? ನಿರ್ಣಯಸಿಂಧು' ಗ್ರಂಥದಲ್ಲಿ 
ತಿಳಿಸಿದಂತೆ ಆಷಾಢಮಾಸದ ಹುಣ್ಣಿಮೆಯ ನಂತರ ಐದನೆಯ ಪಕ್ಷದಲ್ಲಿ ಪಿತೃಗಳು 
ಪ್ರತಿದಿನ ಅನ್ನ ಹಾಗೂ ನೀರನ್ನು ಬಯಸುತ್ತಾರೆ.' 

ಇಲ್ಲಿ ಪಕ್ಷ ಎಂದರೆ 15 ತಿಥಿಗಳು. ಅಲ್ಲಿಗೆ ಆಷಾಢಮಾಸದ ಹುಣ್ಣಿಮೆಯ 
ನಂತರ ಐದನೆಯ ಪಕ್ಷ ಈ ಭಾದ್ರಪದ ಕೃಷ್ಣಪಕ್ಷ ಆದುದರಿಂದ ಈ ಪಕ್ಸವನ್ನು ಪಿತೃಪಕ್ಷ 
ಎಂದು ಕರೆದಿದ್ದಾರೆ. ಆದುದರಿಂದ ಪಿತೃಗಳನ್ನು ತೃಪ್ತಿಪಡಿಸಲು ಅವರು ಬಯಸುವ 
ಅನ್ನವನ್ನು ಪಿಂಡಗಳ ಸಮರ್ಪಣೆ ಮೂಲಕ ಹಾಗೂ ಅವರು ಬಯಸುವ ನೀರನ್ನು 
ತರ್ಪಣಗಳ ಮೂಲಕ ನೀಡಿ ಪಿತೃಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು. 


ಈ ಹದಿನೈದು ದಿನಗಳಲ್ಲಿ ಮಾಡುವ ಶ್ರಾದ್ಧಕರ್ಮಕ್ಕೆ ಪಕ್ಷ ಎಂದು ಹೆಸರು. 
ಮುಖ್ಯವಾಗಿ ಮಹಾಮಭರಣಿ, ಮಧ್ಯಾಷ್ಟಮೀ, ಅವಿಧವಾ ನವಮೀ, ಘಾತ 
ಚತುರ್ದಶೀ ಮತ್ತು ಮಹಾಲಯ ಅಮಾವಾಸ್ಯೆ-ಈ ದಿನಗಳು ಈ ಪಕ್ಷದಲ್ಲಿ 
ಮುಖ್ಯವಾದುವೆಂದು ಪ್ರಸಿದ್ಧಿ. 

ಸೂರ್ಯನು ಕನ್ಯಾರಾಶಿಯಲ್ಲಿರುವಾಗ ಭಾದ್ರಪದಕೃಷ್ಣಪಕ್ಚದಲ್ಲಿ ಹದಿನೈದು 
ದಿನಗಳು ಹಾಗು ಆಶ್ವಯುಜಶುಕ್ಲಪಕ್ಚದ ಪಾಡ್ಯ ಹೀಗೆ ಹದಿನಾರು ದಿನಗಳಲ್ಲಿ 
ಪಾರ್ವಣವಿಧಿಯಿಂದ ಶ್ರಾದ್ಧವನ್ನು ಮಾಡಬೇಕು. ಇಲ್ಲಿ ಧೂರಿ-ಲೋಚನ ಸಂಜ್ಞಕ್ಕ 
ವಿಶ್ವೇದೇವತೆಗಳು. ಪ್ರತಿದಿನ ಮಹಾಲಯವನ್ನು ಮಾಡಲು ಅಶಕ್ತರಾದವರು ಒಂದು 
ದಿವಸವಾಗಲೀ ಮಾಡಬೇಕು. ತಂದೆ ಅಥವಾ ತಾಯಿಯ ಶ್ರಾದ್ಧತಿಥಿಯಲ್ಲಾಗಲೀ, 
ಮಹಾಭರಣಿ, ಮಹಾವ್ಯತೀಪಾತ, ಮಧ್ಯಾಷ್ಟಮೀ ಈ ಯಾವುದಾದರೊಂದು 
ದಿನದಲ್ಲಾಗಲೀ ಸಕ್ಕನಹಾಲಯಶ್ರಾದ್ದವನ್ನು ಮಾಡಬೇಕು. ನಿತ್ಯ ಮಹಾಲಯ- 
ಶ್ರಾದ್ಧವನ್ನು ಮಾಡುವ ಪಕ್ಷದಲ್ಲಿ ಅಂದಂದೇ ಶ್ರಾದ್ಧಾನಂತರ ತರ್ಪಣವನ್ನು 


104 ಭಾದ್ರಪದಮಾಸ 
ಕೊಡತಕ್ಕದ್ದು. ಸಕ್ಕನಹಾಲಯಶ್ರಾದ್ಧದಲ್ಲಿಪರೇ$ ಹನಿ ತರ್ಪಣವನ್ನು ಕೊಡತಕ್ಕದ್ದು. 
ಸುಮಂಗಲಿಯಾಗಿ ಮೃತರಾದವರಿಗೆ: ನವಮಿಯಂದು ಅವಿಧವಾ ನವಮೀ (ಅನ್ವ- 
ಷ್ಠಕೆ) ಶ್ರಾದ್ಧವನ್ನೂ, ಅಪಘಾತಾದಿ ದುರ್ವಾರಣಕ್ಕೆ ಒಳಗಾದವರಿಗೆ ಚತುರ್ದಶಿ- 
ಯಂದು ಏಕೋದ್ಧಿಷ್ಠಶ್ರಾದ್ಧವನ್ನು, ಯತಿಗಳನ್ನುದ್ದೇಶಿಸಿ ದ್ವಾದಶಿಯಂದು ಬ್ರಾಹ್ಮಣ- 
ಭೋಜನವನ್ನೂ ಮಾಡತಕ್ಕದ್ದು. 

ಆಶ್ವಯುಜ ಶುಕ್ಕಪಾಡ್ಯದಂದು ಮಾತಮಾಹ ಹಾಗೂ ಮಾತಾಮಹಿಯನ್ನು 
ಉದ್ದೇಶಿಸಿ ದೌಹಿತ್ರಮ ಮಹಾಲಯವನ್ನು ಮಾಡಬೇಕು. ಈ ಮಹಾಲಯಶ್ರಾದ್ಧವನ್ನು 


ಜೀವತಿತ್ಸಕರೇ ಮಾಡಬೇಕು. ಸೋದರಮಾವನು ಇದ್ದರೂ ಈ ಮಹಾಲಯವನ್ನು 
ಮಾಡಲೇಬೇಕು. 


ಈ ಯಾವುದಾದರೂ ಮಹಾಲಯಶ್ರಾದ್ಧವನ್ನು ಭಾದ್ರಪದಕೃಷ್ಣಪಕ್ಚದಲ್ಲಿ 
ಮಾಡಲು ಆಗದೇ ಹೋದರೆ ತುಲಾಮಾಸದಲ್ಲಿ ಮಾಡಬಹುದು. (ಆಶ್ವಯುಜ 
ಕೃಷ್ಣಪಕ್ಚದಲ್ಲಿ, ಒಮ್ಮೊಮ್ಮೆ ಕಾರ್ತಿಕಕೃಷ್ಣಪಕ್ಚದಲ್ಲಿಯೂ ಈ ಅವಕಾಶವು ಇರುತ್ತದೆ). 

ಮಹಾಲಯಕ್ಕೆ ಸಂಬಂಧಿಸಿದ ಹೆಚ್ಚಿನ ವಿಷಯಗಳು ಧರ್ಮಸಿಂಧು ಇತ್ಮ ಎ 
ಧರ್ಮಶಾಸ್ತ್ರಗ್ರಂಥಗಳಲ್ಲಿ ಇರುತ್ತವೆ. 


೫ ಮಹಾಲಯದಲ್ಲಿ ಯಾವಾಗ ಶ್ರಾದ್ಧ ಮಾಡಬಾರದು? ಯಾವಾಗ 
ಮಾಡಬೇಕು * 


ಈ ಮಾತನ್ನು ಕಾತ್ಯಾಯನರು ಹೇಳಿದ್ದಾರೆ - 

೫ ನಭಸ್ಯಾಸ್ಯಾಪರೇ ಪಕ್ಷೇ ಶ್ರಾದ್ಧಂ ಕುರ್ಯಾದ್‌ ದಿನೇದಿನೇ । * 
ಬ್ರಹ್ಮಪುರಾಣದಲ್ಲಿಯೂ ಈ ಮಾತಿದೆ - 

ಆಶ್ವಯುಕೃಷ್ಣಪಕ್ಷೇ ತು ಶ್ರಾದ್ಧಂ ಕುರ್ಯಾದ್‌ ದಿನೇದಿನೇ । 


ಏಕಾದಶೀವ್ರತ ಸಕಲನಿಯಮಗಳಿಗಿಂತಲೂ ಮಹತ್ತ್ವದ್ದಾದ್ದರಿಂದ ವೈಷ್ಣವರು 
ಏಕಾದಶೀ ದಿವಸ ಶ್ರಾದ್ಧವನ್ನು ಮಾಡುವಂತಿಲ್ಲ. ಘಾತಚತುರ್ದಶಿಯಂದು 
ದುರ್ಮರಣ ಹೊಂದಿದವರಿಗೆ ಮಾತ್ರ ಶ್ರಾದ್ದ. ಈ ಎರಡು ದಿವಸ ಬಿಟ್ಟು ಎಲ್ಲ 


ಭಾದ್ರಪದ ಕೃಷ್ಣಪಕ್ಷ 105 
ದಿವಸಗಳಲ್ಲಿಯೂ ಶ್ರಾದ್ಧ ಮಾಡಬೇಕು, ಇಡಿಯ ಪಕ್ಷದಲ್ಲಿ ಶ್ರಾದ್ಧ ಮಾಡುವ 
ಶ್ರದ್ಧಾಳುಗಳು. 

ಆದರೆ, ಈಗ ಪ್ರತೀದಿವಸ ಮಾಡುವವರು ಬಹಳ ಕಡಿಮೆ. ಮಹಾಲಯದಲ್ಲಿ 
ಒಂದು ದಿವಸ ಮಾತ್ರ ಪಕ್ಷವನ್ನು ಮಾಡಿಬಿಡುತ್ತಾರೆ. ಅಂಥವರೂ ಸಹ ಪ್ರತೀದಿವಸ 
ತರ್ಪಣವನ್ನು ಮಾತ್ರ ನೀಡಲೇ ಬೇಕು, ಏಕಾದಶಿಯನ್ನು ಹೊರತುಪಡಿಸಿ. 

ಒಂದೇ ಬಾರಿ ಶ್ರಾದ್ಧ ಮಾಡುವವರು ಯಾವ ದಿವಸಗಳಲ್ಲಿ ಶ್ರಾ 
ಮಾಡಬಾರದು ಎನ್ನುವದನ್ನು ವಸಿಷ್ಠರು ತಿಳಿಸಿದ್ದಾರೆ -1. ಪ್ರತಿಪದಾ, ಷಷ್ಠೀ ಮ 
ಏಕಾದಶಿಗಳಿಗೆ ನಂದಾತಿಥಿ ಎಂದು ಹೆಸರು. ಈ ತಿಥಿಗಳಂದು ಮಹಾಲಯ ಶ್ರಾ 
ಮಾಡಬಾರದು. 

ನಂದಾಯಾಂ ಭಾರ್ಗವದಿನೇ ಚತುರ್ದಶ್ಯಾಂ ತ್ರಿಜನ್ನಸು । 

ಏಷು ಶ್ರಾದ್ದಂ ನ ಕುರ್ವೀತ ಗೃಹೀ ಪುತ್ರಧನಕ್ಷಯಾತ್‌ ॥ 

2. ಶುಕ್ರವಾರದಂದು ಮಹಾಲಯ ಶ್ರಾದ್ಧ ಮಾಡಬಾರದು. 

3. ಘಾತಚತುರ್ದಶಿಯಂದು ಮಹಾಲಯ ಶ್ರಾದ್ಧ ಮಾಡಬಾರದು. ಅಫಘಾತ 
- ಕೊಲೆ - ಆತ್ಮಹತ್ಯೆಗಳಿಂದ ಸತ್ತವರಿಗೆ ಮಾತ್ರ ಘಾತಚತುರ್ದಶಿಯಂದು ಶ್ರಾದ್ಧ. 

4. ರೋಹಿಣೀ, ರೇವತೀ ಮತ್ತು ಮಘಾ ಈ ನಕ್ಷತ್ರಗಳು ಇರುವ ದಿವಸ 
ಮಹಾಲಯ ಶ್ರಾದ್ಧವನ್ನು ಮಾಡಬಾರದು. 

ಮೇಲೆ ಹೇಳಿದ ದಿವಸಗಳಲ್ಲಿ ಮಹಾಲಯ ಶ್ರಾದ್ಧ ಮಾಡಿದರೆ ಮಕ್ಕಳಿಗೆ 
ತೊಂದರೆಯುಂಟಾಗುತ್ತದೆ ಮತ್ತು ಸಂಪತ್ತು ನಾಶವಾಗುತ್ತದೆ ಎಂದು ವಸಿಷ್ಠರು 
ಮತ್ತು ವೃದ್ಧಗರ್ಗರು ಇಬ್ಬರೂ ತಿಳಿಸಿದ್ದಾರೆ. 
ಪ್ರಾಜಾಪತ್ಯೇ ಚ ಪೌಷ್ಣೇ ಚಪಿತ್ರ ಕೆ ಕ ಭಾರ್ಗವೇತಥಾ। 
ಯಸ್ತುಶ್ರಾದ್ಧಂ ಪ್ರಕುರ್ವೀತ ತಸ್ಯ ಪುತ್ರೋ ವಿನಶ್ಯತಿ ॥ 

ತರ್ಪಣಗಳನ್ನು ಕೊಡುವಾಗ ಯಾರ್ಯಾರಿಗೆ ಮತ್ತು ಯಾರಿಗೆ ಮೊದಲು 
ತರ್ಪಣ ಕೊಡಬೇಕು ಇತ್ಯಾದಿಗಳ ಬಗ್ಗೆ ಶಾಸ್ತ್ರಗಳಲ್ಲಿ ಹೀಗೆ ತಿಳಿಸಲಾಗಿದೆ. 


೨೭೬ Ky ೨೭. 


106 ಭಾದ್ರಪದಮಾಸ 


ಆದೌ ಪಿತಾ ತತೋ ಮಾತಾ ಸಪತ್ನೀ ಜನನೀ ತಥಾ | ಮಾತಾಮಹಾಃ ಸಪತ್ನೀಕಾಃ 
ಹ್ಯಾತ್ಮಪತ್ನೀ ತತಃ ಪರಂ ॥ ಸುತಭ್ರಾತೃಪಿತೃವ್ಯಾಶ್ಚಮಾತುಲಾಶ್ಚಸಭಾರ್ಯಕಾಃ | 
ದುಹಿತಾ ಭಗಿನೀ ಚೈವ ದೌಹಿತ್ರೋ ಭಾಗಿನೇಯಕಃ ॥ ಶ್ಯಾಲಕೋ ಭಾವುಕಶೈವ 
ಶ್ವಶುರೋ ಗುರುಯತ್ತಿಜಾಃ । ಏತೇ ಸ್ಯುಃ ಪಿತರಸ್ತೀರ್ಥೆ ತರ್ಪಣೇ ಚ ಮಹಾಲಯೇ ॥ 


ಕುಟುಂಬದಲ್ಲಿ ಮೃತಪಟ್ಟವರಲ್ಲಿ ಕ್ರಮವಾಗಿ ಮೊದಲು ತಂದೆ, ತಾಯಿ, 
ಹೆಂಡತಿ, ಅತ್ತೆ, ಮಾವ, ಮಗ, ಸಹೋದರರು, ದೊಡ್ಡಪ್ಪ, ಚಿಕ್ಕಪ್ಪ ಹಾಗೂ ಅವರ 
ಹೆಂಡತಿ, ತಾಯಿಯ ತಮ್ಮ ಅಥವಾ ಅಣ್ಣ, ಅವರ ಹೆಂಡತಿಯರು, ಮಗಳು, ಅಕ್ಕ, 
ತಂಗಿ ಹಾಗೂ ಅವರ ಮಕ್ಕಳಿಗೆ, ಭಾವ, ಮೈದುನ ಮುಂತಾದವರು ಹಾಗೂ 
ವಿಶೇಷವಾಗಿ ಗುರುಗಳು, ಕುಲಪುರೋಹಿತರು ಸೇರಿದಂತೆ ಯಾರು ನಮಗೆ 
ತಿಳಿದಂತೆ ಮೃತರಾಗಿದ್ದಾರೋ ಅವರಿಗೆ - ಹೀಗೆ ಸರ್ವರಿಗೂ ಕ್ರಮವಾಗಿ 
ತರ್ಪಣಗಳನ್ನು ಕೊಡಬೇಕು. 


ಇನ್ನು ಅನಾರೋಗ್ಯ, ವೃದ್ಧಾಪ್ಯ ಇತ್ಯಾದಿ ಕಾರಣಗಳಿಂದಾಗಿ ಇಷ್ಟೆಲ್ಲವಿಸ್ತಾರವಾಗಿ 
ತರ್ಪಣಗಳನ್ನು ಮಾಡಲು ಅಶಕ್ತರಾದವರು ಸಂಕ್ಷಿಪ್ರವಾಗಿಯೂ ಆಚರಿಸಬಹುದು. 
ಹೇಗೆಂದರೆ, 


ಆಬ್ರಹ್ಮಸ್ತಂಭಪರ್ಯಂತಂ ದೇವರ್ಷಿ ಪಿತೃಮಾನವಾಃ । ತೃಪ್ಯಂತು ಪಿತರಃ ಸರ್ವೇ 
ಮಾತೃಮಾತಾಮಹಾದಯಃ ॥ ಆತೀತ ಕುಲಕೋಟೀನಾಂ ಸಪ್ಪದ್ಧೀಪ ನಿವಾಸಿನಾಂ। 
ಆಬ್ರಹ್ಮ ಭುವನಾಲ್ಕೋಕಾತ್‌ ಇದಮಸ್ತು ತಿಲೋದಕಮ್‌ ॥ 


ಎಂದು ಹೇಳುತ್ತ ಮೂರು ಸಲ ಎಳ್ಳುನೀರು ಬಿಡಬೇಕು. ಸಾಮಾನ್ಯವಾಗಿ 
ಇದನ್ನು ಮನೆಯ ಮುಂದೆ, ತುಳಸಿ ಕಟ್ಟೆಯ ಹತ್ತಿರ ಮಾಡಬೇಕು. ಮನಯಸ್ಸಿ 
ತಿಲತರ್ಪಣ ಕೊಡಬಾರದು. ಎಂಬುದು ಕೆಲವು ಧರ್ಮಶಾಸ್ತ್ರಜ್ಞರ ಅಭಿಪ್ರಾಯ. 


ದರ್ಭೆಯಿಂದ ತಯಾರಿಸಿದ ಪವಿತ್ರವನ್ನು ಉಂಗುರದ ಬೆರಳಿಗೆ ಧರಿಸಿಯೇ 
ತರ್ಪಣಾದಿಗಳನ್ನು ಕೊಡಬೇಕು. ಕರ್ಮ ಮಾಡುವವನು ದರ್ಭಾಸನದಲ್ಲಿ 
ಕುಳಿತುಕೊಳ್ಳಬೇಕು ಹಾಗೂ ಪಿಂಡ ಹಾಕಿ ಕರ್ಮಾಂಗ ಮಾಡುವವರು ದರ್ಭೆಯ 
ಮೇಲೆಯೇ ಪಿಂಡ ಪ್ರಧಾನ ಮಾಡಬೇಕು. ತರ್ಪಣಾದಿಗಳನ್ನು ಮಾಡುವವರು 


ಭಾದ್ರಪದ ಕೃಷ್ಣಪಕ್ಷ 107 
ಶುದ್ಧವಾದ ಸ್ಥಳ, ವಸ್ತ್ರ , ನೀರು, ಎಳ್ಳು ಹಾಗೂ ಅಕ್ಕಿಯನ್ನು ಬಳಸಬೇಕು. ಯಾವುದೇ 
ಕಾರಣಕ್ಕೂ ತರ್ಪಣದಲ್ಲಿ ಬಳಸುವ ಅಕ್ಕಿ ತುಂಡಾಗಿರಬಾರದು. ತರ್ಪಣ 
ಮಾಡುವ ಸ್ಥಳದಲ್ಲಿ ಉದುರಿದ ಕೂದಲು ಇತ್ಯಾದಿಗಳು ಇರಬಾರದು. ಮನೆಯಲ್ಲಿ 
ಹಿರಿಯರ ದಿನದ ಆಚರಣೆಯ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳ ಬಳಕೆ, 
ಕೂಗುವುದು, ಕಿರುಚುವುದು ಮಾಡಬಾರದು. ಈ ಸಂದರ್ಭದಲ್ಲಿ ಘಂಟಾನಾದಕ್ಕೆ 
ನಿಷೇಧವಿದೆ. 


೫ ಆಚರಣೆ ಎಲ್ಲಿ ಮಾಡಬೇಕು 


ಮನೆಯಲ್ಲಿ ತಿಲತರ್ಪಣ ನೀಡುವುದನ್ನು ಶಾಸ್ತ್ರಗಳು ನಿಷೇಧಿಸಿವೆ. ಭಾನುವಾರ, 
ಶುಕ್ರವಾರ, ಭರಣಿ, ಕೃತಿಕಾ ಹಾಗೂ ಮಘಾ ನಕ್ಷತ್ರಗಳಿರುವ ದಿನಗಳಲ್ಲಿ ಕೂಡ 
ತಿಲತರ್ಪಣವನ್ನು ನಿಷೇಧಿಸಲಾಗಿದೆ. ಆದರೆ ಪಿತೃಪಕ್ಷದಲ್ಲಿ ಮಾತ್ರ ಯಾವುದೇ 
ನಿಷಿದ್ಧ ತಿಥಿ ವಾರ ನಕ್ಷತ್ರಗಳಿದ್ದರೂ ತಿಲತರ್ಪಣ ಮಾಡಬಹುದು. ತರ್ಪಣಕ್ಕೆ 
ಉತ್ತಮ ಸ್ಥಳಗಳೆಂದರೆ ಪವಿತ್ರ ನದೀತೀರಗಳು ಹಾಗೂ ಗೋಕರ್ಣಾದಿ 
ತೀರ್ಥಕ್ಷೇತ್ರಗಳು. ಪಿತೃಪಕ್ಷದಲ್ಲಿ ಅವಶ್ಯವಾಗಿ ತರ್ಪಣದ ಅಧಿಕಾರವುಳ್ಳವರು 
ಗೋಕರ್ಣ, ಶ್ರೀರಂಗಪಟ್ಟಣ ಮುಂತಾದ ಕ್ಷೇತ್ರಗಳು ಅಥವಾ ಕಾವೇರಿ, ಗಂಗಾ 
ಇಂಥ ಪವಿತ್ರ ನದೀತೀರಗಳಲ್ಲಿ ಪಿತೃಗಳಿಗೆ ಪಿಂಡಪ್ರದಾನ, ತರ್ಪಣಾದಿಗಳನ್ನು 
ಅರ್ಪಿಸುವುದು ಉತ್ತಮ. ವಿವಾಹವಾಗಿ ಇನ್ನೂ ಒಂದು ವರ್ಷ ಮುಗಿಯದವರು 
ತರ್ಪಣ ಮಾಡಕೂಡದು. 

ಭಾದ್ರಪದ ॥ ಕೃಷ್ಣ! ತದಿಗೆ 

ಗಜಗೌರೀವ್ರತವನ್ನು ಆಚರಿಸುವ ಪದ್ಧತಿಯೂ ಇದೆ. ಇದು ರಾಜ್ಯಪ್ರಾಪ್ತಿ 
ಅಥವಾ ಐಶ್ಚರ್ಯಪ್ರಾಪ್ತಿಗಾಗಿ ಆಚರಿಸಲಾಗುವ ವ್ರತ. ಇದನ್ನು ಜನ್ಮವ್ರತವನ್ನಾಗಿ 
ಜೀವನವಿಡೀ ಮಾಡುವವರೂ ಇದ್ದಾರೆ. ಹದಿನಾರು ಸಂಖ್ಯೆಯಲ್ಲಿ ವೀಳ್ಯದೆಲೆ, 
ಅಡಿಕೆ, ಬಳೆ ಹಾಗೂ ಅರಸಿನದ ಕೊಮ್ಮುಗಳನ್ನು ಪೂಜಾಮಂಟಪದಲ್ಲಿ ಎರಡು 
ಬದಿಯಲ್ಲೂ ಜೋಡಿಸಿಟ್ಟು, ಮಧ್ಯೆ ಕಲಶ-ಕನ್ನಡಿ-ರವಿಕೆಕಣಗಳನ್ನಿಟ್ಟು, ಅದರ 
ಮಧ್ಯದಲ್ಲಿ ಅರಸಿನದ ಗೌರಿಯನ್ನು ಸ್ಥಾಪಿಸಿ, ಪೂಜಿಸಲಾಗುತ್ತದೆ. ಹದಿನಾರು 


108 ಭಾದ್ರಪದಮಾಸ 
ಸಂಖ್ಯೆಯಲ್ಲಿ ನಾಮಜಪ ಮಾಡಿ ಹದಿನಾರು ತಂಬಿಟ್ಟು ದೀಪಗಳ ಆರತಿಯನ್ನು 
ಬೆಳಗಿ ಅದರಿಂದ ಕಾಡಿಗೆಯನ್ನು ತೆಗೆದು, ಆ ಕಾಡಿಗೆಯನ್ನೂ, ತಂಬಿಟ್ಟು 
ಪ್ರಸಾದವನ್ನೂ ಸುಮಂಗಲಿಯರಿಗೆ ಹಂಚಲಾಗುತ್ತದೆ. ಪೂಜಾಂತ್ಯದಲ್ಲಿ ಹೆತ್ತತಾಯಿಗೆ 
ಧಾನ್ಯ, ದಕ್ಷಿಣೆಗಳನ್ನಿತ್ತು ನಮಸ್ಕರಿಸಬೇಕು. ಕುಂತಿ ಈ ವ್ರತವನ್ನಾಚರಿಸಿದ 
ಮೇಲೆ ಪಾಂಡವರಿಗೆ ರಾಜ್ಯದ ಪುನಃ ಪ್ರಾಪ್ತಿಯಾಯಿತೆಂದು ವ್ರತಕಥೆ ಸಾರುತ್ತದೆ. 


ಭಾದ್ರಪದ ॥ ಬಹುಳ ॥। ಚತುರ್ಥೀ 


ಶ್ರೀ ವಾಸುದೇವಮಾಧವತೀರ್ಥರು (ಮಾಧವತೀರ್ಥ ಮಠ) ಮುಳ- 
ಬಾಗಿಲು ವೇದವ್ಯಾಸಪದಾಸಕ್ತಂ ಅಪರೋಕ್ಷೀಕೃತಶ್ರೀಶಕಮ್‌ । ವಾಸುದೇವ- 
ಮಾಧವತೀರ್ಥಾಖ್ಯೋ ಗುರುಂ ವಂದೇ ನಿರಂತರಮ್‌ ॥ 


ಕಪಿಲಷಷ್ಠೀ, ಚಂದ್ರಷಷ್ಠೀ ಭಾದ್ರಪದ ಕೃಷ್ಣಚತುರ್ಥಿ ಮಹಾಲಯಪರ್ವ 
ದಲ್ಲಿ ಬರುವ ದಿನವಾಗಿದೆ. ಈ ತಿಥಿಯು ಮಂಗಳವಾರ ಅಥವಾ ರವಿವಾರದಂದು 
ಒದಗಿಬಂದು ಅಂದು ವ್ಯತೀ- ಪಾತಯೋಗ ಮತ್ತು ರೋಹಿಣೀನಕ್ಷತ್ರವೂ ಸೇರಿ 
ದಲ್ಲಿ ಅದು "ಕಪಿಲಷಷ್ಯೀ' ಎಂಬ ಪರ್ವಕಾಲ. ಕೋಟಿಸೂರ್ಯಗ್ರಹಣವನ್ನೂ 
ಮೀರಿ ನಿಲ್ಲುವ ಪರಮಪರ್ವಕಾಲವಿದು. ಸಾಧಕನಿಗೆ ಕಾಮಧೇನುವೆನಿಸುವ ಇಂತಹ 
ಪರ್ವಕಾಲ ಜೀವನದಲ್ಲಿ ಒಂದು ಬಾರಿಯಾದರೂ ಒದಗುವುದು ಅದೃಷ್ಟವಿಶೇಷ 
ದಿಂದ. ಇಲ್ಲಿ ಷಷ್ಠಿಯೆಂದರೆ ಷಷ್ಠೀತಿಥಿಯಲ್ಲ. ಆರರ ಯೋಗ ಎಂದರ್ಥ. 
ಭಾದ್ರಪದಮಾಸ, ಕೃಷ್ಣಪಕ್ಷ ಚತುರ್ಥಿೀತಿಥಿ, ಭಾನು ಅಥವಾ ಕುಜವಾರ, 
ವ್ಯತೀಪಾತ, ರೋಹಿಣೀ ಎಂಬ ಆರರ ಯೋಗದಿಂದ ಇದನ್ನು "ಕಪಿಲಷಷ್ಠೀ' 
ಎನ್ನಲಾಗಿದೆ. ಈ ಕಪಿಲಷಷ್ಠಿಯು ಚಂದ್ರೋದಯಕಾಲಕ್ಕೆ (ಸುಮಾರು ರಾತ್ರಿ9ಗಂಟೆ) 
ಒದಗಿದರೆ ಈ ಪರ್ವಕಾಲವನ್ನು ಚಂದ್ರಷಷ್ಠೀ ಎನ್ನಲಾಗಿದೆ. ವರ್ಷದಲ್ಲಿ ಬರುವ 
ಯಾವುದೇ ದ್ವಾದಶಿಯಂದು ಹಸ್ತನಕ್ಷತ್ರ ಮತ್ತು ವ್ಯತೀಪಾತಯೋಗವಿದ್ದರೆ ಇದು 
ಕಪಿಲಷಷ್ಠಿಗೆ ಸಮನಾದ ಪರ್ವಕಾಲವಾಗಿದೆ. 


ಅವಿಧವಾನವಮೀ 
ಪಿತೃಪಕ್ಷದ ಒಂಭತ್ತನೇ ದಿನ ಅಂದರೆ ನವಮಿಯಂದು ಮಾಡುವ ಸಂಸ್ಕಾರವೇ 


ಭಾದ್ರಪದ ಕೃಷ್ಣಪಕ್ಷ 109 
ಅವಿಧವಾ ನವಮೀ ಶ್ರಾದ್ಧ. ಪತಿಗಿಂತ ಮೊದಲೇ ನಿಧನ ಹೊಂದಿದ ಸ್ತ್ರೀಯರ 
ಶ್ರಾದ್ಧವನ್ನು ಈ ದಿನ ಮಾಡಲಾಗುತ್ತದೆ. ಕರ್ನಾಟಕ, ಆಂಧ್ರಪ್ರದೇಶ, ಗುಜರಾತ್‌, 
ಮಹಾರಾಷ್ಟ್ರಗಳಲ್ಲಿ ಅವಿಧವಾ ನವಮೀ ಶ್ರಾದ್ಧವನ್ನು ಭಾದ್ರಪದ ಕೃಷ್ಣಪಕ್ಷದ 
ನವಮಿಯಂದು ಮಾಡಿದರೆ, ಉತ್ತರ ಭಾರತದ ಕಡೆ ಅಶ್ವಿನ ಕೃಷ್ಣಪಕ್ಷದಂದು 
ಮಾಡುತ್ತಾರೆ. 


ಅವಿಧವಾ ನವಮೀ ಶ್ರಾದ್ಧದ ಮಹತ್ವ ಅವಿಧವಾ ಎಂದರೆ ' ವಿಧವೆಯಲ್ಲ- 
ದವರು' ಅಂದರೆ 'ಸುಮಂಗಲಿ' ಎಂದರ್ಥ. ಅವಿಧವಾ ನವಮೀ ಶ್ರಾದ್ಧವನ್ನು 
ಸುಮಂಗಲಿಯಾಗಿ ಮರಣಿಸಿದ ಸ್ತ್ರೀಗೆ ಮಾಡಲಾಗುತ್ತದೆ. ಈ ಆಚರಣೆಯು 
ಮರಣಾನಂತರ ಸ್ತ್ರೀಯ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತದೆ ಹಾಗೂ ಮಡಿದ ಸ್ತ್ರೀಯು 
ತನ್ನ ವಂಶಕ್ಕೆ ಆಶೀರ್ವಾದ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ಅವಿಧವಾ ನವಮೀ 
ಆರಾಧನೆ ಕಾಲದಲ್ಲಿ ಮಾತ್ಯಃ, ಪಿತಾಮಹಿಃ, ಪ್ರಪಿತಾಮಹಿಃ ಅಂದರೆ ತಾಯಿ - 
ಅಜ್ಜಿ(ತಂದೆಯ ಅಜ್ಜಿ) ಮತ್ತು ಮುತ್ತಜ್ಜಿ(ತಂದೆಯ ಅಜ್ಜಿ) ಈ ಮೂರು ಜನ 
ಮಾತೆಯರಿಗೆ ನವಮಿಯಂದು ಆರಾಧನೆ ಮಾಡಲಾಗುತ್ತದೆ. 

ನವಮಿಯ ದಿನ ಬ್ರಹ್ಮಾಂಡದಲ್ಲಿ ಪ್ರಥ್ವಿ ಮತ್ತು ಆಪತತ್ವಗಳಿಗೆ ಸಂಬಂಧಿಸಿದ 
ರಜೋಗುಣ ಶಿವಲಹರಿಗಳು ಅಧಿಕವಾಗಿರುತ್ತದೆ. ಈ ಲಹರಿಗಳಿಂದಾಗಿ ಶ್ರಾದ್ಧದಿಂದ 
ಪ್ರಕ್ಷೇಪಿತವಾಗುವ ಮಂತ್ರೋಚ್ಛಾರಯುಕ್ತ ಲಹರಿಗಳನ್ನು ಶಿವರೂಪದಲ್ಲಿ ಗ್ರಹಿಸುವ 
ಸೂಕ್ಷಬಲವು ಆಯಾಯ ಮುತ್ತೈದೆಯರ ದೇಹಗಳಿಗೆ ಪ್ರಾಪ್ತವಾಗುತ್ತದೆ. ಈ ದಿನ 
ಮುತ್ತೈದೆಯರಲ್ಲಿರುವ ಶಕ್ತಿತತ್ವವು ಸೂಕ್ಷ ಶಿವತತ್ವದೊಂದಿಗೆ ಬೇಗನೆ ಸಂಯೋಗ- 
ವಾಗುವುದರಿಂದ ಮುತ್ತೈ ದೆಯರ ದೇಹವು ಕೂಡಲೇ ಮುಂದಿನ ಗತಿಗೆ ಹೋಗು- 
ತ್ತದೆ. ಈ ಶ್ರಾದ್ಧದ ಕುರಿತು ಎರಡು ವಿವುದಗಳಿವೆ, ಮೊದಲನೆಯದಾಗಿ ಅವಿಧವಾ- 
ನವಮಿಯ ಶ್ರಾದ್ಧದಲ್ಲಿ ಫಾತಚತುರ್ದಶಿಯ ಶ್ರಾದ್ಧದಂತೆ ಏಕೋದ್ದಿಷ್ಟ ಶ್ರಾದ್ಧವನ್ನೇ 
ಮಾಡಬೇಕು, ಪಾರ್ವಣವನ್ನು ಮಾಡಬಾರದು ಎನ್ನುವುದು ಒಂದಾದರೆ, ಎರಡನೆ- 
ಯದಾಗಿ ಗಂಡ ಬದುಕಿರುವವರೆಗೆ ಅವಿಧವಾನವಮೀ, ಗಂಡ ಸತ್ತ ಬಳಿಕ 
ಅವಿಧವಾನವಮಿ ಮಾಡಲು ಬರುವುದಿಲ್ಲ ಎನ್ನುವ ವಿವಾದವಿದೆ. 


ಏಕೋದಿಷ; ಏಕೋದಿಷ, ಎಂದರೆ ಯಾರ ಕುರಿತು ಶ್ರಾದ್ದವಿರುತ್ತದೆಯೋ 
ಐ'ಟಿ ಎಬ ಘ್‌ 


110 ಭಾದ್ರಪದಮಾಸ 
ಅವರಿಗೆ ಮಾತ್ರ ಶ್ರಾದ್ಧ. ಕೇವಲ ಒಂದೇ ಪಿಂಡವನ್ನಿಟ್ಟು ಶ್ರಾದ್ಧ ಮಾಡುವುದು. 
ಅಂದರೆ ಮುತ್ತೈದೆಯಾಗಿ ಯಾರು ಸತ್ತಿದ್ದಾರೋ ಅವರಿಗೆ ಮಾತ್ರ ಶ್ರಾದ್ಧ. ಸರಳವಾಗಿ 
ಹೇಳುವುದಾದರೆ ಒಂದು ಪಿಂಡವನ್ನಿಟ್ಟು ಒಬ್ಬರಿಗೆ ಮಾತ್ರ ಶ್ರಾದ್ಧ ಮಾಡುವುದು. 


ಪಾರ್ವಣ ಎಂದರೆ ಸತ್ತಿರುವ ಮುತ್ತೈದೆ, ಅವರ ಅತ್ತೆ(ಅಂದರೆ ಮಗ 
ತಾಯಿಯ ಶ್ರಾದ್ಧ ಮಾಡುತ್ತಿದ್ದರೆ, ತಾಯಿ, ಅಜ್ಜಿ ಮುತ್ತಜ್ಜಿ ಈ ಮೂರೂ 
ಜನರಿಗೂ ಶ್ರಾದ್ಧವನ್ನು ಮಾಡಲಾಗುತ್ತದೆ. ಅಂದರೆ ಸತ್ತ ವ್ಯಕ್ತಿಯ ತಂದೆ (ಅತ್ತೆ) 
ಅವರ ತಂದೆ (ಅತ್ತೆ) ಈ ಮೂರೂ ಜನರಿಗೆ ಮೂರು ಪಿಂಡಗಳನ್ನು ಸಮರ್ಪಿಸಿ 
ಶ್ರಾದ್ಧ ಮಾಡುವುದು ಪಾರ್ವಣ. ಹಾಗೆ ನಮ್ಮ ತಾಯಿ ಮಾತ್ರ ಮುತ್ತೈ ದೆಯಾಗಿ 
ಸಾವನ್ನು ಪಡೆದಿರಬಹುದು, ಆದರೆ ನಮ್ಮ ಅಜ್ಜಿಗೆ ಆ ರೀತಿಯಲ್ಲಿ ಸಾವು 
ಬಂದಿಲ್ಲದಿರಬಹುದು. ಪಾರ್ವಣವಾದರೆ ಮೂರೂ ಜನರಿಗೂ ಪಿಂಡವನ್ನಿಡಲೇ 
ಬೇಕು. ಆಗ ಅಜ್ಜಿ ಮುತ್ತಜ್ಜಿಯರು ಮುತ್ತೇ ದೆಯಾಗಿ ಸಾವನ್ನು ಪಡೆಯದೇ ಇದ್ದರೆ 
ನಾವು ಮಾಡುವ ಶ್ರಾದ್ಧ 'ಅವಿಧವಾ'ನವಮಿ ಹೇಗಾಗುತ್ತದೆ ಎನ್ನುವುದು. 


ಹಾಗಾದರೆ ತಾಯಿ, ಅಜ್ಜಿ ಮುತ್ತಜ್ಜಿ ಮೂರು ಜನ ಮುತ್ತೈದೆ ಸಾವನ್ನು 
ಪಡೆದಿದ್ದರೆ ಆಗ ಅವಿಧವಾನವಮಿಯನ್ನು ಪಾರ್ವಣದ ರೀತಿಯಲ್ಲಿ ಮಾಡಬಹುದೇ 
ಎಂದರೆ ಅದನ್ನೂ ಅವರು ಒಪ್ಪವುದಿಲ್ಲ, ಕಾರಣ ಅವಿಧವಾನವಮಿ ಗಂಡ 
ಬದುಕಿರುವರೆಗೆ ಮಾತ್ರ , ಗಂಡ ಸತ್ತ ಬಳಿಕ ಅವಿಧವಾನವಮಿ ಮಾಡುವ ಹಾಗಿಲ್ಲ 
ಎಂದು. ಅಂದರೆ ತಂದೆ ಬದುಕಿದ್ದಾರೆ, ತಾಯಿ ತೀರಿಕೊಂಡಿದ್ದಾರೆ, ತಾಯಿಯ 
ಅವಿಧವಾ ನವಮೀ ಶ್ರಾದ್ಧವನ್ನು ಮಗ ಮಾಡುತ್ತಾನೆ. ಮುಂದೊಂದು ದಿನ ತಂದೆ 
ತೀರಿಹೋಗುತ್ತಾರೆ. ಆ ಬಳಿಕ ಮಗ ತಾಯಿಯ ಅವಿಧವಾ ನವಮೀಯ ಶ್ರಾದ್ಧವನ್ನು 
ಮಾಡುವ ಹಾಗಿಲ್ಲವೆನ್ನುವುದು ವಿವಾದ. ಹೀಗಾಗಿ ತಾಯಿ, ಅಜ್ಜಿ ಮುತ್ತಜ್ಜಿ 
ಮೂರೂ ಜನ ಮುತ್ತ ದೆಯರಾಗಿ ಸಾವನ್ನು ಪಡೆದಿದ್ದರೂ, ಅಜ್ಜ ಮುತ್ತಜ್ಜರು ಸತ್ತು 
ಹೋಗಿರುತ್ತಾರೆಯಾದುದರಿಂದ ಅವರಿಗೆ ಅವಿಧವಾನವಮಿಯ ಶ್ರಾದ್ಧವನ್ನು 
ಮಾಡಲಾಗುವುದಿಲ್ಲ. ಅದಕ್ಕಾಗಿ ಏಕೋದ್ದಿಷ್ಟ ಅಂದರೆ ಒಂದು ಪಿಂಡವನ್ನು ಒಬ್ಬರಿಗೆ 
ಮಾತ್ರ ಇಟ್ಟು ಶ್ರಾದ್ಧ ಮಾಡಬೇಕು, ಪಾರ್ವಣವನ್ನಲ್ಲ ಎನ್ನುವುದು ಸಾರಾಂಶ. 


ಅವಿಧವಾ ನವಮಿ ಎನ್ನುವುದು ಪೂರ್ಣವಾಗಿ ಮಹಾಲಯದ ಅಂಗವಲ್ಲ. 


ಭಾದ್ರಪದ ಕೃಷ್ಣಪಕ್ಷ 111 
ಇದನ್ನು ಮೂಲತಃ ಅನ್ನಷ್ಟಕಾ ಶ್ರಾದ್ಧ ಎನ್ನುತ್ತಾರೆ. ಅಷ್ಟಕಾ ಎಂದರೆ ಅಷ್ಟಮಿಯಂದು 
ಮಾಡುವ ಶ್ರಾದ್ಧ. ಅನ್ವಷ್ಟಕಾ ಶ್ರಾದ್ಧವೆಂದರೆ ನವಮಿಯಂದು ಮಾಡುವ ಶ್ರಾದ್ಧ. 
ಮಹಾಲಯದಲ್ಲಿ ಬರುವ ನವಮಿಯಂದು ಮಾಡುವ ಅನ್ವಷ್ಟಕಾಶ್ರಾದ್ಧಕ್ಕೆ 
ಅವಿಧವಾನವಮೀ ಎಂದು ಹೆಸರು.ಅಷ್ಟಕಾಶ್ರಾದ್ಧಗಳಲ್ಲಿ ಪಾರ್ವಣದ ರೀತಿಯಲ್ಲೇ 
ಶ್ರಾದ್ಧ ಮಾಡುತ್ತಾರೆ. ಅನ್ವಷ್ಟಕಾಶ್ರಾದ್ಧದಲ್ಲಿ ಕೂಡ ಮೂರು ಪಿಂಡಗಳನ್ನಿಟ್ಟೇ ಶ್ರಾದ್ಧ 
ಮಾಡಬೇಕು. ಮಾರ್ಗಶೀರ್ಷ, ಪುಷ್ಕ, ಮಾಘ ಮತ್ತು ಫಾಲ್ಗುಣಗಳಲ್ಲಿ ತಾಯಿಗೆ 
ಮುತ್ತೈದೆ ಸಾವು ಬರದಿದ್ದರೂ ಶ್ರಾದ್ಧವನ್ನು ಮಾಡಬೇಕು. ಭಾದ್ರಪದದಲ್ಲಿ ಮಾತ್ರ 
ತಾಯಿ ಮುತ್ತೈ ದೆಯಾಗಿ ಸತ್ತಿದ್ದರೆ ಆ ದಿನ ಸುವಾಸಿನಿಯರನ್ನು ಕರೆಯಿಸಿ, 
ಭೋಜನವನ್ನು ಮಾಡಿಸಿ, ಸೌಭಾಗ್ಯ ಪದಾರ್ಥಗಳನ್ನು ದಾನ ಮಾಡಿ ಶ್ರಾದ್ಧ 
ಮಾಡಬೇಕು. ಇನ್ನೊಂದು ವಿವಾದವೆಂದರೆ, ಮುತ್ತೈದೆ ಸಾವು ಪಡೆದವರಿಗೆ ಗಂಡ 
ಸತ್ತ ನಂತರ ಅವಿಧವಾನವಮಿ ಇಲ್ಲ ಎನ್ನುವ ವಿವಾದ. ಜೀವದ ಸಂಬಂಧವನ್ನು 
ತೆಗೆದುಕೊಂಡರೆ ಜೀವಗಳಿಗೆ ಸಾವೇ ಇಲ್ಲ. ಹೀಗಾಗಿ. ದೇಹದ ಮುತ್ತೈದೆಸಾವು 
ಎನ್ನುವ ಗುಣ ಆ ದೇಹದ ಶಾಶ್ವತ ಗುಣವಾಯಿತು ಎನ್ನಲಾಗುತ್ತದೆ.ಈ ಶ್ರಾದ್ಧದಲ್ಲಿ 
ಮುತ್ತೆ ದೆಯರನ್ನು ಭೋಜನಕ್ಕೆ ಆಹ್ವಾನಿಸಬೇಕು. ಆಮಂತ್ರಿತರಾದ ಮುತ್ತೈದೆಯರಿಗೆ 
ಅರಿಶಿನ, ಕುಂಕುಮ, ಸೀರೆ, ಕುಪ್ಪಸ ಮುಂತಾದ ಸೌಭಾಗ್ಯಪದಾರ್ಥಗಳನ್ನು ಬಾಗಿನ 
ನೀಡಬೇಕು. ಅವಿಧವಾನವಮೀಯಲ್ಲಿ ಪಿತೃಶ್ರಾದ್ಧಕ್ಕೆ ಸಿದ್ಧಪಡಿಸುವ ರವೆ ಉಂಡೆ 
ಮತ್ತು ವಡೆಗಳನ್ನು ನಿಷೇಧಿಸಲಾಗಿದೆ. ಸಾಧ್ಯವಾದಲ್ಲಿ ಬೆಳ್ಳಿ, ಬಂಗಾರದ 
ಆಭರಣಗಳನ್ನು ವಿಷ್ಣುಭಕ್ತರಾದ ಶ್ರೇಷ್ಠಗುಣಗಳ ಮುತ್ತೈ ದೆಯರಿಗೆ ದಾನ ನೀಡಿ 
ಜನ್ಮವಿತ್ತ ತಾಯಿಗೆ ಜನ್ಮಜನ್ನಗಳಲ್ಲಿಯೂ ಸಕಲ ಸೌಭಾಗ್ಯವಿರಲಿ ಎಂದು 
ಪ್ರಾರ್ಥಿಸಬೇಕು. ಅವಿಧವಾ ನವಮಿಯನ್ನು ಹಬ್ಬವೆಂದೇ ಪರಿಗಣಿಸಲಾಗುವುದರಿಂದ 
ಹಬ್ಬದ ಅಡುಗೆ ಎಂದರೆ, ಬೇಸನ್ನಡ್ಡು, ಜಿಲೇಬಿ, ಹೋಳಿಗೆ, ಶ್ಯಾವಿಗೆ ಪಾಯಸ, 
ಮಂಡಿಗೆ ಹಾಗೂ ಬೂಂದಿ ಲಾಡು ಮಾಡಲಾಗುತ್ತದೆ. ಅವಿಧವಾನವಮಿ ಶ್ರಾದ್ಧದಲ್ಲಿ 
ತಾಯಿಯ ಪಿಂಡಕ್ಕೆ ಅರಿಶಿನ ಕುಂಕುಮಗಳನ್ನು ಅರ್ಪಿಸುವ ಪದ್ಧತಿಯೂ ಇದೆ. 


ಆಚರಣಾ ಕ್ರಮಗಳು - ಈ ಪಕ್ಷದಲ್ಲಿ ಪಿತೃಗಳಿಗೆ ಯಾವ ವಿಧಾನವನ್ನು 
ಆಚರಿಸಬೇಕೆಂಬುದು ವರ್ಣಶ್ರಮಗಳನ್ನು ಆಧರಿಸಿ ಸ್ವಲ್ಪ ವಿಭಿನ್ನವಾಗಿದೆ. ಇಲ್ಲಿ 
ಪದ್ಧತಿ ಭೇದಗಳು ಬಹಳವಾಗಿ ಕಂಡುಬರುವುದು. ಆದರೆ "ಶಾಸ್ತ್ರಾತ್‌ ರೂಢಿಃ 


112 ಭಾದ್ರಪದಮಾಸ 


ಗರೀಯಸೀ' ಎಂಬ ಶಾಸ್ತವಾಕ್ಯದಂತೆ ಹಿಂದಿನಿಂದ ಆಚರಣೆ ಮಾಡಿಕೊಂಡು ಬಂದು 
-ದನ್ನು ಬಿಡಬಾರದು. ವೇದಾಧಿಕಾರ ಇಲ್ಲದವರು (ಶೂದ್ರಾದಿಗಳು) ಪಿತೃಗಳಿಗೆ 
ಪ್ರಿಯವಾದ ಭಕ್ಷ್ಯಗಳನ್ನು ತಯಾರಿಸಿ ಮನೆಯ ದೇವರ ಮುಂದೆ ಬಾಳೆಎಲೆಗಳನ್ನು 
ಹರಡಿ ಅದರಲ್ಲಿಆ ಭಕ್ಷ್ಯಗಳನ್ನು ಬಡಿಸಬೇಕು. ಮನೆಯ ತುಂಬ ಧೂಪವನ್ನು ಹಾಕಿ 
ಪಿತೃಗಳನ್ನು ನೆನೆದು, ಅವರು ಈ ಎಲ್ಲ ಭಕ್ಕ್ಯಭೋಜ್ಯಗಳನ್ನು ಸ್ವೀಕರಿಸಿ ತಮ್ಮನ್ನು 
ಹರಸಬೇಕೆಂದು ಪ್ರಾರ್ಥಿಸಬೇಕು. ಇದನ್ನೇ ಹಿರಿಯರಿಗೆ ಎಡೆ ನೀಡುವುದು 
ಎನ್ನುತ್ತಾರೆ. ಇದರಿಂದ ಪಿತೃಗಳು ತೃಪ್ತರಾಗುತ್ತಾರೆ. 


ಎಬಿ ಖಿ 


ಭಾದ್ರಪದ ॥ ಬಹುಳ ॥ ಏಕಾದಶೀ ॥ 


ಯುಧಿಷ್ಠಿರಃ - ಭಾದ್ರಸ್ಯ ಕೃಷ್ಣಪಕ್ಷೇ ತು ಕಿನ್ನಾಮ್ನೆ $ಕಾದಶೀ ಭವೇತ್‌ । 
ಏತದಿಚ್ಛಾಮ್ಯಹಂ ಶ್ರೋತುಂ ಕಥಯಸ್ವ ಜನಾರ್ದನ ॥1॥ ಯುಧಿಷ್ಠಿರನು 
ಹೇಳಿದನು - ಎಲೈ ಜನಾರ್ದನನೇ! ಭಾದ್ರಪದ ಕೃಷ್ಣಪಕ್ಚದ ಏಕಾದಶಿಗೆ 
ಹೆಸರೇನು?- ಅದನ್ನು ಕೇಳಲು ಇಚ್ಛಿಸುತ್ತೇನೆ. ಶ್ರೀಕೃಷ್ಣ; - ಶೃಣುಷ್ಟೈಕಮನಾ 
ರಾಜನ್‌ ಕಥಯಿಷ್ಯಾಮಿ ವಿಸ್ತರಾತ್‌ | ಅಜೇತಿನಾಮತಃ ಪ್ರೋಕ್ತಾ ಸರ್ವಪಾಪ- 
ಪ್ರಣಾಶಿನೀ ॥2/॥ ಶ್ರೀಕೃಷ್ಣನು ಹೇಳಿದನು - ಎಲೈ ರಾಜನೇ! ಒಂದೇ ಮನಸಿನಿಂದ 
ಕೇಳು. ವಿಸ್ತಾರವಾಗಿ ಹೇಳುತ್ತೇನೆ. ಈ ಏಕಾದಶಿಗೆ ಅಜೆ ಎಂದು ಹೆಸರು. 
ಪಾಪಗಳೆಲ್ಲವನ್ನೂ ನಾಶಮಾಡುತ್ತದೆ. ಪೂಜಯಿತ್ವಾ ಹೃಷೀಕೇಶಂ ವ್ರತಮಸ್ಯಾಃ 
ಕರೋತಿ ಯಃ । ಪಾಪಾನಿ ತಸ್ಯ ನಶ್ಯಂತಿ ವ್ರತಸ್ಯ ಶ್ರವಣಾದಪಿ ॥3॥ ಯಾವನು 
ಹೃಷೀಕೇಶನನ್ನು ಪೂಜಿಸಿ ಈ ವ್ರತವನ್ನು ಮಾಡುತ್ತಾನೆಯೋ ಅವನ ಪಾಪಗಳೂ 
ಈ ವ್ರತದ ವಿಷಯವನ್ನು ಕೇಳಿದವನ ಪಾಪಗಳೂ ನಾಶವಾಗುತ್ತವೆ. ನಾತಃ 
ಪರತರಾ ರಾಜನ್‌ ಲೋಕದ್ದಯಹಿತಾಯ ವೈ । ಸತ್ಯಮುಕ್ತಂ ಮಯಾ ಹ್ಯೇತನ್ನಾಸತ್ಯಂ 
ಮಮ ಭಾಷಿತಮ್‌ ॥4॥ ಎಲೈ ರಾಜನೇ! ಇದಕ್ಕಿಂತಲೂ ಉತ್ತಮವಾದುದು 
ಎರಡೂ ಲೋಕಗಳಿಗೂ ಹಿತವಾದುದು ಮತ್ತೊಂದಿಲ್ಲ. ನಾನು ಸತ್ಯವಾಗಿ 
ಹೇಳುತ್ತೇನೆ. ನನ್ನ ಮಾತು ಸುಳ್ಳಲ್ಲ. ಹರಿಶ್ಚಂದ್ರ ಇತಿ ಖ್ಯಾತೋ ಬಭೂವ ನೃಪತಿಃ 
ಪುರಾ | ಚಕ್ರವರ್ತೀ ಸತ್ಯಸಂಧಃ ಸಮಸ್ತಾಯಾ ಭುವಃ ಪತಿಃ 151 ಹಿಂದೆ 
ಹರಿಶ್ಚಂದ್ರನೆಂಬವನೊಬ್ಬ ರಾಜನಿದ್ದನು. ಅವನು ಚಕ್ರವರ್ತಿಯು; ಸತ್ಯವಂತನು; 


ಭಾದ್ರಪದ ಕೃಷ್ಣಪಕ್ಷ 113 
ಭೂಮಿಯೆಲ್ಲದ್ದಕ್ಕೂ ಒಡೆಯನಾಗಿದ್ದನು. ಕಸ್ಕಾಪಿ ಕರ್ಮಣಃ ಪ್ರಾಪ್ತೌ 
ರಾಜ್ಯಭ್ರಷ್ಟೋ ಬಭೂವ ಸಃ । ವಿಕ್ರೀತೌ ವನಿತಾಪುತ್ರೌ ಸ ಚಕಾರಾತ್ಮವಿಕ್ರಯಮ್‌ 
11611 ಹಿಂದಿನ ಜನ್ಮದ ಯಾವುದೋ ಪಾಪಶೇಷದಿಂದ ಅವನು ರಾಜ್ಯವನ್ನು 
ಕಳೆದುಕೊಂಡನು. ಹೆಂಡತಿ ಮಕ್ಕಳನ್ನು ಮಾರಿಬಿಟ್ಟನು. ಕೊನೆಗೆ ತನ್ನನ್ನೂ ಮಾರಿ- 
ಕೊಂಡನು. ಪುಲ್ಕಸಸ್ಯ ಚ ದಾಸತ್ಚಂ ಗತೋ ರಾಜಾ ಸ ಪುಣ್ಯಕೃತ್‌ । ಸತ್ಯಮಾಲಂಬ್ಯ 
ರಾಜೇಂದ್ರ ಮೃತಚೈಲಾಪಹಾರಕಃ ॥17॥ ಆ ಪುಣ್ಯವಂತನಾದ ರಾಜನು ಚಂಡಾಲ- 
ನಿಗೆ ಆಳಾದನು. ಸತ್ಯವನ್ನು ಆಶ್ರಯಿಸಿದ್ದರೂ ಹೆಣದ ಬಟ್ಟೆಯನ್ನು ತೆಗೆದುಕೊಳ್ಳು- 
ತ್ತಿದ್ದನು. ಸೋಭವನ್ನ ಪತಿಶ್ರೇಷ್ಠೋ ನ ಸತ್ಯಾಚ್ಚಲಿತಸ್ಟಥಾ | ಏವಂ ಚ ತಸ್ಯ 
ನೃಪತೇರ್ಬಹವೋ ವತ್ತರಾಗತಾಃ ॥8॥॥ ಆದರೂ ಕೂಡ ಆ ರಾಜನು ಸತ್ಯದಿಂದ 
ಚಲಿಸಲೇ ಇಲ್ಲವು. ಈ ರೀತಿ ಇರುತ್ತಿರುವಂತೆಯೇ ಬಹುಕಾಲವು ಕಳೆದು 
ಹೋದವು. ತತಶ್ಚಿಂತಾಪರೋ ರಾಜಾ ಬಭೂವಾತಿ ಸುದುಃಖತಃ। ಕಿಂ ಕರೋಮಿ ಕ್ವ 
ಗಚ್ಛಾಮಿ ನಿಷ್ಕೃತಿರ್ಮೇ ಕಥಂ ಭವೇತ್‌ ॥9॥ ಹೀಗೆ ರಾಜನು ಯೋಚಿಸುತ್ತ ಏನು 
ಮಾಡಲಿ? ಎಲ್ಲಿ ಹೋಗಲಿ? ಇದಕ್ಕೆ ಬದಲು ಮಾಡುವುದು ಹೇಗೆ? ಎಂದು 
ದುಃಖಿಸುತ್ತಿದ್ದನು. ಇತಿ ಚಿಂತಯತಸ್ತಸ್ಯ ಮಗ್ಗಸ್ಯ ವೃಜಿನಾರ್ಣವೇ । ಆಜಗಾಮ 
ಮುನಿಃ ಕಶ್ಚಿತ್‌ ಜ್ಞಾತ್ವಾ ರಾಜಾನಮಾತುರಮ್‌ ॥10॥ ರಾಜನು ಪಾಪವೆಂಬ 
ಸಮುದ್ರದಲ್ಲಿ ಮುಳುಗಿ ಈ ರೀತಿ ಯೋಚಿಸುತ್ತಿರಲು ಒಬ್ಬ ಯಷಿಯು ಈ 
ರಾಜನು ಈ ರೀತಿ ದುಃಖಿತನಾಗಿರುವುದನ್ನು ಕಂಡು ಅಲ್ಲಿಗೆ ಬಂದನು. 
ಪರೋಪಕರಣಾರ್ಥಾಯ ನಿರ್ಮಿತೋ ಬ್ರಹ್ಮಣಾ ದ್ವಿಜಃ। ಸ ತಂ ದೃಷ್ಟ್ವಾದ್ವಿಜವರಂ 
ನನಾಮ ನೃಪಸತ್ತಮಃ ॥111 ಈ ಬ್ರಾಹ್ಮಣನು ಪರೋಪಕಾರಕ್ಕೇನೇ ಬ್ರಹ್ಮನಿಂದ 
ನಿರ್ಮಿತನಾದವನಂತೆ ಇದ್ದನು. ರಾಜನು ಈ ಬ್ರಾಹ್ಮಣನನ್ನು ನೋಡಿ ಅವನಿಗೆ 
ನಮಸ್ಕರಿಸಿದನು. ಕೃತಾಂಜಲಿಪುಟೋ ಭೂತ್ವಾ ಗೌತಮಸ್ಯಾಗ್ರತೋ ಸ್ಥಿತಃ | 
ಕಥಯಾಮಾಸ ವೃತ್ತಾಂತಮಾತ್ಮನೋ ದುಃಖಸಂಯುತಮ್‌ ॥12/ ಆಗ ರಾಜನು 
ಕೈಮುಗಿದುಕೊಂಡು ಆ ಮುನಿಯಾದ ಗೌತಮನ ಎದುರಿಗೆ ನಿಂತುಕೊಂಡು ತನ್ನ 
ದುಃಖದ ವೃತ್ತಾಂತವೆಲ್ಲವನ್ನೂ ಹೇಳಿಕೊಂಡನು. ಶ್ರುತ್ವಾ ನೃಪತಿವಾಕ್ಕಾನಿ 
ಗೌತಮೋ ವಿಸ್ಥಯಾನ್ನಿತಃ । ಉಪದೇಶಂ ನೃಪತಯೇ ವ್ರತಸ್ಯಾಸ್ಯ ದದೌ ಮುನಿಃ 
111311 ಈ ರಾಜನ ಮಾತನ್ನು ಕೇಳಿ ಗೌತಮನು ಆಶ್ಚರ್ಯಗೊಂಡು ಈ ವ್ರತದ 


114 ಭಾದ್ರಪದಮಾಸ 


ಉಪದೇಶವನ್ನು ಆ ರಾಜನಿಗೆ ಕೊಟ್ಟನು. ಗೌತಮಃ - ಮಾಸಿ ಭಾದ್ರಪದೇ ರಾಜನ್‌ 
ಕೃಷ್ಣಪಕ್ಷೇತಿ ಶೋಭನಾ । ಏಕಾದಶೀ ಸಮಾಯಾತಾ ಅಜಾ ನಾಮೇತಿ ಪುಣ್ಯದಾ 
14 ಗೌತಮನು ಹೇಳಿದನು - ಎಲೈ ರಾಜನೇ! ಭಾದ್ರಪದ ಮಾಸದಲ್ಲಿ 
ಕೃಷ್ಣಪಕ್ಷದಲ್ಲಿ "ಅಜಾ' ಎಂಬ ಏಕಾದಶಿಯು ಬರುವುದು. ಅದು ಪುಣ್ಯವನ್ನು 
ಕೊಡುತ್ತದೆ. ಅಸ್ಯಾಃ ಕುರು ವ್ರತಂ ರಾಜನ್‌ ಪಾಪಸ್ಯಾಂತೋ ಭವಿಷ್ಯತಿ | ತವ 
ಭಾಗ್ಯವಶಾದೇಷಾ ಸಪ್ತಮೇಜ್ನಿ ಸಮಾಗತಾ ॥151 ಎಲೈ ರಾಜನೇ! ಈ ವ್ರತವನ್ನು 
ಮಾಡು. ನಿನ್ನ ಪಾಪವು ನಾಶವಾಗುತ್ತದೆ. ನಿನ್ನ ಅದೃಷ್ಟವಿಶೇಷದಿಂದಲೇ ಇಂದಿಗೆ 
ಏಳನೆಯ ದಿನವೇ ಅದು ಬರುತ್ತದೆ. ಉಪವಾಸಪರೋ ಭೂತ್ವಾ ರಾತ್ರೌ 
ಜಾಗರಣಂ ಕುರು । ಏವಮಸ್ಕಾ ವ್ರತೇ ಚೀರ್ಣೇ ತವ ಪಾಪಕ್ಷಯೋ ಭವೇತ್‌ । ತವ 
ಪುಣ್ಯಪ್ರಭಾವೇಣ ಆಗತೋ5ಹಂ ನೃಪೋತ್ತಮ ॥16॥ ಆ ದಿನ ಉಪವಾಸವಿದ್ದು 
ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡು. ಈ ರೀತಿ ವ್ರತವನ್ನು ಮಾಡಿದರೆ ನಿನ್ನ 
ಪಾಪವೆಲ್ಲವೂ ಹೋಗುತ್ತದೆ. ನಿನ್ನ ಪುಣ್ಯದ ಪ್ರಭಾವದಿಂದಲೇ ಇಲ್ಲಿಗೆ ನಾನು 
ಬಂದಿದ್ದೇನೆ. ಶ್ರೀಕೃಷ್ಣ - ಇತ್ಯೇವಂ ಕಥಯಿತ್ವಾ ಚ ಮುನಿರಂತರಧೀಯತ । 
ಮುನಿವಾಕ್ಕಂ ನೃಪಃ ಶ್ರುತ್ವಾ ಚಚಾರ ವ್ರತಮುತ್ತಮಮ್‌ ॥171 ಶ್ರೀಕೃಷ್ಣನು 
ಹೇಳಿದನು - ಈ ರೀತಿ ಹೇಳಿ ಮುನಿಯು ಹೊರಟು ಹೋದನು. ರಾಜನು ಈ 
ಖಯಷಿಯ ಮಾತಿನಂತೆ ಆ ವ್ರತವನ್ನು ಮಾಡಿದನು. ಕೃತೇ ತಸ್ಮಿನ್‌ ವ್ರತೇ ರಾಜ್ಞ 
ಪಾಪಶಾಂತೋತಭವತ್‌ ಕ್ಷಣಾತ್‌ । ಶ್ರೂಯತಾಂ ರಾಜಶಾರ್ದೂಲ 
ಪ್ರಭಾವೋಸಸ್ಯ ವ್ರತಸ್ಯ ಚ ॥18॥ ಆ ದೊರೆಯು ಈ ವ್ರತವನ್ನು ಮಾಡಲು 
ಒಡನೆಯೇ ಪಾಪವೆಲ್ಲವೂ ಹೋಯಿತು. ಎಲೈ ಯುಧಿಷ್ಠಿರನೇ। ಈ ವ್ರತದ 
ಪ್ರಭಾವವನ್ನು ಕೇಳು. ಯದ್ದುಖಂ ಬಹುಭಿರ್ವರ್ಷೈಃ ಭೋಕ್ತವ್ಯಂ ತತ್‌ ಕ್ಷಯೋ 
ಭವೇತ್‌ । ನಿಸ್ತೀರ್ಣದು:ಖೋ ರಾಜಾಸೀದ್‌ ವ್ರತಸ್ಕಾಸ್ಯ ಪ್ರಭಾವತಃ ॥॥19॥ ಬಹಳ 
ವರ್ಷಗಳಿಂದಲೂ ಇರುವ ಅನುಭವಿಸಿಯೇ ತೀರಬೇಕಾದ ಪಾಪಗಳಾದರೂ 
ಕೂಡ ನಾಶವಾಗುತ್ತವೆ. ಈ ವ್ರತದ ಪ್ರಭಾವದಿಂದ ರಾಜನ ದುಃಖವೆಲ್ಲವೂ 
ಹೋಯಿತು. ಪತ್ನ್ಯಾ ಸಹ ಸಮಾಸಂಗಂ ಪುತ್ರಜೀವನಮಾಪ ಸಃ | ದಿವಿ 
ದುಂದುಭಯೋ ನೇದು: ಪುಷ್ಪವರ್ಷಮಭೂದ್‌ ದಿವಃ ॥201 ಆದುದರಿಂದಲೇ 
ಹೆಂಡತಿಯೊಡನೆಯೂ ಸೇರಿಕೊಂಡನು. ಸತ್ತಿದ್ದ ಮಗನೂ ಬದುಕಿದನು. ಆಗ 


ಭಾದ್ರಪದ ಕೃಷ್ಣಪಕ್ಷ 115 
ಅಂತರಿಕ್ಷದಲ್ಲಿ ದುಂದುಭಿಗಳು ಮೊಳಗಿದವು. ಪುಷ್ಪವೃಷ್ಟಿಯಾಯಿತು. ಏಕಾದಶ್ಯಾಃ 
ಪ್ರಭಾವೇಣ ಪ್ರಾಪ್ಯ ರಾಜ್ಯಮಕಂಟಕಮ್‌ । ಸ್ವರ್ಗಂ ಲೇಭೇ ಹರಿಶ್ಚಂದ್ರಃ ಸಪುರಃ 
ಸಪರಿಚ್ಛದಃ ॥1211 ಈ ಏಕಾದಶಿಯ ಮಹಿಮೆಯಿಂದ ಹರಿಶ್ಚಂದ್ರನು ಶತ್ರುಗಳಿಲ್ಲದ 
ರಾಜ್ಯವನ್ನು ಹೊಂದಿ ಆಳುತ್ತಿದ್ದು ಕೊನೆಯಲ್ಲಿ ಬಂಧುಗಳೊಡನೆಯೂ 
ಪಟ್ಟಣಿಗರೊಡನೆಯೂ ಸ್ವರ್ಗವನ್ನು ಹೊಂದಿದನು. ಈದ್ಭಗ್ವಿಧಂ ವ್ರತಂ ರಾಜನ್‌ 
ಯೇ ಕುರ್ವಂತಿ ಚ ಮಾನವಾಃ । ಸರ್ವಪಾಪವಿನಿರ್ಮಕ್ತಾಸ್ತಿದಿವಂ ಯಾಂತಿ ತೇ 
ನೃಪ I ಪಠನಾಚ್ಛವಣಾದ್‌ ವಾಪಿ ಅಶ್ಚಮೇಧಫಲಂ ಲಭೇತ್‌ ॥21 ಈ 
ರೀತಿಯಾದ ವ್ರತವನ್ನು ಮಾಡುವ ಜನರು ಪಾಪದಿಂದ ವಿಮುಕ್ತರಾಗಿ ಸ್ವರ್ಗವನ್ನು 
ಹೊಂದುತ್ತಾರೆ. ಇದನ್ನು ಕೇಳುವುದರಿಂದ ಅಶ್ವಮೇಧ ಫಲವನ್ನು ಹೊಂದುತ್ತಾರೆ. 

ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಭಾದ್ರಪದ ಕೃಷ್ಣ ಅಜೈಕಾದಶೀ ವರ್ಣನಂ ನಾಮ ಅಷ್ಟಪಂಚಾ- 
ಶತ್ತಮೋ5 ಧ್ಯಾಯಃ ಸಮಾಪ್ತಃ ॥ 

ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ ಉಮಾಪತಿನಾರದಸಂವಾದಾ 
ಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಭಾದ್ರಪದ ಕೃಷ್ಣ ಅಜೈಕಾದಶಿಯ 
ವರ್ಣನೆ ಎಂಬ ಐವತ್ತೆಂಟನೆಯ ಅಧ್ಯಾಯವು ಮುಗಿಯಿತು. 


ಭಾದ್ರಪದ ॥ ಬಹುಳ ॥ ದ್ವಾದಶೀ 


(ಯತಿದ್ದಾದಶೀ) ಸಕಲ ಯತಿಗಳ ಮಹಾಲಯವನ್ನು ಯತಿದ್ವಾದಶೀ ಎಂದು 
ಕರೆಯುತ್ತಾರೆ. ಈ ದಿನದಂದು ಶ್ರೀಮಧ್ವಾಚಾರ್ಯರಿಂದ ಪ್ರಾರಂಭಿಸಿ ಈಗಿನ 
ಗುರುಪಪಂಪರೆಯವರೆಗಿನ ಎಲ್ಲ ಯತಿಗಳೂ ಬರುವುದರಿಂದ ಮಠಗಳಲ್ಲಿ 
ಅಲಂಕಾರ ಬ್ರಾಹ್ಮಣರ ಪೂಜಾದಿಗಳನ್ನು ನೆರವೇರಿಸಬೇಕು. ಐದು ಜನ ಅಲಂಕಾರ 
ಬ್ರಾಹ್ಮಣರಿಗೆ ಪಂಚೆ ಮುಂತಾದವುಗಳನ್ನು ಕೊಟ್ಟು ಪೂಜಿಸಿ, ಆಯಾ ಶ್ರೀಮಠದ 
ಸಂಪ್ರದಾಯದಂತೆ ನಡೆಸಬೇಕು. ಆಯಾ ವಂಶೀಕರು ತಮ್ಮ ವಂಶದ ಮೂಲ- 
ಸಂನ್ಯಾಸಿಗಳ ಪ್ರೀತ್ಯರ್ಥವಾಗಿ ತಮ್ಮ ಮನೆಯಲ್ಲಿಯೂ ಈ ಯತಿಮಹಾಲಯವನ್ನು 


ನಡೆಸಬೇಕು. 


116 ಭಾದ್ರಪದಮಾಸ 


ಭಾದ್ರಪದ ॥ ಬಹುಳ ॥ ಚತುರ್ದಶೀ ॥ 


ಘಾತಚತುರ್ದಶಿ - ಪಿತೃಪಕ್ಷದಲ್ಲಿ ಮಹಾಲಯ ಅಮಾವಾಸ್ಯೆಯ ಹಿಂದಿನ 
ತಿಥಿ ಅಂದರೆ ಚತುರ್ದಶಿಯಂದು ಘಾತ ಚತುರ್ದಶಿ. ಶಾಸ್ತ್ರಾದಿಗಳಲ್ಲಿ ತಿಳಿಸಿದಂತೆ 
ಮರದಿಂದ ಬಿದ್ದು ಸತ್ತವರು; ವಿಷಪ್ರಾಶನ, ಲೋಹ, ವಿದ್ಯುತ್‌, ನೀರು, ಬೆಂಕಿ, 
ಶಸಾ ಸ್ತ್ರ ಗಳ ಘಾತ, ಪ್ರಾಣಿಗಳ ಆಕ್ರಮಣ ಇತ್ಯಾದಿಗಳಿಂದ ಪ್ರಾಣ ಕಳೆದುಕೊಂಡವರಿಗೆ 
ಮಹಾಲಯ ಅಮಾವಾಸ್ಯೆಯ ಮೊದಲು ಬರುವ ಚತುರ್ದಶಿಯಂದು ಪಿಂಡಾದಿ 
ಪ್ರದಾನ ಮಾಡಿ ಶ್ರಾದ್ದ ಆಚರಿಸಬೇಕು. ಅದರಿಂದ ಅವರು ತೃಪ್ತರಾಗುತ್ತಾರೆ. 
ಕುಟುಂಬದಲ್ಲಿ ಯಾರಾದರೂ ಅಪಮೃತ್ಯುವಿಗೀಡಾಗಿದ್ದಲ್ಲಿ ಈ ತಿಥಿಯಂದು 
ಅವರಿಗೆ ಕಡ್ಡಾಯವಾಗಿ ತರ್ಪಣಾದಿಗಳನ್ನು ನೀಡಬೇಕು. ಹಾಗೆ ಮಾಡುವುದರಿಂದಾಗಿ 
ಕುಟುಂಬದಲ್ಲಿನ ಪ್ರೇತಬಾಧೆಗಳು ನಿವಾರಣೆಯಾಗುತ್ತವೆ. ಘಾತಚತುರ್ದಶಿಯಂದು 
ಒಂದೇ ಪಿಂಡವನ್ನಿಟ್ಟು ಶ್ರಾದ್ಧ ಮಾಡಬೇಕು ಎಂಬ ವಿಧಿ ಇದೆ. 


ದಾನಗಳು 


ಈ ಪಕ್ಷದಲ್ಲಿ ಪಿತೃಗಳ ತೃಪ್ತಿಗಾಗಿ ದಾನಗಳಿಗೆ ಮಹತ್ವವಿದೆ. ತಮೋಗುಣಪ್ರಧಾನ 
ತರಕಾರಿ ಹೊರತುಪಡಿಸಿ ಬೇರೆ ತರಕಾರಿ, ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, 
ಇತ್ಯಾದಿಗಳನ್ನು ಕುಂಬಳಕಾಯಿ ಸಹಿತ ದಾನ ಮಾಡಬೇಕು. ವಸ್ತ್ರ , ಗೋವು, ಹೊಸ 
ಕೊಡೆ, ಹೊಸ ಪಾದರಕ್ಷೆ ಇತ್ಯಾದಿಗಳ ದಾನವು ಕೂಡ ವಿಶೇಷ ಫಲಗಳನ್ನು ಹಾಗೂ 
ಪಿತೃಗಳಿಗೆ ತೃಪ್ತಿಯನ್ನು ಕೊಡುತ್ತದೆ . 

ಭಾದ್ರಪದ ॥ ಬಹುಳ ॥। ಅಮಾವಾಸ್ಯೆ 

ಶ್ರೀ ಮಾಧವತೀರ್ಥರು - ಮಣೂರು ಸಾದಿತಾಖಿಲಸತ್ತತ್ವಂ ಬಾಧಿತಾ- 
ಖಳದುರ್ಮತಂ। ಮೋದಿತಾಖಿಲಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೇ॥ 

ಇವರು ಶ್ರೀನರಹರಿತೀರ್ಥರ ಶಿಷ್ಯರು. ಹಾಗೂ ಶ್ರೀಮದಾಚಾರ್ಯರಿಂದ 
ಸಾಕ್ಷಾತ್ತಾಗಿ ಪಾಠ ಕೇಳಿದ್ದವರು. ಇಂದಿಗೂ ಸಂಸ್ಥಾನಪೂಜೆಯ ಹೊತ್ತಿನಲ್ಲಿ ಅರ್ಚಿತ- 


ನಾಗುವ ಶ್ರೀವಂಶರಾಮದೇವರ ವಿಗ್ರಹ ಶ್ರೀಮಾಧವತೀರ್ಥರ ಕಾಲದ್ದು. ಶ್ರೀ 
ಮಾಧವತೀರ್ಥರು ನಾಲ್ಕೂ ವೇದಗಳಿಗೆ ಭಾಷ್ಯವನ್ನು ರಚಿಸಿದ್ದಾ ರೆಎಂಬ ಐತಿಹ್ಯವಿದೆ. 


ಭಾದ್ರಪದ ಕೃಷ್ಣಪಕ್ಷ 117 


ಮಹಾಲಯ ಅಮಾವಾಸ್ಯೆಯ ದಿನ ಇವರು ಪರಲೋಕಕ್ಕೆ ಯಾತ್ರೆ ಹೊರಟರು. 
ಶ್ರೀಗುರುಗಳ ವೃಂದಾವನವು ಮಣ್ಣೂರಿನಲ್ಲಿದೆ. 


ಶ್ರೀಮಾಧವತೀರ್ಥರಸ್ತೋತ್ರ - ಮಾಧವ ಸುತೀರ್ಥ ಗುರು। ಭಕ್ತಜನಕಲ್ಪ- 
ತರು ಆದಿ ಗುರುಗಳ ಕರಜ । ಮಾಡೆನ್ನ ವಿರಜ ॥ಪ॥। ಭೀಮ ಸತ್ತಟವಾಸ। ಕೈಮುಗಿದೆ 
ಮೌನೀಶ ಸಾಮ ಸನ್ನುತ ಚರಣ । ಮೌನದಿಂ ಭಜನ ನೀ ಮಾಡಿ ಆನಂದವಾರಿಧೀ- 
ಯಲಿ ಮಿಂದು ಆ ಮಹಿಮೆ ಪೊಗಳಲೂ । ಎನಗಾವ ಅಳಲೂ ॥1॥ ಜ್ಞಾನಾಯು 
ರೂಪಕನೆ | ಪ್ರಾಣಪತಿ ಎನಿಪನ್ನ ನೀನಾಗಿ ತೋರುವಲಿ । ನಿನ್ನ ದಯವಿರಲಿ । 
ಮೌನೀಶ ಇದ ಹೊರತು । ಅನ್ಯಬೇಡೆನು ಒಳಿತು ಪ್ರಾಣ ಮುಖ ತತ್ವೇಶ । ರೊಲಿಮೆ 
ಸಹ ಆಶ (1211 ಆನಂದತೀರ್ಥ ಮತ । ಶಿಷ್ಟರಲಿ ಬೋಧಿಸುತ ದೀನಜನ ಪರಿಪಾಲ | 
ಹರಿಭಕ್ತ ಲೋಲಾ । ಜಾಣ ಗುರುಗೋವಿಂದ । ವಿಠಲ ಮಹಿಮಾನಂದ ನೀನಾಗಿ 
ಕೊಟ್ಟೆನ್ನ ಉದ್ಧರಿಸೊ ಘನ್ನ || 

ತರ್ಪಣ 

ಉಪನೀತನಾದ ಪ್ರತಿಯೊಬ್ಬ ಬ್ರಾಹ್ಮಣನೂ ದೇವ - ಯಷಿ - ಆಚಾರ್ಯ 
ಮತ್ತು ಪಿತೃತರ್ಪಣಗಳನ್ನು ಕೊಡಬೇಕು. ತರ್ಪಣ ಎರಡು ವಿಧ. 1. ಜಲತರ್ಪಣ 
2. ತಿಲತರ್ಪಣ ಜಲತರ್ಪಣವನ್ನು ಪ್ರತಿನಿತ್ಯ ಬ್ರಹ್ಮಯಜ್ಞದಲ್ಲಿ ಕೊಡಬೇಕು. ದರ್ಶ 
(ಅಮಾವಾಸ್ಯೆ) ಪರ್ವಕಾಲ, ಸೂರ್ಯ - ಚಂದ್ರಗ್ರಹಣ, ಉತ್ತರ - ದಕ್ಷಿಣಾಯನ 
- ಮಾತಾ ಪಿತೃಗಳ ಶ್ರಾದ್ಧಗಳಲ್ಲಿ - ಮಹಾಲಯ ಇತ್ಯಾದಿ ಷಣ್ಣವತಿ ಅಂದರೆ 96 
ಪರ್ವ ಕಾಲಗಳಲ್ಲಿ ಪಿತೃಗಳಿಗೆ ತಿಲತರ್ಪಣಗಳನ್ನು ಕೊಡಬೇಕು. ಹೀಗೆ ತರ್ಪಣ 
ಕೊಡುವುದರಿಂದ ದೇವ - ಯಷಿ - ಗುರು - ಪಿತೃಗಳು ಸಂತೃಪ್ತರಾಗಿ ಆಶೀರ್ವ- 
ದಿಸುವರು. ಅದರಿಂದ ಸಮಸ್ತ ಮಂಗಲವಾಗುವುದು! 

ಪುಣ್ಯಕ್ಷೇತ್ರ, ಪುಣ್ಯನದಿ, ಸಮುದ್ರ ಅಥವಾ ತೀರ್ಥಗಳಲ್ಲಿ ಸ್ನಾನ ಮಾಡಿದ 
ನಂತರ ತರ್ಪಣವನ್ನು ಕೊಡಬೇಕು. ತಿಲತರ್ಪಣ (ಎಳ್ಳು-ನೀರು ಸಮೇತ) 
ಕೊಡದ ಸಾಧ್ಯವಿಲ್ಲದ ಪಕ್ಷದಲ್ಲಿ ಜಲ ತರ್ಪಣವನ್ನಾದರೂ (ಬರೀ ನೀರಿನಿಂದ) 
ಕೊಡಲೇಬೇಕು. 

ಮೂರು ದರ್ಭೆಗಳಿಂದ ಮಾಡಿದ ಪವಿತ್ರವನ್ನು ಬಲಗೈ ಅನಾಮಿಕ ಬೆರಳಿಗೆ 


118 ಭಾದ್ರಪದಮಾಸ 


(ಕಿರುಬೆರಳಿನ ಪಕ್ಕದ ಬೆರಳು - ಉಂಗರದ ಬೆರಳು ) ತರ್ಪಣ ಕೊಡುವ ಕಾಲದಲ್ಲಿ 
ಹಾಕಿಕೊಳ್ಳಬೇಕು. ಅದು ಸಾಧ್ಯವಿಲ್ಲದ ಪಕ್ಷದಲ್ಲಿ ಅಂದರೆ ದರ್ಭೆ ದೊರೆಯದೇ 
ಇದ್ದಾಗ ಚಿನ್ನದ ಅಥವಾ ಬೆಳ್ಳಿಯ ಪವಿತ್ರದ ಉಂಗುರವನ್ನು ಧರಿಸಿಕೊಂಡು 
ಅಂಗೈಯಲ್ಲಿತುಳಸೀದಳವನ್ನಿಟ್ಟುಕೊಂಡು ತರ್ಪಣವನ್ನು ಕೊಡಬೇಕು. ತರ್ಪಣದಲ್ಲಿ 
ದರ್ಭೆಯ ಪವಿತ್ರದರ್ಭೆಯಿಂದ ಮಾಡಿದ ಪವಿತ್ರವನ್ನು ಧರಿಸುವುದೇ ಸರಿಯಾದ 
ಕ್ರಮ. ಉಳಿದಿದ್ದು ಅಪದ್ಧರ್ಮ. ಹಾಗೆಂದು ದರ್ಭೆಯಿಂದ ಮಾಡಿದ ಪವಿತ್ರ 
ಇರುವಾಗ ಅದನ್ನು ಬಿಟ್ಟು ಬೇರೇ ಪ್ರಯತ್ನ ಮಾಡುವುದು ಸೂಕ್ತವಲ್ಲ. ದರ್ಭೆಯ 
ಪವಿತ್ರ ಇಲ್ಲದ ಪಕ್ಷದಲ್ಲಿ ಮೂರು ದರ್ಭೆಗಳನ್ನು ಅನಾಮಿಕಾ ಬೆರಳಿಗೆ ಸುತ್ತಿಕೊಂಡು 
ತರ್ಪಣ ಕೊಡುವ ಸಂಪ್ರದಾಯವೂ ಉಂಟು. ದರ್ಭೆಯು ಸಿಕ್ಕದಿದ್ದರೆ ಬೆರಳುಗಳ 
ಮಧ್ಯದಲ್ಲಿ ತುಳಸೀದಳವನ್ನು ಸಿಕ್ಕಿಸಿ ಕೊಂಡಾದರೂ ತರ್ಪಣವನ್ನು ಕೊಡಬಹುದು. 
ತರ್ಪಣಕ್ಕಾಗಿ ಪ್ರತ್ಯೇಕಕಲಶೋದಕಕವನ್ನು ಉಪಯೋಗಿಸಬೇಕು. ಅಂದರೆ 
ಆಚಮನಕ್ಕೆ ಪ್ರತ್ಯೇಕ ನೀರು ಇಟ್ಟುಕೊಳ್ಳಬೇಕು. ತರ್ಪಣದ ಕಲಶಕ್ಕೆ ಸಾಲಗ್ರಾಮದ 
ನಿರ್ಮಾಲ್ಯತೀರ್ಥವನ್ನು ಸೇರಿಸಬೇಕು. 


ಪಿತೃತರ್ಪಣಮ್‌ :- (ಉಪವೀತವನ್ನು ಎಡಕ್ಕೆ ಹಾಕಿಕೊಂಡು ದಕ್ಷಿಣಾಭಿ- 
ಮುಖವಾಗಿ ಪಿತೃತೀರ್ಥವೆಂದೆನಿಸುವ ತರ್ಜನ್ಯಂಗುಷ್ಠಗಳ ಮಧ್ಯದಿಂದ ದರ್ಭೆ- 
ಗಳನ್ನು ಮಡಚಿಕೊಂಡು, ಅವುಗಳ ತುದಿ ಮತ್ತು ಬುಡಗಳಿಂದ ನಿರ್ಮಾಲ್ಯಸಹಿತ- 
ವಾಗಿ ನಿರ್ಮಾಲ್ಯವಿಸರ್ಜನಾನಂತರ ಶಾಲಗ್ರಾಮಾಭಿಷಿಕ್ತತೀರ್ಥದಿಂದಲೇ ಮೇಲೆ 
ಹೇಳಿದ ರೀತಿಯಿಂದ ಪಿತೃತರ್ಪಣವನ್ನು ಕೊಡಬೇಕು. ತರ್ಪಣವನ್ನು ಕೊಡುವಾಗ 
ಅನಾಮಿಕಾ ಬೆರಳಿಗೆ ಚಿನ್ನದ ಪವಿತ್ರ ಉಂಗುರವನ್ನೂ ತರ್ಜನಿ ಬೆರಳಿಗೆ ಬೆಳ್ಳಿಯ 
ಉಂಗುರವನ್ನೂ ಇಟ್ಟುಕೊಳ್ಳುವುದು ವಿಶೇಷ. ತಂದೆಯು ಜೀವಂತನಾಗಿರುವಾಗ 
ಬ್ರಹ್ಮಯಜ್ಞ ಮಾಡಿ ದೇವರ್ಷಿ ಆಚಾರ್ಯ ಯಮತರ್ಪಣಗಳನ್ನು ಮಾತ್ರ ಕೊಡ- 
ಬೇಕಲ್ಲದೆ ಪಿತೃತರ್ಪಣವನ್ನು ಕೊಡಕೂಡದು. ತರ್ಪಣಗಳನ್ನು ತೀರ್ಥಗಳಲ್ಲಾಗಲೀ 
ನದಿಗಳಲ್ಲಾಗಲೀ ತಾಮ್ರಪಾತ್ರೆಯಲ್ಲಾಗಲೀ ಕೊಡಬೇಕಲ್ಲದೆ ಬೇರೆ ಯಾವ ಪಾತ್ರೆ- 
ಯಲ್ಲಾಗಲೀ ಬರೇ ನೆಲದ ಮೇಲಾಗಲೀ ಕೊಡಕೂಡದು. ಸಂಕ್ರಾಂತಿ, ಅಮಾವಾಸ್ಯೆ 
ಮೊದಲಾದ ವಿಶೇಷ ದಿವಸಗಳಲ್ಲಿ ಪಿತೃತರ್ಪಣವನ್ನು ಎಳ್ಳುಸಹಿತವಾಗಿಯೇ 
ಕೊಡಬೇಕು.) 


ಭಾದ್ರಪದ ಕೃಷ್ಣಪಕ್ಷ 119 
ತರ್ಪಣ- ನೈರ್ಮಾಲ್ಯತುಳಸಿ, ಎರಡು ದರ್ಭೆ ಮತ್ತು ಎಳ್ಳು ಹಿಡಿದುಕೊಂಡು 

ದಕ್ಷಿಣಕ್ಕೆ ಮುಖಮಾಡಿ ತೋರುಬೆರಳು ಮತ್ತು ಅಂಗುಷ್ಠದ ಮಧ್ಯದಿಂದ 

(ಪಿತೃತೀರ್ಥದಿಂದ) ತರ್ಪಣ ಕೊಡಬೇಕು. ಉಪವೀತ ಎಡಕ್ಕಿರಬೇಕು. 

1. ಅಸ್ಮತ್‌ ಪಿತರಂ ...ಶರ್ಮಾಣಂ.......... ಗೋತ್ರಂ ವಸುರೂಪಂ ತದಂತ- 
ರ್ಯಾಮಿಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ । 

2. ಅಸತ್‌ ಪಿತಾಮಹಂ.......ಶರ್ಮಾಣಂ....ಗೋತ್ರಂ ರುದ್ರರೂಪಂ 
ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪ- ಯಾಮಿ । 

3. ಅಸತ್‌ ಪ್ರಪಿತಾಮಹಂ..... ಶರ್ಮಾಣಂ...ಗೋತ್ರಂ ಆದಿತ್ಯರೂಪಂ 
ತದಂತರ್ಯಾಮಿ ವಾಸುದೇವಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । ಎ 

4. ಅಸ್ಮವಾತರಂ (ತಾಯಿ) ...ದಾಂ ...ಗೋತ್ರಾಂ ವಸುರೂಪಾಂ ತದಂತ- 
ರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ | 

5. ಪಿತಾಮಹೀಂ (ತಂದೆಯ ತಾಯಿ)....ದಾಂ ...ಗೋತ್ರಾಂ ರುದ್ರರೂಪಾಂ 
ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 

6. ಪ್ರಪಿತಾಮಹೀಂ (ತಂದೆಯ ತಂದೆಯ ತಾಯಿ) ....ದಾಂ ...ಗೋತ್ರಾಂ 
ಆದಿತ್ಯರೂಪಾಂ ತದಂತರ್ಯಾಮಿ ವಾಸುದೇವಂ ಸ್ವಧಾ ನಮಸ್ತರ್ಪಯಾಮಿ ತರ್ಪ 
-ಯಾಮಿ ತರ್ಪಯಾಮಿ । 

7. ಸಾಪತ್ನಜನನೀಂ (ಸವತಿತಾಯಿ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 

8. ಮಾತಾಮಹಂ (ತಾಯಿಯ ತಂದೆ) ...ಶರ್ಮಾಣಂ...ಗೋತ್ರಂ ವಸು- 


120 ಭಾದ್ರಪದಮಾಸ 


ರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । '" 


9. ಮಾತುಃ ಪಿತಾಮಹಂ (ತಾಯಿಯ ತಂದೆಯ ತಂದೆ) ...ಶರ್ಮಾಣಂ.... 
ಗೋತ್ರಂ ರುದ್ರರೂಪಂ ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಃ ತರ್ಪ- 
ಯಾಮಿ ತರ್ಪಯಾಮಿ ತರ್ಪಯಾಮಿ | 


10. ಮಾತುಃ ಪ್ರಪಿತಾಮಹಂ (ತಾಯಿಯ ತಂದೆಯ ತಂದೆಯ ತಂದೆ) .... 
ಶರ್ಮಾಣಂ...ಗೋತ್ರಂ ಆದಿತ್ಯರೂಪಂ ತದಂತರ್ಯಾಮಿ ವಾಸುದೇವಂ ಸ್ವಧಾ 
ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ | 


11. ಮಾತಾಮಹೀಂ (ತಾಯಿಯ ತಾಯಿ ) ...ದಾಂ ...ಗೋತ್ರಾಂ ವಸು- 
ರೂಪಾಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 


12. ಮಾತು ಪಿತಾಮಹೀಂ (ತಾಯಿಯ ತಂದೆಯ ತಾಯಿ) ...ದಾಂ ... 
ಗೋತ್ರಾಂ ರುದ್ರರೂಪಾಂ ತದಂತರ್ಯಾಮಿ ಸಂಕರ್ಷಣಂ ಸ್ವಧಾ ನಮಸ್ಪರ್ಪ- 
ಯಾಮಿ ತರ್ಪಯಾಮಿ ತರ್ಪಯಾಮಿ | 


13. ಮಾತುಃ ಪ್ರಪಿತಾಮಹೀಂ (ತಾಯಿಯ ತಂದೆಯ ತಂದೆಯ ತಾಯಿ) 
ಬಃ ದಾಂ ...ಗೋತ್ರಾಂ ಆದಿತ್ಯರೂಪಾಂ ತದಂತರ್ಯಾಮಿ ವಾಸುದೇವಂ ಸ್ವಧಾ- 
ನಮಸ್ಪರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ | 


14. ಆತ್ಮಪತ್ನೀಂ (ಹೆಂಡತಿ)..... ನಾಮ್ನೀಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ | 

15. ಅಸ್ಪತ್ತುತಂ (ಮಗ) .....ಶರ್ಮಾಣಂ. ....ಗೋತ್ರಂ ವಸುರೂಪಂ 


ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ | 


ಭಾದ್ರಪದ ಕೃಷ್ಣಪಕ್ಕ 121 

16. ಭ್ರಾತರಂ (ಸಹೋದರ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 

17. ಭ್ರಾತೃಪತ್ನೀಂ (ಸೋದರನ ಹೆಂಡತಿ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 

18. ಭ್ರಾತೃಪುತ್ರಂ (ಸೋದರನ ಮಗೆ) ...ಶರ್ಮಾಣಂ...ಗೋತ್ರಂ ವಸು- 
ರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ | 

19. ಪಿತ್ಛವ್ಯಂ (ತಂದೆಯ ಸಹೋದರರು) ...ಶರ್ಮಾಣಂ...ಗೋತ್ರಂ ವಸು- 
ರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ | 

20. ಪಿತೃವ್ಯಪತ್ನೀಂ (ಚಿಕ್ಕಪ್ಪ ದೊಡ್ಡಪ್ಪಂದಿರ ಪತ್ನಿ) ...ದಾಂ ...ಗೋತ್ರಾಂ 
ವಸುರೂಪಾಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ । 

21. ಪಿತೃವ್ಯಪುತ್ರಂ (ಅವರ ಮಗೆ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 

22. ಮಾತುಲಂ (ಸೋದರಮಾವ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 

23. ತತ್ಪತ್ನೀಂ (ಸೋದರಮಾವನಹೆಡತಿ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 


122 ಭಾದ್ರಪದಮಾಸ 


24. ತತ್‌ ಪುತ್ರಂ (ಸೋದರಮಾವನ ಮಗ) ...ಶರ್ಮಾಣಂ...ಗೋತ್ರಂ 
ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ದಂ ಸ್ವಧಾ ನಮಃ ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ | 


25. ದುಹಿತರಂ (ಮಗಳು) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 


26. ತದ್ಧರ್ಶಾರಂ (ಅಳಿಯ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 


27. ಭಗಿನೀಂ (ಸೋದರಿ) ...ದಾಂ ...ಗೋತ್ರಾಂ ವಸುರೂಪಾಂ ತದಂತ- 
ರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪಯಾಮಿ । 


28. ದೌಹಿತ್ರಂ (ಮಗಳ ಮಗ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ | 


29. ದೌಹಿತ್ರೀಂ (ಮಗಳ ಮಗಳು) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ | 


30. ಭಾಗಿನೇಯಕಂ (ಸೋದರಳಿಯ-ಸಹೋದರಿಯ ಮಗ) ...ಶರ್ಮಾಣಂ. 
...ಗೋತ್ರಂ ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪ- 
ಯಾಮಿ ತರ್ಪಯಾಮಿ ತರ್ಪಯಾಮಿ । 


31. ಪಿತೃಷ್ಟಸಾರಂ (ಸೋದರತ್ತೆ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 


ಭಾದ್ರಪದ ಕೃಷ್ಣಪಕ್ಷ 123 

32. ತದ್ಧರ್ಕಾರಂ (ಸೋದರತ್ತೆಯ ಗಂಡ) ...ಶರ್ಮಾಣಂ...ಗೋತ್ರಂ 
ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ । 

33. ತತ್ತುತ್ತಂ (ಸೋದರತ್ತೆಯ ಮಗ) ...ಶರ್ಮಾಣಂ...ಗೋತ್ರಂ ವಸು- 
ರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 

34. ಮಾತೃಷ್ಟಸಾರಂ (ತಾಯಿಯ ಸೋದರಿ) ...ದಾಂ ...ಗೋತ್ರಾಂ ವಸು- 
ರೂಪಾಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ | 

35. ತದ್ಧರ್ಶಾರಂ (ಆಕೆಯ ಪತಿ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ | 

36. ತತ್ಪುತ್ರಂ (ಆಕೆಯ ಪುತ್ರ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 

37. ಶ್ವಶುರಂ (ಹೆಣ್ಣುಕೊಟ್ಟಮಾವ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 

38. ಶ್ವಶ್ರೂಂ (ಹೆಣ್ಣುಕೊಟ್ಟಅತ್ತೆ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ । 

39. ಸ್ಯಾಲಕಂ (ಭಾವಮೈದುನ-ಹೆಂಡತಿಯ ಅಣ್ಣತಮ್ಮ) ...ಶರ್ಮಾಣಂ. ... 
ಗೋತ್ರಂ ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ 
ತರ್ಪಯಾಮಿ ತರ್ಪಯಾಮಿ । 


124 ಭಾದ್ರಪದಮಾಸ 


40. ತತ್ತತ್ತೀಂ (ಭಾವನ ಹೆಂಡತಿ) ...ದಾಂ ...ಗೋತ್ರಾಂ ವಸುರೂಪಾಂ 
ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾನಮಸ್ತರ್ಪಯಾಮಿ ತರ್ಪಯಾಮಿ ತರ್ಪ- 
ಯಾಮಿ | 


41. ಭಾವುಕಂ (ಸೋದರಿಯ ಗಂಡ) ...ಶರ್ಮಾಣಂ...ಗೋತ್ರಂ ವಸು- 
ರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 


42. ಗುರುಂ (ಗುರುಕುಲದಲ್ಲಿ ಪೋಷಿಸಿದವ) ...ಶರ್ಮಾಣಂ...ಗೋತ್ರಂ 
ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ । 


43. ಗುರುಪತ್ನೀಂ (ಗುರುಕುಲದಲ್ಲಿ ಅನ್ನ ಹಾಕಿದವಳು) ...ದಾಂ ...ಗೋತ್ರಾಂ 
ವಸುರೂಪಾಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಸ್ತರ್ಪಯಾಮಿ ತರ್ಪ- 
ಯಾಮಿ ತರ್ಪಯಾಮಿ | 


44. ಆಚಾರ್ಯಂ (ವೇದಾಂತವನ್ನು ಪಾಠಮಾಡಿದವ)........ ಶರ್ಮಾಣಂ 
ಗೋತ್ರಂ ವಸುರೂಪಂ ತದಂತರ್ಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ 
ತರ್ಪಯಾಮಿ ತರ್ಪಯಾಮಿ । 


45. ಸಖಾಯಂ (ಗೆಳೆಯ) ...ಶರ್ಮಾಣಂ...ಗೋತ್ರಂ ವಸುರೂಪಂ 
ತದಂತರ್ಯಾಯಾಮಿ ಪ್ರದ್ಯುಮ್ನಂ ಸ್ವಧಾ ನಮಃ ತರ್ಪಯಾಮಿ ತರ್ಪಯಾಮಿ 
ತರ್ಪಯಾಮಿ । 


ಯಮತರ್ಪಣ - ಪ್ರಾಚೀನಾವೀತಿಯಾಗಿ ಅಂಗುಲ್ಯಗ್ರದಿಂದ ಪೂರ್ವಾಭಿ- 
ಮುಖವಾಗಿ ಯಮತರ್ಪಣ. ಪಿತೃಪತಿಯಾದ್ಧರಿಂದ ಪ್ರಾಚೀನಾವೀತಿಯಾಗಿಯೂ 
ದೇವತೆಯಾದ್ದರಿಂದ ಪೂರ್ವಾಭಿಮುಖವಾಗಿ ಅಂಗುಲ್ಯಗ್ರದೇವತೀರ್ಥದಿಂದಲೂ 
ಯಮತರ್ಪಣ ಕೊಡಬೇಕು. ಯಮಂ ತರ್ಪಯಾಮಿ । ಧರ್ಮರಾಜಂ 
ತರ್ಪಯಾಮಿ । ಮೃತ್ಯುಂ ತರ್ಪ- ಯಾಮಿ । ಅಂತಕಂ ತರ್ಪಯಾಮಿ । ವೈವಸ್ಥತಂ 
ತರ್ಪಯಾಮಿ । ಕಾಲಂ ತರ್ಪ- ಯಾಮಿ | ಸರ್ವಭೂತಕ್ಷಯಂ ತರ್ಪಯಾಮಿ । 


ಭಾದ್ರಪದ ಕೃಷ್ಣಪಕ್ಷ 125 
ಔದುಂಬರಂ ತರ್ಪಯಾಮಿ । ದದ್ದಂ ತರ್ಪಯಾಮಿ । ನೀಲಂ ತರ್ಪಯಾಮಿ । 
ಪರಮೇಷ್ಠಿನಂ ತರ್ಪಯಾಮಿ | ವೃಕೋದರಂ ತರ್ಪಯಾಮಿ । ಚಿತ್ರಂ ತರ್ಪಯಾಮಿ 
ಚಿತ್ರಗುಪ್ತಂ ತರ್ಪಯಾಮಿ | ಯಮೋ ನಿಹಂತಾ ಪಿತೃಧರ್ಮರಾಜೋ ವೈವಸ್ತತೋ 
ದಂಡಧರಶ್ಚಕಾಲಃ । ಪ್ರೇತಾ- ಧಿಪೋ ದತ್ತಕೃತಾನುಸಾರೀ ಕೃತಾಂತ ಏತದ್ದಶಕೃಜ್ಜಪಂತಿ 
ಈ ಶ್ಲೋಕವನ್ನು ದಕ್ಷಿಣಾಭಿಮುಖವಾಗಿ ಹತ್ತುಬಾರಿ ಅಥವಾ ಮೂರು ಬಾರಿ 
ಹೇಳಬೇಕು. 


ಸರ್ವಪಿತೃತರ್ಪಣ ಕೈಯಲ್ಲಿ ದರ್ಭೆ ಎಳ್ಳು ನೀರು ಹಿಡಿದುಕೊಂಡು ಪ್ರಾಚೀನ 
ವೀತೀ ಇರುವಂತೆ ದಕ್ಷಿಣಾಭಿಮುಖವಾಗಿ ಪಿತೃತೀರ್ಥದಿಂದ ಒಂದು ತರ್ಪಣ ಕೊಡ 
-ಬೇಕು. ಆಬ್ರಹ್ಮಸ್ತಂಬಹರ್ಯಂತಂ ದೇವರ್ಷಿಪಿತೃಮಾನವಾಃ । ತೃಪ್ಯಂತು ಪಿತರಃ 
ಸರ್ವೇ ಮಾತೃಮಾತಾಮಹಾದಯಃ ॥ ಅತೀತಕುಲಕೋಟೀನಾಂ ಸಪ್ತದ್ದೀಪ- 
ನಿವಾಸಿನಾಮ್‌ । ಆಬ್ರಹ್ಮಭುವನಾಲ್ಲೋಕಾದಿದಮಸ್ತು ತಿಲೋ(ಕುಶೋ)ದಕಮ್‌ । 

ಅನೇನ ಮಹಾಲಯಶ್ರಾದ್ದಪ್ರತಿನಿಧಿಭೂತತಿಲತರ್ಪಣಕರಣೇನ ಸಮಸ್ತ- 
ಪಿತ್ರಂತರ್ಗತ ಶ್ರೀಲಕ್ಷ್ಮೀಜನಾರ್ದನವಾಸುದೇವಾತಕಮಧ್ವಾಂತರ್ಗತಗೋಪಾಲ- 
ಕೃಷ್ಣಃ ಪ್ರೀಯತಾಮ್‌ । ಎರಡು ಆಚಮನ ಮಾಡಿ ನಾಮತ್ರಯಮಂತ್ರ ಜಪಿಸ- 
ಬೇಕು. 

ತರ್ಪಣಕ್ಕೆ ಬರುವ ಸಮಸ್ತ ಪಿತೃಗಳು - ಆದೌ ಪಿತಾ ತಥಾ ಮಾತಾ ಸ 
ಪತ್ನೀ ಜನನೀ ತಥಾ | ಮಾತಾಮಹಾಸಪತ್ನಿಕಾ: ಆತ್ಮಪತ್ನೀತ್ವನಂತರಂ ॥ ಸುತಾಭ್ರಾತೃ 
-ಪಿತ್ರವ್ಯಾಚ್ಯ ಮಾತುಲಾ ಸಹ ಭಾರ್ಯಕಾ: । ದುಹಿತಾ ಭಗಿನೀ ಚೈವ: ದೌಹಿತ್ರೋ 
-ಭಾಗಿನೇಯಕಾ: ॥ ಪಿತೃತ್ವಸಾ ಮಾತೃಶ್ಚಸಾ ಜಾಮಾತಾ ಭಾವುಕ ಸ್ನುಷಾ। ಶ್ಹಶುರ 
ಸ್ಯಾಲಕಶ್ಚೈವ ಶಿಷ್ಯಾಪ್ತಗುರುಬಾಂಧವಾ: ॥ 

ಅಂತೂ ಭಗವಂತನು ಪಂಚ ರೂಪಗಳಿಂದ ಪಿತೃಯಜ್ಞ ಮಾಡುವ ಕರ್ತೃ, 
ಕರ್ಮ, ಕ್ರಿಯೆಗಳಲ್ಲಿ, ಆಕಾಲದಲ್ಲಿ ಭೋಕ್ಚ್ಯ - ಭೋಜ್ಯಗಳಲ್ಲಿ ಹೀಗೆ ಎಲ್ಲಾ 
ಹಂತಗಳಲ್ಲಿ ಆಯಾ ನಾಮಗಳಿಂದ ( ಎಂದರೆ ಕತಣ್ಯ ಕರ್ಮ, ಕ್ರಿಯಾ, ಭೋಕ್ತಾ, 
ಭೋಜ್ಯ ನಾಮಗಳಿಂದ ) 96 ರೂಪಗಳಿಂದ ಷಣ್ಣವತಿ ಎಂಬ ನಾಮದಿಂದಲೂ 
ಇದ್ದು ಪಿತೃಯಜ್ಞ ಮಾಡಿಸುತ್ತಾನೆ | 


126 ಭಾದ್ರಪದಮಾಸ 


ಚೇತನಾಚೇತನಗಳಲಿ ಗುರು । ಮಾತರಿಶ್ಚಾಂತರ್ಗತ. ಜಗ।ನ್ನಾಥವಿಠಲ 
ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೆ ।। ಕಾತುರವ ಪುಟ್ಟಿಸಿ ವಿಷಯದಲಿ । ಯಾತು- 
ಧಾನರ ಮೋಹಿಸುವ. ನಿ। ರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ ॥ 

ಶ್ರೀಮದವಧೂತಶಿರೋಮಣಿ ಶ್ರೀವಿಷ್ಣುತೀರ್ಥಯತಿವರ್ಯಕೃತ 

ಮರಣಕಾಲಪ್ರಾರ್ಥನಾ 

ಶ್ರೀವಾಸುದೇವಮಧುಸೂದನಕ್ಕೆಟಭಾರೇ I ಲಕ್ಷ್ಮೀಶ ಪಕ್ಚಿವರವಾಹನ 
ವಾಮನೇತಿ । ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇ ತು । ತ್ಹನ್ನಾಮ ಮದ್‌ವಚನ- 
ಗೋಚರತಾಮುಪೈತು ॥1॥ ಗೋವಿಂದ ಗೋಕುಲಪತೇ ನವನೀತಚೋರ ಟ 
ಶ್ರೀನಂದನಂದನ ಮುಕುಂದ ದಯಾಪರೇತಿ । ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇ 
ತು । ತ್ಹನ್ನಾಮ ಮದ್‌ವಚನ- ಗೋಚರತಾಮುಪೈತು ॥121 ನಾರಾಯಣಾ ಖಲ- 
ಗುಣಾರ್ಣವ ಸರ್ವವೇದಪಾರಾಯಣಪ್ರಿಯ ಗಜಾಧಿಪಮೋಚಕೇತಿ 1 ಶ್ರೀಕೃಷ್ಣ 
ಮನ್ಮರಣಕಾಲಮುಪಾಗತೇ ತು । ತ್ಹನ್ನಾಮ ಮದ್‌ವಚನ- ಗೋಚರತಾಮುಪೈತು 
11311 ಶ್ರೀಪ್ರಾಣತೋತಧಿಕ ಸುಖಾಕ್ಟಯರೂಪನಿತ್ಯ । ಪ್ರೋದ್ಯದ್ದಿವಾಕರ ನಿಭಾಚ್ಯುತ 
ಸದ್ಗುಣೇತಿ (ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇ ತು । ತ್ವನ್ನಾಮ ಮದ್‌ವಚನ- 
ಗೋಚರತಾಮುಪೈತು 4 ಆನಂದಸಚ್ಚಿದಖಲಾತ್ಮಕಭಕ್ತವರ್ಗಸ್ನಾನಂದಪಾನ- 
ಚತುರಾಗಮ ಸನ್ನುತೇತಿ । ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇ ತು । ತ್ಡನ್ನಾಮ 
ಮದ್‌ವಚನ- ಗೋಚರತಾಮುಪೈತು 1151 ವಿಶ್ವಾಧಿಕಾರಿಮುಖದೈವತವಂದ್ಯಕಶ್ಚ 
ವಿಶ್ವೋದ್ಧವಶ್ರುತಿಮತಿಪ್ರಭೂತಪ್ರದೇತಿ । ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇತು। 
ತ್ವನ್ನಾಮ ಮದ್‌ವಚನಗೋಚರತಾಮುಪೈತು ॥6॥ ನಿತ್ಯೇಕರೂಪ ದಶರೂಪ 
ಸಹಸ್ರಲಕ್ಷಾಸಂತೋರುರೂಪ ಶತರೂಪ ವಿಮೋಚಕೇತಿ । ಶ್ರೀಕೃಷ್ಣ ಮನ್ನರಣ- 
ಕಾಲಮುಪಾಗತೇ ತು । ತೃ್ಪನ್ನಾಮ ಮದ್‌ವಚನ- ಗೋಚರತಾಮುಪೈತು ॥7॥ 
ಸರ್ವೇಶ ಸರ್ವಗತಸರ್ವಸುಖಾನುರೂಪಸರ್ವಾಂತರಾತ್ಮಕಸದೋದಿತಸತ್ವಿಯೇತಿ । 
ಶ್ರೀಕೃಷ್ಣ ಮನ್ಮರಣಕಾಲಮುಪಾಗತೇ ತು । ತ್ಹನ್ನಾಮ ಮದ್‌ವಚನ- ಗೋಚರತಾ- 
ಮುಪೈತು ॥1811 


॥ ಇತಿ ಶ್ರೀಮದವಧೂತಶಿರೋಮಣಿ ಶ್ರೀವಿಷ್ಣುತೀರ್ಥಾರ್ಯಕೃತಮರಣ- 
ಕಾಲಿಕ -ಪ್ರಾರ್ಥನಾಷ್ಠಕ- ಯಥಾಮತಿ ಸಂಪೂರ್ಣಂ ॥ 


ಅಶೌಚನಿರ್ಣಯ 


127 


RERUEERE TT ಐಂ೦91 ಜಾರು ನಂದ ಬಂ 
ನೀಲ ನಲ 0 ॥೦%ುಉಊಜ- 

ಜಟ 

91 ಐಂ೦8 ಬಂಆಜಂಂಔ೧ಲಂಜ ವಐಂಧೂಲಾಬೀಬಜ 

೫೬೩೮೭೮೧ ನಲ ಭಂನಿಲಾಲಬೀಟ - 

REಜ್ರRERE ( ಏಂಜ ಲಹಿ೧ಲಂ — ೧ಐಂಂಬಂಣಜ 
ನೀ £೮ 00 dis ನಿಬಲ ಐಂ - 


8) ೫೮೮% ನಲ ಜನ 
yo ಆದಜಇದ ನ 


॥ sce ಗಂ €॥ 


ಅಶೌಚನಿರ್ಣಯ 


128 


ಇಲಾ (ಬಯ ಇ) ೦ಖಂಇಜ- 


ದಂ ಉಂಬ್ಬನಿಇ ಬಜಲಗಾಣ 
ಛಿ 


೧೫೮೦೮೪೫ ಎಂದ 
ಔಯ ೧೧೮೫, ಟ್ರ ಘಾ 


ಬಲ ೦ ಧನೌಯಲ ಸಾಂಂಬ0ಜ 60808 ಉಜಐಲಾಬರಜ ಪಣ ದ 
Gere pu ಭಂಜಬೀಂಮಲಜ ಜಣ - 


ಟ್ರ 


ಗೋಲ ೫೮೦ pies ಜಯಲ ಗಯ ಭಂ - 


ಅಶೌಚನಿರ್ಣಯ 


129 


೫೮ * (Lee ಉನಾ) 


6 


ಆಂ ನಂ "1 


(೪A ಐಜಣ ೧) 
Renn Hovouoskn ಹತ ಸಾಬಾ ಜ್‌ 


ಸರ © ಅ ಐತ 


ಜಲಲ ೧ಜಲ ಬಬ 
“ಧೀನ ಎಐಉ aaa Ak ಭಂಬಂಇಜ ಇ 


ಅಶೌಚನಿರ್ಣಯ 


130 


೫೮ 1 ೦೫೧೮೧೮ ರಿ: eprops ಐಣ- 


೮. ೯ ॥ಂ069೧6'006%"ಐಂ8 - 
ಹಂ ರಾ ೂಂದ 


ಜೆ ಲಾ ಅಂಜ 'ಗಂಢಣ ನಲಂ Geo “oye ೧ poeans cous ‘Nr 
Geo --ಆಇಂ೦೨೦೮ sed x x) 


(x ೫) ೧೮ oon = ಬೆ 
೧೧೫೪ ೨೦೮ ದಾ ಐಲ 01 - 


೧೩೧ yokceteip Roce 3೫೦1 ‘Yabcyscpoy 'ಔರೀರ-೫ಣ 8 ೧೮೧ ‘Ceep ೮ಎ ೮೦೧೮೦೮೫ 


ಬಂ ೀಣು ಟಂ; ಭಾ ಚಾ ನ ಊಜ ಹೂ ಭಭೀನಧಂನಣಊ "೮ "RR 


ಅಶೌಚನಿರ್ಣಯ 


131 


Se 


೮ 01 pope smear ಹಥ? (0 sy) ನಲ 


(coe omop) 
ಸಲ್ಲ 
(ಐಂ ಉಂ) 


ಅಶೌಚನಿರ್ಣಯ 


132 


ಗ್‌ © £ Yorn 


ಈ 
ಬಹಿ 
ಇ 


[A 
[A 
© 01 Haaceco 


ನೀಂಾಿಮಾಲ 
೧೬೧೧ ೧ 


sei 266000 
ಶ್ರ 


© 01 yo 


Cee copog) hea 


fl ಆ, ೧೪೧ 
ಜಾ 


₹1 
1 


ಅಶೌಚನಿರ್ಣಯ 


133 


೫೮ 1೧90೧36 ೫೮ 1320906 
se oo 'ಬೌಜಾಐಂಂಆಸ್ಸೆ 


ಸಾ? 


Roc 


೧೮೦೮ ೨ ಓಂ 


dl 


se 8 Yuvan ey ಸರಬ 


ಅಶೌಚನಿರ್ಣಯ 


134 


ಅಶೌಚನಿರ್ಣಯ 


135 


ಚೌ 


[) 


ಟಂ eh 


su 


ovouog %a[ | 


ಅಶೌಚನಿರ್ಣಯ 


136 


“ವೆಂಗಿ ಉಂ” 
ue ಈಂಬಾಲ Kono” 
ಫಗ "೫೫ ಬಾಣ 


ನೇಸೌಬ ಡೌ, ಉಂಬ: 
yee ಆರೌವದಾಲ po 


ಅಶೌಚನಿರ್ಣಯ 


137 


೫೮ 1 yopoey Lam 
ನಲ inaid ನಷ 


Geen | Poy 600%ಂಬು೮೫ ಉಐಂ॥ = 
ಐಂ 
ದದ. 


ಅಶೌಚನಿರ್ಣಯ 


138 


(೧೫೦೧ಇಲ 
ಜಲಾಲಿ) 


ಜಾರ ಐಂ೦ಬಯದಾಣ 
(೧೧೬೮೫ ಏಂ) 


(amps kar 
Up ನಲೀ ‘oan 


೮೦೫೦೧ ೧೫೫%೦ಬ% 
ಇಲ ee 


ಅಶೌಚನಿರ್ಣಯ 


139 


ತಾಗ 


peu ಗಿೀಂ0ಐಂ ೦೪೮೦ ೮ಎ yore edhe "ಂತಾರಔಯ ‘paseo Feces 
ydkel wT cayeale ‘yavceler ಐಂದ್ಲಯೀಣ Kus sroala ‘yaueco ‘5 
`ಟೀ೧೫೫೧ 
ಕುಂ ೪3 ಐಂಲನಜ ಗ್ರಂಥ esac” ‘reek "ಯಂಇಣಂ ಬಲ "ಯಂಇತಿಯದಿ “೪ 
"ಬಂಾಣಖೀಣನಿ: (ಟನ ಲಲ ವೇಲ್‌ "ಏೂಲಿಂ೧ಂಜವಿಲಬ ಬಂದದ ಎಐ ಧಂ "£ 
“epneoor Hಂಔಜasನಿ ಕುಂಬಔರಿ “ಅಡ ೧0೫೮ ಹಣ ಬಲರ 
೩% "ಗಡಣ ರರ ೨08 "ಗಣಿ ೧೨೦೮ "ಎಂಎ ಉಬೊ ಔಲಹುಖ ಣಂ ೪ "೭ 
'ಭೆದಿಣ ನಲಂ ಬಹರಿ ಐಥೀಲೀಂ ಗಣ 
ಆಣ ಉ೫೧ ಇಲಂಬಥೀಂಲನಿಂಇಂಣೌಂ ಭಂೀಣಂ "ಓಂ ೧೮೦೪ಐಂ; ಐಂ) 'ಕೆದಣ ನಟ ದೌ ಉಗಾಂಡ 
೮೮೦೯ಐಂಣ ಬಲಲ ಔಣ ಬಲಯಲ ೮ಐಂಟ ಐಂಂಲೀಂಂಟ ೨೦೮೦ ಉ೦೯ಐಂಜ ಭಲಬಂಟ `1 
ಗ 
೧೩೪೫೮೧ ಐಟಂ ೧೧೦: ೪೩೮೮ ಊಟ ೧೫ಜಂಓುಂಣಂ ೧೩೩ “ಅ 


ಜಸ poo ಯಯ 
sem YOIRNR 


ಅಶೌಚನಿರ್ಣಯ 


140 


ಹ `ಐ೮೦೮%ಂಜ 
ಐಂಬ೮೨ ಸಂಬಂ “ದಲನನಸಾಲಸಗೌಂಬ £೮ ನಹೀ ಇ ಬೀಗು ನೀಲ "ಬಲಾಬಲ 
ಆಧಔಟೀಲಥಾ ೧೬೮ ಭನಿಇ ಉಂಲಲು ಮಣ ಧೀಂ $ಟ೦ಐಎ ಐಜಿ ಲೋಲ ೯] 
“ಉಣ ಐಣ ಕುಲಣುಲಔಂಂ ಅಬಿ ಊಂದೆಔಂ ನುಂಲಲಲಲಬ 3೩೫ ೫೩ ಉರ 
ಉಲಿ ೧೮೧ ಐಲ ಐಲ ve ಸ. ೧೧೮೮೫೨೩ ಎ geoph ೧೮೮೧೫೨೫೬ ಣೂ “21 
“ಆಣಜಯಂಉಐಣ 

1 ಛಿ ಗಣಿ ಲ ಬ 
ಎ ಹಜಿಮಿಲಿದಾಲಜಲ ಬಳದ ಇಹ ೧೧೮೮೬ ಬಂಡ ಐಜಿ ೮೦೧ಲ೧೮ಬಂಇಂ೪ ತಬು “ರಜಯ ಉಣ 
woe ಫೇ ೧0೩ ೧೧ “5ರಣಜಂಂಉಣಣ ಕಲಮಲಯಾಲಔಂಯಂ ಬಹಿ ಜಂಬ '11 
ಸ “open ಉಣುಣ ಛಾದಣ್ಣಣಜಯಾ 'ಬಂಣಬೀಗಾ 
owe ಛೀಣ yop Lona ೬ ೮೧೮ ಬತಾ ಲೀನ "ಣೂ `01 
- “ಉಣ ಎಣಖೀಣಾ ೫೮೫ ೪೦ರ "ಲದೀಣಬೀಣಾ ನುೂಟಜಣದಾಣ ಲಲ ಐಂದೆಳಾಲ ಮಣಣ '6 
ಉಣ)ಿಲಾಯ Sere ನಿಂ ಲಾ geerpuypor ‘pope ಸುಂ ಾ ಅಣ on "8 
ಬೌ ಕಣ ಧಂ 12 'ಐರ”ಂನ ನಿಂ ಉಂಜೆದಂಲ “ನಗಲ 
ಕಿ `ದಿ ಉುಣಖೀಣಾ ಜನುಳಂಂಲು "ರ ಭಜ ಳಬೀಣಾ 608೧9 ೩ ಣಂ ಬಲಲ 
ಜಿಇ “ಣಲಲಾ ಖಂ `ನಐ9ಂಉ ಣಂ ಉಣಬಲಾ ಭಟ 9ಂ।ಾಣ ನುಂೀಗಂಟ'ರಾ 
ರಖಾ Uepipee Wbeopop pane — (5% ಉಭಣಂಜ ಯಜ ಬಾಣನ "ಇ 
ಲರ (/೧೫ಂಉಂಟೀರಾ ೧೨೦೧ ೧೦೪ರ poh 11/೧೫೦೫ ಇಜಲಾಲಂದ ues ಲಂಬ "9 
“೦೮ ೧೩೦೧೧ ಎ೮ ;/೧೫೫ರಂಟಂಜ cma yoo ಬಂಚುಲ 
-ಬರಣ2ಣ ಗಾಐಟಂಯಾ ಗಿಟೀಯ6 209 (೦೫ಐಲಉಐರಣ ೦೮೪೧ `ಉಣಖೀಣಚರಿ ಣುಣ ಫೇ 


ಅಶೌಚನಿರ್ಣಯ 


141 


ox 1s fon ೪೦೧ ox sem $/0ಂಯ%ಾ ou sf 9೫ ಆಬಂಲ್ಲಂಇಊಂಟ ನಂ ಯುರ ನೋದಿ ಎಂ 
ಯಲ ಎಬ ರ೬ಲಔ । ಬಂಧಂ ಬದ ೦ ಹಾಗಬಂವ"ಔಲ್ಲಣ ೦೩೫೦ 18 ಇ ನಊಬಿಯಣಛಂಔಬಂಂಂಂದಿಬ 
“ಅಜಜ ಸುಲಭ ೦೭ ಬಿಗೆ ನ :3ಲಆನಿಂಟ ೦೫ 1 ಎಂಎಂ ೨೦೮ ೦೩ ೦೫೧ಂಟ ಉದಿಸಿ ಇಜ 1 
ಜನ ೦೫ ೨ ಊಐಂಣ್ಲಂಔಲಂಣ £0 ಜವ ಉರಿ ನಂಜ ಜ ನುಢೀಂ 1 ಲ ಯಾ ಜೂ £೫ ೦೮೮ ಎಣ 
R 101% ore ಲಬ ಔಲಂಲಜಯ ೦೨ಉ೫%%ಂೂ ಛೊ ನಲ್ಲಿ ೦೧೫ 1 eh ಉಣಣ : ದಂ 
ಜಟ ಯೂ al £8 ಅಣ ೨ಲಬಂಂಂ ಎಂಟೂ ಕಲಂ ಬಾನಿ ಸಊಾತೆಬೀಂಡುರಂ ಸಹಿ | ಛಂ 
-ಜಂಂದೀಬಣಜ ೦ಕಿಎ ೦0% "ಜಾಲ fuga 117611 ee ೦೫ ಬಂದ ಕಲಂನ ಜಣ 2 ಹ ಟ್‌ 
ಸಲಾಂರೀಬಲ | ಕ್‌ ಭೆ ಗ 2೮೫೩ ೦೫೧೦೧ಆ cl Ff 0೫ ೯೫ರ ಫಂ ಬಂ3% 
“2 ಜಯೊ ಚ ಕ್‌ | ಅಲೂ ದಿತಾ :ಉುಲಿಜಾರಂಯಿಳಂಇ lol ೫% ೦೫ TS ಆಲಯ 


ಲಾಗಿ“ tet umd ೦೩೦ 6%ಂ "೬ 1 ಯಲುಲ್ಲುಇ ೮2 ಔ ೮ ಉಲಿ ೮9 ಊೂ ಆ ಂಬಲುಲು 11೦% 10 


ನಟಕ 


`ಉಧಜಛಐಣ ಹುಲಿಯು ಧರಣ 
ಜಡ ಧದ ಬ ನಬೀ ಹಣ ೨೦29 ನಿಟಲಖಂ£ ೧ಿಐಣ "ದಳಿಟುಗಜಂಂಲಬಣ ಹುಲುಲ 
‘enpeepk ೧೫೧೦೫ osbonaste “Len ಬರಿ: phe ಹುಂಣಣಂಆಣೂಆಲಾ 1೨] 


ಅಶೌಚನಿರ್ಣಯ 


142 


೦೧7) ಜಂ (secs) 1೨೦೫ £8 2 ಎ೮ಭಂಛು ಇಇಂಲಯಾಯಾಲಐಂ॥ ೩೧ 8 ಹಿಂಗೂ ಉಲ ಲಲ 
| ಬಂ ಶ್‌ em ೦೫% ೪ಬ ಫಂ 11೧೦ ೫% ೫ ಸಂರ ಬಂಡ Ry Geer ದಿವಿ po 
೨೦ "ಆಲೂ ಉನ! ಡೌ ನೀಲ yo ತರಲೇ 2೮೩೮ ಔಜ ॥701 ೫5 aw ಸಭಯ ಇಐಂ೦€ಜ 
ಟರ ್‌್‌್‌್‌ಜ್‌ಲ್‌ಫಫಹ್‌್‌ ಗ ೊಾಾೊ್ನಶ್ಮ ಬ ಬ ಎ ಓ. 
ಜನ ೦೫ ನ೮ಭಂಛಂ ಬಂಟ ಭಸಿಹಿರ್ಲೀಯಲ ಜೇನು ೯೩ ಆಡಂ ಸಬಲ | 8೫೮ ಢಹೀಗೀಟಿ ಉಂ ಯಜ 
ನಲಂ ಉ0 ಲಗ £8 ೫ ಉಲ ಔಲಉಲಿಿ [ಜೀ Chere ಗೂಳೂಂಂ ee (ಜಣ ಬೀಡ 
. mo ಲಂ 11600 ಐ% 9೫ en onth ಉಸಿರ FF ಆಯ n ಕ್‌ೆ 

| ನಜದ ಸಿಹಿಯ Foro ಔಟ ಆಂ eres ಇಯ 1/01 eR qi spo Cunt} optus ಡೇ 
ನಾ ನಂ ಆಲ 1:೮೮ ೮% 225% ೦ಬಧಣ ೦ಬ 1601 28 ೦೫ ಸಊಊಂಯಂಔಲಂರಿ 
ರಡ ಘಾ -ುಘೊತಿಯ ಲಂ ಕೋಂ 1:೮ ಬನದ ನಂ ೨೮ ಔದಗಿ ಅಲ ಇಂ noon ೫% ೦೫ 
ಊಂ ಇಐಂದ £4೧ ಸಭಿಲಧಿ ನೀಲ ಇಾಧಿ Ae xe sd pep shore ಎ 
Gero ool sR ೦೫ ಆಧು ಇೂಂಸಿಯ ಬಣ ಂಬಂಜೀಬಾಂಧಾಗಜ ಧಾ ಸಂಧಾಯ "ಮಿ 1 ಜಲಜ one 
ಸಂಬಂಧಿ ನೀವೇ "ಉಂ 03 sf om ಸಭಯ ಲಂ ೧೫ ಆಸ ಉಲ ಲಂ ಇಂ €೦%೦ 


ಅಶೌಚನಿರ್ಣಯ 


143 


ಬ ಚಲ 
1 ಜಟ ೨ಜಿ  ॥ puecesroer Bunce? te yoonpe TR 
-ನೀಂೀಟ್‌ೇಲಲುಭೆಟಿಂಂವ ೨೪ರ ಂಜಂಜರೀಂಜು ಇಂ ೨೪ನಂ ಬೊ 
॥ 5ನ 3'ಅಧೊಲಂಲಾಲಭಧಂಬೀಲಉಂ 1೮ ಉಂಲಂಲುಲ) 8ಬ 6020೧ $00೪ ಉಂ 0ಬ 
ಉಂಲಂಲಾಲ 8ಬ ಉಂಂಬಣ ೩ಬ ಉಂ 263, ಉಂಲಂಉಲ್ಯ 8ಬ 6090೧೧ 8ಬ ಉಂ 
u see ೦೧೫ ಅಂಬಲ ೦೧೮೫೮ ಮ ಲಔ ।॥2೨ಇಜಲಜುಉಬ ೨೫೬ 13ಲಂಜಟಯ ಅಜ 1000 
ಔಟ ಜಂಡಾ 1 ಛಲೋ (ಜಲಲ ನಜೀಂಬಲಜನೀಣಿ ೪ 


11 ೨೦ಡೌಉಜ ಲೂ ೯ಓ ॥ 7% ಅಜ ನರಂ ಇಬಂರಿಸಿ ಭಧ pS Ro oupಹೀಂನೀಬಟ 
46೩ ಗು । ೨೦ಜಣಲೀಜಟಬ ೪೪೦% ಜೆಸಿ ಇ ನಂ ॥ 8ನ ೦ಜ ನಖಯ ಇದಂ] ೬೦೯ ಜೀಜಿ 
ಭು ಸಲಧೆಹೀಬುಲಜ | 124ೌಂಜ ೧೫" J 8 ಆಜಂ 8 ಲಂಬ ಓಂ 1s om ಎಐ 

- ಔಲಂರಿಸಿ ೦% ES Eee ಇಂ ೫ ಗಣ | selbcon ಇ "ಐಂ ಬಲಂ ಅಜಾ © nek 
೦ 3ಆಬಂಣಔಲಂಲಿತಿ ಉಜ್ಯಸೆತಯಲಚ ' Ge ೧.೩% ಇಯು 'ಔಜ tren ಉಣ ಉರ ಇಲಗ ಬಲ ಧಯ 
we oe ಸಊಂಲqಂಧಲಉರಿ% 2 ೦೮ $e ಬಾಲಂ 8 ಟಿ | ೨೦ಡಜಲಿಉಲ್ಲುಆಲ ಊರೂ 
ಕಂ ॥ ೫% om ಎ೮ಬ ಇಂಗಿ ಭಧ aspen : ಣೊ । ಫಛಂಉಲಂದ ಲದ ಜಲ ೦೫೫ 


ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ 


ಈ ಕ 


ರೂ 


4 
i 


4 


ಟು 


ಬು 


ಸ, 
Vy 
pr: 
Cy po 
wp 
ಜು 
ಸ 
ಸಾ 
ag 
ಧಾ 
ಅಗಾ | 
ಸ 
ಇ 
Ne 4 


ಶ್ರಾವಣ || ಬಹುಳ || ಅಸ್ಪವ 


8 


ತ 
ಡೆ 
2 
% 
ಕ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಕೃಷ್ಣಾಷ್ಟಮೀ 
೪ ಣ 
ಕೃಷ್ಣಜಯಂತೀ 
ಸಿಂಹಮಾಸ/ಶ್ರಾವಣ 11 ಬಹುಳ ಅಷ್ಟಮೀ 


ವಿದ್ವಾನ್‌ ॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಕೃಷ್ಣಾಷ್ಟಮೀ ಶಾಲಿವಾಹನ ಶಕೆ ೧೯೪೩ ಶಾರ್ವರಿ! ಶ್ರಾವಣ ॥ 
ಶುದ್ಧ ॥॥ ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು :೧೨೦ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ರಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ : ಶ್ರೀ ಬಿ.ಎನ್‌. ಶ್ರೀನಿವಾಸರಾವ್‌ 
py 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಶ್ರೀ ಹಕ ಎನ್‌. ನರಸಿಂಹಮೂರ್ತಿಗಳು ಹಾಗೂ 
ದಿ॥। ಶ್ರೀಮತಿ ಆರ್‌.ಬಿ. ವಿಜಯಲಕ್ಷ್ಮಿ, ಸಂಜಯನಗರ, ಬೆಂಗಳೂರು. 


ಇವರುಗಳ ಸ್ಮರಣಾರ್ಥ ಶ್ರೀ ಪ್ರಭುನಂದನ ಮೂರ್ತಿ, ಶ್ರೀಮತಿ ಸುಧಾ ಪ್ರಭುನಂದನ್‌, 
ಚಿ ॥ ಸಂಜೀವ್‌ ಪ್ರಭುನಂದನ್‌, ಕಾ di ಇವರು ಈ ಕೃತಿಯ ಸೇವೆಯನ್ನು 


ಸಲ್ಲಿಸ ಸಿರುತಾ ರೆ. 


ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗಸಂಭವಾಯ 
ಶ್ರೀಗೋವಿಂದಾಯ ನಮೋ ನಮಃ ॥ (ಸ್ನಾನದಲ್ಲಿ 108 ಬಾರಿ ಜಪಿಸಿರಿ) 
ಯಜ್ಞಾಯ ಯಜ್ಞಪತಯೇ ಯಜ್ಞೇಶ್ವರಾಯ ಯಜ್ಞನಂಭವಾಯ 
ಶ್ರೀಗೋವಿಂದಾಯ ನಮೋ ನಮಃ I (ಪೂಜೆಯಲ್ಲಿ 108 ಬಾರಿ ಜಪಿಸಿರಿ) 
ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀಗೋವಿಂದಾಯ 


ನಮೋ ನಮಃ ॥ (ಮಲಗುವಾಗ 108 ಬಾರಿ ಜಪಿಸಿರಿ) 
ಸರ್ವಾಯ ಸರ್ವಪತಯೇ ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀಗೋವಿಂದಾಂ 
ನಮೋ ನಮಃ ॥ (ದಾನಮಾಡುವ ಮೊದಲು 108 ಬಾರಿ ಜಪಿಸಿರಿ) 
ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಂ 
ಶ್ರೀಗೋವಿಂದಾಯ ನಮೋ ನಮಃ ॥ (ಪಾರಣೆಮಾಡುವಾಗ 108 ಬಾರಿ ಜಪಿಸಿರಿ 


10. 


12. 


13. 


ವಿಷಯಾನುಕ್ರಮಣಿಕೆ 


ಕೃಷ್ಣಾಷ್ತಮಿಯ ದಿನ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
ಶ್ರೀಕೃಷ್ಣಪೂಜೆ 

ವಿಷ್ಣುಸಹಸ್ರನಾಮಾವಳೀ 

ಶ್ರೀಕೃಷ್ಣಾಷ್ಟೋತ್ತರಶತನಾಮಾವಳಿಃ 

ಅಘ್ಯ್ಯಪ್ರದಾನ 

ಕೃಷ್ಣನಾಪ್ಟಮೀ 

ಕೃಷ್ಣಜನ್ಮಾಷ್ಟಮೀ ವ್ರತ 

ಜಯಂತೀಕಲ್ಪ 

ಕೃಷ್ಣಚಾರಿತ್ರಮಂಜರಿ 

ಕೃಷ್ಣಾವತಾರದ ಚರಿತ್ರೆ 

ಗರ್ಭಸ್ತುತಿ 

ನಂದಗೋಕುಲದಲ್ಲಿ ಶ್ರೀಕೃಷ್ಣಜಯಂತಿಯ ಮೊದಲ ಉತ್ಸವ 
ನೆನೆವೆನನುದಿನ ನೀಲನೀರದ - ವಾದಿರಾಜರ ಕೀರ್ತನೆ 


ಕೃಷ್ಣಾಷ್ಟಮಿಯ ಅಡುಗೆಗಳು 


112 


115 


ಮುನ್ನುಡಿ 


ಏಕಾದಶಿಗೆ ಎಷ್ಟು ಮಹತ್ವವನ್ನು ಶ್ರೀಮದಾಚಾರ್ಯರು ನೀಡಿದ್ದಾರೋ ಅಷ್ಟೇ 
ಮಹತ್ವವನ್ನು ಕೃಷ್ಣಾಷ್ಟಮಿಯ ಆಚರಣೆಗೂ ಕೂಡ ನೀಡಿದ್ದಾರೆ. ಪ್ರಯತ್ನಪೂರ್ವಕವಾಗಿ 
ಅಂದು ಪ್ರತಿಯೊಬ್ಬರೂ ಉಪವಾಸ ಮಾಡಲೇಬೇಕು. ಯಾರು ಉಪವಾಸ 
ಮಾಡುವುದಿಲ್ಲವೋ ಅವರು ಪಾಷಿಷ್ಠರೆಂದು ಶ್ರೀಮದಾಚಾರ್ಯರೇ ತಿಳಿಸಿದ್ದಾರೆ. 
ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಮೊದಲು ಉಪವಾಸ ಮಾಡಬೇಕು. ಅನಂತರ 
ಈ ಪುಸ್ತಕದಲ್ಲಿ ನೀಡಿರುವ ವಿಷ್ಣುಸಹಸ್ರನಾಮಾವಳಿಯನ್ನು ಪಾರಾಯಣ ಮಾಡಬೇಕು. 
ಶಕ್ತಿಯಿದ್ದರೆ ವಿಷ್ಣುಸಹಸ್ರನಾಮಾವಳಿಯನ್ನು ಹೇಳುತ್ತ ತುಳಸೀದಳದಿಂದ ಭಗವಂತನನ್ನು 
ಅರ್ಚನೆ ಮಾಡಬೇಕು. ಪುನಃ ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನು ಅವತರಿಸುವ ಮೊದಲು 
ಕೃಷ್ಣಾಷ್ಟೋತ್ತರಶತನಾಮಾವಳಿಯನ್ನು ಪಠಿಸುತ್ತಾ ತುಳಸೀದಳಗಳಿಂದ ಅರ್ಚನೆಯನ್ನು 
ಮಾಡಬೇಕು. ಯಾರು ಕೃಷ್ಣಾಷ್ಟಮಿಯ ದಿವಸ ಬಹಳ ಕಾಲ ಭಗವಂತನ 
ಪೂಜೆಯಲ್ಲಿಯೇ ಅನುರಕ್ತನಾಗಿರುತ್ತಾನೋ ಅವನು ಅತ್ಯಂತ ಬಲುಬೇಗ ಮೋಕ್ಷವನ್ನು 
ತಲುಪುತ್ತಾನೆ. ತಾಪತ್ರಯಗಳಿಂದ ವಿಮುಕ್ತನಾಗುತ್ತಾನೆ. ವಿಶೇಷ ಪೂಜೆ ಮಾಡಲು 
ನಮ್ಮಸಂಸ್ಥೆಯಿಂದ ಪ್ರಕಟಣೆಗೊಂಡ ದೇವರ ಪೂಜೆಯ ಪುಸ್ತಕವನ್ನು ನೋಡಬೇಕು. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಪ್ರಭುನಂದನಮೂರ್ತಿ 
ಹಾಗೂ ಶ್ರೀಮತಿ ಸುಧಾ ಪ್ರಭುನಂದನ್‌ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ 
ಜೊತೆ ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ 
ಇವರ ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು 
ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ-ವಿಚಾರ 


ಶ್ರೀಕೃಷ್ಣಪೂಜೆ ; 


ಕ ¥* ++ ೯ ೩% & 


* ಬ ಬ 4+ +x 


¥ 


ಕೃಷ್ಣಾಷ್ಟಮಿಯ ದಿನ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
ಮಣ್ಣಿನಲ್ಲಿ ರಚಿಸಿದ ನಂದಗೋಕುಲ. 
ಗರಿಕೆ. 
ಎಲ್ಲ ಬಗೆಯ ಪರಿಮಳ ಹೂವುಗಳು. 
ತುಳಸಿ. 
ಮಂತ್ರಾಕ್ತತೆ. 
ತೆಂಗಿನಕಾಯಿ. 


ಈ ಪುಸ್ತಕದ ಕೊನೆಯಲ್ಲಿನೀಡಿದ ಬಗೆ ಬಗೆಯ ತಿಂಡಿಗಳಿಗೆ ಉಪಯುಕ್ತವಾದ 
ಸಾಮಗ್ರಿಗಳು. 


ಶಾಸ್ತ್ರೀಯವಾದ ಎಲ್ಲ ಹಣ್ಣುಗಳು. 
ಅಘ್ಯಪ್ರದಾನಕ್ಕೆ ಬಿಲ್ಪಪತ್ರೆ. 

ಅರ್ಫ್ಯಪ್ರದಾನಕ್ಕೆ ಹಾಲು. 

ಸಕಲ ಪೂಜಾ ಪರಿಕರಗಳು. 

ದಾನ ಮಾಡುವ ಪದಾರ್ಥಗಳು ಹಾಗು ದಕ್ಷಿಣೆ. 


ಸೇ ಸ್ಯ ಸೇ ಶೇಂ 


್ರೀಕೃಷ್ಣಪೂಜೆ 
ಪ್ರತಿನಿತ್ಯ ಮಾಡುವ ದೇವರ ಪೂಜೆಯಲ್ಲಿ ಕೆಳಗಿನ ಮಂತ್ರಗಳನ್ನು 
ಸೇರಿಸಕೊಳ್ಳಬೇಕು. 


ಓಂ ಭೂಃ ಶ್ರೀಬಾಲಗೋಪಾಲಕ್ಕಷ್ಣಂ ಆವಾಹಯಾಮಿ । 

ಓಂ ಭುವಃ ಶ್ರೀಬಾಲಗೋಪಾಲಕೃಷ್ಣಂ ಆವಾಹಯಾಮಿ । 

ಓಂ ಸ್ವಃ ಶ್ರೀಬಾಲಗೋಪಾಲಕೃಷ್ಣಂ ಆವಾಹಯಾಮಿ । 

ಓಂ ಭೂರ್ಭುವಸ್ವಃ - ಶ್ರೀಬಾಲಗೋಪಾಲಕೃಷ್ಣಂ ಆವಾಹಯಾಮಿ । 

ಸ್ಥಾಪಯಾಮಿ | ಪೂಜಯಾಮಿ । ನಮಸ್ಕರೋಮಿ | ಆವಾಹಿತೋ ಭವ । ಸ್ಥಾಪಿತೋ 
ಭವ । ಸನ್ನಿಹಿತೋ ಭವ । ಸನ್ನಿರುದ್ದೋ ಭವ । ವರದೋ ಭವ । ಪ್ರಸೀದ । ಪ್ರಸೀದ । 


ಧ್ಯಾನಮ್‌ 


ಧ್ಯಾಯೇತ್‌ ಚತುರ್ಭುಜಂ ಕೃಷ್ಣಂ ಶಂಖಚಕ್ರಗದಾಧರಮ್‌ । 
ಪೀತಾಂಬರಧರಂ ದೇವಂ ಮಾಲಾಕೌಸ್ತುಭಭೂಷಿತಮ್‌ ॥ 


ಆವಾಹನಮ್‌ 
ಆವಾಹಯಾಮಿ ದೇವತ್ವಾಂ ವಸುದೇವಕುಲೋದ್ಧವಮ್‌ | 
ಪ್ರತಿಮಾಯಾಂ ಸುವರ್ಣಾದಿನಿರ್ಮಿತಾಯಾಂ ಯಥಾವಿಧಿ ॥ 
ಓಂ ಕ್ಲೀಂ ಕೃಷ್ಣಾಯ ನಮಃ ಶ್ರೀಕೃಷ್ಣಮಾವಾಹಯಾಮಿ । 
ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕಿಮ್‌ । 
ನಂದಗೋಪಂ ಯಶೋದಾಂ ಚ ಸುಭದ್ರಾಂ ತತ್ರ ಪೂಜಯೇತ್‌ ॥ 
ಸಕಲಪರಿವಾರದೇವತಾಭ್ಯೋ ನಮಃ | ತಾಃ ಆವಾಹಯಾಮಿ । 


ಆಸನಮ್‌ 
ದೇವಾ ಬ್ರಹ್ಮಾದಯೋ ಯೇ ಚ ಸ್ವರೂಪಂ ನ ವಿದುಸ್ತವ । 
ಅತಸ್ತ್ವಾಂ ಪೂಜಯಿಷ್ಯಾಮಿ ಮಾತುರುತ್ತಂಗವಾಸಿನಮ್‌ ॥ 


ಕೃಷ್ಣಾಷ್ಟಮೀ 
ಪಾದ್ಯಮ್‌ 
ನಾನಾತೀರ್ಥಾಹೃತಂ ಶುದ್ಧಂ ನಿರ್ಮಲಂ ಪುಷ್ಪಮಿಶ್ರಿತಮ್‌ | 
ಪಾದ್ಯಂ ಗೃಹಾಣ ದೈತ್ಯಾರೇ ವಿಶ್ವರೂಪ ನಮೋಪಸ್ತು ತೇ ॥ 
ಅರ್ಫ್ರ್ಯಮ್‌ 
ಗಂಧಪುಷ್ಟಾಕ್ರತೋಪೇತಂ ಫಲೇನ ಚ ಸಮನ್ವಿತಮ್‌ । 
ಅರ್ಫ್ಯಂ ಗೃಹಾಣ ದೇವೇಶ ಮಯಾ ದತ್ತಂ ಹಿ ಭಕ್ತಿತಃ ॥ 
ಆಚಮನಮ್‌ 
ಶ್ರೀವತ್ಸಾಂಕ ಜಗದ್ರೂಪ ಶ್ರೀವತ್ಸ ಶ್ರೀನಿಕೇತನ । 
ಉಪೇಂದ್ರ ದೇವಕೀಪುತ್ರ ಗೃಹಾಣಾಚಮನೀಯಕಮ್‌ ॥ 
ಮಧುಪರ್ಕಮ್‌ 
ಮಧುಕ್ಲೀರಫೃತಂ ಚೈವ ದಧಿಖಂಡವಿಮಿಶ್ರಿತಮ್‌ । 
ತೃಪ್ಕರ್ಥಂ ತವ ದೇವೇಶ ಮಧುಪರ್ಕಂ ದದಾಮ್ಯಹಮ್‌ ॥ 
ಶುದ್ಧೋದಕಸ್ನಾನಮ್‌ 
ನಾರಾಯಣ ನಮಸ್ತೇಸ್ತು ನರಕಾರ್ಣವತಾರಕ । 
ಶುದ್ಧೋದಕಂ ಸಮಾನೀತಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ | 


ಯೋಗೇಶ್ವರಾಯ ಯೋಗಾಯ ಯೋಗಿನಾಂ ಪತಯೇ ನಮಃ । 
ಯೋಗೋದ್ಧವಾಯ ನಿತ್ಯಾಯ ಗೋವಿಂದಾಯ ನಮೋ ನಮಃ ॥ 


ವಸಮ್‌ 
ಅ 
ಕೌಮಂ ಚ ಪಟ್ಟಸೂತ್ರಾಢ್ಯಮಿದಂ ಪೀತಾಂಶುಕಂ ಶುಭಮ್‌ । 


ಗೃಹ್ಯತಾಂ ದೇವದೇವೇಶ ಮಯಾ ದತ್ತಂ ಸುರೋತ್ತಮ ॥ 
-9- 


ಯಜೊ ಕ್ಲೀಪವೀತಮ್‌ 
ಕಾರ್ಪಾಸೇನ ಸಮಾಯುಕ್ತಂ ನವತಂತುಸಮನ್ಹಿತಮ್‌ | 
ಬ್ರಹ್ಮಸೂತ್ರ ಚೋತ್ತರೀಯಂ ಗೃಹಾಣ ಪುರುಷೋತ್ತಮ ॥ 
ಭೂಷಣಮ್‌ 


ಕಿರೀಟಕುಂಡಲಾದೀನಿ ಕಾಂಚೀವಲಯಯುಗಕ್ತಮ್‌ I 
ಕೌಸ್ತುಭಂ ವನಮಾಲಾಂ ಚ ಭೂಷಣಾನಿ ಭಜಸ್ವ ಭೋ ॥ 


ಗಂಧಃ 

ಮಲಯಾಚಲಸಂಭೂತಗಂಧಸಾರಂ ಮನೋಹರಮ್‌ । 
ಹೃದಯಾನಂದನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 

ಅಕತಾಃ 

a 

ಅಕ್ಷತಾಶ್ವ ಸುರಶ್ರೇಷ್ಠ ಕುಂಕುಮಾಕ್ತಾಃ ಸುಶೋಭನಾಃ । 
ಮಯಾ ಹೃತಾಶ್ಚಪೂಜಾರ್ಥಮಕ್ಚತಾಃ ಪ್ರತಿಗೃಹ್ಯತಾಮ್‌ ॥ 

ಪುಷ್ಪಾಣಿ 
ಪುಷ್ಪಾಣಿ ಯಾನಿ ದಿವ್ಯಾನಿ ಪಾರಿಜಾತೋದ್ಧವಾನಿ ಚ। 
ಮಾಲತೀ ಕೇಸರಾದೀನಿ ಪೂಜಾರ್ಥಂ ಪ್ರತಿಗೃಹ್ಯತಾಮ್‌ ॥ 


ಧೂಪ; 
ದಶಾಂಗಂ ಗುಗ್ಗುಲಂ ದಿವ್ಯಂ ಸುಗಂಧಂ ಚ ಮನೋಹರಮ್‌ । 
ಧೂಪಂ ಗೃಹಾಣ ದೇವೇಶ ಸರ್ವಲೋಕೈಕಪೂಜಿತ ॥ 


ದೀಪಃ 


ತ್ವಂ ಜ್ಯೋತಿಃ ಸರ್ವದೇವಾನಾಂ ತೇಜಸ್ತ್ವಂ ತೇಜಸಾಂ ಪರಮ್‌ । 
ಆತ್ಮಜ್ಯೋತಿರ್ನಮಸ್ತುಭ್ಯಂ ದೀಪೋ5ಯಂ ಪ್ರತಿಗೃಹ್ಯತಾಮ್‌ ॥ 


-10- 


ಕೃಷ್ಣಾಷ್ಟಮೀ 


ನೈವೇದ್ಯಂ 
ನೈವೇದ್ಯಂ ಷಡ್ರಸೋಪೇತಂ ಭಕ್ಷ್ಯಶಾಕಸಮನ್ವಿತಮ್‌ । 
ನಾನಾವಿಧಫಲೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 
ವಿಶ್ವೇಶ್ವರಾಯ ದೇವಾಯ ತಥಾ ವಿಶ್ವೋದ್ಧವಾಯ ಚ। 
ವಿಶ್ವಾನಾಂ ಪತಯೇ ತುಭ್ಯಂ ಗೋವಿಂದಾಯ ನಮೋ ನಮಃ ॥ 


ತಾಂಬೂಲಂ 
ತಾಂಬೂಲಂ ಚ ಸಕರ್ಪೂರಂ ಪೂಗೀಫಲಸಮನ್ವಿತಮ್‌ | 
ಮುಖವಾಸಕರಂ ರಮ್ಯಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ದಕಿಣಾಂ 
ಬ 
ಸೌವರ್ಣಂ ರಾಜತಂ ತಾಮ್ರಂ ನಾನಾರತ್ನಸಮನ್ವಿತಮ್‌ । 
ಕರ್ಮಷಾಡ್ಗುಣ್ಯಸಿದ್ಧ್ಯರ್ಥಂ ದಕ್ಷಿಣಾಂ ಪ್ರತಿಗೃಹ್ಯತಾಮ್‌ ॥ 
ಫಲಾನಿ 
ರಂಭಾಫಲಂ ನಾರಿಕೇಲಂ ತಥೈವಾ5 ಮ್ರಫಲಾನಿ | 
ಪೂಜಿತೋಸಸಿ ಸುರಶ್ರೇಷ್ಠ ಗೃಹ್ಯತಾಂ ಕಂಸಸೂದನ ॥ 
ಮಂಗಲಾರ್ತಿಕ್ಯಮ್‌ 
ನೀರಾಜನಂ ಗೃಹಾಣೇದಂ ಫೃತದೀಪವಿರಾಜಿತಮ್‌ । 
ಸ್ವಪ್ರಕಾಶಪ್ರಕಾಶಾತ್ಮನ್‌ ಪ್ರಕಾಶಿತ ದಿಗಂತರ ॥ 
ಕರ್ಪೂರಕಂ ಮಹಾರಾಜ ರಂಭೋದ್ಧೂತಂ ಚ ದೀಪಕಮ್‌ । 
ಮಂಗಲಾರ್ಥಂ ಮಹೀಪಾಲ ಸಂಗೃಹಾಣ ಜಗತ್ತತೇ ॥ 
ಮಂತ್ರಪುಷ್ಟಾಂಜಲಿ 
ಶ್ರೀಕೃಷ್ಣ ಸರ್ವಲೋಕೇಶ ನಾನಾಪುಷ್ಟೈಃ ಸಮನ್ವಿತಮ್‌ | 


ಪುಷ್ಪಾಂಜಲಿಂ ಪ್ರದಾಸ್ಯಾಮಿ ಗೃಹಾಣೇದಂ ಮಯಾರ್ಪಿತಮ್‌ ॥ 


w 


-11- 


ನಮಸ್ಕಾರಾಃ 

ಅನಘಂ ವಾಮನಂ ಶೌರಿಂ ಗೋವಿಂದಂ ಪುರುಷೋತ್ತಮಮ್‌ । 
ವಾಸುದೇವಂ ಹೃಷೀಕೇಶಂ ಮಾಧವಂ ಮಧುಸೂದನಮ್‌ ॥ 
ದಾಮೋದರಂ ಪದ್ಮನಾಭಂ ಕೇಶವಂ ಗರುಡಧ್ವಜಮ್‌ । 
ಗೋವಿಂದಮುಚ್ಯುತಂ ಕೃಷ್ಣಮನಂತಮಪರಾಜಿತಮ್‌ ॥ 
ಅಧೋಕ್ಷಜಂ ಜಗದ್ಗೀಜಂ ಸರ್ಗಸ್ಥಿತ್ಯಂತಕಾರಿಣಮ್‌ | 
ಅನಾದಿನಿಧನಂ ವಿಷ್ಣುಂ ದೇವದೇವಂ ತ್ರಿವಿಕ್ರಮಮ್‌ ॥ 
ನಾರಾಯಣಂ ಚತುರ್ಬಾಹುಂ ಶಂಖಚಕ್ರಗದಾಧರಮ್‌ । 
ಪೀತಾಂಬರಧರಂ ಸೌಮ್ಯಂ ವನಮಾಲಾವಿಭೂಷಿತಮ್‌ ॥ 
ಶ್ರೀವತ್ಸವಕೃಸಂ ಶ್ರೀಶಂ ಶ್ರೀಧರಂ ಶ್ರೀಪತಿಂ ಹರಿಮ್‌ । 
ಉಪೇಂದ್ರಂ ದೇವಕೀಸೂನುಂ ಪ್ರಣಮಾಮಿ ರಮಾಪತಿಮ್‌ ॥ 
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ । 
ಪ್ರಣತಣ್ಣೇಶನಾಶಾಯ ಗೋವಿಂದಾಯ ನಮೋ ನಮಃ ॥ 
ನಮಸ್ತುಭ್ಯಂ ಜಗನ್ನಾಥ ದೇವಕೀತನಯ ಪ್ರಭೋ | 
ವಸುದೇವಾತ್ಮಜಾನಂತ ಯಶೋದಾನಂದವರ್ಧನ ॥ 
ಗೋವಿಂದಗೋಕುಲಾಧಾರ ಗೋಪೀಕಾಂತ ನಮೋಸಸ್ತುತೇ। 

ಕ್ಹಮಾಪನಮ್‌ 
ಅಪರಾಧಸಹಸ್ರಾಣಿ ಕ್ರಿಯಂತೇ5 ಹರ್ನಿಶಂ ಮಯಾ । 
ತಾನಿ ಸರ್ವಾಣಿ ಮೇ ದೇವ ಕೃಮಸ್ವ ಪುರುಷೋತ್ತಮ ॥ 

ಪ್ರಾರ್ಥನಾ 
ಪುಷ್ಕರಾಕ್ಷ' ನಿಮಗ್ಗೋ5ಹಂ ಮಹತ್ಯಜ್ಞಾನಸಾಗರೇ | 
ತ್ರಾಹಿ ಮಾಂ ದೇವದೇವೇಶ ಮಹಾಸಂಸಾರಸಾಗರಾತ್‌ ॥ 
ದೇವಕೀನಂದನ ಶ್ರೀಶ ಹರೇ ಸಂಸಾರಸಾಗರಾತ್‌ । 
ತ್ರಾಹಿ ಮಾಂ ಸರ್ವಪಾಪಘ್ಲ ದುಖಶೋಕಾರ್ಣವಾತ್‌ ಪ್ರಭೋ॥ 
ಸರ್ವಲೋಕೇಶ್ವರ ತ್ರಾಹಿ ಪತಿತಂ ಮಾಂ ಭವಾರ್ಣವೇ। 
-12- 


ೃಷ್ಣಷ್ವಮೀ 


ತ್ರಾಹಿ ಮಾಂ ಸರ್ವದುಚುಫ್ಲ ರೋಗಶೋಕಾರ್ಣವಾದ್‌ ಹರೇ ॥ 
ದುರ್ಗತಾಂ ತ್ರಾಯಸೇ ವಿಷ್ಣೋ ಯೇ ಸ್ಮರಂತಿ ಸಕ್ಕತ್‌ ಸಕ್ಕತ್‌ । 
ತ್ರಾಹಿ ಮಾಂ ದೇವದೇವೇಶ ತ್ವತ್ತೋ ನಾನ್ಯೋಸಸ್ತಿ ರಕ್ಷಕಃ ॥ 
ಪಾಪೋ5ಹಂ ಪಾಪಕರ್ಮಾ$ಹಂ ಪಾಪಾತ್ಮಾಪಾಪಸಂಭವಃ। 
ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ನಲ ॥ 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ॥ 

ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ॥ 


ಶ್ರೀವಿಷ್ಣುಸಹಸ್ರನಾಮಾವಳಿ 

ಅಸ್ಕಶ್ರೀವಿಷ್ಣೋಃದಿವ್ಯಸಹಸ್ರನಾಮಾಮಂತ್ರಸ್ಯ ಭಗವಾನ್‌ ವೇದವ್ಯಾಸ ಯಷಿಃ 
ಅನುಷ್ಟುಪ್‌ ಛಂದಃ ಶ್ರೀಮಹಾವಿಷ್ಣುಃ ದೇವತಾ 

ಓಂ ವಿಂ ಹೃದಯಾಯ ನಮಃ ಓಂ ಷಂ ಶಿರಸೇ ಸ್ವಾಹಾ ಓಂ ನಾಂ ಶಿಖಾಯೈ 
ವಷಟ್‌ ಓಂ ವೇಂ ಕವಚಾಯ ಹುಮ್‌ ಓಂ ನಂ ನೇತ್ರಾಭ್ಯಾಂ ವೌಷಟ್‌ ಓಂ ಮಂ 
ಅಸ್ತಾ ಯ ಫಟ್‌ 

ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ 
ಸಕಲಲೋಕನಮಸ್ಕತಂ ಚ। 

ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ 
ಭವಪ್ಲಮಮರಾಸುರಸಿದ್ದವಂದ್ಯಮ್‌ |! 

ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ರಮಮ್‌ ॥ 
ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್‌ ॥ 


॥ಓಂ ವಿಷ್ಣುವೇ ನಮಃ ಓಮ್‌॥ 


1. ಓಂ ವಿಶ್ವಾಯ ನಮಃ ಓಮ್‌ 
2.ಓಂ ವಿಷ್ಣವೇ ನಮಃ ಓಮ್‌ 
3.ಓಂ ವಷಟ್ಕಾರಾಯ ನಮಃ ಓಮ್‌ 


ೃಷ್ಣಪ್ವಮೀ 


4. ಓಂ ಭೂತಭವ್ಯಭವತ್ನಭವೇ ನಮಃ ಓಮ್‌ 
5. ಓಂ ಭೂಶಕ್ಕತೇ ನಮಃ ಓಮ್‌ 

6. ಓಂ ಭೂತಭೃತೇ ನಮಃ ಓಮ್‌ 

7. ಓಂ ಭಾವಾಯ ನಮಃ ಓಮ್‌ 

8. ಓಂ ಭೂತಾತ್ಮನೇ ನಮಃ ಓಮ್‌ 

9. ಓಂ ಭೂತಭಾವನಾಯ ನಮಃ ಓಮ್‌ 
10. ಓಂ ಪೂತಾತ್ಮನೇ ನಮಃ ಓಮ್‌ 

11. ಓಂ ಪರಮಾತ್ಮನೇ ನಮಃ ಓಮ್‌ 

12. ಓಂ ಮುಕ್ತಾನಾಂ ಪರಮಾಗತಯೇ ನಮಃ ಓಮ್‌ 
13. ಓಂ ಅವ್ಯಯಾಯ ನಮಃ ಓಮ್‌ 

14. ಓಂ ಪುರುಷಾಯ ನಮಃ ಓಮ್‌. 

15. ಓಂ ಸಾಕ್ಷಿಣೇ ನಮಃ ಓಮ್‌ 

16. ಓಂ ಕ್ಷೇತ್ರಜ್ಞಾಯನಮಃ ಓಮ್‌ 

17. ಓಂ ಅಕ್ಷರಾಯ ನಮಃ ಓಮ್‌ 

18. ಓಂ ಯೋಗಾಯ ನಮಃ ಓಮ್‌ 

19. ಓಂ ಯೋಗವಿದಾಂನೇತ್ರೇ ನಮಃ ಓಮ್‌ 
20. ಓಂ ಪ್ರಧಾನಪುರುಷೇಶ್ವರಾಯ ನಮಃ ಓಮ್‌ 
21. ಓಂ ನಾರಸಿಂಹವಪುಷೇ ನಮಃ ಓಮ್‌ 
22. ಓಂ ಶ್ರೀಮತೇ ನಮಃ ಓಮ್‌ 

23. ಓಂ ಕೇಶವಾಯ ನಮಃ ಓಮ್‌ 

24. ಓಂ ಪುರುಷೋತ್ತಮಾಯ ನಮಃ ಓಮ್‌ 
25. ಓಂ ಸರ್ವಾಯ ನಮಃ ಓಮ್‌ 

26. ಓಂ ಶರ್ವಾಯ ನಮಃ ಓಮ್‌ 

27. ಓಂ ಶಿವಾಯ ನಮಃ ಓಮ್‌ 

28. ಓಂ ಸ್ಕಾಣವೇ ನಮಃ ಓಮ್‌ 

29. ಓಂ ಭೂತಾದಯೇ ನಮಃ ಓಮ್‌ 

30. ಓಂ ನಿಧಯೇ ನಮಃ ಓಮ್‌ 


31. ಓಂ ಅವ್ಯಯಾಯ ನಮಃ ಓಮ್‌ 
-14- 


ಕೃಷ್ಣಾಷ್ಟಮೀ 


32. ಓಂ ಸಂಭವಾಯ ನಮಃ ಓಮ್‌ 
33. ಓಂ ಭಾವನಾಯ ನಮಃ ಓಮ್‌ 
34. ಓಂ ಭರ್ರೇ ನಮಃ ಓಮ್‌ 

35. ಓಂ ಪ್ರಭವಾಯ ನಮಃ ಓಮ್‌ 

36. ಓಂ ಪ್ರಭವೇ ನಮಃ ಓಮ್‌ 

37. ಓಂ ಈಶ್ವರಾಯ ನಮಃ ಓಮ್‌ 

38. ಓಂ ಸ್ವಯಂಭುವೇ ನಮಃ ಓಮ್‌ 
39. ಓಂ ಶಂಭವೇ ನಮಃ ಓಮ್‌ 
40.ಓಂ ಆದಿತ್ಯಾಯ ನಮಃ ಓಮ್‌ 

41. ಓಂ ಪುಷ್ಕರಾಕ್ಷಾಯ ನಮಃ ಓಮ್‌ 
42. ಓಂ ಮಹಾಸ್ವನಾಯ ನಮಃ ಓಮ್‌ 
43. ಓಂ ಅನಾದಿನಿಧನಾಯ ನಮಃ ಓಮ್‌ 
44. ಓಂ ಧಾತ್ರೇ ನಮಃ ಓಮ್‌ 

45. ಓಂ ವಿಧಾತ್ರೇ ನಮಃ ಓಮ್‌ 

46. ಓಂ ಧಾತುರುತ್ತಮಾಯ ನಮಃ ಓಮ್‌ 
47. ಓಂ ಅಪ್ರಮೇಯಾಯ ನಮಃ ಓಮ್‌ 
48. ಓಂ ಹೃಷೀಕೇಶಾಯ ನಮಃ ಓಮ್‌ 
49. ಓಂ ಪದ್ಮನಾಭಾಯ ನಮಃ ಓಮ್‌ 
50. ಓಂ ಅಮರಪ್ರಭವೇ ನಮಃ ಓಮ್‌ 
51. ಓಂ ವಿಶ್ವಕರ್ಮಣೇ ನಮಃ ಓಮ್‌ 
52. ಓಂ ಮನವೇ ನಮಃ ಓಮ್‌ 

53. ಓಂ ತ್ವಷ್ಟೇ ನಮಃ ಓಮ್‌ 

54. ಓಂ ಸ್ಥವಿಷ್ಠಾಯ ನಮಃ ಓಮ್‌ 

55, ಓಂ ಸ್ಥವಿರಾಯ ನಮಃ ಓಮ್‌ 

56. ಓಂ ಧ್ರುವಾಯ ನಮಃ ಓಮ್‌ 

57. ಓಂ ಅಗ್ರಾಹ್ಯಾಯ ನಮಃ ಓಮ್‌ 
58. ಓಂ ಶಾಶ್ಚತಾಯ ನಮಃ ಓಮ್‌ 

59. ಓಂ ಕೃಷ್ಣಾಯ ನಮಃ ಓಮ್‌ 


ಕೃಷ್ಣಾಷ್ಟಮೀ 


60. 


6 


ರ್ರ 


7 


ಹಾ 


ಓಂ ಲೋಹಿತಾಕ್ಷಾಯ ನಮಃ ಓಮ್‌ 


. ಓಂ ಪ್ರತರ್ದನಾಯ ನಮಃ ಓಮ್‌ ` 
62. 
63. 
64. 
65. 
66. 
67. 
68. 
69. 
70. 


ಓಂ ಪ್ರಭೂತಾಯ ನಮಃ ಓಮ್‌ 
ಓಂ ತ್ರಿಕಕುಬ್ಧಾಮ್ನೇ ನಮಃ ಓಮ್‌ 
ಓಂ ಪವಿತ್ರಾಯ ನಮಃ ಓಮ್‌ 
ಓಂ ಮಂಗಲಾಯ ನಮಃ ಓಮ್‌ 
ಓಂ ಪರಾಯ ನಮಃ ಓಮ್‌ 

ಓಂ ಈಶಾನಾಯ ನಮಃ ಓಮ್‌ 
ಓಂ ಪ್ರಾಣದಾಯ ನಮಃ ಓಮ್‌ 
ಓಂ ಪ್ರಾಣಾಯ ನಮಃ ಓಮ್‌ 
ಓಂ ಜ್ಯೇಷ್ಠಾಯ ನಮಃ ಓಮ್‌ 


- ಓಂ ಶ್ರೇಷ್ಠಾಯ ನಮಃ ಓಮ್‌ 
72. 
73. 
74. 
75. 
76. 
77: 
78. 
79. 
80. 
81. 
82. 
83. 
84. 
85. 
86. 
87. 


ಓಂ ಪ್ರಜಾಪತಯೇ ನಮಃ ಓಮ್‌ 
ಓಂ ಹಿರಣ್ಯಗರ್ಭಾಯ ನಮಃ ಓಮ್‌ 
ಓಂ ಭೂಗರ್ಭಾಯ ನಮಃ ಓಮ್‌ 
ಓಂ ಮಾಧವಾಯ ನಮಃ ಓಮ್‌ 

ಓಂ ಮಧುಸೂದನಾಯ ನಮಃ ಓಮ್‌ 
ಓಂ ಈಶ್ವರಾಯ ನಮಃ ಓಮ್‌ 

ಓಂ ವಿಕ್ರಮಿಣೇ ನಮಃ ಓಮ್‌ 

ಓಂ ಧನ್ವಿನೇ ನಮಃ ಓಮ್‌ 

ಓಂ ಮೇಧಾವಿನೇ ನಮಃ ಓಮ್‌ 

ಓಂ ವಿಕ್ರಮಾಯ ನಮಃ ಓಮ್‌ 

ಓಂ ಕ್ರಮಾಯ ನಮಃ ಓಮ್‌ 

ಓಂ ಅನುತ್ತಮಾಯ ನಮಃ ಓಮ್‌ 
ಓಂ ದುರಾಧರ್ಷಾಯ ನಮಃ ಓಮ್‌ 
ಓಂ ಕೃತಜ್ಞಾಯ ನಮಃ ಓಮ್‌ 

ಓಂ ಕೃತಯೇ ನಮಃ ಓಮ್‌ 

ಓಂ ಆತ್ಮವತೇ ನಮಃ ಓಮ್‌ 


ೃಷ್ಣಸ್ಯಮೀ 


88. ಓಂ ಸುರೇಶಾಯ ನಮಃ ಓಮ್‌ 
89. ಓಂ ಶರಣಾಯ ನಮಃ ಓಮ್‌ 

90. ಓಂ ಶರ್ಮಣೇ ನಮಃ ಓಮ್‌ 

91. ಓಂ ವಿಶ್ವರೇತಸೇ ನಮಃ ಓಮ್‌ 

92. ಓಂ ಪ್ರಜಾಭವಾಯ ನಮಃ ಓಮ್‌ 
93. ಓಂ ಅಹ್ನೇ ನಮಃ ಓಮ್‌ 

94. ಓಂ ಸಂವತ್ತರಾಯ ನಮಃ ಓಮ್‌ 
95. ಓಂ ವ್ಯಾಲಾಯ ನಮಃ ಓಮ್‌ 

96. ಓಂ ಪ್ರತ್ಯಯಾಯ ನಮಃ ಓಮ್‌ 
97. ಓಂ ಸರ್ವದರ್ಶನಾಯ ನಮಃ ಓಮ್‌ 
98. ಓಂ ಅಜಾಯ ನಮಃ ಓಮ್‌ 

99. ಓಂ ಸರ್ವೇಶ್ವರಾಯ ನಮಃ ಓಮ್‌ 
100. ಓಂ ಸಿದ್ಧಾಯ ನಮಃ ಓಮ್‌ 

101. ಓಂ ಸಿದ್ಧಯೇ ನಮಃ ಓಮ್‌ 

102. ಓಂ ಸರ್ವಾದಯೇ ನಮಃ ಓಮ್‌ 
103. ಓಂ ಅಚ್ಯುತಾಯ ನಮಃ ಓಮ್‌ 
104. ಓಂ ವೃಷಾಕಪಯೇ ನಮಃ ಓಮ್‌ 
105. ಓಂ ಅಮೇಯಾತ್ಮನೇ ನಮಃ ಓಮ್‌ 
106. ಓಂ ಸರ್ವಯೋಗವಿನಿಸೃತಾಯ ನಮಃ ಓಮ್‌ 
107. ಓಂ ವಸವೇ ನಮಃ ಓಮ್‌ 

108. ಓಂ ವಸುಮನಸೇ ನಮಃ ಓಮ್‌ 
109. ಓಂ ಸತ್ಯಾಯ ನಮಃ ಓಮ್‌ 

110. ಓಂ ಸಮಾತ್ಮನೇ ನಮಃ ಓಮ್‌ 
111. ಓಂ ಸಮ್ಮಿತಾಯ ನಮಃ ಓಮ್‌ 
112. ಓಂ ಸಮಾಯ ನಮಃ ಓಮ್‌ 

113. ಓಂ ಅಮೋಘಾಯ ನಮಃ ಓಮ್‌ 
114. ಓಂ ಪುಂಡರೀಕಾಕ್ಷಾಯ ನಮಃ ಓಮ್‌ 
115. ಓಂ ವೃಷಕರ್ಮಣೇ ನಮಃ ಓಮ್‌ 


-17- 


ಕೃಷ್ಣಾಷ್ಟಮೀ 


116. 
117. 
. ಓಂ ಬಹುಶಿರಸೇ ನಮಃ ಓಮ್‌ 
119. 
120. 
. ಓಂ ಶುಚಿಶ್ರವಸೇ ನಮಃ ಓಮ್‌ 
122. 
123. 
124. 
125. 
126. 
127. 
128. 
129. 
130. 


118 


12 


[es 


13 


[es 


133 
134 


143 


ಓಂ ವೃಷಾಕೃತಯೇ ಮಃ ಓಮ್‌ 
ಓಂ ರುದ್ರಾಯ ನಮಃ ಓಮ್‌ 


ಓಂ ಬಭ್ರವೇ ನಮಃ ಓಮ್‌ 
ಓಂ ವಿಶ್ವಯೋನಯೇ ನಮಃ ಓಮ್‌ 


ಓಂ ಅಮೃತಾಯ ನಮಃ ಓಮ್‌ 

ಓಂ ಶಾಶ್ಚತಾಯ ನಮಃ ಓಮ್‌ 

ಓಂ ಸ್ಥಾಣವೇ ನಮಃ ಓಮ್‌ 

ಓಂ ವರಾರೋಹಾಯ ನಮಃ ಓಮ್‌ 
ಓಂ ಮಹಾತಪಸೇ ನಮಃ ಓಮ್‌ 

ಓಂ ಸರ್ವಗಾಯ ನಮಃ ಓಮ್‌ 

ಓಂ ಸರ್ವವಿದೇ ನಮಃ ಓಮ್‌ 

ಓಂ ಭಾನವೇ ನಮಃ ಓಮ್‌ 

ಓಂ ವಿಷ್ವಕ್ಷೇನಾಯನಮಃ ಓಮ್‌ 


. ಓಂ ಜನಾರ್ದನಾಯ ನಮಃ ಓಮ್‌ 
132. 
. ಓಂ ವೇದವಿದೇ ನಮಃ ಓಮ್‌ 

- ಓಂ ಅವ್ಯಂಗಾಯ ನಮಃ ಓಮ್‌ 
135. 
136. 
137. 
138. 
139. 
140. 
141. 
142. 
. ಓಂ ಚತುರ್ವ್ಯೂಹಾಯ ನಮಃ ಓಮ್‌ 


ಓಂ ವೇದಾಯ ನಮಃ ಓಮ್‌ 


ಓಂ ವೇದಾಂಗಾಯ ನಮಃ ಓಮ್‌ 
ಓಂ ವೇದವಿದೇ ನಮಃ ಓಮ್‌ 

ಓಂ ಕವಯೇ ನಮಃ ಓಮ್‌ 

ಓಂ ಲೋಕಾಧ್ಯಕ್ಷಾಯ ನಮಃ ಓಮ್‌ 
ಓಂ ಸುರಾಧ್ಯಕ್ಷಾಯ ನಮಃ ಓಮ್‌ 
ಓಂ ಧರಾದ್ಯಕ್ಷಾಯ ನಮಃ ಓಮ್‌ 
ಓಂ ಕೃತಾಕೃತಯೇ ನಮಃ ಓಮ್‌ 

ಓಂ ಚತುರಾತ್ಮನೇ ನಮಃ ಓಮ್‌ 


-18- 


ಕೃಷ್ಣಾಷ್ಟಮೀ 


144. 
145. 
146. 
147. 
148. 
149. 
150. 
151. 
152. 
. ಓಂ ಜೇತ್ರೇ ನಮಃ ಓಮ್‌ 

- ಓಂ ವಿಶ್ವಯೋನಯೇ ನಮಃ ಓಮ್‌ 
. ಓಂ ಪುನರ್ವಸವೇ ನಮಃ ಓಮ್‌ 

. ಓಂ ಉಪೇಂದ್ರಾಯ ನಮಃ ಓಮ್‌ 

. ಓಂ ವಾಮನಾಯ ನಮಃ ಓಮ್‌ 

. ಓಂ ಪ್ರಾಂಶವೇ ನಮಃ ಓಮ್‌ 

. ಓಂ ಅಮೋಘಾಯ ನಮಃ ಓಮ್‌ 

. ಓಂ ಶುಚಯೇ ನಮಃ ಓಮ್‌ 

. ಓಂ ಊರ್ಜಿತಾಯ ನಮಃ ಓಮ್‌ 

. ಓಂ ಅತೀಂದ್ರಾಯ ನಮಃ ಓಮ್‌ 

. ಓಂ ಸಂಗ್ರಹಾಯ ನಮಃ ಓಮ್‌ 
164. 
- ಓಂ ಧೃತಾತ್ಮನೇ ನಮಃ ಓಮ್‌ 

. ಓಂ ನಿಯಮಾಯ ನಮಃ ಓಮ್‌ 

. ಓಂ ಯಮಾಯ ನಮಃ ಓಮ್‌ 

- ಓಂ ವೇದ್ಯಾಯ ನಮಃ ಓಮ್‌ 

. ಓಂ ವೈದ್ಯಾಯ ನಮಃ ಓಮ್‌ 

. ಓಂ ಸದಾಯೋಗಿನೇ ನಮಃ ಓಮ್‌ 
- ಓಂ ವೀರಘ್ಲೇ ನಮಃ ಓಮ್‌ 


[eS 
[<a 
[2 


ಹಾ 
ಎ 
— 


ಓಂ ಚತುರ್ದಂಷ್ಟಾಯ ನಮಃ ಓಮ್‌ 
ಓಂ ಚತುರ್ಭುಜಾಯ ನಮಃ ಓಮ್‌ 
ಓಂ ಭ್ರಾಜಿಷ್ಠವೇ ನಮಃ ಓಮ್‌ 

ಓಂ ಭೋಜನಾಯ ನಮಃ ಓಮ್‌ 
ಓಂ ಭೋಕ್ತೇ ನಮಃ ಓಮ್‌ 

ಓಂ ಸಹಿಷ್ಠವೇ ನಮಃ ಓಮ್‌ 

ಓಂ ಜಗದಾದಿಜಾಯ ನಮಃ ಓಮ್‌ 
ಓಂ ಅನಘಾಯ ನಮಃ ಓಮ್‌ 

ಓಂ ವಿಜಯಾಯ ನಮಃ ಓಮ್‌ 


ಓಂ ಸರ್ಗಾಯ ನಮಃ ಓಮ್‌ 


-19- 


ಕೃಷ್ಣಾಸ್ಟಯೀ 


172. 
173. 
174. 
175. 
176. 
177. 
178. 
179. 
180. 
18 
182. 
183. 
184. 
185. 
186. 
187 
188. 
189. 
190. 
191. 
192. 
193. 
194. 
195. 
196 
197. 
198. 
199 


ಮ 


ಓಂ ಮಾಧವಾಯ ನಮಃ ಓಮ್‌ 

ಓಂ ಮಧವೇ ನಮಃ ಓಮ್‌ 

ಓಂ ಅತೀಂದ್ರಿಯಾಯ ನಮಃ ಓಮ್‌ 
ಓಂ ಮಹಾಮಾಯಾಯ ನಮಃ ಓಮ್‌ 
ಓಂ ಮಹೋತ್ಸಾಹಾಯ ನಮಃ ಓಮ್‌ 
ಓಂ ಮಹಾಬಲಾಯ ನಮಃ ಓಮ್‌ 
ಓಂ ಮಹಾಬುದ್ಧಯೇ ನಮಃ ಓಮ್‌ 
ಓಂ ಮಹಾವೀರ್ಯಾಯ ನಮಃ ಓಮ್‌ 
ಓಂ ಮಹಾಶಕ್ತಯೇ ನಮಃ ಓಮ್‌ 


.ಓಂ ಮಹಾದ್ಯುತಯೇ ನಮಃ ಓಮ್‌ 


ಓಂ ಅನಿರ್ದೇಶ್ಯವಪುಷೇ ನಮಃ ಓಮ್‌ 
ಓಂ ಶ್ರೀಮತೇ ನಮಃ ಓಮ್‌ ' 

ಓಂ ಅಮೇಯಾತ್ಮನೇ ನಮಃ ಓಮ್‌ 
ಓಂ ಮಹಾದ್ರಿಧೃತೇ ನಮಃ ಓಮ್‌ 

ಓಂ ಮಹೇಶ್ವಾಸಾಯ ನಮಃ ಓಮ್‌ 


. ಓಂ ಮಹೀಭರ್ತ್ರೇ ನಮಃ ಓಮ್‌ 


ಓಂ ಶ್ರೀನಿವಾಸಾಯ ನಮಃ ಓಮ್‌ 

ಓಂ ಸತಾಂಗತಯೇ ನಮಃ ಓಮ್‌ 

ಓಂ ಅನಿರುದ್ದಾಯ ನಮಃ ಓಮ್‌ 

ಓಂ ಸದಾನಂದಾಯ ನಮ; ಓಮ್‌ 

ಓಂ ಗೋವಿಂದಾಯ ನಮಃ ಓಮ್‌ 
ಓಂ ಗೋವಿದಾಂಪತಯೇ ನಮಃ ಓಮ್‌ 
ಓಂ ಮರೀಚಯೇ ನಮಃ ಓಮ್‌ 

ಓಂ ದಮನಾಯ ನಮಃ ಓಮ್‌ 


. ಓಂ ಹಂಸಾಯ ನಮಃ ಓಮ್‌ 


ಓಂ ಸುಪರ್ಣಯ ನಮಃ ಓಮ್‌ 
ಓಂ ಭುಜಗೋತ್ತಮಾಯ ನಮಃ ಓಮ್‌ 


- ಓಂ ಹಿರಣ್ಯನಾಭಾಯ ನಮಃ ಓಮ್‌ 


-20- 


ಕೃಷ್ಣಾಪ್ಪಮೀ 


200. 
201. 
202. 
203. 
204. 
205. 
206. 
207. 
208. 
209. 
210. 
- ಓಂ ಶಾಸ್ತ್ರೇ ನಮಃ ಓಮ್‌ 


21 


— 


212. 
213. 
214. 
215. 
216. 
217. 
218. 
219. 
220. 
221. 
222. 
, ಓಂ ಉದಾರಧಿಯೇ ನಮಃ ಓಮ್‌ 
- ಓಂ ಅಗ್ರಣ್ಮೈ ನಮಃ ಓಮ್‌ 

- ಓಂ ಗ್ರಾಮಣ್ಕೈ ನಮಃ ಓಮ್‌ 

. ಓಂ ಶ್ರೀಮತೇ ನಮಃ ಓಮ್‌ 

. ಓಂ ನ್ಯಾಯಾಯ ನಮಃ ಓಮ್‌ 


ಓಂ ಸುತಪಸೇ ನಮಃ ಓಮ್‌ 

ಓಂ ಪದ್ಮನಾಭಾಯನಮಃ ಓಮ್‌ 
ಓಂ ಪ್ರಜಾಪತಯೇ ನಮಃ ಓಮ್‌ 
ಓಂ ಅಮೃತ್ಯವೇ ನಮಃ ಓಮ್‌ 
ಓಂ ಸರ್ವದ್ಧಶೇ ನಮಃ ಓಮ್‌ 

ಓಂ ಸಿಂಹಾಯ ನಮಃ ಓಮ್‌ 
ಓಂ ಸಂಧಾತ್ರೇ ನಮಃ ಓಮ್‌ 
ಓಂ ಸಂಧಿಮತೇ ನಮಃ ಓಮ್‌ 
ಓಂ ಸ್ಥಿರಾಯ ನಮಃ ಓಮ್‌ 

ಓಂ ಅಜಾಯ ಮಃ ಓಮ್‌ 

ಓಂ ದುರ್ಮರ್ಷಣಾಯ ನಮಃ ಓಮ್‌ 


ಓಂ ವಿಶ್ರುತಾತ್ಮನೇ ನಮಃ 

ಓಂ ಸುರಾರಿಫ್ಲೇ ನಮಃ ಓಮ್‌ 
ಓಂ ಗುರವೇ ನಮಃ ಓಮ್‌ 

ಓಂ ಗುರುತಮಾಯ ನಮಃ ಓಮ್‌ 
ಓಂ ಧಾಮ್ಗೇ ಮಃ ಓಮ್‌ 

ಓಂ ಸತ್ಯಾಯ ನಮಃ ಓಮ್‌ 

ಓಂ ಸತ್ಯಪರಾಕ್ರಮಾಯ ನಮಃ ಓಮ್‌ 
ಓಂ ನಿಮಿಷಾಯ ನಮಃ ಓಮ್‌ 
ಓಂ ಅನಿಮಿಷಾಯ ನಮಃ ಓಮ್‌ 
ಓಂ ಸಗ್ವಿಣೇ ನಮಃ ಓಮ್‌ 

ಓಂ ವಾಚಸ್ಪತಯೇ ನಮಃ ಓಮ್‌ 


-21- 


ಕೃಷ್ಣಾಷ್ಟಮೀ 


228. 
229. 
230. 


23 


— 


24 


ಶಾ 


ಓಂ ನೇತ್ರೇ ನಮಃ ಓಮ್‌ 
ಓಂ ಸಮೀರಣಾಯ ನಮಃ ಓಮ್‌ 
ಓಂ ಸಹಸ್ರಮೂರ್ದ್ದೇ ನಮಃ ಓಮ್‌ 


. ಓಂ ವಿಶ್ವಾತ್ಮನೇ ನಮಃ ಓಮ್‌ 
232. 
233. 
234. 
235. 
236. 
237. 
238. 
239. 
240. 


ಓಂ ಸಹಸ್ರಾಕ್ಷಾಯ ನಮಃ ಓಮ್‌ 

ಓಂ ಸಹಸ್ರಪದೇ ನಮಃ ಓಮ್‌ 

ಓಂ ಆವರ್ತನಾಯ ನಮ; ಓಮ್‌ 

ಓಂ ನಿವೃತ್ತಾತ್ಮನೇ ನಮಃ ಓಮ್‌ 

ಓಂ ಸಂವೃತಾಯ ನಮಃ ಓಮ್‌ 

ಓಂ ಸಂಪ್ರಮರ್ದನಾಯ ನಮಃ ಓಮ್‌ 
ಓಂ ಅಹಃಸಂವರ್ತಕಾಯ ನಮಃ ಓಮ್‌ 
ಓಂ ವಹ್ನಯೇ ನಮಃ ಓಮ್‌ 

ಓಂ ಅನಿಲಾಯ ನಮಃ ಓಮ್‌ 


. ಓಂ ಧರಣೀಧರಾಯ ನಮಃ ಓಮ್‌ 
242. 
243. 
244. 
245. 
246. 
247. 
248. 
249. 
250. 
251. 
252. 
253. 
254. 
255. 


ಓಂ ಸುಪ್ರಸಾದಾಯ ನಮಃ ಓಮ್‌ 
ಓಂ ಪ್ರಸನ್ನಾತ್ಮನೇ ನಮ್‌ ಓಮ್‌ 
ಓಂ ವಿಶ್ವದ್ಧಶೇ ನಮಃ ಓಮ್‌ 

ಓಂ ವಿಶ್ವಭುಜೇ ನಮ್‌ ಓಮ್‌ 

ಓಂ ವಿಭವೇ ನಮಃ ಓಮ್‌ 

ಓಂ ಸತ್ಯರ್ತೇ ನಮಃ ಓಮ್‌ 

ಓಂ ಸತ್ಯತಯೇ ನಮಃ ಓಮ್‌ 

ಓಂ ಸಾಧವೇ ನಮಃ ಓಮ್‌ 

ಓಂ ಜಹ್ನವೇ ನಮಃ ಓಮ್‌ 

ಓಂ ನಾರಾಯಣಾಯ ನಮಃ ಓಮ್‌ 
ಓಂ ನರಾಯ ನಮಃ ಓಮ್‌ 

ಓಂ ಅಸಂಖ್ಯೇಯಾಯ ನಮಃ ಓಮ್‌ 
ಓಂ ಅಪ್ರಮೇಯಾತ್ಮನೇ ನಮಃ ಓಮ್‌ 
ಓಂ ವಿಶಿಷ್ಟಾಯ ನಮಃ ಓಮ್‌ 


-22- 


ಕೃಷ್ಣಾಷ್ಟಮೀ 


256. ಓಂ ಶಿಷ್ಠಕೃತೇ ನಮಃ ಓಮ್‌ 

257. ಓಂ ಶುಚಯೇ ನಮಃ ಓಮ್‌ 
258. ಓಂ ಸಿದ್ಧಾರ್ಥಾಯ ನಮಃ ಓಮ್‌ 
259. ಓಂ ಸಿದ್ಧಸಂಕಲ್ಹಾಯ ನಮಃ ಓಮ್‌ 
260. ಓಂ ಸಿದ್ಧಿದಾಯ ನಮಃ ಓಮ್‌ 
261. ಓಂ ಸಿದ್ಧಿಸಾಧನಾಯ ನಮಃ ಓಮ್‌ 
262. ಓಂ ವೃಷಾಹಿಣೇ ನಮಃ ಓಮ್‌ 
263. ಓಂ ವೃಷಭಾಯ ನಮಃ ಓಮ್‌ 
264. ಓಂ ವಿಷ್ಣವೇ ನಮಃ ಓಮ್‌ 

265. ಓಂ ವೃಷಪರ್ವಣೇ ನಮಃ ಓಮ್‌ 
266. ಓಂ ವರ್ಧನಾಯ ನಮಃ ಓಮ್‌ 
268. ಓಂ ವರ್ಧಮಾನಾಯ ನಮಃ ಓಮ್‌ 
269. ಓಂ ವಿವಿಕ್ತಾಯ ನಮಃ ಓಮ್‌ 
270. ಓಂ ಶ್ರುತಿಸಾಗರಾಯ ನಮಃ ಓಮ್‌ 
271. ಓಂ ಸುಭುಜಾಯ ನಮಃ ಓಮ್‌ 
272. ಓಂ ದುರ್ಧರಾಯ ನಮಃ ಓಮ್‌ 
273. ಓಂ ವಾಗಿನೇ ನಮಃ ಓಮ್‌ 

274. ಓಂ ಮಹೇಂದ್ರಾಯ ನಮಃ ಓಮ್‌ 
275. ಓಂ ವಸುದಾಯ ನಮಃ ಓಮ್‌ 
276. ಓಂ ವಸವೇ ನಮಃ ಓಮ್‌ 

277. ಓಂ ನೈಕರೂಪಾಯ ನಮಃ ಓಮ್‌ 
278. ಓಂ ಬೃಹದ್ರೂಪಾಯ ನಮಃ ಓಮ್‌ 
279. ಓಂ ಶಿಪಿವಿಷ್ಟಾಯ ನಮಃ ಓಮ್‌ 
280. ಓಂ ಪ್ರಕಾಶನಾಯ ನಮಃ ಓಮ್‌ 
281. ಓಂ ಓಜಸ್ತೇಜೋದ್ಯುತಿಧರಾಯ ನಮಃ ಓಮ್‌ 
282. ಓಂ ಪ್ರಕಾಶಾತ್ಮನೇ ನಮಃ ಓಮ್‌ 
283. ಓಂ ಪ್ರತಾಪನಾಯ ನಮಃ ಓಮ್‌ 
284. ಓಂ ಯದ್ದಾಯ ನಮಃ ಓಮ್‌ 


ಮ್‌ 


-23- 


ಕೃಷ್ಣ 


285. 
286, 
287. 
288, 
289. 
290, 
. ಓಂ ಶಶಿಬಿಂದವೇ ನಮಃ ಓಮ್‌ 
292. 
293. 
294. 


29 


ಡ್‌ 


295 


ಓಂ ಸ್ಪಷ್ಟಾಕ್ಚರಾಯ ನಮಃ ಓಮ್‌ 

ಓಂ ಮಂತ್ರಾಯ ನಮಃ ಓಮ್‌ 

ಓಂ ಚಂದ್ರಾಂಶವೇ ನಮಃ ಓಮ್‌ 

ಓಂ ಭಾಸ್ಕರದ್ಕುತಯೇ ನಮಃ ಓಮ್‌ 

ಓಂ ಅಮೃತಾಂಶೂದ್ಧವಾಯ ನಮಃ ಓಮ್‌ 
ಓಂ ಭಾನವೇ ನಮಃ ಓಮ್‌ 


ಓಂ ಸುರೇಶ್ವರಾಯ ನಮಃ ಓಮ್‌ 
ಓಂ ಔಷಧಾಯ ನಮಃ ಓಮ್‌ 
ಓಂ ಜಗತಃಸೇತವೇ ನಮಃ ಓಮ್‌ 


. ಓಂ ಸತ್ಯಧರ್ಮಪರಾಕ್ರಮಾಯ ನಮಃ ಓಮ್‌ 
296. 
297. 
298. 
299. 
300. 
301. 
302. 
303. 
304. 
305. 
306. 
307. 
308. 
309. 
310. 
311. 
312. 


ಓಂ ಭೂತಭವ್ಯಭವನ್ನಾಥಾಯ ನಮಃ ಓಮ್‌ 
ಓಂ ಪವನಾಯ ನಮಃ ಓಮ್‌ 

ಓಂ ಪಾವನಾಯ ನಮಃ ಓಮ್‌ 

ಓಂ ಅನಿಲಾಯ ನಮಃ ಓಮ್‌ 

ಓಂ ಕಾಮಘ್ಲೇ ನಮಃ ಓಮ್‌ 

ಓಂ ಕಾಮಕೃತೇ ನಮಃ ಓಮ್‌ 

ಓಂ ಕಾಂತಾಯ ನಮಃ ಓಮ್‌ 

ಓಂ ಕಾಮಾಯ ನಮಃ ಓಮ್‌ 
ಕಾಮಪ್ರದಾಯ ನಮಃ ಓಮ್‌ 

ಓಂ ಪ್ರಭವೇ ನಮಃ ಓಮ್‌ 

ಓಂ ಯುಗಾದಿಕೃತೇ ನಮಃ ಓಮ್‌ 
ಓಂ ಯುಗಾವರ್ತಾಯ ನಮಃ ಓಮ್‌ 
ಓಂ ಅನೇಕಮಾಯಾಯ ನಮಃ ಓಮ್‌ 
ಓಂ ಮಹಾಶನಾಯ ನಮಃ ಓಮ್‌ 
ಓಂ ಅದೃಶ್ಯಾಯ ನಮಃ ಓಮ್‌ 

ಓಂ ಅವ್ಯಕ್ತರೂಪಾಯ ನಮಃ ಓಮ್‌ 
ಓಂ ಸಹಸ್ರಜಿತೇ ನಮಃ ಓಮ್‌ 


-24- 


ಕೃಷ್ಣಷ್ವಮೀ 


313. 
314. 
315. 
316. 
- ಓಂ ಶಿಖಂಡಿನೇ ನಮಃ ಓಮ್‌ 


31 


ಇಷ್ಟಿ 


318. 
319. 
320. 
321. 
322. 
323. 
324. 
325. 
326. 
327. 
328. 
329. 
330. 
331. 
332. 
333. 
- ಓಂ ಸೃಂದಾಯ ನಮಃ ಓಮ್‌ 

- ಓಂ ಸೃಂದಧರಾಯ ನಮಃ ಓಮ್‌ 

. ಓಂ ಧುರ್ಯಾಯ ನಮಃ ಓಮ್‌ 

. ಓಂ ವರದಾಯ ನಮಃ ಓಮ್‌ 

. ಓಂ ವಾಯುವಾಹನಾಯ ನಮಃ ಓಮ್‌ 
. ಓಂ ವಾಸುದೇವಾಯ ನಮಃ ಓಮ್‌ 

. ಓಂ ಬೃಹದ್ಧಾನವೇ ನಮಃ ಓಮ್‌ 


ಓಂ ಅನಂತಜಿತೇ ನಮಃ ಓಮ್‌ 
ಓಂ ಇಷ್ಟಾಯ ನಮಃ ಓಮ್‌ 
ಓಂ ವಿಶಿಷ್ಟಾಯ ನಮಃ ಓಮ್‌ 
ಓಂ ಶಿಷ್ಟೇಷ್ಟಾಯ ನಮಃ ಓಮ್‌ 


ಓಂ ನಹುಷಾಯ ನಮಃ ಓಮ್‌ 
ಓಂ ವೃಷಾಯ ನಮಃ ಓಮ್‌ 

ಓಂ ಕ್ರೋಧಫ್ನೇ ನಮಃ ಓಮ್‌ 
ಓಂ ಕ್ರೋಧಕೃತೇ ಮಃ ಓಮ್‌ 

ಓಂ ಕರ್ತೇ ನಮಃ ಓಮ್‌ 

ಓಂ ವಿಶ್ವಬಾಹವೇ ನಮಃ ಓಮ್‌ 
ಓಂ ಮಹೀಧರಾಯ ನಮಃ ಓಮ್‌ 
ಓಂ ಅಚ್ಯುತಾಯ ನಮಃ ಓಮ್‌ 
ಓಂ ಪ್ರಥಿತಾಯ ನಮಃ ಓಮ್‌ 
ಓಂ ಪ್ರಾಣಾಯ ನಮಃ ಓಮ್‌ 
ಓಂ ಪ್ರಾಣದಾಯ ನಮಃ ಓಮ್‌ 
ಓಂ ವಾಸವಾನುಜಾಯ ನಮಃ ಓಮ್‌ 
ಓಂ ಅಪಾಂನಿಧಯೇ ನಮಃ ಓಮ್‌ 
ಓಂ ಅಧಿಷ್ಠಾನಾಯ ನಮಃ ಓಮ್‌ 
ಓಂ ಅಪ್ರಮತ್ತಾಯ ನಮಃ ಓಮ್‌ 
ಓಂ ಪ್ರತಿಷ್ಠಿತಾಯ ನಮಃ ಓಮ್‌ 


25. 


ಕೃಷ್ಣಾಷ್ಟಮೀ 


341. ಓಂ ಆದಿದೇವಾಯ ನಮಃ ಓಮ್‌ 
342. ಓಂ ಪುರಂದರಾಯ ನಮಃ.ಓಮ್‌ 
343. ಓಂ ಅಶೋಕಾಯ ನಮಃ ಓಮ್‌ 
344. ಓಂ ತಾರಣಾಯ ನಮಃ ಓಮ್‌ 
345. ಓಂ ತಾರಾಯ ನಮಃ ಓಮ್‌ 

346. ಓಂ ಶೂರಾಯ ನಮಃ ಓಮ್‌ 
347. ಓಂ ಶೌರಯೇ ನಮಃ ಓಮ್‌ 

348. ಓಂ ಜನೇಶ್ವರಾಯ ನಮಃ ಓಮ್‌ 
349. ಓಂ ಅನುಕೂಲಾಯ ನಮಃ ಓಮ್‌ 
350. ಓಂ ಶತಾವರ್ತಾಯ ನಮಃ ಓಮ್‌ 
351. ಓಂ ಪದ್ಮಿನೇ ನಮಃ ಓಮ್‌ 

352. ಓಂ ಪದನಿಭೇಕ್ಷಣಾಯ ನಮಃ ಓಮ್‌ 
353. ಓಂ ಪದ್ಮನಾಭಾಯ ಮಃ ಓಮ್‌ 
354. ಓಂ ಅರವಿಂದಾಕ್ಷಾಯ ನಮಃ ಓಮ್‌ 
355. ಓಂ ಪದ್ಮಗರ್ಭಾಯ ನಮಃ ಓಮ್‌ 
356. ಓಂ ಶರೀರಭೃತೇ ನಮಃ ಓಮ್‌ 
357. ಓಂ ಮಹರ್ದ್ವಯೇ ನಮಃ ಓಮ್‌ 
358. ಓಂ ಯದ್ದಾಯ ನಮಃ ಓಮ್‌ 

359. ಓಂ ವೃದ್ಧಾತ್ಮನೇ ನಮಃ ಓಮ್‌ 

360. ಓಂ ಮಹಾಕಾಯ ನಮಃ ಓಮ್‌ 
361. ಓಂ ಗರುಡಧ್ವಜಾಯ ನಮಃ ಓಮ್‌ 
362. ಓಂ ಅತುಲಾಯ ನಮಃ ಓಮ್‌ 
363. ಓಂ ಶರಭಾಯ ನಮಃ ಓಮ್‌ 

364. ಓಂ ಭೀಮಾಯ ನಮಃ ಓಮ್‌ 

365. ಓಂ ಸಮಯಜ್ಞಾಯ ನಮಃ ಓಮ್‌ 
366. ಓಂ ಹವಿರ್ಹರಯೇ ನಮಃ ಓಮ್‌ 
367. ಓಂ ಸರ್ವಲಕ್ಷಣಲಕ್ಷಿಣ್ಯಾಯ ನಮಃ ಓಮ್‌ 
368. ಓಂ ಲಕ್ಷ್ಮೀವತೇ ನಮಃ ಓಮ್‌ 


-26- 


ಕೃಷ್ಣಷ್ಪಮೀ 


369. 
370. 
. ಓಂ ರೋಹಿತಾಯ ನಮ್‌ ಓಮ್‌ 


37 


— 


372. 
373. 
374. 
375. 
376. 
377. 
. ಓಂ ವೇಗವತೇ ನಮಃ ಓಮ್‌ 

. ಓಂ ಅಮಿತಾಶನಾಯ ನಮಃ ಓಮ್‌ 
ಓಂ ಉದ್ದವಣ್ಣೋಭಣಾಯ ನಮಃ ಓಮ್‌ 
. ಓಂ ದೇವಾಯ ನಮಃ ಓಮ್‌ 

. ಓಂ ಶ್ರೀಗರ್ಭಾಯ ನಮಃ ಓಮ್‌ 

- ಓಂ ಪರಮೇಶ್ವರಾಯ ನಮಃ ಓಮ್‌ 

. ಓಂ ಕರಣಾಯ ನಮಃ ಓಮ್‌ 

. ಓಂ ಕಾರಣಾಯ ನಮಃ ಓಮ್‌ 

. ಓಂ ಕರ್ತೇ ನಮಃ ಓಮ್‌ 

. ಓಂ ವಿಕರ್ತೇ ನಮಃ ಓಮ್‌ 

. ಓಂ ಗಹನಾಯ ನಮಃ ಓಮ್‌ 

. ಓಂ ಗುಹಾಯ ನಮಃ ಓಮ್‌ 

- ಓಂ ವ್ಯವಸಾಯಾಯ ನಮಃ ಓಮ್‌ 

ಓಂ ವ್ಯವಸ್ಥಾನಾಯ ನಮಃ ಓಮ್‌ 

. ಓಂ ಸಂಸ್ಥಾನಾಯ ನಮಃ ಓಮ್‌ 

ಓಂ ಸ್ಥಾನದಾಯ ನಮಃ ಓಮ್‌ 

. ಓಂ ಧ್ರುವಾಯ ನಮಃ ಓಮ್‌ 

- ಓಂ ಪರರ್ದ್ವಯೇ ನಮಃ ಓಮ್‌ 

. ಓಂ ಪರಮಾಯ ನಮಃ ಓಮ್‌ 


ಓಂ ಸಮಿತಿಂಜಯಾಯ ನಮಃ ಓಮ್‌ 
ಓಂ ವಿಕ್ಚರಾಯ ನಮಃ ಓಮ್‌ 


ಓಂ ಮಾರ್ಗಾಯ ನಮಃ ಓಮ್‌ 

ಓಂ ಹೇತವೇ ನಮಃ ಓಮ್‌ 

ಓಂ ದಾಮೋದರಾಯ ನಮಃ ಓಮ್‌ 
ಓಂ ಸಹಾಯ ನಮಃ ಓಮ್‌ 

ಓಂ ಮಹೀಧರಾಯ ನಮಃ ಓಮ್‌ 
ಓಂ ಮಹಾಭಾಗಾಯ ನಮಃ ಓಮ್‌ 


-27- 


ಕೃಷ್ಣಾಷ್ಟಮೀ 


397. ಓಂ ಸಷ್ಟಾಯ ನಮಃ ಓಮ್‌ 

398. ಓಂ ತುಷ್ಟಾಯ ನಮಃ ಓಮ್‌ 
399. ಓಂ ಪುಷ್ಠಾಯ ನಮಃ ಓಮ್‌ 
400. ಓಂ ಶುಭೇಕ್ಷಣಾಯ ನಮಃ ಓಮ್‌ 
401. ಓಂ ರಾಮಾಯ ನಮಃ ಓಮ್‌ 
402. ಓಂ ವಿರಾಮಾಯ ನಮಃ ಓಮ್‌ 
403. ಓಂ ವಿರಜಾಯ ನಮಃ ಓಮ್‌ 
404. ಓಂ ಮಾರ್ಗಾಯ ನಮಃ ಓಮ್‌ 
405. ಓಂ ನೇಯಾಯ ನಮಃ ಓಮ್‌ 
406. ಓಂ ನಯಾಯ ನಮಃ ಓಮ್‌ 
407. ಓಂ ಅನಯಾಯ ನಮಃ ಓಮ್‌ 
408. ಓಂ ವೀರಾಯ ನಮಃ ಓಮ್‌ 
409. ಓಂ ಶಕ್ತಿಮತಾಂ ಶ್ರೇಷ್ಠಾಯ ನಮಃ ಓಮ್‌ 
410. ಓಂ ಧರ್ಮಾಯ ನಮಃ ಓಮ್‌ 
411. ಓಂ ಧರ್ಮವಿದೇ ನಮಃ ಓಮ್‌ 
412. ಓಂ ಉತ್ತಮಾಯ ನಮಃ ಓಮ್‌ 
413. ಓಂ ವೈಕುಂಠಾಯ ನಮಃ ಓಮ್‌ 
414. ಓಂ ಪುರುಷಾಯ ನಮಃ ಓಮ್‌ 
415.ಓಂ ಪ್ರಾಣಾಯ ನಮಃ ಓಮ್‌ 
416. ಓಂ ಪ್ರಾಣದಾಯ ನಮಃ ಓಮ್‌ 
417. ಓಂ ಪ್ರಣವಾಯ ನಮಃ ಓಮ್‌ 
418. ಓಂ ಪೃಥವೇ ನಮಃ ಓಮ್‌ 

419. ಓಂ ಹಿರಣ್ಯಗರ್ಭಾಯ ನಮಃ ಓಮ್‌ 
420. ಓಂ ಶತ್ರುಘ್ನಾಯ ನಮಃ ಓಮ್‌ 
421. ಓಂ ವ್ಯಾಪ್ತಾಯ ನಮಃ ಓಮ್‌ 
422. ಓಂ ವಾಯವೇ ನಮಃ ಓಮ್‌ 
423. ಓಂ ಅಧೋಕ್ಬಜಾಯ ನಮಃ ಓಮ್‌ 
424. ಓಂ ಯತವೇ ನಮಃ ಓಮ್‌ 


-28- 


ಡು 
ಕೃಷ್ಣಾಪ್ಪಮೀ 


425. 
426. 
.ಓಂ ಪರಮೇಷ್ಠಿನೇ ನಮಃ ಓಮ್‌ 
428. 
429. 
430. 
. ಓಂ ದಕ್ಷಾಯ ನಮಃ ಓಮ್‌ 
432, 
433, 
434. 
435. 
436. 
437. 
438. 
439. 
440. 
441. 
442. 
443. 
444. 
445. 
446. 
447. 
448. 
449, 
450. 
451. 
452. 


42 


ಇ 


43 


ಹಾ 


ಓಂ ಸುದರ್ಶನಾಯ ನಮಃ ಓಮ್‌ 
ಓಂ ಕಾಲಾಯ ನಮಃ ಓಮ್‌ 


ಓಂ ಪರಿಗ್ರಹಾಯ ನಮಃ ಓಮ್‌ 
ಓಂ ಉಗ್ರಾಯ ನಮಃ ಓಮ್‌ 
ಓಂ ಸಂವತ್ಸರಾಯ ನಮಃ ಓಮ್‌ 


ಓಂ ವಿಶ್ರಾಮಾಯ ನಮಃ ಓಮ್‌ 
ಓಂ ವಿಶ್ವದಕ್ಷಿಣಾಯ ನಮಃ ಓಮ್‌ 
ಓಂ ವಿಸ್ತಾರಾಯ ನಮಃ ಓಮ್‌ 

ಓಂ ಸ್ಥಾವರಾಯ ನಮಃ ಓಮ್‌ 

ಓಂ ಸ್ಥಾಣವೇ ನಮಃ ಓಮ್‌ 

ಓಂ ಪ್ರಮಾಣಾಯ ನಮಃ ಓಮ್‌ 
ಓಂ ಬೀಜಾಯ ನಮಃ ಓಮ್‌ 

ಓಂ ಅವ್ಯಯಾಯ ನಮಃ ಓಮ್‌ 
ಓಂ ಅರ್ಥಿಯ ನಮಃ ಓಮ್‌ 

ಓಂ ಅನರ್ಥಾಯ ನಮಃ ಓಮ್‌ 

ಓಂ ಮಹಾಕೋಶಾಯ ನಮಃ ಓಮ್‌ 
ಓಂ ಮಹಾಭೋಗಾಯ ನಮಃ ಓಮ್‌ 
ಓಂ ಮಹಾಧನಾಯ ನಮಃ ಓಮ್‌ 
ಓಂ ಅನಿರ್ವಿಣ್ಣಾಯ ನಮಃ ಓಮ್‌ 
ಓಂ ಸ್ಥವಿಷ್ಠಾಯ ನಮಃ ಓಮ್‌ 

ಓಂ ಭುವೇ ನಮಃ ಓಮ್‌ 

ಓಂ ಧರ್ಮಯೂಪಾಯ ನಮಃ ಓಮ್‌ 
ಓಂ ಮಹಾಮಖಾಯ ನಮಃ ಓಮ್‌ 
ಓಂ ನಕ್ಷತ್ರನೇಮಯೇ ನಮಃ ಓಮ್‌ 
ಓಂ ನಕ್ಷತ್ರಿಣೇ ನಮಃ ಓಮ್‌ 

ಓಂ ಕ್ಷಮಾಯ ನಮಃ ಓಮ್‌ 


-29- 


ೃಷ್ಣಪ್ವಮೀ 


453, 
454. 
455, 
456. 
457. 
458. 
459, 
460. 
461. 
462. 
463. 
. ಓಂ ಉತ್ತಮಾಯ ನಮಃ ಓಮ್‌ 
465. 
466. 
467. 
468. 
469. 
470. 
471. 
472, 
473. 
474. 
475. 
476. 
477. 
478, 
479. 
480. 


464 


ಓಂ ಕ್ಷಾಮಾಯ ನಮಃ ಓಮ್‌ 

ಓಂ ಸಮೀಹನಾಯ ನಮಃ ಓಮ್‌ 
ಓಂ ಯಜ್ಞ ಇಜ್ಯಾಯ ನಮಃ ಓಮ್‌ 
ಓಂ ಮಹೇಜ್ಯಾಯ ನಮಃ ಓಮ್‌ 
ಓಂ ಕ್ರತವೇ ನಮಃ ಓಮ್‌ 

ಓಂ ಸತ್ರಾಯ ನಮಃ ಓಮ್‌ 

ಓಂ ಸತಾಂ ಗತಯೇ ನಮಃ ಓಮ್‌ 
ಓಂ ಸರ್ವದರ್ಶಿನೇ ನಮಃ ಓಮ್‌ 
ಓಂ ವಿಮುಕ್ತಾತ್ಸನೇ ನಮಃ ಓಮ್‌ 
ಓಂ ಸರ್ವಜ್ಞಾಯ ನಮಃ ಓಮ್‌ 
ಓಂ ಜ್ಞಾನಾಯ ನಮಃ ಓಮ್‌ 


ಓಂ ಸುವ್ರತಾಯ ನಮಃ ಓಮ್‌ 
ಓಂ ಸುಮುಖಾಯ ನಮಃ ಓಮ್‌ 
ಓಂ ಸೂಕ್ಷ್ಮಾಯ ನಮಃ ಓಮ್‌ 

ಓಂ ಸುಘೋಷಾಯ ನಮಃ ಓಮ್‌ 
ಓಂ ಸುಹೃದಾಯ ನಮಃ ಓಮ್‌ 
ಓಂ ಸುಹೃತೇ ನಮಃ ಓಮ್‌ 

ಓಂ ಮನೋಹರಾಯ ನಮಃ ಓಮ್‌ 
ಓಂ ಜಿತಕ್ರೋಧಾಯ ನಮಃ ಓಮ್‌ 
ಓಂ ವೀರಬಾಹವೇ ನಮಃ ಓಮ್‌ 
ಓಂ ವಿದಾರಣಾಯ ನಮಃ ಓಮ್‌ 
ಓಂ ಸ್ವಾಪನಾಯ ನಮಃ ಓಮ್‌ 

ಓಂ ಸ್ವವಶಾಯ ನಮಃ ಓಮ್‌ 

ಓಂ ವ್ಯಾಪಿನೇ ನಮಃ ಓಮ್‌ 

ಓಂ ನೈಕಾತ್ಮನೇ ನಮಃ ಓಮ್‌ 

ಓಂ ಅನೇಕಕರ್ಮಕೃತೇ ನಮಃ ಓಮ್‌ 
ಓಂ ವತ್ತರಾಯ ನಮಃ ಓಮ್‌ 


-30- 


ೃಷ್ಣಪ್ಟಮೀ 


481. ಓಂ ವತ್ತಲಾಯ ನಮ್‌ ಓಮ್‌ 
482. ಓಂ ವತ್ತಿನೇ ನಮಃ ಓಮ್‌ 

483. ಓಂ ರತ್ನಗರ್ಭಾಯ ನಮಃ ಓಮ್‌ 
484. ಓಂ ಧನೇಶ್ವರಾಯ ನಮಃ ಓಮ್‌ 
485. ಓಂ ಧರ್ಮಕೃತೇ ನಮಃ ಓಮ್‌ 
486. ಓಂ ಧರ್ಮಗುಪೇ ನಮಃ ಓಮ್‌ 
487. ಓಂ ಧರ್ಮಿಣೇ ನಮಃ ಓಮ್‌ 
488. ಓಂ ಸದಸತ್‌ಕ್ಷರಾಯ ನಮಃ ಓಮ್‌ 
489. ಓಂ ಅಕ್ಬರಾಯ ನಮಃ ಓಮ್‌ 
490. ಓಂ ಅವಿಜ್ಞಾತ್ರೇ ನಮಃ ಓಮ್‌ 
491. ಓಂ ಸಹಸ್ರಾಂಶವೇ ನಮಃ ಓಮ್‌ 
492. ಓಂ ವಿಧಾತ್ರೇ ನಮಃ ಓಮ್‌ 

493. ಓಂ ಕೃತಲಕ್ಷಣಾಯ ನಮಃ ಓಮ್‌ 
494. ಓಂ ಗಭಸ್ತಿನೇಮಯೇ ನಮಃ ಓಮ್‌ 
495. ಓಂ ಸತ್ವಸ್ಯಾಯ ನಮಃ ಓಮ್‌ 
496. ಓಂ ಸಿಂಹಾಯ ನಮಃ ಓಮ್‌ 
497. ಓಂ ಭೂತಮಹೇಶ್ವರಾಯ ನಮಃ ಓಮ್‌ 
498. ಓಂ ಆದಿದೇವಾಯ ನಮಃ ಓಮ್‌ 
499. ಓಂ ಮಹಾದೇವಾಯ ನಮಃ ಓಮ್‌ 
500. ಓಂ ದೇವೇಶಾಯ ನಮಃ ಓಮ್‌ 
501. ಓಂ ದೇವಭ್ಯತೇ ನಮಃ ಓಮ್‌ 
502. ಓಂ ಗುರವೇ ನಮಃ ಓಮ್‌ 

503. ಓಂ ಉತ್ತಮಾಯ ನಮಃ ಓಮ್‌ 
504. ಓಂ ಗೋಪತಯೇ ನಮಃ ಓಮ್‌ 
505. ಓಂ ಗೋಪ್ತೇ ನಮಃ ಓಮ್‌ 

506. ಓಂ ಜ್ಞಾನಗಮ್ಯಾಯ ನಮಃ ಓಮ್‌ 
507. ಓಂ ಪುರಾತನಾಯ ನಮಃ ಓಮ್‌ 
508. ಓಂ ಶರೀರಿಣೇ ನಮಃ ಓಮ್‌ 


ಣ್‌ 


-31- 


ಕೃಷ್ಣಾಷ್ಠಮೀ 


509. 
510. 
511. 
512. 
513. 
514. 
. ಓಂ ಸೋಮಾಯ ನಮಃ ಓಮ್‌ 

. ಓಂ ಪುರುಜಿತೇ ನಮಃ ಓಮ್‌ 

. ಓಂ ಪುರುಸತ್ತಮಾಯ ನಮಃ ಓಮ್‌ 

- ಓಂ ವಿನಿಯೋಜ್ಯಾಯ ನಮಃ ಓಮ್‌ 

- ಓಂ ಸತ್ಯಸಂಧಾಯ ನಮಃ ಓಮ್‌ 

. ಓಂ ದಾಶಾರ್ಹಾಯ ನಮಃ ಓಮ್‌ 

. ಓಂ ಸಾತ್ವತಾಂ ಪತಯೇ ನಮಃ ಓಮ್‌ 

. ಓಂ ಜೀವಾಯ ನಮಃ ಓಮ್‌ 

- ಓಂ ವಿನಯಿತ್ರೇ ನಮಃ ಓಮ್‌ 

- ಓಂ ಸಾಕ್ಷಿಣೇ ನಮಃ ಓಮ್‌ 

. ಓಂ ಮುಕುಂದಾಯ ನಮಃ ಓಮ್‌ 

. ಓಂ ಅಮಿತವಿಕ್ರಮಾಯ ನಮಃ ಓಮ್‌ 

. ಓಂ ಅಂಭೋನಿಧಯೇ ನಮಃ ಓಮ್‌ 

- ಓಂ ಅನಂತಾತ್ಮನೇ ನಮಃ ಓಮ್‌ 

. ಓಂ ಮಹೋದಧಿಶಯಾಯ ನಮಃ ಓಮ್‌ 
. ಓಂ ಅಂತಕಾಯ ನಮಃ ಓಮ್‌ 

. ಓಂ ಅಜಾಯ ನಮ್‌ ಓಮ್‌ 

. ಓಂ ಮಹಾರ್ಹಾಯ ನಮಃ ಓಮ್‌ 

- ಓಂ ಸ್ವಾಭಾವ್ಯಾಯ ನಮಃ ಓಮ್‌ 

. ಓಂ ಜಿತಾಮಿತ್ರಾಯ ನಮಃ ಓಮ್‌ 

. ಓಂ ಪ್ರಮೋದನಾಯ ನಮಃ ಓಮ್‌ 

. ಓಂ ಆನಂದಾಯ ನಮಃ ಓಮ್‌ 


ಓಂ ಭೂತಕೃತೇ ನಮಃ ಓಮ್‌ 

ಓಂ ಭೋಕ್ವೇ ನಮಃ ಓಮ್‌ ' 

ಓಂ ಕಪೀಂದ್ರಾಯ ನಮಃ ಓಮ್‌ 
ಓಂ ಭೂರಿದಕ್ಷಿಣಾಯ ನಮಃ ಓಮ್‌ 
ಓಂ ಸೋಮಪಾಯ ನಮಃ ಓಮ್‌ 
ಓಂ ಅಮೃತಪಾಯ ನಮಃ ಓಮ್‌ 


-32- 


ೃಷ್ಣಪ್ಪಮೀ 


537. 
538. 
539, 
540. 
541. 
542, 
543. 
544, 
. ಓಂ ತ್ರಿಪದಾಯ ನಮಃ ಓಮ್‌ 

- ಓಂ ತ್ರಿದಶಾಧ್ಯಕ್ಷಾಯ ನಮಃ ಓಮ್‌ 

- ಓಂ ಮಹಾಶೃಂಗಾಯ ನಮಃ ಓಮ್‌ 

- ಓಂ ಕೃತಾಂತಕ್ಕತೇ ನಮಃ ಓಮ್‌ 

, ಓಂ ಮಹಾವರಾಹಾಯ ನಮಃ ಓಮ್‌ 
. ಓಂ ಗೋವಿಂದಾಯ ನಮಃ ಓಮ್‌ 

. ಓಂ ಸುಷೇಣಾಯ ನಮಃ ಓಮ್‌ 

. ಓಂ ಕನಕಾಂಗದಿನೇ ನಮಃ ಓಮ್‌ 

. ಓಂ ಗುಹ್ಯಾಯ ನಮಃ ಓಮ್‌ 

. ಓಂ ಗಭೀರಾಯ ನಮಃ ಓಮ್‌ 

. ಓಂ ಗಹನಾಯ ನಮ್‌ ಓಮ್‌ 

. ಓಂ ಗುಪ್ತಾಯ ನಮಃ ಓಮ್‌ 

. ಓಂ ಚಕ್ರಗದಾಧರಾಯ ನಮಃ ಓಮ್‌ 
. ಓಂ ವೇಧಸೇ ನಮಃ ಓಮ್‌ 

- ಓಂ ಸ್ವಾಂಗಾಯ ನಮಃ ಓಮ್‌ 

. ಓಂ ಜಿತಾಯ ನಮಃ ಓಮ್‌ 

- ಓಂ ಕೃಷ್ಣಾಯ ನಮಃ ಓಮ್‌ 

. ಓಂ ದೃಢಾಯ ನಮಃ ಓಮ್‌ 

. ಓಂ ಸಂಕರ್ಷಣಾಯ ನಮಃ ಓಮ್‌ 

- ಓಂ ಅಚ್ಯುತಾಯ ನಮಃ ಓಮ್‌ 


ಓಂ ನಂದನಾಯ ನಮಃ ಓಮ್‌ 

ಓಂ ನಂದಾಯ ನಮಃ ಓಮ್‌ 

ಓಂ ಸತ್ಯಧರ್ಮಾಯ ನಮಃ ಓಮ್‌ 
ಓಂ ತ್ರಿವಿಕ್ರಮಾಯ ನಮಃ ಓಮ್‌ 

ಓಂ ಮಹರ್ಷಯೇ ನಮಃ ಓಮ್‌ 

ಓಂ ಕಪಿಲಾಚಾರ್ಯಾಯ ನಮಃ ಓಮ್‌ 
ಓಂ ಕೃತಜ್ಞಾಯ ನಮಃ ಓಮ್‌ 

ಓಂ ಮೇದಿನೀಪತಯೇ ನಮಃ ಓಮ್‌ 


-33- 


ಕೃಷ್ಣಾಷ್ಟಮೀ 


565. ಓಂ ವರುಣಾಯ ನಮಃ ಓಮ್‌ 
566. ಓಂ ವಾರುಣಾಯ ನಮಃ ಓಮ್‌ 
567. ಓಂ ವೃಕ್ಷುಯ ನಮಃ ಓಮ್‌ 

567. ಓಂ ಪುಷ್ಕರಾಕ್ಷಾಯ ನಮಃ ಓಮ್‌ 
569. ಓಂ ಮಹಾಮನಸೇ ನಮಃ ಓಮ್‌ 
570. ಓಂ ಭಗವತೇ ನಮಃ ಓಮ್‌ 

571. ಓಂ ಭಗಘ್ನ್ಲೇ ನಮಃ ಓಮ್‌ 

572. ಓಂ ನಂದಿನೇ ನಮಃ ಓಮ್‌ 

573. ಓಂ ವನಮಾಲಿನೇ ನಮಃ ಓಮ್‌ 
574. ಓಂ ಹಲಾಯುಧಾಯ ನಮಃ ಓಮ್‌ 
575. ಓಂ ಆದಿತ್ಯಾಯ ನಮಃ ಓಮ್‌ 
576. ಓಂ ಜ್ಯೋತಿರಾದಿತ್ಯಾಯ ನಮಃ ಓಮ್‌ 
577. ಓಂ ಸಹಿಷ್ಣವೇ ನಮಃ ಓಮ್‌ 

578. ಓಂ ಗತಿಸತ್ತಮಾಯ ನಮಃ ಓಮ್‌ 
579. ಓಂ ಸುಧನ್ಹನೇ ನಮಃ ಓಮ್‌ 

580. ಓಂ ಖಂಡಪರಶವೇ ನಮಃ ಓಮ್‌ 
581. ಓಂ ದಾರುಣಾಯ ನಮಃ ಓಮ್‌ 
582. ಓಂ ದ್ರವಿಣಪ್ರದಾಯ ನಮಃ ಓಮ್‌ 
583. ಓಂ ದಿವಃಸ್ಪೃಶೇ ನಮಃ ಓಮ್‌ 
584. ಓಂ ಸರ್ವದೃಶೇ ನಮಃ ಓಮ್‌ 

585. ಓಂ ವ್ಯಾಸಾಯ ನಮಃ ಓಮ್‌ 

586. ಓಂ ವಾಚಸ್ಪತಯೇ ನಮಃ ಓಮ್‌ 
587. ಓಂ ಅಯೋನಿಜಾಯ ನಮಃ ಓಮ್‌ 
587. ಓಂ ತ್ರಿಸಾಮ್ನೇ ನಮಃ ಓಮ್‌ 

589. ಓಂ ಸಾಮಗಾಯ ನಮ; ಓಮ್‌ 
590. ಓಂ ಸಾಮ್ನೇ ನಮಃ ಓಮ್‌ 

591. ಓಂ ನಿರ್ವಾಣಾಯ ನಮಃ ಓಮ್‌ 
592. ಓಂ ಭೇಷಜಾಯ ನಮಃ ಓಮ್‌ 


-34- 


ಕೃಷ್ಣಾಪ್ಠಮೀ 


593. ಓಂ ಭಿಷಜೇ ನಮಃ ಓಮ್‌ 

594. ಓಂ ಸನ್ಯಾಸಕ್ಕಚ್ಛಮಾಯ ನಮಃ ಓಮ್‌ 
595. ಓಂ ಶಾಂತಾಯ ನಮಃ ಓಮ್‌ 
596. ಓಂ ನಿಷ್ಠಾಯ್ಕೆ ನಮಃ ಓಮ್‌ 

597. ಓಂ ಶಾಂತ್ಕೈ ನಮಃ ಓಮ್‌ 

598. ಓಂ ಪರಾಯಣಾಯ ನಮಃ ಓಮ್‌ 
599. ಓಂ ಶುಭಾಂಗಾಯ ನಮಃ ಓಮ್‌ 
600. ಓಂ ಶಾಂತಿದಾಯ ನಮಃ ಓಮ್‌ 
601. ಓಂ ಸ್ರಷ್ಟೇ ನಮಃ ಓಮ್‌ 

602. ಓಂ ಕುಮುದಾಯ ನಮಃ ಓಮ್‌ 
603. ಓಂ ಕುವಲೇಶಯಾಯ ನಮಃ ಓಮ್‌ 
604. ಓಂ ಗೋಹಿತಾಯ ನಮಃ ಓಮ್‌ 
605. ಓಂ ಗೋಪತಯೇ ನಮಃ ಓಮ್‌ 
606. ಓಂ ಗೋಪ್ರೇ ನಮಃ ಓಮ್‌ 

607. ಓಂ ವೃಷಭಾಕ್ಷಾಯ ನಮಃ ಓಮ್‌ 
608. ಓಂ ವೃಷಪ್ರಿಯಾಯ ನಮಃ ಓಮ್‌ 
609. ಓಂ ಆನಿವೃತ್ತಿನೇ ನಮಃ ಓಮ್‌ 

610. ಓಂ ನಿವೃತ್ತಾತ್ಮನೇ ನಮಃ ಓಮ್‌ 
611. ಓಂ ಸಂಕ್ಷೇಪ್ರೇ ನಮಃ ಓಮ್‌ 

612. ಓಂ ಕ್ಷೇಮಕೃತೇ ನಮಃ ಓಮ್‌ 

613. ಓಂ ಶಿವಾಯ ನಮಃ ಓಮ್‌ 

614. ಓಂ ಶ್ರೀವತ್ತವಕ್ಷಸೇ ನಮಃ ಓಮ್‌ 
615. ಓಂ ಶ್ರೀವಾಸಾಯ ನಮಃ ಓಮ್‌ 
616. ಓಂ ಶ್ರೀಪತಯೇ ನಮಃ ಓಮ್‌ 

617. ಓಂ ಶ್ರೀಮತಾಂ ವರಾಯ ನಮಃ ಓಮ್‌ 
618. ಓಂ ಶ್ರೀದಾಯ ನಮಃ ಓಮ್‌ 

619. ಓಂ ಶ್ರೀಶಾಯ ನಮಃ ಓಮ್‌ 

620. ಓಂ ಶ್ರೀನಿವಾಸಾಯ ನಮಃ ಓಮ್‌ 


-35- 


ಕೃಷ್ಣಸ್ತಯೀ 


- ಓಂ ಶ್ರೀನಿಧಯೇ ನಮಃ ಓಮ್‌ 

. ಓಂ ಶ್ರೀವಿಭಾವನಾಯ ನಮಃ ಓಮ್‌ 
. ಓಂ ಶ್ರೀಧರಾಯ ನಮಃ ಓಮ್‌ 

. ಓಂ ಶ್ರೀಕರಾಯ ನಮಃ ಓಮ್‌ 

. ಓಂ ಶ್ರೇಯಸೇ ನಮಃ ಓಮ್‌ 

. ಓಂ ಶ್ರೀಮತೇ ನಮಃ ಓಮ್‌ 

. ಓಂ ಲೋಕತ್ರಯಾಶ್ರಯಾಯ ನಮಃ ಓಮ್‌ 
. ಓಂ ಸ್ಪಕ್ಷಾಯ ನಮಃ ಓಮ್‌ 

- ಓಂ ಸ್ವಂಗಾಯ ನಮಃ ಓಮ್‌ 

. ಓಂ ಶತಾನಂದಾಯ ನಮಃ ಓಮ್‌ 

. ಓಂ ನಂದಯೇ ನಮಃ ಓಮ್‌ 

- ಓಂ ಜ್ಯೋತಿರ್ಗಣೇಶ್ವರಾಯ ನಮಃ ಓಮ್‌ 
- ಓಂ ವಿಜಿತಾತ್ಮನೇ ನಮಃ ಓಮ್‌ 

. ಓಂ ವಿಧೇಯಾತ್ಮನೇ ನಮಃ ಓಮ್‌ 
.ಓಂ ಸತ್ಕೀರ್ತಯೇ ನಮಃ ಓಮ್‌ 

. ಓಂ ಛಿನ್ನಸಂಶಯಾಯ ನಮಃ ಓಮ್‌ 
. ಓಂ ಉದೀರ್ಣಾಯ ನಮಃ ಓಮ್‌ 
ಓಂ ಸರ್ವಶಶ್ಚಕ್ಷುಷೇ ನಮಃ ಓಮ್‌ 

. ಓಂ ಅನೀಶಾಯ ನಮಃ ಓಮ್‌ 
ಓಂ ಶಾಶ್ಚತಾಯ ನಮಃ ಓಮ್‌ 

. ಓಂ ಸ್ಥಿರಾಯ ನಮಃ ಓಮ್‌ 

, ಓಂ ಭೂಶಯಾಯ ನಮಃ ಓಮ್‌ 

. ಓಂ ಭೂಷಣಾಯ ನಮಃ ಓಮ್‌ 

. ಓಂ ಭೂತಯೇ ನಮಃ ಓಮ್‌ 

. ಓಂ ವಿಶೋಕಾಯ ನಮಃ ಓಮ್‌ 

. ಓಂ ಶೋಕನಾಶನಾಯ ನಮಃ ಓಮ್‌ 
- ಓಂ ಅರ್ಚಿಷ್ಠತ್ರೇ ನಮಃ ಓಮ್‌ 

. ಓಂ ಅರ್ಚಿತಾಯ ನಮಃ ಓಮ್‌ 


-36- 


ಕೃಷ್ಣಾಷ್ಟಮೀ 


649. 
650. 
651. 
652. 
653. 
- ಓಂ ಪ್ರದ್ಯುಮ್ನಾಯ ನಮಃ ಓಮ್‌ 
655. 
ಓಂ ಕಾಲನೇಮಿನಿಫ್ಲೇ ನಮಃ ಓಮ್‌ 

. ಓಂ ವೀರಾಯ ನಮಃ ಓಮ್‌ 

. ಓಂ ಶೂರಾಯ ನಮಃ ಓಮ್‌ 

- ಓಂ ಸೂರಿಜನೇಶ್ವರಾಯ ನಮ್‌ ಓಮ್‌ 
- ಓಂ ತ್ರಿಲೋಕಾತ್ಮನೇ ನಮಃ ಓಮ್‌ 

. ಓಂ ತ್ರಿಲೋಕೇಶಾಯ ನಮಃ ಓಮ್‌ 

. ಓಂ ಕೇಶವಾಯ ನಮಃ ಓಮ್‌ 

. ಓಂ ಕೇಶಿಫ್ಲೇ ನಮಃ ಓಮ್‌ 

. ಓಂ ಹರಯೇ ನಮಃ ಓಮ್‌ 

. ಓಂ ಕಾಮದೇವಾಯ ನಮಃ ಓಮ್‌ 

. ಓಂ ಕಾಮಪಾಲಾಯ ನಮಃ ಓಮ್‌ 

. ಓಂ ಕಾಮಿನೇ ನಮಃ ಓಮ್‌ 

. ಓಂ ಕಾಂತಾಯ ನಮಃ ಓಮ್‌ 

- ಓಂ ಕೃತಾಗಮಾಯ ನಮಃ ಓಮ್‌ 

. ಓಂ ಅನಿರ್ದೇಶ್ಯವಪುಷೇ ನಮಃ ಓಮ್‌ 
- ಓಂ ವಿಷ್ಣವೇ ನಮಃ ಓಮ್‌ 

. ಓಂ ವೀರಾಯ ನಮಃ ಓಮ್‌ 

. ಓಂ ಅನಂತಾಯ ನಮಃ ಓಮ್‌ 

. ಓಂ ಧನಂಜಯಾಯ ನಮಃ ಓಮ್‌ 

. ಓಂ ಬ್ರಹ್ಮಣ್ಯಾಯ ನಮಃ ಓಮ್‌ 

. ಓಂ ಬ್ರಹಕ್ಸದ್‌ ಬ್ರಹ್ಮಣೇ ನಮಃ ಓಮ್‌ 


654 


ಓಂ ಕುಂಭಾಯ ನಮಃ ಓಮ್‌ 

ಓಂ ವಿಶುದ್ಧಾತ್ಮನೇ ನಮಃ ಓಮ್‌ 
ಓಂ ವಿಶೋಧನಾಯ ನಮಃ ಓಮ್‌ 
ಓಂ ಅನಿರುದ್ಧಾಯ ನಮಃ ಓಮ್‌ 
ಓಂ ಅಪ್ರತಿರಥಾಯ ನಮಃ ಓಮ್‌ 


ಓಂ ಅಮಿತವಿಕ್ರಮಾಯ ನಮಃ ಓಮ್‌ 


-37- 


ಕೃಷ್ಣಾಷ್ಟಮೀ 


677. ಓಂ ಬ್ರಹ್ಮಣೇ ನಮಃ ಓಮ್‌ 

678. ಓಂ ಬ್ರಹ್ಮವಿವರ್ಧನಾಯ ನಮಃ ಓಮ್‌ 
679. ಓಂ ಬ್ರಹ್ಮವಿದೇ ನಮಃ ಓಮ್‌ 

680. ಓಂ ಬ್ರಾಹ್ಮಣಾಯ ನಮಃ ಓಮ್‌ 
681. ಓಂ ಬ್ರಹ್ಮಿಣೇ ನಮಃ ಓಮ್‌ 

682. ಓಂ ಬ್ರಹ್ಮಜ್ಞಾಯ ನಮಃ ಓಮ್‌ 
683. ಓಂ ಬ್ರಾಹ್ಮಣಪ್ರಿಯಾಯ ನಮಃ ಓಮ್‌ 
684. ಓಂ ಮಹಾಕ್ರಮಾಯ ನಮಃ ಓಮ್‌ 
685. ಓಂ ಮಹಾಕರ್ಮಣೇ ನಮಃ ಓಮ್‌ 
686. ಓಂ ಮಹಾತೇಜಸೇ ನಮಃ ಓಮ್‌ 
687. ಓಂ ಮಹೋರಗಾಯ ನಮಃ ಓಮ್‌ 
688. ಓಂ ಮಹಾಕ್ರತವೇ ನಮಃ ಓಮ್‌ 
689. ಓಂ ಮಹಾಯಜ್ವನೇ ನಮಃ ಓಮ್‌ 
690. ಓಂ ಮಹಾಯಜ್ಞಾಯ ನಮಃ ಓಮ್‌ 
691. ಓಂ ಮಹಾಹವಿಷೇ ನಮಃ ಓಮ್‌ 
692. ಓಂ ಸವ್ಯಾಯ ನಮಃ ಓಮ್‌ 

693. ಓಂ ಸ್ತವಪ್ರಿಯಾಯ ನಮಃ ಓಮ್‌ 
694. ಓಂ ಸ್ಕೋತ್ರಾಯ ನಮಃ ಓಮ್‌ 
695. ಓಂ ಸ್ಫುತಿಸ್ತೋತ್ರೇ ನಮಃ ಓಮ್‌ 
696. ಓಂ ರಣಪ್ರಿಯಾಯ ನಮಃ ಓಮ್‌ 
697. ಓಂ ಪೂರಾಯ ನಮಃ ಓಮ್‌ 

698. ಓಂ ಪೂರಯಿತ್ರೇ ನಮಃ ಓಮ್‌ 
699. ಓಂ ಪುಣ್ಯಾಯ ನಮಃ ಓಮ್‌ 

700. ಓಂ ಪುಣ್ಯಕೀರ್ತಯೇ ನಮಃ ಓಮ್‌ 
701. ಓಂ ಅನಾಮಯಾಯ ನಮಃ ಓಮ್‌ 
702. ಓಂ ಮನೋಜವಾಯ ನಮಃ ಓಮ್‌ 
703. ಓಂ ತೀರ್ಥಕರಾಯ ನಮಃ ಓಮ್‌ 
704. ಓಂ ವಸುರೇತಸೇ ನಮಃ ಓಮ್‌ 


ಶ್ರ 


-38- 


ಕೃಷ್ಣಾಷ್ಟಮೀ 


705. ಓಂ ವಸುಪ್ರದಾಯ ನಮಃ ಓಮ್‌ 
706. ಓಂ ವಸುಪ್ರದಾಯ ನಮಃ ಓಮ್‌ 
707. ಓಂ ವಾಸುದೇವಾಯ ನಮಃ ಓಮ್‌ 
708. ಓಂ ವಸವೇ ನಮಃ ಓಮ್‌ 

709. ಓಂ ವಸುಮನಸೇ ನಮಃ ಓಮ್‌ 

710. ಓಂ ಹವಿಷೇ ನಮಃ ಓಮ್‌ 

711. ಓಂ ಸದ್ಧತಯೇ ನಮಃ ಓಮ್‌ 

712. ಓಂ ಸತ್ಯತಯೇ ನಮಃ ಓಮ್‌ 

713. ಓಂ ಸತ್ತಾಯ್ಕೆ ನಮಃ ಓಮ್‌ 

714. ಓಂ ಸದ್ಧೂತಯೇ ನಮಃ ಓಮ್‌ 

715. ಓಂ ಸತ್ತರಾಯಣಾಯ ನಮಃ ಓಮ್‌ 
716. ಓಂ ಶೂರಸೇನಾಯ ನಮಃ ಓಮ್‌ 
717. ಓಂ ಯದುಶ್ರೇಷ್ಠಾಯ ನಮಃ ಓಮ್‌ 
718. ಓಂ ಸನ್ನಿವಾಸಾಯ ನಮಃ ಓಮ್‌ 

719. ಓಂ ಸುಯಾಮುನಾಯ ನಮಃ ಓಮ್‌ 
720. ಓಂ ಭೂತಾವಾಸಾಯ ನಮಃ ಓಮ್‌ 
721. ಓಂ ವಾಸುದೇವಾಯ ನಮಃ ಓಮ್‌ 
722. ಓಂ ಸರ್ವಸುನಿಲಯಾಯ ನಮಃ ಓಮ್‌ 
723. ಓಂ ಅನಲಾಯ ನಮಃ ಓಮ್‌ 

724. ಓಂ ದರ್ಪಘ್ಲೇ ನಮಃ ಓಮ್‌ 

725. ಓಂ ದರ್ಪದಾಯ ನಮಃ ಓಮ್‌ 

726. ಓಂ ದೃಪ್ತಾಯ ನಮಃ ಓಮ್‌ 

727. ಓಂ ದುರ್ಧರಾಯ ನಮಃ ಓಮ್‌ 
728. ಓಂ ಅದ್ಭಾನ5ಪರಾಜಿತಾಯ ನಮಃ ಓಮ್‌ 
729. ಓಂ ವಿಶ್ವಮೂರ್ತಯೇ ನಮಃ ಓಮ್‌ 
730. ಓಂ ಮಹಾಮೂರ್ತಯೇ ನಮಃ ಓಮ್‌ 
. ಓಂ ದೀಪ್ರಮೂರ್ತಯೇ ನಮಃ ಓಮ್‌ 
732. ಓಂ ಅಮೂರ್ತಿಮತೇ ನಮಃ ಓಮ್‌ 


ಇಟ್ಟಿ 
ಟು 
[un 


-39- 


ಕೃಷ್ಣಾಸ್ಟಯೀ 


733, 
734. 
735. 
736. 
737. 
738. 
739. 
740. 
741. 
742. 
743. 
744. 
745. 
746. 
747. 
748. 
749. 
750. 
751. 
752. 
753. 
754. 
755. 
756. 
757. 


758 


ಓಂ ಅನೇಕಮೂರ್ತಯೇ ನಮಃ ಓಮ್‌ 
ಓಂ ಅವ್ಯಕ್ತಾಯ ನಮಃ ಓಮ್‌ 

ಓಂ ಶತಮೂರ್ತಯೇ ನಮಃ ಓಮ್‌ 
ಓಂ ಶತಾನನಾಯ ನಮಃ ಓಮ್‌ 
ಓಂ ಏಕಾಯ ನಮಃ ಓಮ್‌ 

ಓಂ ಅನೇಕಾಯ ನಮಃ ಓಮ್‌ 

ಓಂ ಸಮಯ ನಮಃ ಓಮ್‌ 

ಓಂ ಕಾಯ ನಮಃ ಓಮ್‌ 

ಓಂ ಕಿಮೇ ನಮಃ ಓಮ್‌ 

ಓಂ ಯದೇ ನಮಃ ಓಮ್‌ 

ಓಂ ತದೇ ನಮಃ ಓಮ್‌ 

ಓಂ ಪದಾಯ ನಮಃ ಓಮ್‌ 

ಓಂ ಅನುತ್ತಮಾಯ ನಮಃ ಓಮ್‌ 
ಓಂ ಲೋಕಬಂಧವೇ ನಮಃ ಓಮ್‌ 
ಓಂ ಲೋಕನಾಥಾಯ ನಮಃ ಓಮ್‌ 
ಓಂ ಮಾಧವಾಯ ನಮಃ ಓಮ್‌ 
ಓಂ ಭಕ್ತವತ್ಸಲಾಯ ನಮಃ ಓಮ್‌ 
ಓಂ ಸುವರ್ಣವರ್ಣಾಯ ನಮಃ ಓಮ್‌ 
ಓಂ ಹೇಮಾಂಗಾಯ ನಮಃ ಓಮ್‌ 
ಓಂ ವರಾಂಗಾಯ ನಮಃ ಓಮ್‌ 

ಓಂ ಚಂದನಾಂಗದಿನೇ ನಮಃ ಓಮ್‌ 
ಓಂ ವೀರಫ್ಲೇ ನಮಃ ಓಮ್‌ 

ಓಂ ವಿಷಮಾಯ ನಮಃ ಓಮ್‌ 

ಓಂ ಶೂನ್ಯಾಯ ನಮಃ ಓಮ್‌ 

ಓಂ ಫೈಶಾಶಿಷೇ ನಮಃ ಓಮ್‌ 


. ಓಂ ಅಚಲಾಯ ನಮಃ ಓಮ್‌ 
759. 
760. 


ಓಂ ಚಲಾಯ ನಮಃ ಓಮ್‌ 
ಓಂ ಅಮಾನಿನೇ ನಮಃ ಓಮ್‌ 


-40- 


ಕೃಷ್ಣಾಪ್ಪಮೀ 


761. 
762, 
763. 
764. 
765. 
766, 
767. 
768, 
769. 
770. 
771. 
. ಓಂ ಸರ್ವಶಸ್ತ್ರಭ್ಛತಾಂವರಾಯ ನಮಃ ಓಮ್‌ 
. ಓಂ ಪ್ರಗ್ರಹಾಯ ನಮಃ ಓಮ್‌ 

. ಓಂ ನಿಗ್ರಹಾಯ ನಮಃ ಓಮ್‌ 

- ಓಂ ವ್ಯಗ್ರಾಯ ನಮಃ ಓಮ್‌ 

- ಓಂ ನೈಕಶ್ಚಂಗಾಯ ನಮಃ ಓಮ್‌ 

. ಓಂ ಗದಾಗ್ರಜಾಯ ನಮಃ ಓಮ್‌ 

. ಓಂ ಚತುಮೂರ್ತಯೇ ನಮಃ ಓಮ್‌ 

. ಓಂ ಚತುರ್ಬಾಹವೇ ನಮಃ ಓಮ್‌ 

- ಓಂ ಚತುರ್ವೂಹಾಯ ನಮಃ ಓಮ್‌ 

. ಓಂ ಚತುರ್ಗತಯೇ ನಮಃ ಓಮ್‌ 

- ಓಂ ಚತುರಾತ್ಮನೇ ನಮಃ ಓಮ್‌ 

. ಓಂ ಚತುರ್ಭಾವಾಯ ನಮಃ ಓಮ್‌ 

. ಓಂ ಚತುರ್ವೇದವಿದೇಕಪದೇ ನಮಃ ಓಮ್‌ 

. ಓಂ ಸಮಾವರ್ತಾಯ ನಮಃ ಓಮ್‌ 

- ಓಂ ನಿವೃತ್ತಾತ್ಮನೇ ನಮಃ ಓಮ್‌ 

. ಓಂ ದುರ್ಜಯಾಯ ನಮಃ ಓಮ್‌ 

. ಓಂ ದುರತಿಕ್ರಮಾಯ ನಮಃ ಓಮ್‌ 


ಓಂ ಮಾನದಾಯ ನಮಃ ಓಮ್‌ 
ಓಂ ಮಾನ್ಯಾಯ ನಮಃ ಓಮ್‌ 

ಓಂ ಲೋಕಸ್ವಾಮಿನೇ ನಮಃ ಓಮ್‌ 
ಓಂ ತ್ರಿಲೋಕಧೃಷೇ ನಮಃ ಓಮ್‌ 
ಓಂ ಸುಮೇಧಸೇ ನಮಃ ಓಮ್‌ 
ಮೇಧಜಾಯ ನಮಃ ಓಮ್‌ 

ಓಂ ಧನ್ಯಾಯ ನಮಃ ಓಮ್‌ 

ಓಂ ಸತ್ಯಮೇಧಸೇ ನಮಃ ಓಮ್‌ 
ಓಂ ಧರಾಧರಾಯ ನಮಃ ಓಮ್‌ 
ಓಂ ತೇಜೋವೃಷಾಯ ನಮಃ ಓಮ್‌ 
ಓಂ ದ್ಯುತಿಧರಾಯ ನಮಃ ಓಮ್‌ 


441- 


ಕೃಷ್ಣಾಷ್ಠಮೀ 


789. 
790. 


79 


ರಾ 


ಓಂ ದುರ್ಲಭಾಯ ನಮಃ ಓಮ್‌ 
ಓಂ ದುರ್ಗಮಾಯ ನಮಃ ಓಮ್‌ 


. ಓಂ ದುರ್ಗಾಯ ನಮಃ ಓಮ್‌ 
792. 
793. 
794. 
795. 
796. 
797. 
798. 
799. 
800. 
801. 
802. 
803. 
804. 
805. 
806. 
807. 
808. 
809. 
810. 
811. 
812. 
813. 
814. 
815. 
816. 


ಓಂ ದುರಾವಾಸಾಯ ನಮಃ ಓಮ್‌ 
ಓಂ ದುರಾರಿಘ್ನೇ ನಮಃ ಓಮ್‌ 

ಓಂ ಶುಭಾಂಗಾಯ ನಮಃ ಓಮ್‌ 
ಓಂ ಲೋಕಸಾರಂಗಾಯ ನಮಃ ಓಮ್‌ 
ಓಂ ಸುತಂತವೇ ನಮಃ ಓಮ್‌ 

ಓಂ ತಂತುವರ್ಧನಾಯ ನಮಃ ಓಮ್‌ 
ಓಂ ಇಂದ್ರಕರ್ಮಣೇ ನಮಃ ಓಮ್‌ 
ಓಂ ಮಹಾಕರ್ಮಣೇ ನಮಃ ಓಮ್‌ 
ಓಂ ಕೃತಕರ್ಮಣೇ ನಮಃ ಓಮ್‌ 

ಓಂ ಕೃತಾಗಮಾಯ ನಮಃ ಓಮ್‌ 

ಓಂ ಉದ್ಭವಾಯ ನಮಃ ಓಮ್‌ 

ಓಂ ಸುಂದರಾಯ ನಮಃ ಓಮ್‌ 

ಓಂ ಸುಂದಾಯ ನಮಃ ಓಮ್‌ 

ಓಂ ರತ್ನನಾಭಾಯ ನಮಃ ಓಮ್‌ 

ಓಂ ಸುಲೋಚನಾಯ ನಮಃ ಓಮ್‌ 
ಓಂ ಅರ್ಕಾಯ ನಮಃ ಓಮ್‌ 

ಓಂ ವಾಜಸನಾಯ ನಮಃ ಓಮ್‌ 

ಓಂ ಶೃಂಗಿಣೇ ನಮಃ ಓಮ್‌ 

ಓಂ ಜಯಂತಾಯ ನಮಃ ಓಮ್‌ 

ಓಂ ಸರ್ವವಿಜ್ಜಯಿನೇ ನಮಃ ಓಮ್‌ 
ಓಂ ಸುವರ್ಣಬಿಂದವೇ ನಮಃ ಓಮ್‌ 
ಓಂ ಅಕ್ಷೋಭ್ಯಾಯ ನಮಃ ಓಮ್‌ 

ಓಂ ಸರ್ವವಾಗೀಶ್ವರೇಶ್ವರಾಯ ನಮಃ ಓಮ್‌ 
ಓಂ ಮಹಾಹ್ರದಾಯ ನಮಃ ಓಮ್‌ 
ಓಂ ಮಹಾಗರ್ತಾಯ ನಮಃ ಓಮ್‌ 


-42- 


ಕೃಷ್ಣಾಷ್ಟಮೀ 


817. 
- ಓಂ ಮಹಾನಿಧಯೇ ನಮಃ ಓಮ್‌ 

. ಓಂ ಕುಮುದಾಯ ನಮಃ ಓಮ್‌ 

. ಓಂ ಕುಂದರಾಯ ನಮಃ ಓಮ್‌ 

- ಓಂ ಪರ್ಜನ್ಯಾಯ ನಮಃ ಓಮ್‌ 

. ಓಂ ಕುಂದಾಯ ನಮಃ ಓಮ್‌ 

. ಓಂ ಪಾವನಾಯ ನಮಃ ಓಮ್‌ 

. ಓಂ ಅನಿಲಾಯ ನಮಃ ಓಮ್‌ 

. ಓಂ ಅಮೃತಾಂಶಾಯ ನಮಃ ಓಮ್‌ 

- ಓಂ ಅಮೃತವಪುಷೇ ನಮಃ ಓಮ್‌ 

. ಓಂ ಸರ್ವಜ್ಞಾಯ ನಮಃ ಓಮ್‌ 

. ಓಂ ಸರ್ವತೋಮುಖಾಯ ನಮಃ ಓಮ್‌ 

. ಓಂ ಸುಲಭಾಯ ನಮಃ ಓಮ್‌ 

. ಓಂ ಸುವ್ರತಾಯ ನಮಃ ಓಮ್‌ 

- ಓಂ ಸಿದ್ಧಾಯ ನಮಃ ಓಮ್‌ 

. ಓಂ ಶತ್ರುಜಿತೇ ನಮಃ ಓಮ್‌ 

- ಓಂ ಶತ್ರುತಾಪನಾಯ ನಮಃ ಓಮ್‌ 

- ಓಂ ನ್ಯಗ್ರೋಧೋದುಂಬರಾಯ ನಮಃ ಓಮ್‌ 
. ಓಂ ಅಶ್ವತ್ಕಾಯ ನಮಃ ಓಮ್‌ 

. ಓಂ ಚಾಣೂರಾಂಧ್ರನಿಷೂದನಾಯ ನಮಃ ಓಮ್‌ 
. ಓಂ ಸಹಸ್ರಾರ್ಚಿಷೇ ನಮಃ ಓಮ್‌ 

ಓಂ ಸಪ್ತಜಿಹ್ವಾಯ ನಮಃ ಓಮ್‌ 

. ಓಂ ಸಪ್ತ ಧಸೇ ನಮಃ ಓಮ್‌ 

. ಓಂ ಸಪ್ತವಾಹನಾಯ ನಮಃ ಓಮ್‌ 

. ಓಂ ಅಮೂರ್ತಯೇ ನಮಃ ಓಮ್‌ 

. ಓಂ ಅನಘಾಯ ನಮಃ ಓಮ್‌ 

- ಓಂ ಅಚಿಂತ್ಯಾಯ ನಮಃ ಓಮ್‌ 

, ಓಂ ಭಯಕೃದ್ಧಯನಾಶನಾಯ ನಮಃ ಓಮ್‌ 


ಓಂ ಮಹಾಭೂತಾಯ ನಮಃ ಓಮ್‌ 


-43- 


ೃಷ್ಣಪ್ತಮೀ 


845. 
846. 
847. 
848. 
849. 
850. 
851. 
852. 
853. 
854. 
855. 
. ಓಂ ಯೋಗಿನೇ ನಮಃ ಓಮ್‌ 

. ಓಂ ಯೋಗೀಶಾಯ ನಮಃ ಓಮ್‌ 

. ಓಂ ಸರ್ವಕಾಮದಾಯ ನಮಃ ಓಮ್‌ 

. ಓಂ ಆಶ್ರಮಾಯ ನಮಃ ಓಮ್‌ 

. ಓಂ ಶ್ರಮಣಾಯ ನಮಃ ಓಮ್‌ 

- ಓಂ ಕ್ಹಾಮಾಯ ನಮಃ ಓಮ್‌ 

. ಓಂ ಸುಪರ್ಣಾಯ ನಮಃ ಓಮ್‌ 

. ಓಂ ವಾಯುವಾಹನಾಯ ನಮಃ ಓಮ್‌ 

. ಓಂ ಧನುರ್ಧರಾಯ ನಮಃ ಓಮ್‌ 

. ಓಂ ಧನುರ್ವೇದಾಯ ನಮಃ ಓಮ್‌ 

. ಓಂ ದಂಡಾಯ ನಮಃ ಓಮ್‌ 

. ಓಂ ದಮಯಿತ್ರೇ ನಮಃ ಓಮ್‌ 

. ಓಂ ದಮಾಯ ನಮಃ ಓಮ್‌ 

. ಓಂ ಅಪರಾಜಿತಾಯ ನಮಃ ಓಮ್‌ 

. ಓಂ ಸರ್ವಸಹೋನಿಯಂತ್ರೇ ನಮಃ ಓಮ್‌ 
. ಓಂ ನಿಯಮಾಯ ನಮಃ ಓಮ್‌ 

. ಓಂ ಯಮಾಯ ನಮಃ ಓಮ್‌ 


ಓಂ ಅಣುರ್ಬ್ಬಹತೇ ನಮಃ ಓಮ್‌ 
ಓಂ ಕೃಶಸ್ಥೂಲಾಯ ನಮಃ ಓಮ್‌ 
ಓಂ ಗುಣಭೃನ್ನಿರ್ಗುಣಾಯ ನಮಃ ಓಮ್‌ 
ಓಂ ಮಹತೇ ನಮಃ ಓಮ್‌ 

ಓಂ ಅಧ್ಯತಾಯ ನಮಃ ಓಮ್‌ 

ಓಂ ಸ್ಪಧ್ಧತಾಯ ನಮಃ ಓಮ್‌ 

ಓಂ ಸ್ವಾಸ್ಥ ಕಯ ನಮಃ ಓಮ್‌ 

ಓಂ ಪ್ರಾಗ್ವಂಶಾಯ ನಮಃ ಓಮ್‌ 
ಓಂ ವಂಶವರ್ಧನಾಯ ನಮಃ ಓಮ್‌ 
ಓಂ ಭಾರಭೃತೇ ನಮಃ ಓಮ್‌ 

ಓಂ ಕಥಿತಾಯ ನಮಃ ಓಮ್‌ 


ಕೃಷ್ಣಷ್ವಮೀ 


873. ಓಂ ಸತ್ವವತೇ ನಮಃ ಓಮ್‌ 

874. ಓಂ ಸಾತ್ತ್ವಿಕಾಯ ನಮಃ ಓಮ್‌ 

875. ಓಂ ಸತ್ಯಾಯ ನಮಃ ಓಮ್‌ 

876. ಓಂ ಸತ್ಯಧರ್ಮಪರಾಯಣಾಯ ನಮಃ ಓಮ್‌ 
877. ಓಂ ಅಭಿಪ್ರಾಯಾಯ ನಮಃ ಓಮ್‌ 
878. ಓಂ ಪ್ರಿಯಾರ್ಹಾಯ ನಮಃ ಓಮ್‌ 
879. ಓಂ ಅರ್ಹಪ್ರಿಯಕ್ಕತೇ ನಮಃ ಓಮ್‌ 
880. ಓಂ ಪ್ರೀತಿವರ್ಧನಾಯ ನಮಃ ಓಮ್‌ 
881. ಓಂ ವಿಹಾಯಸಗತಯೇ ನಮಃ ಓಮ್‌ 
882. ಓಂ ಜ್ಯೋತಿಷೇ ನಮಃ ಓಮ್‌ 

883. ಓಂ ಸುರುಚಯೇ ನಮಃ ಓಮ್‌ 

884. ಓಂ ಹುತಭುಜೇ ನಮಃ ಓಮ್‌ 

885. ಓಂ ವಿಭವೇ ನಮಃ ಓಮ್‌ 

886. ಓಂ ರವಯೇ ನಮಃ ಓಮ್‌ 

887. ಓಂ ವಿಲೋಚನಾಯ ನಮಃ ಓಮ್‌ 
888. ಓಂ ಸೂರ್ಯಾಯ ನಮಃ ಓಮ್‌ 
889. ಓಂ ಸವಿತ್ರೇ ನಮಃ ಓಮ್‌ 

890. ಓಂ ರವಿಲೋಚನಾಯ ನಮಃ ಓಮ್‌ 
891. ಓಂ ಅನಂತಾಯ ನಮಃ ಓಮ್‌ 

892. ಓಂ ಹುತಭುಗ್ಯೋಕ್ತೇ ನಮಃ 

893. ಓಂ ಸುಖದಾಯ ನಮಃ ಓಮ್‌ 

894. ಓಂ ಅನೇಕದಾಯ ನಮಃ ಓಮ್‌ 

895. ಓಂ ಅಗ್ರಜಾಯ ನಮಃ ಓಮ್‌ 

896. ಓಂ ಅನಿರ್ವಿಣ್ಣಾಯ ನಮಃ ಓಮ್‌ 
897. ಓಂ ಸದಾಮರ್ಪಿಣೇ ನಮಃ ಓಮ್‌ 
898. ಓಂ ಲೋಕಾಧಿಷ್ಠಾನಾಯ ನಮಃ ಓಮ್‌ 
899. ಓಂ ಅದ್ಭುತಾಯ ನಮಃ ಓಮ್‌ 

900. ಓಂ ಸನಾತ್ತನಾತನತಮಾಯ ನಮಃ ಓಮ್‌ 


45- 


ಕೃಷ್ಣಾಸ್ವಯೀ 


901. 
902. 
903. 
904. 
905. 
906. 
907. 
908. 
909. 
910. 
911. 
912. 
913. 
914. 
915. 
916. 
917. 
918. 
919. 
920. 
921. 
922. 
923. 
924. 
925. 
926. 
927. 
928. 


ಓಂ ಕಪಿಲಾಯ ನಮಃ ಓಮ್‌ 

ಓಂ ಕಪಯೇ ನಮಃ ಓಮ್‌ 

ಓಂ ಅವ್ಯಯಾಯ ನಮಃ ಓಮ್‌ 
ಓಂ ಸ್ವಸ್ತಿದಾಯ ನಮಃ ಓಮ್‌ 

ಓಂ ಸ್ವಸ್ತಿಸೃತೇ ನಮಃ ಓಮ್‌ 

ಓಂ ಸ್ವಸ್ತಿನೇ ನಮಃ ಓಮ್‌ 

ಓಂ ಸ್ವಸ್ತಿಭುಜೇ ನಮಃ ಓಮ್‌ 

ಓಂ ಸ್ವಸ್ತಿದಕ್ಷಿಣಾಯ ನಮಃ ಓಮ್‌ 
ಓಂ ಅರೌದ್ರಾಯ ನಮಃ ಓಮ್‌ 

ಓಂ ಕುಂಡಲಿನೇ ನಮಃ ಓಮ್‌ 

ಓಂ ಚಕ್ರಿಣೇ ನಮಃ ಓಮ್‌ 

ಓಂ ವಿಕ್ರಮಿಣೇ ನಮಃ ಓಮ್‌ 

ಓಂ ಊರ್ಜಿತಶಾಸನಾಯ ನಮಃ ಓಮ್‌ 
ಓಂ ಶಬ್ದಾತಿಗಾಯ ನಮಃ ಓಮ್‌ 

ಓಂ ಶಬ್ದಸಹಾಯ ನಮಃ ಓಮ್‌ 

ಓಂ ಶಿಶಿರಾಯ ನಮಃ ಓಮ್‌ 

ಓಂ ಶರ್ವರೀಕರಾಯ ನಮಃ ಓಮ್‌ 
ಓಂ ಅಕ್ರೂರಾಯ ನಮಃ ಓಮ್‌ 

ಓಂ ಪೇಶಲಾಯ ನಮಃ ಓಮ್‌ 

ಓಂ ದಕ್ಷಾಯ ನಮಃ ಓಮ್‌ 

ಓಂ ದಕ್ಷಿಣಾಯ ನಮಃ ಓಮ್‌ 

ಓಂ ಕ್ಷಮಿಣಾಂವರಾಯ ನಮಃ ಓಮ್‌ 
ಓಂ ವಿದ್ವತ್ತಮಾಯ ನಮಃ ಓಮ್‌ 
ಓಂ ವೀತಭಯಾಯ ನಮಃ ಓಮ್‌ 
ಓಂ ಪುಣ್ಯಶ್ರವಣಕೀರ್ತನಾಯ ನಮಃ ಓಮ್‌ 
ಓಂ ಉತ್ತಾರಣಾಯ ನಮಃ ಓಮ್‌ 
ಓಂ ದುಷೃತಿಫ್ಲೇ ನಮಃ ಓಮ್‌ 

ಓಂ ಪುಣ್ಯಾಯ ನಮಃ ಓಮ್‌ 


-46- 


ೃಷ್ಣಷ್ಥಮೀ 


929. 
- ಓಂ ವೀರಘ್ಲೇ ನಮಃ ಓಮ್‌ 
931, 
932, 
. ಓಂ ಜೀವನಾಯ ನಮಃ ಓಮ್‌ 

. ಓಂ ಪರ್ಯವಸ್ಥಿತಾಯ ನಮಃ ಓಮ್‌ 

. ಓಂ ಅನಂತರೂಪಾಯ ನಮಃ ಓಮ್‌ 

- ಓಂ ಅನಂತಶ್ರಿಯೇ ನಮಃ ಓಮ್‌ 

- ಓಂ ಜಿತಮನ್ಯವೇ ನಮಃ ಓಮ್‌ 

. ಓಂ ಭಯಾಪಹಾಯ ನಮಃ ಓಮ್‌ 

. ಓಂ ಚತುರಸ್ರಾಯ ನಮಃ ಓಮ್‌ 

- ಓಂ ಗಭೀರಾತ್ಮನೇ ನಮಃ ಓಮ್‌ 

. ಓಂ ವಿದಿಶಾಯ ನಮಃ ಓಮ್‌ 

. ಓಂ ವ್ಯಾದಿಶಾಯ ನಮಃ ಓಮ್‌ 

. ಓಂ ದಿಶಾಯ ನಮಃ ಓಮ್‌ 

. ಓಂ ಅನಾದಯೇ ನಮಃ ಓಮ್‌ 

- ಓಂ ಭೂರ್ಭುವೋಲಕ್ಷ್ಮ್ಯೈ ನಮಃ ಓಮ್‌ 
. ಓಂ ಸುವೀರಾಯ ನಮಃ ಓಮ್‌ 

. ಓಂ ರುಚಿರಾಂಗದಾಯ ನಮಃ ಓಮ್‌ 

. ಓಂ ಜನನಾಯ ನಮಃ ಓಮ್‌ 

- ಓಂ ಜನಜನ್ಮಾದಯೇ ನಮಃ ಓಮ್‌ 

. ಓಂ ಭೀಮಾಯ ನಮಃ ಓಮ್‌ 

. ಓಂ ಭೀಮಪರಾಕ್ರಮಾಯ ನಮಃ ಓಮ್‌ 
. ಓಂ ಆಧಾರನಿಲಯಾಯ ನಮಃ ಓಮ್‌ 

. ಓಂ ಧಾತ್ರೇ ನಮಃ ಓಮ್‌ 

- ಓಂ ಪುಷ್ಠಹಾಸಾಯ ನಮಃ ಓಮ್‌ 

. ಓಂ ಪ್ರಜಾಗರಾಯ ನಮಃ ಓಮ್‌ 

. ಓಂ ಊರ್ಧ್ವಗಾಯ ನಮಃ ಓಮ್‌ 


93 


ಐಂ 


ಓಂ ದುಃಸ್ವಪ್ಪನಾಶನಾಯ ನಮಃ ಓಮ್‌ 


ಓಂ ರಕ್ಷಣಾಯ ನಮಃ ಓಮ್‌ 
ಓಂ ಸಂತಾಯ ನಮಃ ಓಮ್‌ 


೬47- 


ಕೃಷ್ಣಷೃಮೀ 


957. ಓಂ ಸತ್ತಭಥಾಚಾರಾಯ ನಮಃ ಓಮ್‌ 
958. ಓಂ ಪ್ರಾಣದಾಯ ನಮಃ ಓಮ್‌ 
959. ಓಂ ಪ್ರಣವಾಯ ನಮಃ ಓಮ್‌ 
960. ಓಂ ಪಣಾಯ ನಮಃ ಓಮ್‌ 

961. ಓಂ ಪ್ರಮಾಣಾಯ ನಮಃ ಓಮ್‌ 
962. ಓಂ ಪ್ರಾಣನಿಲಯಾಯ ನಮಃ ಓಮ್‌ 
963. ಓಂ ಪ್ರಾಣದಾಯ ನಮಃ ಓಮ್‌ 
964. ಓಂ ಪ್ರಾಣಜೀವನಾಯ ನಮಃ ಓಮ್‌ 
965. ಓಂ ತತ್ವಾಯ ನಮಃ ಓಮ್‌ 

966. ಓಂ ತತ್ವವಿದೇಕಾತ್ಮನೇ ನಮಃ ಓಮ್‌ 
967. ಓಂ ಜನ್ಮಮೃತ್ಕುಜರತಿಗಾಯ ನಮಃ ಓಮ್‌ 
968. ಓಂ ಭೂರ್ಭುವಚ್ಸಸ್ನರವೇ ನಮಃ ಓಮ್‌ 
969. ಓಂ ತಾರಾಯ ನಮಃ ಓಮ್‌ 

970. ಓಂ ಸವಿತ್ರೇ ನಮಃ ಓಮ್‌ 

971. ಓಂ ಪ್ರಪಿತಾಮಹಾಯ ನಮಃ ಓಮ್‌ 
972. ಓಂ ಯಜ್ಞಾಯ ನಮಃ ಓಮ್‌ 

973. ಓಂ ಯಜ್ಞಪತಯೇ ನಮಃ ಓಮ್‌ 
974. ಓಂ ಯಜ್ವನೇ ನಮಃ ಓಮ್‌ 

975. ಓಂ ಯಜ್ಞಾಂಗಾಯ ನಮಃ ಓಮ್‌ 
976. ಓಂ ಯಜ್ಞವಾಹನಾಯ ನಮಃ ಓಮ್‌ 
977. ಓಂ ಯಜ್ಞಕೃದ್ಯಜ್ಞಭ್ಛತೇ ನಮಃ ಓಮ್‌ 
978. ಓಂ ಯಜ್ಞಿನೇ ನಮಃ ಓಮ್‌ 

979. ಓಂ ಯಜ್ಞಭುಜೇ ನಮಃ ಓಮ್‌ 

980. ಓಂ ಯಜ್ಞಸಾಧನಾಯ ನಮಃ ಓಮ್‌ 
981. ಓಂ ಯಜ್ಞಾಂತಕೃತೇ ನಮಃ ಓಮ್‌ 
982. ಓಂ ಯಜ್ಞಗುಹ್ಯಾಯ ನಮಃ ಓಮ್‌ 
983. ಓಂ ಅನ್ನಾಯ ನಮಃ ಓಮ್‌ 

984. ಓಂ ಅನ್ನಾದಾಯ ನಮಃ ಓಮ್‌ 


೬48- 


ಕೃಷ್ಣಾಸ್ಥಮೀ 


985. 
986. 
987. 
988. 
989. 
990. 
. ಓಂ ಕ್ಲಿಶೀಶಾಯ ನಮಃ ಓಮ್‌ 
992. 
993. 
994, 
995. 
996. 
997. 
998. 
999, 


99 


[hu 


ಓಂ ಆತ್ಮಯೋನಯೇ ನಮಃ ಓಮ್‌ 
ಓಂ ಸ್ವಯಂಜಾತಾಯ ನಮಃ ಓಮ್‌ 
ಓಂ ವೈಖಾನಾಯ ನಮಃ ಓಮ್‌ 

ಓಂ ಸಾಮಗಾಯನಾಯ ನಮಃ ಓಮ್‌ 
ಓಂ ದೇವಕೀನಂದನಾಯ ನಮಃ ಓಮ್‌ 
ಓಂ ಸ್ರಷ್ಟೇ ನಮಃ ಓಮ್‌ 


ಓಂ ಪಾಪನಾಶನಾಯ ನಮಃ ಓಮ್‌ 
ಓಂ ಶಂಖಭ್ಛತೇ ನಮಃ ಓಮ್‌ 

ಓಂ ನಂದಕಿನೇ ನಮಃ ಓಮ್‌ 

ಓಂ ಚಕ್ರಿಣೇ ನಮಃ ಓಮ್‌ 

ಓಂ ಶಾಂರ್ಗಧನ್ವನೇ ನಮಃ ಓಮ್‌ 
ಓಂ ಗದಾಧರಾಯ ನಮಃ ಓಮ್‌ 
ಓಂ ರಥಾಂಗಪಾಣಯೇ ನಮಃ ಓಮ್‌ 
ಓಂ ಅಕ್ಷೋಭ್ಯಾಯ ನಮಃ ಓಮ್‌ 


1000. ಓಂ ಸರ್ವಪ್ರಹರಣಾಯುಧಾಯ ನಮಃ ಓಮ್‌ 
ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ 
ಸಹಸ್ರಪಾದಾಕ್ಟಿಶಿರೋರುಬಾಹವೇ। 

ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ 

ಸಹಸ್ರಕೋಟಿ ಯುಗಧಾರಿಣೇ ನಮಃ ॥ 


ದ ತ 
।। ಶ್ರೀಕೃಷ್ಣಾರ್ಪಣಮಸ್ತು ॥ 


-49- 


ಶ್ರೀಕೃಷ್ಣಾಷ್ಟೋತ್ತರಶತನಾಮಾವಳಿಃ 


ಅಸ್ಯ ಶ್ರೀಕೃಷ್ಣಾಪ್ಟೋತ್ತರಶತನಾಮಸ್ತೋತ್ರಮಂತ್ರಸ್ಯ ಶ್ರೀಶೇಷ ಹುಷಿಃ ಅನುಷ್ಟುಪ್‌ 
ಛಂದಃ ಶ್ರೀಕೃಷ್ಣೋ ದೇವತಾ । ಶ್ರೀಕೃಷ್ಣಪ್ರೀತ್ಯರ್ಥೆ ಶ್ರೀಕೃಷ್ಣಾಷ್ಟೋತ್ತರ 
ಶತನಾಮಜಪೇ ವಿನಿಯೋಗಃ ॥ 
ಧ್ಯಾನಮ್‌ 
ತಮದ್ಗುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಮ್‌ I 
ಶ್ರೀವತಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋದಸೌಭಗಮ್‌ ॥1॥ 
ಮಹಾರ್ಹವೈಡೂರ್ಯಕಿರೀಟಕುಂಡಲತ್ವಿಷು ಪರಿಷ್ಟಕ್ರಸಹಸ್ರಕುಂತಲಮ್‌ । 
ಉದ್ದಾಮಕಾಂಚ್ಯಂಗದಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ॥2॥ 
1. ಓಂ ಶ್ರೀಕೃಷ್ಣಾಯ ನಮಃ ಓಮ್‌ 
ಓಂ ಕಮಲಾನಾಥಾಯ ನಮಃ ಓಮ್‌ 
ಓಂ ವುಸುದೇವಾಯ ನಮಃ ಓಮ್‌ 
ಓಂ ಸನಾತನಾಯ ನಮಃ ಓಮ್‌ 
ಓಂ ವಸುದೇವಾತ್ಮ್ತಜಾಯ ನಮಃ ಓಮ್‌ 
ಓಂ ಪುಣ್ಯಾಯ ನಮಃ ಓಮ್‌ 
ಓಂ ಲೀಲಾಮಾನುಷವಿಗ್ರಹಾಯ ನಮಃ ಓಮ್‌ 
ಓಂ ಶ್ರೀವತ್ಸಕೌಸ್ತು/ ಭಧರಾಯ ನಮಃ ಓಮ್‌ 
ಓಂ ಯಶೋದಾವತ್ತಲಾಯ ನಮಃ ಓಮ್‌ 
10. ಓಂ ಹರಯೇ ನಮಃ ಓಮ್‌ 
11. ಓಂ ಚತುರ್ಭುಜಾತ್ತಚಕ್ರಾಸಿಗದಾ ಶಂಖಾದ್ಯುದಾಯುಧಾಯ ನಮಃ ಓಮ್‌ 
12. ಓಂ ದೇವಕೀನಂದನಾಯ ನಮಃ ಓಮ್‌ 
13. ಓಂ ಶ್ರೀಶಾಯ ನಮಃ ಓಮ್‌ 
14. ಓಂ ನಂದಗೋಪಪ್ರಿಯಾತ್ಮಜಾಯ ನಮಃ ಓಮ್‌ 
15. ಓಂ ಯಮುನಾವೇಗಸಂಹಾರಿಣೇ ನಮಃ ಓಮ್‌ 


© 0 ಇಡ A ಆ # ಅಜ ಟಿ 


-50- 


ಕೃಷ್ಣಾಷ್ಟಮೀ 


16. 
17. 
18. 
19. 
20. 
21. 
22. 
23. 
24. 
25. 
26. 
27. 
28. 
29. 
30. 
31. 
32. 
33. 
34. 
35. 
36. 
37. 
38. 
39. 
40. 


ಓಂ ಬಲಭದ್ರಪ್ರಿಯಾನುಜಾಯ ನಮಃ ಓಮ್‌ 
ಓಂ ಪೂತನಾಜೀವಿತಹರಾಯ ನಮಃ ಓಮ್‌ 
ಓಂ ಶಕಟಾಸುರಭಂಜನಾಯ ನಮಃ ಓಮ್‌ 
ಓಂ ನಂದವ್ರಜಜನಾನಂದಿನೇ ನಮಃ ಓಮ್‌ 
ಓಂ ಸಚ್ಚಿದಾನಂದವಿಗ್ರಹಾಯ ನಮಃ ಓಮ್‌ 
ಓಂ ನವನೀತವಿಲಿಪ್ತಾಂಗಾಯ ನಮಃ ಓಮ್‌ 
ಓಂ ನವನೀತನಟಾಯ ನಮಃ ಓಮ್‌ 

ಓಂ ಅನಘಾಯ ನಮಃ ಓಮ್‌ 

ಓಂ ನವನೀತನವಾಹಾರಾಯ ನಮಃ ಓಮ್‌ 
ಓಂ ಮುಚುಕುಂದಪ್ರಸಾದಕಾಯ ನಮಃ ಓಮ್‌ 
ಓಂ ಷೋಡಶಸ್ತ್ರೀಸಹಸ್ರೇಶಾಯ ನಮಃ ಓಮ್‌ 
ಓಂ ತ್ರಿಭಂಗಿನೇ ನಮಃ ಓಮ್‌ 

ಓಂ. ಮಧುರಾಕೃತಯೇ ನಮಃ ಓಮ್‌ 

ಓಂ ಶುಕವಾಗಮೃತಾಬ್ದೀಂದವೇ ನಮಃ ಓಮ್‌ 
ಓಂ ಗೋವಿಂದಾಯ ನಮಃ ಓಮ್‌ 

ಓಂ ಯೋಗಿನಾಂಪತಯೇ ನಮಃ ಓಮ್‌ 

ಓಂ ವತ್ತವಾಟಚರಾಯ ನಮಃ ಓಮ್‌ 

ಓಂ ಅನಂತಾಯ ನಮಃ ಓಮ್‌ 

ಓಂ ಧೇನುಕಾಸುರಭಂಜನಾಯ ನಮಃ ಓಮ್‌ 
ಓಂ ತೃಣೀಕೃತತೃಣಾವರ್ತಾಯ ನಮಃ ಓಮ್‌ 
ಓಂ ಯಮಳಾರ್ಜುನಭಂಜನಾಯ ನಮಃ ಓಮ್‌ 
ಓಂ ಉತ್ತಾಲತಾಲಭೇತ್ರೇ ನಮಃ ಓಮ್‌ 

ಓಂ ತಮಾಲಶ್ಯಾಮಲಾಕೃತಯೇ ನಮಃ ಓಮ್‌ 
ಓಂ ಗೋಪಗೋಪೀಶ್ವರಾಯ ನಮಃ ಓಮ್‌ 
ಓಂ ಯೋಗಿನೇ ನಮಃ ಓಮ್‌ 


51- 


ಕೃಷ್ಣಾಷ್ಟಮೀ 


41. ಓಂ ಕೋಟಿಸೂರ್ಯಸಮಪ್ರಭಾಯ ನಮಃ ಓಮ್‌ 
42. ಓಂ ಇಲಾಪತಯೇ ನಮಃ ಓಮ್‌ ` 

43. ಓಂ ಪರಂಜ್ಯೋತಿಷೇ ನಮಃ ಓಮ್‌ 

44. ಓಂ ಯಾದವೇಂದ್ರಾಯ ನಮಃ ಓಮ್‌ 

45. ಓಂಯದೂದ್ವಹಾಯ ನಮಃ ಓಮ್‌ 

46. ಓಂ ವನಮಾಲಿನೇ ನಮಃ ಓಮ್‌ 

47. ಓಂ ಪೀತವಾಸಸೇ ನಮಃ ಓಮ್‌ 

48. ಓಂ ಪಾರಿಜಾತಾಪಹಾರಕಾಯ ನಮಃ ಓಮ್‌ 
49. ಓಂ ಗೋವರ್ಧನಾಚಲೋದ್ಧರ್ತ್ರೇ ನಮಃ ಓಮ್‌ 
50. ಓಂ ಗೋಪಾಲಾಯ ನಮಃ ಓಮ್‌ 

51. ಓಂ ಸರ್ವಪಾಲಕಾಯ ನಮಃ ಓಮ್‌ 

52. ಓಂ ಅಜಾಯ ನಮಃ ಓಮ್‌ 

53. ಓಂ ನಿರಂಜನಾಯ ನಮಃ ಓಮ್‌ 

54. ಓಂ ಕಾಮಜನಕಾಯ ನಮಃ ಓಮ್‌ 

55. ಓಂ ಕಂಜಲೋಚನಾಯ ನಮಃ ಓಮ್‌ 

56. ಓಂ ಮಧುಘ್ಲೇ ನಮಃ ಓಮ್‌ 

57. ಓಂ ಮಧುರಾನಾಥಾಯ ನಮಃ ಓಮ್‌ 

58. ಓಂ ದ್ವಾರಕಾನಾಯಕಾಯ ನಮಃ ಓಮ್‌ 

59. ಓಂ ಬಲಿನೇ ನಮಃ ಓಮ್‌ 

60. ಓಂ ವೃಂದಾವನಾಂತಸಂಚಾರಿಣೇ ನಮಃ ಓಮ್‌ 
61. ಓಂ ತುಲಸೀದಾಮಭೂಷಣಾಯ ನಮಃ ಓಮ್‌ 
62. ಓಂ ಸ್ಯಮಂತಕಮರ್ಹತ್ರೇ ನಮಃ ಓಮ್‌ 

63. ಓಂ ನರನಾರಾಯಣಾತಕಾಯ ನಮಃ ಓಮ್‌ 
64. ಓಂಕುಬ್ಬಾಗಂಧಾನುಲಿಪ್ತಾಂಗಾಯ ನಮಃ ಓಮ್‌ 
65. ಓಂ ಮಾಯಿನೇ ನಮಃ ಓಮ್‌ 


-52- 


ಕೃಷ್ಣಾಷ್ಟಮೀ 


66. 
67. 
68. 
69. 
70. 
71. 
7೩. 
73. 
74. 
75. 
76. 
77. 
78. 
79. 
80. 
81. 
82. 
83. 
84. 
85. 
86. 
87. 
88. 
89. 
90. 


ಓಂ ಪರಮಪೂರುಷಾಯ ನಮಃ ಓಮ್‌ 

ಓಂ ಮುಷ್ಟಿಕಾಸುರಚಾಣೂರಮಲ್ಲಯುದ್ಧವಿಶಾರದಾಯ ನಮಃ ಓಮ್‌ 
ಓಂ ಸಂಸಾರವೈರಿಣೇ ನಮಃ ಓಮ್‌ 

ಓಂ ಕಂಸಾರಯೇ ನಮಃ ಓಮ್‌ 

ಓಂ ಮುರಾರಯೇ ನಮಃ ಓಮ್‌ 

ಓಂ ನರಕಾಂಶಕಾಯ ನಮಃ ಓಮ್‌ 

ಓಂ ಅನಾದಿಬ್ರಹ್ಮಚಾರಿಣೇ ನಮಃ ಓಮ್‌ 

ಓಂ ಕೃಷ್ಣಾವ್ಯಸನಕರ್ಷಕಾಯ ನಮಃ ಓಮ್‌ 
ಓಂ ಶಿಶುಪಾಲಶಿರಶ್ಛೇತ್ವೇ ನಮಃ ಓಮ್‌ 

ಓಂ ದುರ್ಯೋಧನಕುಲಾಂತಕಾಯ ನಮಃ ಓಮ್‌ 
ಓಂ ವಿದುರಾಕ್ರೂರವರದಾಯ ನಮಃ ಓಮ್‌ 
ಓಂ ವಿಶ್ವರೂಪಪ್ರದರ್ಶಕಾಯ ನಮಃ ಓಮ್‌ 
ಓಂ ಸತ್ಯವಾಚೇ ನಮಃ ಓಮ್‌ 

ಓಂ ಸತ್ಯಸಂಕಲ್ದಾಯ ನಮಃ ಓಮ್‌ 

ಓಂ ಸತ್ಯಭಾಮಾರತಾಯ ನಮಃ ಓಮ್‌ 

ಓಂ ಜಯಿನೇ ನಮಃ ಓಮ್‌ 

ಓಂ ಸುಭದ್ರಾಪೂರ್ವಜಾಯ ನಮಃ ಓಮ್‌ 
ಓಂ ವಿಷ್ಣವೇ ನಮಃ ಓಮ್‌ 

ಓಂ ಭೀಷ್ಮಮುಕ್ತಿಪ್ರದಾಯಕಾಯ ನಮಃ ಓಮ್‌ 
ಓಂ ಜಗದ್ಗುರವೇ ನಮಃ ಓಮ್‌ 

ಓಂ ಜಗನ್ನಾಥಾಯ ನಮಃ ಓಮ್‌ 

ಓಂ ವೇಣುನಾದವಿಶಾರದಾಯ ನಮಃ ಓಮ್‌ 
ಓಂ ವೃಷಭಾಸುರವಿಧ್ವಂಸಿನೇ ನಮಃ ಓಮ್‌ 
ಓಂ ಬಾಣಾಸುರಕರಾಂತಕಾಯ ನಮಃ ಓಮ್‌ 
ಓಂ ಯುಧಿಷ್ಠಿರಪ್ರತಿಷ್ಠಾತ್ರೇ ನಮಃ ಓಮ್‌ 


-53- 


ಕೃಷ್ಣಾಷ್ಟಮೀ 


91. ಓಂ ಬರ್ಹಿಬರ್ಹಾವತಂಸಕಾಯ ನಮಃ ಓಮ್‌ 
92. ಓಂ ಪಾರ್ಥಸಾರಥಯೇ ನಮಃ ಓಮ್‌ 
93. ಓಂ ಅವ್ಯಕ್ತಾಯ ನಮಃ ಓಮ್‌ 
94. ಓಂ ಗೀತಾಮೃತಮಹೋದಧಯೇ ನಮಃ ಓಮ್‌ 
95. ಓಂ ಕಾಲೀಯಫಣಮಾಣಿಕ್ಕರಂಜಿತಶ್ರೀಪದಾಂಬುಜಾಯ ನಮಃ ಓಮ್‌ 
96. ಓಂ ದಾಮೋದರಾಯ ನಮಃ ಓಮ್‌ 
97. ಓಂ ಯಜ್ಞಭೋಕ್ತೇ ನಮಃ ಓಮ್‌ 
98. ಓಂ ದಾನವೇಂದ್ರವಿನಾಶನಾಯ ನಮಃ ಓಮ್‌ 
99. ಓಂ ನಾರಾಯಣಾಯ ನಮಃ ಓಮ್‌ 
100. ಓಂ ಪರಬ್ರಹ್ಮಣೇ ನಮಃ ಓಮ್‌ 
101. ಓಂ ಪನ್ನಗಾಶನವಾಹನಾಯ ನಮಃ ಓಮ್‌ 
101. ಓಂ ಜಲಕ್ರೀಡಾಸಮಾಸಕ್ತಗೋಪೀವಸ್ವಾಪಹಾರಕಾಯ ನಮಃ ಓಮ್‌ 
102. ಓಂ ಪುಣ್ಯಶ್ಲೋಕಾಯ ನಮಃ ಓಮ್‌ 
103. ಓಂ ತೀರ್ಥಪಾದಾಯ ನಮಃ ಓಮ್‌ 
104. ಓಂ ವೇದವೇದ್ಯಾಯ ನಮಃ ಓಮ್‌ 
105. ಓಂ ದಯಾನಿಧಯೇ ನಮಃ ಓಮ್‌ 
106. ಓಂ ಸರ್ವತೀರ್ಥಾತ್ಮಾಯ ನಮಃ ಓಮ್‌ 
107. ಓಂ ಸರ್ವಗ್ರಹರೂಪಿಣೇ ನಮಃ ಓಮ್‌ 
108. ಓಂ ಪರಾತ್ಚರಾಯ ನಮಃ ಓಮ್‌ 
ಅನೇನಾಷ್ಟೋತ್ತರಶತತುಲಸೀದಲಸಮರ್ಪಣೇನ ಭಗವಾನ್‌ 
ಮಧ್ವಾಂತರ್ಗತಶ್ರೀಗೋಪಾಲಕೃಷ್ಣು ಪ್ರೀಯತಾಮ್‌ ॥ 
ಇತಿ ಶ್ರೀಕೃಷ್ಣಾಷ್ಟೋತ್ತರಶತನಾಮಾವಳಿಃ ಸಮಾಪ್ತಾ 


೬54- 


ಅರ್ಫ್ಯಪ್ರದಾನಮ್‌ 
ಆಚಮ್ಯ ಪ್ರಾಣಾನಾಯಮ್ಯ ದೇಶಕಾಲೌ ಸಂಕೀರ್ತ-ಶ್ರೀಗೋಪಾಲಕೃಷ್ಣ 
ಪ್ರೇರಣಯಾ ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಜನ್ಮಾಷಮೀವ್ರತಸಂಪೂರ್ಣಫಲ- 
ಪ್ರಾಪ್ಕರ್ಥಂ ನಿಶೀಥೇ ಚಂದ್ರೋದಯಕಾಲೇ ಅರ್ಫ್ಯಪ್ರದಾನಂ ಕರಿಷ್ಯೇ ॥ 
ದೇವಕೀಪ್ರಾರ್ಥನಾಮಂತ್ರ - 
ಅದಿತೇ ದೇವಮಾತಸ್ತ್ವಂ ಸರ್ವಪಾಪಪ್ರಣಾಶಿನಿ । 
ಅತಸಾ ನ್ಸಿಂ ಪೂಜಯಿಷ್ಯಾಮಿ ಭೀತೋ ಭವಭಯಾಪಹಾಮ್‌ ॥ 
ಪೂಜಿತಾಂ ತು ಯಥಾ ದೇವೈಃ ಪ್ರಸನ್ನಾ ತ್ವಂ ವರಾನನೇ ॥ 
ಪೂಜಿತಾಂ ತ್ವ ಮಯಾ ಭಕ್ಕಾ ಪ್ರಸಾದಂ ಕುರು ಸುವ್ರತೇ ॥ 
(ಬಿಲ್ವಪತ್ರೆ ಸಮರ್ಪಿಸಬೇಕು) 
ಶ್ರೀಕೃಷ್ಣಪ್ರಾರ್ಥನಾ - 
ಅವತಾರಸಹಸ್ರಾಣಿ ಕರೋಷಿ ಮಧುಸೂದನ । 
ನ ತೇ ಸಂಖ್ಯಾವತಾರಾಣಾಂ ಕಶ್ಚಿಜ್ಞಾನತಿ ವೈ ಭುವಿ ॥ 
ದೇವಾ ಬ್ರಹ್ಮಾದಯೋ ವಾಪಿ ಸ್ವರೂಪಂ ನ ವಿದುಸ್ತವ । 
ಅತಸ್ತ್ವಾಂ ಪೂಜಯಿಷ್ಯಾಮಿ ಮಾತುರುತ್ಸಂಗಸಂಸ್ಕಿತಮ್‌ ॥ 
ಮಂಛಿತಂ ಕುರು ಮೇ ದೇವ ಸಂಸಾರಾರ್ತಿಭಯಾಪಹ । 
ನಮಸ್ತುಭ್ಯಂ ಜಗನ್ನಾಥ ದೇವಕೀತನಯ ಪ್ರಭೋ ॥ 
ವಸುದೇವಾತ್ಮಜಾನಂತ ಯಶೋದಾನಂದವರ್ಧನ । 
ಗೋವಿಂದ ಗೋಕುಲಾಧಾರ ಗೋಪೀಕಾಂತ ನಮೋಸಸ್ತುತೇ॥ 
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ । 
ಪ್ರಣತಣ್ನ್ಣೇಶನಾಶಾಯ ಗೋವಿಂದಾಯ ನಮೋ ನಮಃ ॥ 


ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀಮ್‌ । 
ಯಶೋದಾಂ ನಂದಗೋಪಂ ಚ ಸುಭದ್ರಾಂ ತತ್ರ ಪೂಜಯೇತ್‌ ॥ 
(ಶಂಖದಲ್ಲಿ ಶುದ್ಧೋದಕ ತುಂಬಿಸಿ ಮೂರು ಬಾರಿ ಅರ್ಯ ಬಿಡಬೇಕು) 


-56- 


ಕೃಷ್ಣಾಷ್ಟಮೀ 


ಜಾತಃ ಕಂವಧಾರ್ಥಾಯ ಭೂಭಾರೋತ್ತಾರಣಾಯ ಚ । 
ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ॥ 
ಪಾಂಡವಾನಾಂ ಹಿತಾರ್ಥಾಯ ಧರ್ಮಸಂಸ್ಕಾಪನಾಯ ಚ। 
ಗೃಹಾಣಾರ್ಫ್ಯಂ ಮಯಾ ದತ್ತಂ ದೇವಕ್ಕಾ ಸಹಿತೋ ಹರೇ ॥ 


ದೇವಕೀಸಹಿತಾಯ ಶ್ರೀಕೃಷ್ಣಾಯ ಇದಮರ್ಫ್ಯಮಿದಮರ್ಫ್ಯಮಿದಮರ್ಫ್ಯಮ್‌ 
ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀಮ್‌ ॥ 
ನಂದಗೋಪಂ ಯಶೋದಾಂ ಚ ಸುಭದ್ರಾಂ ತತ್ರ ಪೂಜಯೇತ್‌ ॥ 


ಈ ಶ್ಲೋಕ ಹೇಳಿ ಪುನಃ ತುಳಸಿ ಬಿಲ್ವ ಪತ್ರೆ ಸಮರ್ಪಿಸಬೇಕು. 
ಅನೇನ ಕೃಷ್ಣಜನ್ಮೋತ್ಸವ ಪ್ರಯುಕ್ತ ಅಘಣ್ಯಪ್ರದಾನೇನ ಶ್ರೀಗೋಪಾಲಕ್ಕಷ್ಣಃ 
ಪ್ರೀಯತಾಮ್‌ । 


ಚಂದ್ರಾಘ್ಯ್ಯದಾನಮ್‌ 
ಹೊರಗಡೆ ಬಂದು ತುಳಸೀಕಟ್ಟೆಯಲ್ಲಿ ಶಂಖದಲ್ಲಿ ಹಾಲು ತುಂಬಿ ಫಲದಿಂದ 
ಕೊಬ್ಬರಿ ಬಟ್ಟಲಲ್ಲಿ ಅರ್ಫ್ಯ ನೀಡಬೇಕು. 


ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ। 
ಮೃಗಿಣೇ ಶಶಿಬಿಂಬಾಯ ಲೋಕದೀಪಾಯ ದೀಪಿನೇ ॥ 
ಶೀತದೀಧಿತಿಬಿಂಬಾಯ ತಾರಕಪತಯೇ ನಮಃ॥ 


ಬಿಲ್ವಪತ್ರಂ ಸಮರ್ಪಿಸಬೇಕು. 
ಮೂರುಬಾರಿ ಚಂದ್ರನಿಗೆ ಅರ್ಥ ನೀಡಬೇಕು. 
ಕ್ಷೀರೋದಾರ್ಣವಸಂಭೂತ ಅತ್ರಿನೇತ್ರಸಮುದ್ಧವ | 


ಗೃಹಾಣಾರ್ಫ್ಯಂ ಶಶಾಂಕೇದಂ ರೋಹಿಣ್ಯಾ ಸಹಿತಃ ಶಶಿನ್‌ ॥ 
ರೋಹಿಣಿಸಹಿತಾಯ ಚಂದ್ರಮಸೇ ಇದಮರ್ಫಮಿದಮರ್ಫ್ಯಮಿದರ್ಫ್ಛಮ್‌ I 
ಶಶಿನೇ ಚಂದ್ರದೇವಾಯ' ಎಂಬ ಶ್ಲೋಕ ಹೇಳಿ ಪುನಃ ಬಿಲ್ವಪತ್ರೆ 
ಸಮರ್ಪಿಸಬೇಕು. 
॥ ಇತಿ ಶ್ರೀಕೃಷ್ಣಜನ್ಮಾಷ್ಟಮಿ ಪೂಜಾವಿಧಿ ಸಂಪೂರ್ಣಃ ॥ 


ಆಟ 


-57- 


ಕೃಷ್ಣಜನ್ಮಾಷ್ಟಮೀ ವ್ರತಕಥೆ 


ಜಯಂತೀಕಲ್ಪ K 


-58- 


ೃಷ್ಣಷ್ವಮೀ 


I ಶ್ರೀಃ ॥ 
ಕೃಷ್ಣಜನ್ಮಾಷ್ಟಮೀ 
ಈಶ್ವರ ಉವಾಚ 
ಕೃಷ್ಣಾಷ್ಟಮ್ಕಾಂ ನಭೋಮಾಸಿ ವೃಷೇ ಚಂದ್ರೇ ನಿಶೀಧಕೆ । 
ದೇವಕ್ಯಜೀಜನತ್‌ ಕೃಷ್ಣಂ ಯೋಗೇಶಸ್ಥಿನ್ನಸುದೇವತಃ 11೧11 
ಈಶ್ವರನು ಹೇಳುತ್ತಾನೆ- ಶ್ರಾವಣ ಮಾಸದ ಕೃಷ್ಣಪಕ್ಷದ ಅಷ್ಟಮೀ ತಿಥಿಯಂದು 
ಮಧ್ಯರಾತ್ರಿಯಲ್ಲಿ ವಸುದೇವನ ಪತ್ನಿಯಾದ ದೇವಕಿಯು ಶ್ರೀಕೃಷ್ಣನಿಗೆ ಜನ್ಮವಿತ್ತಳು. 
ಸಿಂಹರಾಶಿಗತೆ ಸೂರ್ಯೇ ಕರ್ತವ್ಯಃ ಸುಮಹೋತ್ಸವಃ | 
ಸಪ್ತಮ್ಯಾಂ ಲಘುಭುಕ್ಕುರ್ಯಾದ್ಧಂತಧಾವನಪೂರ್ವಕಂ ೨H 
ಸೂರ್ಯನು ಸಿಂಹರಾಶಿಯಲ್ಲಿರುವಾಗ ಜನ್ಮೋತ್ತವವನ್ನು ವೈಭವದಿಂದ 
ಆಚರಿಸಬೇಕು. ಸಪ್ತಮಿಯ ದಿನ ಅಲಭೋಜನವನ್ನು ಮಾಡಿ ದಂತಧಾವನ ಪೂರ್ವಕ. 
ಉಪವಾಸಸ್ಯ ನಿಯಮಃ ಸ್ವಹೇದ್ರಾತ್ರೌ ಜಿತೇಂದ್ರಿಯಃ | 
ಕೇವಲೋನೋಪವಾಸೇನ ಕೃಷ್ಣ ಜನ್ನದಿನಂ ನಯೇತ್‌ 11೩11 
ಉಪವಾಸ ನಿಯಮವನ್ನು ಆಚರಿಸಬೇಕು. ರಾತ್ರಿಯಲ್ಲಿ ಜಿತೇಂದ್ರಿಯನಾಗಿ 
ಮಲಗಿಕೊಳ್ಳಬೇಕು. ಕೃಷ್ಣಾಷ್ಟಮಿಯ ದಿನವನ್ನು ಸಂಪೂರ್ಣ ಉಪವಾಸದಿಂದಲೇ 
ಕಳೆಯಬೇಕು. 
ಸಪ್ತಜನ್ಮಕೃತಾತ್ಪಾಪಾನ್ಮುಚ್ಛತೇ ನಾತ್ರ ಸಂಶಯಃ | 
ಉಪಾವೃತಸ್ತು ಪಾಪೇಭ್ಯೋ ಯಸ್ತು ವಾಸೋ ಗುಣೈಃ ಸಹ “9 
ಇದರಿಂದ ಸಪ್ತಜನ್ಮಗಳಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿಯಾಗುವುದು. 
ಪಾಪಗಳಿಂದ ಮುಕ್ತಿಯಾಗಿ ಗುಣಗಳೊಂದಿಗೆ ವಾಸವೇನಿದೆಯೋ, 
ಉಪವಾಸಃ ಸ ವಿಜ್ಞೇಯಃ ಸರ್ವಭೋಗವಿವರ್ಜಿತಃ । 
ತತೋಷ್ಟಮ್ಯಾಂ ತಿಲೈಃ ಸ್ನಾತ್ವಾ ನದ್ಯಾದೌ ವಿಮಲೇ ಜಲೇ 11೫1 
ಸರ್ವಭೋಗವರ್ಜಿತವಾದ ಆ ವಾಸವೇ ಉಪವಾಸವೆಂದು ತಿಳಿಯಲಡುವುದು. 
ಅಷ್ಟಮಿಯ ದಿನ ಪ್ರಾತಚಾಲ ನದೀ ಮೊದಲಾದ ಜಲಾಶಯಗಳಲ್ಲಿಯ ಶುದ್ಧವಾದ 
ಜಲದಲ್ಲಿ ತಿಲಸ್ನಾನ ಮಾಡಿ, 
ಸುದೇಶೇ ಶೋಭನಂ ಕುರ್ಯಾದ್ದೇವಕ್ಯಾಃ ಸೂತಿಕಾಗೃಹಂ | 
ನಾನಾವರ್ಣೈ: ಸುವಾಸೋಭಿಃ ಶೋಭಿತಂ ಕಲಶೈೈ: ಫಲೈಃ men 


-59- 


ೃಷ್ಣಪ್ಪಮೀ 


ಶುದ್ಧವಾದ ಒಂದು ಸ್ಥಳದಲ್ಲಿ ದೇವಕಿ ದೇವಿಯ ಸಲುವಾಗಿ ಒಂದು ಸುಂದರವಾದ 
ಹೆರಿಗೆ ಮನೆಯನ್ನು ಮಾಡಬೇಕು. ಆ ಖೋಲಿಯನ್ನು ನಾನಾ ಬಣ್ಣಗಳ 
ವಸ್ತ್ರಗಳಿಂದಲೂ, ಕಲಶಗಳು, ಫಲಗಳು; 


ಪುಷ್ಪೆ ರ್ದೀಪಾವಲೀಭಿಶ್ವ. ಚಂದನಾಗರುಧೂಪಿತಂ। 
ಹರಿವಂಶಸ್ಯ ಚರಿತಂ ಗೋಕುಲಂ ತತ್ರ ಲೇಖಯೇತ್‌ Ea 


ಪುಷ್ಪಗಳು ಮತ್ತು ದೀಪಾವಲಿಗಳಿಂದಲೂ ಅಲಂಕರಿಸಿ, ಚಂದನ, ಅಗರು, 
ಧೂಪಗಳಿಂದ ಸುವಾಸಿತವಾಗುವಂತೆ ಮಾಡಬೇಕು. ಹರಿವಂಶದ ಚರಿತ್ರೆಯನ್ನು ಬರೆದು 
ಮನೆಯಲ್ಲಿ ಗೋಕುಲವನ್ನು ನಿರ್ಮಿಸಬೇಕು. 


ಯುಕ್ತಂ ವಾದಿತ್ತನಿನದೈರ್ಸೃತ್ಯಗೀತಾದಿಮಂಗಲ್ಕೆ: । 
ಷಷ್ಟ್ಯಾದೇವ್ಯಾಧಿಷ್ಠಿತಾಂ ಚ ತನ್ನಧ್ಯೆ ಪ್ರತಿಮಾಂ ಹರೇಃ 11೮ 
ವಾದ್ಯಗಳನ್ನು ಮೊಳಗಿಸಿ, ನೃತ್ಯ ಗೀತಾದಿ ಮಂಗಲ ಕಾರ್ಯಗಳನ್ನು ನಡೆಸಬೇಕು. 
ಅಥವಾ ಗೋಕುಲದಲ್ಲಿ ವಾದನಕಾರರು, ನರ್ತಕರು, ಸಂಗೀತಕಾರರು 


ಮೊದಲಾದವರನ್ನು ನಿರ್ಮಿಸಬೇಕು. ಗೋಕುಲದ ಮಧ್ಯದಲ್ಲಿ ಷಷ್ಠೀದೇವಿಯೊಂದಿಗೆ 
ಶ್ರೀಕೃಷ್ಣನ ಪ್ರತಿಮೆಯನ್ನು ಇಡಬೇಕು. 

ಕಾಂಚನೀಂ ರಾಜತೀಂ ತಾಮ್ರೀಮಂ ಪೈತ್ತಲೀಂ ಮೃನ್ಮಯೀಂ ತು ವಾ! 

ವಾರ್ಕೀಂ ಮಣಿಮಯೀಂ ವಾಪಿ ವರ್ಣಕೈರ್ಲಿಖತಾಂ ಯಥಾ 11೯॥। 

ಆ ಪ್ರತಿಮೆಯನ್ನು ಬಂಗಾರದಿಂದಾಗಲೀ, ಬೆಳ್ಳಿಯಿಂದಾಗಲೀ, 
ತಾಮ್ರದಿಂದಾಗಲಿ, ಹಿತಾಳಿಯಿಂದಾಗಲೀ ಮೃತ್ರಿಕೆಯಿಂದಾಗಲೀ ಮಾಡಿದ್ದು 
ಆಗಿರಬೇಕು ಅಥವಾ ಕಟ್ಟಿಗೆಯಿಂದಾಗಲೀ ಅಥವಾ ನಾನಾ ವರ್ಣದ 
ರಂಗವಲ್ಲಿಯಿಂದಾಗಲೀ ಬರೆದದ್ದು ಆಗಿರಬೇಕು. 

ಸರ್ವಲಕ್ಟಣಸಂಪನ್ನಾಂ ಪರ್ಯಂಕೇ ಚಾಷ್ಟಶಲ್ಯಕೆ । 
ಪ್ರಸೂತಾಂ ದೇವಕೀಂ ತತ್ರ ಸ್ಥಾಪಯೇನ್ಮಂಚಕೋಪರಿ moon 
ಅಷ್ಟಶಲೈಗಳನ್ನು ತೂಗುಬಿಟ್ಟಿರುವ ಮಂಚದ ಮೇಲೆ, ಬಾಣಂತಿಯಾದ 
ದೇವಕಿಯ ಸರ್ವಲಕ್ಷಣ ಸಂಪ ನ್ಹವಾದ ಪ್ರತಿಮೆಯನ್ನು ಇಡಬೇಕು. 
ಸುಪ್ತಂ ಬಾಲಂ ತತ್ರ ಹರಿಂ ಪರ್ಯಂಕೆ ಸ್ತನಪಾಯಿನಂ | 
ಯಶೋದಾಂ ತತ್ರ ಚೈಕಸ್ಮಿನ್‌ ಪ್ರದೇಶೇ ಸೂತಿಕಾಗೃಹೇ 1೧೧॥ 


ೃಷ್ಣಷ್ಯಮೀ 


ಮಂಚದ ಮೇಲೆ ತಾಯಿಯ ಸ್ತನಪಾನ ಮಾಡುತ್ತ ಮಲಗಿರುವ ಮಗು ಶ್ರೀಕೃಷ್ಣನ 
ಪ್ರತಿಮೆಯನ್ನು ಇಟ್ಟು, ಸೂತಿಕಾಗೃಹದ ಒಂದು ಸ್ಥಳದಲ್ಲಿ ಯಶೋದಾ ದೇವಿಯ 
ಪ್ರತಿಮೆಯನ್ನು ಮಾಡಿ ಇಡಬೇಕು. 
ಪ್ರಸೂತಾಂ ಕನ್ಯಕಾಂ ಚೈವ ಕೃಷ್ಣಪಾರ್ಶ್ವೇ ತು ಸಂಲಿಖೇತ್‌ । 
ಕೃತಾಂಜಲಿಪುಟಾನ್ನೇವಾನ್ಯಕ್ಸವಿದ್ಯಾಧರಮರಾನ್‌ 11೧೨ 
ಹಡೆದ ದೇವಕಿಯನ್ನು ಕೃಷ್ಣನ ಬದಿಗಿರುವಂತೆ ಬರೆಯಬೇಕು. ಗೋಕುಲದಲ್ಲಿ 
ಕೈಮುಗಿದುಕೊಂಡು ನಿಂತಿರುವ ದೇವತೆಗಳು, ಯಕ್ಷರು, ವಿದ್ಯಾಧರರು, ಮುಂತಾದವರ 
ಪ್ರತಿಮೆಗಳನ್ನು; 
ವಸುದೇವಂ ಚ ತತ್ರೈವ ಖಡ್ಗಚರ್ಮಧರಂ ಸ್ಥಿತಂ I 
ಕಶ್ಯಪೋ ವಸುದೇವೋತ ಯಮದಿತಿಕ್ನೆ; ವ ದೇವಕೀ 11೧೩1 
ಮತ್ತು ಖಡ್ಗಚರ್ಮವನ್ನು ಧರಿಸಿ ನಿಂತಿರುವ ವಸುದೇವನ ಪ್ರತಿಮೆಯನ್ನು ಮಾಡಿ 
ಇಟ್ಟಿರಬೇಕು. ಕಶ್ಯಪಯಷಿಯೇ ವಸುದೇವನು, ಅದಿತಿಯೇ ದೇವಕಿಯು; 


ಶೇಷೋ ಬಲೀ ಯಶೋದಾಪಿ ಆದಿತ್ಯಂಶಾದ್ವಭೂವ ಹ। 
ನಂದಃ ಪ್ರಜಾಪತಿರ್ದಕ್ಟೋ ಗರ್ಗಶ್ಥಾಪಿ ಚತುರ್ಮುಖಃ 11೧೪॥ 
ಶೇಷನೇ ಬಲಿ, ಎಂದು ಅನುಸಂಧಾನ ಮಾಡಿಕೊಳ್ಳಬೇಕು. ಅದಿತಿಯ 
ಅಂಶದಿಂದ ಹುಟ್ಟಿದವಳು ಯಶೋದೆ ಎಂದೂ, ದಕ್ಷಪ್ರಜಾಪತಿಯೇ ನಂದನೆಂದೂ 
ಚತುರ್ಮುಖ ಬ್ರಹ್ಮನೇ ಗರ್ಗನೆಂದೂ ತಿಳಿಯಬೇಕು. 
ಗೋಪ್ಯಶ್ಥಾಪ್ಲರಸಃ ಸರ್ವಾ ಗೋಪಾಶ್ಚಾಪಿ ದಿವೌಕಸಃ । 
ಕಾಲನೇಮಿಶ್ಚಕಂಸೋ5ಯಂ ನಿಯುಕ್ತಾಸ್ತೇನ ಚಾಸುರಾಃ 11೧೫1 
ಅಪರಾ ಸ್ತೀಯರೇ ಗೋಪಿಗಳಾಗಿರುವರೆಂದೂ, ದೇವತೆಗಳು 
ಗೋಪಾಖಕರಾಗಿರು ವರೆಂದೂ ತಿಳಿಯಬೇಕು. ಇನ್ನು ಕಾಲನೇಮೀ ದೈತ್ಯನೇ 
ಕಂಸನಾಗಿರುವನು ಮತ್ತು ಅವನಿಂದ ನಿಯುಕ್ತರಾದವರು ಅಸುರರು. 
ಗೋಧೇನುಕುಂಜರಾಶ್ವಾಶ್ಚ ದಾನವಾಃ ಶಸ್ತ್ರಪಾಣಯಃ । 
ಲೇಖನೀಯಾಶ್ಚ ತತ್ರೈವ ಕಾಲಿಯೋ ಯಮುನಾಹೃದೇ 11೧೬।॥ 
ವೃಷಾಸುರ, Jd ಕುವಲಯಾಷೀಡ, ಕೇಶಿ ಮೊದಲಾದ ಶಸ್ತ್ರಧಾರಿ 
ದಾನವರು ಅಸುರರು. ಇವರನ್ನೆಲ್ಲ ಗೋಕುಲದಲ್ಲಿ ಚಿತ್ರಿಸಿ ಯಮುನಾ ಮಡುವಿನಲ್ಲಿ 
ಕಾಲಿಯ ಸರ್ಪವನ್ನು ಚಿತ್ರಿಸಬೇಕು. 
61- 


ಕೃಷ್ಣಾಷ್ಟಮೀ 


ಇತ್ಯೇವಮಾದಿ ಯತಿಂಚಿಚ್ಚರಿತಂ ಹರಿಣಾ ಕೃತಂ । 
ಲೇಖಯಿತ್ವಾ ಪ್ರಯತ್ನೇನ ಪೂಜಯೇದ್ಧಕ್ತಿ ತತ್ತರಃ era 
ಹರಿಯಿಂದ ಮಾಡಲ್ಪಟ್ಟ ಕಾಲಿಯಮರ್ದನ ಮೊದಲಾದ ವ್ಯಾಪಾರಗಳನ್ನು 
ಪ್ರಯತ್ನ ಮಾಡಿ ಗೋಕುಲದಲ್ಲಿ ಚಿತ್ರಿಸಿ ಭಕ್ತಿಯಿಂದ ಶ್ರೀಕೃಷ್ಣನನ್ನು ಪೂಜಿಸಬೇಕು. 
ಉಪಚಾರೈ: ಷೋಡಶಭಿರ್ದೇವಕೀ ಚೇತಿ ಮಂತ್ರತಃ nos 


"ದೇವಕೀ ಕಾಂತಯುಕ್ತಾ' ಎಂದು ಮುಂದಿನ ಶ್ಲೋಕದಲ್ಲಿ ಹೇಳಿದ ಮಂತ್ರವನ್ನು 
ಪಠಿಸುತ್ತಾ ಷೋಡಶೋಪಚಾರಗಳಿಂದ ದೇವಕಿ ದೇವಿಯನ್ನು ಪೂಜಿಸಬೇಕು. 


ಗಾಯದ್ಭಿಃ ಕಿನ್ನರಾದ್ಯೈಃ ಸತತಪರಿಣತಾ ವೇಣುವೀಣಾನೀನಾದೈ- ರ್ಭ್ಯಂಗಾ 

ರ್ಯಾದರ್ಶದೂರ್ವಾದಧಿಕಲಶಕರೈ: ಕಿನ್ನರೈಃ ಸೇವ್ಯಮಾನಾ। 

ಪರ್ಯಂಕೇ ಸ್ವಾಸನಸ್ಥಾ ಮುದಿತತರಮುಖೀ ಪುತ್ರಿಣೀ ಸಮ್ಯಗಾಸ್ತೇ 

ಸಾ ದೇವೀ ದಿವ್ಯಮಾತಾ ವಿಜಯಸುತಸುತಾ ದೇವಕೀ ಕಾಂತಯುಕ್ತಾ॥ 

ಗಾಯನ ಮಾಡುತ್ತಿರುವ ಕಿನ್ನರರಿಂದ ಸದಾ ಸುತ್ತುವರಿಯಲ್ಪಟ್ಟ ವೇಣು, 

ವೀಣಾದಿಗಳನ್ನು ಬಾರಿಸುತ್ತಿರುವ ಮತ್ತು ಭೃಂಗಾರ, ದರ್ಪಣ, ದೂರ್ವಾ, ದಧಿ 
ಕಲಶ ಇವುಗಳನ್ನು ಧರಿಸಿರುವ ಕಿನ್ನರರಿಂದ ಸದಾ ಸೇವಿಸಲಡುತ್ತಿರುವ, ಮಂಚದ 
ಮೇಲೆ ತನ್ನ ಹಾಸಿಗೆಯಲ್ಲಿ ಮಲಗಿರುವ, ಮುದದಿಂದ ವಿಕಸಿತವಾದ ಮುಖವುಳ್ಳ, 
ಮಗ್ಗುಲಲ್ಲಿ ಪುತ್ರನನ್ನು ಮಲಗಿಸಿಕೊಂಡಿರುವ, ವಿಜಯಸುತ ಶ್ರೀಹರಿಯನ್ನೇ ಮಗನಾಗಿ 
ಪಡೆದಿರುವ ಕಾಂತಿಯುಕ್ತಳಾದ ದಿವ್ಯಮಾತಾ ದೇವಕೀ ದೇವಿಯು ಸುಖವಾಗಿ 
ಮಲಗಿರುವಳು. 


ಪ್ರಣವಾದಿನಮೋತಂತೈಶ್ಚಪೃಥಂಗ್‌ನಾಮಾನುಕೀರ್ತನ್ಯೆಃ । 

ಕುರ್ಯಾತ್ಟೂಜಾಂ ವಿಧಿಜ್ಞಸ್ತು ಸರ್ವಪಾಪಾಪನುತ್ತಯೇ 11೨೦॥॥ 

ದೇವಕ್ಕಾ ವಸುದೇವಸ್ಯ ವಾಸುದೇವಸ್ಯ ಚೈವ ಹಿ। 

ಬಲದೇವಸ್ಯ ನಂದಸ್ಯ ಯಶೋದಾಯಾಃ ಪೃಥಕ್‌ ಪೃಥಕ್‌ 11೨೧॥ 

ಓಂಕಾರದಿಂದ ಪ್ರಾರಂಭಿಸಿ ನಮಃ ಎಂದು ಕೊನೆಯಲ್ಲಿಹೇಳುತ್ತಾ ವಸುದೇವ- 

ದೇವಕಿಯರ, ಶ್ರೀಕೃಷ್ಣನ ಮತ್ತು ಬಲದೇವನ, ನಂದ-ಯಶೋದೆಯರ ಒಂದೊಂದೇ 
ಹೆಸರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳುತ್ತಾ ಪೂಜಾ ಮಾಡಬೇಕು. ವಿಧಿ ಬಲ್ಲವನು 
ತನ್ನ ಪಾಪಪರಿಹಾರಕ್ಕಾಗಿ ಪ್ರತಿಯೊಬ್ಬರ ಪೂಜೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು. 


-62- 


ಚಂದ್ರೋದಯೆ ಶಶಾಂಕಾಯ ಅರ್ಥ್ಯಂ ದದ್ಯಾದ್ಧರಿಂ ಸ್ಮರನ್‌ । 
ಕ್ಲೀರೋದಾರ್ಣವಸಂಭೂತ ಅತ್ರಿಗೋತ್ರ ಸಮುದ್ಧವ । 
ನಮಸ್ತೇ ರೋಹಿಣೀಕಾಂತ ಅರ್ಥ್ಯಂ ನಃ ಪ್ರತಿಗೃಹ್ಯತಾಂ 11೨೨11 
ಚಂದ್ರೋದಯವಾಗಲು ಶ್ರೀಹರಿಯನ್ನು ಸರಿಸುತ್ತಾ ಶಶಾಂಕನಿಗೆ ಅರ್ಫ್ಯವನ್ನು 
ಕೊಡಬೇಕು. ಅರ್ಫ್ಯಕೊಡುವಾಗ ಹೇಳಬೇಕಾದ ಮಂತ್ರವೆಂದರೆ - ಕ್ಷೀರಸಾಗರದಲ್ಲಿ 
ಹುಟ್ಟಿದ, ಅತ್ರಿಗೋತ್ರ ಸಮುದ್ಧೂತನಾದ ಹೇ ರೋಹಿಣೀ ಪತಿಯಾದ ಚಂದ್ರನೇ, 
ನಿನಗೆ ನಮಸ್ಕರಿಸುತ್ತೇನೆ. ನಾನು ಕೊಟ್ಟ ಅರ್ಫ್ಯವನ್ನು ಸ್ವೀಕರಿಸು. 
ದೇವಕ್ಯಾ ವಸುದೇವಂ ಚ ನಂದಂ ಚೈವ ಯಶೋದಯಾ । 
ರೋಹಿಣ್ಯಾ ಚ ಸುಧಾರಶ್ನಿಂ ಬಲಂ ಚ ಹರಿಣಾ ಸಹ 11೨೩11 
ದೇವಕೀ ಸಹಿತನಾದ ವಸುದೇವನನ್ನು, ಯಶೋದಾ ಸಹಿತನಾದ ನಂದನನ್ನು, 
ರೋಹಿಣೀ ಸಹಿತನಾದ ಚಂದ್ರನನ್ನು, ಹರಿಯಿಂದ ಸಹಿತನಾದ ಬಲಭದ್ರನನ್ನು; 


ಸಂಪೂಜ್ಯ ವಿಧಿವದ್ದೇಹೀ ಕಿಂ ನಾಪ್ನೋತಿ ಸುದುರ್ಲಭಂ ॥ 
ಏಕಾದಶೀ ಕೋಟಿಸಂಖ್ಯಾ ತುಲ್ಯಾ ಕೃಷ್ಣಾಷ್ಟಮೀ ತಥಾ 11೨೪॥ 
ವಿಧಿಪೂರ್ವಕ ಪೂಜಿಸಿದರೆ ಯಾವ ಮನುಷ್ಟ್ಯನು ತಾನೆ ದುರ್ಲಭವಾದ 
ವಸ್ತುವನ್ನು ಹೊಂದದಿದ್ದಾನು? ಒಂದು ಕೃಷ್ಣಾಷ್ಟಮಿಯು ಒಂದು ಕೋಟಿ ಸಂಖ್ಯಾ 
ಏಕಾದಶಿಗಳಿಗೆ ಸಮಾನವಾಗಿದೆ. 
ಏವಂ ಸಂಪೂಜ್ಯ ತದ್ರಾತ್ರೌ ಪ್ರಭಾತೇ ನವಮೀದಿನೇ । 
ಯಥಾ ಹರೇಸ್ತಥಾ ಕಾರ್ಯೋ ಭಗವತ್ಯಾ ಮಹೋತ್ಸವಃ 11೨೫॥॥ 

ಈ ಪ್ರಕಾರ ಕೃಷ್ಣಾಷ್ಟಮಿ ರಾತ್ರಿ ಪೂಜಿಸಿ ನವಮೀ ದಿನ ಪ್ರಾತಃಕಾಲದಲ್ಲಿ ಶ್ರೀಹರಿಯ 
ಉತ್ತವದಂತೆ ಭಗವತಿಯ ಉತ್ತವವನ್ನೂ ಭಕ್ತಿ ಯಿಂದ ಮತ್ತು ವೈಭವದಿಂದ 
ಆಚರಿಸಬೇಕು. 

ಬ್ರಾಹ್ನಣಾನ್ಫೋಜಯೇದ್‌ ಭಕ್ತ್ಯಾದದ್ಯಾದ್ವೈ ಗೋಧನಾದಿಕಂ । 
ಯದ್ಯದಿಷ್ಠತಮಂ ತತ್ರ ಕೃಷ್ಣೋ ಮೇ ಪ್ರೀಯತಾಮಿತಿ 11೨೬। 
ಭಕ್ತಿಯಿಂದ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಮತ್ತು ಅವರಿಗೆ ಗೋವು, 
ಧನ ಮೊದಲಾದವುಗಳನ್ನು ಮತ್ತು ಅವರಿಗೆ ಪ್ರಿಯವಾದುದನ್ನು ಶ್ರೀಕೃಷ್ಣನ 
ಅನುಗ್ರಹವಾಗುವುದಕ್ಕಾಗಿ ದಾನವಾಗಿ ಕೊಡಬೇಕು. 


-63- 


ದಾಸೀ 


ನಮಸ್ತೇ ವಾಸುದೇವಾಯ ಗೋಬ್ರಾಹ್ನಣಹಿತಾಯ ಚ । 
ಶಾಂತಿರಸ್ತು ಶಿವಂ ಚಾಸ್ತು ಇತ್ಯುಕ್ತ್ವಾತಂ ವಿಸರ್ಜಯೇತ್‌ 11೨೭ 
ಗೋ ಬ್ರಾಹ್ಮಣರಿಗೆ ಹಿತವನ್ನುಂಟು ಮಾಡುವ, ವಾಸುದೇವನಿಗೆ ನಮಸ್ಕರಿಸುತ್ತೇನೆ 
ಶಾಂತಿಯಾಗಲಿ ಮತ್ತು ಮಂಗಳವಾಗಲಿ ಎಂದು ಹೇಳುತ್ತ ವಿಸರ್ಜಿಸಬೇಕು. 


ತತೋ ಬಂಧುಜನೈಃ ಸಾರ್ಧಂ ಸ್ವಯಂ ಭುಂಜೀತ ವಾಗ್ಯತಃ | 
ಏವಂ ಯಃ ಕುರುತೇ ದೇವ್ಯಾಃ ಕೃಸಸ್ಯ ಚ ಮಹೋತ್ಸವಂ 11೨೮॥ 
ನಂತರ ತನ್ನ ಬಂಧುಗಳಿಂದ ಕೂಡಿಕೊಂಡು ತಾನು ಮೌನದಿಂದ ಇದ್ದು 
ಊಟಮಾಡಬೇಕು. ಈ ಪ್ರಕಾರ ಯಾವನು ದೇವಕೀ ದೇವಿಯ ಮತ್ತು ಶ್ರೀಕೃಷ್ಣನ 
ಜನ್ಮಮಹೋತ್ಸವವನ್ನು; 
ಪ್ರತಿವರ್ಷಂ ವಿಧಾನೇನ ಯಥೋಕ್ತಂ ಲಭತೇ ಫಲಂ । 
ಪುತ್ರಸಂತಾನಮಾರೋಗ್ಯಂ ಸೌಭಾಗ್ಯಮತುಲಂ ಭವೇತ್‌ aT 
ಪ್ರತಿ ವರ್ಷ ವಿಧಾನದಿಂದ ಯಥೋಕ್ಷವಾಗಿ ಆಚರಿಸುವವನೋ ಅವನಿಗೆ ಶುಭ 
ಫಲವು ಲಭಿಸುವುದು. ಪುತ್ರಸಂತಾನವು ಆರೋಗ್ಯವು ಅತುಲವಾದ ಸೌಭಾಗ್ಯವು 
ಪ್ರಾಪ್ತಿಯಾಗುವುದು. 
ಇಹ ಧರ್ಮಮತಿರ್ಭೂತ್ವಾ ಅಂತೇ ವೈಕುಂಠಮಾಪ್ನಯಾತ್‌ । 
ಉದ್ಯಾಪನಮಥೋ ವಕ್ಷೆ ಕ್ಲೇ ಪುಣ್ಯೇ5ಹ್ಲಿ ವಿಧಿಪೂರ್ವಕಂ 11೩01 
ಇಹದಲ್ಲಿರುವಾಗ ಧರ್ಮದಲ್ಲಿ ಬುದ್ಧಿಯು ಕೊನೆಗೆ ವೈಕುಂಠಲೋಕ 
ಪ್ರಾಪ್ತಿಯಾಗುವುದು. ಪುಣ್ಯದಿನದಲ್ಲಿ ವಿಧಿಪೂರ್ವಕ ಉದ್ಯಾಪನೆಯನ್ನು 
ಮಾಡಬೇಕು. ಪುಣ್ಯದಿನದಲ್ಲಿ ವಿಧಿಪೂರ್ವಕ ಉದ್ಯಾಪನೆಯನ್ನು ಮಾಡಬೇಕು. ಹೇ 
ಕುಮಾರಾ, ಉದ್ಯಾಪನೆಯ ಕ್ರಮವನ್ನು ತಿಳಿಸುವೆನು, ಕೇಳು. 
ಪೂರ್ವೇದ್ಯ್ಕುರೇಕಭಕ್ತಾಶೀ ಸ್ವಪೇದ್ವಿಷ್ಣುಂ ಸ್ಮರನ್‌ ಹೃದಿ। 
ಪ್ರಾತಃ ಸಂಧ್ಯಾದಿ ಸಂಪಾದ್ಯ ಬ್ರಾಹ್ಮಣೈಃ ಸಸ್ತಿವಾಚಯೇತ್‌ 11೩೧1 
ಸಪ್ತಮಿಯ ದಿನ ಒಪ್ಪತ್ತು ಊಟ ಮಾಡಿ ವಿಷ್ಣುವನ್ನು ಸರಿಸುತ್ತಾ ರಾತ್ರಿ 
ಮಲಗಬೇಕು. ಮರುದಿನ ಬೆಳಿಗ್ಗೆ ಸ್ನಾನವನ್ನು ಮುಗಿಸಿ ಪ್ರಾತಃ ಸಂಧ್ಯಾದಿ 


ನಿತ್ಯಕರ್ಮಗಳನ್ನು ಮಾಡಬೇಕು. ನಂತರ ಬ್ರಾಹ್ಮಣರಿಂದ ಆಶೀರ್ವಾದವನ್ನು 
ಪಡೆಯಬೇಕು. 


-64- 


ಕೃಷ್ಣಾಷ್ಟಮೀ 


ಆಚಾರ್ಯಂ ವರಯಿತ್ವಾತು ಖತ್ತಿಜಾಂಶ್ಲೆ; ವ ಪೂಜಯೇತ್‌ । 
ಫಲೇನ ವಾ ತದರ್ಧೇನ ತದರ್ಧಾರ್ಧೇನ ವಾ ಪುನಃ 11೩೨11 
ಪ್ರತಿಮಾಂ ಕಾರಯೇತ್ಪಶ್ಚಾದ್‌ ವಿತ್ತಶಾಶ್ಯವಿವರ್ಜಿತಃ । 
ಮಂಡಪೇ ಮಂಡಲೇ ದೇವಾನ್‌ಬ್ರಹ್ಮಾದ್ಯಾನ್‌ ಸ್ಥಾಪಯೇದ್ದುಧ: 1] 
ತನ್ನ ಕಾಲಪುರೋಹಿತರನ್ನು ಆಚಾರ್ಯಸಾ ನದಲ್ಲಿ ಕೂಡಿಸಿ, ಇತರ 
ಯತ್ತಿಜರೊಂದಿಗೆ ಎಲ್ಲರನ್ನು ಪು ಪೂಜಿಸಬೇಕು. ವಿತ್ತ ಶಾಸ [ವಿಲ್ಲದವನಾಗಿ ಒಂದು ಪಲ 
ಅಥವಾ ಅರ್ಧಪಲ ಅಥವಾ ೧/೪ ಪಲ ತೂಕದ ಬಂಗಾರದಲ್ಲಿ ಶ್ರೀಕೃಷ್ಣನ 
ಪ್ರತಿಮೆಯನ್ನು ಮಾಡಿಸಿ ಅಲಂಕೃತವಾ ಮಂಡಪದಲ್ಲಿ ಇತರ ದೇವತೆಗಳೊಂದಿಗೆ 
ಸ್ಥಾಪಿಸಬೇಕು. 
ತತ್ರಸಂಸ್ಥಾಪೇತ್ಕುಂಭಂ ತಾಮ್ರಂ ಮೃನ್ಮಯಮೇವ ವಾ । 
ತಸ್ಯೋಪರಿ ನ್ಯಸೇತ್ಪಾತ್ರಂ ರಾಜತಂ ವೈಣವಂ ತು ವಾ 11೩೪॥॥ 
ಅಲ್ಲಿ ತಾಮ್ರದ ಅಥವಾ ಮೃತ್ರಿಕೆಯ ಕುಂಭವನ್ನು ಪ್ರ ತಿಷ್ಯಾಪಿಸಿ ಅದರ ಮೇಲೆ 
ಬೆಳ್ಳಿಯ "ಅಥವಾ ಕಟ್ಟಿಗೆಯ ಪಾತ್ರ ಅಥವಾ ಮಣೆಯನ್ನಿಡಬೇಕು. 
ವಾಸನಾ5 5ಚ್ಛಾದ್ಯ ಗೋವಿಂದಂ ತತ್ರ ಸಂಪೂಜಯೇದ್ದುದಃ । 
ಉಪಚಾರೈಃ ಷೋಡಶಭಿರ್ಮಂತ್ರೆ ತೈರ್ವೈದಿಕತಾಂತ್ರಿಕೈ: 11೩೫1 
ಅದರ ಮೇಲೆ ಪ್ರತಿಮೆಯನ್ನಿಟ್ಟು ಅದನ್ನು ವಸ್ತ್ರದಿಂದ ಆಚ್ಛಾದಿಸಿ ಭಕ್ತಿಯಿಂದ 
ಸೂರ ಬ ವೈದಿಕ ಹಾಗೂ ತಾಂತ್ರಿಕ ಮಂತ್ರ ಪಠಣಪೂರ್ವಕ 
ಪೂಜಿಸಬೇಕು. 
ತತೋತರ್ಥ್ಯಂ ಹರಯೇ ದದ್ಯಾದ್ದೇವಕೀಸಹಿತಾಯ ಚ। 
ಶಂಖೇ ಕೃತ್ವಾಜಲಂ ಶುದ್ಧಂಸ ಸಪುಷ್ಠಥಲಚಂದನಂ 11೩೬॥1 
ನಂತರ ದೇವಕೀ ಸಹಿತನಾದ ಶ್ರೀಹರಿಗೆ ಶುದ್ಧವಾದ ಜಲವನ್ನು ಶಂಖದಲ್ಲಿ ಹಾಕಿ 
ಪುಷ್ಪ, ಫಲ, ಚಂದನಗಳೊಂದಿಗೆ ಅರ್ಫ್ಯವನ್ನು ಕೊಡಬೇಕು. 
ಜಾನುಭ್ಯಾಮವನೀಂ ಗತ್ವಾ ನಾರಿಕೇಲಥಲಾನ್ಹಿತಂ । 
ಜಾತಃ ಕಂಸವಧಾರ್ಥಾಯ ಭೂಭಾರೋತ್ತರಣಾಯ ಚ 1೩೭11 
ಅರ್ಫ್ಥ್ಯವನ್ನು ಕೊಡುವಾಗ ನೆಲದ ಮೇಲೆ ಮೊಳಕಾಲುಗಳನ್ನು ಊರಿ 
ತೆಂಗಿನಕಾಯಿ ಸಮಪ ೯ಣೆಯೊಂದಿಗೆ - ಹೇ ಶ್ರೀಹರೇ, ಕಂಸನ ವಧೆ ಮಾಡುವುದಕ್ಕಾಗಿ 
ಮತ್ತು ಭೂಭಾರವನ್ನು ಕಡಿಮೆ ಮಾಡುವುದಕ್ಕಾಗಿ; 


-65- 


ಕೃಷ್ಣಷ್ಟಮೀ 


ಕೌರವಾಣಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ । 
ಗೃಹಣಾರ್ಫ್ಯಂ ಮಯಾ ದತ್ತಂ ದೇವಕ್ಕಾ ಸಹಿತೋ ಹರೇ 11೩೮॥॥ 
ಕೌರವರ ವಿನಾಶಕ್ಕಾಗಿ ಮತ್ತು ದೈತ್ಯರ ಸಂಹಾರ ಮಾಡುವುದಕ್ಕಾಗಿ ಈ ಭೂಮಿಯ 
ಮೇಲೆ ಅವತಾರ ಮಾಡಿರುವಿ. ದೇವಕಿ ದೇವಿಯಿಂದ ಸಹಿತನಾದ ಅಂಥ ನೀನು 
ನಾನು ಕೊಡುತ್ತಿರುವ ಅರ್ಫ್ಯವನ್ನು ಸ್ವೀಕರಿಸು. ತಿಳಿದವನು ನಂತರ ಈ ಮೊದಲು 
ತಿಳಿಸಿದ ಕ್ರಮದಂತೆ ಚಂದ್ರನಿಗೆ ಅರ್ಫ್ಯವನ್ನು ಕೊಡಬೇಕು. 
ನಮಸ್ತುಭ್ಯಂ ಜಗನ್ನಾಥ ದೇವಕೀತನಯ ಪ್ರಭೋ ।ಟ 
ವಸುದೇವಾತ್ಮ ಜಾನಂತ ತ್ರಾಹಿ ಮಾಂ ಭವಸಾಗರಾತ್‌ 11೪೦॥ 
ಹೇ ಜಗನ್ನಾಥಾ, ದೇವಕೀಪುತ್ರ, ಪ್ರಭೋ, ವಸುದೇವಾತ್ಮಜ, ಅನಂತ, ನನ್ನನ್ನು 
ಈ ಭವಸಾಗರದಿಂದ ಉದ್ಧರಿಸು. 
ಇತ್ಸಂ ಸಂಪ್ರಾರ್ಥ್ಯ ದೇವೇಶಂ ರಾತ್ರೌ ಜಾಗರಣಂ ಚರೇತ್‌ | 
ಪ್ರತ್ಯೂಷೆ ವಿಮಲೇ ಸ್ನಾತ್ವಾ ಪೂಜಯಿತ್ವಾ ಜನಾರ್ದನಂ pol 
ಈ ಪ್ರಕಾರ ದೇವೇಶನನ್ನು ಪ್ರಾರ್ಥಿಸಿ ರಾತ್ರಿ ಜಾಗರಣವನ್ನು ಮಾಡಬೇಕು. 
ಮರುದಿನ ಬೆಳಿಗ್ಗೆ ಶುದ್ಧವಾದ ಜಲದಲ್ಲಿಸ್ನಾನ ಮಾಡಿ ಜನಾರ್ದನನನ್ನು ಪೂಜಿಸಬೇಕು. 
ಪಾಅಸೇನ ತಿಲಾಜ್ಯೈಶ್ಚಮೂಲಮಂತ್ರೇಣ ಭಕ್ತಿತಃ । 
ಅಷ್ಟೋತ್ತರಶತಂ ಹುತ್ವಾತತಃ ಪುರುಷಸೂಕ್ತತಃ ೪೨ 
ಅನಂತರ ಮೂಲಮಂತ್ರ ಪುರುಷಸೂಕ್ತ ಪಠಣ ಪೂರ್ವಕ ಪಾಯಸ-ತಿಲ- 
ಫೃತಗಳಿಂದ ಭಕ್ತಿಪೂರ್ವಕ ೧೦೮ ಆಹುತಿಗಳನ್ನು ಹಾಕಿ ಹೋಮ ಮಾಡಬೇಕು. 
ಮಂತ್ರೇಣೇದಂ ವಿಷ್ಣುರಿತಿ ಜುಹುಯಾದ್ವೈ ಫೃತಾಹುತೀಃ । 
ಹೋಮಶೇಷಂ ಸಮಾಪ್ಯಾಥ ಪೂರ್ಣಾಹುತಿಪುರಃಸರಂ NYA 
"ಇದಂ ವಿಷ್ಣುಂ' ಎಂಬ ಮಂತ್ರದಿಂದ ಆಜ್ಯದಿಂದ ಹೋಮ ಮಾಡಬೇಕು. 
ಪೂರ್ಣಾಹುತಿಯೊಂದಿಗೆ ಹೋಮಕಾರ್ಯವನ್ನು ಪೂರ್ತಿಗೊಳಿಸಬೇಕು. 
ಆಚಾರ್ಯಂ ಪೂಜಯೀಶ್ಪಶ್ಚಾದ್‌ ಭೂಷಣಾಚ್ಛಾದನಾದಿಭಿಃ। 
ಗಾಮೇಕಾಂ ಕಪಿಲಾಂ ದದ್ಯಾದ್‌ ವ್ರತಸಂಪೂರ್ತಿಹೇತವೇ 11೪೪॥ 
ಪಯಸ್ಸಿನೀಂ ಸುಶೀಲಾಂ ಚ ಸವತ್ತಾಂ ಸಗುಣಾಂ ತಥಾ । 
ಸ್ಪರ್ಣ ಶೃಂಗೀಂ ರೌಪ್ಯಖುರಾಂ ಕಾಂಸ್ಕದೋಹನಿಕಾಯುತಾಂ 11೪೫! 


ಕೃ್ಣಾಪ್ಪಮೀ 


ನಂತರ ಆಚಾರ್ಯಸ್ಥಾನದಲ್ಲಿದ್ದ ವಿಪ್ರನನ್ನು ಅಲಂಕಾರ ವಸ್ತ್ರಾದಿಗಳನ್ನು ಕೊಟ್ಟು 
ಪೂಜಿಸಬೇಕು. ಕಪಿಲ ವರ್ಣದ ಸುಸ್ವಭಾವದ ಹಾಲು ಕರೆಯುವ ಒಂದು ಸವತ್ಸ 
ಗೋವನ್ನು ವ್ರತ ಸಂಪೂರ್ತಿಗಾಗಿ ಆಚಾರ್ಯನಿಗೆ ಕೊಡಬೇಕು. ಅದರ 
ಕೋಡುಗಳನ್ನು ಅಲಂಕರಿಸಿ ಖುರಗಳಿಗೆ ಬೆಳ್ಳಿಯ ಕವಚಗಳನ್ನು ಹಾಕಿರಬೇಕು. ಹಾಲು 
ಕರೆಯುವ ಕಂಚಿನ ಪಾತ್ರೆಯನ್ನು ಕೊಡಬೇಕು. 
ಮುಕ್ತಾಪುಚ್ಛಾಂ ತಾಮ್ರಪೃಷ್ಠೀಂ ಸ್ಫರ್ಣಘಂಟಾಸಮನ್ನಿತಾಂ । 
ವಸ್ತ್ರ ಛನ್ನಾಂ ದಕ್ಷಿಣಾಧ್ಯಾಮೇವಂ ಸಂಪೂರ್ಣತಾಮಿಯಾತ್‌ 11೪೬॥॥ 
ಗೋವಿನ ಪುಚ್ಛವನ್ನು ಮುತ್ತುಗಳಿಂದ ಅಲಂಕರಿಸಿ, ಬೆನ್ನ ಮೇಲೆ ತಾಮ್ರದ 
ಕವಚವನ್ನಿಟ್ಟು , ಬಂಗಾರದ ಘಂಟೆಯನ್ನು ಕಟ್ಟಿ, ರೇಶ್ಮ ವಸ್ತ್ರಗಳನ್ನು ಹೊದಿಸಿ, 
ಭೂರಿದಕ್ಷಿಣೆಯೊಂದಿಗೆ ದಾನ ಮಾಡಿದಾಗಲೇ ವ್ರತವು ಸಂಪೂರ್ಣವಾಗುವುದು. 
ಕಪಿಲಾಯಾ ಆಭಾವೇಶಪಿ ಗೌರನ್ಯಾಪಿ ಪ್ರದೀಯತೇ । 
ತತಃ ಯತ್ತಿಗ್ಫೋದಕ್ಷಿಣಾಂ ಚ ಯಥಾರ್ಥತಃ 11೪೭1 
ಕಪಿಲಾ ಆಕಳವು ಸಿಗದಿದ್ದರೆ ಕೆಂಪು ವರ್ಣದ ಬೇರೊಂದು ಆಕಳುವನ್ನು 
ಕೊಡಬಹುದು. ನಂತರ ಇತರ ಯತ್ತಿಜರಿಗೆ ಅವರವರ ಯೋಗ್ಯತಾನುಸಾರ ಮತ್ತು 
ತನ್ನ ಶಕ್ಕ್ಯಾನುಸಾರ ಸಾಕಷ್ಟು ದಕ್ಷಿಣೆ, ಸಂಭಾವನೆಗಳನ್ನು ಕೊಡಬೇಕು. 
ಬ್ರಾಹ್ಮಣಾನ್‌ ಭೋಜಯೇತ್ಪಶ್ಚಾದಪ್ಪ್‌ತೇಭ್ಯಶ್ಚ ದಕ್ಷಿಣಾಂ । 
ಕಲಶಾಂಜಲಸಂಪೂರ್ಣಾನ್‌ ದದ್ಯಾಚ್ಹೈವ ಸಮಾಹಿತಃ 11೪೮1 
ಎಲ್ಲಮುಗಿದ ಮೇಲೆ ೮ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಅವರಿಗೆ 
ಜಲ ಪೂರ್ಣ ಕಲಶಗಳನ್ನು, ಭೂರಿ ದಕ್ಷಿಣೆಯನ್ನು ಕೊಡಬೇಕು. 
ಪ್ರಾಪ್ಯಾನುಜ್ಞಾಂ ತಥಾ ತೇಭ್ಯೋ ಭುಂಜೀತ ಸಹ ಬಂಧುಭಿಃ ॥ 
ಏವಂ ಕೃತೇ ಬ್ರಹ್ಮಪುತ್ರ ವ್ರತೋದ್ಯಾಪನಕರ್ಮಣಿ 11೪೯ 
ಬ್ರಾಹ್ಮಣರಿಂದ ಅನುಜ್ಞೆಯನ್ನು ಪಡೆದು ತನ್ನೆಲ್ಲ ಬಂಧು-ಬಾಂಧವರಿಂದ 
ಕೂಡಿಕೊಂಡು ಊಟ ಮಾಡಬೇಕು. ಹೇ ಬ್ರಹ್ಮಪುತ್ರಾ, ಈ ವ್ರತೋದ್ಯಾಪನೆಯನ್ನು 
ಮಾಡುವವನು; 
ನಿಷಾಪಸತ್‌ಕಣಾದೇವ ಜಾಯತೇ ವಿಬುಧೋತ್ತಮಃ । 
ಪುತ್ರಪೌತ್ರಸಮಾಯುಕ್ತೋ ಧನಧಾನ್ಯಸಮನ್ವಿತಃ | 
ಭುಕ್ತ್ಯಾಭೋಗಾಂತ್ಲಿರಂ ಕಾಲಮಂತೇ ವೈಕುಂಠಮಾಪ್ನಯಾತ್‌ mol 


-67- 


ಕೃಷ್ಣಾಷ್ಟಮೀ 


ಅದೇ ಕ್ಷಣದಲ್ಲಿ ನಿಷ್ಟಾಪಿಯಾಗಿ ಶ್ರೇಷ್ಠಜ್ಞಾನಿಯಾಗುತ್ತಾನೆ. ಪುತ್ರ ಪೌತ್ರರಿಂದ 
ಕೂಡಿ ಧನಧ್ಯಾನ ಸಂಪತ್ತು ಉಳ್ಳವನು ಆಗುವನು. ಇಹದಲ್ಲಿ ಬಹುಕಾಲ 
ಭೋಗಗಳನ್ನು ಉಂಡು ಕೊನೆಗೆ ವೈಕುಂಠ ಲೋಕವನ್ನು ಪಡೆಯುವನು. 
॥ ಇತಿ ಶ್ರೀಸ್ಕಾಂದಪುರಾಣೇ ಶ್ರಾವಣಮಾಸಮಾಹಾತ್ಮ್ಯೇ ಈಶ್ವರ-ಸನತ್ಕುಮಾರ 
ಸಂವಾದೇ "ಕೃಷ್ಣಜನ್ನಾಷ್ಟಮೀವ್ರತಕಥನಂ' ॥ 


ಇನ ಬು ಬು ಬುಜ 


ಕೃಷ್ಣನನ್ಮಾಹ್ಟಮೀ ವ್ರತ 
ಈಶ್ವರ ಉವಾಚ 
ಪುರಾ ಕಲ್ಪೇ ಬ್ರಹ್ಮಪುತ್ರ ದೈತ್ಯಭಾರಪ್ರತಾಡಿತಾ । 
ಬ್ರಹ್ಮಾಣಂ ಶರಣಂ ಪ್ರಾಪ ಪೃಥ್ವೀ ದೀನಾತಿವಿಷ್ಟಲಾ 11೧11 
ಈಶ್ವರನು ಸನತೃುಮಾರನಿಗೆ ಹೇಳುತ್ತಾನೆ- ಹೇ ಕುಮಾರಾ, ಪೂರ್ವಕಲ್ಪದಲ್ಲಿ 
ದೈತ್ಯರ ಭಾರದಿಂದ ಅತ್ಯಂತ ಪೀಡಿತಳಾದ ಪೃಥ್ವಿಯ ಅತಿ ದುಃಖಿತಳಾಗಿ ದೀನಳಾಗಿ 
ಬ್ರಹ್ಮನಲ್ಲಿ ಶರಣು ಹೋದಳು. 
ವೃತ್ತಾಂತಂ ತನ್ನುಖಾತ್‌ ಶ್ರುತ್ವಾ ಬ್ರಹ್ಮಾ ದೇವಗಣ್ಯೆಃ ಸಹ । 
ಕ್ಷೀರಾರ್ಣವೇ ಹರಿಂ ಗತ್ವಾತುಷ್ಟಾವ ಸ್ತುತಿಭಿರ್ಬಹು un 
ಅವಳ ಮುಖದಿಂದ ಎಲ್ಲ ವಿಷಯವನ್ನು ಅರಿತು ಎಲ್ಲ ದೇವತೆಗಳೊಂದಿಗೆ 
ಬ್ರಹ್ಮನು ಕ್ಷೀರಸಾಗರದಲ್ಲಿ ಪವಡಿಸಿದ ಶ್ರೀಹರಿಯ ಸನ್ನಿಧಿಗೆ ಹೋಗಿ 
ಬಹುಸ್ತೋತ್ರಗಳನ್ನು ಮಾಡಿ ಅವನನ್ನು ಸಂತೋಷಪಡಿಸಿದನು. 
ಪ್ರಾದುರಾಸೀತ್ರತೋ ದಿಕ್ಷು ಶ್ರುತ್ವಾ ಸರ್ವಂ ವಿಧೇರ್ಮುಖಾತ್‌ । 
ಮಾ ಭೈಷ್ಟ ದೇವಾ ದೇವಕ್ಯಾ ಜಠರೇ ವಸುದೇವತಃ 11೩11 
ಆಗ ಅಲ್ಲಿ ವಿಷ್ಣುವು ಪ್ರಾದುರ್ಭೂತನಾಗಿ ಬ್ರಹ್ಮನಿಂದ ಭೂಲೋಕದ 
ವಿಷಯವನ್ನು ತಿಳಿದು- "ಹೇ ಬ್ರಹ್ಮಾದಿ ದೇವತೆಗಳೇ ಗಾಬರಿಯಾಗದಿರಿ. ಇನ್ನು ಸ್ವಲ್ಪ 
ಸಮಯದಲ್ಲಿ ವಸುದೇವನಿಂದ ದೇವಕಿಯ ಜಠರದಲ್ಲಿ; 
ಅವತೀರ್ಣೋ ಭವಿಷ್ಯಾಮಿ ಹರಿಷ್ಯೇ ಭೂಮಿವೇದನಾಂ । 
ಭವಂತು ಯಾದವಾ ದೇವಾ ಇತ್ಯುಕ್ತ್ವ್ವಾಂತರ್ದಧೇ ವಿಭುಃ WOH 


-68- 


ಭೂಮಿಯಲ್ಲಿ ಅವತರಿಸುವೆನು ಮತ್ತು ಭೂದೇವಿಯ ದುಃಖವನ್ನು ಇಲ್ಲದಂತೆ 
ಮಾಡುವೆನು. ಆಗ ನೀವೆಲ್ಲ ದೇವತೆಗಳು ಯಾದವರಾಗಿ ಅವತರಿಸಿರಿ' ಎಂದು 
ಹೇಳಿ ವಿಭುವಾದ ಶ್ರೀಹರಿಯು ಅಲ್ಲಿಯೇ ಅಂತರ್ಧಾನ ಹೊಂದಿದನು. 


ದೇವಕ್ಯಾ ಜಠರೇ ಜಾತೋ ವಸುದೇವೇನ ಗೋಕುಲೇ | 
ಸ್ಥಾಪಿತಃ ಕಂಸಭೀತೇನ ವವೃಧೇ ತತ್ರ ಕಂಸಹಾ 11೫11 


ಕಾಲಾಂತರದಲ್ಲಿ ದೇವಕಿಯ ಗರ್ಭದಿಂದ ಅವತರಿಸಿದ ಶ್ರೀಹರಿಯನ್ನು 
ಕಂಸನಿಂದ ಭೀತನಾದ ವಸುದೇವನು ಎತ್ತಿಕೊಂಡು ಗೋಕುಲಕ್ಕೆ ಹೋಗಿ ಅಲ್ಲಿ 
ಇಟ್ಟು ಬಂದನು. ಕಂಸಾರಿಯು ಗೋಕುಲದಲ್ಲಿ ಬೆಳೆಯತೊಡಗಿದರು. 


ಅಗತ್ಯ ಮಥುರಾಂ ಪಶ್ನಾತ್ಯಂಸಃ ಸಗಣಮಾಹನತ್‌ | 
ತತಃ ಸರ್ವೇ ಪೌರಜನಾಃ ಪ್ರಾರ್ಥಯಾಮಾಸುರಾದರಾತ್‌ 1೬ 
ಮುಂದೆ ಕಂಸನು ಮಥುರೆಗೆ ಬಂದು ಅಲ್ಲಿನ ಬಾಲರನ್ನು ಕೊಂದು ಹಾಕಿದನು. 
ಆಗ ಪೌರಜನರೆಲ್ಲ ಶ್ರೀಕೃಷ್ಣನಿದ್ದಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದರು. 


ಕೃಷ್ಣಕ್ಟಷ್ಣ ಮಹಾಯೋಗಿನ್‌ ಭಕ್ತಾನಾಮಭಯಪ್ರದ । 


ಪ್ರಾಣಫ್ನಾನ್ಹಾಹಿ ನೋದೇವ ಶರಣಾಗತವತ್ನಲ ಕ Han 
ಹೇ ಕೃಷ್ಣಾ, ಕೃಷ್ಣಾ, ಮಹಾಯೋಗಿ, ಭಕ್ತರಿಗೆ ಅಭಯಪ್ರದನೇ, ಹೇ ಶರಣಾಗತ 
ವತಲಾ, ಹಂತಕನಾದ ಕಂಸನಿಂದ ನಮನ್ನು ರಕ್ಷಿಸು. 
[eT 
ಕಿಂಚಿದ್ದಿಜ್ಞಾಪಯೇ ದೇವ ಏತನ್ನೋ ವಕ್ತುಮರ್ಹಸಿ । 
ತವ ಜನ್ಮದಿನೇ ಕೃತ್ಯಂನ ಜ್ಞಾತಂ ಕೇನಚಿತ್‌ ಕೃಚಿತ್‌ uSu 
ಹೇ ದೇವಾ, ನಿನ್ನಲ್ಲಿಕೆಲವು ವಿಷಯಗಳನ್ನು ವಿಜ್ಞಾಪಿಸುತ್ತಿದ್ದೇವೆ. ಅದನ್ನು ನೀನು 
ನಮಗೆ ತಿಳಿಸುವವನಾಗು. ನಿನ್ನ ಜನ್ಮದಿಂದ ಮಾಡಬೇಕಾದ ಕೃತ್ಯವನ್ನು ಯಾರೂ 
ತಿಳಿದಿರುವುದಿಲ್ಲ. 
ಜ್ಞಾತ್ವಾಚ ತದ್ದಿನೇ ಸರ್ವೇ ಕುರ್ಮೋವರ್ಧಾಪನೋತ್ಸವಂ । 


ತೇಷಾಂ ದೃಷ್ಟ್ವಾಚ ತಾಂ ಭಕ್ತಿಂ ಸ್ಪಸ್ಟಿನ್‌ ಶ್ರದ್ಧಾಂ ಚ ಸೌಹೃದಂ uu 


-69- 


ೃಷ್ಣಪ್ಪಮೀ 


ಜನ್ಮದಿನದ ಕೃತ್ಯವನ್ನು ತಿಳಿಸಿದರೆ ಅದನ್ನೆಲ್ಲ ಮಾಡಿ ನಾವು ನಿನ್ನ ವರ್ಧಾಪನೋತ್ಸವ 
ವನ್ನು ಆಚರಿಸುವೆವು. ಪುರಜನರ ಭಕ್ತಿಯನ್ನು ಮತ್ತು ತನ್ನಲ್ಲಿರುವ ಅವರ ಶ್ರದ್ಧೆ 
ಸೌಹೃದಗಳನ್ನೂ ಅರಿತ ಶ್ರೀಕೃಷ್ಣನು; 
ಕೃತ್ಯಂ ಜನ್ನದಿನೇ ತೇಭ್ಯಃ ಕಥಯಾಮಾಸ ಕೇಶವಃ । 
ಶ್ರುತೇಪಿ ತಥಾ ಚಕ್ರುರ್ವಿಧಾನಾತ್ತೇನ ತದ್‌ವ್ರತಂ 11೧೦॥ 
ತನ್ನ ಜನ್ಮದಿನದ ಕೃತ್ಯವನ್ನೆಲ್ಲ ಅವರಿಗೆ ತಿಳಿಸಿದನು. ಅದನ್ನು ಕೇಳಿ ಪೌರರು 
ವಿಧಾನದಿಂದ ಕೃಷ್ಣಾಷ್ಟಮೀ ವ್ರತವನ್ನು ಆಚರಿಸಿದರು. 
ವರಾಂಶ್ಚ ಬಹುಧಾ ಪ್ರಾದಾದ್‌ ಭಗವಾನ್‌ ವ್ರತಕಾರಿಣೀ । 
ಅತ್ರೈವೋದಾಹರಂತೀಮಂ ಇತಿಹಾಸಂ ಪುರಾತನಂ noo 
ವ್ರತ ಮಾಡಿದ ಪ್ರತಿಯೊಬ್ಬನಿಗೂ ಶ್ರೀಹರಿಯು ವಿವಿಧ ವರಗಳನ್ನು ಕೊಟ್ಟನು. 
ಈ ವಿಷಯದಲ್ಲಿ ಒಂದು ಐತಿಹಾಸಿಕ ಸತ್ಯಕಥೆಯನು ಹೇಳುತ್ತಾರೆ, ಅದೇನೆಂದರೆ; 


ಅಂಗದೇಶೋದ್ಧವೋ ರಾಜಾ ಮಿತಜನ್ನಾಮನಾಮತಃ | 
ತಸ್ಯ ಪುತ್ರೋ ಮಹಾಸೇನಃ ಸತ್ಯಜಿತ್ತತ್ತಥೇ ಸ್ಥಿತಃ 11೧೨1॥ 


ಹಿಂದಕ್ಕೆ ಅಂಗದೇಶದಲ್ಲಿ ಮಿತಜಿತ್‌ ಎಂಬ ಹೆಸರಿನ ಒಬ್ಬ ರಾಜನಿದ್ದನು. 
ಅವನಿಗೆ ಮಹಾಸೇನ ಎಂಬ ಹೆಸರಿನ ಒಬ್ಬ ಮಗನಿದ್ದನು. ಸದಾ ಸನ್ಮಾರ್ಗದಲ್ಲಿರುವ 
ಮಹಾಸೇನನು ಸತ್ಯದಿಂದಲೇ ಗೆಲ್ಲುತ್ತಿ; ದ್ದನು. 


ಪಾಲಯಾಮಾಸ ಸರ್ವಜ್ಞಓ ವಿಧಿವದ್ರಂಜಯನ್‌ ಪ್ರಜಾಃ | 
ತಸ್ಕೈವಂ ವರ್ತಮಾನಸ್ಯ ಕದಾಚಿದ್‌ ದೈವಯೋಗತಃ 11೧೩೬ 


ಒಳ್ಳೆಯ ಜ್ಞಾನಿಯಾದ ಇವನು ರಾಜಧರ್ಮಕ್ಕನುಸಾರವಾಗಿ ರಾಜ್ಯಭಾರ 
ಮಾಡುತ್ತ ಎಲ್ಲ ಪ್ರಜೆಗಳು ಸುಖದಿಂದ ಇರುವಂತೆ ಪಾಲಿಸುತ್ತಿದ್ದನು. ಈ ರೀತಿ ಅವನು 
ಇರುತ್ತಿರುವಾಗ ಕೆಲಸಮಯದ ನಂತರ ದೈವಯೋಗದಿಂದ ಆ ರಾಜನಿಗೆ; 


ಪಾಖಂಡೈಃ ಸಹ ಸಂವಾಸೋ ಬಭೂವ ಬಹುವಾಸರಂ | 
ತತ್ತಂಸರ್ಗಾತ್ಸನೃಪತಿರಧರ್ಮೇ ನಿರತೋತಭವತ್‌ eT 


-70- 


ಕೃಷ್ಣಾಷ್ಟಮೀ 


ಕೆಲ ಪಾಖಂಡಿಗಳೊಂದಿಗೆ ಬಹುದಿನಗಳವರೆಗೆ ವಾಸ ಮಾಡುವ ಪ್ರಸಂಗವು 
ಒದಗಿತು. ಪಾಖಂಡಿಗಳ ಸಹವಾಸದಿಂದ ರಾಜನು ಅಧರ್ಮ ಕಾರ್ಯಗಳಲ್ಲಿ 
ರತನಾದನು. 
ವೇದಶಾಸ್ತ್ರ ಪುರಾಣಾನಿ ನಿನಿಂದ ಬಹಶೋ ನೃಪಃ । 


ವರ್ಣಾಶ್ರಮಗತೇ ಧರ್ಮೇ ವಿದ್ವೇಷಂ ಪರಮಂ ಗತಃ Mee 
ವೇದಶಾಸ್ತ್ರ ಪುರಾಣಾದಿಗಳನ್ನು ಬಹುವಾಗಿ ನಿಂದಿಸತೊಡಗಿದನು. ವರ್ಣಾಶ್ರಮ 
ಧರ್ಮಗಳನ್ನು ಬಹುದ್ದೇಷಿಸತೊಡಗಿದನು. 
ಏವಂ ಬಹುತಿಥೇ ಕಾಲೇ ಪ್ರಯತೇ ಮುನಿಸತ್ತಮ । 
ಕಾಲೇನ ನಿಧನಂ ಪ್ರಾಪ್ತೋ ಯಮದೂತವಶಂ ಗತಃ 11೧೬। 


ಹೇ ಕುಮಾರಾ, ಈ ರೀತಿ ಬಹುಕಾಲವು ಗತಿಸಲು ರಾಜನು ಕಾಲವಶನಾಗಿ 
ಮೃತನಾದನು. ಅವನನ್ನು ಯಮದೂತರು; 
ಬಧ್ವಾ ಪಾಶೈರ್ನೀಯಮಾನೋ ಯಮದೂತೈರ್ಯಮೋತಂತಿಕಂ | 
ಪೀಡಿತಸ್ತಾಡ್ಯಮಾನೋತಸೌ ದುಷ್ಪಸಂಗತಿಯೋಗತಃ 11೧೭1 
ಪಾಶಗಳಿಂದ ಕಟ್ಟಿ ಯಮಧರ್ಮನಿದ್ದಲ್ಲಿ ಸೆಳೆದೊಯ್ದರು. ದುಷ್ಟರ ಸಹವಾಸ 
ಮಾಡಿದ್ದರಿಂದ ಯಮದೂತರು ಅವನನ್ನು ಚೆನ್ನಾಗಿ ಥಳಿಸಿ ಪೀಡಿಸಿದರು. 
ನರಕೇ ಪಾತಿತಃ ಪ್ರಾಪ ಯಾತನಾಂ ಬಹುವತ್ತರಂ । 
ಭುಕ್ತ್ವಾಪಾದಸ್ಯ ಶೇಷೇಣ ಪೈಶಾಚೀಂ ಯೋನಿಮಾಸ್ಕಿತಃ noc 
ನರಕದಲ್ಲಿ ಒಗೆಯಲ್ಲಟ್ಟ ಅವನು ಬಹುವರ್ಷಗಳವರೆಗೆ ನರಕಯಾತನೆಯನ್ನು 
ಅನುಭೋಗಿಸಿದನು. ನಂತರ ಪಾಪಶೇಷದಿಂದ ಪಿಶಾಚಿಯೋನಿಯಲ್ಲಿ ಹುಟ್ಟಿದನು. 


ಕ್ಲುಧಾತೃಷ್ನಾ ಸಮಾಕ್ರಾಂತೇ ಭ್ರಮನ್ನ ಮರುಧನ್ನಸು । 


ಕಸ್ಯಚಿತ್ವಥ ವೈಶ್ಯಸ್ಯ ದೇಹಮಾವಿಶ್ಯ ಸಂಸ್ಥಿತಃ ॥೧೯॥ 
ಹಸಿವೆ-ನೀರಡಿಕೆಗಳಿಂದ ಬಳಲಿ ಮರುಭೂಮಿಯಲ್ಲಿತಿರುಗುತ್ತಿರಲು ಒಬ್ಬವೈಶ್ಯನ 
ದೇಹವನ್ನು ಪ್ರವೇಶಿಸಿದನು. 


ಸಹ ತೇನೈವ ಸಂಯಾತೋ ಮಥುರಾಂ ಪುಣ್ಯದಾಂ ಪುರೀಂ | 
ಸಮೀಪೇ ರಕ್ಕಕ್ಸೆಸ್ವಸ್ಯ ತಸ್ಸಾದ್ದೇಹಾದ್ದಹಿಷೃತಃ 


-71- 


11೨೦॥॥ 


ೃಷ್ಣಾಪಮೀ 


ವೈಶ್ಯನೊಂದಿಗೆ ಪುಣ್ಯ ್ಯಪ್ರದವಾದ ಮಥುರಾ ಪಟ್ಟಣಕ್ಕೆ ಬಂದನು. ಮಥುರಾ 
| "ಹತ್ತಿರವಿರುವಾಗ ಮಥುರೆಯ ರಕ್ಷಕರಿಂದ ಪಿಶಾಚಿಯಾಗಿದ್ದ ರಾಜನು 
ಹೊಡೆದೋಡಿಸಲ್ಪಡಲು; 


ಬಭ್ರಾಮ ವಿಷಿನೇ ಸೋ5ಥ ಯಷೀಣಾಮಾಶ್ರಮೇಷು ಚ । 
ಕದಾಚಿದ್ದೆವಯೋಗೇನ ಹರೇರ್ಜನ್ಮಾಷ್ಠಮೀದಿನೇ Wo 


ಅವನು ಅಲ್ಲಿಯೇ ಯಪಷಿಗಳ ಆಶ್ರ ಮಗಳಲ್ಲಿ ಅರಣ್ಯ ದಲ್ಲಿ 
ಸಂಚರಿಸತೊಡಗಿದನು. ಒಮ್ಮೆ ದೈವಯೋಗದಿಂದ ಶ್ರೀಕೃಷ್ಣಃ ಜನ್ಮಾಷ್ಠಮಿಯ ನ 


ಕ್ರಿಯಮಾಣಾಂ ಮಹಾಪೂಜಾಂ ವ್ರತಿಭಿರ್ಮುನಿಭಿರ್ದ್ವಿಜೈಃ I 
ರಾತ್ರೌ ಜಾಗರಣಂ ಚೈವ ನಾಮಸಂಕೀರ್ತನಾದಿಭಿಃ 12೨1 
ಪ್ರತಿಗಳು, ಮುನಿಗಳು ದ್ವಿಜರು ಮಾಡುತ್ತಿರುವ ಶ್ರೀಕೃಷ್ಣ ಪೂಜೆಯನ್ನು ರಾತ್ರಿ 
ನಾಮಸಂಕೀರ್ತನಾದಿಗಳಿಂದ ಮಾಡಿದ ಜಾಗರಣೆಯನ್ನು; 


ದದರ್ಶ ಸರ್ವಂ ವಿಧಿವತ್‌ ಶುಶ್ರಾವಾಥ ಹರೇಃ ಕಥಾಂ । 
ನಿಷ್ಟಾಪಸ್ತತ್‌ಕ್ಮಣಾದೇವ ಶುದ್ಧೋ ನಿರ್ಮಲಮಾನಸಃ 1೨೩।1 


ಕಂಡನು. ಶ್ರೀಹರಿಯ ಕಥೆಯನ್ನು, ಶ್ರವಣ ಮಾಡಿದನು. ಇದರಿಂದ ತಕ್ಷಣದಲ್ಲೇ 
ಪಾಪಮುಕ್ತನಾಗಿ ಶುದ್ಧನಾದನು, ಮನಸ್ಸು ನಿರ್ಮಲವಾಯಿತು. 


ಪ್ರೇತದೇಹಂ ಸಮುತ್ಸೃಜ್ಯ ವಿಷ್ಣುಲೋಕೇ ವಿಮಾನಗಃ | 


ಇಲ ರೆ 


ಯಮದೂತೈಃ ಪರಿತ್ಯಕ್ತೋ ದಿವ್ಯಭೋಗಸಮನ್ವಿಶಃ VI 
ಪ್ರೇತ ದೇಹವನ್ನು ತ್ಯಜಿಸಿ ದಿವ್ಯ ವಿಮಾನದಲ್ಲಿ ಕುಳಿತು ವಿಷ್ಣುಲೋಕಕ್ಕೆ ಹೊರಡಲು 
ಉದ್ಯಕ್ತನಾದನು. ಯಮದೂತರು ಅವನ ಗೊಡವೆಯನ್ನು ಬಿಟ್ಟುಕೊಟ್ಟರು. ಮುಂದೆ 
ಅವನು ದಿವ್ಯಭೋಗಗಳಿಂದ ವಿಮುಕ್ತನಾಗಿ; 
ವಿಷ್ಣುಸಾನ್ನಿಧ್ಯಮಾಪನ್ನೋ ವ್ರತಸ್ಯಾಸ್ಯ ಪ್ರಭಾವತಃ | 
ನಿತ್ಯಮೇತದ್‌ವ್ರತಂ ಚೈವ ಪುರಾಣೇ ಸಾರ್ವಲೌಕಿಕಂ 11೨೫॥ 
ಈ ಕೃಷ್ಣಜನ್ಮಾಷ್ಟ] ಷಮೀ ವ್ರತದ ಪ್ರಭಾವದಿಂದ ವಿಷ್ಣುವಿನ ಸನ್ನಿಧಿಯನ್ನು 
ಹೊಂದಿದನು. ನಿತ್ಯ ವಾಗಿರುವ ಈ ಸತ್ಯಕಥೆಯು ಪುರಾಣದಲ್ಲಿ ಸರ್ವತ್ರ 
ಪ್ರಸಿದ್ಧವಾಗಿದೆ. 
೨72. 


ಕೃಷ್ಣಾಷ್ಟಮೀ 


ಕಥ್ಯತೇ ವಿಧಿವತ್ತಮೃಕ್‌ ಮುನಿಭಿಸ್ತತ್ವದರ್ಶಿಭಿ: | 
ಸಾರ್ವಕಾಮಿಕಮೇವೈತತ್‌ಕೃತ್ವಾಕಾಮಾನವಾಪ್ನಯಾತ್‌ WLI 
ತತ್ವದರ್ಶಿಗಳಾದ ಜ್ಞಾನಿಗಳು ಈ ಕಥೆಯನ್ನು ಸದಾಕಾಲ ಹೇಳುತ್ತಿರುತ್ತಾರೆ. ಸಕಲ 
ಕಾಮಗಳನ್ನು ಕೊಡುವಂಥ ಈ ವ್ರತವನ್ನು ಆಚರಿಸಿ ಮನುಷ್ಟ್ಯನು ತನ್ನ 
ಮನೋರಥಗಳನ್ನು ಪಡೆಯುವನು. 
ಏವಂ ಯಃ ಕುರುತೇ ಕೃಷ್ಣಜನ್ಮಾಷ್ಟಮ್ಯಾಂ ವ್ರತಂ ಶುಭಂ । 
ಭುಕ್ತ್ವೇಹ ವಿವಿಧಾನ್‌ ಭೋಗಾನ್ಯುಭಾನ್ಯಾಮಾನವಾಪ್ನುಯಾತ್‌ 1೨೭1 
ಈ ಪ್ರಕಾರ ಕೃಷ್ಣಾಷ್ಟಮಿಯ ದಿನ ಯಾವನು ಈ ಶುಭ ವ್ರತವನ್ನು ಆಚರಿಸುವನೋ 
ಅವನು ಇಹದಲ್ಲಿವಿವಿಧ ಭೋಗಗಳನ್ನು ಹೊಂದಿ ಶುಭ ಕಾಮಗಳನ್ನು ಹೊಂದುವನು. 
ತತ್ರ ದೇವವಿಮಾನೇನ ವರ್ಷಲಕ್ಸ್ಯಂ ವಿಧೇಃ ಸುತಃ । 
ಭೋಗಾನ್ನಾನಾವಿಧಾನ್‌ ಭುಕ್ತ್ವಾಪುಣ್ಯಶೇಷಾದಿಹಾಗತಃ ॥1೨೮॥ 
ಹೇ ಕುಮಾರಾ, ನಂತರ ಅವನು ದೇವ ವಿಮಾನದಲ್ಲಿ ಕುಳಿತು ಸ್ವರ್ಗಲೋಕಕ್ಕೆ 
ಹೋಗುವನು. ಅಲ್ಲಿ ಒಂದು ಲಕ್ಷ ವರ್ಷಗಳವರೆಗೆ ವಿವಿಧ ದಿವ್ಯಭೋಗಗಳನ್ನುಂಡು 
ಪುಣ್ಯಶೇಷದಿಂದ ಭೂಲೋಕಕ್ಕೆ ಬರುವನು. 
ಸರ್ವಕಾಮಸಮೃದ್ಧನ್ತು ಸರ್ವಾಶುಭವಿವರ್ಜಿತಃ । 
ಕುಲೇ ನೃಪತಿವರ್ಯಾಣಾಂ ಜಾಯತೇ ಮದನೋಪಮಃ 11೨೯ 
ಇಲ್ಲಿ ಸರ್ವಕಾಮಗಳಿಂದ ಸಮೃದ್ಧನಾಗಿ ಯಾವ ಅಶುಭಗಳು ಇಲ್ಲದೇ 
ಶ್ರೇಷ್ಠರಾಜರ ವಂಶದಲ್ಲಿ ಜನಿಸುವನು. ಕಾಮನಂತೆ ಸುಂದರವಾದ 
ರೂಪವುಳ್ಳವನಾಗುವನು. 
ಯಸ್ಸಿನ್ನದೈವ ವಿಷಯೇ ಲಿಖತಂ ಸ್ಯಾತ್ತರಾರ್ಪಿತಂ I 
ಕೃಷ್ಣಜನ್ನೋಪಕರಣಂ ಸರ್ವಶೋಭಾಸಮನ್ನಿಥಂ 
ಯಾವನ ರಾಜ್ಯದಲ್ಲಿ ಸದಾ ಶುಭಕರವಾದ ಕೃಷ್ಣಾಷ್ಟಮೀ ವ್ರತದ ಬಗ್ಗೆ 
ಲೇಖನವಿರುವುದೋ, ಮತ್ತು ಬರೆದ ಲೇಖನವನ್ನು ಆಸ್ತಿಕರಿಗೆ ತಿಳಿಯಲೆಂದು 
ಕೊಡಲಾಗುವುದೋ; 


11೩೦॥ 


-73- 


ೃಷ್ಣಪ್ವಮೀ 


ಪೂಜ್ಯತೇ ವಶ್ವಕಟ್‌ ತತ್ರ ಪ್ರತೈರುತ್ತವಸಂಯುತ್ಯಃ । 
ಪರಚಕ್ರಭಯಂ ತತ್ರ ನ ಕದಾಚಿದ್ದವಿಷ್ಯತಿ aon 
ಅಂಥವನ ರಾಜ್ಯದಲ್ಲಿ ವಿಶ್ವಸೃಷ್ಠಿಕರ್ತನು ಸದಾ ವ್ರತಗಳಿಂದಲೂ, 


ಉತ್ಸವಗಳಿಂದಲೂ ಪೂಜಿಸಲ್ಪಡುವನು. ಅವನಿಗೆ ಎಂದಿಗೂ ಪರರಿಂದ 
ಭಯವೆಂಬುದೇ ಇರಲಾರದು. 


ಪರ್ಜನ್ಯಃ ಕಾಮವರ್ಷಿೀ ಸ್ಯಾದೀತಿಭ್ಯೋ ನ ಭಯಂ ಕ್ವಚಿತ್‌ । 
ಗೃಹೇ ವಾ ಪೂಜಯೇದ್ಯಸ್ತು ಚರಿತಂ ದೇವಕೀಜನಃ 1೩೨1 
ಆ ದೇಶದಲ್ಲಿ ಮಳೆಯು ಸದಾಕಾಲ ಆಗುವುದು ಮತ್ತು ಭಯವಿರಲಾರದು. 
ಯಾವನ ಮನೆಯಲ್ಲಿ ಶ್ರೀಕೃಷ್ಣನನ್ನು ಪೂಜಿಸಲಾಗುವುದೋ; 
ತತ್ರ ಸರ್ವಸಮೃದ್ಧಂ ಸ್ಯಾನ್ನೋಪಸರ್ಗಾದ್ಭಯಂ ಭವೇತ್‌ | 
ಸಂಸರ್ಗೇಣಾಪಿ ಯೋ ಭಕ್ತ್ಯಾ ವ್ರತಂ ಪಶ್ಯೇದನಾ ಕುಲಃ । 
ಸೋತ ಪಿ ಪಾಪವಿನಿರ್ಮುಕ್ತಃ ಪ್ರಯಾತಿ ಹರಿಮಂದಿರಂ 11೩೩ 
ಅಲ್ಲಿ ಸರ್ವಸಮೃದ್ಧಿಯಾಗಿರುವುದು ಮತ್ತು ಅಲ್ಲಿ ಭೂತ-ಪ್ರೇತಗಳ ಭಯವು 
ಇರಲಾರದು. ಸತ್ತಂಗದಿಂದಲಾದರೂ ಯಾವುನಾದರೂ ಈ ವ್ರತವನ್ನು ನೋಡಿದರೆ 
ಅವನು ಪಾಪಮುಕ್ತನಾಗಿ ಹರಿಮಂದಿರಕ್ಕೆ ಹೋಗುವನು. 
॥ ಇತಿ ಶ್ರೀಸ್ಕಾಂದಪುರಾಣೇ ಶ್ರಾವಣಮಾಹಾತ್ಮ್ಯೆ ಈಶ್ವರ-ಸನತ್ಕುಮಾರ 


ಸಂವಾದೇ ಕೃಷ್ಣಜನ್ಮಾಷ್ಠಮೀವ್ರತಕಥನಮ್‌' ॥ 


ಇ ಟು ಟು ಬು ಟು 


-74- 


ೃಷ್ಣಷೃಮೀ 


ಜಯಂತೀಕಲ್ಪ 


ರೋಹಿಣ್ಯಾಮರ್ಧರಾತ್ರೇ ತು ಯದಾ ಕಾಳಾಷ್ಟಮೀ ಭವೇತ್‌ । 
ಜಯಂತೀ ನಾಮ ಸಾ ಪ್ರೋಕ್ತಾ ಸರ್ವಪಾಪಪ್ರಣಾಶನಮ್‌ । 
ಯಸ್ಯಾಂ ಜಾತೋ ಹರಿಃ ಸಾಕ್ಷಾನ್ನಿಶೀಥೇ ಭಗವಾನಜಃ ॥1॥ 
ಕೃಷ್ಣಪಕ್ಷದ ಅಷ್ಟಮಿ ತಿಥಿಯ ಅರ್ಧರಾತ್ರಿಯಲ್ಲಿ ರೋಹಿಣೀ ನಕ್ಷತ್ರವಿದ್ದರೆ 
ಅದನ್ನು ಜಯಂತಿಯೆಂದು ಕರೆಯುತ್ತಾರೆ. ಇದು ಎಲ್ಲ ಪಾಪಗಳನ್ನು ಪರಿಹರಿಸುತ್ತದೆ. 
ಯಾವ ಈ ತಿಥಿಯ ಅರ್ಧರಾತ್ರಿಯಲ್ಲಿ ಸಾಕ್ಷಾತ್‌ ಭಗವಂತನು ಅವತಾರ 
ಮಾಡಿದನೋ ಆದ್ದರಿಂದ ಇದು ಅತ್ಯಂತ ಶ್ರೇಷ್ಠವಾಗಿದೆ. 
ತಸ್ಮಾತ್‌ ತದ್ದಿನಮತ್ಕರ್ಥಂ ಪುಣ್ಯಂ ಪಾಪಹರಂ ಪರಮ್‌ |: 
ತಸ್ಮಾತ್‌ ಸರ್ವೈರುಪೋಷ್ಯಾ ಸಾ ಜಯಂತೀ ನಾಮ ವೈ ಸದಾ 
ದ್ವಿಜಾತಿಭಿರ್ವಿಶೇಷೇಣ ತದ್‌ಭಕ್ಷೆ; ಶ್ರ ವಿಧಾನತಃ ॥2॥ 
ಆದ್ದರಿಂದ ಜಯಂತಿ ಇರುವ ದಿನವು ಅತ್ಯ ಂತ ಪವಿತ್ರವಾಗಿದೆ. ಪಾಪಗಳನ್ನು 
ಪರಿಹರಿಸುವ ಪುಣ್ಯದಿನವಾಗಿದೆ. ಆದ್ದರಿಂದ ಶ್ರಿ ಕೃಷ್ಣಜಯಂತಿಯೆಂದು ಹೆಸರು ಪಡೆದ 
ಈ ದಿವಸದಲ್ಲಿ ಪ್ರತಿಯೊಬ್ಬರೂ ಕೂಡ ತಪ್ಪದೇ ಉಪವಾಸವನ್ನು ಮಾಡಬೇಕು. 
ಅದರಲ್ಲಿಯೂ ವಿಶೇಷವಾಗಿ ವೇದವನ್ನು ತಿಳಿದವರೂ, ಹರಿಭಕ್ತರೂ ವಿಧಿಪ್ರಕಾರವಾಗಿ 
ಉಪವಾಸವಿರಬೇಕು. 
ಯೋ ಭುಂಕ್ತೇ ತದ್ದಿನೇ ಲೋಭಾತ್‌ ಪೂಯಶೋಣಿತಮತ್ತಿ ಸಃ | 
ತಸ್ಮಾದುಪವಸೇತ್‌ ಪುಣ್ಯಂ ತದ್ದಿನಂ ಶ್ರದ್ಧಯಾತನ್ವಿತಃ ॥3॥ 
ಯಾರು ಆಸೆಯಿಂದ ಲೋಭದಿಂದ ಶ್ರೀಕೃಷ್ಣಜಯಂತಿಯಂದು ತಿನ್ನುತ್ತಾರೋ 
ಅವರು ಕೀವು ರಕ್ತಗಳನ್ನು ಪಾನಮಾಡಿದವರಾಗುತ್ತಾರೆ. ಆದ್ದರಿಂದ ಶ್ರದ್ಧೆಯಿಂದ ಕೂಡಿ 
ಅಂದು ಉಪವಾಸವಿರಬೇಕು. 


-75- 


ೃಷ್ಣಾಪ್ತಮೀ 


ಕೃತ್ವಾ ಶೌಚಂ ಯಥಾನ್ಯಾಯಂ ಸ್ನಾನಂ ಕುರ್ಯಾದತಂದ್ರಿತಃ । 
ಪ್ರಭಾತಕಾಲೇ ಮೇಧಾವೀ ಯೋಗಾಯೇತಿ ಯಥಾವಿಧಿ 141 
ಬೆಳಿಗ್ಗೆ ಎದ್ದು ಶೌಚಾಚಾರವನ್ನು ಮುಗಿಸಿ ಆಲಸ್ಯವನ್ನು ಪರಿತ್ಯಾಗ ಮಾಡಿ ಸ್ನಾನ 
ಮಾಡಬೇಕು. ಆ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಬೇಕು. - 


ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗಸಂಭವಾಯ 

ಶ್ರೀಗೋವಿಂದಾಯ ನಮೋ ನಮಃ ॥ 

ನಿತ್ಯಾಹ್ನಿಕಂ ಪ್ರಕುರ್ವೀತ ಭಗವಂತಮನುಸ್ಮರನ್‌ । 

ಮಧ್ಯಾಹ್ನಕಾಲೇ ಚ ಪುನಃ ಸಾಯಂಕಾಲೇ ತ್ವತಂದ್ರಿತಃ | 

ಸ್ನಾಯೀತ ಪೂರ್ವಮಂತ್ರೇಣ ವಾಸುದೇವಮನುಸರನ್‌ ॥5॥ 

ಸ್ನಾನ ಮುಗಿಸಿ ನಿತ್ಯಾಹ್ನಿಕವನ್ನು ಪೂರೈಸಬೇಕು. ಭಗವಂತನನ್ನು ಹೃದಯದಲ್ಲಿ 

ನಿರಂತರ ಸ್ಮರಣೆ ಮಾಡುತ್ತಿರಬೇಕು. ಮಧ್ಯಾಹ್ನದಲ್ಲಿಯೂ ಕೂಡ ಹೀಗೆಯೇ 
ಮಾಡಬೇಕು. ಸಾಯಂಕಾಲದಲ್ಲಿ ಆಲಸ್ಯ ಬಿಟ್ಟು ಇಂದ್ರಿಯ ನಿಗ್ರಹವನ್ನು ಪಡೆದು 
ಪುನಃ "ಯೋಗಾಯ' ಎಂಬ ಮಂತ್ರವನ್ನು ಹೇಳುತ್ತಾ ಶ್ರೀಕೃಷ್ಣನನ್ನು ಹೃದಯದಲ್ಲಿ 
ಧ್ಯಾನಮಾಡುತ್ತಾ ಸ್ನಾನ ಮಾಡಬೇಕು. 


ತತಃ ಪೂಜಾಂ ಪ್ರಕುರ್ವೀತ ವಿಧಿವತ್‌ ಸುಸಮಾಹಿತಃ । 
ಯಜ್ಞಾಯೇತಿ ಚ ಮಂತ್ರೇಣ ಶ್ರದ್ಧಾಭಕ್ತಿಯುತಃ ಪುಮಾನ್‌ ॥6॥ 
ಅನಂತರ ಶ್ರೀಕೃಷ್ಣನ ಪೂಜೆಯನ್ನು ವಿಧಿಪ್ರಕಾರವಾಗಿ ಮಾಡಬೇಕು. ಇಂದ್ರಿಯ 


ನಿಗ್ರಹವನ್ನು ಹೊಂದಿರಬೇಕು. ಶ್ರದ್ಧಾಭಕ್ತಿಯುತನಾಗಿ ಇರಬೇಕು. ಈ ಮಂತ್ರವನ್ನು 
ಹೇಳುತ್ತಾ ಪೂಜಿಸಬೇಕು.- 


ಯಜ್ಞಾಯ ಯಜ್ಞ ಪತಯೇ ಯಜ್ಞೇಶ್ವರಾಯ ಯಜ್ಞಸಂಭವಾಯ 


ಕೆ ಣ್‌ 
ಶ್ರೀಗೋವಿಂದಾಯ ನಮೋ ನಮಃ ॥ 
ಕೃಷ್ಣಂ ಚ ಬಲಭದ್ರಂ ಚ ವಸುದೇವಂ ಚ ದೇವಕೀಮ್‌ । 
ನಂದಗೋಪಂ ಯಶೋದಾಂ ಚ ಸುಭದ್ರಾಂ ತತ್ರ ಪೂಜಯೇತ್‌ । 
ಅರ್ಫ್ಯಂ ದತ್ವಾ ಸಮಭ್ಯರ್ಚ್ಯಾಭ್ಯುದಿತೇ ಶಶಿಮಂಡಲೇ ॥7॥ 


-76- 


ೃಷ್ಣಷ್ಟಮೀ 


ಪೂಜಾಸಂದರ್ಭದಲ್ಲಿ ಕೃಷ್ಣನನ್ನು, ಬಲಭದ್ರನನ್ನು, ವಸುದೇವನನ್ನು, 
ದೇವಕಿಯನ್ನು, ನಂದಗೋಪನನ್ನು, ಯಶೋದೆಯನ್ನು, ಸುಭದ್ರೆಯನ್ನು 
ಪೂಜಿಸಬೇಕು. ಅರ್ಫ್ಯವನ್ನು ನೀಡಿ ಪುನಃ ಪೂಜಿಸಬೇಕು. ಚಂದ್ರೋದಯವಾದಾಗ 
ಮುಂದಿನ ಅರ್ಫ್ಯವನ್ನು ನೀಡಬೇಕು. 
ಕ್ಷೀರೋದಾರ್ಣವಸಂಭೂತ ಅತ್ರಿನೇತ್ರಸಮುದ್ಧವ । 
ಗೃಹಾಣಾರ್ಫ್ಯಂ ಶಶಾಂಕೇದಂ ರೋಹಿಣ್ಯಾ ಸಹಿತೋ ಮಮ ISH 
ಕ್ಷೀರಸಮುದ್ರದಿಂದ ಉದಿಸಿಬಂದ ಅತ್ರಿಯಷಿಗಳ ಕಣ್ಣಿನಿಂದ ಹುಟ್ಟಿಬಂದ 
ಮೊಲದ ಚಿಹ್ನೆಯನ್ನು ಹೊತ್ತು ನಿಂತ ರೋಹಿಣಿ ಎಂಬ ಹೆಂಡತಿಯಿಂದ ಸಹಿತನಾದ 
ಓ ಚಂದ್ರನೇ ನನ್ನ ಈ ಅರ್ಫ್ಯವನ್ನು ಸ್ವೀಕರಿಸು. 
ದತ್ವಾನರ್ಫ್ಯಂ ಮನುನಾsನೇನ ಉಪಸ್ಥಾಯ ವಿಧುಂ ಬುಧಃ । 
ಶಶಿನೇ ಚಂದ್ರದೇವಾಯ ಸೋಮದೇವಾಯ ಚೇಂದವೇ ॥9॥ 
ಅರ್ಫ್ಯವನ್ನು ಮೇಲಿನ ಮಂತ್ರದಿಂದ ನೀಡಿ ನಿಂತು ಮುಂದೆ ಹೇಳುವ 
ಮಂತ್ರದಿಂದ ಚಂದ್ರನನ್ನು ಸ್ತುತಿಸಬೇಕು. ಮೊಲದ ಚಿಹ್ನೆಯನ್ನು ಹೊತ್ತ 
ಸೋಮದೇವನಾದ ಇಂದು ಎನಿಸಿದ ಚಂದ್ರದೇವನಿಗೆ ನಮಿಸುವೆ. 
ಮೃಗಿಣೇ ಸಿತಬಿಂಬಾಯ ಲೋಕದೀಪಾಯ ದೀಷಿನೇ। 
ಶೀತದೀಧಿತಿಬಿಂಬಾಯ ತಾರಾಕಾಪತಯೇ ನಮಃ ॥101 
ಜಿಂಕೆಯ ಕಲೆಯನ್ನು ಹೊಂದಿದ ಶ್ವೇತವರ್ಣದಿಂದ ಕಂಗೊಳಿಸುವ ಜಗತ್ತಿಗೆ 
ಬೆಳಕನ್ನು ನೀಡುವ ತಂಪು ಕಿರಣಗಳನ್ನು ಸೂಸುವ ಬಿಂಬವನ್ನು ಹೊತ್ತ ನಕ್ಷತ್ರಗಳಿಗೆ 
ವಲ್ಲಭನಾದ ಚಂದ್ರನಿಗೆ ನಮಿಸುವೆ. 
ಉಪಸಂಹ್ಯತ್ಯ ತತ್‌ ಸರ್ವಂ ಬ್ರಹ್ಮಚಾರೀ ಜಿತೇಂದ್ರಿಯಃ । 
ವಿಶ್ವಾಯೇತಿ ಚ ಮಂತ್ರೇಣ ತತಃ ಸ್ವಾಪಂ ಸಮಾಚರೇತ್‌ Lin 
ಹೀಗೆ ಕೃಷ್ಣನಿಗೆ ಮತ್ತು ಚಂದ್ರನಿಗೆ ಅರ್ಫ್ಯವನ್ನು ನೀಡಿ ಬ್ರಹ್ಮಚಾರಿಯಾಗಿ 
ಇಂದ್ರಿಯಗಳನ್ನು ಗೆದ್ದುಮಲಗಬಹುದು ಆಗ ವಿಶ್ವಾಯ ವಿಶ್ವಪತಯೇ ವಿಶ್ವೇಶ್ವರಾಯ 
ವಿಶ್ವಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಯಥಾಶಕ್ತಿ 
ಪಠಿಸಬೇಕು. 
-77- 


ಕೃಷ್ಣಾಷ್ಟಮೀ 


ತತೋ ನಿತ್ಯಾಹ್ನಿಕಂ ಕೃತ್ವಾ ಶಕ್ತಿತೋ ದೀಯತಾಂ ಧನಮ್‌ । 
ಸರ್ವಾಯೇತಿ ಚ ಮಂತ್ರೇಣ ತತಃ ಪಾರಣಮಾಚರೇತ್‌ । 
ಧರ್ಮಾಯೇತಿ ತತಃ ಸ್ವಸ್ಥೋ ಮುಚ್ಯತೇ ಸರ್ವಕಿಲ್ವಿಷೈಃ 1121 


ಪುನಃ ಮರುದಿವಸ ನಿತ್ಯಾಹ್ನಿಕವನ್ನು ಮಾಡಿ ಸರ್ವಾಯ ಸರ್ವಪತಯೇ 
ಸರ್ವೇಶ್ವರಾಯ ಸರ್ವಸಂಭವಾಯ ಶ್ರೀಗೋವಿಂದಾಯ ನಮೋ ನಮಃ ಎಂಬ 
ಮಂತ್ರವನ್ನು ಹೇಳುತ್ತಾ ಬ್ರಾಹ್ಮಣರಿಗೆ ಯಥಾಶಕ್ತಿ ದಾನವನ್ನು ಮಾಡಬೇಕು. ಅನಂತರ 
ಧರ್ಮಾಯ ಧರ್ಮಪತಯೇ ಧರ್ಮೇಶ್ವರಾಯ ಧರ್ಮಸಂಭವಾಯ 
ಶ್ರೀಗೋವಿಂದಾಯ ನಮೋ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಪಾರಣೆಯನ್ನು 
ಮಾಡಬೇಕು. ಹೀಗೆ ಯಾರು ಭಗವಂತನಲ್ಲೇ ಮನಸನ್ನಿಟ್ಟು ಶ್ರೀಕೃಷ್ಣಜಯಂತಿಯ 
ಆಚರಣೆಯನ್ನು ಮಾಡುತ್ತಾನೋ ಅವನು ಎಲ್ಲಪಾಪಗಳಿಂದ ಬಿಡುಗಡೆಗೊಳ್ಳುತ್ತಾನೆ. 

ಇಲ್ಲಿಗೆ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯರು ರಚಿಸಿದ ಶ್ರೀಜಯಂತೀಕಲ್ಪಎಂಬ 
ಗ್ರಂಥವು ಪರಿಸಮಾಪುವಾಯಿತು 
॥ ಶ್ರೀಕೃಷ್ಣಾರ್ಪಣಮಸ್ತು॥ 


-78- 


ಕೃಷ್ಣಾಯ 
ಕೃಷ್ಣ ಚಾರಿತ್ರಮಂಜರಿ 


ವಿಷ್ಣುರ್ಬ್ರಹ್ಮಾದಿದೇವೈಃ ಕ್ಲಿತಿಭರಹರಣೇ ಪ್ರಾರ್ಥಿತಃ ಪ್ರಾದುರಾಸೀದ್‌ 

ದೇವಕ್ಯಾಂ ನಂದನಂದೀ ಶಿಶುವಧವಿಹಿತಾಂ ಪೂತನಾಂ ಯೋ ಜಘಾನ । 

ಉತ್ಕಾ ನೌತುಕ್ಕಕಾಲೇ ರಥಚರಣಗತಂ ಚಾಸುರಂ ಪಾದಘಾತ್ಯೆ 

ಶ್ಚಕ್ರಾವರ್ತಂ ಚ ಮಾತ್ರಾ ಗುರುರಿತಿ ನಿಹತೋ ಭೂತಲೇ ಸೋತವತಾನ್ನಾಂ ॥ಂ॥ 


ಯೋ ಮಾತುರ್ಜ್ಯಂಭಮಾಣೋ ಜಗದಿದಮಖಲಂ ದರ್ಶಯನ್ನಂಕರೂಢೋ 
ಗರ್ಗೇಣಾಚೀರ್ಣನಾಮಾ ಕೃತರುಚಿರಮಹಾಬಾಲಲೀಲೋ ವಯಸ್ಕೈಃ । 
ಗೋಪೀಗೇಹೇಷು ಭಾಂಡ ಸ್ಥಿತಮುರುದಯಯಾ ಕ್ಲೀರದಧ್ಯಾದಿ ಮುಷ್ಟನ್‌ 
ಮೃನ್ನಾಭಕ್ಮೀತಿ ಮಾತುಃ ಸ್ವವದನಗಜಗದ್‌ ಭಾಸಯನ್‌ ಭಾಸತಾಂ ಮೇ 11೨1! 
ದಧ್ನೋಠ ಮತ್ರಸ್ಯಭಂಗಾದುಪಗಮಿತರುಷಾ ನಂದಪತ್ನಾ ತ ಥಬದ್ಧಃ 
ಕೃಚ್ಛೇಣೋಲೂಖಲೇ ಯೋ ಧನಪತಿತನಯೌ ಮೋಚಯಾಮಾಸ ಶಾಪಾತ್‌ । 
ನಂದಾದ್ಯೆ ಈ ಪ್ರಾಪ್ಯ ವೃಂದಾವನಮಿಹ ರಮಯನ್‌ ವೇಣುನಾದಾದಿಭಿರ್ಯೋ 
ವತ್ತಾನ್ಪಾನ್ನತರೂಪಂ ಕ್ರತುಭುಗರಿಮಥೋ ಪೋಢಥಯನ್ಲೋತವತಾನ್ಸಾಮ್‌ 11೩11 
ರಕ್ಸನ್‌ ವತ್ಸಾನ್ಹಯಸ್ಕೈರ್ಬಕಮಭಿನದಥೋ ತಿಗ್ಗತುಂಡೇ ಗೃಹೀತ್ವಾ 

ಪ್ರೀತಿಂ ಕರ್ತುಂ ಸಖೀನಾಂ ಖರಮಪಿ ಬಲತೋಘಾತಯನ್‌ ಕಾಲಿಯಾಹಿಮ್‌। 
ಉನ್ಮಥ್ಯೋದ್ವಾಸ್ತ ಕೃಷ್ಣಾಮತಿವಿಮಲಜಲಾಂ ಯೋ ವ್ಯಧಾದ್ದಾವವಣ್ನಿಂ 
ಸುಪ್ತಾನಾವೃತ್ಯ ಗೋಷ್ಠೇ ಸ್ಥಿತಮಪಿಬದಸೌ ದುಷ್ಪದ್ಯಕ್ನಚ್ಚಿದವ್ಯಾತ್‌ ॥1೪॥ 
ದುರ್ಗಾರಣ್ಯಪ್ರವೇಶಾಚ್ಚುತ ನಿಜಸರಣೀನ್‌ ಗೋಗಣಾನಾಹ್ವಯದ್ಯೋ 
ದಾವಾಗ್ನಿಂ ತತ್ರ ಪ್ರೀತ್ವಾಸಮಪುಷದನುಗಾನ್‌ ಗೋಪಕಾನಾವಿಷಣ್ಣಾನ್‌ । 
ಗೋಭಿರ್ಗೊಪೈ: ಪರೀತಸ್ಪರಿದುದಕತಟಸ್ಕೊಪಲೇ ಭೋಜ್ಯಮನ್ನಂ 

ಭುಕ್ತ್ವಾ ವೇಣೋರ್ನಿನಾದಾದ್ವಜಗತವನಿತಾಚಿತ್ತಹಾರೀ ಸ ಮಾಠವ್ಯಾತ್‌ ॥೫॥ 
ಕೃಷ್ಣೋತಸ್ಥಾಕಂ ಪತಿಸ್ಟ್ಯಾದಿತಿ ಕೃತತಪಸಾಂ ಮಜ್ಜನೇ ಗೋಷಿಕಾನಾಂ ನಗ್ಗಾನಾಂ 
ವಸ್ತ್ರದಾತಾ ದ್ವಿಜವರವನಿತಾ5 5ನೀತಮನ್ನಂ ಸಮಶ್ನನ್‌ । 

ಶ್ರಾಂತೈರ್ಗೋಪೈಸ್ತಮಂ ಯೋ ಬಲಮಥನಬಲಾವಾಹೃತೇ$ಸ್ಥಿನ್‌ ಸವೃಷ್ಟೌ 
ಪ್ರೋದ್ಧೃತ್ಯಾ55ರಹಾರ್ಯವರ್ಯಂ ನಿಜಜನಮಖಿಲಂ ಪಾಲಯನ್‌ ಪಾತಸ್ವೌಮಾಮ್‌॥೬॥ 
ಗೋವಿಂದಾಖ್ಯೋತಥ ತಾತಂ ಜಲಪತಿಹೃತಮಾನೀಯ ಲೋಕಂ ಸ್ವಕೀಯಂ 
ನಂದಾದೀನಾಂ ಪ್ರದರ್ಶ ವ್ರಜಗತವನಿತಾಃ ಗಾನಕೃಷ್ಣಾರ್ತಚಿತ್ರಾಃ | 

ಯಃ ಕಾಲಿಂದ್ಯಾಂ ನಿಶಾಯಾಮರಮಯದಮಲಜೋತ್ಸಯಾ ದೀಪಿತಾಯಾಂ 


-79- 


ಕೃಷ್ಣ 


ಚಾರ್ವಂಗೀರ್ನರ್ಮವಾಕ್ಕೈಃ ಸ್ತನಭರನಮಿತಾಃ ಪ್ರೀಣಯನ್‌ ಪ್ರೀಯತಾಂ ನಃ॥೭॥ 


ಅಂತರ್ಧತ್ತೇ ಸ್ಥ ತಾಸಾಂ ಮದಹರಣಿಕೃತೇ ತ್ವೇಕಯಾ ಕ್ರೀಡಮಾನಃ 
ಸ್ಪಸ್ಫಂಧಾರೋಹಣಾದ್ಯೈ: ಪುನರಪಿ ಪಿಹಿತೋ ಗರ್ವಶಾಂತ್ಕೈ ಮೃಗಾಕ್ಸ್ಯಾಃ । 
ಖನ್ನಾನಾಂ ಗೋಪಿಕಾನಾಂ ಬಹುವಿಧನುತಿಭಿರ್ಯೋ ವಹನ್‌ ಪ್ರೀತಿಮಾವಿಃ 
ಪ್ರಾಪ್ತೋ ರಾಸೋತ್ಸವೇನ ನ್ಯರಮಯದಬಲಾಃ ಪ್ರೀಯತಾಂ ಮೇ ಹರಿಸ್ಥ ॥೮॥ 


ಹತ್ವಾಯಶ್ಶಂಖಚೂಡಂ ಮಣಿಮಥ ಸಮದಾದಗ್ರಜಾಯಾರ್ತಗೋಪೀ 
ಗೀತಾನೇಕಸ್ವಲೀಲೋ ಹೃತವೃಷಭಮಹಾಪೂರ್ವದೇವೊರಮರೇಡ್ಯಃ । 
ಕೇಶಿಪ್ರಾಣಾಪಹಾರೀ ಸುರಮುನಿವದನಪ್ರಾರ್ಥಿತಾಶೇಷಕೃತ್ಯೋ 
ಹತ್ವಾಪುತ್ರಂ ಮಯಸ್ಕ ಸ್ವಜನಮಪಿಹಿತಂ ಮೋಚಯನ್‌ ಮೋಕ್ಷದ: ಸ್ಯಾತ್‌ ॥೯॥ 
ಅಕ್ರೂರಾಕಾರಿತೋ ಯಾನ್‌ ವ್ರಜಯುವತಿಜನಾನ್‌ ಸಾಂತ್ರಯಿತ್ತಾಭಿತಪ್ತಾನ್‌ 
ಸ್ವಂ ರೂಪಂ ಮಜ್ಜತ್ರೇರಸ್ಟೈ ವಿಲಸಿತಮಹಿಗಂ ದರ್ಶಯಂಸ್ತೇನ ವಂದ್ಯಃ । 
ಯೋ ಗತ್ವಾಕಂಸಧಾನೀಂ ಹೃತರಜಕಶಿರಾಶ್ಚಾರುವೇಷಃ ಸುಧಾಮ್ನಃ 
ಪ್ರೀತಿಂ ಕುರ್ವಂಸ್ತಿವಕ್ರಾಂ ವ್ಯತನುತ ರುಚಿರಾಂ ಪೌರಮಹ್ಯೋತವತಾತ್‌ ಸಃ ॥೧೦॥ 
ಶಾರ್ವಂ ಭಂಕ್ರ್ಯಾ ಧನುರ್ಯೋ ಬಲಮಪಿ ಧನುಷೋ ರಕ್ಷಕಂ ಕುಂಜರಂ ತಂ 
ಮಲ್ಲಾಂಶ್ಚಾಣೂರಪೂರ್ವಾನಪಿ ಸಹಸಹಜೋ ಮರ್ದಯಂಸ್ತುಂಗಮಂಚಾತ್‌। 
ಭೋಜೇಶಂ ಪಾತಯಿತ್ವಾ ವ್ಯಸುಮಕೃತ ನಿಜಾನ್‌ ನಂದಯನ್‌ ಪ್ರಾಪ್ಯಗರ್ಗಾತ್‌ 
ದ್ವೆ ಜಂ ಸಂಸ್ಕಾರಮಾಪ್ತೋ ಗುರುಮಥ ವಿದಿತಾಶೇಷವಿದ್ಯೋತವತಾನ್ನಃ ॥೧೧॥ 
ದತ್ವಾ ಪುತ್ರಂ ಪ್ರವಕ್ತೇ ಪ್ರತಿಗತಮಧುರಃ ಸಾಂತ್ವಯನ್ನುದ್ಧಾವಾಸ್ಯಾತ್‌ 
ಗೋಷ್ಠಸ್ಕಾನ್‌ ನಂದಪೂರ್ವಾನರಮಯದಬಲಾಂ ಪ್ರೀತಿಕೃದ್ಯಃ ಶುಭಸ್ಯ ॥ 
ಅಕ್ರೂರಸ್ಯಾಥ ತೇನ ಪ್ರತಿವಿದಿತಪೃಥಾತಾಪುತ್ರಕೃತ್ಯೋ ಜರಾಯಾಃ 
ಸೂನುಂ ನಿರ್ಭಿನ್ನಸೇನಂ ವ್ಯತನುತ ಬಹುಶೋ ವಿದ್ರುತಂ ನಃ ಸ ಪಾಯಾತ್‌ ॥1೧೨॥ 
ಪುರ್ಯಾ ನಿರ್ಗತ್ಯ ರಾಮಾದಥ ಸಹಮುಸಲೀ ಪ್ರಾಪ್ಯ ಕೃಷ್ಣೋಭ್ಯನುಜ್ಞಾಂ 
ಗೋಮಂತಂ ಚಾಪಿ ಮೌಲಿಂ ಖಗಪತಿವಿಹಿತಾಂ ವಾಸುದೇವಂ ಸೃಗಾಲಮ್‌॥ 
ಹತ್ವಾ ಶತ್ರುಂ ಚ ಪುರ್ಯಾಮಧಿಜಲಧಿಪುರೀಂ ನಿರ್ಮಿತಾಂ ಬಂಧುವರ್ಗಾನ್‌ 
ನಿನ್ಕೇ ಯಃ ಸೋತವತಾನ್ನಃ ಪ್ರಮಥಿತಯವನೋ ಮೌಚುಕುಂದಾಕ್ಚಿವಹ್ನೇಃ ॥ಂ೩॥ 
ರಾಜ್ಞಾಸಂಸ್ತೂಯಮಾನೋ ಹತಯವನಬಲೋ ಭೀತವನ್ಮಾಗಧೇಶಾತ್‌ 
ಗೋಮಂತಂ ಪ್ರಾಪ್ಯ ಭೂಯೋ ಜಿತಮಗಧಪತಿರ್ಜಾತಶಾಂತಾಗ್ನಿಶೈಲಃ I 
ಆಗತ್ಯ ದ್ಹಾರಕಾಂ ಯೋ ಹೃದಿಕಸುತಗಿರಾ ಜ್ಞಾತಕೌಂತೇಯಕೃತ್ವಃ 
ಪಶ್ಯಸ್ತ್ವಾದಾಯಬೃಷ್ಟೀಂ ನೃಷು ಯುಧಿ ಜಿತವಾನ್‌ ಭೂಭ್ಯತಃ ಪ್ರೀಯತಾಂ ನಃ೧೪॥ 
-80- 


ಕೃ್ಣಾಪ್ತಮೀ 


ವೈರೂಪ್ಯಂ ರುಗ್ಗಿಣೋ ಯೋಶಕೃತ ಮಣಿಸಹಿತಂ ಜಾಂಬವದ್ದೇಹಜಾತಾಂ 

ಸತ್ಯಾಂ ತೇನೈವ ಯುಕ್ತಾಮಪಿ ಪರಿಜಗೃಹೇ ಹಸ್ತಿನಂ ಕುಲ್ಕಹೇತೋಃ । 

ಯಾತೋ ವ್ಯಸ್ಯಾತ್ರ ಸತ್ಯಾಶುಚಮಥ ಸಮಗಾದ್‌ದ್ಹಾರಕಾಂ ಸತ್ಯಯೇತೋ 
ದ್ರುಷ್ಟುಂ ಪಾರ್ಥಾನ್ಸ ಕೃಷ್ಣಾನ್‌ ದ್ರುಪದಪುರಮಗಾದ್ದಿದ್ದಲಕ್ಷಾನ್ನ ಪಾಯಾತ್‌ ॥೧೫॥ 
ಕೃಷ್ಣ ಪ್ರಾಪ್ಯಾಥ ಸತ್ರಾಜಿದಹಿತವಧಕೃದ್ಯಃ ಶೃಥಲ್ಪಸ್ಯ ಸೂನೌ 

ರತ್ನಂ ಸಂದರ್ಶ ರಾಮಂ ವ್ಯಧಿತ ಗತರೂಷಂ ದ್ರಷ್ಟುಕಾಮಃ ಪ್ರತಸ್ಥೇ । 
ಇಂದ್ರಪ್ರಸ್ಥಸ್ಸಪಾರ್ಥಾನಥ ಸಹವಿಜಯೋ ಯಾಮುನಂ ತೀರಮಾಯನ್‌ 
ಕಾಲಿಂದೀಂ ತತ್ರ ಲಬ್ಹ್ಯಾ ಯಮಸುತಪುರಕೃತ್‌ ಪಾತುಮಾಂ ದ್ವಾರಕಾಸ್ಯಃ ॥೧೬॥ 
ಯೋ ಜಹ್ರೇ ಮಿತ್ರವಿಂದಾಮಥ ದೃಢವೃಷಭಾನ್‌ ಸಪ್ತಬದ್ಧ್ಯಾಪಿ ನೀಲಾಂ 

ಭದ್ರಾಂ ಮದ್ರೇಶಕನ್ಯಾಮಪಿ ಪರಿಜಗೃಹೇ ಶಕ್ರವಿಜ್ಞಾಪಿತಾರ್ಥ: । 

ತಾಕಾ ಫ್ಯಾನ ರೂಢಃ ಸಭಾರ್ಯೋ ಹಿಮಗಿರಿಶಿಖರೇ ಭಾಮದುರ್ಗಂ ಸಮೇತ್ಯ 

ಛಿತ್ವಾ ದುರ್ಗಾಣಿ ಕೃಂತ್ವಾ ಮುರಗಲಮರಿಣಾ ದೇವತೇಡ್ಯಃ ಸ ಮಾಠವ್ಯಾತ್‌ 1೧೭/1 
ತ್ರಿಂಶತ್ಚಂಚಾವಧೀದ್ಯಃ ಸಚಿವವರಸುತಾನ್‌ ಭೂಮಿಜೇನಾತಿಘೋರಂ 

ಯುದ್ಧಂ ಕೃತ್ವಾ ಗಜಾದೈೈರರಿಹೃತಶಿರಸಂ ತಂ ವ್ಯಧಾದ್ಭೂಸ್ತುತೋ5ಥ । 

ಕೃತ್ವಾ ರಾಜ್ಯೇನಸ್ಕ ಸೂನುಂ ವರಯುವತಿಜನಾನ್‌ ಭೂರಿಶಶ್ನಾರುವೇಷಾನ್‌ 
ಪ್ರಾಪಯ್ಯ ದ್ವಾರಕಾಂ ಸೋಶಕೃತ ಮೃದಮದಿತೇಃ ಕುಂಡಲಾಭ್ಯಾಮವೇನ್ನಾಮ್‌ ॥೧೮॥ 
ಇಂದ್ರಾರಾಧ್ಯೋತ ಮರೇಂದ್ರಪ್ರಿಯತಮಮಗಮಾತ್ಯ ದೇವಾನ್‌ ವಿಜಿತ್ಯ 

ಪ್ರಾಪ್ಯಾಥ ದ್ವಾರಕಾಂ ಯಃ ಸುತಮತಿರುಚಿರಂ ರುಗ್ಗೀಣೀಶತಃ ಪ್ರಪೇದೇ । 

ಭ್ರಾತೃವ್ಯಂ ಪೌಂಡ್ರಕಾಖ್ಯಂ ಪುರರುಧಮತನೋತ್‌ ಕೃತ್ತಶೀರ್ಷಂ ತದೀಯಾ- 
ಪತ್ಯೋತ್ಪನ್ನಾಂ ಚ ಕೃತ್ಯಾಂ ರಥಚರಣರುಚಾ ಕಾಲಯನ್‌ ಕಾಮಧುಕ್‌ ಸ್ಯಾತ್‌ ॥೧೯॥ 
ಕೃಷ್ಣ ಸೂರ್ಯೋತಪರಾಗೇ ನಿಜಯುವತಿಗಣೈರ್ಭಾರ್ಗವಂ ಕ್ಷೇತ್ರಮಾಪ್ಪ- 
ಸ್ಪತ್ರಾಯಾತಾನ್‌ ಸ್ವಬಂಧೂನ್‌ ಮುನಿಗಣಮಪಿ ಸಂತೋಷ್ಯ ಯಜ್ಞಂ ಸ್ವಪಿತ್ರಾ! 
ಯೋ ನುಷ್ಠಾಪ್ಯಾಥ ನೈಜಂ ಪುರಮಥ ವದಿತಾರನೇಕತತ್ತ್ವಾನಿ ಪಿತ್ರೇ 

ಮಾತುಃ ಪುತ್ರಾನ್‌ ಪ್ರದರ್ಶಾಕೃತ ಹಿತಮಹಿತಂ ಮೇತಪನುದ್ಯಾತ್‌ ಸ ಈಶಃ ॥೨೦॥ 
ರುಗ್ನಿಣ್ಯಾ ನರ್ಮವಾಕ್ಕೆರರಮತ ಬಹುಭಿಃ ಸ್ತ್ರೀ ಜನ್ಮೆರ್ಯೋಥ ಪುತ್ರಾ- 

ನೇಕೈಕಸ್ಯಾಂ ಪ್ರಷೇದೇ ದಶ ದಶ ರುಚಿರಾನ್‌ ಪೌತ್ರಕಾನಪ್ಯನೇಕಾನ್‌ । 
ಪೌತ್ರಸ್ಕ್ಯೋದ್ವಾಹಕಾಲೇ ಭೃಷಕುಪಿತಬಲಾದ್ಲಗ್ಗಿಣಂ ಘಾತಯಿತ್ವಾ 

ನಂದನ್‌ ಯೋಪಿದ್ಧಣೇನ ಪ್ರತಿಗ್ರಹಮಬಲಾಪ್ರೀತಿಕಾರೀ ಗತೀರ್ಮೆೇ ॥೨೧॥ 
ನಾನಾರತ್ನಪ್ರದೀಪ್ತಾಸಮವಿಭವಯುತದ್ವ ಷಸಾಹಸ್ತಕಾಂತಾ- 

ಗೇಹೇಷ್ಟಶ್ನನ್‌ ಶಯಾನಃ ಕ್ವ ಚ ಜಪಮೃಗಯಾದೀನೀ ಕುರ್ವನ್‌ ಕ್ವಚಿಚ್ಚ॥ 


-81- 


ೃಷ್ಣಾಪ್ತಮೀ 


ಚಾರ್ವಂಗೀರ್ನರ್ಮವಾಕ್ಕೈಃ ಸ್ತನಭರನಮಿತಾಃ ಪ್ರೀಣಯನ್‌ ಪ್ರೀಯತಾಂ ನಃ॥೭॥ 
ಅಂತರ್ಧತ್ತೇ ಸ್ಥತಾಸಾಂ ಮದಹರಣಕೃತೇ ತ್ವೇಕಯಾ ಕ್ರೀಡಮಾನಃ 
ಸ್ಪಸ್ಯಂಧಾರೋಹಣಾದ್ಯೈ: ಪುನರಪಿ ಪಿಹಿತೋ ಗರ್ವಶಾಂತೈೈ ಮೃಗಾಕ್ಚ್ಯಾಃ ! 
ಖನ್ನಾನಾಂ ಗೋಷಿಕಾನಾಂ ಬಹುವಿಧನುತಿಭಿರ್ಯೋ ವಹನ್‌ ಪ್ರೀತಿಮಾವಿಃ 
ಪ್ರಾಪ್ತೋ ರಾಸೋತ್ಸವೇನ ನ್ಯರಮಯದಬಲಾಃ ಪ್ರೀಯತಾಂ ಮೇ ಹರಿಸ ॥೮॥ 


ಹತ್ವಾಯಶ್ಕಂಖಚೂಡಂ ಮಣಿಮಥ ಸಮದಾದಗ್ರಜಾಯಾರ್ತಗೋಪೀ 
ಗೀತಾನೇಕಸ್ವಲೀಲೋ ಹೃತವೃಷಭಮಹಾಪೂರ್ವದೇವೊ5ಮರೇಡ್ಕಃ । 
ಕೇಶಿಪ್ರಾಣಾಪಹಾರೀ ಸುರಮುನಿವದನಪ್ರಾರ್ಥಿತಾಶೇಷಕೃತ್ಯೋ 
ಹತ್ವಾಪುತ್ರಂ ಮಯಸ್ಕ ಸ್ವಜನಮಪಿಹಿತಂ ಮೋಚಯನ್‌ ಮೋಕ್ಷದಃ ಸ್ಯಾತ್‌ ॥೯॥ 
ಅಕ್ರೂರಾಕಾರಿತೋ ಯಾನ್‌ ವ್ರಜಯುವತಿಜನಾನ್‌ ಸಾಂತ್ವಯಿತ್ವಾಭಿತಪ್ಪಾನ್‌ 
ಸ್ವಂ ರೂಪಂ ಮಜ್ಜತ್ರೇತಸ್ಟ್ರೈ ವಿಲಸಿತಮಹಿಗಂ ದರ್ಶಯಂಸ್ತೇನ ವಂದ್ಯಃ । 
ಯೋ ಗತ್ವಾಕಂಸಧಾನೀಂ ಹೃತರಜಕಶಿರಾಶ್ಚಾರುವೇಷಃ ಸುಧಾಮ್ನಃ 
ಪ್ರೀತಿಂ ಕುರ್ವಂಸ್ತಿವಕ್ರಾಂ ವ್ಯತನುತ ರುಚಿರಾಂ ಪೌರಮಹ್ಯೋಠವತಾತ್‌ ಸಃ ॥೧೦॥ 
ಶಾರ್ವಂ ಭಂಕ್ವ್ವಾ ಧನುರ್ಯೋ ಬಲಮಪಿ ಧನುಷೋ ರಕ್ಷಕಂ ಕುಂಜರಂ ತಂ 
ಮಲ್ಲಾಂಶ್ಚಾಣೂರಪೂರ್ವಾನಪಿ ಸಹಸಹಜೋ ಮರ್ದಯಂಸ್ತುಂಗಮಂಚಾತ್‌। 
ಭೋಜೇಶಂ ಪಾತಯಿತ್ವಾ ವ್ಯಸುಮಕೃತ ನಿಜಾನ್‌ ನಂದಯನ್‌ ಪ್ರಾಪ್ಯಗರ್ಗಾತ್‌ 
ದ್ವೆ ಜಂ ಸಂಸ್ಕಾರಮಾಪ್ತೋ ಗುರುಮಥ ವಿದಿತಾಶೇಷವಿದ್ಯೋತವತಾನ್ನಃ oon 
ದತ್ವಾ ಪುತ್ರಂ ಪ್ರವಕ್ತ್ರೇ ಪ್ರತಿಗತಮಧುರಃ ಸಾಂತ್ವಯನ್ನುದ್ಧಾವಾಸ್ಯಾತ್‌ 
ಗೋಷ್ಠಸ್ಥಾನ್‌ ನಂದಪೂರ್ವಾನರಮಯದಬಲಾಂ ಶ್ರೀತಿಕೃದ್ಯಃ ಶುಭಸ್ಯ ॥ 
ಅಕ್ರೂರಸ್ಯಾಥ ತೇನ ಪ್ರತಿವಿದಿತಪೃಥಾತಾಪುತ್ರಕೃತ್ಕೋ ಜರಾಯಾಃ 
ಸೂನುಂ ನಿರ್ಭಿನ್ನಸೇನಂ ವ್ಯತನುತ ಬಹುಶೋ ವಿದ್ರುತಂ ನಃ ಸ ಪಾಯಾತ್‌ ॥೧೨॥ 
ಪುರ್ಯಾ ನಿರ್ಗತ್ಯ ರಾಮಾದಥ ಸಹಮುಸಲೀ ಪ್ರಾಪ್ಯ ಕೃಷ್ಣೋಭ್ಯನುಜ್ನಾಂ 
ಗೋಮಂತಂ ಚಾಪಿ ಮೌಲಿಂ ಖಗಪತಿವಿಹಿತಾಂ ವಾಸುದೇವಂ ಸೃಗಾಲಮ್‌। 
ಹತ್ವಾ ಶತ್ರುಂ ಚ ಪುರ್ಯಾಮಧಿಜಲಧಿಪುರೀಂ ನಿರ್ಮಿತಾಂ ಬಂಧುವರ್ಗಾನ್‌ 
ನಿನ್ಯೇ ಯಃ ಸೋತವತಾನ್ನಃ ಪ್ರಮಥಿತಯವನೋ ಮೌಚುಕುಂದಾಕ್ಟಿವಹ್ಲೇಃ 1೧೩11 
ರಾಜ್ಞಾಸಂಸ್ತೂಯಮಾನೋ ಹತಯವನಬಲೋ ಭೀತವನ್ಮಾಗಧೇಶಾತ್‌ 
ಗೋಮಂತಂ ಪ್ರಾಪ್ಯ ಭೂಯೋ ಜಿತಮಗಧಪತಿರ್ಜಾತಶಾಂತಾಗ್ದಿಕೈಲಃ । 
ಆಗತ್ಯ ದ್ವಾರಕಾಂ ಯೋ ಹೃದಿಕಸುತಗಿರಾ ಜ್ಲಾತಕೌಂತೇಯಕೃತ್ಯ: 
ಪಶ್ಯಸ್ತ್ವಾದಾಯಭೃಷ್ಟೀಂ ನೃಷು ಯುಧಿ ಜಿತವಾನ್‌ ಭೂಭ್ಯತಃ ಪ್ರೀಯತಾಂ ನಃ।೧೪॥ 
-80- 


ಕೃ್ಣಾಪೃಮೀ 


ವೈರೂಪ್ಯಂ ರುಗ್ಗಿಣೋ ಯೋಶಕೃತ ಮಣಿಸಹಿತಂ ಜಾಂಬವದ್ದೇಹಜಾತಾಂ 

ಸತ್ಯಾಂ ತೇನೈವ ಯುಕ್ತಾಮಪಿ ಪರಿಜಗೃಹೇ ಹಸ್ತಿನಂ ಕುಲ್ಕಹೇತೋಃ । 

ಯಾತೋ ವ್ಯಸ್ಯಾತ್ರ ಸತ್ಯಾಶುಚಮಥ ಸಮಗಾದ್‌ದ್ಹಾರಕಾಂ ಸತ್ಯಯೇತೋ 

ದ್ರುಷ್ಟುಂ ಪಾರ್ಥಾನ್ಸ ಕೃಷ್ಣಾನ್‌ ದ್ರುಪದಪುರಮಗಾದ್ವಿದ್ದಲಕ್ಷ್ಮಾನ್ಸ ಪಾಯಾತ್‌ ॥1೧೫॥ 
ಕೃಷ್ಣ ಪ್ರಾಪ್ಯಾಥ ಸತ್ರಾಜಿದಹಿತವಧಕೃದ್ಯಃ ಶ್ವಥಲ್ಯಸ್ಯ ಸೂನೌ 

ರತ್ನಂ ಸಂದರ್ಶ ರಾಮಂ ವೃಧಿತ ಗತರೂಷಂ ದ್ರಷ್ಟುಕಾಮಃ ಪ್ರತಸ್ಥೇ । 
ಇಂದ್ರಪ್ರಸ್ಥಸ್ಥಪಾರ್ಥಾನಥ ಸಹವಿಜಯೋ ಯಾಮುನಂ ತೀರಮಾಯನ್‌ 
ಕಾಲಿಂದೀಂ ತತ್ರ ಲಬ್ಹ್ಯಾ ಯಮಸುತಪುರಕೃತ್‌ ಪಾತುಮಾಂ ದ್ವಾರಕಾಸ್ಯಃ ॥೧೬॥ 
ಯೋ ಜಹ್ರೇ ಮಿತ್ರವಿಂದಾಮಥ ದೃಢವೃಷಭಾನ್‌ ಸಪ್ತಬದ್ಧಾ ಹಿ ನೀಲಾಂ 

ಭದ್ರಾಂ ಮದ್ರೇಶಕನ್ಯಾಮಪಿ ಪರಿಜಗೃಹೇ ಶಕ್ರವಿಜ್ಞಾಪಿತಾರ್ಥಃ । 

ತಾಕಾ, ಪ್ಯಾರ ರೂಢಃ ಸಭಾರ್ಯೋ ಹಿಮಗಿರಿಶಿಖರೇ ಭೌಮದುರ್ಗಂ ಸಮೇತ್ಯ 

ಛಿತ್ವಾ ದುರ್ಗಾಣಿ ಕೃಂತ್ವಾ ಮುರಗಲಮರಿಣಾ ದೇವತೇಡ್ಯಃ ಸ ಮಾಠವ್ಯಾತ್‌ 11೧೭ 
ತ್ರಿಂಶತ್ತಂಚಾವಧೀದ್ಯಃ ಸಚಿವವರಸುತಾನ್‌ ಭೂಮಿಜೇನಾತಿಘೋರಂ 

ಯುದ್ಧಂ ಕೃತ್ವಾ ಗಜಾದ್ಯೈರರಿಹೃತಶಿರಸಂ ತಂ ವೃಧಾದ್ಧೂಸ್ತುತೋತಥ । 

ಕೃತ್ವಾ ರಾಜ್ಯೇತಸ್ಯ ಸೂನುಂ ವರಯುವತಿಜನಾನ್‌ ಭೂರಿಶಶ್ಥಾರುವೇಷಾನ್‌ 
ಪ್ರಾಪಯ್ಯ ದ್ವಾರಕಾಂ ಸೋತಕೃತ ಮೃದಮದಿತೇಃ ಕುಂಡಲಾಭ್ಯಾಮವೇನ್ಮಾಮ್‌ ॥೧೮॥ 
ಇಂದ್ರಾರಾಧ್ಯೋತಮರೇಂದ್ರಪ್ರಿಯತಮಮಗಮಾತ್ಯ ದೇವಾನ್‌ ವಿಜಿತ್ಯ 

ಪ್ರಾಪ್ಯಾಥ ದ್ವಾರಕಾಂ ಯಃ ಸುತಮತಿರುಚಿರಂ ರುಗ್ಡಿಣೀಶತಃ ಪ್ರಪೇದೇ । 

ಭ್ರಾತ್ಸವ್ಯಂ ಪೌಂಡ್ರಕಾಖ್ಯಂ ಪುರರುಧಮತನೋತ್‌ ಕೃತ್ತಶೀರ್ಷಂ ತದೀಯಾ- 
ಪತ್ಯೋತ್ಪನ್ನಾಂ ಚ ಕೃತ್ಯಾಂ ರಥಚರಣರುಚಾ ಕಾಲಯನ್‌ ಕಾಮಧುಕ್‌ ಸ್ಯಾತ್‌ ॥೧೯॥ 
ಕೃಷ್ಣ ಸೂರ್ಯೋತಪರಾಗೇ ನಿಜಯುವತಿಗಣೈರ್ಭಾರ್ಗವಂ ಕ್ಷೇತ್ರಮಾಪ್ತ- 
ಸ್ಪತ್ರಾಯಾತಾನ್‌ ಸ್ವಬಂಧೂನ್‌ ಮುನಿಗಣಮಪಿ ಸಂತೋಷ್ಯ ಯಜ್ಞಂ ಸ್ವಪಿತ್ರಾ। 
ಯೋತನುಷ್ಠಾಪ್ಯಾಥ ನೈಜಂ ಪುರಮಥ ವದಿತಾತನೇಕತತ್ದಾ ನಿ ಪಿತ್ರೇ 

ಮಾತುಃ ಪುತ್ರಾನ್‌ ಪ್ರದರ್ಶಾಕೃತ ಹಿತಮಹಿತಂ ಮೇತಪನುದ್ಯಾತ್‌ ಸ ಈಶಃ ॥೨೦॥ 
ರುಗ್ಗಿಣ್ಯಾ ನರ್ಮವಾಕ್ಕೆರರಮತ ಬಹುಭಿಃ ಸ್ತ್ರ ಜನ್ಮೈರ್ಯೋಥ ಪುತ್ರಾ- 

ನೇಕೈಕಸ್ಕಾಂ ಪ್ರಪೇದೇ ದಶ ದಶ ರುಚಿರಾನ್‌ ಪೌತ್ರಕಾನಪ್ಯನೇಕಾನ್‌ । 
ಪೌತ್ರಸ್ಕೋದ್ವಾಹಕಾಲೇ ಭೃಷಕುಪಿತಬಲಾದ್ಲಗ್ಧಿಣಂ ಘಾತಯಿತ್ವಾ 

ನಂದನ್‌ ಯೋಷಿದ್ದಣೇನ ಪ್ರತಿಗ್ರಹಮಬಲಾಪ್ರೀತಿಕಾರೀ ಗತೀರ್ಮೇ ॥೨೧॥ 
ನಾನಾರತ್ನಪ್ರದೀಪ್ತಾಸಮವಿಭವಯುತದ್ವಷ್ಟನಾಹಸ್ರಕಾಂತಾ- 

ಗೇಹೇಷ್ಟಶ್ಚನ್‌ ಶಯಾನಃ ಕ್ವ ಚ ಜಪಮೃಗಯಾದೀನೀ ಕುರ್ವನ್‌ ಕ್ಷಚಿಚ್ಚ॥ 


-81- 


ಕೃಷ್ಣಾಷ್ಟಮೀ 


ದೀವ್ಯನ್ನಕ್ಸೈರ್ಬ್ರುವಾಣಃ ಪ್ರವಚನಮಪರೈರ್ಮಂತ್ರಯನ್ನೇವಮಾದಿ- 

ವ್ಯಾಪಾರಾನ್‌ ನಾರದಸ್ಯ ಪ್ರತಿಸದನಮಹೋ ದರ್ಶಯನ್‌ ನಃ ಸ ಪಾಯಾತ್‌॥೨೨॥ 
ಪ್ರಾತರ್ಧ್ಯಾಯನ್‌ ಪ್ರಸನ್ನಃ ಕೃತಿನಿಜವಿಹಿತಃ ಸತ್ತಭಾಂ ಪ್ರಾಪ್ಯ ಕೃಷ್ಣೋ 

ದೂತಂ ರಾಜ್ಞಾಂ ಪ್ರತೋಷ್ಯಾಮರಮುನಿವಿದಿತಾಶೇಷಕೃತ್ಯಃ ಪ್ರಯಾಸೀತ್‌ । 
ಶಕ್ರಪ್ರಸ್ಥಂ ಚಮೂಭರ್ಬಹುವಿಭವಯುತಂ ಬಂಧುಭಿರ್ಮಾನಿತೋs ಯಂ 
ಭೀಮೇನಾಪಾತ್ಯ ಬಾರ್ಹದ್ರಥಮಥ ನೃಪತೀನ್‌ಮೋಚಯನ್‌ಮೇ ಪ್ರಸೀದೇತ್‌ ॥೨೩॥ 
ಪುತ್ರಂ ರಾಜ್ಯೇತಸ್ಯ ಕೃತ್ವಾಹೃತಶಿರಸಮಥೋ ಚೇದಿರಾಜಂ ವಿಧಾಯ 

ಪ್ರೋದ್ಯಂತಂ ರಾಜಸೂಯಂ ಯಮಸುತವಿಹಿತಂ ಸಂಸ್ಥಿತಂ ಯೋ ವಿಧಾಯ। 
ಶಕ್ರಪ್ರಸ್ಥಾತ್‌ ಪ್ರಯಾತೋ ನಿಜನಗರಮಮಸೌ ಸಾಲ್ಪಭಗ್ನಂ ಸಮೀಕ್ಷ್ಯ 
ಕದ್ಭೋಫ್ನನ್ನಬ್ಬಿಗಂ ತಂ ಶಿವವರಬಲಿನಂ ಯಾನ್‌ ಪುರಂ ಪಾತುನಿತ್ಯಮ್‌ ॥೨೪॥ 
ವಿಪ್ರಾದಾಕರ್ಣ ಧರ್ಮಂ ವನಗತಮನುಜೈಃ ಸಾಂತ್ರಯಿತ್ತೈತ್ಯಸರ್ವಾ- 

ನಭ್ಯೇತ್ಯ ದ್ವಾರಕಾಂ ಯೋ ನೃಗಮಥ ಕುಜನಿಂ ದಿವ್ಯರೂಪಂ ಚಕಾರ । 
ಗತ್ವಾವೈದೇಹಗೇಹಂ ಕತಿಪಯದಿವಸಾಂಸ್ರತ್ರ ನೀತ್ವಾಂತಿಭಕೌಂ 

ಸಂತೋಷ್ಯ ದ್ವಾರಕಾಂ ಯಾನ್‌ ಬಹುಬಲಸಮಿತೋ ಯನ್ನುಪಪ್ಪಾವ್ಯಮವ್ಯಾತ್‌ ॥೨೫॥ 
ದೌತ್ಯಂ ಕುರ್ವನ್ನನಂತಾಃ ನಿಜರುಚಿರತನುರ್ದರ್ಶಯನ್‌ ದಿವ್ಯದೃಷ್ಟೇ- 
ರ್ಗೀತಾತತ್ವೋಪದೇಶಾದ್ರಣಮುಖವಿಜಯಸ್ಯಾಚರನ್‌ ಸಾರಥಿತ್ವಮ್‌ । 

ನೀತ್ವಾ ಕೈಲಾಸಮೇನಂ ಪಶುಪತಿಮುಖತೋ ದಾಪಯಿತ್ವಾಸ್ತ್ರಮಸ್ಥೈ 

ಭೀಮೇನಾಪಾತ್ಯ ದುಷ್ಕಂ ಕ್ಲಿತಿಪತಿಮಕರೋದ್ಧರ್ಮರಾಜಂ ತಮೀಡೇ ॥೨೬॥ 

ಪ್ರಾಪ್ತಃ ಸ್ಥಾನಂ ಯದೂನಾಂ ಪ್ರಿಯಸಖಮಕೃತಾವಾಪ್ರಕಾಮಂ ಕುಚೇಲಂ 

ಕುರ್ವನ್‌ ಕರ್ಮಾಶ್ಚಮೇಧಂ ನಿಜಭವನಮಥೋ ದರ್ಶಯಿತ್ವಾರ್ಜುನಾಯ। 

ಪುತ್ರಾನ್‌ ವಿಪ್ರಾಯ ದತ್ವಾಸಹಸಜಮಸೌ ದಂತವಕ್ತಂ ನಿಪಾತ್ಯ 

ಪ್ರಾಪ್ಯಾಥ ದ್ವಾರನಾಂ ಸ್ವಾಂ ಸಮವತು ವಿಹರನ್ನುದ್ದವಾಯೋಕ್ತತತ್ತ; 11೨೭ ` 

ರಕ್ಸನ್‌ ಲೋಕಾನ್‌ ಸಮಸ್ತಾನ್‌ ನಿಜಜನನಯನಾನಂದಕಾರೀ ನಿರಸ್ತಾ- 

ವದ್ಯಃ ಸೌಖ್ಯೈಕಮೂರ್ತಿಃ ಸುರತರುಕುಸುಮೈಃ ಕೀರ್ಯಮಾಣೋನಮರೇಂದೈಃ। 
ಸಿದ್ಧೈರ್ಗಂಧರ್ವಪೂರ್ವೈರ್ಜಯಜಯವಚನೈ: ಸ್ತೂಯಮಾತೋತತ್ರ ಕೃಷ್ಣ 

ಸ್ತ್ರೀಭಿಃ ಪುತ್ತೈಶ್ವ ಪೌತ್ರೆಃ ಸ ಜಯತಿ ಭಗವಾನ್‌ ಸರ್ವಸಂಪತ್ಸಮೃದ್ಧ 1೨೮॥ 

ಇತಿ ಶ್ರೀ ಕೃಷ್ಣಾಚಾರಿತ್ರಮಂಜರೀ ಲೇಶತಃ ಕೃತಾ । 

ರಾಘವೇಂದ್ರೇಣ ಯತಿನಾ ಭೂಯಾತ್‌ ಕೃಷ್ಣಪ್ರಸಾದದಾ 1೨೯॥॥ 


1 ಇತಿ ಶ್ರೀರಾಘವೇಂದ್ರತೀರ್ಥಕೃತ ಶ್ರೀಕೃಷ್ಣಚಾರಿತ್ರಮಂಜರೀ ॥ 


-82- 


ೃಷ್ಣಪ್ಯಮೀ 


ಶ್ರೀಕೃಷ್ಣಾವತಾರದ ಚರಿತ್ರೆ 


ಹಿಂದೆ ಮರೀಚಿಯಷಿಗಳಿಗೆ ಆರುಮಂದಿ ಮಕ್ಕಳು ಹುಟ್ಟಿದರು. ಇವರು ಒಮ್ಮೆ 
ದೇವಲ ಮುನಿಯನ್ನು ಕಂಡು ಅಪಹಾಸ್ಯ ಮಾಡಿದರು. ಈ ದೇವಲ ಯಷಿಗಳು 
ತಪಸ್ಸಿನಿಂದ ಕೃಶರಾಗಿದ್ದರು. ಆದರೆ ಮರೀಚಿಪುತ್ರರು ಕಾಮಜ್ವರದಿಂದ 
ಕೃಶರಾಗಿದ್ದಾರೆಂದು ಹಾಸ್ಯ ಮಾಡಿ, ಶಾಪಕ್ಕೆ ಈಡಾದರು. ದೇವಲಖುಷಿಗಳು ಆರು 
ಮಂದಿ ಮರೀಚಿಪುತ್ರರಿಗೆ ದೈತ್ಯರಾಗಿ ಹುಟ್ಟುವಂತೆ ಶಪಿಸಿದರು. ಈ ಆರು ಮಂದಿ 
ಮರೀಚಿಪುತ್ರರು ಮಹಾದೈತ್ಯರೆನಿಸಿದ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಸ್ಮರ, 
ಉದ್ಗೀಥ, ಪರಿಷ್ಟಂಗ, ಪತಂಗ, ಕ್ಲುದ್ರಭೃತ್‌, ಫೃಣೀ ಎಂಬ ಹೆಸರಿನ ಇವರು 
ಷಡ್ಗರ್ಭರೆಂದೇ ಪ್ರಸಿದ್ಧಿ ಪಡೆದರು. ಅಸುರರಯೋನಿಯಲ್ಲಿ ಹುಟ್ಟಿದ ಮೇಲೆ ಅಸುರ 
ಸ್ವಭಾವಕ್ಕೆ ತಕ್ಕಂತೆ ಅವಧ್ಯರಾಗಬೇಕೆಂದು ಬ್ರಹ್ಮನಲ್ಲಿ ತಪಸ್ಸು ಮಾಡಿದರು. ಬ್ರಹ್ಮನು 
ಈ ಆರುಮಂದಿಗೂ ಅವಧ್ಯತ್ವ ವರವನ್ನು ನೀಡಿದನು. ಇದೇ ಸಂದರ್ಭದಲ್ಲಿ 
ಹಿರಣ್ಯಕಶಿಪು ಆಡಳಿತವನ್ನು ನಡೆಸಿದ್ದನು. ತನ್ನನ್ನು ಬಿಟ್ಟು ಬ್ರಹ್ಮದೇವರನ್ನು ಕುರಿತು 
ತಪಸ್ಸುಮಾಡಿದ್ದಕ್ಕೆ ಕಾಲನೇಮಿಯ ಮಕ್ಕಳ ಮೇಲೆ ಅವನಿಗೆ ಸಿಟ್ಟು ಬಂದಿತು. ತನ್ನನ್ನು 
ಬಿಟ್ಟು ಬ್ರಹ್ಮದೇವರನ್ನು ಕುರಿತು ಏಕೆ ತಪಸ್ಸು ಮಾಡಿದಿರಿ? ಎಂದು ದೃಪ್ತನಾಗಿ 
ಶಾಪನೀಡಿದನು. ""ನೀವು ಭೂಮಿಯಲ್ಲಿ ಜನಿಸಿರಿ. ಆಗ ನಿಮ್ಮ ತಂದೆಯೇ ನಿಮನ್ನು 
ಕೊಲ್ಲಲಿ'' ಎಂದು. 


ಈ ಆರುಮಂದಿಗೆ ಬ್ರಹ್ಮದೇವರಿಂದ ಅವಧ್ಯತ್ವವರವಿದೆ. ಅದಕ್ಕೆ ವಿರುದ್ಧವಾಗಿ 
ಹಿರಣ್ಯಕಶಿಪುವಿನಿಂದ ತಂದೆಯಿಂದಲೇ ಸಂಹಾರವಾಗಬೇಕೆಂಬ ಶಾಪವಿದೆ. 
ಇವೆರಡನ್ನೂ ಸತ್ಯವನ್ನಾಗಿ ಮಾಡುವುದಕ್ಕಾಗಿ ಭಗವಂತನು ದೇವಕಿಯ ಗರ್ಭದಲ್ಲಿ 
ಅವರನ್ನು ಹುಟ್ಟಿಸುವಂತೆ ದುರ್ಗಾದೇವಿಗೆ ಅಪ್ಪಣೆಯನ್ನು ಮಾಡಿದ್ದಾನೆ - 

ದುರ್ಗಾ ತದಾ ತಾನ್‌ ಭಗವತ್ವಜೋದಿತಾ 
ಪ್ರಸ್ಥಾಪಯಿತ್ವಾ ಪ್ರಚಕರ್ಷ ಕಾಯಾತ್‌ । 


ಕ್ರಮಾತ್‌ ಸಮಾವೇಶಯದಾಶು ದೇವಕೀ- 
ಗರ್ಭಾಶಯೇ ತಾನ್‌ ನೃಹನಚ್ಚ ಕಂಸಃ ॥ 


-83- 


ಕೃಷ್ಣಷ್ಮಮೀ 


ಭಗವಂತನ ಆಜ್ಞೆಯಂತೆ ದುರ್ಗೆಯು ಆ ಕಾಲನೇಮಿಯ ಮಕ್ಕಳನ್ನು ಕ್ರಮವಾಗಿ 
ನಿದ್ರೆಗೊಳಿಸಿ ಅವರ ಶರೀರದಿಂದ ಪ್ರಾಣವನ್ನು ಸೆಳೆದಿದ್ದಾಳೆ. ದೇವಕಿಯ ಗರ್ಭದಲ್ಲಿ 
ಪ್ರವೇಶಗೊಳಿಸಿದ್ದಾಳೆ. ಈ ಷಡ್ಗರ್ಭರನ್ನು ಕಂಸನು ಕ್ರಮವಾಗಿ ಕೊಂದಿದ್ದಾನೆ. 


ಕಾಲನೇಮಿಯ ಈ ಆರುಮಂದಿ ಮಕ್ಕಳು ಪಾತಾಳಲೋಕದ ಗುಹೆಯಲ್ಲಿ 
ಮಲಗಿ ನಿದ್ದೆ ಮಾಡುತ್ತಿದ್ದಾರೆ. ಒಬ್ಬೊಬ್ಬ ಜೀವನನ್ನು ತೆಗೆದು ದುರ್ಗಾದೇವಿಯು 
ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡುವಂತೆ ಮಾಡಿದ್ದಾಳೆ. ತನ್ನ ಪೂರ್ವಜನ್ಮದ 
ತಂದೆಯಾದ ಕಾಲನೇಮಿಯೇ ಕಂಸನಾದ ಕಾರಣ, ಈ ಆರುಜನರು ಕಂಸನಿಂದ 
ಮೃತರಾಗುತ್ತಿದ್ದಾರೆ. ಹಿರಣ್ಯಕಶಿಪುವಿನ ಶಾಪ ಫಲಿಸಿದೆ. ಪುನಃ ಅದೇ ಶರೀರದಲ್ಲಿ 
ಪ್ರವೇಶವನ್ನು ಮಾಡಿದ್ದರಿಂದ ಬ್ರಹ್ಮದೇವರು ನೀಡಿದ ಅವಧ್ಯತ್ವ ವರವೂ ಕೂಡ 
ಸಾರ್ಥಕವಾಗಿದೆ. 


ಒಬ್ಬನನ್ನು ಒಂದು ವರ್ಷಕಾಲ ಗಾಢನಿದ್ರೆಯಲ್ಲಿ ದುರ್ಗೆಯು ಗುಹೆಯಲ್ಲಿ 
ಮಲಗಿಸುತ್ತಾಳೆ. ಆಗ ಒಂದು ಅಂಶದಿಂದ ಅವನ ಜೀವವನ್ನು ದೇಹದಿಂದ 
ಹೊರತೆಗೆದು ದೇವಕಿಯ ಗರ್ಭದಲ್ಲಿ ಇರಿಸುತ್ತಾಳೆ. ನವಮಾಸ ತುಂಬಿ ಶಿಶು ಹುಟ್ಟಿದ 
ವೇಳೆಗೆ ಕಂಸ ಅದನ್ನು ಕೊಲ್ಲುತ್ತಾನೆ. ಪುನಃ ಆ ಜೀವವನ್ನು ತಂದು ಗುಹೆಯಲ್ಲಿನಿದ್ದೆ 
ಮಾಡುವವನ ಶರೀರದಲ್ಲಿ ಸೇರಿಸುತ್ತಾಳೆ. ಹೀಗೆ ಒಂದು ವರ್ಷ ಕಾಲ ನಿದ್ದೆಮಾಡಿದ 
ಮೇಲೆ ಎಚ್ಚರಗೊಂಡು ಎದ್ದು, ಅವನು ಹೊರಟು ಹೋಗುತ್ತಾನೆ. 


ಮತ್ತೊಬ್ಬಷಡ್ಗರ್ಭನ ಸರದಿಯೂ ಹೀಗೆ. ಆರುಮಂದಿಯನ್ನು ದೇವಕಿಯಲ್ಲಿ 
ಹುಟ್ಟಿಸಿ ಕಂಸನ ಕೈಯಿಂದ ದುರ್ಗೆಯು ವಧಿಸುತ್ತಾಳೆ. ಮುಂದೆ ಷಡ್ಗರ್ಭರು 
ಬಲಿಚಕ್ರವರ್ತಿಯ ಸಮೀಪದಲ್ಲಿ ಪಾತಾಳಕಲೋಕದಲ್ಲಿ ಇರುತ್ತಾರೆ. ಶ್ರೀಕೃಷ್ಣ 
ದೊಡ್ಡವನಾದಾಗ ಒಮ್ಮೆ ದ್ವಾರಕೆಯಲ್ಲಿ ದೇವಕಿಯು ತನ್ನ ಹಿಂದಿನ ಆರುಮಂದಿ 
ಮಕ್ಕಳನ್ನು ನೋಡಲು ಬಯಸಿದಾಗ ಶ್ರೀಕೃಷ್ಣನು ಬಲಿಯ ಬಳಿಯಿದ್ದ ಷಡ್ಗರ್ಭರ 
ಅವಧ್ಯ ಶರೀರವನ್ನು ನಾಶಪಡಿಸಿ ಶಿಶುರೂಪದಿಂದ ಅವರನ್ನು ತೋರಿಸಿದ್ದಾನೆ. 
ಬ್ರಹ್ಮದೇವರ ಅವಧ್ಯತ್ವ ವರವನ್ನು, ದೇವಲಮಹರ್ಷಿಗಳ ಶಾಪವನ್ನು ಪರಿಹರಿಸಿದ್ದಾನೆ. 


-84- 


ಕೃಷ್ಣಾಷ್ಟಮೀ 


ತಾನು ಕುಡಿದು ಉಳಿದ ದೇವಕಿಮಾತೆಯ ಎದೆಯ ಹಾಲನ್ನು ಆ ಮಕ್ಕಳಿಗೆ ನೀಡಿ, 
ಸದ್ಗತಿಯನ್ನು ಕೊಟ್ಟು ರಕ್ಷಿಸುತ್ತಾನೆ. 


ದೇವಕಿಯಿಂದ ಹುಟ್ಟಿದ ಮೊದಲ ಮಗನೇ ಕೀರ್ತಿವಂತ. ಇವನನ್ನು 
ವಸುದೇವನು ಕಂಸನಿಗೆ ಒಪ್ಪಿಸಿದನು. ಆದರೆ ಕಂಸನು "ಇದು ಎಂಟನೇ ಮಗುವಲ್ಲ. 
ಇದನ್ನು ನಾನು ಕೊಲ್ಲುವುದಿಲ್ಲ' ಎಂದನು. ವಸುದೇವನು ಮಗುವನ್ನು ಎತ್ತಿಕೊಂಡು 
ಮನೆಗೆ ಬಂದನು. ಆ ಸಂದರ್ಭದಲ್ಲಿ ನಾರದರು ಕಂಸನಿದ್ದಲ್ಲಿಗೆ ಬಂದು, ಎಲ್ಲ 
ಮಕ್ಕಳನ್ನು ಕೊಲ್ಲಲು ಪ್ರೇರಣೆ ಮಾಡಿದರು. ನಂದಗೋಕುಲದಲ್ಲಿ ಇರುವವರೆಲ್ಲರೂ 
ದೇವತೆಗಳೇ ಆಗಿದ್ದಾರೆ. ನೀನು ಕಾಲನೇಮಿಯ ಸ್ವರೂಪನಾದವನು. ನಿನ್ನನ್ನು ವಿರೋಧ 
ಮಾಡುವುದೇ ಇವರೆಲ್ಲರ ಮುಖ್ಯ ಉದ್ದೇಶ. ಆದ್ದರಿಂದ ದೇವಕಿಯ ಗರ್ಭದಲ್ಲಿ 
ಮಹಾವಿಷ್ಣುವೇ ಜನಿಸಿ ನಿನ್ನನ್ನು ಸಂಹಾರ ಮಾಡುತ್ತಾನೆ. ಅವಳ ಗರ್ಭದಲ್ಲಿ ಹುಟ್ಟುವ 
ಯಾವ ಮಗುವನ್ನು ಕೂಡ ಉಳಿಸುವುದು ಯುಕ್ತವಲ್ಲ ದೇವತೆಗಳ ಲೆಕ್ಟ ನಿನಗೆ 
ಅರ್ಥವಾಗುವುದಿಲ್ಲವೆಂದು ದೇವತಾಕಾರ್ಯಸಿದ್ದಿಗಾಗಿ ಹೇಳಿ ಹೊರಟುಹೋದರು. 
ನಾರದರು ಹೊರಟುಹೋದ ಮೇಲೆ ಕಂಸನು ವಸುದೇವ-ದೇವಕಿಯರನ್ನು 
ಬಂಧನದಲ್ಲಿಟ್ಟು ಹುಟ್ಟಿದ ಎಲ್ಲ ಮಕ್ಕಳನ್ನು ನಿರ್ದಯದಿಂದ ಕೊಂದು ಹಾಕಿದನು. 
ಕಾಲನೇಮಿಯ ಸ್ವರೂಪವನ್ನು ತಿಳಿದ ಕಂಸನು ಎಲ್ಲ ಯಾದವರನ್ನು ವಿರೋಧ 
ಮಾಡಿದನು. ತನ್ನ ತಂದೆಯಾದ ಉಗ್ರಸೇನರಾಜನನ್ನೂ ಕೂಡ ಬಂಧನದಲ್ಲಿಟ್ಟನು. 
ತಂದೆಯಿಂದಲೇ ರಾಜ್ಯವನ್ನು ಕಸಿದುಕೊಂಡು ರಾಜ್ಯಭಾರ ನಡೆಸಿದನು. ಹೀಗೆ 
ಷಡ್ಗರ್ಭರು ಕಾಲನೇಮಿಯ ಸ್ವರೂಪನಾದ ಕಂಸನ ಕೈಯಿಂದ ಮೃತರಾದರು. 


ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಮೊದಲನೆಯ ಮಗು ಕೀರ್ತಿಮಾನ್‌. 
ಇವನನ್ನು ಕಂಸನು ಸಂಹಾರ ಮಾಡಿದನು. ಒಂದುವರ್ಷದ ಅನಂತರ ಹುಟ್ಟಿದ 
ಮಗು ಸುಷೇಣ. ಇವನನ್ನೂ ಕೂಡ ಕಂಸನು ಸಂಹಾರ ಮಾಡಿದನು. ಇದರಂತೆ 
ಭದ್ರಸೇನ, ಯಜು, ಸಮ್ಮರ್ದನ, ಭದ್ರ ಎಂಬ ಉಳಿದ ಮಕ್ಕಳು ಮುಂದಿನ 
ವರ್ಷಗಳಲ್ಲಿಕ್ರಮವಾಗಿ ಜನಿಸಿದರು. ಹುಟ್ಟಿದ ಮಕ್ಕಳ ಬಗ್ಗೆ ಸ್ವಲ್ಪವೂ ಕನಿಕರವಿಲ್ಲದ 
ಕಂಸನು ತನ್ನ ಬದುಕಿಗಾಗಿ ಬಂಡೆಯ ಮೇಲೆ ಅಪ್ಪಳಿಸಿ ಕೊಂದು ಹಾಕಿದನು. ಇದರಿಂದ 
ವಸುದೇವ-ದೇವಕಿಯರಿಗೆ ಬಹಳ ಸಂಕಟವಾಯಿತು. ತಮ್ಮ ದುಃಖವನ್ನು 
ಹೊಟ್ಟೆಯಲ್ಲಿಯೇ ಹಾಕಿಕೊಂಡು ಸಮಾಧಾನ ಮಾಡಿಕೊಂಡರು. ಭಗವಂತನನ್ನೇ 


ಅನನ್ಯವಾಗಿ ಆರಾಧನೆ ಮಾಡುತ್ತಿ ದ್ದರು. 


-85- 


ೃಷ್ಣಾಪ್ಯಮೀ 


ಹೀಗಿರುವಾಗ ಭಗವಂತನು ತನ್ನ ಪತ್ನಿಯಾದ ಮಹಾಲಕ್ಷ್ಮಿಯನ್ನು ಕುರಿತು ಹೀಗೆ 
ಆಜ್ಞೆ ಮಾಡಿದನು. 


ನೀನು ಗೋಕುಲಕ್ಕೆ ಈ ಕೂಡಲೇ ಹೊರಡು. ವಸುದೇವನ ಪತ್ನಿಯಾದ 
ರೋಹಿಣಿಯು ನಂದಗೋಕುಲದಲ್ಲಿ ಇರುವಳು. ವಸುದೇವನ ಉಳಿದ ಪತ್ನಿಯರು 
ಕಂಸನ ಭಯದಿಂದ ಯಾರಿಗೂ ಕಾಣದ ಸ್ಥಳಗಳಲ್ಲಿ ಗುಪ್ತವಾಗಿ ವಾಸಮಾಡುತ್ತಿದ್ದಾರೆ. 
ನೀನು ದೇವಕಿಯ ಉದರದಲ್ಲಿ ಬೆಳೆಯುತ್ತಿರುವ ನನ್ನ ಶುಕ್ಲಕೇಶದ ಆವೇಶವುಳ್ಳ 
ಆದಿಶೇಷನ ಭ್ರೂಣಶರೀರವನ್ನು ಸೆಳೆಯಬೇಕು. ಅದನ್ನು ತಂದು ರೋಹಿಣಿಯ 
ಉದರದಲ್ಲಿಡಬೇಕು. ಅನಂತರ ನಾನು ಕೃಷ್ಣಕೇಶವೆಂಬ ಸ್ವರೂಪಾಂಶದಿಂದ 
ದೇವಕಿಯ ಗರ್ಭದಲ್ಲಿ ಪ್ರಕಟವಾಗುತ್ತೇನೆ. ಆ ಸಂದರ್ಭದಲ್ಲಿನೀನು ನಂದಗೋಪನ 
ಪತ್ನಿಯಾದ ಯಶೋದೆಯ ಗರ್ಭದಿಂದ ಅವತಾರ ಮಾಡಬೇಕು. ನೀನು ಭಕ್ತರ 
ಅಭೀಷ್ಟಗಳನ್ನು ಈಡೇರಿಸುವಳಾಗಿರುವಿ. ನೀನು ದುರ್ಗೆಯಾಗಿ ಅವತರಿಸಿದ ಮೇಲೆ 
ಭಕ್ತರು ಭೂಮಿಯಲ್ಲಿ ನಿನ್ನ ಮಂದಿರಗಳನ್ನು ನಿರ್ಮಾಣ ಮಾಡುತ್ತಾರೆ. ಅನೇಕ 
ಹೆಸರುಗಳಿಂದ ನಿನ್ನನ್ನು ಆರಾಧನೆ ಮಾಡುತ್ತಾರೆ. 
ದುರ್ಗೇತಿ ಭದ್ರಕಾಲೀತಿ ವಿಜಯಾ ವೈಷ್ಠವೀತಿ ಚ। 
ಕುಮುದಾ ಚಂಡಿಕಾ ಕೃಷ್ಣಾ ಮಾಧವೀ ಕನ್ಯಕೇತಿ ಚ ॥ 
ಮಾಯಾ ನಾರಾಯಣೀಶಾನಾ ಶಾರದೇತ್ಯಂಬಿಕೇತಿ ಚ ॥ 
ನಿನ್ನನ್ನು ಜನರು ದುರ್ಗೆ, ಭದ್ರಕಾಳೀ, ವಿಜಯಾ, ವೈಷ್ಣವೀ, ಕುಮುದಾ, ಚಂಡಿಕೆ, 
ಕೃಷ್ಣೆ, ಮಾಧವಿ, ಕನ್ಯಾ, ಮಾಯಾ, ನಾರಾಯಣೀ, ಈಶಾನಾ, ಶಾರದಾ, ಅಂಬಿಕಾ 
ಮೊದಲಾದ ಹೆಸರುಗಳಿಂದ ಅರ್ಚಿಸುತ್ತಾರೆ, ಆರಾಧಿಸುತ್ತಾರೆ. ನೀನು ಬಲದೇವನನ್ನು 
ದೇವಕಿಯ ಗರ್ಭದಿಂದ ಎಳೆದು ರೋಹಿಣಿಯ ಗರ್ಭದಲ್ಲಿಡುವುದರಿಂದ ಇವನು 
ಸಂಕರ್ಷಣನೆನಿಸುತ್ತಾನೆ. ಜಗತ್ತಿಗೆ ಆನಂದವನ್ನುಂಟು ಮಾಡುವುದರಿಂದ 
ರಾಮನೆಂದು, ವಿಶೇಷ ಬಲವಿರುವುದರಿಂದ ಭದ್ರನೆಂದು ಕರೆಸಿಕೊಳ್ಳುತ್ತಾನೆ. 
ಭಗವಂತನ ಆಜ್ಞೇ ಯನ್ನು ಶಿರಸಾವಹಿಸಿದ ಮಹಾಲಕ್ಷ್ಮೀದೇವಿಯು “ಹಾಗೆಯೇ 
ಆಗಲಿ!'' ಎಂದು ಅಪ್ಪಣೆಯನ್ನು ಸ್ವೀಕರಿಸಿದಳು. ಪ್ರದಕ್ಷಿಣೆ ಮಾಡಿ ನಮಸ್ಕಾರ 


ೃಷ್ಣಷ್ವಮೀ 


ಮಾಡಿದಳು. ಕೂಡಲೇ ಭೂಮಿಗೆ ಆಗಮಿಸಿದಳು. ಭಗವಂತನ ಆಜ್ಞೆಯಂತೆಯೇ 
ಮಾಡಿದಳು. 


ಮಥುರಾಪಟ್ಟಣದಲ್ಲಿ ದೇವಕಿ ಇರುವ ಸ್ಥಳಕ್ಕೆ ತೆರಳಿದಳು. ಮೂರು ತಿಂಗಳ 
ದೇವಕಿಯ ಗರ್ಭವನ್ನು ತೆಗೆದು ರೋಹಿಣಿಯ ಉದರದಲ್ಲಿ ಸ್ಥಾಪನೆ ಮಾಡಿದಳು. 
ಆದರೆ ಅಸುರ ಜನರು ದೇವಕಿಗೆ ಗರ್ಭಪಾತವಾಯಿತೆಂದು ಕೂಗಿಕೊಂಡರು. 


ಕಂಸನು ವಸುದೇವ- ದೇವಕಿಯರನ್ನು ಯಾವಾಗ ಬಂಧನದಲ್ಲಿಟ್ಟಿದ್ದನೋ ಆಗ 
ವಸುದೇವನು ತನ್ನ ಉಳಿದ ಪತ್ನಿಯರನ್ನು ದೂರ ಕಳುಹಿಸಿದ್ದನು. ಅವರಲ್ಲಿ 
ರೋಹಿಣಿಯೂ ಕೂಡ ಒಬ್ಬಳು. ನಂದಗೋಕುಲದಲ್ಲಿ ಇವಳು ವಾಸ 
ಮಾಡುತ್ತಿದ್ದಳು. ಈ ರೋಹಿಣಿಯ ಗರ್ಭದಲ್ಲಿ ದುರ್ಗಾದೇವಿಯು ಬಲದೇವನ 
ಗರ್ಭವನ್ನು ಇಟ್ಟದ್ದು ಕಂಸನಿಗೆ ತಿಳಿಯಲಿಲ್ಲ. 
ಹಿಂದೆ ಶೇಷದೇವರು ಲಕ್ಷ್ಮೀ ಹಾಗೂ ರಾಮದೇವರ ಸೇವೆಯನ್ನು ಬಹಳವಾಗಿ 
ಮಾಡಿದ್ದರು. ಅದರ ಫಲವಾಗಿ ಭಗವಂತನಿಗೆ ಜೇಷ್ಠನಾಗಿ ಜನಿಸಿದರು. ರೋಹಿಣಿಯ 
ಉದರದಲ್ಲಿ ೭ ತಿಂಗಳು ಇದ್ದು ಅನಂತರ ಬಲಭದ್ರನಾಗಿ ಜನಿಸಿದರು. ವಸುದೇವ 
ದೇವಕಿಯರು ಶೇಷದೇವರನ್ನು ಮಗನನ್ನಾಗಿ ಪಡೆಯಬೇಕೆಂದು ತಪಸ್ಸುಮಾಡಿದ್ದರು. 
ರೋಹಿಣಿಯೂ ಕೂಡ ಪರಮಾತ್ಮನ ಆವೇಶವುಳ್ಳ ಬಲಿಷ್ಠನಾದ ಮಗನನ್ನು 
ಪಡೆಯಬೇಕೆಂದು ತಪಸ್ಸು ಮಾಡಿದ್ದಳು. ಇದರ ಪ್ರತಿಫಲವಾಗಿ ಭಗವಂತನ 
ಶುಕ್ಗಕೇಶಾವೇಷವುಳ್ಳ ಶೇಷದೇವರು ದೇವಕಿಗೂ ಹಾಗೂ ರೋಹಿಣಿಗೂ ಮಗನಾಗಿ 
ಜನಿಸಿದರು. 
ಭಗವಂತನು ಶುಕ್ಗಕೇಶದಿಂದ ಆ ಬಲಭದ್ರನಲ್ಲಿ ಆವಿಷ್ಟನಾದನು. ಬಲಭದ್ರನು 
ರೋಹಿಣಿಯಲ್ಲಿ ಜನಿಸಿ ನಂದಗೋಕುಲದಲ್ಲಿ ಬೆಳಗಿದನು. 
ಸ ತತ್ರ ಮಾಸತ್ರಯಮುಷ್ಯ ದುರ್ಗಯಾ5- 
ಪವಾಹಿತೋ ರೋಹಿಣೀಗರ್ಭಮಾಶು ಚ 
ನಿಯುಕ್ತಯಾ ಕೇಶವೇನಾಥ ತತ್ರ 
ಸ್ಥಿತ್ವಾಮಾಸಾನ್‌ ಸಪ್ತಜಾತಃ ಪೃಥಿವ್ಯಾಮ್‌ | 


-87- 


ಕೃಷ್ಣಾಷ್ಟಮೀ 


ಶೇಷದೇವರು ದೇವಕಿಯ ಗರ್ಭದಲ್ಲಿ ಮೂರು ತಿಂಗಳ ಕಾಲ ವಾಸ 
ಮಾಡಿದರು. ಭಗವಂತನ ಆಜ್ಞೆಯಂತೆ ದುರ್ಗಾದೇವಿಯು ಅವನನ್ನು ರೋಹಿಣಿಯ 
ಗರ್ಭಕ್ಕೆ ಸಾಗಿಸಿದಳು. ಅಲ್ಲಿ ಏಳು ತಿಂಗಳ ಕಾಲ ವಾಸಮಾಡಿ, ಭೂಮಿಯಲ್ಲಿ 
ಜನಿಸಿದರು. 


ಆಜ್ಞಾಪಯಾಸಮಾಸ ಪುರಾ ಸ ಶೇಷಂ 

ಜಜ್ಞೇ ಸ ರೋಹಿಣ್ಕುದರೋದಯಾದ್ರೇಃ । 

ಸಂ-ಪ್ರೇಷಯಂತಿ ಸ್ಥ ನರೈರ್ನರೇಂದ್ರಾಃ 

ಶಯ್ಯಾಂ ಸ್ವಕೀಯಾಂ ಪುರತಃ ಪ್ರಯಾಣೇ ॥ (ರು.ವಿ.೧-೨೬) 

ಜಗತ್ತಿನಲ್ಲಿ ರಾಜರು ತಾವು ಪ್ರಯಾಣ ಮೊದಲು ಹಾಸಿಗೆಯನ್ನು ಆಳುಗಳ 

ಮೂಲಕ ಕಳುಹಿಸುತ್ತಾರೆ. ಅದರಂತೆ ಜಗದೊಡೆಯನಾದ ಭಗವಂತನು ತನ್ನ 
ಹಾಸಿಗೆಯಾದ ಶೇಷದೇವರನ್ನು ಮೊದಲು ಭೂಲೋಕಕ್ಕೆ ಕಳುಹಿಸಿದನು. ಅದರಂತೆ 
ರೋಹಿಣಿದೇವಿಯ ಹೊಟ್ಟೆಯಲ್ಲಿ ಶೇಷದೇವರು ಬಲರಾಮನಾಗಿ ಹುಟ್ಟಿದರು. 
ಚಂದ್ರನು ಉದಯಪರ್ವತದಿಂದ ಉದಯಿಸಿದಂತೆ ಕಾಣಿಸಿತು. 


ದೇವಕಿಯ ಗರ್ಭಕ್ಕೆ ಭಗವಂತನ ಪ್ರವೇಶ 


ಅಖಿಲಾಂಡಕೋಟಬ್ರಹ್ಮಾಂಡನಾಯಕನಾದ ದೇವದೇವೊತ್ತಮನಾದ 
ಭಗವಂತನು ತನ್ನ ತಲೆಯ ಕಪ್ಪಕೂದಲಿನ ರೂಪದಿಂದ ವಸುದೇವನಲ್ಲಿ ಪ್ರವೇಶ 
ಮಾಡಿದನು. ಭಗವಂತನ ಯಾವುದೇ ಅವಯವಗಳಿಗೆ ಭೇದವಿಲ್ಲದ ಕಾರಣ 
ಪುರುಷಾಕಾರದಲ್ಲಿರುವ ಈ ಕಪ್ಪುಕೂದಲು ಸಾಕ್ಷಾತ್‌ ಮನ್ನಥನಿಗೂ ಮನ್ಮಹನಂತೆ 
ದೇದೀಪ್ಯಮಾನವಾಗಿತ್ತು. ಪರಮಪುರುಷನಾದ ಭಗವಂತನ ತೇಜಸ್ಸು ಯಾವಾಗ 
ವಸುದೇವನಲ್ಲಿತುಂಬಿತೋ, ಆಗ ವಸುದೇವನು ಸೂರ್ಯನಂತೆ ಕಂಗೊಳಿಸಿದನು. 
ಮಹಾಬಲಿಷ್ಯಶಾಲಿಯಾದನು. ಅನಂತರ ವಸುದೇವನು ಅಚ್ಯುತಾಂಶನಾದ 
ಭಗವಂತನನ್ನು ದೇವಕಿಯ ಉದರದಲ್ಲಿ ಇರಿಸಿದನು. ದೇವಕಿಯು ಆ ಅಚ್ಯುತನನ್ನು 
ತನ್ನ ಉದರದಲ್ಲಿ ಧಾರಣೆ ಮಾಡಿದಳು. ಇಲ್ಲಿಯ ತನಕ ಕಾರಾಗೃಹದಲ್ಲಿ ಬಂಧಿ 
ತಳಾದ ದೇವಕಿಯು ಕಾಂತಿಹೀನಳಾಗಿದ್ದಳು. ಯಾವ ಕ್ಷಣದಲ್ಲಿ ಜಗದುದರನನ್ನು 
ತನ್ನ ಉದರದಲ್ಲಿ ಧರಿಸಿದಳೋ, ಆಗಿನಿಂದಲೇ ಅಗ್ನಿಜ್ವಾಲೆಯಂತೆ ಕಂಗೊಳಿಸಿದಳು. 


ೃಷ್ಣಷ್ವಮೀ 


ಕಾಂತಿಯುಕ್ತಳಾದ ತನ್ನ ತಂಗಿಯಾದ ದೇವಕಿಯನ್ನು ಕಂಡು ಕಂಸನಿಗೆ 
ವಿಸ್ಮಯವಾಯಿತು. ಭಗವಂತನು ಇವಳ ಉದರದಲ್ಲಿ ನೆಲೆಸಿರುವುದು ನಿಶ್ಚಯ. ನನ್ನ 
ಪರಾಕ್ರಮಕ್ಕೆ ಕಳಂಕವನ್ನು ತಂದುಕೊಳ್ಳಬಾರದೆಂಬ ದೃಷ್ಟಿಯಿಂದ ಗರ್ಭಿಣಿ ಸ್ತ್ರೀಯನ್ನು 
ವಧೆ ಮಾಡಲಿಲ್ಲ. ತನ್ನ ತಂಗಿಯೂ ಆಗಿರುವ ಕಾರಣ ಅವಳನ್ನು ನಾಶಮಾಡುವುದು 
ಆಯುಷ್ಯ-ಹಾನಿಕರವಾಗಿದೆಯೆಂದು ನಿಶ್ಚಯ ಮಾಡಿದನು. ದೇವಕಿಯನ್ನು ಕಂಸನು 
ಆಗಲೇ ಕೊಂದುಬಿಡಬಹುದಿತ್ತು. ಸಮರ್ಥನಾಗಿದ್ದನು. ಆದರೆ ಘೋರವಾದ 
ಆಲೋಚನೆಯನ್ನು ಬಿಟ್ಟುಬಿಟ್ಟನು. ಇದು ಹರಿಯ ಇಚ್ಛೆ. 

ಶ್ರೀಹರಿಯು ಅವತರಿಸುವುದನ್ನೇ ಕಾದು ಕುಳಿತನು. ಕುಳಿತಾಗ, ನಿಂತಾಗ, 
ಮಲಗಿದಾಗ, ತಿಂದಾಗ, ತಿರುಗಾಡುವಾಗ, ನೀರುಕುಡಿಯುವಾಗ ಶ್ರೀಹರಿಯನ್ನೇ 
ಯೋಚನೆ ಮಾಡತೊಡಗಿದನು. ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ಅವನಿಗೆ ಶ್ರೀಹರಿಯೇ 
ಕಾಣಿಸುತ್ತಿದ್ದವು. ಇದರಿಂದ ಬಹಳ ಭಯಭೀತನಾದನು. ಕಂಸನ ಹೃದಯದಲ್ಲಿ 
ಭಯ ಆವರಿಸಿತು. 

ದೇವಕಿಯ ಗರ್ಭದಲ್ಲಿ ಕುಳಿತ ಜಗದೊಡೆಯನನ್ನು ಬ್ರಹ್ಮಾದಿದೇವತೆಗಳು 
ಬಂದು ಬಗೆಬಗೆಯಾಗಿ ಸ್ತುತಿಸಿದರು. ಇದುವೇ ಗರ್ಭಸ್ತುತಿ. (ಈ ಗರ್ಭಸ್ತುತಿಯು 
ಭಾಗವತದ ದಶಮಸ್ಕಂಧದ ಮೂರನೆಯ ಅಧ್ಯಾಯದಲ್ಲಿ ಬರುತ್ತದೆ. ಇದನ್ನು 
ಪಾರಾಯಣ ಮಾಡುವುದರಿಂದ ಗರ್ಭದ ರಕ್ಷಣೆಯಾಗುತ್ತದೆ. ಹಾಗೂ ಉತ್ತಮ 
ಸಂತತಿಯು ಪ್ರಾಪ್ತವಾಗುತ್ತದೆ. ಪ್ರತಿಯೊಬ್ಬರೂ ಈ ಸ್ತೋತ್ರವನ್ನು ಅರ್ಥಸಹಿತವಾಗಿ 
ಪಾರಾಯಣ ಮಾಡಬೇಕು.) 

ಗರ್ಭಸ್ತುತಿ 

ಬ್ರಹ್ಮದೇವರು, ರುದ್ರದೇವರು, ನಾರದಾದಿಗಳು, ಸಕಲದೇವತೆಗಳು, ದೇವತೆಗಳ 
ಅನುಚರರು ದೇವಕಿಯ ಬಳಿಗೆ ಬಂದರು. ಅರ್ಥಗರ್ಭಿತವಾದ ಮಾತುಗಳಿಂದ 
ಭಗವಂತನನ್ನು ಭಕ್ತಿಪರವಶರಾಗಿ ಕೊಂಡಾಡಿದರು, ಸ್ತುತಿಸಿದರು, ಆರಾಧನೆಗೈದರು 
ನಮಿಸಿದರು. 


89. 


ಸತ್ಯಸ್ವರೂಪನಿಗೆ ನಮೋನಮಃ 


[ವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ। 
ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ। 


ಓ ಭಗವಂತನೇ! ನೀನು ಪೂರ್ಣವಾದ ಆನಂದಜ್ಞಾನ- ಸ್ವರೂಪನಾಗಿರುವಿ. 
ಸತ್ಯವನ್ನೇ ಹೇಳುವ ನಿಯಮವನ್ನು ಹೊಂದಿರುವಿ. ಆದ್ದರಿಂದ ನಿಜವಾದ ಸತ್ಯವತ್ರ 
ಎಂದರೆ ನೀನೊಬ್ಬನೇ. ಸತ್‌ ಎಂಬ ಹೆಸರುಳ್ಳ ಪೃಥ್ವಿ, ಅಪ್‌, ತೇಜಸ್ಸುಗಳಿಂದ ತ್ಯ 
ಎಂಬ ಹೆಸರುಳ್ಳ ವಾಯು-ಆಕಾಶಗಳಿಂದ ವಿಲಕ್ಷಣನಾಗಿರುವ ಕಾರಣದಿಂದ ನಿನ್ನನ್ನು 
ಸತ್ಯ ಎನ್ನುತ್ತಾರೆ. ಸತ್ಯ ಎನಿಸುವ ಧರ್ಮವನ್ನು ರಕ್ಷಿಸುವ ಕಾರಣ ನಿನ್ನನ್ನು ಸತ್ಯಪರ 
ಎನ್ನುತ್ತಾರೆ. ಮೂರು ವೇದಗಳ ಮುಖ್ಯಾರ್ಥನಾದ ಕಾರಣದಿಂದ ಮೂರ ಲೋಕಗಳು 
ನಾಶವನ್ನು ಹೊಂದಿದರೂ ನೀನು ನಾಶವಾಗದ ಕಾರಣದಿಂದ ನೀನು "ತ್ರಿಸತ್ಯ' 
ಎನಿಸುವಿ. ಯಥಾರ್ಥವಾದ ಪ್ರಪಂಚಕ್ಕೆ ಮೂಲಕಾರಣನಾದ ಪ್ರಯುಕ್ತ ನೀನು ಸತ್ಯಸ್ಯ 
ಯೋನಿ ಎನಿಸಿರುವಿ. ಸತ್ಯಭೂತವಾದ ಪ್ರಪಂಚಕ್ಕೂ ನಿಯಾಮಕನಾಗಿರುವ ಕಾರಣ 
ಮುಖ್ಯಪ್ರಾಣ- ದೇವರು ಸತ್ಯ ಎನಿಸುವರು. ಆ ಮುಖ್ಯಪ್ರಾಣದೇವರಲ್ಲಿ 
ನಿತ್ಯಸನ್ನಿಹಿತನಾಗಿರುವ ಕಾರಣ ನೀನು ಸತ್ಯೇ ನಿಹಿತ ಎನಿಸುವಿ. ಸತ್ಯಭೂತವಾದ 
ಪ್ರಪಂಚಕ್ಕೆ ಸತ್ಯವನ್ನು- ಉತ್ತಮವಾದ ಆನಂದಜ್ಞಾನಗಳನ್ನು ಕೊಡುವುದರಿಂದ "ಸತ್ತಸ್ಯ 
ಸತ್ಯ' ಎನಿಸುವಿ. ಸತ್ಯಭೂತವಾದ ಪ್ರಪಂಚಕ್ಕೆ ನೀನು ನಿಯಾಮಕನಾಗಿರುವ ಕಾರಣ 
ಸತ್ಯನೇತ್ರ ಎನಿಸುವಿ. ಸತ್ಯಭೂತವಾದ ಪ್ರಪಂಚವನ್ನು ಸಂಹಾರ ಮಾಡುವ 
ಕಾರಣದಿಂದ ಆತ್ಮನ ಸುಖಕ್ಕೆ ನೀನು ಕಾರಣನಾಗಿರುವುದರಿಂದಲೂ "ಸತ್ಯಾತ್ಮಕ' ಎಂದು 
ಕರೆಯಿಸಿಕೊಳ್ಳುವಿ. ಇಂಥ ನಿನ್ನನ್ನು ನಾವೆಲ್ಲರೂ ಭಕ್ತಿ; ಪರವಶರಾಗಿ ಮೊರೆಹೊಕ್ಕಿದ್ದೇವೆ. 
ನಿನ್ನನ್ನೇ ಅಚಲವಾಗಿ ನಂಬಿದ್ದೇವೆ. 


ಜಗದ್‌ವ್ಯಕ್ಷಕ್ಕೆ ನೀನೇ ಆಶ್ರಯ 
ಏಕಾಯನೋತಸೌ ದ್ವಿಫಲಸ್ವಿಮೂಲಶ್ಚತೂರಸಃ ಪಂಚಶಿಫಃ ಷಡಾತ್ಸಾ 


ಸಪ್ತತ್ವಗಷ್ಟವಿಟಪೋ ನವಾಕ್ಟೋ ದಶಚ್ಛದೀ ದ್ವಿಬಗೋ ಹ್ಯಾದಿವೃಕ್ಕ ॥ 


ಕೃಷ್ಣಪ್ಪಮೀ 


ಈ ಜಗತ್ತೇ ಒಂದು ವೃಕ್ಷ. ಅದರ ತಾಯಿ ಬೇರು ಮೂಲ ಪ್ರಕೃತಿ. ಪ್ರವೃತ್ತಕರ್ಮ 
ಹಾಗೂ ನಿವೃತ್ತಕರ್ಮಗಳು ಎರಡು ಹಣ್ಣುಗಳು. ಸತ್ವ, ರಜಸ್ಸು, ತಮಸ್ಸು ಎಂಬ 
ಮೂರು ಗುಣಗಳು ಹೊಸದಾದ ಮೂರು ಬೇರುಗಳು. ಧರ್ಮ, ಅರ್ಥ, ಕಾಮ, 
ಮೋಕ್ಷ ಎಂಬ ಇವು ನಾಕು ಹಣ್ಣಿನ ರಸಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ 
ಎಂಬ ಐದು ವಿಷಯಪದಾರ್ಥಗಳೇ ಐದು ರೆಂಬೆಯಿಂದ ಕೆಳಗಿಳಿದ ಬೇರುಗಳು. 
ಭ್ರೂಣಾವಸ್ಥೆ , ಭ್ರೂಣದಿಂದ ಶರೀರದ ಮಾರ್ಪಾಡು. ಶರೀರದ ಬೆಳವಣಿಗೆ. 
ಶರೀರದ ರೂಪಾಂತರ, ಶರೀರದ ಕ್ಷಯ, ಶರೀರದ ಮರಣ. ಈ ಆರು ಅವಸ್ಥೆಗಳು, 
ಆರು ಸ್ವಭಾವಗಳು. ತ್ವಕ್‌, ಚರ್ಮ, ಮಾಂಸ, ಮಜ್ಜ, ಮೇಧ, ಅಸ್ಥಿ ಇವು ಏಳು 
ತೊಗಟೆಗಳು. ದೇವ, ಗಂಧರ್ವ, ದಾನವ, ರಾಕ್ಷಸ, ಪಿಶಾಚ, ತಿರ್ಯಕ್‌, ಮನುಷ್ಯ, 
ಸ್ಥಾವರ ಇವು ಎಂಟು ಕೊಂಬೆಗಳು. ಎರಡು ಕಣ್ಣು, ಎರಡು ಕಿವಿ, ಎರಡು ಮೂಗಿನ 
ಹೊಳ್ಳೆ, ಬಾಯಿ, ಮಲ-ಮೂತ್ರ ದ್ವಾರಗಳೆಂಬುದೇ ಒಂಬತ್ತು ಪೊಟರೆಗಳು. 
ಪಂಚಜ್ಞಾನೇಂದ್ರಿಯ ಹಾಗೂ ಪಂಚಕರ್ಮೇಂದ್ರಿಯಗಳೇ ಹತ್ತು ಎಲೆಗಳು. 
ಪ್ರವೃತ್ತಕರ್ಮ, ನಿವೃತ್ತಕರ್ಮ ಎಂಬ ಎರಡು ಹಕ್ಕಿಗಳು ಈ ವೃಕ್ಷದಲ್ಲಿ ಕುಳಿತಿವೆ. ಈ 
ವೃಕ್ಷವೇ ಆದಿವೃಕ್ಸ ಎಂದು ಕರೆಸಿಕೊಳ್ಳುತ್ತದೆ. ಇಂಥ ಆದಿವೃಕ್ಷಕ್ಕೆ ನೀನೇ 
ಆಶ್ರಯನಾಗಿರುವಿ. 

ಸೃಷ್ಟಿ-ಸ್ಥಿತಿ-ಸಂಹಾರಕ ನೀನೊಬ್ಬನೇ! 
ತ್ವಮೇಕ ಏವಾಸ್ಯ ಸತಃ ಪ್ರಸೂತಿ: 
ಸ್ಥಾನಂ ನಿಧಾನಂ ತ್ವಮನುಗ್ರಹಶ್ಚ । 
ತ್ವನ್ಮಾಯಯಾ ಸಂವೃತಚೇತಸಸ್ತ್ವಾಂ 
ಪಶ್ಯಂತಿ ನಾನಾ ನ ವಿಪಶ್ಚಿಕೋ ಯೇ ॥ 

ಸತ್ಯಭೂತವಾದ ಈ ಪ್ರಪಂಚಕ್ಕೆ ನೀನು ಒಬ್ಬನೇ ಕಾರಣಕರ್ತನಾಗಿರುವಿ. 
ಜಗತ್ತಿನ ರಕ್ಷಣೆಯನ್ನು ಮಾಡುವುದು ನಿನಗೆ ಮಾತ್ರ ಸಾಧ್ಯವಿದೆ. ಇದರ ಸಂಹಾರವನ್ನು 
ಮಾಡುವ ಶಕ್ತಿ ನಿನಗೊಬ್ಬನಿಗೆ ಮಾತ್ರ ಇರುತ್ತದೆ. ಆದ್ದರಿಂದ ಈ ಜಗತ್ತಿಗೆ ನೀನೊಬ್ಬನೇ 
ಮುಖ್ಯ ಆಧಾರ. ಆದರೆ ಮೋಹಕ್ಕೆ ತುತ್ತಾದ ಅಜ್ಞಾನಿಗಳು ಸೃಷ್ಟಿ ಸ್ಥಿತಿ-ಸಂಹಾರಕರು 


ಛ 
ಬೇರೆ ಬೇರೆ ಇದ್ದಾರೆ ಎನ್ನುತ್ತಾರೆ. ನಿಜವಾದ ಜ್ಞಾನಿಗಳು ಹಾಗೇ ಹೇಳುವುದಿಲ್ಲ. 


-91- 


ಕೃಷ್ಣಾಷ್ಟಮೀ 


ಭಕ್ತರ ಉದ್ಧಾರಕ್ಕಾಗಿ ಅನೇಕ ಅವತಾರಗಳನ್ನು ಮಾಡುವಿ 

ಬಿಭರ್ಷಿ ರೂಪಾಣ್ಯವಬೋಧ ಆತ್ಮನ್‌ 

ಕ್ಷೇಮಾಯ ಲೋಕಸ್ಯ ಚರಾಚರಸ್ಕ । 

ಸತ್ತ್ಯೋಪಪನ್ನಾನಿ ಸುಖಾವಹಾನಿ 

ಸತಾಮಭದ್ರಾಣಿ ಮುಹುಃ ಖಲಾನಾಮ್‌ ॥ 

ಜ್ಞಾನಸ್ವರೂಪನಾದ ನೀನು ಚೇತನಾಚೇತನಾತ್ಮಕವಾದ ಪ್ರಪಂಚದ ಕ್ಷೇಮಕ್ಕಾಗಿ 
ಅನೇಕ ಅವತಾರಗಳನ್ನು ಧಾರಣೆ ಮಾಡುವಿ. ಆ ಎಲ್ಲ ಅವತಾರಗಳು ದುರ್ಜನರಿಗೆ 
ದುಖಖಪ್ರದವಾಗಿವೆ. ಸಜ್ಜನರಿಗೆ ಸುಖಪ್ರದವಾಗಿದೆ. ಎಲ್ಲವೂ ಸಕಲ ಸದ್ಗುಣಗಳಿಂದ 
ಪರಿಪೂರ್ಣವಾಗಿವೆ. ಇಂಥ ಅವತಾರಗಳನ್ನು ಭಕ್ತರ ಉದ್ದಾರಕ್ಕಾಗಿ ಪುನಃ ಪುನಃ 
ನೀನು ಧಾರಣೆ ಮಾಡಿರುವಿ. 
ಸಂಸಾರ ದಾಟಲು ನಿನ್ನ ಪಾದಗಳೇ ಎನ್ನ ನೌಕೆ 

ತ್ವಯ್ಯಂಬುಜಾಕ್ಷಾಖಿಲಸತ್ತಧಾಮ್ನಿ 

ಸಮಾಧಿನಾತವೇಶಿತಚೇತಸೋ ಯೇ । 

ತ್ವತ್ಪಾದಪೋತೇನ ಮಹತೃತೇನ 

ಕುರ್ವಂತಿ ಗೋವತ್ತಹದಂ ಭವಾಬ್ದಿಮ್‌ ॥| 

ಅರವಿಂದದಳಾಯತಾಕ್ಷನೇ। ಸಮಸ್ತ ಚೇತನಗಳಿಗೆ ನೀನೊಬ್ಬನೇ 

ಆಧಾರನಾಗಿರುವಿ. ಯಾವ ಭಕ್ತನು ಅಚಲವಾಗಿ ನಿನ್ನಲ್ಲಿ ಮನಸ್ಸನ್ನು ನಿಲ್ಲಿಸುವನೋ, 
ಅವನು ನಿನ್ನ ಪಾದಗಳೆಂಬ ನೌಕೆಯ ಸಹಾಯದಿಂದ ಸಂಸಾರಸಾಗರವನ್ನು 
ದಾಟುವನು. ಸಣ್ಣ ತೊರೆಯನ್ನು ಹೆಜ್ಜೆಯಲ್ಲಿ ಅನಾಯಾಸವಾಗಿ ಹೇಗೆ 
ದಾಟಬಹುದೋ, ಅದರಂತೆ ಅನಂತವಾದ ಈ ಸಂಸಾರವನ್ನು ಅಪಾರವಾದ 


ಸಂಸಾರಸಾಗರವನ್ನು ಕರುವಿನ ಹೆಜ್ಜೆಯಷ್ಟು ಮಡಿಕೊಂಡು ಸುಲಭವಾಗಿ 
ದಾಟಬಹುದು. 


ನಿನ್ನ ಪಾದನೌಕೆಯನ್ನು ಎಂದಿಗೂ ಬಿಡಲಾರೆ 


ಸ್ವಯಂ ಸಮುತ್ತೀರ್ಯ ಸುದುಸ್ತರಂ ದ್ಯುಮನ್‌ 
ಭವಾರ್ಣವಂ ಭೀಮಮದಭಸೌಹೃದಾಃ । 


-92- 


ಹ 
ಕೃಷ್ಣಾಷ್ಟಮೀ 


ಭವತ್ತದಾಂಬೋರುಹನಾವಮತ್ರ ತೇ 
ನಿಧಾಯ ಯಾತಾಃ ಸದನುಗ್ರಹೋ ಭವಾನ್‌ ॥ 

ಓ ಎಿಜ್ಞಾನಸ್ವರೂಪನೇ! ಜ್ಞಾನಿಜನರು ನಿನ್ನಲ್ಲಿ ಪರಮಭಕ್ತ! ಯನ್ನು ಮಾಡುತ್ತಾರೆ. 
ಬೇರೆಯವರಿಂದ ದಾಟಲು ಸಾಧ್ಯವಾಗದ ಭಯಾನಕವಾದ ಸಂಸಾರ ಸಾಗರವನ್ನು 
ಸುಲಭವಾಗಿ ದಾಟುತ್ತಾರೆ. ಶಿಷ್ಯರಿಗೂ, ನಿನ್ನ ಪಾದನೌಕೆಯನ್ನು ಪರಿಚಯಿಸುತ್ತಾರೆ. 
ತಾನು ಆ ನೌಕೆಯನ್ನು ಏರಿ ಮೋಕ್ಷವನ್ನೇ ಹೊಂದುತ್ತಾರೆ. ಹೀಗೆ ಸಜ್ಜನರಿಗೆ 
ಪರಮಾನುಗ್ರಹ ಮಾಡುವ ನಿನ್ನನ್ನೇ ನಾವು ಶರಣಾಗತರಾಗಿದ್ದೇವೆ. 

ಅಜ್ಞಾನಿಗಳ ಸ್ಥಿತಿ ಎನಗೆ ಬೇಡ 
ಯೇತನ್ಯೇ5 ರವಿಂದಾಕ್ಷ ವಿಮುಕ್ತಮಾನಿನ- ಸ್ಪಯ್ಯಸ್ತಭಾವಾದವಿಶುದ್ಧಬುದ್ಧಯಃ I 
ಆರುಹ್ಯ ಕೃಚ್ಛೇಣ ಪರಂ ಪದಂ ತತಃ 
ಪತ್ಯಂತಧೋ ನಾದೃತಯುಷ್ಠದಂಪುಯಃ ॥ 

ಕಮಲಾಕ್ಷನೇ | ಅಜ್ಞಾನಿಗಳು ಎಂದಿಗೂ ನಿನ್ನಲ್ಲಿ ಭಕ್ತಿ ಯನ್ನು ಮಾಡುವುದಿಲ್ಲ. 
ನಿನ್ನ ಪಾದಗಳನ್ನು ಆಶ್ರಯಿಸುವುದಿಲ್ಲ. ಆದರೂ ತಾವೇ ಮುಕ್ತರಾಗಿದ್ದೇವೆಂದು 
ಬೀಗುತ್ತಾರೆ. ಶ್ರಮಸಾಧ್ಯವಾದ ಕಾಮ್ಯಕರ್ಮಗಳಲ್ಲಿತಮಮ್ನ ತೊಡಗಿಸಿಕೊಳ್ಳುತ್ತಾರೆ. 
ಆದರೆ ಎಂದಿಗೂ ಇವರಿಗೆ ಮುಕ್ತಿ ಸಿಗುವುದಿಲ್ಲ. ಸ್ವರ್ಗವನ್ನು ಹೊಂದಿ ಪುನಃ 
ಇಲ್ಲಿಯೇ ಬಿದ್ದುಬಿಡುತ್ತಾರೆ. 

ನಿನ್ನ ಭಕ್ತರಿಗೆ ಯಾವ ಭಯವೂ ಇಲ್ಲ 

ತಥಾ ನ ತೇ ಮಾಧವ ತಾವಕಾಃ ಕೃಚಿದ್‌ 

ಭ್ರಶ್ಯಂತಿ ಮಾರ್ಗಾತ್‌ ತ್ವಯಿ ಬದ್ಧಸೌಹೃದಾಃ | 

ತ್ವಯಾಭಿಗುಪ್ತಾ ವಿಚರಂತಿ ನಿರ್ಭಯಾ ವಿನಾಯಕಾನೀಕಪಮೂರ್ಧಸು ಪ್ರಭೋ ॥ 

ಲಕ್ಷ್ಮೀಪತಿಯೇ ! ಯಾವ ಭಕ್ತನು ಅಚಲವಾಗಿ ನಿನ್ನನ್ನೇ ನಂಬಿ ಆರಾಧನೆ 

ಮಾಡುತ್ತಾನೋ, ಆ ಭಕ್ತಿಯಿಂದ ನಿನ್ನಲ್ಲಿತಲ್ಲೀನನಾಗುತ್ತಾನೋ, ಅವನಿಗೂ ಎಂದೂ 
ಚ್ಯುತಿ ಇರುವುದಿಲ್ಲ. ನಿರಂತರ ನಿನ್ನ ರಕ್ಷಣೆಯಿಂದ ಬೆಳಗುತ್ತಾನೆ. ಎಂಥ ವಿಘ್ನಗಳು 
ಬಂದರೂ ಎದುರಿಸುತ್ತಾನೆ. ಆ ವಿಘ್ನಗಳ ಕಡಲನ್ನು ಮೆಟ್ಟಿ ಮುಂದೆ ಸಾಗುತ್ತಾನೆ. 


-93- 


ಶರೀರವು ಸಾಧನೆಗೆ ಮುಖ್ಯ ತಾಣ 
ಸತ್ತ್ವಂ ವಿಶುದ್ಧಂ ಶ್ರಯತೇ ಭವಾನ್‌ ಸ್ಥಿತೌ 
ಶರೀರಿಣಾಂ ಶ್ರೇಯ ಉಪಾಯನಂ ವಪುಃ । 
ವೇದಕ್ರಿಯಾಯೋಗತಪಸಮಾಧಿಭಿಃ 
ತವಾರ್ಹಣಂ ಯೇನ ಜನಃ ಸಮೀಹತೇ ॥ 

ಸ್ಥಿತಿಕಾಲದಲ್ಲಿ ಶುದ್ಧಸತ್ವಾತ್ಸಕವಾದ ಬ್ರಹ್ಮದೇವರ ಶರೀರದಲ್ಲಿ ನಿಂತು ನೀನು 
ಪ್ರತಿಯೊಬ್ಬರನ್ನು ರಕ್ಷಣೆ ಮಾಡುವಿ. ಭಕ್ತರಿಗೆ ಶರೀರವು ತಮ್ಮ ಶ್ರೇಯಸ್ಸಿನ 
ಸಾಧನವಾಗಿದೆ. ವೇದಾಧ್ಯಯನ, ಯೋಗ, ತಪಸ್ಸು, ಸಮಾಧಿ ಇವುಗಳನ್ನು ಮಾಡಲು 
ಭಕ್ತರು ತಮ್ಮಶರೀರವನ್ನು ನಿನ್ನ ಆರಾಧನೆಗೆ ಉಪಯೋಗಿಸಿಕೊಂಡು ಧನ್ಯರಾಗುವರು. 

ಚತುರ್ಮುಖಬ್ರಹದೇವರಲ್ಲಿ ನೆಲೆಸಿರುವವನು ನೀನೇ 

ಸತ್ವಂ ನ ಚೇದ್ದಾತರಿದಂ ನಿಜಂ ಭವೇತ್‌ ವಿಜ್ಞಾನಮಜ್ಞಾನಭಿದಾಪ ಮಾರ್ಜನಮ್‌ । 
ಗುಣಪ್ರಕಾಶೈರನುಮೀಯತೇ ಭವಾನ್‌ 
ಪ್ರಕಾಶತೇ ಯಸ್ಯ ಚ ಯೇನ ವಾಠಗುಣಃ ॥ 

ಓ ಕರುಣಾತ್ಮನೇ ! ಚತುರ್ಮುಖಬ್ರಹ್ಮದೇವರ ಶರೀರವು ನಿನ್ನ ಸನ್ನಿಧಾನಕ್ಕೆ 
ಪಾತ್ರವಾಗಿದೆ. ಆದ್ದರಿಂದಲೇ ಅಜ್ಞಾನದ ಲೇಪವನ್ನೂ ಕೂಡ ಅದು 
ಹೊಂದಿರುವುದಿಲ್ಲ. ಶುದ್ಧವಾದ ಸತ್ಯಾತಕ್ರವಾಗಿದೆ. ಪ್ರಕಾಶಮಾನವಾಗಿದೆ. ಅಂಥ 
ಜ್ಞಾನಪ್ರಕಾಶ ಹೊಂದಿರುವ ಬ್ರಹ್ಮಾದಿಗಳ ಉಪದೇಶದಿಂದ ಜಿಜ್ಞಾಸುವು 
ಯಥಾರ್ಥವಾದ ತತ್ವಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಚತುರ್ಮುಖಬ್ರಹ್ಮದೇವರ 
ಉಪದೇಶವಿಲ್ಲದೇ ಯಾರಿಗೂ ನಿನ್ನನ್ನು ತಿಳಿಯಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ 
ನಿನ್ನ ಸನ್ನಿಧಾನವೇ ಮುಖ್ಯಕಾರಣ. 

ನಿನ್ನ ಅನುಗ್ರಹವಿಲ್ಲದೇ ಏನೂ ಸಾಧ್ಯವಿಲ್ಲ 
ನ ನಾಮ ರೂಪೇ ಗುಣಕರ್ಮಜನ್ಮಭಿರ್ನಿರೂಪಿತವ್ಯೇ ತವ ತಸ್ಯ ಸಾಕ್ಷಿಣಃ । 
ಮನೋವಚೋಭ್ಯಾಮನುಮೇಯವರ್ತನೋ 


ದೇವಕ್ರಿಯಾಯಾಃ ಪ್ರತಿಯಂತ್ಯಥಾಪಿ ಹಿ ॥ 
-94- 


ೃಷ್ಣಪ್ತಮೀ 


ಓ ದೇವೋತ್ತಮನೇ! ನಿನ್ನ ಗುಣಗಳನ್ನು ಕರ್ಮಗಳನ್ನು ಅವತಾರಗಳನ್ನು 
ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರತಿಯೊಂದೂ ಕೂಡ ಅಲೌಕಿಕವಾಗಿವೆ. 
ತಿಳಿಯುವುದಾಗುವುದಿಲ್ಲಎಂದಷ್ಟೇ ಅಲ್ಲ. ಮಾತಿನಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. 
ಅಲ್ಪಸ್ವಲ್ಪ ತಿಳಿದಿದ್ದನ್ನೂ ಹೇಳಲೂ ಕೂಡ ನಿನ್ನ ಅನುಗ್ರಹವೇ ಬೇಕು. 
ನಾಮಾರೂಪಾತಕ್ರವಾದ ಈ ಎಲ್ಲ ಪ್ರಪಂಚವನ್ನು ಕಾಣಲು ನೀನೊಬ್ಬನೇ ಕಾಣಲು 
ಸಾಧ್ಯ. ಜ್ಞಾನಿಗಳಿಂದಷ್ಟೆ ಸ್ಟೇ ನಿನ್ನ ಸ್ವರೂಪವನ್ನು ಅಲ್ಪಸ್ವಲ್ಪ ನಾವು ತಿಳಿಯಬಹುದು. 
ಅದಕ್ಕೂ ಕೂಡ ನಿನ್ನ ಅನುಗ್ರಹವೇ ಬೇಕು. ನಿನ್ನ ಅನುಗ್ರಹದಿಂದಷ್ಟೇ  ಜಿಜ್ಞಾಸ್ನುಗಳು 
ನಿನ್ನನ್ನು ತಿಳಿಯಲು ಪ್ರವೃತ್ತರಾಗುತ್ತಾರೆ. 

ಯಾರಿಗೆ ಸಂಸಾರವಿಲ್ಲ 
ಶೃಣ್ಣನ್‌ ಗೃಣನ್‌ ಸಂಸ್ಥರಯಂಶ್ಚ ಚಿಂತಯನ್‌ 
ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ। 
ಕ್ರಿಯಾಸು ಯಸ್ತ್ವಚ್ಛರಣಾರವಿಂದಯೋ- 
ರಾವಿಷ್ಟಚಿತ್ತೋ ನ ಭವಾಯ ಕಲ್ಪತೇ ॥ 

ಮಂಗಳಕರವಾದ ನಿನ್ನ ನಾಮಸ್ಮರಣೆ, ರೂಪಸ್ಮರಣೆ, ಕ್ರಿಯಾಸ್ಮರಣೆಗಳನ್ನು 
ಯಾರು ಮಾಡುತ್ತಾರೋ, ನಿನ್ನ ಚರಿತ್ರೆಯನ್ನು ಯಾರು ಶ್ರವಣ ಮಾಡುತ್ತಾರೋ, 
ನಿನ್ನ ಗುಣಗಳನ್ನು ಯಾರು ಕೀರ್ತನೆ ಮಾಡುತ್ತಾರೋ, ನಿನ್ನ ಸ್ಮರಣೆ ಧ್ಯಾನಗಳನ್ನು 
ನಡೆಸುತ್ತಾ ಯಾರು ನಿನ್ನ ಪಾದಕಮಲಗಳಲ್ಲಿ ಆಸಕ್ತರಾಗಿರುತ್ತಾರೋ, ಅವನು 
ಸಂಸಾರದಲ್ಲಿ ಇರಲು ಸಾಧ್ಯವಿಲ್ಲ. ಆದರೆ ನೀನೇ ನಮ್ಮೊಗಗೆ ನಿಂತು ಹೀಗೆ 
ಮಾಡಿಸಬೇಕು. ನೀನೇ ಉಪಾಸ್ಯನೂ ಉಪಾಸಕನೂ ಆಗಬೇಕು. ನಾನು ಎಂಬುದು 
ಕೇವಲ ನಿಮಿತ್ತ. ನೀನು ಮಾತ್ರ ಸರ್ವತಂತ್ರಸ್ವತಂತ್ರನೆಂದು ತಿಳಿದವನಷ್ಟೇ ನಿಜವಾದ 
ಸಾಧಕನಾಗುತ್ತಾನೆ. 

ಶ್ರೀಹರಿಯೇ ನಿನ್ನ ಅವತಾರಕ್ಕಾಗಿ ನಾವು ಕಾಯುತ್ತಿದ್ದೇವೆ 

ದಿಷ್ಟ್ಯಾ ಹರೇತಸ್ಕಾ ಭವತಂ ಪದೋ ಭುವೋ 


ಭಾರೋತಪನೀತಸ್ತವ ಜನ್ಮನೇಶಿತುಃ I 
-95- 


ಕೃಷ್ಣಾಸ್ಟಮೀ 


ದಿಷ್ಟ್ಯಾಂಕಿತಾಂ ತ್ವತದಕ್ಕೆ: ಸುಶೋಭನೈ- 
ರ್ದ್ರಕ್ಷ್ಯಾಮ ಗಾಂ ದ್ಯಾಂ ಚ ತಾವನುಕಂಪಿತಾಮ್‌ ॥ 


ಶ್ರೀಹರಿಯೇ! ನಿನ್ನ ಅವತಾರದಿಂದ ಭೂಭಾರವು ನಾಶವಾಗುವುದರಲ್ಲಿ 
ಸಂಶಯವಿಲ್ಲ. ನಿನ್ನ ಅವತಾರದ ಕ್ಷಣಗಳು ನಮ್ಮೆಲ್ಲರಿಗೂ ಹರ್ಷವುಂಟುಮಾಡುತ್ತಿವೆ. 
ಸುಂದರವಾದ ಧ್ವಜವಜ್ರಾಂಕುಶಾದಿಗಳಿಂದ ಕೂಡಿದ ನಿನ್ನ ಕೋಮಲವಾದ ಪಾದಗಳ 
ಹೆಜ್ಜೆಗಳ ಗುರುತು ಯಾವಾಗ ಈ ಭೂಮಿಯಲ್ಲಿ ಮೂಡುತ್ತದೋ ಅದನ್ನು ನಾವು 
ಯಾವಾಗ ಕಣ್ತುಂಬ ನೋಡುತ್ತೇವೋ! ಎಂಬ ಕಾತರದಿಂದ ಇದ್ದೇವೆ. ನಾವೆಲ್ಲರೂ 
ಇದಕ್ಕಾಗಿ ಹರ್ಷ ಪಡುತ್ತಿದ್ದೇವೆ. 
ಜನನ ಮರಣಗಳು ನಿನಗಿಲ್ಲ 

ನ ತೇ ಭವಸ್ಕೇಶ ಭವಸ್ಯ ಕಾರಣಂ. 

ವಿನಾ ವಿನೋದಂ ಬತ ತರ್ಕಯಾಮಹೇ | 

ಭವೋ ನಿರೋಧಃ ಸ್ಥಿತಿರಷ್ಯವಿದ್ಯಯಾ 

ಕೃತಾ ಯತಸ್ತ್ವ್ಯಯ್ಯಭವಾಶ್ರಯಾತ್ಮನಿ ॥ 


ನಿನ್ನ ಅವತಾರವೇ ಒಂದು ಲೀಲೆ. ನಿನಗೆ ಜನ್ಮವಿಲ್ಲ, ಮರಣವಿಲ್ಲ. ಮತ್ತೊಬ್ಬರ 
ರಕ್ಷಣೆಯೂ ನಿನಗಿಲ್ಲ. ಸಂಸಾರಗಳಿಗೆ ಜನನ-ಮರಣಗಳಿಂದ ಮೋಕ್ಷವನ್ನು ನೀಡುವ 
ಸಕಲ ಮುಕ್ತರಿಗೆ ಆಶ್ರಯವನ್ನು ನೀಡುವ ನಿನಗೆ ಜನನ ಮರಣ ಇರಲು ಹೇಗೆ ಸಾಧ್ಯ ? 
ನಿನ್ನಿಚ್ಛೆಯಿಂದಷ್ಟೇ ಸಂಸಾರಿಗಳು ಜನನ-ಮರಣಾದಿಗಳಿಂದ ತತ್ತರಿಸುತ್ತಾರೆ. 


ಭೂಭಾರವನ್ನು ಪರಿಹರಿಸು 
ಮತ್ತ್ಯಾಶ್ವಕಚ್ಛಪನ್ಫಸಿಂಹವರಾಹಹಂಸ- 
ರಾಜನ್ಯವಿಪ್ರವಿಬುಧೇಷು ಕೃತಾವತಾರಃ | 
ತ್ವಂ ಪಾಸಿ ನಸ್ತಿಃ ಭುವನಂ ಚ ತಥಾಧುನೇಶ 
ಭಾರಂ ಭುವೋ ಹರ ಯದೂತ್ತಮ ವಂದನಂ ತೇ ॥ 
ಯದುಕುಲೋತ್ತಮನೇ ! ನೀನು ಮತ್ಸ್ಯ, ಹಯಗ್ರೀವ, ಕೂರ್ಮ, ನರಸಿಂಹ, 
ವರಾಹ, ಹಂಸ, ಪರಶುರಾಮ, ಶ್ರೀರಾಮ, ವಾಮನ, ಹೀಗೆ ಅನೇಕ ಅವತಾರಗಳನ್ನು 


ಕೃಷ್ಣಾಷ್ಟಮೀ 


ಧರಿಸಿರುವಿ. ತನ್ಮೂಲಕವಾಗಿ ಸಜ್ಜನರನ್ನು, ಮೂರು ಲೋಕಗಳನ್ನು ರಕ್ಷಣೆ ಮಾಡಿರುವಿ. 
ಇದರಂತೆ ಪ್ರಕೃತ ಕೃಷ್ಣನಾಗಿ ಅವತರಿಸಿ ಪೃಥಿವಿಯ ಭಾರವನ್ನು ಪರಿಹರಿಸು. ನಿನಗೆ 
ನಮ್ಮ ಭಕ್ತಿ; ಪೂರ್ವಕದ ಅನೇಕ ನಮಸ್ಕಾರಗಳು. 

ದೇವಕಿ |! ಹೆದರಬೇಡ 


ದಿಷ್ಟ್ಯಾ5ಂಬ ತೇ ಕುಕ್ಸಿಗತಃ ಪರಃ ಪುಮಾನ್‌ 
ಅಂಶೇನ ಸಾಕ್ಷಾದ್ಧಗವಾನ್‌ ಭವಾಯ ನಃ। 
ಮಾಭೂದ್ಭಯಂ ಭೋಜಪತೇರ್ಮುಮೂರ್ಷೋ- 
ರ್ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ ॥ 
ತಾಯಿ ದೇವಕಿಯೇ | ನಮ್ಮೆಲ್ಲರ ಭಾಗ್ಯದಿಂದ ಪರಮಪುರುಷನಾದ 
ಭಗವಂತನು ಸ್ವರೂಪಾಂಶದಿಂದ ಲೋಕಕಲ್ಯಾಣಕ್ಕಾಗಿ ನಿನ್ನ ಉದರವನ್ನು 
ಪ್ರವೇಶಿಸಿದ್ದಾನೆ. ದುಷ್ಪನಾದ ಕಂಸನು ಮುಂದೆ ಸಾಯುವವನಿದ್ದಾನೆ. ನೀನು 
ಯಾವುದಕ್ಕೂ ಭಯ ಪಡಬೇಡ. ನಿಮ್ಮ ಕುಟುಂಬವನ್ನು ಹಾಗೂ ನಿಮ್ಮ 
ಯದುಕುಲವನ್ನು ಆ ಭಗವಂತನೇ ರಕ್ಷಣೆ ಮಾಡುತ್ತಾನೆ. 
ಇತ್ಯಭಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ। ಬ್ರಹ್ನೇಶಾನೌ ಪುರೋಧಾಯ ದೇವಾಃ 
ಪ್ರತಿಯಯುರ್ದಿವಮ್‌॥ 
ಇತಿ ಶ್ರೀಮದ್ಭಾಗವತೇ ಮಹಾಪುರಾಣೇ ದಶಮಸ್ಸಂಧೇ ಪೂರ್ವಾರ್ಧೇ 
ತೃತೀಯೋ5ಧ್ಯಾಯಃ ॥ 
ಯಾವ ಭಗವಂತನ ರೂಪವು ಲೋಕವಿಲಕ್ಷಣವಾಗಿದೆಯೋ? ಅಂಥ 
ಪರಮಪುರುಷನಾದ ಶ್ರೀಹರಿಯನ್ನು ಬ್ರಹ್ಮರುದ್ರಾದಿ ದೇವತೆಗಳು ಸ್ತೋತ್ರ 
ಮಾಡಿದರು. ಬಂದ ಮಾರ್ಗದಲ್ಲಿಯೇ ಹಿಂತಿರುಗಿದರು. 


ಶ್ರೀಕೃಷ್ಣಾವತಾರದ ರಸಫಳಿಗೆ 


ದ್ವಾಪರಯುಗ ಮುಗಿಯಲು ಕೇವಲ ಎಪ್ಪತ್ತು ವರ್ಷ ಉಳಿದಿದೆ. ಅದೊಂದು 
ಚಾಂದ್ರಮಾನದ ಶ್ರಾವಣಮಾಸ. ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸವನ್ನು ಲೆಕ್ಕ 


-97- 


ೃಷ್ಣಾಪ್ಯಮೀ 


ಹಾಕಿದಾಗ ಭಾದ್ರಪದವೂ ಹೌದು. ಶ್ರಾವಣವೂ ಹೌದು. ಕೃಷ್ಣಪಕ್ಷ, ಲ ಅಷ್ಟಮೀ ತಿಥಿ. 
ರಾತ್ರಿಯ ನಡುಮಧ್ಯಕಾಲ. ಪಕ್ಷದಲ್ಲಿಯೂ ಮಧ್ಯದ ತಿಥಿ. ಹರ್ಷಣ ಯೋಗ. 
ವೃಷಭಲಗ್ನ. ಭವಕರಣ. ಬುಧವಾರ. ಚಂದ್ರವಂಶ. ಅದಕ್ಕಾಗಿ ಚಂದ್ರೋದಯದ 
ಆಗಮನದ ನಿರೀಕ್ಷೆ. ಗೌತಮರ ಶಾಪದ ಪ್ರಭಾವದಿಂದ ಸಾತ್ವಿಕಜನರಲ್ಲಿಯೂ 
ಜ್ಞಾನವಿಲ್ಲದ ಅಜ್ಞಾನದ ಪರಿಸ್ಥಿತಿ. ಜಗತ್ತಿನಲ್ಲಿಯೂ ನಡುರಾತ್ರಿಯಾದ್ದರಿಂದ ಸುತ್ತಲೂ 
ಕತ್ತಲು. ಕಂಸನ ಸೆರೆಮನೆ. ಅದರ ಮಧ್ಯದಲ್ಲಿ ಮಹಾಹರಿಭಕ್ತರಾದ ವಸುದೇವ 
- ದೇವಕಿಯರು. ಇವರು ತದೇಕಾಗ್ರಮನದಿಂದ ಭಗವಂತನನ್ನೇ ಸ್ತೋತ್ರ 
ಮಾಡುತ್ತಿದ್ದಾರೆ. ಮಧ್ಯರಾತ್ರಿಯ ಮಂಗಲಪ್ರಸಂಗದಲ್ಲಿ ಕಡುಕತ್ತಲಿನ ಸೆರೆಮನೆಯ 
ಮಧ್ಯದಲ್ಲಿ ದೇವಕಿಯ ಉದರದಿಂದ ಭಗವಂತನು ಶ್ರೀಕೃಷ್ಣನಾಗಿ ಅವತಾರ 
ಮಾಡಿದ್ದಾನೆ - 

ಯಸ್ಸಿನ್ನಬ್ದೇ ಭಾದ್ರಪದೇ ಸ ಮಾಸೇ ಸಿಂಹಸ್ಮಯೋರ್ಗುರುರವ್ಯೋಃ ಪರೇಶಃ | 

ಉದೈತ್ತತಃ ಫಾಲ್ಗುನೇ ಫಲ್ಗುನೋತಭೂದ್ಧತೇ ತತೋ ಮಾದ್ರವತೀ ಬಭಾಷೇ ॥ 

ತಾ.ನಿ. ೧೨-೧೨೦ 
ಗುರು ಮತ್ತು ರವಿ ಇಬ್ಬರೂ ಸಿಂಹರಾಶಿಯಲ್ಲಿದ್ದಾಗ ಭಾದ್ರಪದ ಮಾಸದಲ್ಲಿ 

ಸರ್ವೋತ್ತಮನಾದ ಶ್ರೀಕೃಷ್ಣನು ಅವತರಿಸಿದನು. ಅದೇ ವರ್ಷದ ಫಾಲ್ಗುನಮಾಸದಲ್ಲಿ 
ಅರ್ಜುನನು ಜನಿಸಿದನು. ಅದರ ನಂತರ ಮಾದ್ರವತಿಯು ಪಾಂಡುವನ್ನು ಕುರಿತು 
ಹೀಗೆ ಹೇಳಿದಳು. 


ತಮದ್ಭುತಂ ಬಾಲಕಮಂಬುಜೇಕ್ಷಣಂ 


ಚತುರ್ಭುಜಂ ಶಂಖಗದಾದ್ಯುಧಾಯುಧಮ್‌ । ಶ್ರೀವತ್ತಲಕ್ಷ್ಮಂ ಗಲಶೋಭಿಕೌಸ್ತುಭಂ 
ಪೀತಾಂಬರಂ ಸಾಂದ್ರಪಯೋದಸೌಭಗಮ್‌ ॥ 


ಅವತರಿಸಿದ ಬಾಲಕನು ಅದ್ಭುತವಾಗಿದ್ದಾನೆ. ಕಮಲದಂತೆ ಕಣ್ಣುಗಳು 
ಶೋಭಾಯಮಾನವಾಗಿವೆ. ನಾಕು ಭುಜಗಳಿವೆ. ಕ್ರಮವಾಗಿ ಚಕ್ರ, ಶಂಖ, ಗದಾ, 


ಕೃಷ್ಣಾಷಮೀ 


ಲ px 


ಪದ್ಮಗಳನ್ನು ಧರಿಸಿದ್ದಾನೆ. ವಕ್ಚಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯು ಜಾಜ್ವಲ್ಯಮಾನವಾಗಿದೆ. 

ಕಂಠದಲ್ಲಿ ಕೌಸ್ತುಭಮಣಿಯು ವಿರಾಜಿಸುತ್ತಿದೆ. ಪುಟಕ್ಕಿಟ್ಟ ಚಿನ್ನದಂತೆ ಪೀತಾಂಬರವು 

ಶೋಭಿಸುತ್ತಿದೆ. ಸಾಂದ್ರವಾದ ಕ್ಟೀರಸಮುದ್ರದ ಕಾಂತಿಯಂತೆ ಕಂಗೊಳಿಸುತ್ತಿ ದ್ದಾನೆ. 
ಅನೇಕಸೂರ್ಯಾಭಕಿರೀಟಯುಕ್ತೋವಿದ್ಯುತ್ಸಭೇ ಕುಂಡಲೇ ಧಾರಯಂಶ್ಚ!। 


ಪೀತಾಂಬರೋ ವನಮಾಲೀ ಸ್ವನಂತಸೂರ್ಯೋರುದೀಪ್ತಿರ್ದದೃಶೇ ಗುಣಾರ್ಣವಃ ॥ 
ತಾ.ನಿ. ೧೨-೬೫ 


ಅವತರಿಸಿದ ಶ್ರೀಕೃಷ್ಣನು ಅನಂತಸೂರ್ಯರ ಕಾಂತಿಯನ್ನು ಮೀರಿಸುವ 
ಕಾಂತಿಯಿಂದ ಕೂಡಿದ ಕಿರೀಟವನ್ನು ಧರಿಸಿದ್ದಾನೆ. ಅವನ ಕಿವಿಯ ಎರಡು 
ಕುಂಡಲಗಳು ಮಿಂಚಿನಂತೆ ಕಂಗೊಳಿಸುತ್ತಿವೆ. ಪೀತಾಂಬರವನ್ನುಟ್ಟಿದ್ದಾನೆ. 
ವನಮಾಲೆಯನ್ನು ಧರಿಸಿದ್ದಾನೆ. ಅನಂತಸೂರ್ಯರ ಕಾಂತಿಯನ್ನು ಮೀರಿಸುತ್ತಿದ್ದಾನೆ. 
ಕೇವಲ ಗುಣಗಳ ಸಮುದ್ರನಾಗಿದ್ದಾನೆ. ಇಂಥ ಶ್ರೀಕೃಷ್ಣನನ್ನು ವಸುದೇವ ದೇವಕಿಯರು 
ಕಂಡಿದಾರೆ. 


ವಾಸುದೇವನಿಗೆ ಮಾರ್ಗ ತೋರಿದ ವಾಸುದೇವ 

ಆ ಸೆರೆಮನೆಯಲ್ಲಿ ವಸುದೇವ ದೇವಕಿಯರಷ್ಟೇ ಅಲ್ಲ, 
ಬ್ರಹ್ಮಾದಿದೇವತೆಗಳೆಲ್ಲರೂ ಆಗಮಿಸಿದ್ದಾರೆ. ಪ್ರತಿಯೊಬ್ಬರೂ ಭಗವಂತನನ್ನು ಸ್ತೋತ್ರ 
ಮಾಡಿದ್ದಾರೆ. ವಸುದೇವ ದೇವಕಿಯರೂ ಕೂಡ ಸ್ತೋತ್ರಮಾಡಿದ್ದಾರೆ. ಇವರ 
ಸ್ತೋತ್ರದಿಂದ ಶ್ರೀಕೃಷ್ಣಪರಮಾತ್ಮನು ಸಂಪ್ರೀತನಾಗಿದ್ದಾನೆ. ವಸುದೇವನನ್ನು ಕುರಿತು 
ಹೀಗೆ ಮಾತನಾಡುತ್ತಾನೆ - 

"ನನ್ನನ್ನು ನಂದಕುಮಾರನ ಮನೆಗೆ ಈಗ ಕರೆದುಕೊಂಡು ಹೋಗು. ಹೆಜ್ಜೆಯಿಟ್ಟ 
ಮೇಲೆ ಮುಂದಿನ ದಾರಿ ನಿನಗೆ ಅರ್ಥವಾಗುತ್ತದೆ'. 


ಹೀಗೆ ಹೇಳಿ ಆ ಶ್ರೀಕೃಷ್ಣಪರಮಾತ್ಮನು ಮನುಷ್ಯಮಗುವಂತೆ ಎರಡು 
ತೋಳಿನವನಾದ. ಪುಟಾಣಿ ಕೃಷ್ಣನಾದ. 


-99- 


ಕೃಷ್ಣಾವತಾರದ ವರ್ಣನೆ 


ಯದಾ ಹರಿಃ ಪ್ರಾದುರಭೂತ್‌ ಕಲಾಭಿಸ್ತದಾ ಸಮಾಯವ್ಯಯವಾಂಶ್ಚ ಚಂದ್ರಃ | 
ಪ್ರಿಯಾಪ್ರಿಯಾಪ್ಪೇವ ನಿಜಾನ್ವಯೋತ್ಸಮುಕುಂದವಕ್ತೇಂದುಕಲಾವಲೋಕಾತ್‌ ॥ 
(ರು.ವಿ. ೧-೩೩) 


ಶ್ರೀಕೃಷ್ಣಮ ಅಷ್ಟಮಿತಿಥಿಯ ಮಧ್ಯರಾತ್ರಿಯಲ್ಲಿ ಅವತಾರ ಮಾಡಿದನು. ಅವತ್ತು 
ಚಂದ್ರನು ತನ್ನ ಕಲೆಗಳ ಅರ್ಧಭಾಗದಿಂದಷ್ಟೇ ಉದಯಿಸಿದನು. ಇದು ಹೇಗೆ 
ಕಾಣಿಸಿತು ಎಂದರೆ ತನ್ನ ವಂಶದಲ್ಲಿ ಶ್ರೀಕೃಷ್ಣನು ಜನಿಸಿದ್ದರಿಂದ ವೃದ್ಧಿವುಳ್ಳವ- 
ನಾಗುತ್ತಿದ್ದೇನೆ ಎಂಬ ಸಂತೋಷವನ್ನು, ಹಾಗೂ ತನಗಿಂತಲೂ ಮೀರಿದ ಕಾಂತಿಯುಳ್ಳ 
ಮಗು ಜನಿಸಿದ್ದರಿಂದ ದುಃಖದಿಂದ ಕ್ಲೀಣಿಸಿದವನು ಆದಂತೆ ಆಕಾಶದಲ್ಲಿ ಕಂಡನು. 


ದಿಶೋ ಯಶೋಭಿಃ ಪರಿಪೂರಯಿಷ್ಯ- 
ತ್ಯುದಗ್ರಚೇಷ್ಟ ಸ ಇತಿ ಪ್ರಹೃಷ್ಠಾ | 
ರಸಾ ಪ್ರಸನ್ನಾ ಕಿಲ ರಂಜಿತಾಂ ಮಾಂ 
ಕರಿಷ್ಯತಿ ಸ್ಟಾಂಘ್ರಿತಲಶ್ರಿಯೇತಿ ॥ (ರು.ವಿ. ೧-೩೫) 
ಶ್ರೀಕೃಷ್ಣನು ಅವತರಿಸಿದಾಗ, ದೇವತೆಯರು, ಗಂಧರ್ವರು, ತಿಲೋತ್ತಮೆಯರು, 
ಅಪ್ಪರಾಸ್ತ್ರ €ಯರು ಗಗನಮಾರ್ಗದಲ್ಲಿ ಸಂತೋಷ ಪಟ್ಟರು, ನಲಿದಾಡಿದರು, 
ವಾದ್ಯಘೋಷಗಳನ್ನು ಮೊಳಗಿಸಿದರು. ದಿಗ್ದೇವತೆಗಳೂ ಕೂಡ ಹಿರಿಹಿಗ್ಗಿದರು. 
ಭೂದೇವಿಯ ಶ್ರೀಕೃಷ್ಣನು ತನ್ನ ಮೇಲೆ ತನ್ನ ಪುಟ್ಟ ಕಾಲುಗಳ ಕಾಂತಿಯಿಂದ ತನ್ನನ್ನು 
ಅಲಂಕರಿಸುತ್ತಾನೆಂದು ಆನಂದ- ಪರಾಕಾಷ್ಠೆಯನ್ನೇ ಅನುಭವಿಸಿದಳು. 
ಶರೀರಕಾಂತ್ಕಾ ಜಲದಃ ಸ್ಪಚ್ಛೆತ್ರಂ ನಿರೀಕ್ಷ್ಯ ಕೃಷ್ಣಂ ಜಲರಾಶಿತೀರೇ ॥ 
ಜಗರ್ಜ ಶಕ್ತ್ಯಾರಹಿತಸ್ಯ ಪುಂಸೋ ಜಲಾಂತಿಕೇಷ್ಟೇವ ಹಿ ಗರ್ಜಿತಾನಿ ॥ 
(ರು. ವಿ. ೧-೩೮) 
ಶ್ರೀಕೃಷ್ಣಮು ನೀಲಮೇಘವನ್ನು ಮೀರಿಸುವಂಥ ಪ್ರಕಾಶವನ್ನು ಹೊಂದಿದ್ದನು. 
ಇವನನ್ನು ಕಂಡು ಕರಿಮೋಡವು ಹೊಟ್ಟೆಕಿಚ್ಚು ಪಟ್ಟಿತು. ತನಗಿಂತ ಸುಂದರನಾದ 


-100- 


ೃಷ್ಣಪ್ವಮೀ 


ಭಗವಂತನು ಕೃಷ್ಣನಾಗಿ ಹುಟ್ಟಿ, ತನ್ನನ್ನು ಜಯಿಸಿಬಿಟ್ಟನೆಂದು ದುಃಖ ಹೊಂದಿತು. 
ಜಡಸಮುದ್ರದ ಬಳಿ ತೆರಳಿ ಜೋರಾಗಿ ಗುಡುಗಿತು. ಪ್ರಪಂಚದಲ್ಲಿ ಬಲವಿಲ್ಲದ 
ಹೇಡಿಯು, ಶತ್ರುವನ್ನು ಜಯಿಸಲು ಸಾಧ್ಯವಾಗದೇ ದಡ್ಡರ ಹತ್ತಿರ ಹೋಗಿ 
ಕೂಗಿಕೊಳ್ಳುವುದು ಸ್ವಾಭಾವಿಕವಾಗಿ ಕಾಣಿಸುತ್ತವೆ. ಇದರಂತೆ ಕರಿಮೋಡದ ಸ್ಥಿತಿಯೂ 
ಆಗಿತ್ತು. 

ದುರ್ಗಾದೇವಿಯ ಅವತಾರ 


ಶ್ರೀಕೃಷ್ಣನ ಅವತಾರದ ಕೆಲವೇ ಸಮಯದಲ್ಲಿ ಭಗವಂತನ ಆಜ್ಞೆಯಂತೆ 
ಲಕ್ಷ್ಮೀದೇವಿಯು ದುರ್ಗೆಯಾಗಿ ನಂದಗೋಪನ ಪತ್ನಿಯಾದ ಯಶೋದೆಯಲ್ಲಿ 
ಅವತರಿಸಿದ್ದಾಳೆ. ಭಗವಂತನು ಹೇಗೆ ಶುಕ್ಷಶೋಣಿತಗಳ ಸಂಬಂಧದಿಂದ 
ಜನಿಸಲಿಲ್ಲವೋ ಅದರಂತೆ ದುರ್ಗೆಯೂ ಸಹ ಶುಕ್ಷ-ಶೋಣಿತಗಳ ಸಂಬಂಧದಿಂದ 
ಜನಿಸಿರುವುದಿಲ್ಲ. ಭಗವಂತನಂತೆ ಪ್ರಾಕೃತದೇಹ ಇವಳಿಗೂ ಇಲ್ಲ. 


ಅವತರಿಸಿದ ಕೂಡಲೆ ಗೋವು ಗೊಲ್ಲರ ಬಳಿ ತೆರಳಿದ ಶ್ರೀಕೃಷ್ಣ 


ಲೀಲಾಮಾನುಷವಿಗ್ರಹನಾದ ಕೃಷ್ಣನ ಆದೇಶದಂತೆ ವಸುದೇವನು ಬುಟ್ಟಿಯಲ್ಲಿ 
ಶ್ರೀಕೃಷ್ಣನನ್ನು ಇಟ್ಟುಕೊಂಡು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಗೋಕುಲಕ್ಕೆ 
ಹೊರಟ. ವಸುದೇವನು ಹೊರಟಂತೆ ಸೆರೆಮನೆಯನ್ನು ಕಾಯುತ್ತಿರುವವ- ರೆಲ್ಲರೂ 
ನಿದ್ದೆ ಮಾಡಿದರು. ಜಡಿದ ಬಾಗಿಲುಗಳೆಲ್ಲವೂ ತನ್ನಷ್ಟಕ್ಕೇ ತೆರೆದುಕೊಂಡವು. 
ಸಂಕೋಲೆಗಳೂ ಕೂಡ ತಾವೇ ಕಳಚಿ ಬಿದ್ದವು. 


ಕರೇ ನಿಧಾಯದ್ಭುತಬಾಲಮೇನಮಭೂದ್‌ ಬಹಿರ್ನಿಸರತೋತಸ್ಯ ಶೌರೇಃ । 


ನ ತದ ಠೃೃಹದ್ಧಾರಗಣೋ5 ಅತರಾಯಃ ಕರಸ್ಥದೇವಸ್ಯ ಕುತೋತಂತರಾಯಸಃ ॥ 
(ರು.ವಿ. ೧-೫೯) 


ವಸುದೇವನು ಶ್ರೀಕೃಷ್ಣನನ್ನು ಕೈಯಲ್ಲಿ ಎತ್ತಿಕೊಂಡು ಹೊರಟಾಗ ಸೆರೆಮನೆಯ 
ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು. ಎಲ್ಲ ಭಟರೂ ನಿದ್ರೆಗೆ ಜಾರಿದರು. 


-101- 


ಕೃಷ್ಣಾಪ್ರಮೀ 


ವಸುದೇವನ ಗಮನಕ್ಕೆ ಯಾವುದೂ ಅಡ್ಡಿಯಾಗಲಿಲ್ಲ. ಶ್ರೀಕೃಷ್ಣನನ್ನು ಧ್ಯಾನ 
ಮಾಡುವವರಿಗೆ ಯಾವುದೇ ಅಡ್ಡಿವುಂಟಾಗುವುದಿಲ್ಲ ಎಂದ ಮೇಲೆ ಶ್ರೀಕೃಷ್ಣನನ್ನೇ 
ತನ್ನ ಕೈಯಲ್ಲಿ ಇಟ್ಟುಕೊಂಡ ವಸುದೇವನಿಗೆ ಯಾವ ವಿಘ್ನವು ಬರಲು ಸಾಧ್ಯ? 


ಸೆರೆಮನೆ ದಾಟಿ ವಸುದೇವನು ಮುಂದಕ್ಕೆ ಸಾಗಿದ್ದಾನೆ. ಆಗ ಆಕಾಶದಲ್ಲಿ 
ನಕ್ಷತ್ರಗಳು ಗ್ರಹಗಳು ಶಾಂತವಾಗಿ ಬೆಳಗುತ್ತಿವೆ. ದಿಕ್ಕುಗಳು ಪ್ರಸನ್ನವಾಗಿವೆ. ಸಮಸ್ತ 
ಆಕಾಶವೇ ನಿರ್ಮುಲವಾಗಿ ಕಂಗೊಳಿಸುತ್ತಿದೆ. ಸಮಸ್ತಭೂಲೋಕವು 
ಮಂಗಲಮಯವಾಗಿದೆ. ವೃಕ್ಷಗಳು ಫಲಪುಷ್ಪಗಳನ್ನು ಬಿಟ್ಟು ಹಸನ್ಮುಖಿಗಳಾಗಿವೆ. 
ನದಿಗಳು ತಿಳಿನೀರಿನಿಂದ ಹರಿಯುತ್ತಿವೆ. ದೇವತೆಗಳು ಆಕಾಶದಲ್ಲಿ ನಿಂತು 
ದುಂದುಭಿಯನ್ನು ಬಾರಿಸುತ್ತಿದ್ದಾರೆ. ಗಂಧರ್ವರು ಹಾಡುತ್ತಿದ್ದಾರೆ. ಅಪ್ಪರೆಯರು 
ನರ್ತನ ಮಾಡುತ್ತಿದ್ದಾರೆ. ಮುನಿಪುಂಗವರೆಲ್ಲರೂ ಜಯಕಾರವನ್ನು ಹಾಕುತ್ತಿದ್ದಾರೆ. 
ಚಂದ್ರನು ಆಕಾಶದಲ್ಲಿ ಹಸನ್ಮುಖಿಯಾಗಿ ಬೆಳಗುತ್ತಿದ್ದಾನೆ. ದೇವತೆಗಳು ಮಾಡುತ್ತಿರುವ 
ಪುಷ್ಪವೃಷ್ಟಿಯು ಮಳೆಯ ಹನಿಗಳಾಗಿ ಚೆನ್ನಾಗಿ ಬೀಳುತ್ತಿದೆ. ಈಗ ಹುಟ್ಟಿದ ಕೂಸಿಗೆ 
ಮಳೆಯ ಹನಿ ತಾಕಬಾರದು ಎಂಬ ದೃಷ್ಟಿಯಿಂದ ಕ್ಷೀರಸಮುದ್ರದಿಂದ ಮಹಾಶೇಷನು 
ಆಗಮಿಸಿದ್ದಾನೆ. ತನ್ನ ಹೆಡೆಯನ್ನೇ ಛತ್ರಿಯನ್ನಾಗಿ ಮಾಡಿಕೊಂಡು ವಸುದೇವನ ಹಿಂದೆ 
ಸಾಗುತ್ತಿದ್ದಾನೆ. ಅಡ್ಡವಾಗಿದ್ದ ಯಮುನೆಯು ಶ್ರೀಕೃಷ್ಣನ ಮೇಲಿನ ಭಕ್ತಿಯಿಂದ ತನ್ನ 
ಅಪಾರವಾದ ಜಲರಾಶಿಯನ್ನು ಮೊಟಕುಗೊಳಿಸಿದ್ದಾಳೆ. ವಸುದೇವನು 
ನಿರಾತಂಕವಾಗಿ ನಡೆದುಹೋಗುವಂತೆ ತಾನೇ ದಾರಿ ಮಾಡಿಕೊಟ್ಟಿದ್ದಾಳೆ. 
ಸಮಸ್ತಜನರು ನಿದ್ರಿಸುತ್ತಿದ್ದಾರೆ. ವಸುದೇವನು ತಲೆಯ ಮೇಲೆ ಶ್ರೀಕೃಷ್ಣನನ್ನು 
ಹೊತ್ತುಕೊಂಡು ನಂದಗೋಪ-ಯಶೋದೆಯರ ಮನೆಗೆ ತೆರಳಿದನು. 


ಹೆಂಡತಿಯ ಶಿಶುರೂಪ ಕಾಣಲು ತೆರಳಿದ ಶ್ರೀಕೃಷ್ಣ 


ಆಗಷ್ಟೇ ಯಶೋದೆಯ ಹಾಸಿಗೆಯಲ್ಲಿ ದುರ್ಗೆಯು ಅವತರಿಸಿ ಮಲಗಿದ್ದಳು. 
ಶ್ರೀಕೃಷ್ಣಪರಮಾತ್ಮನು ತನ್ನ ಹೆಂಡತಿಯ ಮಗುರೂಪವನ್ನು ಕಂಡು ಮಂದಸಿತನಾದನು. 
ದುರ್ಗೆಯು ಕೂಡ ಭಗವಂತನ ಶಿಶುರೂಪವನ್ನು ಕಂಡು ಮಂದಸ್ಥಿತಳಾದಳು. 


-102- 


ಕೃಷ್ಣಾಪ್ಟಮೀ 


ನ ಕಂಸಭೀತ್ಯಾಂಭಿಯಯೌ ವ್ರಜಂ ಸ ಸ್ವಸಂಶ್ರಿತಾನಾಮಭಯಸ್ಕ ಕರ್ತಾ । 
ಸ್ವವಲ್ಲಭಾಂ ನಂದಕಲತ್ರಜಾತಾಂ ಮನೋರಮಾಮೀಕ್ಷಿತುಮೇವ ಸೋತಗಾತ್‌ ॥ 
(ರು.ವಿ. ೧-೫೭) 
ಶ್ರೀಕೃಷ್ಣನು ಕಂಸನಿಗೆ ಭಯಪಟ್ಟು ನಂದಗೋಪನ ಬಳಿ ತೆರಳಿದ್ದಲ್ಲ. ತನ್ನ 

ಹೆಂಡತಿಯು ನಂದನ ಮನೆಯಲ್ಲಿ ದುರ್ಗೆಯಾಗಿ ಅವತರಿಸಿದ್ದಾಳೆ. ಅವಳು 
ಪುಟ್ಟಮಗುವಾಗಿದ್ದಾಗ ಹೇಗೆ ಕಾಣಿಸುತ್ತಾಳೆಂದು ನೋಡಲು ಹೊಟರನು. ರಾತ್ರಿಯ 
ಕಾಲದಲ್ಲಿ ತನ್ನ ಹೆಂಡತಿಯನ್ನು ನೋಡಲು ಹೋಗುವುದು ಲೋಕನಿಯಮವೇ 
ಆಗಿದೆ. 


ಯಶೋದೆಯ ಹಾಸಿಗೆಯಲ್ಲಿ ಶ್ರೀಕೃಷ್ಣನನ್ನು ಮಲಗಿಸಿ, ಅವಳ 
ಹಾಸಿಗೆಯಲ್ಲಿದ್ದ ಹೆಣ್ಣು ಮಗುವನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ಪುನಃ ಮಥುರೆಗೆ 
ಹೊರಟನು. ಕಾರಾಗೃಹವನ್ನು ಸೇರಿ ಒಳಹೊಕ್ಕಿ ತನ್ನ ಸ್ಥಾನದಲ್ಲಿ ಕುಳಿತನು. ಆ 
ಸೆರೆಮನೆಯ ಬಾಗಿಲುಗಳೆಲ್ಲವೂ ಮುಚ್ಚಿಕೊಂಡವು. ಹೆಣ್ಣುಮಗು ಅಳಲು 
ಪ್ರಾರಂಭಿಸಿತು. ನಿದ್ದೆಗೆ ಜಾರಿದ್ದ ಭಟರೆಲ್ಲರೂ ಎಚ್ಚರಗೊಂಡರು. ಸಂಕೋಲೆಗಳು 
ವಸುದೇವನನ್ನು ಪುನಃ ಬಂಧಿಸಿದವು. ಇದುವೇ ಮಾನುಷವಿಗ್ರಹನ ಲೀಲೆ. 


ಕಂಸನಿಗೆ ದುರ್ಗೆಯ ಎಚ್ಚರಿಕೆ 


ಸೆರೆಮನೆಯಲ್ಲಿ ಹೆಣ್ಣುಕೂಸಿನ ದೊಡ್ಡದ್ವನಿ ಪ್ರತಿಧ್ವನಿಸುತ್ತಿದೆ. ದ್ವಾರಪಾಲಕರು 
ಕಾತರರಾಗಿದ್ದಾರೆ. ""ಮಗು ಹುಟ್ಟಿತು, ಮಗು ಹುಟ್ಟಿತು'' ಎಂದು ಹೇಳುತ್ತ 
ಕಂಸನಿರುವಲ್ಲಿಗೆ ಧಾವಿಸಿದ್ದಾರೆ. ಬೆಳಗಿನ ರಾವ. ಮಂಪರು ನಿದ್ದೆ. ಈಗ ಕಂಸನಿಗೆ 
ಎಂಟನೆಯ ಮಗು ಹುಟ್ಟಿತೆಂಬ ಭಯ. ಕಂಸ ಕೂಡಲೇ ಎದ್ದು ಹೊರಟೇ ಬಿಟ್ಟ. 
ಎಡವುತ್ತ ಜಾರುತ್ತ ತನ್ನ ತಲೆಯ ಕೂದಲುಗಳನ್ನು ಚೆಲ್ಲಾಪಿಲ್ಲಿ ಮಾಡಿಕೊಂಡು 
ಕ್ರೂರನಾದ ಕಂಸನು ಓಡಿಬಂದ. ದೇವಕಿಯು ಅಳುತ್ತಾ ಕೂತಿದ್ದಳು. ""ಅಣ್ಣ! ಇದು 
ಹೆಣ್ಣುಮಗು. ಈ ಹೆಣ್ಣುಮಗು ನಿನ್ನನ್ನು ಕೊಲ್ಲುವುದಿಲ್ಲ. ಸ್ತೀಹತ್ಯೆಯನ್ನು ಮಾಡಬೇಡ. 
ಈಗಾಗಲೇ ಆರುಮಕ್ಕಳನ್ನು ಕೊಂದಿರುವಿ. ಈ ಹೆಣ್ಣುಮಗುವನ್ನು ನನಗೆ ಬಿಟ್ಟು 


-103- 


ಕೃಷ್ಣರ 


ಕೊಡು'' ಎಂದು ದೀನಳಾಗಿ ಅತ್ತಳು. ಕ್ಷಣಕಾಲ ಕನಿಕರ ಬಂದ ಕಂಸನು ಸ್ತಬ್ಧನಾಗಿ 
ನಿಂತ. ಮರುಕ್ಷಣ ಆಕಾಶವಾಣಿಯ ನೆನಪಾಗಿ ಹೃದಯವನ್ನು ಕಲ್ಲನ್ನಾಗಿ ಮಾಡಿಕೊಂಡು 
ಆ ಹೆಣ್ಣುಕೂಸನ್ನು ಕಿತ್ತುಕೊಂಡು ಓಡಿದ. ಇದೇ ಎಂಟನೆಯ ಗರ್ಭವೆಂದು ಭಾವಿಸಿ 
ಆ ಹೆಣ್ಣುಮಗುವಿನ ಎರಡು ಕಾಲುಗಳನ್ನು ಹಿಡಿದುಕೊಂಡು ಕಲ್ಲು ಬಂಡೆಯ ಮೇಲೆ 
ಬಲವಾಗಿ ಅಪ್ಪಳಿಸಿದ. 

ಸಾ ತದ್ದಸ್ತಾತ್‌ ಕ್ಲಿಪ್ರಮುತ್ಪತ್ವ ದೇವೀ ಖೇಜದೃಶ್ಯತೈವಾಷ್ಟಭುಜಾ ಸಮಗ್ರಾ । 

ಬ್ರಹ್ಮಾದಿಭಿಃ ಪೂಜ್ಯಮಾನಾ ಸಮಗೈರತ್ಯದ್ಭುತಾಕಾರವತೀ ಹರಿಪ್ರಿಯಾ ॥ ತಾ.ನಿ. ೧೨-೭೦ 


ಭಗವಂತನ ಪ್ರಿಯಳಾದ ದುರ್ಗಾದೇವಿಯು ಯಾವ ಕ್ಷಣದಲ್ಲಿ ಕಂಸನು 
ಅಪ್ಪಳಿಸಲು ಹೊರಟನೋ ಅದೇ ಕ್ಷಣದಲ್ಲಿ ಅವನ ಕೈಯಿಂದ ಜಾರಿ ಮೇಲೆ 
ಹಾರಿದಳು. ಎಂಟು ಭುಜಗಳನ್ನು ಹೊಂದಿದಳು. ಕಂಸನು ಆಶ್ಚರ್ಯದಿಂದ 
ನೋಡುತ್ತಿದ್ದ. ಅವಳನ್ನು ಬ್ರಹ್ಮಾದಿದೇವತೆಗಳು ಪೂಜಿಸಿದರು. 


ದಿವ್ಯರೂಪವನ್ನು ಧರಿಸಿದ ಆ ದುರ್ಗೆಯು ಧನುಸ್ಸು, ಬಾಣ, ಶೂಲ, ಗುರಾಣಿ, 
ಖಡ್ಗ, ಶಂಖ, ಚಕ್ರ, ಗದೆ ಇವುಗಳನ್ನು ಧಾರಣೆಮಾಡಿ ಕಂಸನ ಭಯವನ್ನು 
ಹೆಚ್ಚಿಸಿದಳು. ಹಾಗೂ ಕಂಸನನ್ನು ಕುರಿತು ಘರ್ಜಿಸುತ್ತಾ ಹೀಗೆ ಮಾತನಾಡಿದಳು - 
““ಪಾಪಿಷ್ಠನೇ। ನಿನ್ನ ಮೃತ್ಯು ಈಗಾಗಲೇ ಹುಟ್ಟಿದೆ. ನಿರ್ದಷ್ಠಳಾದ ನನ್ನನ್ನು 
ಯಾವುದೇ ಕಾರಣವಿಲ್ಲದೇ ಕೊಲ್ಲಲು ಪ್ರಯತ್ನಿಸುವಿಯಾ? ನಿನ್ನ ಈ ಪ್ರಯತ್ನ 
ಸಫಲವಾಗುವುದಿಲ್ಲ''. 
ಉಕ್ಕ್ವೇತಿ ಕಂಸಂ ಪುನರೇವ ದೇವಕೀತಲ್ದೇಕಶಯದ್‌ ಬಾಲರೂಪೈವ ದುರ್ಗಾ । 
ನಾಜ್ಞಾಸಿಷುಸ್ತಾಮಥ ಕೇಚನಾತ್ರ ಯತೇ ಹಿ ಮಾತಾಪಿತರೌ ಗುಣಾಢ್ಯಾಮ್‌ ॥ 
ತಾನಿ. ೧೨-೭೨ 
ಕಂಸನಿಗೆ ಹೀಗೆ ಹೇಳಿ ದುರ್ಗೆಯು ಆಕಾಶದಲ್ಲಿ ಹಾರಿದಂತೆ 
ಭಾಸಮಾನವಾದಳು. ವಾಸ್ತವಿಕವಾಗಿ ಶಿಶುರೂಪವನ್ನು ತಾಳಿ ಪುನಃ ದೇವಕಿಯ 


-104- 


ೃಷ್ಣಷ್ಥಮೀ 


ಹಾಸಿಗೆಯಲ್ಲಿಯೇ ಮಲಗಿದಳು. ಸ್ತನ್ಯಪಾನವನ್ನು ಮಾಡಿಸಿ ದೇವಕಿಯು ಸುಖವನ್ನು 
ಅನುಭವಿಸಿದಳು. ಮತ್ತು ಸೆರೆಮನೆಯಲ್ಲಿಯೇ ಆ ಹೆಣ್ಣು ಮಗುವನ್ನು ಬೆಳೆಸಿದಳು. 
ಇದನ್ನು ವಸುದೇವ ದೇವಕಿಯರು ಬಿಟ್ಟು ಬೇರಾರೂ ತಿಳಿಯಲಿಲ್ಲ. 


ಇದುವೇ ಆಶ್ಚರ್ಯ! ಹರಿವಂಶದಲ್ಲಿ "ಸಾ ಕನ್ಯಾ ವವೃಧೇ ತತ್ರ 
ವೃಷ್ಟಿಸಂಘಸುಪೂಜಿತಾ' ಎಂದು ಇದನ್ನೇ ಸ್ಪಷ್ಟಪಡಿಸಲಾಗಿದೆ. 


ಕಂಸನಿಗೆ ಭಯ 


ದುರ್ಗೆಯ ಮಾತನ್ನು ಕೇಳಿ ಕಂಸನು ನಡುಗಿಹೋದನು. ದಿಗ್ಮ್ರಾಂತನಾದನು. 
ಕೈಕಾಲುಗಳು ನಲುಗಿದವು. ಏನು ಮಾಡಬೇಕೆಂದೇ ತಿಳಿಯಲಿಲ್ಲ. ಕಂಸನಲ್ಲಿ 
ಭೃಗುಯಷಿಗಳ ಆವೇಶವಿರುವ ಪ್ರಯುಕ್ತ ಆಗಾಗ ಶುದ್ಧ ಸಾತ್ತಿಕನಾಗುತ್ತಿದ್ದ. ಈ 
ಹಿಂದೆಯೂ ದೇವಕಿಯನ್ನು ಕೊಲ್ಲದಿರಲು, ಮೊದಲನೆಯ ಮಗು ಹುಟ್ಟಿದಾಗ ಅದನ್ನು 
ಕೃಮಿಸುತ್ತೆ! "ನೆಂದು ಹೇಳಲು ಭೃಗುಯಷಿಗಳ ಆವೇಶವೇ ಕಾರಣ. ಈಗಲೂ ಕೂಡ 
ಭೃಗುಯಷಿಗಳ ಆವೇಶದಿಂದಲೇ ತಾನು ವಸುದೇವ-ದೇವಕಿಯರನ್ನು 
ಬಂಧನದಲ್ಲಿಡಬಾರದಿತ್ತು ಎಂಬ ಪಶ್ಚಾತ್ರಾಪವಾಗಿದೆ. ಆದ್ದರಿಂದಲೇ ವಸುದೇವ 
ದೇವಕಿಯರ ಬಳಿ ಬಂದು ಕ್ಷಮೆಯನ್ನು ಯಾಚಿಸಿದ್ದಾನೆ. ಆಗ ಕೋಪಗೊಳ್ಳದ 
ವಸುದೇವ-ದೇವಕಿಯರು ""ಸುಖ ಹಾಗೂ ದುಃಖಗಳಿಗೆ ಭಗವಂತನೇ ಕಾರಣ ಬೇರೆ 
ಯಾರೂ ಕಾರಣರಲ್ಲ. ನಿನ್ನದೇನು ತಪ್ಪಿಲ್ಲ. ದುಃಖಪಡಬೇಡ'' ಎಂದು 
ಸಾಂತ್ಸನಗೊಳಿಸಿದರು. 


ಕಂಸನ ದುರಾಲೋಚನೆ 


ಕಂಸ ತನ್ನ ಅರಮನೆಗೆ ತೆರಳಿದ. ಎಲ್ಲ ಮಂತ್ರಿಜನರನ್ನೂ ಆಹ್ವಾನ ಮಾಡಿದ. 
ದುರ್ಗೆ ಹೇಳಿದ ಮಾತುಗಳನ್ನು ಎಲ್ಲರ ಮುಂದಿಟ್ಟ. ಆ ಮಾತುಗಳನ್ನು ಕೇಳಿ 
ಪಾಪಿಗಳಾದ ಅವನ ಭೃತ್ಯರು ಹೀಗೆ ಹೇಳಿದರು. ""ರಾಜನೇ! ಚಿಂತಿಸಬೇಡ. ಎಲ್ಲ 
ಮಕ್ಕಳನ್ನೂ ಸಂಹಾರ ಮಾಡುತ್ತಾ ಬರೋಣ''. ಅವರ ಮಾತಿಗೆ ಕಂಸನು "“ತಥಾಸ್ತು'' 
ಎಂದು ಹೇಳಿದ. ಪಾಪಿಯಾದ ಕಂಸನು ತನ್ನ ಮಂತ್ರಿಜನರನ್ನು ಕುಕೃತ್ಯದಲ್ಲಿ 


-105- 


ೃಷ್ಣಾಪ್ತಮೀ 


ತೊಡಗಿಸಿದ. ತನ್ನ ಅಂತಃಪುರಕ್ಕೆ ತೆರಳಿ ನಿಟ್ಟುಸಿರು ಬಿಟ್ಟ. ಹಿಂಸೆಯಿಂದಲೇ ಸಂತೋಷ- 
ಪಡುವ ಅವನ ಭೃತ್ಯರು ಅಂದಿನಿಂದ ಶಿಶುಹತ್ಯೆಯಲ್ಲಿತೊಡಗಿದರು. ಶಿಶುಹತ್ಯೆಗಾಗಿ 
ಮನೆ ಮನೆಗಳಿಗೆ ಸಂಚರಿಸಿದರು. 


ನಂದಗೋಕುಲದಲ್ಲಿ ಶ್ರೀಕೃಷ್ಣಜಯಂತಿಯ ಮೊದಲ ಉತ್ಸವ 


ಬೆಳಗಿನ ರಾವ. ಯಶೋದೆ ನಂದಗೋಪರಿಗೆ ಶ್ರೀಕೃಷ್ಣನ ದಿವ್ಯದರ್ಶನ. 
ಕಮಲ ದಳಗಳಂತೆ ವಿಶಾಲನೇತ್ರನಾದ ಆನಂದಪರಿಪೂರ್ಣನಾದ ಅಪ್ರಮೇಯನಾದ 
ಭಗವಂತನಾದ ಶ್ರೀಕೃಷ್ಣನನ್ನು ಕಂಡು ತಂದೆ ತಾಯಿಗಳ ಆನಂದ ಕಡಲಸಮುದ್ರವನ್ನು 
ಮೀರಿಸುವಂತಿದೆ. ಆನಂದಸಾಗರದಲ್ಲಿ ಮುಳುಗಿದ್ದಾರೆ. 
ಮೇನಾತ ಏತೌ ನಿಜಪುತ್ರಮೇನಂ ಸ್ರಷ್ಟಾರಮಬ್ಬಪ್ರಭವಸ್ಯ ಚೇಶಮ್‌ । 
ಮಹೋತ್ಸವಾತ್‌ ಪೂರ್ಣಮನಾಶ್ವ ನಂದೋವಿಪ್ರೇಭ್ಯೋತ ದಾಲ್ಲಕ್ಷಮಿತಾಸ್ತದಾ ಗಾಃ ॥ 
ತಾ.ನಿ. ೧೨-೭೭ 
ನಂದಗೋಪ ಯಶೋದೆಯರು ಶ್ರೀಕೃಷ್ಣಪರಮಾತ್ಮನನ್ನು ತಮ್ಮ 
ಮಗುವೆಂದು ತಿಳಿದರು. ಹರ್ಷೋದ್ರೇಕದಿಂದ ತುಂಬಿದ ಮನದಿಂದ ಬ್ರಾಹ್ಮಣರಿಗೆ 
ಲಕ್ಷಗಟ್ಟಳೆ ಗೋವುಗಳನ್ನು ದಾನ ಮಾಡಿದರು. ಚಿನ್ನ, ರತ್ನ, ವಸ್ತ್ರ, ಆಭರಣಗಳನ್ನು 
ಅಪಾರಸಂಖ್ಯೆಯಲ್ಲಿ ದಾನ ಮಾಡಿದನು. ಗೋಪಸ್ತೀಯರು ಸಹ ಆನಂದದಿಂದ 
ಯಶೋದೆಯ ಬಳಿ ಆಗಮಿಸಿದರು. ವಿಪ್ರರು ಸ್ವಸ್ತಿವಾಚನವನ್ನು ಪಠಿಸಿದರು. 


ಮಂದಗಮನೆಯರು ಪೀತಾಂಬರವನ್ನು ಧರಿಸಿ ಹಣೆಗೆ ಕುಂಕುಮವನ್ನು 
ಹಚ್ಚಿಕೊಂಡು ಸಿಂಗರಿಸಿಕೊಂಡು ಮುದ್ದುಕೃಷ್ಣನನ್ನು ನೋಡಲು ಲವಲವಿಕೆಯಿಂದ 
ಮನೆಯಲ್ಲಿ ಇದ್ದ ಕಾಣಿಕೆಗಳನ್ನೇ ಹೊತ್ತುಕೊಂಡು ನಂದನ ಮನೆಗೆ ಸಾಲುಸಾಲಾಗಿ 
ಬಂದರು. ಎಲ್ಲ ಗೋಕುಲನಿವಾಸಿಗಳು ಮೊದಲ ಕೃಷ್ಣಾಷ್ಟಮಿಯನ್ನು 
ಆನಂದೋದ್ರೇಕದಿಂದ ಆಚರಿಸಿದರು. ತಳಿರು ತೋರಣಗಳಿಂದ ಸಿಂಗರಿಸಿದರು. 
ಚಕ್ಕುಲಿ, ಕೋಡುಬಳೆ, ಬಗೆ ಬಗೆಯ ಉಂಡೆಗಳು, ಮಿಠಾಯಿಗಳು, 
ಭಕ್ಷ 8ಜೋಜ್ಯಗಳು, ಲೇಹ್ಯ, ಚೋಷ್ಯ , ಪೇಯಗಳು ಇವೆಲ್ಲವನ್ನೂ ಪ್ರತಿಯೊಬ್ಬರೂ 


-106- 


ಕೃಷ್ಣಾಷ್ಟಮೀ 


ತಮ್ಮತಮ್ಮಮನೆಯಲ್ಲಿಮಾಡಿ ದೇವರಿಗೆ ನಿವೇದನೆ ಮಾಡಿದರು. ತಮ್ಮಮನೆಯಲ್ಲಿದ್ದ 
ಹಸು,ಕರುಗಳಿಗೆ ಅರಿಶಿನ ಎಣ್ಣೆ ಹಚ್ಚಿ ಬಿಸಿನೀರಿನಿಂದ ಸ್ನಾನ ಮಾಡಿಸಿ ವಸ್ತ್ರಗಳಿಂದ 
ಭಂಗಾರದ ಆಭರಣಗಳಿಂದ ಅಲಂಕಾರ ಮಾಡಿದರು. ಉತ್ಪವಕಾಲದಲ್ಲಿ 
ಗೋಪಾಲಕರು ಹಾಲು ಮೊಸರು ಬೆಣ್ಣೆ ತುಪ್ಪಗಳನ್ನು ಯಥೇಚ್ಛವಾಗಿ ಪಾನ 
ಮಾಡಿದರು. ಕುಣಿದಾಡಿದರು. ನಮ್ಮ ಅಂಗಳದಲ್ಲಿ ಕೃಷ್ಣನು ಹುಟ್ಟಿದ್ದಾನೆಂಬ 
ಸಡಗರವೋ ಸಡಗರ. ಬೆಣ್ಣೆಯನ್ನೇ ಮುಖಗಳಿಗೆ ಹಚ್ಚಿಕೊಂಡು ಕುಣಿದರು. ಅರಿಶಿನ 
ಹಾಗೂ ಕುಂಕುಮದ ಓಕುಳಿಗಳನ್ನು ಪರಸ್ಪರ ಎರೆಚಿಕೊಂಡರು. ಹುಡುಗರು 
ಕುಸ್ತಿಯಾಡಿದರು. ಕುಣಿದಾಡಿದರು. ಹೀಗೆ ಮೊದಲ ಕೃಷ್ಣಜನ್ಮಾಷ್ಟಮಿಯ 
ಮಹೋತ್ಸವವು ನಿಜವಾಗಿಯೂ ಅಂದು ಉಲ್ಲಾಸ- ಉತ್ಪಾಸಗಳಿಂದ 
ಪ್ರಾರಂಭವಾಯಿತು. 
ತತಸ್ಸ ಕೃಷ್ಣಃ ಕೃತಜಾತಕರ್ಮಾ ಪ್ರಚಕ್ರಮೇ5ಂಬಾಸ್ತನಪಾನಕರ್ಮ । 
ಸ್ಪವೀಕ್ಷಣೇನೈವ ಮುಹುಸ್ಸೃತಂ ತತ್‌ ಪಯೋ ಮುಧಾ ಸ್ಯಾದಿತಿ ಚಿಂತಯೇವ ॥ 
(ರು.ವಿ. ೨-೨೮) 

ಎದೆಹಾಲು ಕುಡಿಸುವ ಮೊದಲು ಶಿಶುವಿಗೆ ಜಾತಕರ್ಮವನ್ನು ಮಾಡಬೇಕು. 
ಅನಂತರವೇ ಅಶೌಚವು ಬರುತ್ತದೆ. ಬ್ರಾಹ್ಮಣರು ಹುಟ್ಟಿದ ಮಗುವಾದ ಕೃಷ್ಣನಿಗೆ 
ಜಾತಕರ್ಮವನ್ನು ಶ್ರದ್ಯಾಭಕ್ತಿಗಳಿಂದ ಆಚರಿಸಿದರು. ಅನಂತರ ಶ್ರೀಕೃಷ್ಣನು ತಾಯಿಯ 
ಎದೆಹಾಲನ್ನು ಕುಡಿಯಲು ಪ್ರಾರಂಭಿಸಿದನು. ಮಗುವನ್ನು ನೋಡಿ ಹಾಲು 
ಸುರಿಯುತ್ತಿ; ದ್ದ ತಾಯಿಯ ಎದೆಹಾಲು ವ್ಯರ್ಥವಾಗಬಾರದೆಂಬ ದೃಷ್ಟಿಯಿಂದ 
ಹಾಲುಕುಡಿದನು. ತನಗೆ ಹಸಿವಾಗಿದೆ ಎಂಬ ಕಾರಣದಿಂದಲ್ಲ. 

ಹುಟ್ಟಿದ ಮಗುವನ್ನು ಯಶೋದೆಯು ತೊಡೆಯ ಮೇಲೆ ಮಲಗಿಸಿಕೊಂಡು, 
ಈಗ ಕುಳಿತಿದ್ದಾಳೆ. ಬಾಣಂತಿಯ ವೇಷದಲ್ಲಿದ್ದಾಳೆ. ಅವಳ ಸಖಿಜನರು ಗೋಪಿಯರು 
ತುಂಬಿದ ಮಸ ಉಪಚರಿಸುತ್ತಿದ್ದಾರೆ. ಬಂದವರೆಲ್ಲರೂ ಕಾಣಿಕೆಗಳನ್ನು 
ಯಶೋದೆಗೆ ನೀಡುತ್ತಿದ್ದಾರೆ. 


-107- 


ನಾನೀ 


ನೆಮದಿ, ಸಂತೋಷ, ಸಂಭ್ರಮ, ಸಡಗರಗಳಿಂದ ಮನ ತುಂಬಿದ 
ಯಶೋದೆಯು ಪುಟಾಣಿ ಕೃಷ್ಣನಿಗೆ ಎದೆಹಾಲು ಕುಡಿಸುತ್ತಿ: ದ್ದಾಳಿ. ಕೃಷ್ಣನಿಗೆ ಹಾಲು 
ಕುಡಿಸಿ ತಾನು ಅಮಿತಾನಂದವನ್ನು ಪಡುತ್ತಿದ್ದಾಳೆ. 


ಬಹೂನಿ ಪುಣ್ಯಾನಿ ಸ ನಂದಾ ಪತ್ವ್ಯಾಃ ಹೃದಿ ಸ್ಥಿರೀಕರ್ತುಮುರೋಜದುಗ್ಗಮ್‌ | 
ಪಪೌ ಪ್ರದೇಶಾರ್ಥಿತಯ್ಯೆವ ಶೌರಿರ್ನ ಚೇತ್‌ ಸುತ್ಛಪ್ಪಸ್ಯ ಕುತಸ್ತದಿಚ್ಛಾ॥ (ರು.ವಿ. ೨-೩೦) 
ಶ್ರೀಕೃಷ್ಣನಿಗೆ ಯಶೋದೆಯ ವಿಷಯದಲ್ಲಿ ಬಹಳ ಪ್ರೀತಿಯು ಉಂಟಾಯಿತು. 
ತಾಯಿಗೆ ಸಂತೋಷ ಪಡಿಸುವುದಕ್ಕಾಗಿಯೇ ಎದೆಹಾಲನ್ನು ಯಥೇಚ್ಚವಾಗಿ ಪಾನ 
ಮಾಡಿದನು. ಯಶೋದೆಗೆ ಅಮಿತವಾದ ಪುಣ್ಯವನ್ನು ನೀಡಬೇಕು. ಆ ರಾಶಿರಾಶಿ 
ಪುಣ್ಯವನ್ನು ತುಂಬಿಕೊಳ್ಳಲು ಯಶೋದೆಯ ಹೃದಯದಲ್ಲಿ ಸ್ಥಳವನ್ನು ಮಾಡಬೇಕು. 
ಅದಕ್ಕಾಗಿ ಎದೆಯಲ್ಲಿ ತುಂಬಿದ ಹಾಲನ್ನು ಸಂಪೂರ್ಣವಾಗಿ ಪಾನಮಾಡಿದನು. 
ನಿತ್ಯತೃಪ್ತನಾದ ಶ್ರೀಕೃಷ್ಣನಿಗೆ ಈ ಕಾರಣ ಬಿಟ್ಟು, ಸ್ತನ್ಯಪಾನದಿಂದ ಸುಖಸಿಗುತ್ತದೆಂಬ 
ಕಾರಣವನ್ನು ಹೇಳಲು ಹೇಗೆ ಸಾಧ್ಯ ? 
ನಂದಗೋಪ ಹಾಗೂ ವಸುದೇವರ ಪರಸ್ಪರ ಭೇಟಿ 
ಒಂದು ತಿಂಗಳು ಕಳೆಯಿತು. ಕಂಸನಿಗೆ ಕಪ್ಪಕಾಣಿಕೆ ಸಲ್ಲಿಸಲು ನಂದನು 
ಮಥುರೆಗೆ ಹೊರಟ. ಅಲ್ಲಿವಸುದೇವನನ್ನು ಕಂಡ. ಇಬ್ಬರೂ ಪರಸ್ಪರ ಆಲಿಂಗಿಸಿದರು. 
ಆನಂದಬಾಷ್ಟ ಸುರಿಸಿದರು. ಆಗ ವಸುದೇವನು ಹೇಳುತ್ತಾನೆ - ""ನಂದನೇ। ನನಗೆ 
ಮಕ್ಕಳ ಆಸೆಯೇ ಹೊರಟು ಹೋಗಿತ್ತು. ಇಂಥ ದೌರ್ಭಾಗೃಶಾಲಿಯಾದ ನನಗೆ 
ಶ್ರೀಹರಿಯೇ ಮಗನಾಗಿ ಹುಟ್ಟಿ ಬಂದಿದ್ದಾನೆ. ನನ್ನ ಜೀವನ ಧನ್ಯವಾಗಿದೆ'' ಎಂದು 
ಆನಂದದ ಕಣ್ಣೀರಿಟ್ಟನು. ಮತ್ತು ನಂದನನ್ನು ಕುರಿತು ಹೇಳುತ್ತಾನೆ - "ನೀನು ಕಪ್ಪವನ್ನು 
ಕೊಟ್ಟಿದ್ದಾಗಿದೆಯಲ್ಲವೇ? ಕೂಡಲೇ ಇಲ್ಲಿಂದ ಹೊರಟು ಬಿಡು. ಅನೇಕ 
ಅಪಶಕುನಗಳು ನನಗೆ ಕಾಣಿಸುತ್ತಿವೆ''. 
ವಸುದೇವನ ಸಮಾಗಮವನ್ನು ಮಾಡಿ ನಂದಗೋಪನು ಎತ್ತಿನ ಬಂಡಿಯಲ್ಲಿ 
ಕೂಡಲೇ ತೆರಳಿದನು. ಅವನು ಬರುವ ಮೊದಲೇ ಕಂಸನಿಂದ ಕಳುಹಿಸಲ್ಪಟ್ಟ ಪೂತನಿ 
ಎಂಬ ರಾಕೃಸಿಯು ನಂದಗೋಪನ ಮನೆಯನ್ನು ಪ್ರವೇಶ ಮಾಡಿದ್ದಳು. 


-108- 


ೃಷ್ಣಾಸ್ಥಮೀ 


ಪೂತನಿಯ ಸಂಹಾರದಲ್ಲಿಯೂ ಚಮತ್ಕಾರ 

ಅನೇಕ ಪಟ್ಟಣಗಳಿಗೆ ಗ್ರಾಮಗಳಿಗೆ ತೆರಳಿ ಅಲ್ಲಿರುವ ಅನೇಕ ಶಿಶುಗಳನ್ನು 
ಸಂಹಾರ ಮಾಡುತ್ತ, ನಂದಗೋಕುಲಕ್ಕೆ ಆಕಾಶಮಾರ್ಗದಿಂದ ಹಾರಿ ಬಂದಿದ್ದಳು. 
ಮಾಯಾರೂಪದಿಂದ ತನ್ನ ರಾಕ್ಷಸರೂಪವನ್ನು ಅಡಗಿಸಿ, ಸುಂದರ ತರುಣಿಯಾಗಿ 
ಇಲ್ಲಿಗೆ ಆಗಮಿಸಿದ್ದಳು. 

ತುರುಬಿನಲ್ಲಿ ಪರಿಮಳ ಸೂಸುವ ಹೂವುಗಳನ್ನು ಮುಡಿದು, ಸಿಂಹದಂತೆ 
ಕಟಿಪ್ರವೇಶವನ್ನು ಹೊಂದಿ, ಬಳುಕುವ ನಡುವಿನಲ್ಲಿ ಒಡ್ಯಾಣ ಹೊತ್ತು, 
ಪೀತಾಂಬರವನ್ನುಟ್ಟುಸುಂದರ ತರುಣಿಯಾಗಿ ಕಿರುನಗೆಯನ್ನು ಬೀರುತ್ತ, ಕಡೆಗಣ್ಣಿನ 
ನೋಟದಿಂದ ಎಲ್ಲ ಗೋಪರನ್ನೂ ಮರುಳು ಮಾಡುತ್ತಾ ಯಶೋದೆಯಿದ್ದಲ್ಲಿಗೆ 
ನೇರವಾಗಿ ಬಂದಳು. ಆಗ ಶಿಶುರೂಪದ ಶ್ರೀಕೃಷ್ಣನು ಮಲಗಿದ್ದನು. ಯಶೋದೆಯು 
ಕೂಡ ಮಲಗಿದ್ದಳು. ಪೂತನಿಯು ಮಗುವನ್ನು ಎತ್ತಿಕೊಂಡಳು. ನಿದ್ದೆಯ ಮಂಪರಿನಲ್ಲಿ 
ಯಶೋದೆಗೆ ಪೂತನಿಯು ಸಾತ್ವಿಕಳಂತೆ ಕಂಡಳು. ನಿದ್ದೆಯಿಂದ ಪೀಡಿತಳಾದ 
ಯಶೋದೆಯು ಆ ಪೂತನಿಯನ್ನು ತಡೆಯಲಿಲ್ಲ. 

ಪೂತನಿಯು ಮನೆಯಿಂದ ಹೊರಗೆ ಆ ಶಿಶುವನ್ನು ಕರೆದುಕೊಂಡು ಹೊರಟು 
ಬಿಟ್ಟಳು. ಪಕ್ಕದಲ್ಲಿಯೇ ಇದ್ದ ವನದಲ್ಲಿ ಮಗುವಿಗೆ ತನ್ನ ಮೊಲೆಯನ್ನು ಉಣಿಸಿದಳು. 
ತನ್ನ ಸ್ತನಗಳಿಗೆ ಕಾಲಕೂಟವಿಷವನ್ನು ಲೇಪನ ಮಾಡಿಕೊಂಡು ಎಲ್ಲ ಮಕ್ಕಳನ್ನೂ 
ಕೊಲ್ಲುತ್ತಿದ್ದಳು. ಅದೇ ರೀತಿಯಲ್ಲಿ ಕೃಷ್ಣನನ್ನು ಕೂಡ ಕೊಲ್ಲಲು ಆಗಮಿಸಿದ್ದಳು. 
ಆದರೆ ಶ್ರೀಕೃಷ್ಣನು ಸ್ತನಗಳ ಮೇಲೆ ಲೇಪಿಸಿಕೊಂಡ ವಿಷವನ್ನು ಬಾಯಿಯಲ್ಲಿ ಹೀರಿ, 
ಅವಳ ಸ್ತನಗಳ ಒಳಗೆ ತಳ್ಳಿದನು. ವಿಷವು ಅವಳ ಎದೆಯ ಒಳಗೆ ಹೋಗಿ 
ಪ್ರಾಣಬಿಟ್ಟಳು. ಹಾಲು ಕುಡಿಯುವ ನೆಪದಿಂದ ಶ್ರೀಕೃಷ್ಣನು ಅವಳ ಪ್ರಾಣವನ್ನೇ 
ಹೀರಿದನು. 


ಸ ಪೂತನೋಚ್ಚಸ್ತನಕುಂಭಚುಂಬಿಮುಖಾರವಿಂದೋ ಹರಿರಾಬಭಾಸೇ । 


ವಿಷಂ ಬಹಿಷ್ಠಂ ಪ್ರಮದಾ5ಂತರಂಗೇ ಸುಪೂರಯಂಸ್ಕನ್ಮುಖವರ್ತೃನೇವ ॥ 
(ರು.ವಿ. ೨-೩೫) 


-109- 


ಕಷ್ಲಾಷಮೀ 


ಲ ಇಟ 


ಶ್ರೀಕೃಷ್ಣನು ಪೂತನಿಯನ್ನು ಕೊಲ್ಲಬೇಕೆಂಬ ಬಯಕೆಯಿಂದ ಅವಳ 
ಸ್ತನ್ಯಪಾನವನ್ನು ಮಾಡಲು ಪ್ರಾರಂಭಮಾಡಿದನು. ಅವಳ ಎದೆಯಲ್ಲಿರುವ ಹಾಲನ್ನು 
ಹೀರಿ, ಒಳಗೆ ಸ್ಥಳಾವಕಾಶ ಮಾಡಿ ಅದೇ ರಂಧ್ರದಿಂದ ಹೊರಗೆ ಲೇಪಿಸಿಕೊಂಡ 
ವಿಷವನ್ನು ಅದೇ ರಂಧ್ರದಿಂದ ಒಳಗೆ ತಳ್ಳುವಂತೆ ಶ್ರೀಕೃಷ್ಣನು ಕಂಡನು. 


ರಮಾಧರೋಷ್ಠಾಮೃತಪಾನಜಾತಮಹಾನುಭಾವೇನ ನ ಪೂತನಾಯಾಃ । 
ಉರೋಜ ಸಂಗ್ಯಾರ್ತಿಕರೋ ಗರೋತಸೌ ಬಭೂವ ಬಾಲಸ್ಯ ಬಲಾನುಜಸ್ಯ ॥ 
(ರು.ವಿ. ೨-೩೬) 


ಭಗವಂತನಾದ ನಾರಾಯಣನೇ ಶ್ರೀಕೃಷ್ಣನಾದ್ದರಿಂದ ಲಕ್ಷ್ಮೀದೇವಿಯ 
ಅಧರಾಮೃತವನ್ನು ಪಾನ ಮಾಡಿದ ಶ್ರೀಕೃಷ್ಣನಿಗೆ ಪೂತನಿಯ ಸ್ತನ್ಯದ ವಿಷವು ಯಾವುದೇ 
ತೊಂದರೆಯನ್ನುಂಟುಮಾಡಲಿಲ್ಲ. ಅಮೃತಪಾನ ಮಾಡಿದವರಿಗೆ ಮರಣದ ಭಯ 
ಇರಲು ಸಾಧ್ಯವೇ ಇಲ್ಲ. 
ಮುಕುಂದವಿಬ್ದೇಷವಿಷಾನುಸಂಗಾದ್‌ ವಿಯೋಜಿತಾಂಗೀ ಕಿಲ ಪೂತನೈಕಾ । 
ಪಪಾತ ಧನ್ಯಾ ಲಲನಾಗ್ರಗಣ್ಯಾ ಜಗಾಮ ಚಾನ್ಯಾಮರಲೋಕಲೋಕಮ್‌ ॥(ರು.ವಿ.೨-೪೧) 


ಪೂತನಿಯ ಶರೀರದಲ್ಲಿ ತಾಟಕಿಯು ನೆಲಸಿದ್ದಳು. ದೇವಲೋಕದ 
ಊರ್ವಶಿಯೂ ಕೂಡ ಅಲ್ಲಿಯೇ ಇದ್ದಳು. ಶ್ರೀಕೃಷ್ಣನು ಅಧಮಜೀವಳಾದ ತನ್ನನ್ನು 
ದ್ವೇಷ ಮಾಡುವ ತಾಟಕಿಯನ್ನು ತಮಸ್ಸಿಗೆ ಕಳುಹಿಸಿದನು. ಊರ್ವಶಿಯನ್ನು 
ದೇವಲೋಕಕ್ಕೆ ಕಳುಹಿಸಿದಳು. 


ಸ್ತನ್ಯಪಾನ ಮಾಡಿಸಬೇಕೆಂಬ ವರವನ್ನು ಪಡೆದ ಊರ್ವಶಿಯು ಆ 
ದೇಹದಲ್ಲಿದ್ದಳು. ರಾಮಾವತಾರದಲ್ಲಿ ಮೊಟ್ಟಮೊದಲು ಶ್ರೀರಾಮನಿಂದ ಹತಳಾದ 
ತಾಟಕಿಯು ದ್ವೇಷದಿಂದ ಪೂತನಿಯಾಗಿ ಜನಿಸಿದ್ದಳು. ರಾಮಾವತಾರ ಹಾಗೂ 
ಕೃಷ್ಣಾವತಾರಗಳಲ್ಲಿ ಮೊದಲು ಹತಳಾಗಿ ತಮಸಿಗೆ ತೆರಳಿದಳು. 

ಮೃತಾ ಸ್ವರೂಪೇಣ ಸುಭೀಷಣೇನ ಪಪಾತ ಸಾ ವ್ಯಾಪ್ಯ ವನಂ ಸಮಸ್ತಮ್‌ । 
ತದಾಗಮನ್ನಂದಗೋಪೋಷಷಿ ತತ್ರ ದೃಷ್ಟ್ವಾಚ ಸರ್ವೇ5ಪ್ಯಭವನ್‌ ಸುವಿಸ್ಥಿತಾಃ ॥ 


ತಾ.ನಿ. ೧೨-೮೬ 
-110- 


ೃಷ್ಣಷ್ಪಮೀ 


ಆ ಪೂತನಿಯು ತನ್ನ ಭಯಂಕರವಾದ ನಿಜರೂಪದಿಂದ ಆ ಕಾಡನ್ನೇ 
ವ್ಯಾಪಿಸಿದಳು. ಆಗ ನಂದಗೋಪನು ಓಡಿ ಬಂದನು. ಉಳಿದವರೂ ಓಡಿಬಂದರು. 
ಕೃಷ್ಣನು ಅವಳ ಎದೆಯ ಮೇಲೆ ಆಟವಾಡುತ್ತಿ; ದ್ದನು. ಎಲ್ಲರೂ ಈ ದೃಶ್ಯವನ್ನು ಕಂಡು 
ಆಶ್ಚರ್ಯಚಕಿತರಾಗಿ ಸ್ತಬ್ನಚಿತ್ರದಂತೆ ನಿಂತುಬಿಟ್ಟರು. ಪಾರ್ವತಿಯ ವರವನ್ನು ಪಡೆದ 
ಪೂತನಿಯು ಬೆಟ್ಟದಂತೆ ಬಿದ್ದಿದ್ದಳು. ಪರ್ವತದಂತಹ ಮಹಾಕಾಯ, ಸರೋವರದಂಥ 
ಹೊಟ್ಟೆ, ಕತ್ತಲು ತುಂಬಿದ ಭಾವಿಯಂತಹ ಕಣ್ಣುಗಳು, ಗುಹೆಯಂತೆ ಎರಡು ಮೂಗಿನ 
ಹೊಳ್ಳೆಗಳು, ಅಕರಾಳ ವಿಕರುಳ ಮುಖ. ಇದನ್ನು ಕಂಡು ಎಲ್ಲಗೋಪ ಗೋಪಿಯರು 
ಗಾಬರಿಗೊಂಡಳು. 


ಯಶೋದೆಯು ಓಡಿಹೋಗಿ ಮಗುವನ್ನು ಎತ್ತಿಕೊಂಡಳು. ಮಗು 
ಮಂದಹಾಸದಿಂದ ಶಾಂತವಾಗಿತ್ತು. ಅದನ್ನು ಮುದ್ದಾಡಿದಳು. ಮನೆಗೆ ಕರೆದುಕೊಂಡು 
ಹೋಗಿ ಗೋಮೂತ್ರದಿಂದ ಸ್ನಾನ ಮಾಡಿಸಿದಳು. ಗೋಧೂಳಿ ಹಚ್ಚಿದರು. 
ಅಂಗಾಂಗಗಳಿಗೆ ಗೋಮಯವನ್ನು ಲೇಪನ ಮಾಡಿದರು. ಹರಿನಾಮದ ರಕ್ಷೆಯನ್ನಿಟ್ಟರು. 
ಅಷ್ಟಾಕ್ಟರಮಂತ್ರದಿಂದ ಶಿಶುವಿನ ತಲೆ, ಮುಖ, ಎದೆ, ನಾಭಿ, ತೊಡೆ, ಕಾಲುಗಳಿಗೆ 
ನ್ಯಾಸವನ್ನು ಮಾಡಿದರು. ಅಕ್ಷರನ್ಯಾಸ, ಬೀಜನ್ಯಾಸ, ಕರನ್ಯಾಸಗಳನ್ನು ಮಾಡಿ 
ಶಿಶುವಿಗಾಗಿ ರಕ್ಷಾಮಂತ್ರವನ್ನು ಪಠಿಸಿದರು. 

ದೇವಲೋಕದ ಊರ್ವಶಿಯ ಆವೇಶವನ್ನು ಹೊಂದಿದ ತಾಟಕಿಯೇ ಈಗ 
ಪೂತನಿಯಾಗಿ ಹುಟ್ಟಿದ್ದಾಳೆ. ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಪಟ್ಟಿದ್ದರಿಂದ ತಮಸಿಗೆ 
ತೆರಳಿದಳು. ಭಗವಂತನು ರಾಮಾವತಾರದಲ್ಲಿ ಇದೇ ತಾಟಕಿಯನ್ನು ಮೊದಲು 
ಕೊಂದನು. ಕೃಷ್ಣಾವತಾರದಲ್ಲಿ ಪೂತನಿಯಾದ ಅವಳನ್ನೇ ಪುನಃ ಮೊದಲು ಕೊಂದನು. 
ಒಳಗಿದ್ದ ಊರ್ವಶಿಯು ಕೃಷ್ಣ ಮಾಡಿದ ಸ್ತನ್ಯಪಾನದ ಸೌಭಾಗ್ಯದಿಂದ 
ಉತ್ತಮಲೋಕವನ್ನು ಹೊಂದಿದಳು. ಶಾಪದಿಂದ ವಿಮುಕ್ತಳಾದಳು. ತುಂಬುರು 
ಎಂಬ ಗಂಧರ್ವನ ಸಂಗವನ್ನು ಮಾಡಿದ ಕಾರಣ ಕುಬೇರನು ಊರ್ವಕಿಗೆ 
""ರಾಕ್ಟಸಿಯ ದೇಹದಲ್ಲಿ ಪ್ರವೇಶಿಸು'' ಎಂದು ಶಾಪವನ್ನು ನೀಡಿದ್ದನು. ಈಗ ಶ್ರೀಕೃಷ್ಣನ 
ಸಂಪರ್ಕದಿಂದ ಊರ್ವಶಿಯು ಮೂಲರೂಪವನ್ನು ಸೇರಿದಳು. - 

“ಯಯಾ ತುಷ್ಟೇ ಕಿಮಲಭ್ಯಂ ರಮೇಶೇ'' - ಭಗವಂತನು ದೊರೆತ ಮೇಲೆ 


ಯಾವುದು ತಾನೇ ಅಲಭ್ಯ ? 
-111- 


ಕೃಷ್ಣಾಪ್ರಮೀ 


ಎಲ್ಲಭಕ್ಷರೂ ತಾವು ಮಾಡಿದ ಪುಣ್ಯದ ರಾಶಿಯನ್ನೇ ಸಮರ್ಪಿಸುತ್ತಾರೆ. ಭಕ್ತರು 
ಮಾಡಿದ ಸತ್ಸರ್ಮದ ರುಚಿಯನ್ನು ಅನುಭವಿಸಲು ಬೆರಳನ್ನು ಚೀಪುತ್ತಿದ್ದಾನೋ 
ಎಂಬಂತೆ ಕಾಣಿಸುತ್ತಿದೆ. ಶ್ರೀಕೃಷ್ಣಪರಮಾತ್ಮನ ಪ್ರತಿಯೊಂದು ಕೃತಿಗಳು, ಚರಿತ್ರೆಗಳು 
ಅತ್ಯಂತ ಪುಣ್ಯದಾಯಕವಾಗಿದೆ. ಅನೇಕ ಬಾರಿ ಈ ಎಲ್ಲ ವಿಷಯಗಳನ್ನು ಕೇಳಿ 
ತಿಳಿದಿದ್ದರೂ ಕೂಡ ಪುನಃ ಪುನಃ ಕೇಳಬೇಕು, ಓದಬೇಕು, ಮತ್ತೊ! ಬರಿಂದ 
ತಿಳಿದುಕೊಳ್ಳಬೇಕು. ಇದರಿಂದ ಅಪರಂಪಾರವಾದ ಪುಣ್ಯವನ್ನು ಭಗವಂತನು 
ನೀಡುತ್ತಾನೆ. ಆತ್ಯಂತಿಕವಾಗಿ ತನ್ನ ಸಾಮೀಪ್ಯವನ್ನು ನೀಡಿ ಅನುಗ್ರಹಿಸುತ್ತಾನೆ. ತನ್ನ 
ದರ್ಶನವನ್ನು ನೀಡಿ ಉದ್ಧರಿಸುತ್ತಾನೆ. ಶ್ರೀಕೃಷ್ಣಪರಮಾತ್ಮನ ಚರಿತ್ರೆಯನ್ನು ಕೇಳಿ 
ತಿಳಿಯುವುದೇ ನಮ್ಮೆಲ್ಲರ ಸೌಭಾಗ್ಯವಾಗಿದೆ. ಕಲಿಯುಗದಲ್ಲಿ ಭಕ್ತಿಯಿಂದ ಒಮ್ಮೆ 
ಕೃಷ್ಣ ಎಂದು ಉತ್ತರಿಸಿದರೆ, ಎಲ್ಲ ಪಾಪಪಕ್ಷಿಗಳು ದೇಹದಿಂದ ಹಾರಿಹೋಗುತ್ತವೆ. 
ಆದ್ದರಿಂದ ಶ್ರೀಕೃಷ್ಣಪರಮಾತ್ಮನ ಚರಿತ್ರೆಯನ್ನು ಓದುತ್ತಾ ಭಕ್ತಿಯಿಂದ "ಕೃಷ್ಣ!' ಎಂದು 
ಉಚ್ಚರಿಸೋಣ. ಹೃದಯದಲ್ಲಿ ಶ್ರೀಕೃಷ್ಣಪರಮಾತ್ಮನನ್ನು ಸ್ಮರಿಸೋಣ. ಜೀವನವನ್ನು 
ಸಾರ್ಥಕ ಮಾಡಿಕೊಳ್ಳೋಣ. 

ಇಲ್ಲಿಗೆ ಕೃಷ್ಣಾವತಾರಚರಿತ್ರೆಯು ಸಮಾಪ್ತವಾಯಿತು. 
॥ ಶ್ರೀಕೃಷ್ಣಾರ್ಪಣಮಸ್ತು ॥ 
%%kkk 


ನೆನೆವೆನನುದಿನ ನೀಲನೀರದ - ವಾದಿರಾಜರ ಕೀರ್ತನೆ 


ನೆನೆವೆನನುದಿನ ನೀಲನೀರದ ವರ್ಣನ ಗುಣ ರನ್ನನ ॥ಪ॥ 

ಮುನಿಜನಪ್ರಿಯ ಮುದ್ದು ಉಡುಪಿಯ ರಂಗನ ದಯಾಪಾಂಗನ ॥ಅ.ಪ.! 
ದೇವಕೀಜಠರರೋದಯಾಂಬುಧಿ ಚಂದ್ರನ-ಗುಣಸಾಂದ್ರನ 

ಗೋವುಜಕೆ ಘನ ಯಮುನೆ ದಾಟಿ ಬಂದನ - ಅಲ್ಲಿ ನಿಂದನ 

ಮಾವ ಕಳುಹಿದ ಮಾಯಾ ಶಟವಿಯ ಕೊಂದನ - ಚಿದಾನಂದನ 
ದೇವರಿಪು ದೈತ್ಯೇಂದ್ರ ಶಕಟನ ಒದ್ದನ - ಶ್ರುತಿ ಸಿದ್ಧನ ॥೧॥ 

ಗೋಕುಲದ ಗೋಷಿಯರ ವಂಚಕ ಚೋರನ - ಬಹು ಧೀರನ 

ಅನೇಕ ನಾರಿಯರ್ವಸನವನು ಕದ್ದೊಯ್ದನ - ತುರುಗಾಯ್ದನ 
ನಾಕಿಯರಿಗರಿ ಧೇನುಕ ವತ್ತವಿಘಾತನ - ವಿಖ್ಯಾತನ 

ಕಾಕುಮತಿ ಕಾಳಿಂಗನ ಫಣ ತುಳಿದನ - ಅವಗೊಲಿದನ ॥1೨॥ 


-112- 


ಕೃಷ್ಣಾಷ್ಟಮೀ 


ಶೈಲವನು ಅಹಿಶಯನ ಬೆರಳಲಿ ಆಂತನ - ಬಲವಂತನ 
ಸೋಳಸಾಸಿರ ಬಾಲೆಯರ ಕರ ಪಿಡಿದನ - ಸುಧೆಗುಡಿದನ 
ಬಾಲೆ ಭಾಮೆಯರೊಡನೆ ಜಲಕ್ರೀಡೆ ಗಿಳಿದನ - ಅಲ್ಲಿ ನಲಿದನ 
ಲೀಲೆಯಲಿ ಲಲನೆಯರಿಗಿಷ್ಟವ ಕೊಟ್ಟನ - ಸಂತುಷ್ಠನ ॥೩॥ 
ಕ್ರೂರ ಬಕ ಕೇಶಿಗಳನ್ನೆಲ್ಲರ ಸೀಳ್ದನ - ಸುರರಾಳ್ಗನ 
ಅಕ್ರೂರ ಕರೆಯಲು ಹರುಷದಿಂದಲಿ ಬಂದನ - ಸುರವಂದ್ಯನ 
ನಾರಿ ಕುಬುಜೆಗೆ ಭೂರಿ ಸಂತಸ ವಿತ್ತನ - ಅತಿಶಕ್ತನ 
ವಾರಣವನು ಕೆಡಹಿದ ಪ್ರತಿ ಮಲ್ಲನ - ಅತಿ ಚೆಲ್ಲನ ॥೪॥ 
ಸುಲಭದಿಂದಲಿ ಶಿವನ ಧನುವನು ಮುರಿದನ - ನೆರೆ ಮೆರೆದನ 
ಮಲೆತ ಮಲ್ಲರ ಕೆಡಹಿ ರಂಗದಿ ನಿಂತನ - ಜಯವಂತನ 
ಖಳ ಕುಲಾಗ್ರಣಿ ಕಂಸನೆಂಬನ ಹೊಡೆದನ - ಹುಡಿಗೆಡೆದನ 
ಬಲದಿ ತಾಯಿ ತಂದೆಯರ ಬಂಧನ ಕಡಿದನ - ಯಶ ಪಡೆದನ ॥೫॥ 
ಭುವನ ಪಟ್ಟವನುಗ್ರಸೇನೆಗೆ ಕೊಟ್ಟನ - ಅತಿ ಶ್ರೇಷ್ಠನ 
ಯುವತಿರಿಗುದ್ದವನ ಕಳುಹಿದ ಜಾಣನ - ಸುಪ್ರವೀಣನ 
ವಿವಿಧ ವಿದ್ಯಾಕಲೆಗಳೆಲ್ಲವ ನರಿತನ - ಶುಭ ಚರಿತನ 
ಜನವ ಶಿಕ್ಷಿಸಿ ದ್ವಿಜನ ಕಂದನ ತಂದನ - ಆನಂದನ ॥೬॥ 
ಸುಮತಿ ಖಳಮಾಗಧನ ಯುದ್ಧದಿ ಗೆದ್ದನ - ಅನವದ್ಯನ 
ದುಮಣಿ ಸಮ ದ್ವಾರಕಿಯ ರಚಿಸಿದು ದಾರನ - ಗಂಭೀರನ 
ಸುಮತಿ ಮುಚುಕುಂದನೊದ್ದ ಯವನನ ಸುಟ್ಟನ - ಅತಿದಿಟ್ಟನ 
ವಿಮಲ ಸುಚರಿತ್ರಾಷ್ಟ ಮಹಿಷಿಯರಾಳ್ನನ - ನೆರೆ ಬಾಳ್ಗನ ॥೭॥ 
ಮುರನರಕ ಮುಖ್ಯರನು ಚಕ್ರದಿ ತರಿದನ - ಕರಿವರದನ 
ಸುರತರುವ ಸತಿಗಾಗಿ ತಂದ ಸಮರ್ಥನ - ಜಗತ್ಕರ್ತನ 
ದುರುಳ ಶಿಶುಪಾಲಾದಿ ದೈತ್ಯ ಸಂಹಾರನ - ಬಹುಶೂರನ 
ಕುರುಕುಲಕೆ ಲಯವಿತ್ತ ಪಾಂಡವ ಪ್ರೀಯನ - ಕವಿಗೇಯನ ॥೮॥ 
ಇಂತು ಸಲಹುವ ಇಳೆಯ ಸುಜನರನ ಕಾಂತನ - ಸಿರಿವಂತನ 
ಪಂಥವುಳ್ಳ ಪ್ರಸನ್ನ ಶ್ರೀಪಯವದನನ - ಮುನಿಮಾನ್ಯನ 
ಸಂತಸದೊಳೀ ಸಾರಕಥೆಯನು ಕೇಳ್ವರ - ನೆರೆಬಾಳದ 
ಕಂತುಪಿತ ಕಾರುಣ್ಯದಿಂದಲಿ ಪೊರೆವನು - ಸುಖಗರೆವನು ॥€॥ 
*%%% 


-113- 


ಕೃಷ್ಣಾಷ್ಟಮೀ 


ಕಡಲೆಕಾಯಿ ಮಿಠಾಯಿ 


ಬೇಕಾಗುವ ಪದಾರ್ಥಗಳು : ಅರ್ಧ ಕೆ.ಜಿ. ಕಡಲೆಕಾಯಿ ಬೀಜ, ಎರಡು 
ಅಚ್ಚು ಬೆಲ್ಲ, ಅರ್ಧ ಗಿಟುಕು ಕೊಬ್ಬರಿ ಮತ್ತು ಏಲಕ್ಕಿ ಹತ್ತು ಕಾಯಿ. 

ತಯಾರಿಸುವ ವಿಧಾನ : ಬಾಣಲೆಯಲ್ಲಿ ಬೀಜ ಹಾಕಿ ಚೆನ್ನಾಗಿ ಹುರಿದು 
ಮರವೊಂದಕ್ಕೆ ಬಗ್ಗಿಸಿಕೊಂಡು ಬೀಜದ ಹೊಟ್ಟು ಪೂರಾ ತೆಗೆಯಿರಿ, ಬಿಳಿಯ 
ಕಡಲೆಕಾಯಿ ಬೇಳೆ ಸಿದ್ಧಪಡಿಸಿಕೊಳ್ಳಿ . ಪಾತ್ರೆಯಲ್ಲಿ ಬೆಲ್ಲಹಾಕಿ ಅದಕ್ಕೆ ನೀರು ಬೆರೆಸಿ, 
ಒಲೆಯ ಮೇಲಿಡಿ. ಬೆಲ್ಲದ ಅಂಟು ಪಾಕ ಬರುವವರೆಗೂ ಪಾತ್ರೆಯನ್ನು ಒಲೆಯ 
ಮೇಲಿರಲಿ. ಚೆನ್ನಾಗಿ ಉಂಡೆ ಪಾಕ ಬಂದ ಮೇಲೆ ಪಾತ್ರೆ ಕೆಳಗಿಳಿಸಿ. ಉಂಡೆ ಪಾಕಕ್ಕೆ 
ಕಡಲೆಕಾಯಿ ಬೀಜ, ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪುಡಿ ಹಾಕಿ ಹದವಾಗಿ ಬೆರೆಲಸ 
ತಟ್ಟೆಯಲ್ಲಿ ಹರಡಿ ಚೆನ್ನಾಗಿ ಆರಿದ ಮೇಲೆ, ಮಿಠಾಯಿಯನ್ನು ಬಿಲ್ಲೆ ಬಿಲ್ಲೆಯಾಗಿ 
ಕುಯ್ದು ಇನ್ನೊಂದು ತಟ್ಟೆಯಲ್ಲಿಡಿ. 


ಶಂಕರ ಪೋಳಿ 

ಬೇಕಾಗುವ ಪದಾರ್ಥಗಳು : ಹಾಲು - 1 ಕಪ್‌, ಸಕ್ಕರೆ - 11/2 ಕಪ್‌, 
ತುಪ್ಪ - 3/4 ಕಪ್‌, ಸೋಡಾ - 1 ಚಿಟಿಕೆ, ಮೈದಾಹಿಟ್ಟು - ಹಿಡಿಯುವಷ್ಟು | 

ತಯಾರಿಸುವ ವಿಧಾನ : ಹಾಲಿನಲ್ಲಿ ಸಕ್ಕರೆ ಕರಗಿಸಿ, ಸಕ್ಕರೆ ಕರಗಿದ ನಂತರ 
ತುಪ್ಪ ಕಾಯಿಸಿ ಹಾಕಿ, ಗೋದಿಹಿಟ್ಟು, 1 ಚೆಟಿಕೆ ಸೋಡಾ ಹಾಕಿ ಕಲಸಿ. ಚಪಾತಿ 
ಹಿಟ್ಟಿನ ಹದಕ್ಕೆ ಕಲಸಿಕೊಂಡು ಗೊದಿಹಿಟ್ಟಿನ ದಪ್ಪಉಂಡೆಗಳನ್ನು ಉರುಳಿಸಿ ದಪವಾಗಿ 
ಲಟ್ಟಿಸಿಕೊಳ್ಳಿ . ಡೈಮಂಡ್‌ ಆಕಾರಕ್ಕೆ ಚಿಕ್ಕ ಚಿಕ್ಕ ಶಂಕರ ಪೋಳಿಗಳನ್ನು ಚಾಕುವಿನಿಂದ 
ಕತ್ತರಿಸಿ ಎಣ್ಣೆಯಲ್ಲಿ ಬಂಗಾರದ ಬಣ್ಣ ಬರುವವರೆಗೂ ಸಣ್ಣ ಉರಿಯಲ್ಲಿ 
ಕರಿಯಬೇಕು. 


-115- 


ಕೃಷ್ಣಾಷ್ಟಮೀ 
ಎಳ್ಳುಂಡೆ 
ಬೇಕಾಗುವ ಪದಾರ್ಥಗಳು : ಎಳ್ಳು - 4 ಬಟ್ಟಲು, ಕಡಲೆಕಾಯಿ ಬೀಜ - 


1 ಬಟ್ಟಲು, ಕೊಬ್ಬರಿ ತುರಿ -1 ಬಟ್ಟಲು, ಬಿಳಿ ಬೆಲ್ಲ- 2 ಅಚ್ಚು, ನೀರು -1 
ಬಟಲು. 
ಲ 


ತಯಾರಿಸುವ ವಿಧಾನ : ಕ್ಲೀನ್‌ ಮಾಡಿದ ಎಳ್ಳನ್ನು ಹುರಿದುಕೊಳ್ಳಿ . ಅದಕ್ಕೆ 
ಹುರಿದು ಹೊಟ್ಟುತೆಗೆದ ಕಡಲೆಕಾಯಿ (ಬೇಳೆ) ಬೀಜ, ಹುರಿಗಡಲೆ ಸೇರಿಸಿ, ಒಲೆಯ 
ಮೇಲೆ ಒಂದು ಬಾಣಲಿಯನ್ನು ಇಟ್ಟು 1 ಬಟ್ಟಲು ನೀರನ್ನು ಅದರಲ್ಲಿ ಹಾಕಿ, ಕುದಿ 
ಹತ್ತಿದ ಮೇಲೆ ಬೆಲ್ಲವನ್ನು ಕುಟ್ಟಿ ಅದರಲ್ಲಿ ಹಾಕಿ ಮೊಗಚು ಕೈಯಿಂದ ಕಲಸಿ, ಪಾಕ 
ಗಟ್ಟಿಯಾದ ಮೇಲೆ ಎಳ್ಳು ಕಡಲೆಕಾಯಿ ಬೀಜ, ಹುರಿಗಡಲೆ ಮಿಶ್ರಣವನ್ನು ಅದರಲ್ಲಿ 
ಹಾಕಿ ಮೊಗಚು ಕೈಯಿಂದ ಚೆನ್ನಾಗಿ ಕಲಸಿ. ನಂತರ ಕೊಬ್ಬರಿ ತುರಿಯನ್ನು ಅದಲ್ಲಿ 
ಹಾಕಿ ಇನ್ನಷ್ಟು ಕಾಲ ಕಲಸಿ, ಆಮೇಲೆ ಬಾಣಲಿಯನ್ನು ಕೆಳಗಿಳಿಸಿ. ಕೈಗೆ ತುಪ್ಪವನ್ನು 
ಸವರಿಕೊಂಡು ಉಂಡೆಗಳನ್ನು ಕಟ್ಟಿ ಬಿಸಿ ಆರುವುದರೊಳಗೆ ಎಲ್ಲಾ ಉಂಡೆಗಳನ್ನು 
ಕಟ್ಟಿ ಮುಗಿಸಬೇಕು. 


ಹುರಿದ ಅವಲಕ್ಕಿ 


ಬೇಕಾಗುವ ಪದಾರ್ಥಗಳು : ಅವಲಕ್ಕಿ, ಉಪ್ಪು, ಸಕ್ಕರೆ, ಸ್ವಲ್ಪ ತೆಂಗಿನಕಾಯಿ 
ತುರಿ, ಹೆಚ್ಚಿದ ಹಸಿ ಮೆಣಸಿನಕಾಯಿ. 


ತಯಾರಿಸುವ ವಿಧಾನ : ಅವಲಕ್ಕಿಯನ್ನು ಬಾಣಲೆಯಲ್ಲಿ ಸ್ವಲ್ಪ ಹಾಕಿ 
ಹುರಿಯಬೇಕು. ನಂತರ ಉಪ್ಪು, ಸಕ್ಕರೆ, ತೆಂಗಿನಕಾಯಿ, ತುರಿ, ಹೆಚ್ಚಿದ 
ಹಸಿಮೆಣಸಿನಕಾಯಿ ಹಾಕಿ ಬೆರೆಸುವುದು. 


-116- 


ಕೃಷ್ಣಾಷ್ಟಮೀ 
ಕೋಡುಬಳೆ 


ಬೇಕಾಗುವ ಪದಾರ್ಥಗಳು : ಸಕ್ಕರೆ - 750 ಗ್ರಾಂ, ಬೆಣ್ಣೆ ಕಾಯಿಸಿದ 
ತುಪ್ಪ- 750 ಗ್ರಾಂ, ಕಡಲೆಹಿಟ್ಟು - 750 ಗ್ರಾಂ, ಖಾರದ ಪುಡಿ - 1 ಚಮಚ, 
ಇಂಗು - 1 ಚಿಟಿಕೆ, ಉಪ್ಪು ಮತ್ತು ಕರಿಯಲು ಎಣ್ಣೆ 


ಮಾಡುವ ರೀತಿ : ತೆಂಗಿನಕಾಯನ್ನು ತುರಿದುಕೊಂಡು ಕಡಲೆಹಿಟ್ಟು, 
ಅಕ್ಕಿಹಿಟ್ಟಿಗೆ ಸೇರಿಸಿ. ಖಾರದ ಪುಡಿ, ಉಪ್ಪು, ಇಂಗು ಕಲಸಿದ ಬಳಿಕ ನೀರಾಕಿ ಕಲಿಸಿದ 
ಮೇಲೆ ಹಿಟ್ಟನ್ನು ಕೋಡುಬಳೆ ರೀತಿ ಮಾಡಿಕೊಂಡು ಎಣ್ಣೆಯಲ್ಲಿ ಒಂದೊಂದಾಗಿ 
ಕೆಂಪಗೆ ಕರಿಯಿರಿ. 
ಚಕ್ಕುಲಿ 
ಬೇಕಾಗುವ ಪದಾರ್ಥಗಳು : ಅಕ್ಕಿಹಿಟ್ಟು - 500 ಗ್ರಾಂ. ಜೀರಿಗೆ - 
1 ಚಮಚ, ಉದ್ದಿನ ಬೇಳೆ - 100 ಗ್ರುಂ., ಇಂಗು - 1 ಚಿಟಿಕೆ, ಬಿಳಿ ಎಳ್ಳು - 
25 ಗ್ರಾಂ. ಉಪ್ಪು ಮತ್ತು ಎಣ್ಣೆ 
ಮಾಡುವ ರೀತಿ : ಅಕ್ಕಿ ಹಾಗೂ ಉದ್ದಿನಬೇಳೆ ಒಂದು ಚಮಚ ತುಪ್ಪ 
ಹಾಕಿಕೊಂಡು ಹುರಿದು ಹಿಟ್ಟನ್ನು ಮಾಡಿಕೊಳ್ಳಿ . ಈ ಹಿಟ್ಟಿಗೆ ಇಂಗು, ಉಪ್ಪು, ಹುರಿದ 
ಎಳ್ಳು, ಜೀರಿಗೆ ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ . ಬಾಣಲಿಗೆ ಎಣ್ಣೆ ಹಾಕಿ ಒಲೆಯ 
ಮೇಲಿಡಿ. ಅದು ಕಾದ ಬಳಿಕ ಕೈ ಒರಳಿನಲ್ಲಿ ಚಕ್ಕುಲಿಯ ಬಿಲ್ಲೆ ಹಾಕಿ, ಅದರೊಳಗೆ 
ಹಿಟ್ಟು ಸೇರಿಸಿ, ಚಕ್ಕುಲಿ ಒತ್ತುವುದು. ಒತ್ತಿದ ಹಿಟ್ಟನ್ನು ಬಾಣಲಿಗೆ ಹಾಕಿ ಚಕ್ಕುಲಿ 
ಕರಿಯಿರಿ. 
ಚೌಚೌ 


ಬೇಕಾಗುವ ಪದಾರ್ಥಗಳು : ಕಡಲೆಹಿಟ್ಟು - 750 ಗ್ರಾಂ., 
ಕಡಲೆಕಾಯಿ - 75 ಗ್ರಾಂ., ಅಕ್ಕಿಹಿಟ್ಟು- 100 ಗ್ರಾಂ., ಹುರಿಗಡಲೆ - 50 ಗ್ರಾಂ. 


ಕೊಬ್ಬರಿ - 1000 ಗ್ರಾಂ., ಕರಿಬೇವು - 4 ಗರಿ, ಉಪ್ಪು, ಎಣ್ಣೆ 
-117- 


ೃಷ್ಣಪ್ತಮೀ 


ಮಾಡುವ ರೀತಿ : ಕಡಲೆಹಿಟ್ಟು , ಅಕ್ಕಿಹಿಟ್ಟು, ಉಪ್ಪು ಮತ್ತು ಒಂದು 
ಚಿಟಿಕೆ ಖಾರದ ಪುಡಿ ಹಾಕಿ ನೀರು ಸೇರಿಸಿ ಕಲಸಿಕೊಳ್ಳಿ . ಈ ಹಿಟ್ಟಿನಲ್ಲಿ ಸ್ವಲ್ಪ 
ಚಕ್ಕುಲಿ, ಮಿಕ್ಕ ಹಿಟ್ಟಿಗೆ ಓಂಪುಡಿ ಮಾಡಿಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ 
ಕಡಲೆಕಾಯಿ ಬೀಜ, ಹುರಿಗಡಲೆ, ಕರಿಬೇವು ಹುರಿದುಕೊಂಡು ಚೌಚೌಗೆ ಸೇರಿಸಿ. 
ಕೊಬ್ಬರಿಯನ್ನೂ ಸಹ ಸಣ್ಣಗೆ ಹೆಚ್ಚಿ ಸೇರಿಸಿದ ಬಳಿಕ ಚೆನ್ನಾಗಿ ಮಿಶ್ರಣ ಮಾಡಿ. 

ನಿಪ್ಪಟ್ಟು 

ಬೇಕಾಗುವ ಪದಾರ್ಥಗಳು : ಅಕ್ಕಿಹಿಟ್ಟು - 500 ಗ್ರಾಂ., ಕೊಬ್ಬರಿ - 
100 ಗ್ರಾಂ., ಮೈದಾಹಿಟ್ಟು- 250 ಗ್ರಾಂ., ಕಡಲೆಕಾಯಿ ಬೀಜ, ಕಡಲೆಹಿಟ್ಟು- 
150 ಗ್ರಾಂ., ಹುರಿಗಡಲೆ - 100 ಗ್ರಾಂ., ರುಚಿಗೆ ತಕ್ಕಷ್ಟುಉಪ್ಪು ಮತ್ತು ಕರಿಯಲು 
ಎಣ್ಣೆ 

ಮಾಡುವ ರೀತಿ : ಮೂರು ಬಗೆಯ ಹಿಟ್ಟನ್ನು ಒಂದುಗೂಡಿಸಿ, ಉಪ್ಪು, 
ಎಣ್ಣೆ ಹಾಕಿ, ಹುರಿದ ಕಡಲೆಕಾಯಿ ಬೀಜ, ಹುರಿಗಡಲೆ, ಸಣ್ಣಗೆ ಹೆಚ್ಚಿದ ಕೊಬ್ಬರಿ, 
ನೀರು ಎರಡು ಸೇರಿಸಿ ಗಟ್ಟಿಯಾಗಿ ಕಲಸಿ. ನಂತರ ಎರಡು ಚಮಚ ತುಪ್ಪ ಸೇರಿಸಿ 
ಸ್ವಲ್ಪ ಸ್ವಲ್ಪವಾಗಿ ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಕೈಯಿಂದ ತಟ್ಟಿಡಿ. ಬಾಣಲಿಗೆ 


ಎಣ್ಣೆಹಾಕಿ, ಎಣ್ಣೆಕಾದ ಬಳಿಕ ಹಿಟ್ಟನ್ನು ಒಂದೊಂದಾಗಿ ಬಾಣಲೆಗೆ ಹಾಕಿ ಹದವಾಗಿ 
ಕರಿದು ತೆಗೆಯಿರಿ. 


ಖಾರಾ ಬೂಂದಿ 


ಬೇಕಾಗುವ ಪದಾರ್ಥಗಳು : ಕಡಲೆಹಿಟ್ಟು - 250 ಗ್ರಾಂ. ಖಾರದಪುಡಿ 
- |, ಚಮಚ, ಕೊಬ್ಬರಿ - 50 ಗ್ರಾಂ. ಉಪ್ಪು, ಕರಿಬೇವು, ಎಣ್ಣೆ ಕಡಲೆಕಾಯಿ, 
ಹುರಿಗಡಲೆ - 50 ಗ್ರಾಂ. 


ಮಾಡುವ ರೀತಿ : ಕಡಲೆಹಿಟ್ಟಿಗೆ ಉಪ್ಪು, ಖಾರದಪುಡಿ ಹಾಕಿಕೊಂಡು 
ನೀರುಹಾಕಿ, ದೋಸೆ ಹಿಟ್ಟಿನಂತೆ ಕಲಸಿಕೊಳ್ಳಿ . ನಂತರ ಒಲೆಯ ಮೇಲೆ 


-118- 


ಕೃ್ಣಾಪಮೀ 


ಬಾಣಲಿಯಲ್ಲಿ ಎಣ್ಣೆಹಾಕಿ. ಎಣ್ಣೆ ಕಾದ ಬಳಿಕ ಬೂಂದಿ ತಟ್ಟೆಯ ಸಹಾಯದಿಂದ 
ತಟ್ಟೆಯ ಮೇಲೆ ಹಿಟ್ಟನ್ನು ಉದುರಿಸುತ್ತಾ ಬಾಣಲಿಯಲ್ಲಿ ಬಿಟ್ಟು ಬೂಂದಿ ಕಾಳುಗಳನ್ನು 
ಕರಿಯಿರಿ. ಆಮೇಲೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಕಡಲೆಕಾಯಿ, ಹುರಿಗಡಲೆ, 
ಕರಿಬೇವು ಹುರಿದುಕೊಂಡು ಬೂಂದಿಗೆ ಸೇರಿಸಿ. 


ಚಿಪ್‌ 
N 


ಬೇಕಾಗುವ ಪದಾರ್ಥಗಳು : ಆಲೂಗಡ್ಡೆ - 1 ಕೆ.ಜಿ, ಖಾರದಪುಡಿ - 2 
ಚಮಚ, ಉಪ್ಪು- ಅವಶ್ಯವಾದಷ್ಟು, ಅರಿಶಿನಪುಡಿ - 1 ಚಮಚ 


ಮಾಡುವ ರೀತಿ : ಆಲೂಗಡ್ಡೆ ಒಂದೇ ರೀತಿಯ ಸೈಜಿನದಾಗಿರಬೇಕು. 
ನೀರಿನಲ್ಲಿ ಆಲೂಗಡ್ಡೆಯನ್ನು ತೊಳೆದುಕೊಂಡು ಉಪ್ಪೇರಿ ಮಣೆಯಲ್ಲಿ ಹೆರೆದು 
ನೆರಳಿನಲ್ಲಿ ಒಣಗಿಸಿ. ಸುಮಾರು 2-3 ಗಂಟೆಗಳು ಒಣಗಿದ ಬಳಿಕ ಬಾಣಲಿಗೆ 
ಎಣ್ಣೆಹಾಕಿ ಒಲೆಯ ಮೇಲಿಡಿ. ಎಣ್ಣೆಕಾದ ಬಳಿಕ ಹೆರೆದ ಆಲೂಗಡ್ಡೆಯನ್ನು ಎಣ್ಣೆಯಲ್ಲಿ 
ಸ್ವಲ್ಪ ಸ್ವಲ್ಪವಾಗಿ ಹಾಕಿ ಕರೆದು, ಅದಕ್ಕೆ ಖಾರದಪುಡಿ, ಅರಿಶಿನಪುಡಿ, ಉಪ್ಪು ಚಿಮುಕಿಸಿ 
ಚೆನ್ನಾಗಿ ಮಿಶ್ರಣ ಮಾಡಿ. 


ಇಂ ಬು ಬು ಬ 


-119- 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಯುರ್ವಂತರ್ಗತಹನುಮದ್ಭೀಮಮಧ್ಯಾ ಿಂತರ್ಗತರಾಮಕೃಷ್ಣವೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


ಕೃಷ್ಣಾಷುಮೀ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಸವ ಜು ಬು ಜು 


-120- 


ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ 


ಶ್ರೀ4ಮಧ್ಧಾಜಾಯ್ಯಸಿದ್ಧಾಂಡ ಪ್ರತಿ 
೨... ೫ರಿನಗರ, ಬೆಂಗಳೂರು - 560 085 


ಪಲಿಪೂರ್ಣಫಲಕ್ಷಾಗಿ ಶಾಪ್ರೋಕ್ಷಮಾರ್ಗದರ್ಶಿನಿೀ 


ಪೌಷಮಾಸ-- ಮಾಘಮಾಸ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಪೌಷಮಾಸ- ಮಾಘಮಾಸ 


ವಿದ್ವಾನ್‌ ॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ಪೌಷಮಾಸ-ಮಾಘಮಾಸ' ಶಾಲಿವಾಹನ ಶಕೆ 1943 ಶಾರ್ವರಿ ॥ 
ಶ್ರಾವಣ ॥ ಶುದ್ಧ॥ ಪೂರ್ಣಿಮೆ (ದಿನಾಂಕ: 3-8-2020) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! 
ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರಕರಕಮಲಗಳಿಂದ ಭಾರತೀರಮಣ- 


ಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹೆಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲುಯಿತು. 


ಪ್ರಥಮ ಮುದ್ರಣ : 2020 

ಪುಟಗಳು : 128 

ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ದಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 


ದೂರವಾಣಿ : 9141495120 


© No portion of this book or other books of the set of 30 can 


be published through WhatsApp or facebook or by way 
of scanning. Anybody indulging in such activity would be 
observed by the ALMIGHTY. 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಎ 5 
ಮುಖಪುಟ : ಶ್ರೀವಿಶ್ವಾತ್ಮಾ 


ಕಾರ್ತಿಕ ಜೋಷಿ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


ಕುಮಾರಿ ಶ್ರಾವ್ಯ 
ಬಹಳ ಚತುರೆಯೂ ವಿದ್ಯಾಪ್ರವೀಣಳೂ ಆದ ಕುಮಾರಿ ಶ್ರಾವ್ಯ ಆಕಸ್ಮಿಕವಾಗಿ 

ಹರಿಪಾದ ಸೇರಿದ್ದಾಳೆ. ಕಲ್ಲಕುರ್ಚಿ ಫ್ಯಾಮಿಲಿಗೆ ಮಾಣಿಕ್ಕಪ್ರಾಯಳಾಗಿದ್ದ ಇವಳ 

ಸ್ಮರಣೆಗಾಗಿ ಈ ಜ್ಞಾನಸೇವೆಯನ್ನು ಮಾಡಲಾಗಿದೆ. ಇದರಿಂದ ಪ್ರಾಪ್ತವಾಗುವ 

ಪುಣ್ಯರಾಶಿಯು ಶ್ರಾವ್ಯಳಿಗೆ ತಲುಪಿ ಎಲ್ಲ ರೀತಿಯಲ್ಲಿಯೂ ಅವಳಿಗೆ ಶ್ರೇಯಸ್ಸಾಗಲಿ 

ಎಂದು ಪ್ರಾರ್ಥಿಸುತ್ತೇನೆ. 

ಕಲ್ಲಕುರ್ಚಿ ಫ್ಯಾಮಿಲಿ, ಬೋಸ್ಟನ್‌, 


ಯುಎಸ್‌ಎ. 
ವಿಷಯಾನುಕ್ರಮಣಿಕೆ 
1... ಪೌಷಮಾಸದ ಧರ್ಮ 7 
2. ಶ್ರೀ ಶ್ರೀವಲ್ಲಭತೀರ್ಥರು 9 
3. ಶ್ರೀ ಜಗನ್ನಾಥತೀರ್ಥರು 9 
4. ಶ್ರೀ ಶ್ರೀನಾಥತೀರ್ಥರು 10 
5. ಶ್ರೀ ಲಕ್ಷ್ಮೀವಲ್ಲಭತೀರ್ಥರು 11 


6. ವಿಶ್ವೇದೇವತೆಗಳ ಪೂಜೆ 12 


ಪುತ್ರದೈಕೌದಶೀ ಮಹಿಮೆ 
ವೈಕುಂಠ ಏಕಾದಶೀ 

ಶ್ರೀ ರಘೂತ್ತಮತೀರ್ಥರು 

ಶ್ರೀ ರಘೂತ್ತಮತೀರ್ಥರ ಸ್ತೋತ್ರ 
ಶ್ರೀ ರಘೂತ್ತಮತೀರ್ಥರ ಹಾಡು 
ಕೂರ್ಮದ್ವಾದಶೀ ವ್ರತ 
ಸರ್ವಶಾಕ ನಿವೇದನೆ 
ಮಾಘಸ್ನಾನ 
ಶ್ರೀನರಹರಿತೀರ್ಥರು 

ಶ್ರೀ ಗೋಪಾಲದಾಸರು 

ಸಫಲ ಏಕಾದಶೀ ಮಹಿಮೆ 

ಶ್ರೀ ವಿದ್ಯಾಧೀಶತೀರ್ಥರು 
ಅರ್ಧೋದಯ ಪುಣ್ಯಕಾಲ 
ಪುರಂದರದಾಸರ ಆರಾಧನೆ 
ಪೌಷಮಾಸದ ಧಾನ್ಯಲಕ್ಷ್ಮಿಹಾಡು 
ಮಾಘಮಾಸದ ಧರ್ಮಗಳು 
ಚಂದ್ರದರ್ಶನ 

ಮೌನಗೌರೀ ವ್ರತ 

ಮೌನಗೌರೀ ಹಾಡು 

ಗಣಪತಿ ಜಯಂತಿ 
ಕುಂದಚತುರ್ಥೀ 

ಶ್ರೀ ಸುಜಯೀಂದ್ರತೀರ್ಥರು 
ವಸಂತಪಂಚಮೀ 


12 
20 
22 
24 
26 
27 
29 
30 
36 
37 
38 
45 
46 
47 
50 
51 
53 
53 
54 
56 
56 
57 


57 


30. 
31. 
32. 
33. 
34. 
35. 
36. 
37. 
38. 
39. 
40. 
41. 
42. 
43. 
44. 


45. 


ಶ್ರೀ ರಾಮಭದ್ರತೀರ್ಥರು 
ರಥಸಪ್ತಮೀ 

ಭೀಷ್ಮಾಷ್ಟಮೀ 

ಮಧ್ವನವಮೀ 
ಶ್ರೀಮದಾಚಾರ್ಯರ ಚರಿತ್ರೆ ಹಾಗೂ ಮಹಿಮೆ 
ಸರ್ವಮೂಲಗ್ರಂಥಗಳ ಪರಿಚಯ 
ಜಯೈಕಾದಶೀ ಮಹಿಮೆ 
ವರಾಹದ್ವಾದಶೀವ್ರತ 
ಭೀಷ್ಮದ್ವಾದಶೀ 

ಅಂತ್ಯಪುಷ್ಠರಣೀ 
ವ್ಯಾಸಪೂರ್ಣಿಮೆ 
ಶ್ರೀಸುಪ್ರಜ್ನೇಂದ್ರತೀರ್ಥರು 
ಸೀತಾಜಯಂತಿ 

ಷಟ್ತಲೈಕಾದಶೀ ಮಹಿಮೆ 

ಶ್ರೀ ವಿಷ್ಣುತೀರ್ಥರು 
ಮಹಾಶಿವರಾತ್ರಿ 


58 
58 
69 
72 
72 
84 
96 
103 
106 
106 
107 
108 
108 
109 
116 


123 


ಮುನ್ನುಡಿ 


ಪುಷ್ಕಮಾಸದಲ್ಲಿ ಹಾಗೂ ಮಾಘಮಾಸದಲ್ಲಿ ಅನೇಕ ಶುಭಪರ್ವಕಾಲಗಳು 
ಬರುತ್ತವೆ. ಪುಷ್ಯಮಾಸದಲ್ಲಿ ಗೋಪಾಲದಾಸರ ಹಾಗೂ ಪುರಂದರದಾಸರ 
ಆರಾಧನೆಯೂ ಇದೆ. ಮಾಘಮಾಸದ ಸ್ನಾನವೂ ಕೂಡ ಪುಷ್ಯಮಾಸದಲ್ಲಿ 
ರಥಸಪ್ತಮಿ, ಭೀಷ್ಮಾಷ್ಟಮೀ, ಮಧ್ವನವಮಿ ಮೊದಲಾದ ಪರ್ವಕಾಲಗಳಿವೆ. 
ಶಿವರಾತ್ರಿಯೂ ಕೂಡ ಪ್ರಾಪ್ತವಾಗುತ್ತಿದೆ. ಇವೆಲ್ಲದರ ಬಗ್ಗೆ ವಿಷಯ ಸಂಗ್ರಹವನ್ನು 
ಇಲ್ಲಿ ಮಾಡಲಾಗಿದೆ. ವಿಷಯಸಂಗ್ರಹಕ್ಕಾಗಿ ಗುರುಚರಿತ್ರೆ ಮೊದಲಾದ ಪುಸ್ತಕಗಳ 
ಸಹಕಾರವನ್ನು ಪಡೆಯಲಾಗಿದೆ. ಸಾಧಕರು ಪ್ರತಿಯೊಂದು ದಿವಸಗಳ ವೈಶಿಷ್ಟ್ಯವನ್ನು 
ಅರಿತು, ಇದರಲ್ಲಿರುವ ಅಪೂರ್ವವಿಷಯಗಳನ್ನು ತಿಳಿದು ಸಂತೋಷ ಪಡಬೇಕೆಂದು 
ಅಪೇಕ್ಟಿಸುತ್ತೇನೆ. ಈ ಕೃತಿಯ ಸಂಗ್ರಹಕ್ಕಾಗಿ ಉಪಕರಿಸಿದ ವಿದ್ವಾನ್‌ ಸಿ.ಆರ್‌. 
ಪ್ರದೀಪಸಿಂಹಾಚಾರ್ಯರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಡಿ.ಟಿ.ಪಿ. 
ಕಾರ್ಯವನ್ನು ಮಾಡಿಕೊಟ್ಟ ಶ್ರೀಮತಿ ನಾಗಲತಾ ಇವರಿಗೆ ಮತ್ತು ಅಂದವಾಗಿ 
ಮುದ್ರಣ ಮಾಡಿಕೊಟ್ಟಮಂಜುನಾಥ್‌ವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 

ಅತ್ಯಂತ ಚತುರೆಯೂ, ಮೇಧಾವಿಯೂ, ಪ್ರವೀಣಳೂ ಆದ ಬಹಳ 
ಚತುರೆಯೂ ವಿದ್ಯಾಪ್ರವೀಣಳೂ ಆದ ಕುಮಾರಿ ಶ್ರಾವ್ಯ ಆಕಸ್ಮಿಕವಾಗಿ ಹರಿಪಾದವನ್ನು 
ಸೇರಿದ್ದಾಳೆ. ಇವಳಿಗೆ ಈ ಗ್ರಂಥದಿಂದ ಪ್ರಾಪ್ತವಾಗುವ ಪುಣ್ಯವು ದೊರಕಲಿ ಹಾಗೂ 
ಈ ಕೃತಿಯ ಸೇವೆಯನ್ನು ಮಾಡಿದ ಕಲ್ಲಕುರ್ಚಿ ಫ್ಯಾಮಿಲಿ, ಬೋಸ್ಟನ್‌, ಯುಎಸ್‌ಎ. 
ಇವರಿಂದ ಎಲ್ಲ ರೀತಿಯಲ್ಲಿಯೂ ಕೂಡ ಉತ್ತಮ ಸಾಧನೆಯು ನಡೆಯಲಿ. 
ಶ್ರೀನಿವಾಸ್‌ ಕಲ್ಲಕುರ್ಚಿ ಇವರ ಉಪಕಾರವನ್ನು ಎಂದೆಂದೂ ನಾನು ಮರೆಯಲು 
ಸಾಧ್ಯವಿಲ್ಲ. ಇವರ ಈ ಪ್ರೋತ್ಸಾಹಕ್ಕೆ ಅನಂತ ಕೃತಜ್ಞತೆಗಳನ್ನಷ್ಟೇ ಸಲ್ಲಿಸುತ್ತೇನೆ. 

- ಸಂಪಾದಕ. 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ, ಬೆಂಗಳೂರು. 


I ಶ್ರೀಮದನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ॥ 
ಪೌಷ ಮಾಸದ ಧರ್ಮ 
(ಮಾಸನಿಯಾಮಕ ಲಕ್ಷ್ಮೀಪತಿ ನಾರಾಣಾಯ ನಮಃ) 


ಗೋದಾನದಿಂದ ಅಕ್ಷಯ ಲೋಕಪ್ರಪ್ತಿ. ಭೂದಾನದಿಂದ ರಾಜತ್ವಪ್ರಾಪ್ತಿ. 
ತಿಲದಾನದಿಂದ ಧಾರ್ಮಿಕತೆಯು ಪ್ರಾಪ್ತಿಯಾಗುವುದು. ಸುವರ್ಣದಾನದಿಂದ 
ರೂಪವಂತನಾಗುವನು. ತುಪ್ಪದಾನದಿಂದ ಬುದ್ಧಿವಂತನಾಗುವನು. ವಸ್ತ್ರದಾನದಿಂದ 
ಬಟ್ಟೆಯ ಕೊರತೆ ನೀಗುವುದು. ಧಾನ್ಯದಾನದಿಂದ ಹಸಿವೆ ಬಾಯಾರಿಕೆಗಳ 
ಬಾಧೆಯಿಂದ ಬಿಡುಗಡೆಯಾಗುವುದು. ಬೆಲ್ಲದ ದಾನದಿಂದ ರೋಗಗಳು ಬಾರದು. 
ರಜತ (ಬೆಳ್ಳಿ) ದಾನದಿಂದ ನೇತ್ರದೋಷಗಳು ಜಾರದು. ಲವಣದಾನದಿಂದ 
ಬಲಿಷ್ಠನಾಗುವನು. ರತ್ನದಾನದಿಂದ ಕಾಂತಿಯುಕ್ತನಾಗುವನು. ತೆಂಗಿನಕಾಯಿಯ 
ದಾನದಿಂದ ಅಕ್ಷಯ ಸಂತಾನವಾಗುವುದು. ಮಾದಾಳದ ಹಣ್ಣಿನ ದಾನದಿಂದ 
ಬಂಜೆಯೂ ಪುತ್ರವತಿಯಾಗುವಳು. ಹವಳ, ಮುತ್ತು, ಮಾಣಿಕ್ಯ, ಬೆಣ್ಣೆ, 
ಕೂಷ್ಮಾಂಡಗಳನ್ನು ವಸ್ತ್ರಗಳೊಂದಿಗೆ ದಾನ ಕೊಡುವುದರಿಂದ ಸಕಲ ಇಷ್ಟಾರ್ಥ 
ಪ್ರಾಪ್ತಿಯಾಗುವುದು. ತಾಂಬೂಲದಾನದಿಂದ ಸಕಲಕಾಮ ಪ್ರಾಪ್ತಿ. 
ಶಯ್ಯಾದಾನದಿಂದ ಶಯ್ಯಾದುಃಖವು ಲಭಿಸದು. ಗಟ್ಟಿಯಾದ, ಮೆದುವಾದ, 
ಹೊಸದಾದ ವಸ್ತ್ರವನ್ನು ವಿಶೇಷವಾಗಿ ದಾನ ಮಾಡಬೇಕು. ಉನ್ನೆ ವಸ್ತ್ರದಾನವೂ 
ಶ್ರೇಷ್ಠ . ಛಳಿಯ ನಿವಾರಣೆಗಾಗಿ ಕಟ್ಟಿಗೆಗಳನ್ನು ದಾನ ಕೊಡಬೇಕು. ಅಶ್ವ, ಪಲ್ಲಕ್ಕಿ , 
ಎತ್ತುಗಳನ್ನು ದಾನ ಕೊಡಬೇಕು. ಕಬ್ಬಿನ ದಾನದಿಂದ ಯಮದಂಡದಿಂದ ದಂಡನೆ 
ತಪ್ಪುತ್ತದೆ. ಕಂಚಿನ ಪಾತ್ರೆ ದಾನದಿಂದ ವಿಷ್ಣುಲೋಕ ಪ್ರಾಪ್ತಿ. ಕ್ರಮವಾಗಿ 
ಮಂಗಲಸೂತ್ರದಾನದಿಂದ, ಕುಂಕುಮದಾನದಿಂದ ಸೌಭಾಗ್ಯ ಹಾನಿ ತಪ್ಪವುದು. 
ಪುಷ್ಪದಾನ, ಸುಗಂಧದ್ರವ್ಯ ದಾನಗಳೂ ಪ್ರಶಸ್ತ. 
ಪೌಷಮಾಸದ ವಿಶೇಷ ಧರ್ಮಗಳು - ಪುಷ್ಕ ಶುದ್ಧಪೂರ್ಣಿಮೆಯಿಂದ ಒಂದು 
ತಿಂಗಳು ಅಂದರೆ ಮಾಘ ಶುದ್ಧ ಪೌರ್ಣಿಮೆಯವರೆಗೆ ಮಾಸನಿಯಾಮಕನಾದ 
ಮಾಧವನ ಪ್ರೀತ್ಯರ್ಥವಾಗಿ ಅರುಣೋದಯಕ್ಕೆ ನದೀ ಮುಂತಾದ ತೀರ್ಥಗಳಲ್ಲಿ 


-8- ಪೌಷಮಾಸ-ಮಾಘಮಾಸ 


ಪ್ರಾತಜ್ನಾನವನ್ನು ಮಾಡಬೇಕು. ಸ್ನಾನಕ್ಕೆ ನಕ್ಷತ್ರಗಳಿರುವ ಕಾಲವು ಉತ್ತಮ. ನಕ್ಷತ್ರಗಳೆಲ್ಲ 
ಮರೆಯಾದ ಮೇಲೆ ಮಧ್ಯಮ. ಸೂರ್ಯೋದಯ ಕಾಲವು ಅಧಮವೆನಿಸುತ್ತದೆ. 
ಈ ಸ್ನಾನವನ್ನು ಸರ್ವರೂ ಮಾಡಬೇಕು. ಮನೆಯಲ್ಲಿ ಬಿಸಿನೀರಿನಲ್ಲಿಮಾಡಿದ ಸ್ನಾನಕ್ಕೆ 
6 ವರ್ಷಗಳಲ್ಲಿ ಮಾಡಿದ ಸ್ನಾನದ ಫಲ, ಭಾವಿನೀರಿನಲ್ಲಿ 12 ವರ್ಷಗಳ ಫಲ, 
ಕೆರೆಯಲ್ಲಿ24 ವರ್ಷಗಳ ಫಲ, ನದಿಯಲ್ಲಿ96 ವರ್ಷಗಳ ಫಲ, ಮಹಾನದಿಯಲ್ಲಿ 
9600 ವರ್ಷಗಳ ಫಲ, ಮಹಾನದಿಗಳ ಸಂಗಮದಲ್ಲಿ 28400 ವರ್ಷಗಳ ಫಲ, 
ಗಂಗಾ ಸ್ನಾನದಿಂದ 248000 ವರ್ಷಗಳ ಸ್ನಾನದ ಫಲ ಬರುತ್ತದೆ. "ಮಾಘಸ್ನಾನಮಿದಂ 
ಪುಣ್ಯಂ ಸ್ನಾಸ್ಯೇಹಂ ದೇವ ಮಾಧವ । ತೀರ್ಥಸ್ನಾಸ್ಯ ಜಲೇ ನಿತ್ಯಮಿತಿ ಸಂಕಲ್ಪ್ಯ 
ಚೇತಸಿ ॥' ಎಂದು ಯಾವುದಾದರೊಂದು ತೀರ್ಥದಲ್ಲಿ ಒಂದು ತಿಂಗಳವರೆಗೆ 
ಸ್ನಾನ ಮಾಡುವುದಾಗಿ ಸಂಕಲ್ಪಿಸಬೇಕು. "ದುಃಖದಾರಿದ್ರ ನಾಶಾಯ ಶ್ರೀ 
ವಿಷ್ಣೋಸ್ತೋಷಣಾಯ ಚ। ಮಕರಸ್ಥೇ ರವೌ ಮಾಘೇ ಗೋವಿಂದಾಚ್ಯುತ ಮಾಧವ 
ಸ್ನಾನೇನಾನೇನ ಮೇ ದೇವ ಯಥೋಕ್ತಫಲದೋ ಭವ ॥' ಎಂಬ ಮಂತ್ರಗಳಿಂದ 
ಮೌನದಿಂದ ಸ್ನಾನ ಮಾಡಬೇಕು. ಸ್ನಾನಾನಂತರದಲ್ಲಿ "ಸವಿತ್ರೇ ಪ್ರಸವಿತ್ರೇಚ 
ಪರಂಧಾಮ ಜಲೇ ಮಮ । ತ್ವತ್ತೇಜಸಾ ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧಾ ॥' 
ಎಂಬ ಮಂತ್ರದಿಂದ ಸೂರ್ಯಾರ್ಫ್ಯವನ್ನು ಕೊಟ್ಟು ಪಿತೃತರ್ಪಣಾದಿ 
ನಿತ್ಯಕಾರ್ಯವನ್ನು ಮುಗಿಸಿ ಮಾಧವನನ್ನು ಪೂಜಿಸಬೇಕು. ಈ ಮಾಸದಲ್ಲಿ ಹವಿಷ್ಯಾನ್ನ 
ಭಕ್ಷಣ, ಭೂಮಿಯಲ್ಲಿ ಶಯನ, ತಿಲಫೃತ ಹೋಮ ಮತ್ತು ಬ್ರಹ್ಮಚರ್ಯವು 
ಮಹಾಫಲದಾಯಕವಾಗುತ್ತದೆ. ಮುಕ್ಕಾಲು ಭಾಗ ಎಳ್ಳು, ಕಾಲುಭಾಗ ಸಕ್ಕರೆಯನ್ನು 
ಮಿಶ್ರಮಾಡಿ ಪ್ರತಿದಿನದಲ್ಲಿಯೂ ದಾನ ಮಾಡಬೇಕು. 
ಅರ್ಧೋದಯಯೋಗ : ಈ ಮಾಸದಲ್ಲಿ (1) ರವಿವಾರ, 

(2) ಅಮಾವಾಸ್ಯೆ, (3) ವ್ಯತೀಪಾತಯೋಗ, (4) ಶ್ರವಣ ನಕ್ಷತ್ರ, ಈ ನಾಲ್ಕು 
ಒಟ್ಟುಗೂಡಿದಾಗ ಈ ಯೋಗವಿರುತ್ತದೆ. ಆಗ ಸ್ನಾನ ದಾನ ಪಿತೃತರ್ಪಣ ಮುಂತಾದ 
ಪುಣ್ಯಕಾರ್ಯಗಳನ್ನು ಅವಶ್ಯ ಮಾಡಬೇಕು. ಗ್ರಹಣಾದಿ ಕಾಲಗಳಿಗಿಂತಲೂ ಈ 
ಅರ್ಧೋದಯ ಕಾಲವು ಅಧಿಕಪುಣ್ಯಪ್ರದವಾಗಿದೆ. 

ಪುಷ್ಯಮಾಸನಿಯಾಮಕನಾದ ನಾರಾಯಣನ ಪ್ರೀತಿಗಾಗಿ ಈ ಕೆಳಕಂಡ 
ಧರ್ಮಗಳನ್ನು ನಡೆಸಬೇಕು. 


ಪೌಷ ॥ ಶುದ್ಧ ॥ ಪ್ರತಿಪತ್‌ 

ಶ್ರೀ ಶ್ರೀವಲ್ಲಭತೀರ್ಥರು (ಪಲಿಮಾರು ಮಠ)- ಪರಂಪರೆಯಲ್ಲಿ 
ಎಂಟನೆಯವರು. ಇವರು ಉಪವಾಸಾದಿ ವ್ರತಗಳಿಂದ ದೇಹದಂಡನ ಮಾಡಿಕೊಂಡು 
ನೈಷ್ಟಿಕವಾದ ತಪಸ್ವೀ ಜೀವನವನ್ನು ನಡೆಸಿದವರು. "ಬ್ರಾಹ್ಮಣಸ್ಯ ಚದೇಹೋ5ಯಂ 
ಕ್ಲುದ್ರ ಕಾಮಾಯ ನೇಷ್ಯತೇ। ಕೃಚ್ಛ್ರಾ ಯ ತಪಸೇ ಚೈವ ಪ್ರೇತ್ಯಾನಂತಸುಖಾಯ ಚ' 
ಎಂಬ ಮಾತು ಇವರನ್ನೇ ಕುರಿತು ಬರೆದಂತಿತ್ತು. ಅಂಥ ನಿಷ್ಠೆಯ ಜೀವನ ಅವರದು. 
ಸುಮಾರು ನಲ್ವತ್ತು ವರ್ಷಗಳ ಕಾಲ ಇವರು ಈ ಪೀಠದ ಅಧಿಕಾರಿಯಾಗಿದ್ದು, 
ಶಾ.ಶ. 1397 (ಕ್ರಿ.ಶ. 1475) ಜಯ ಸಂವತ್ಸರದ ಪುಷ್ಕಮಾಸ ಶುದ್ಧ ಪ್ರತಿಪದೆಯಂದು 
ಪಲಿಮಾರಿನ ಹಳ್ಳಿಯ ಮಠದಲ್ಲಿವೃಂದಾವನಸ್ಥರಾದರು. 

ಪೌಷ ॥ ಶುದ್ಧ ॥ ದ್ವಿತೀಯಾ 

ಶ್ರೀ ಜಗನ್ನಾಥತೀರ್ಥರು (ವ್ಯಾಸರಾಜ ಮಠ) - (ಕ್ರಿ.ಶ. 1755-1770) 
ವಿದ್ದಶ್ಲಂಕಜ ಮಾರ್ತಾಂಡ: ವಾದಿಮತ್ತೇಜ ಕೇಸರಿ। ಜಗನ್ನಾಥ ಗುರುರ್ಭೂಯಾತ್‌ 
ಧ್ಯಾಯಸೇ ಶ್ರೇಯಸೇ ಮಮ॥ ಇವರು ಶ್ರೀ ಶೇಷಚಂದ್ರಿಕಾಚಾರ್ಯರಲ್ಲಿಸುಮಾರು 
1725ರಲ್ಲೇ ಸನ್ಯಾಸಾಶ್ರಮವನ್ನು ಸ್ಟೀಕರಿಸಿದ್ದರೂ ಪೀಠವನ್ನು ಅಲಂಕರಿಸಿದ್ದು ಮಾತ್ರ 
1755ರಲ್ಲಿ. ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಸುಮಾರು ಮೂರು ದಶಕಗಳ 
ಕಾಲ ತಮ್ಮ ಗುರುಗಳಿಂದ ನೇರ ಅಧ್ಯಯನ ಮಾಡಿದ ಪರಮ ಭಾಗ್ಯವಂತರು. 
ಇವರು ಶ್ರೀಮದಾಚಾರ್ಯರ ಭಾಷ್ಯಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿ "ಭಾಷ್ಟದೀಪಿಕಾ' 
ಎಂಬ ಅದ್ಭುತ ಗ್ರಂಥವನ್ನು ರಚಿಸಿದ್ದಾರೆ. ಈ ಕಾರಣದಿಂದ ಅವರು ಭಾಷ್ಯ 
ದೀಪಿಕಾಚಾರ್ಯ ಎಂದೇ ಪ್ರಸಿದ್ಧರಾಗಿದ್ದಾರೆ. ಅಲ್ಲದೆ ಬ್ರಹ್ಮಸೂತ್ರಗಳ 
ಅರ್ಥವಿವರಣಾ ರೂಪವಾದ 'ಸೂತ್ರದೀಷಿಕಾ' ಎಂಬ ಗ್ರಂಥವನ್ನು ರಚಿಸಿದ್ದಾರೆ. 
ಇವರ ಈ ಕೃತಿಗಳನ್ನು ಆಕಸ್ಮಿಕವಾಗಿ ಕಂಡ ಶೇಷಚಂದ್ರಿಕಾಚಾರ್ಯರು ಇವರನ್ನು 
ಕರೆದು ಮಾರನೆಯ 'ದಿವಸವೇ ಗೋಪಾಲ ಕೃಷ್ಣದೇವರ ಪೂಜಾ ಮಾಡಿಸಿದರೆಂಬ 
ಐತಿಹ್ಯವಿದೆ. ಒಮ್ಮೆಇವರ ಸಂಚಾರ ಕಾಲದಲ್ಲಿ ಕೆಲವು ತುರುಷ್ಠ ಯೋಧರು ದೇವರ 
ಪೆಟ್ಟಿಗೆಯನ್ನು ಅಪಹರಿಸಲು ಪ್ರಯತ್ನಿಸಿದಾಗ ಇವರು ಸಾಹಸದಿಂದ ದೇವರ 
ಪೆಟ್ಟಿಗೆಯೊಂದಿಗೆ ಕಾವೇರಿ ನದಿಗೆ ಧುಮುಕಿ ಸುಮಾರು 20 ಮೈಲಿ ದೂರ ಈಜುತ್ತಾ 
ಪಾರಾದರೆಂದು ಅವರ ಚರಿತ್ರೆಯು ತಿಳಿಸುತ್ತದೆ. ಇದೇ ರೀತಿಯಲ್ಲಿ ಒಮ್ಮೆ ಕೆಲವು 


-10- ಪೌಷಮಾಸ-ಮಾಘಮಾಸ 


ಪರದೇಶಿ ಯೋಧರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಇವರ ಪ್ರಾರ್ಥನೆ ಮೇರೆಗೆ 
ನರಸಿಂಹದೇವರು ಹತ್ತಿರದ ಮಾವಿನ ಮರವೊಂದರಿಂದ ಹೊರಗೆ ಬಂದು ಆ 
ದುಷ್ಕರ್ಮಿಗಳನ್ನು ಹೊಡೆದೋಡಿಸಿ ಇವರನ್ನು ಸಂರಕ್ಷಿಸಿದರೆಂದು ತಾವೇ 
"ಭಾಷ್ಯದೀಪಿಕಾ' ಗ್ರಂಥದ ಮಂಗಳಾಚರಣ ಶ್ಕೊ ್ಲೀಕದಲ್ಲಿತಿಳಿಸಿದ್ದಾರೆ. ಆ ಶ್ಲೋಕವು 
ಹೀಗಿದೆ : ಆಮ್ರಸ್ಥಂಬಾತ್‌ ಸಮಗತ್ಸತಾಮ್ರ ತುಂಡಾನ್‌ ನಿಹತ್ಯಯಃ । ನಮ್ರಂ 
ನೌಮಿ ಜಗನ್ನಾಥಂ ಕಮ್ರೋಪಾತ್ರಮ್‌ ನ್ರುಕೇಸರಿ ॥ ಇವರ ಕುಂಭಕೋಣದಲ್ಲಿ 
ಹರಿಧ್ಯಾನ ಪರಾಯಣರಾಗಿ 1770ನೇ ಇಸವಿಯ ಪುಷ್ಯ ಶುದ್ಧ ದ್ವಿತೀಯದಂದು 
ವೃಂದಾವನಸ್ಥರಾದರು. 

ಶ್ರೀ ಜಗನ್ನಾಥತೀರ್ಥರ ದಿವ್ಯ ಮಹಿಮೆಯನು ರಾಜಿಸುವ ಹೈಮಲಿಪಿಯಲ್ಲಿ 
ಬರೆಯಲಿ ಬೇಕು ॥ಷ। ಈ ಜಗತಿ ಸುಜನ ಸುರಭೂಜರಾಗಿಹ ಮಹಾ ರಾಜ ಶ್ರೀ 
ರಘುನಾಥತೀರ್ಥ ಕರ ಸಂಜಾತ 1॥ಅ.ಪ॥ ಉದ್ಭವಿಸಿದರು ಗಾಲವರು 
ಜಗದೊಳೆಂಬಂಶ ವೇದ್ಯವಾಯಿತು ಆಪ್ರಜನವೃಂದಕೆ ಮಧ್ದಮತ 
ತತ್ವಗಳನುದ್ಧಾರವನೆಗೈದ ದಿಗ್ಗಂತಿಗಳತಿ ಪ್ರಸಿದ್ಧ ಸ್ಥಾನದ ಪಡೆದ ॥೧॥ ಸಕಲ 
ಶಾಸ್ತ್ರಾರ್ಥ ನಿರ್ಣಯಗೈವ ಪರಸೂತ್ರನಿಕರಗಳಿಗಲವಬೋಧರ ಭಾಷ್ಯವ 
ಸುಖದಿಂದಲರಿಯಲುಪಕ್ಳತಿಗೈದ ಯತಿಕುಲ ತಿಲಕ ಭಾಷ್ಯಾದೀಪಕಾ- 
ಚಾರ್ಯರೆಂದತಿ ಖ್ಯಾತ ॥೨॥ ಸರ್ವಗುಣ ಗುಣಪೂರ್ಣ ಸರ್ವತ್ರ ವ್ಯಾಪ್ತ ಹರಿ 
ಸರ್ವಭಕ್ತ ಪ್ರಸನ್ನನೆಂದರುಹಲು ಓರ್ವ ಅಮ್ರವೃಕ್ನದಲಿ ಶ್ರೀ ನರಹರಿಯ 
ಉರ್ವನುಗ್ರಹ ಪಡೆದ ಸರ್ವತಂತ್ರ ಸ್ವತಂತ್ರ ॥೩॥ 

ಶ್ರೀ ಸುಯಮೀಂದ್ರತೀರ್ಥರು (ರಾಯರ ಮಠ) ಮಂತ್ರಾಲಯ - 
ಸುಖತೀರ್ಥಮತಾಬ್ದೀಂದುಂ ಸುಧೀಂದ್ರಸುತಸೇವಕಂ । ಸುಧಾಪರಿಮಳಾಸಕ್ತಂ 
ಸುಯಮೀಂದ್ರ ಗುರುಂ ಭಜೇ॥ 


ಪೌಷ ॥ ಶುದ್ಧ ॥ ಚತುರ್ಥೀ ॥ 
ವಿನಾಯಕ ಚತುರ್ಥೀ ಎಂದು ಕರೆಯುತ್ತಾರೆ. ಗಣೇಶನನ್ನು ಇಂದು ವಿಶೇಷವಾಗಿ 
ಪೂಜೆ ಮಾಡುವುದರಿಂದ ಎಲ್ಲಅಭೀಷ್ಟೆಗಳು ಈಡೇರುತ್ತವೆ. 
ಶ್ರೀ ಶ್ರೀನಾಥತೀರ್ಥರು (ವ್ಯಾಸರಾಜ ಮಠ)- (ಕ್ರಿ.ಶ. 1770-1780) 
ಪ್ರಾರ್ಥಿತಾಭೀಷ್ಟ ಸಂತಾನಃ ಪ್ರತ್ಯರ್ಥಿ ಮತ ಭಂಜನ: । ಶ್ರೀನಾಥತೀರ್ಥ 


ಪೌಷಮಾಸ - ಶುಕ್ಲಪಕ್ಷ 11. 


ಗುರುರಾಟ್‌ ಈಪ್ಪಿತಾರ್ಥ ಪ್ರದೋಸ್ತುನಃ ॥ ಇವರು ಪೂರ್ವಾಶ್ರಮದಲ್ಲಿಯೇ 
ಘನವಿದ್ವಾಂಸರು ಮತ್ತು ಶತಾವಧಾನಿಗಳು. ಇವರು ಭಾಷ್ಯದೀಪಿಕಾಚಾರ್ಯರ 
ಕರಕಮಲ ಸಂಜಾತರಾಗಿ ಕೇವಲ 10 ವರ್ಷಗಳ ಕಾಲ ಪೀಠವನ್ನಲಂಕರಿಸಿದ್ದರೂ 
ಅಪಾರ ಗೌರವವನ್ನು ಸಂಪಾದಿಸಿದರು. ಶ್ರೀನಾಥತೀರ್ಥರು ವಾದದಲ್ಲಿ ಬ್‌ 
ನಿಪುಣರು. ವಿಶೇಷವಾಗಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಿ ದೇಶ ದೇಶದಲ್ಲಿ 
ವಾದಿನಿಗ್ರಹ ಮಾಡಿ ಕೀರ್ತಿ ಸಂಪಾದಿಸಿದರು. ಕಾಶೀ ಕ್ಷೇತ್ರದಲ್ಲಿ ಕಾಶೀರಾಜರ 
ಅಧ್ಯಕ್ಷತೆಯಲ್ಲಿ ವಾದದಲ್ಲಿ ಜಯಗಳಿಸಿ ತಮ್ಮ ಶತಾವಧಾನ ಸಾಮರ್ಥ್ಯವನ್ನು 
ಪ್ರಕಟಿಸಿದಾಗ ಅಲ್ಲಿಯ ವಿದ್ವಾಂಸರು ಇವರ ಸಾಮಥ್ಯ ೯ವನು ಘಂಟಾಘೋಷವಾಗಿ 
ಹೊಗಳಿ, ಇವರು ಸಂಚಾರ ಮಾಡುತ್ತಿದ್ದಪ ಪಲ್ಲಕ್ಕಿಯ ಮಾಗದ ಸಿಂಹ ಲಲಾಟಕ್ಕೆ 
ಘಂಟೆಯನ್ನು ಕಟ್ಟಿ ಗೌರವಿಸಿದರಂತೆ. ky, ಅಂತ್ರ ಕಾಲದಲ್ಲಿ ತಿರುಮಕೂಡಲಿಗೆ 
ಬಂದು ತಮ್ಮಪರಮ ಗುರುಗಳಾದ ಶೇಷಚಂದ್ರಿಕಾಚಾರ್ಯರ ದಿವ್ಯ ಸನ್ನಿಧಿಯಲ್ಲಿ 
1780ರ ಪುಷ್ಯ ಶುದ್ಧ ಚತುರ್ಥಿಯಂದು ವೃಂದಾವನಸ್ಥರಾದರು. 


ಪೌಷ ॥ ಶುದ್ಧ ॥ ಪಂಚಮೀ ॥ 


ಶ್ರೀ ಲಕ್ಷ್ಮೀವಲ್ಲಭತೀರ್ಥರು (ವ್ಯಾಸರಾಜ ಮಠ)- (ಕ್ರಿ.ಶ. 
೧೬೩೨-೧೬೪೨) ಅರ್ಥ್ಯಭೀಪಿತ ಕಲ್ಪದುಃ ವಾದಿಮತ್ತೇಭ ಕೇಸರಿ । ಲಕ್ಷ್ಮೀವಲ್ಲಭ 
ಯೋಗೀಂದ್ರೋ ಭೂಯಾತ್‌ ಅಸ್ಮದಭೀಷ್ಟದಃ ॥। ಇವರು ಶ್ರೀ 
ರಾಮಚಂದ್ರತೀರ್ಥರಿಂದ ಮಹಾಸಂಸ್ಥಾನದಲ್ಲಿ ನೇಮಿಸಲ್ಪಟ್ಟರು. ವಾದಿಗಳೆಂಬ 
ಮತ್ತಗಜಗಳಿಗೆ ಇವರು ಸಿಂಹದಂತಿದ್ದರು. ಕರ್ನಾಟಕದ ಬೇಲೂರು ಪ್ರಾಂತ್ಯದಲ್ಲಿ 
ಸಂಚಾರ ಮಾಡಿ ಬಹಳವಾದ ಭೂಮಿ ಕಾಣಿಕೆಗಳನ್ನು ಸಂಪಾದಿಸಿದ್ದಾರೆ. ಇವರನ್ನು 
ಆಶ್ರಯಿಸಿದವರಿಗೆ ಕಲವೃಕ್ಷದಂತೆ ಸರ್ವ ಇಷ್ಟಪ್ರದಾಯಕರಾಗಿದ್ದರು. ಬೇಲೂರಿನ 
ವಿಷ್ಣುಸಮುದ್ರವೆಂಬ ಕೆರೆಯ ಸಮೀಪದಲ್ಲಿ 1642ರ ಪುಷ್ಯ ಶುದ್ಧಪಂಚಮಿಯಂದು 
ವೃಂದಾವನಸ್ಥರಾದರು. 
ಶ್ರೀ ಲಕ್ಷ್ಮೀವಲ್ಲಭತೀರ್ಥರ ಆರಾಧನೆ, ಬೇಲೂರು - ಅರ್ಥ್ಯಭೀಪ್ಲಿತಕಲ್ಪದ್ರು: 
ವಾದಿಮತ್ತೇಭಕೇಸರೀ I ಲಕ್ಷ್ಮೀವಲ್ಲಭಯೋಗಿಂದ್ರೋ ಭೂಯಾದಸ್ಥದಭೀಷ್ಟದ || 


-12- ಪೌಷಮಾಸ-ಮಾಘಮಾಸ 


ಪೌಷ ॥ ಶುದ್ಧ ॥ ಸಪ್ತಮೀ || 


ಇಂದು ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. 
ಸೂರ್ಯನಾರಾಯಣನ ಪ್ರೀತಿಗಾಗಿ ಬ್ರಾಹ್ಮಣ ಭೋಜವನ್ನು ಮಾಡಿಸಬೇಕು. 


ಪೌಷ ॥ ಶುದ್ಧ ॥ ಅಷ್ಟಮೀ || 


ಈ ದಿನ ಬುಧವಾರ ಇದ್ದರೆ ಸ್ನಾನ, ಜಪ, ಹೋಮ, ತರ್ಪಣ, ಬ್ರಾಹ್ಮಣ 
ಭೋಜನ ಇವುಗಳಿಂದ ವಿಶೇಷ ಫಲವು ದೊರಕುತ್ತದೆ. ಭರಣೀ ನಕತ್ರದ 
ಯೋಗವಿದ್ದರೆ ಮತ್ತಷ್ಟು ಶ್ರೇಷ್ಠವಾದ ಪರ್ವಕಾಲವಾಗುತ್ತದೆ. ರೋಹಿಣೀ ನಕ್ಷತ್ರ, 
ಆರ್ದ್ರಾನಕೃತ್ರವಿದ್ದರೂ ಕೂಡ ವಿಶೇಷ ಪರ್ವಕಾಲ ಎನಿಸುತ್ತದೆ. 


ಪೌಷ ॥ ಶುದ್ಧ ॥ ದಶಮೀ ॥ 


ವಿಶ್ವೇದೇವತೆಗಳನ್ನು ಇಂದು ಪೂಜಿಸಬೇಕು. ಕ್ರತು, ದಕ್ಷ, ವಸು, ಸತ್ಯ, ಕಾಲ, 
ಕಾಮ, ಮುನಿ, ಗುರು, ವಿಪ್ರ, ರಾಮ ಎಂಬ ಹತ್ತು ವಿಶ್ವೇದೇವತೆಗಳನ್ನು ಒಟ್ಟಿಗೆ 
ಪೂಜಿಸಬೇಕಾದ ವರ್ಷದ ಪರ್ವಕಾಲವೆಂದರೆ ಪೌಷ ಮಾಸದ ಶುಕ್ಲ ಪಕ್ಷದ 
ದಶಮಿಯೇ ಆಗಿದೆ. ದರ್ಭೆಗಳಲ್ಲಿಆವಾಹನೆ ಮಾಡಿ ಪೂಜಿಸಿ ಬ್ರಾಹ್ಮಣರಿಗೆ ದಕ್ಷಿಣೆ 
ಮೊದಲಾದವುಗಳನ್ನು ನೀಡಿ ಸತ್ಕರಿಸಬೇಕು. 


ಶ್ರೀ ಗುಣಸಾರನಿಧಿತೀರ್ಥರು (ಶ್ರೀಪಾದರಾಜ ಮಠ) ಮುಳಬಾಗಿಲು- 
ಗುಣರತ್ನಾಕರಂ ಪೂರ್ಣಗುಣನಿಧ್ಯರ್ಣವೋದಿತಂ । 
ಗುಣಸಾರಾಖ್ಯಯೋಗೀಂದ್ರ ಸೇವೇಹಂ ಜ್ಞಾನಸಿದ್ದಯೇ ॥ 


ಪೌಷ ॥ ಶುದ್ಧ ॥ ಏಕಾದಶೀ ॥ 


ಯುಧಿಷ್ಠಿರ ಉವಾಚ - ಕಥಿತಾ ವೈ ತ್ವಯಾ ಕೃಷ್ಣ ಸಫಲೈಕಾದಶೀ 
ಶುಭಾ । ಕಥಯಸ್ವ ಪ್ರಸಾದೇನ ಶುಕ್ಸಪಕ್ಚಸ್ಯ ಯಾ ಭವೇತ್‌ ॥೧॥ ಯುಧಿಷ್ಠಿರನು 
ಹೇಳಿದನು - ಎಲೈ ಕೃಷ್ಣನೇ ! ನೀನು ಪುಷ್ಯ ಕೃಷ್ಣ ಪಕ್ಷದ ಸಫಲಾ ಏಕಾದಶಿಯ 
ವಿಷಯವನ್ನು ಹೇಳಿದೆ. ಶುಕ್ಲಪಕ್ಚದ ಏಕಾದಶಿಯ ವಿಷಯವೇನು 9 ಅದನ್ನು ತಿಳಿಸು. 
ಕಿನ್ನಾಮಕೋ ವಿಧಿಸ್ತಸ್ಯಾಃಕೋ ದೇವಸ್ತತ್ರ ಪೂಜ್ಯತೇ। ಕಸ್ಟೈ ತುಷ್ಟೋ ಹೃಷೀಕೇಶಃ 


ಪೌಷಮಾಸ - ಶುಕ್ಲಪಕ್ಷ -13- 


ತ್ವಮೇವ ಪುರುಷೋತ್ತಮ ॥೨॥ ಆ ಪುಷ್ಕಶುದ್ಧ ಏಕಾದಶಿಯ ಹೆಸರೇನು? ಅದರ 
ನಿಯಮವೇನು? ಆ ದಿನ ಯಾವ ದೇವರನ್ನು ಪೂಜಿಸಬೇಕು? ವಿಷ್ಣುವು ಆಗ 
ಯಾರಿಗೆ ಪ್ರಸನ್ನವಾಗಿ ವರವನ್ನು ಕೊಟ್ಟಿರುವನು? ಇದೆಲ್ಲನ್ನೂ ನೀನು ಹೇಳು. 
ಶ್ರೀಕೃಷ್ಣ ಉವಾಚ - ಶ್ರುಣು ರಾಜನ್‌ ಪ್ರವಕ್ಷ್ಯಾಮಿ ಶುಕ್ಲಾ ಪೌಷಸ್ಯ ಯಾ 
ಭವೇತ್‌ | ಕಥಯಾಮಿ ಮಹಾರಾಜ ಲೋಕಾನಾಂ ಹಿತಕಾಮ್ಯಯಾ ॥೩॥ 
ಶ್ರೀಕೃಷ್ಣನು ಹೇಳಿದನು - ಎಲೈ ರಾಜನೇ! ಪುಷ್ಯ ಶುದ್ಧ ಏಕಾದಶಿಯ ವಿಷಯನ್ನು 
ಜನಗಳಿಗೆ ಒಳ್ಳೆಯದಾಗಬೇಕೆಂಬ ಇಚ್ಛೆಯಿಂದ ಹೇಳುತ್ತೇನೆ. ಕೇಳು. ಪೂರ್ಚೇಣ 
ವಿಧಿನಾ ರಾಜನ್‌ ಕರ್ತವೈಷಾ ಪ್ರಯತ್ನತಃ । ಪುತ್ರದಾ ನಾಮ ನಾಮ್ನಾಸೌ 
ಸರ್ವಪಾಪಹರಾ ಪರಾ ॥೪॥ ಈ ಏಕಾದಶಿಯನ್ನು , ಹಿಂದಿನ ವಿಧಿಯಂತೆಯೇ 
ಮಾಡಬೇಕು. ಇದರ ಹೆಸರು “ಪುತ್ರದಾ'' ಏಕಾದಶಿಯೆಂದು. ಸರ್ವಪಾಪಗಳನ್ನೂ 
ನಾಶ ಮಾಡುತ್ತದೆ. ನಾರಾಯಣೋರಧಿದೇವೋತಸ್ಯ್ಕಾಃ ಕಾಮದಸ್ನಿದ್ದಿ- 
ದಾಯಕಃ । ನಾತಃ ಪರತರಾ ಕಿಂಚಿತ್ರೈಲೋಕ್ಯೇ ಸಚರಾಚರೇ ॥೫॥ ಇದಕ್ಕೆ 
ನಾರಾಯಣನೇ ಅಧಿದೇವತೆಯು ಇಷ್ಟಾರ್ಥಗಳನ್ನೂ ಸಿದ್ಧಿಯನ್ನೂ ಕೊಡುತ್ತಾನೆ. 
ಈ ಚರಾಚರಾತ್ಮಕವಾದ ಮೂರು ಲೋಕದಲ್ಲಿಯೂ ಇದರಂತಿರುವ ವ್ರತವು 
ಮತ್ತೊಂದಿಲ್ಲ. ವಿದ್ಯಾವಂತಂ ಯಶಸ್ವಂತಂ ಕರೋತಿ ಚ ನರಂ ಹರಿಃ । ಶ್ರುಣು 
ರಾಜನ್ಮವಕ್ಟಾ ಮಿ ಕಥಾಂ ಪಾಪಹರಾಂ ಪರಾಂ ॥೬॥ ಈ ಏಕಾದಶಿಯನ್ನು 
ಮಾಡಿದರೆ ಹರಿಯು ಅವನನ್ನು ವಿದ್ಯಾವಂತನನ್ನಾಗಿಯೂ ಯಶೋವಂತ- 
ನನ್ನಾಗಿಯೂ ಮಾಡುತ್ತಾನೆ. ಇದರ ವಿಷಯದಲ್ಲಿ ಪಾಪಹಾರಕವಾದ ಕಥೆಯನ್ನು 
ಹೇಳುತ್ತೇನೆ. ಕೇಳು. ಭದ್ರಾವತ್ಯಾಂ ಪುರಾ ಹ್ಯಾಸೀತ್ಸುರ್ಯಾಂ ರಾಜಾ 
ಸುಕೇತುಮಾನ್‌। ತಸ್ಯ ರಾಜ್ನಸ್ತಹೋ ರಾಜ್ಞಿ ಚಂಪಕಾ ನಾಮ ವರ್ತತೇ ॥೭1॥ 
ಪೂರ್ವದಲ್ಲಿ ಭದ್ರಾವತಿಯೆಂಬ ಊರಿನಲ್ಲಿಸುಕೇತುಮಂತನೆಂಬ ಒಬ್ಬರಾಜನಿದ್ದನು. 
ಅವನಿಗೆ ಚಂಪಕಾ ಎಂಬುವಳೊಬ್ಬಳು ಹೆಂಡತಿಯಿದ್ದಳು. ಪುತ್ರಹೀನೇನ ರಾಜ್ಞಾ 
ಚ ಕಾಲೋ ನೀತೋ ಮನೋಠಥೈಃ 1 ನೈವಾತ್ಮಜಂ ನೃಪೋ ಲೇಭೇ 
ವಂಶಕರ್ತಾರಮೇವ ಚ॥೮॥ ಆ ರಾಜನಿಗೆ ಮಕ್ಕಳಿರಲಿಲ್ಲ. ಮಕ್ಕಳು ಆಗುತ್ತದೆಂಬ 
ಆಸೆಯಿಂದಲೇ ಕಾಲವನ್ನು ಕಳೆಯುತ್ತಿ: ದ್ದನು. ಈ ರೀತಿಯಿರಲು ವಂಶಕರ್ತನಾದ 
ಮಗನು ಆಗಲೇ ಇಲ್ಲ. ತೇನೈವ ರಾಜ್ಞಾಧರ್ಮೇಣ ಚಿಂತಿತಂ ಬಹುಕಾಲತಃ । 


-14- ಪೌಷಮಾಸ- ಮಾಘಮಾಸ 


ಕಿಂ ಕರೋಮಿ ಕ್ವ ಗಚ್ಛಾಮಿ ಸುತಪ್ರಾಪ್ತೀಃ ಕಥಂ ಭವೇತ್‌ ॥೯॥॥ ಆ ರಾಜನು 
ಬಹುಕಾಲದ ಮೇಲೆ ಏನು ಮಾಡಲಿ? ಎಲ್ಲಿ ಹೋಗಲಿ? ಮಗನು ಹೇಗೆ 
ಲಭಿಸುವನು? ಎಂದು ಚಿಂತೆಗೊಳಗಾದನು. ನ ರಾಷ್ಟ್ರೇನ ಪುರೇ ಸೌಖ್ಯಂ ಲೇಭೇ 
ರಾಜಾ ಸುಕೇತುಮಾನ್‌ । ಸಾಧ್ವ್ಯಾ ಸ್ವಕಾಂತಯಾ ಸಾರ್ಧಂ ಪ್ರತ್ಯಹಂ 
ದುಖತೋತಭವತ್‌ ॥೧೦॥ ಪಟ್ಟಣದಲ್ಲಿಯಾಗಲಿ, ರಾಜ್ಯದಲ್ಲಿಯಾಗಲೀ ಅವನಿಗೆ 
ಸುಖವು ತೋರಲಿಲ್ಲ. ಈ ರೀತಿಯಾಗಿ ತನ್ನ ಹೆಂಡತಿಯೊಡನೆ ನಿತ್ಯವೂ 
ದುಃಖಿಸುತ್ತಿ ದ್ದನು. ತಾವುಭೌ ದಂಪತೀ ನಿತ್ಯಂ ಚಿಂತಾಶೋಕಪರಾಯಣ್‌ । 
ಪಿತರೋಸ್ಯ ಜಲಂ ದತ್ತಂ ಕವೋಷ್ಟಮುಪಭುಂಜತೇ ॥೧೧॥ ಈ ರೀತಿಯಾಗಿ ಆ 
ದಂಪತಿಗಳು ಚಿಂತೆಯಿಂದ ದುಖಿಸುತ್ತಿರಲು ಅವನ ಪಿತೃಗಳು ಕಣ್ಣೀರಿನಿಂದ ಕೂಡಿದ 
ಉಗುರು ಬೆಚ್ಚಗಿರುವ ತರ್ಪಣವನ್ನು ಕುಡಿಯುತ್ತಿದ್ದರು. ರಾಜ್ನಃ ಪಶ್ಚಾನ್ನಪಶ್ಯಾಮೋ 
ಯೋಶಕಸ್ಥಾಕಂ ತರ್ಪಯಿಷ್ಯತಿ। ಇತ್ಯೇವಂ ಸ್ಥರತಸ್ವಸ್ಯ ದುಃಖತಾಃ ಪಿತರೋ5 ಭವನ್‌ 
॥೧೨॥ ಆ ರಾಜನ ಅನಂತರದಲ್ಲಿ ನಮಗೆ ತರ್ಪಣವನ್ನು ಕೊಡತಕ್ಕವರನ್ನು 
ಕಾಣೆವಲ್ಲಾ| ಎಂದು ಅವನ ಪಿತೃಗಳು ಯೋಚಿಸುತ್ತಾ ದುಃಖಿತರಾಗಿದ್ದರು. ನ 
ಬಾಂಧವಾ ನ ಮಿತ್ರಾಣಿ ನಾಮಾತ್ಯಸುಹೃದಸ್ತಥಾ | ರೋಚಯಂತ್ಯಸ್ಯ ಭೂಪಸ್ಯ 
ನ ಗಜಾಶ್ಚಪದಾತಯಃ ॥೧೩॥ ಬಂಧುಗಳು, ಮಿತ್ರರು, ಮಂತ್ರಿಗಳು, ಸ್ನೇಹಿತರು, 
ಆನೆಗಳು, ಕುದುರೆಗಳು, ಒಂದೂ ಕೂಡ ಆ ರಾಜನಿಗೆ ಬೇಕಾಗಲೇ ಇಲ್ಲ. ನೈರಾಶ್ಯಂ 
ಭೂಪತೇಸ್ತಸ್ಕ ನಿತ್ಯಂ ಮನಸಿ ವರ್ತತೇ । ನರಸ್ಯ ಪುತ್ರಹೀನಸ್ಯ ನಾಸ್ತಿ ವೈ ಜನ್ಮನಃ 
ಫಲಂ ॥೧೪॥ ಮಗನಿಲ್ಲದಿರುವ ಆ ರಾಜನಿಗೆ ದಿನವೂ ಮನಸಿನಲ್ಲಿ ನಿರಾಶೆಯು, 
ಉಂಟಾಗುತ್ತಿದ್ದಿತು. ಮಗನಿಲ್ಲದಿರುವ ಮನುಷ್ಯನ ಜನ್ಮವು ಸಾರ್ಥಕವಿಲ್ಲವಷ್ಟೆ ! 
ಅಪುತ್ರಸ್ಯ ಗೃಹಂ ಶೂನ್ಯಂ ಹೃದಯಂ ದುಃಖಿತಂ ಸದಾ। ಪಿತೃದೇವಮನುಷ್ಯಾಣಾಂ 
ನಾನ್ಫಣತ್ಪಂ ಸುತಂ ವಿನಾ ॥೧೫॥ ಮಕ್ಕಳಿಲ್ಲದಿರುವವನ ಮನೆಯು ಹಾಳು. ಹೃದಯವು 
ಯಾವಾಗಲೂ ದುಃಖಗೊಂಡಿದುತ್ತದೆ. ಪಿತ್ಯಗಳು, ದೇವತೆಗಳು, ಮನುಷ್ಯರು ಇವರ 
ಯಣವು ಮಗನಿಲ್ಲದಿದ್ದೆರೆ ತೀರುವುದಿಲ್ಲ. ತಸ್ಮಾತ'ರ್ವಪ್ರ ಯತ್ನೇನ 
ಸುತಮುತ್ತಾದಯೇನ್ನರಃ। ಇಹಲೋಕೇ ಯಶಸ್ತೇಷಾಂ ಪರಲೋಕೇ ಶುಭಾ ಗತಿಃ 
1೧೬ ಆದುದರಿಂದ ಸಮಸ್ತವಾದ ಪ್ರಯತ್ನಗಳಿಂದಲೂ ಮಗನನ್ನು ಹೊಂದಬೇಕು. 
ಹಾಗೆ ಹುಟ್ಟಿದರೆ ತಂದೆಗೆ ಇಹಲೋಕದಲ್ಲಿ ಯಶಸ್ಸೂ, ಪರಲೋಕದಲ್ಲಿ ಒಳ್ಳೆಯ 


ಪೌಷಮಾಸ - ಶುಕ್ಷಪ -15- 


ಣು 


ಗತಿಯೂ ಬರುತ್ತವೆ. ಯೇಷಾಂತು ಪುಣ್ಯಕರ್ತೃ್ಯಣಾಂ ಪುತ್ರಜನ್ಮ ಗೃಹೇ ಭವೇತ್‌। 
ಆಯುರಾರೋಗ್ಯಸಂಪತ್ತಿಸ್ತೇಷಾಂ ಗೃಹೇ ಪ್ರವರ್ತತೇ ॥೧೭॥ ಯಾವ 
ಪುಣ್ಯವಂತರು ಪುತ್ರರನ್ನು ಪಡೆಯುತ್ತಾರೆಯೋ ಆಯಸ್ಸು, ಆರೋಗ್ಯ , ಸಂಪತ್ತುಗಳು 
ಅವರ ಮನೆಯಲ್ಲಿ ಉಂಟಾಗುತ್ತವೆ. ಪುತ್ರಜನ್ಮ ಗೃಹೇ ಯೇಷಾಂ ಲೋಕಾನಾಂ 
ಪುಣ್ಯಕರ್ಮಣಾಂ। ಪುಣ್ಯಂವಿನಾನಚ ಪ್ರಾಪ್ತಿರ್ವಿಷ್ಣುಭಕ್ತಿಂ ವಿನಾ ನೃಪ ॥೧೮॥ 
ಯಾರ ಮನೆಯಲ್ಲಿ ಪುತ್ರರಿರುವರೋ ಅವರಿಗೆ ಪುಣ್ಯಲೋಕಗಳುಂಟು. 
ಪುಣ್ಯವಿಲ್ಲದಿದ್ದರೆ ಮಕ್ಕಳಾಗುವುದಿಲ್ಲ. ವಿಷ್ಣು ಭಕ್ತಿಯಿಲ್ಲದಿದ್ದರೆ ಆ 
ಪುಣ್ಯವುಂಟಾಗುವುದಿಲ್ಲ. ಪುತ್ರಾಶ್ಚಸಂಪದೋ ವಾಪಿ ನಿಶ್ಚಯಾ ಇತಿ ಮೇ ಮತಿಃ 
ಏವಂ ಚಿಂತಯಮಾನೋತಸೌ ನ ಶರ್ಮ ಲಭತೇ ನೃಪಃ ॥೧೯॥ ಪುತ್ರರೂ, 
ಸಂಪತ್ತೂ ಆ ವಿಷ್ಣುಭಕ್ತಿಯಿಂದಲೇ ಉಂಟಾಗಬೇಕು. ಈ ರೀತಿಯಾಗಿ 
ಯೋಚಿಸುತ್ತಾ ಅವನು ಸುಖವನ್ನೇ ಹೊಂದಲಿಲ್ಲ. ಪ್ರತ್ಯೂಷೇ ಚಿಂತಯೇದ್ರಾಜಾ 
ನಿಶೇಥೇ ಚಿಂತಯೇತ್ತಥಾ । ಸ್ವಯಮಾತ್ಮವಿನಾಂಶಂ ಚ ಚಿಂತಯಾಮಾಸ 
ಕೇತುಮಾನ್‌ ॥೨೦॥ ಅದೇ ರೀತಿಯಾಗಿ ಬೆಳಗ್ಗೆ ರಾತ್ರಿಯೆಲ್ಲವೂ ಆ ರಾಜನು 
ಚಿಂತಿಸುತ್ತ ಇದ್ದನು. ಆತ್ಮಘಾತೇ ದುರ್ಗತಿಂ ಚ ಚಿಂತಯಿತ್ವಾ ತದಾ ನೃರ್ಪಃ । 
ದೃಷ್ಟ್ವಾತ್ಮದೇಹಂ ಪತಿತಮಪುತ್ರತ್ಚಂ ತಥೈವ ಚ ॥೨೧॥ ಕೊನೆಗೆ ತಾನು 
ಪ್ರಾಣಬಿಡುವುದೆಂದು ಯೋಚಿಸಿ ಅದರಿಂದ ನರಕ ಪ್ರಾಪ್ತಿಯೆಂಬುದನ್ನು ತಿಳಿದು 
ತಾನು ಮುದುಕನಾಗುತ್ತಿರುವುದೂ ತನಗೆ ಮಕ್ಕಳಿಲ್ಲದಿರುವುದೂ ಮನಸ್ಸಿನಲ್ಲಿ 
ಚಿಂತೆಯನ್ನು ತಂದೊಡ್ಡುತ್ತಿ! ದ್ದುವು. ಪುನರ್ವಿಚಾರ್ಯಾತ್ಮಾಬುದ್ಧಾ $ ಆತ್ಮನೋ 
ಹಿತಕಾರಣಂ । ಅಶ್ವಾರೂಢಸ್ತತೋ ರಾಜಾ ಜಗಾಮ ಗಹನಂ ವನಂ ॥೨೨॥ 
ಅನಂತರ ತನ್ನ ಬುದ್ಧಿವಂತಿಕೆಯಿಂದ ತನಗೆ ಒಳ್ಳೆಯದಾಗುವಿಕೆಯನ್ನು 
ಯೋಚಿಸಿಕೊಂಡು ಕುದುರೆಯನ್ನು ಹತ್ತಿ ಒಂದು ದಟ್ಟವಾದ ಕಾಡಿಗೆ ಹೋದನು. 
ಪುರೋಹಿತಾದಯಸರ್ದೇ ನ ಜಾನಂತಿ ಗತಂ ನೃಪಂ | ಗಂಭೀರೇ ವಿಪಿನೇ ರಾಜಾ 
ಮೃಗಪಕ್ಷಿನಿಷೇವಿತೇ ॥1೨೩। ವಿಚಚಾರ ತದಾ ರಾಜಾ ವನವೃಕ್ಷಾನ್‌ 
ವಿಲೋಕಯನ್‌ । ಮಹಾನಶ್ಚತ್ಥ ಬಿಲ್ಪಾಂಶ್ಚ ಖರ್ಜೂರಾನ್‌ ಪನಸಾನ್‌ ತಥಾ 
॥೨೪॥ ಬಕುಳಾನ್ನಪ್ಪ ಪರ್ಣಾಂಶ್ಚ ತಿಂದುಕಾಂಸ್ಟಿಲಕಾನಪಿ | ಶಾಲಾಂ ಸ್ತಾಲಾಂ 
ಸ್ತಮಾಲಾಂಶ್ಚ ದದರ್ಶ ಸರಲಾನ್ನ ಹಃ ॥೨೫1॥ ಪುರೋಹಿತರೇ ಮುಂತಾಗಿ 


-16- ಪೌಷಮಾಸ-ಮಾಘಮಾಸ 


ಮಂತ್ರಿಗಳಿಗೂ ಕೂಡ ಆ ರಾಜನು ಹೋದುದು ತಿಳಿಯಲಿಲ್ಲ. ಹೀಗೆ ಕಾಡಿಗೆ 
ಹೋಗಿ ರಾಜನು ಗಾಢವಾದ ಅರಣ್ಯದಲ್ಲಿಮೃಗಪಕ್ಷಿಗಳನ್ನೂ ಕಾಡಿನ ಮರಗಳನ್ನೂ 
ನೋಡುತ್ತಾ ಸಂಚರಿಸುತ್ತಾ ಇದ್ದನು. ಆಲ, ಅರಳಿ, ಬಿಲ್ಪಪತ್ರೇ ಮರ, ಖರ್ಜೂರ, 
ಹಲಸು, ಪಗಡೆ, ಏಳೆಲೇ ಬಾಳೆ, ತೂಪದ ಮರ, ತಿಲಕ, ಮತ್ತಿ, ತಾಳೆ, 
ಹೊಂಗೆ, ಸರಳುಕಗಳನ್ನೂ ನೋಡಿದನು. ಇಂಗುದೀಕಕುಂಭಾಶ್ಮೈವ 
ಶ್ಲೇಷ್ಠಾತಬದರಾಂಸ್ತಥಾ । ತಲ್ಲಕಾನ್ಕರಮರ್ದಾಂಶ್ಚಪಾಟಲಾನ್ಪದರಾನಪಿ ॥೨೬॥ 
ಅಶೋಕಾಂಶ್ಚ ಪಲಾಶಾಂಶ್ಚ ಶೃಗಾಲಾನ್‌ ಶಶಕಾನಪಿ | ವನಮಾರ್ಜಾರ 
ಮಹಿಷಾನ್‌ ಶಲ್ಲಕಾಂಶ್ಚಮರಾನಪಿ ॥೨೭॥ ದದರ್ಶ ಭುಜಗಾನ್‌ ರಾಜಾ 
ವಲ್ಲೀಕಾದರ್ಧನಿಸ್ಪೃತಾನ್‌ । ತಥಾ ವನಗಜಾನ್ಸತ್ತಾನ್‌ ಕಲಭೈೆಸ್ಥ ಸಂಗತಾನ್‌ 
॥೨೮॥ ಯೂಥಪಾಂಶ್ಚ ಚತುರ್ದಂತಾನ್‌ ಕರಿಣೇಯೂಥಮಧ್ಯಗಾನ್‌ । 

ತಾನ್ಪೃಷ್ಟ್ವಾಚಿಂತಯಾಮಾಸ ಆತ್ಮನಸ್ನಗಜಾನ್ಸಪಃ॥1೨೯1 ಇಂಗಳ, ಕೆಂಪುಮತ್ತಿ, 
ಚೊಳ್ಳೆ, ಯುಗಚೀ, ಶಲ್ಲಕ, ಕರಮರ್ದ, ಪಾದರಿ, ಹಿಪ್ಪೆ, ಎಗುಚಿ, ಅಶೋಕ, 
ಮುತ್ತುಗ ಮುಂತಾದ ಮರಗಳನ್ನೂ, ನರಿ, ಮೊಲ, ಕಾಡುಬೆಕ್ಕು, ಕಾಡೆಮ್ಮೆ, 
ಮುಳ್ಳುಹಂದಿ, ಚಮರಿಮೃಗ, ಹುತ್ತದಿಂದ ಅರ್ಧಹೊರಗೆ ಬಂದಿರುವ ಹಾವುಗಳು 
ಮುಂತಾದ ಪ್ರಾಣಿಗಳು ಇವೆಲ್ಲವನ್ನೂ ನೋಡುತ್ತ ಹೊರಟನು. ಅದೇ ರೀತಿಯಲ್ಲಿ 
ಮದಿಸಿದ ಕಾಡಾನೆಗಳನ್ನೂ ಕಲಭ (ಹೆಣ್ಣಾನೆ)ಗಳೊಡನೆ ಸೇರಿರುವ ಗಂಡಾನೆಗಳನ್ನೂ, 
ಗುಂಪನ್ನು ಕಾಪಾಡುತ್ತಿರುವ ದೊಡ್ಡಸಲಗಗಳನ್ನೂ, ಅವು ಹೆಣ್ಣಾನೆಗಳ ಮಧ್ಯದಲ್ಲಿ 
ಸಂಚರಿಸುತ್ತಿರುವುದನ್ನೂ, ಒಂಟಿಯಾಗಿರುವ ಆನೆಗಳನ್ನೂ ನೋಡಿ 
ದುಃಖಪಡುತ್ತಿದ್ದನು. ತೇಷಾಂ ಸ ವಿಚರನ್ನದ್ಯೇ ರಾಜಾ ಶೋಭಾಮವಾಪ ಹ । 

ಮಹದಾಶ್ಚರ್ಯಸಂಯುಕ್ತಂ ದದರ್ಶ ವಿಷಿನಂ ನೃಪಃ ॥೩೦॥ ಅವುಗಳ ನಡುವೆ ಈ 
ರಾಜನೂ ಓಡಾಡುತ್ತ ಶೋಭಿಸುತ್ತಿದ್ದನು. ಈ ರೀತಿಯಾಗಿ ಬಹು ಆಶ್ಚರ್ಯವಾದ 
ಆ ಕಾಡನ್ನು ನೋಡಿದನು. ಪಥಿ ಶೃಣ್ವನಿವರುತಾಮುಲೂಕವಿರುತಂ ತಥಾ । 

ತಾಂಸ್ತಾನೃಕ್ಚಮೃಗಾನ್ಪಶ್ಶನ್‌ ಬಭ್ರಾಮ ವನಮಧ್ಭತಃ ॥॥೩೧॥ ದಾರಿಯಲ್ಲಿ ನರಿಗಳ 
ಕೂಗನ್ನೂ, ಗೂಬೆಗಳ ಶಬ್ದವನ್ನೂ ಕೇಳುತ್ತ ಆಯಾ ವ್ಯಕ್ಷಗಳನ್ನೂ, ಕರಡಿಗಳನ್ನೂ, 

ನೋಡುತ್ತ ವನದ ಮಧ್ಯದಲ್ಲಿ ಸುತ್ತುತ್ತಿದ್ದವು. ಏವಂ ದದರ್ಶ ಗಹನಂ ನೃಪೋ 

ಮಧ್ಯಗತೇ ರವೌ। ಕ್ದುತ್ತಡ್ಭ್ಯಾಂ ಪೀಡಿತೋ ರಾಜಾ ಇತಶ್ವೇತಶ್ಚಧಾವತಿ ॥॥೩೨॥ 


ಪೌಷಮಾಸ - ಶುಕ್ಷಪ -17- 


ಇ 


ರಾಜನು ಈ ರೀತಿಯಾಗಿ ಕಾಡನ್ನು ನೋಡುತ್ತ ಮಧ್ಯಾಹ್ನ ಸಮಯವಾಗಲು ಹಸಿವು 
ಬಾಯಾರಿಕೆಗಳಿಂದ ಕೂಡಿ ಇಲ್ಲಿಂದಲ್ಲಿಗೆ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ದನು. 
ನೃಪತಿಶ್ಚಿಂತಯಾಮಾಸ ಸಂಶುಷ್ಠಗಳಕಂದರಃ । ಮಯಾ ತು ಕಿಂ ಕೃತಂ ಕರ್ಮ 
ಪ್ರಾಪ್ತಂ ದುಃಖಂ ಯದೀದೃಶಂ ॥೩೩॥ ಆ ರಾಜನ ಗಂಟಲು ಬಾಯಿ 
ಒಣಗಿಹೋಗಲು ಈ ರೀತಿಯಾಗಿ ಕಷ್ಟವನ್ನು ಹೊಂದಲು, ನಾನು ಯಾವ ಪಾಪವನ್ನು 
ಮಾಡಿದ್ದೆನು? ಮಯಾ ವೈ ತೋಷಿತಾ ದೇವಾ ಯಜ್ಞೈಃ ಪೂಜಾಭಿರೇವ ಚ । 
ತಥೈವ ಬ್ರಾಹ್ಮಣಾ ದಾನೈಸ್ತೋಷಿತಾ ಮಿಷ್ಟಭೋಜನೈಃ॥೩೪॥ ನಾನು ದೇವತೆಗಳನ್ನು 
ಯಜ್ಞಗಳಿಂದಲೂ, ಪೂಜೆಗಳಿಂದಲೂ, ತೃಪ್ತಿಪಡಿಸಿದ್ದೇನೆ. ಅದೇ ರೀತಿಯಾಗಿ 
ಬ್ರಾಹ್ಮಣರನ್ನು ಭೋಜನದಾನಗಳಿಂದ ತೃಪ್ತಿಪಡಿಸಿದ್ದೇನೆ. ಪ್ರಜಾಶ್ಚೈವ ಸದಾ ಕಾಲಂ 
ಪುತ್ರವತ್ನಾಲಿತಾ ಭೃಶಂ । ಕಸ್ನಾದ್ದುಃಖಂ ಮಯಾ ಪ್ರಾಪ್ರಮೀದೃಶಂ ದಾರುಣಂ 
ಮಹತ್‌ ॥೩೫॥ ಪ್ರಜೆಗಳನ್ನು ಯಾವಾಗಲೂ ಮಕ್ಕಳಂತೆ ಕಾಪಾಡಿದ್ದೇನೆ. ಹೀಗಿದ್ದರೂ 
ಇಂತಹ ಮಹಾ ಕಷ್ಟವು ಬರಲು ಕಾರಣವೇನು ಇ ಇತಿ ಚಿಂತಾಪರೋ ರಾಜಾ 
ಜಗಾಮೈವಾಗ್ರತೋ ವನಂ । ಸುಕೃತಸ್ಯ ಪ್ರಭಾವೇನ ಸರೋ ದೃಷ್ಟಮನುತ್ತಮಂ 
11೩೬ ರಾಜನು ಹೀಗೆ ಯೋಚಿಸುತ್ತ ಮುಂದೆ ಹೋಗುತ್ತಿರಲು ಅವನ ಪುಣ್ಯ 
ಪ್ರಭಾವದಿಂದಲೇ ಒಂದು ಉತ್ತಮವಾದ ಸರೋವರವನ್ನು ಕಂಡನು. 
ಮೀನಸಂಸ್ಟೃಶ್ಯಮಾನಂ ಚ ಪದ್ಮೈಶ್ಚ ಪರಿಶೋಭಿತಂ 1 ಕಾರಂಡೈಶೃಕ್ರವಾಕೈಶ್ಚ 
ರಾಜಹಂಸೈೆಶ್ಚ ಶೋಭಿತಂ 1೩೭! ಮಕರೈರ್ಬದುಭಿರ್ಮತ್ತೆ ರನ ರ್ಜಲ- 
ಚರೈರ್ಯುತಂ । ಸಮೀಪೇ ಸರಸಸ್ತಸ್ಯ ಮುನೀನಾಮಾಶ್ರಮಾನ್ನಹೂನ್‌ ॥೩೮॥ 
ದದರ್ಶ ರಾಜಾ ಲಕ್ಷ್ಮೀವಾನ್‌ ಶಕುನೈತ್ಯುಭಶಂಸಿಭಿಃ। ಸವ್ಯಾತ್ತರತರಂ ನೇತ್ರಮಥ 
ಸವ್ಯಃ ತಥಾ ಕರಃ ॥೩೯॥ ಪ್ರಾಸ್ಥುರನ್ನೃಪತೇಸ್ತಸ್ಯ ಕಥಯನ್‌ ಶೋಭನಂ ಫಲಂ! 
ತಸ್ಯ ತೀರೇ ಮುನೀನ್ಹಷ್ಟ್ವಾಕುರ್ವಾಣಾನ್ಸೈಗಮಂ ಜಪಂ॥೪೦॥ ಹರ್ಷೇಣ ಮಹತಾ 
ವಿಷ್ಟೋ ಬಭೂವ ನೃಪಸತ್ತಮಃ | ಅವತೀರ್ಯ ಹಯಾತ್ರಸ್ಥಾನ್ಮುನೀನಾಮಗ್ರತಃ 
ಸ್ಥಿತಃ ॥೪೧॥। ಅದರಲ್ಲಿ ಬಹುವಾಗಿ ಮೀನುಗಳಿದ್ದವು. ಪದ್ಮಗಳಿಂದ ಪ್ರಕಾಶಿಸುತ್ತಿದ್ದಿತು. 
ಚಕ್ರವಾಕಗಳಿಂದಲೂ, ಹಂಸಗಳಿಂದಲೂ ಬಣ್ಣ ಬಣ್ಣವಾದ ನೀರು ಹಕ್ಕಿಗಳಿಂದಲೂ 
ಕೂಡಿದ್ದಿತು. ಬಹುವಾಗಿ ಮೊಸಳೆಗಳು ಸಣ್ಣಸಣ್ಣಮೀನುಗಳೂ ಇನ್ನು ಅನೇಕವಾದ 
ನೀರು ಪ್ರಾಣಿಗಳೂ ಇದ್ದುವು. ಆ ಸರೋವರದ ಬಳಿಯಲ್ಲಿ ಯಷಿಗಳ ಆಶ್ರಮಗಳು 


-18- ಪೌಷಮಾಸ-ಮಾಘಮಾಸ 


ಬಹುವಾಗಿದ್ದವು. ಮತ್ತು ಅಲ್ಲಿಗೆ ಹೋಗುತ್ತಿರಲು ಶುಭ ಶಕುನಗಳು ಬಹುವಾಗಿ 
ಆದುವು. ಬಲಗಣ್ಣೂ, ಬಲಭುಜವೂ ಬಹು ಸಾರಿ ಹಾರಿದುವು. ಅವು ಇವನಿಗೆ 
ಒಳ್ಳೆಯ ಫಲಗಳನ್ನೇ ಸೂಚಿಸುತ್ತಿದ್ದುವು. ಆ ಸರೋವರದ ದಡದಲ್ಲಿವೇದೋಕ್ತವಾದ 
ಜಪಗಳನ್ನು ಮಾಡುತ್ತಿರುವ ಯಷಿಗಳನ್ನು ಕಂಡನು. ಒಡನೆಯೇ ಕುದುರೆಯಿಂದ 
ಇಳಿದು ಆ ಯಪಿಗಳಿದ್ದಲ್ಲಿಗೆ ಹೋದನು. ಪೃಥಕ್‌ ಪೃಥಕ್‌ ವವಂದೇಸ್‌ 
ಮುನೀಂಸ್ತಾನ್‌ ಶಂಸಿತವ್ರತಾನ್‌ । ಕೃತಾಂಜಲಿಪುಟೋ ಭೂತ್ವಾದಂಡವಚ್ಚಪುನಃ 
ಪುನಃ॥ ಪ್ರತ್ಯೂಚುಸ್ತೇಪಿ ಮುನಯಃ ಪ್ರಸನ್ನಾ ನೃಪತೇ ವಯಂ॥೪೨॥ ಆ ವ್ರತಿಗಳಾದ 
ಯಷಿಗಳೊಬ್ಬೊಬ್ಬರಿಗೂ ಬೇರೆಬೇರೆಯಾಗಿ ನಮಸ್ಕರಿಸಿದನು. ಕೈ ಮುಗಿದುಕೊಂಡು 
ಮತ್ತೆ ಮತ್ತೆ ನಮಸ್ಕರಿಸಿದನು. ಆಗ ಅವರೆಲ್ಲರೂ ನಮಗೆಲ್ಲರಿಗೂ 
ಸಂತೋಷವಾಯಿತು. ನಾವೆಲ್ಲರೂ ಪ್ರಸನ್ನರಾಗಿದ್ದೇವೆ ಎಂದರು. ರಾಜೋವಾಚ- 
ಕೇ ಭವಂತೋತತ್ರ ಕಥ್ಯಂತಾಂ ಕಾ ಚಾಖ್ಯಾ ಭವತಾಮಪಿ | ಕಿಮರ್ಥಂ ಸಂಗತಾ 
ಯೂಯಂ ಸತ್ಯಂ ವದತ ಮೇಠಗ್ರತಃ ॥೪೩॥ ರಾಜನು ಹೇಳಿದನು - ಎಲೈ 
ಯಷಿಗಳಿರಾ! ನೀವು ಯಾರು? ನಿಮ್ಮ ಹೆಸರೇನು? ನೀವೆಲ್ಲರೂ ಇಲ್ಲಿ ಏಕೆ 
ಸೇರಿದ್ದೀರಿ? ನನಗೆ ನಿಜವಾದ ವಿಷಯವನ್ನು ಹೇಳಿರಿ. ಮುನಯ ಊಚುಃ - 
ವಿಶ್ವೇದೇವಾ ವಯಂ ರಾಜನ್‌ ಸ್ನಾನಾರ್ಥಮಿಹ ಚಾಗತಾಃ |! ಮಾಘೋ 
ನಿಕಟಮಾಯಾತಃ ಏತಸ್ಥಾತ್ರಂಚಮೇ5 ಹನಿ ॥೪೪॥ ಮುನಿಗಳು ಹೇಳಿದರು - ಎಲೈ 
ರಾಜನೆ! ನಾವು ವಿಶ್ವೇ ದೇವರುಗಳು. ಇಲ್ಲಿಗೆ ಸ್ನಾನಕ್ಕೋಸ್ಕರ ಬಂದಿದ್ದೇವೆ. ಮಾಘ 
ಮಾಸವು ಸಮೀಪಿಸುತ್ತಿದೆ. ಅದಕ್ಕೆ ಇನ್ನೂ ನಾಲ್ಕುದಿನ ಬಿಡುವಿದೆ. ಐದನೆಯ 
ದಿನವೇ ಮಾಘವು ಬರುತ್ತದೆ. ಅದ್ಯೈವೈಕಾದಶೀ ರಾಜನ್‌ ಪುತ್ರದಾ 
ನಾಮ ನಾಮತಃ। ಪುತ್ರಂ ದದಾತ್ಯಸೌ ತಸ್ಮಾತುತ್ರದಾಕಾರಿಣಾಂ ನೃಣಾಂ ॥೪೫॥ 
ಎಲೈ ರಾಜನೆ! ಇಂದು ಏಕಾದಶಿಯು. ಈ ಏಕಾದಶಿಗೆ ""ಪುತ್ರದೆ'' ಎಂದು ಹೆಸರು. 
ಯಾರು ಮಕ್ಕಳನ್ನು ಅಪೇಕ್ಟಿಸುವರೋ ಅವರಿಗೆ ಮಕ್ಕಳನ್ನು ಕೊಡುವುದರಿಂದ ಇದಕ್ಕೆ 
ಪುತ್ರದಾ ಎಂದು ಹೆಸರಾಗಿದೆ. ರಾಜೋವಾಚ - ಏಷ ವೈ ಸಂಶಯೋ ಮಹ್ಯಂ 
ಪುತ್ರಸ್ಯೋತ್ಪಾದನೇ ಮಹಾನ್‌ । ಯದಿ ತುಷ್ಟಾ ಭವಂತೋ ವೈ ಪುತ್ರೋ ಮೇ 
ದೀಯತಾಂ ತದಾ ॥೪೬॥ ರಾಜನು ಹೇಳಿದನು - ಎಲೈ ಖಷಿಗಳಿರಾ ! ಇದೇ 
ನನಗಿರುವ ಸಂಶಯವು. ಮಕ್ಕಳಾಗುವುದಲ್ಲಂತೂ ಬಹು ಸಂದೇಹವಿದೆ. ನೀವು 


ಪೌಷಮಾಸ - ಶುಕ್ಲಪಕ್ಚ 1 


ನನಗೆ ಪ್ರಸನ್ನರಾಗಿದ್ದರೆ ಮಕ್ಕಳಾಗುವಂತೆ ವರವನ್ನು ಕೊಡಿರಿ. ಮುನಯ ಊಚುಃ- 
ಅದ್ಯೈವ ದಿವಸೇ ರಾಜನ್‌ ಪುತ್ರದಾ ನಾಮ ವರ್ತತೇ । ಏಕಾದಶೀತಿ ವಿಖ್ಯಾತಂ 
ಕ್ರಿಯತಾಂ ವ್ರತಮುತ್ತಮಂ (೪೭1 ಮುನಿಗಳು ಹೇಳಿದರು - ಎಲೈ ದೊರೆಯೆ! 
ಇಂದಿನ ಏಕಾದಶಿಯೇ "“ಪುತ್ರದೆ'' ಎಂದು ಪ್ರಸಿದ್ಧವಾಗಿದೆ. ಈ ದಿನ ಉತ್ತಮವಾದ 
ಆ ವ್ರತವನ್ನು ಮಾಡು. ಅಭಿಷೇಕಾತ್ತತೋಸ್ಕಾಕಂ ಕೇಶವಸ್ಯ ಪ್ರಸಾದತಃ। ಅವಶ್ಯಂ 
ತವ ರಾಜೇಂದ್ರ ಪುತ್ರಪ್ರಾಪ್ತಿರ್ಭವಿಷ್ಯತಿ ॥೪೮॥ ಎಲೈ ದೊರೆಯೆ! ನಾವು ನಿನಗೆ 
ಮಂತ್ರೋಕ್ತವಾಗಿ ಪ್ರೋಕ್ಷಿಸುವುದರಿಂದಲೂ, ಕೇಶವನ ಅನುಗ್ರಹದಿಂದಲೂ 
ಖಂಡಿತವಾಗಿಯೂ ಮಕ್ಕಳು ಆಗುತ್ತವೆ. ಶ್ರೀಕೃಷ್ಣ ಉವಾಚ - ಇತ್ಯೇವಂ 
ವಜನಾತ್ರೇಷಾಂ ಕೃತಂ ರಾಜ್ಞಾ ವ್ರತೋತ್ತಮಂ । ಮುನೀನಾಮುಪದೇಶೇನ 
ಪುತ್ರದಾಯಾ ವಿಧಾನತಃ ॥೪೯॥ ಕೃಷ್ಣನು ಹೇಳಿದನು - ಅವರು ಹೀಗೆ 
ಹೇಳಿದುದರಿಂದ ಅವರ ಮಾತಿನಂತೆ ರಾಜನು ಆ ಯಷಿಗಳ ಉಪದೇಶವನ್ನು 
ಹೊಂದಿ ಶಾಸ್ತ್ರೋಕ್ತವಾಗಿ ಆ ಏಕಾದಶಿಯ ವ್ರತವನ್ನು ಮಾಡಿದನು. ದ್ವಾದಶ್ಯಾಂ 
ಪಾರಣಂ ಕೃತ್ವಾ ಮುನೀನ್ನತ್ವಾ ಪುನಃ ಪುನಃ । ಆಜಗಾಮ ಗೃಹಂ ರಾಜಾ ರಾಜ್ಞೇ 
ಗರ್ಭಮಥಾದಧೌ॥೫೦॥ ಏಕಾದಶೀ ವ್ರತವನ್ನು ಮಾಡಿ ದ್ವಾದಶಿಯದಿನ ಪಾರಣೆ 
ಮಾಡಿಕೊಂಡು ಖುಷಿಗಳಿಗೆ ನಮಸ್ಕರಿಸಿ ರಾಜನು ಮನೆಗೆ ಬಂದನು. ಕೆಲವು 
ದಿನಗಳಲ್ಲಿಯೇ ಅವನ ಹೆಂಡತಿಯು ಗರ್ಭಿಣಿಯಾದಳು. ಪುತ್ರೋ ಜಾತಸೂತಿಕಾಲೇ 
ತೇಜಸ್ವೀ ಪುಣ್ಯಕರ್ಮಣಃ। ಪಿತರಂ ತೋಷಯಾಮಾಸ ಪ್ರಜಾಪಾಲೋ ಬಭೂವ 
ಸಃ ॥॥೫೧॥ ಗರ್ಭಕ್ಕೆ ದಿನ ತುಂಬಲು ಮಗನು ಹುಟ್ಟಿದನು. ಅವನು ಒಳ್ಳೆಯ 
ತೇಜಸ್ಸಿನಿಂದ ಕೂಡಿದ್ದನು. ತಂದೆಗೆ ವಿಧೇಯನಾಗಿದ್ದುಕೊಂಡು ಅವನನ್ನು 
ಸಂತೋಷಪಡಿಸುತ್ತಾ ಬೆಳೆಯುತ್ತಿದ್ದುರಾಜನೂ ಆದನು. ತಸ್ಮಾದ್ರಾಜನ್‌ ಪ್ರಕರ್ತವ್ಯಂ 
ಪುತ್ರದಾವಿತಿಮುತ್ತಮಂ | ಲೋಕಾನಾಂ ಚ ಹಿತಾರ್ಥಾಯ ತವಾಗ್ರೇ ಕಥಿತಂ 
ಮಯಾ ॥೫೨॥ ಎಲೈ ಯುಧಿಷ್ಠಿರನೇ! ಆದುದರಿಂದ ಈ ಪುತ್ರದಾ ಏಕಾದಶಿಯ 
ವ್ರತವನ್ನು ಮಾಡಬೇಕು. ಲೋಕಹಿತಕ್ಕೋಸ್ಕರ ನಿನ್ನೆದುರಿಗೆ ನಾನು ಹೇಳಿದೆನು. 
ಏಕಚಿತ್ತಾಸ್ತು ಯೇ ಮರ್ತ್ಯಾಃ ಕುರ್ವಂತಿ ಪುತ್ರದಾ ವ್ರತಂ। ಪುತ್ರಾನ್‌ ಪ್ರಾಹ್ಕೇಹ 
ಲೋಕೇ ತು ಮೃತಾಂತೇ ಸ್ವರ್ಗಗಾಮಿನಃ ॥ ಪಠಾನಾಚ್ಛವಣಾದ್ರಾಜನ್‌ 
ಅಗ್ನಿಷ್ಟೋಮಫಲಂ ಲಭೇತ್‌ ॥೫೩॥ ಇತಿ ಶ್ರೀ ಮಹಾಪುರಾಣೇ ಪಾದ್ಧೇ ಉತ್ತರಖಂಡೇ 


-20- ಪೌಷಮಾಸ-ಮಾಘಮಾಸ 


ಉಮಾಪತಿ ನಾರದ ಸಂವಾದಾಂತರ್ಗತ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಪೌಷ ಶುಕ್ಲ 
ಪುತ್ರದೈಕಾದಶೀ ವ್ರತಂ ನಾಮ ತ್ರಿಚತ್ವಾರಿಂಶೋ5ಧಧ್ಯಾಯಸ್ಪಮಾಪ್ರಃ॥ ಯಾವ ಮನುಷ್ಯರು 
ಒಂದೇ ಮನಸಿನಿಂದ ಈ ಪುತ್ರದಾವ್ರತವನ್ನು ಮಾಡುತ್ತಾರೆಯೋ ಅವರು ಈ 
ಲೋಕದಲ್ಲಿ ಮಕ್ಕಳನ್ನು ಹೊಂದಿ ಸುಖದಿಂದ ಬಾಳಿ ಸತ್ತನಂತರ ಸ್ವರ್ಗವನ್ನು 
ಹೊಂದುತ್ತಾರೆ. ಈ ಕಥೆಯನ್ನು ಓದುವುದರಿಂದಲೂ, ಕೇಳುವುದರಿಂದಲೂ 
ಅಗ್ನಿಷ್ಟೋಮಯಾಗದ ಫಲವನ್ನು ಹೊಂದುತ್ತಾರೆ. ಇಂತು ಶ್ರೀ ಪದ್ಮಮಹಾಪುರಾಣದ 
ಉತ್ತರಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಪುಷ್ಯ ಶುದ್ಧದ ಪುತ್ರದೈಕಾದಶಿಯೆಂಬ ವ್ರತಕಥನದಲ್ಲಿ ನಲವತ್ತಮೂರನೆಯ ಅಧ್ಯಾಯವು 
ಮುಗಿದುದು, 


ವೈಕುಂಠ ಏಕಾದಶಿಯ ಕಥೆ - ಭಾಗವತೋತ್ತಮನಾದ ನಂದಗೋಪನು ಶ್ರೀಕೃಷ್ಣನ 
ಸಾನಿಧ್ಯದಲ್ಲಿ, ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ 
ಆಚರಿಸುತ್ತಿದ್ದನು.ಒಮ್ಮೆ ಏಕಾದಶಿವ್ರತ ಆಚರಿಸಿ, ಮರುದಿನ ದ್ವಾದಶಿ ಬಹು ಸ್ವಲ್ಪಕಾಲ 
ಮಾತ್ರ ಇದ್ದುದ್ದರಿಂದ ಬೆಳಗಿನ ರಭಾವಕ್ಕೆ ಮೊದಲು ಯಮುನಾನದಿಯಲ್ಲಿಸ್ಲಾನಕ್ಕಿಳಿದ. 
ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕ್ಷಸ, 
ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು 
ಹೊತ್ತಾದರೂ ಸ್ಥಾನಕ್ಕೆ ಹೋದವನು ಬಾರದಿರಲು, ಗೋಪಾಲಕುಲದವರೆಲ್ಲಾ 
ಬಲರಾಮಕೃಷ್ಣರಿಗೆ ಈ ಸುದ್ದಿ ಮುಟ್ಟಿಸಿದರು. 


ಸರ್ವಜ್ಞನಾದ ಶ್ರೀಕೃಷ್ಣ ಅವರಿಗೆಲ್ಲಾ ಅಭಯವಿತ್ತು ತಂದೆಯವರನ್ನು 
ಕರೆತರುವುದಾಗಿ ಹೇಳಿ, ವರುಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ 
ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ. 
ಶ್ರೀಕೃಷ್ಣವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿದನು. 
ನಂದಗೋಪನಿಗೆ ಪರಮಾನಂದವಾಯಿತು. ವರುಣನ ಲೋಕದ ವೈಭವ ಹಾಗೂ 
ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯಸ್ವಾಗತ ಮುಂತಾದವುಗಳನ್ನು ಎಳೆಎಳೆಯಾಗಿ 
ಬಣ್ಣಿಸಲಾಗಿ ಗೋಪಾಲರಿಗೆಲ್ಲಾ ಹೆಮ್ಮೆ ಎನಿಸಿತು ಆದರೆ ಶ್ರೀಕೃಷ್ಣ ಸಾಕ್ಷಾತ್‌ 
ಪರಮೇಶ್ವರನೇ ನಿಜ ಆದರೆ ಅವನ ನಿಜ ರೂಪ ಅರಿಯಲಾರೆವು ಎಂದು 
ಪರಿತಪಿಸಿದರು. ಇದನ್ನರಿತ ಕೃಷ್ಣ, ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ 
ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿಬರುವಂತೆ ತಿಳಿಸಿದ, ಅದರಂತೆ ಅವರೆಲ್ಲಾ 


ಪೌಷಮಾಸ - ಶುಕಪ -21- 


ಣು 


ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠ ಕಾಣಿಸಿತು, ಅವರ ಮನಸ್ಸು ತೃಪ್ತಿ ಸಿಯನ್ನು 
ಹೊಂದಿತು, ಶ್ರೀಕೃಷ್ಣನು ಪ ಪರದೈವವಂಬ ಅವರ ನಂಬಿಕೆ ಸ್ಥಿರವಾಯಿತು. ಎಲ್ಲರೂ 
ಧನ್ಯರಾದರು.ಈ ಕಾರಣಕ್ಕೆ "ಏಕಾದಶಿಯನ್ನು ವೈಕುಂಠಏಕಾದಶಿ ಎಂದು 
ಕರೆದಿರಬಹುದೆಂದು ಊಹಿಸಬಹುದು. ವೈಕುಂಠ `ಿಕಾದಶಿ... ಸೂರ್ಯನು 
ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ 
ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೊ ಟಿ ಏಕಾದಶಿ ಎನ್ನುತ್ತಾರೆ. 
ಸೂರ್ಯನು ಧನುಸುವಿನಲ್ಲಿ ಪ್ರವೇಶಿಸಿದ ಅನಂತರ ಮಕರ ಸಂಕ್ರಮಣದವರೆಗೆ 
ನಡೆಯುವ ಮಾರ್ಗ ಮಧ್ಯೆ ಮುಕ್ಕೋಟಿ ಏಕಾದಶಿ ಬರುತ್ತದೆ. ಈ ದಿನ ವೈಕುಂಠದ 
ಬಾಗಿಲು ತೆರೆದಿರುತ್ತದೆ ಡು ವೈಷ್ಣವ ಆಲಯಗಳಲ್ಲಿ, ಉತ್ತರ ದ್ವಾ ರದ ಬಳಿ 
ಮುಂಜಾನೆ ಭಗವಂತನ ದರ್ಶನಕ್ಕಾ ಗಿ ಕಾದಿರುತ್ತಾರೆ.ಈ ದಿನ ಮಹಾವಿಷ್ಣುಗರುಡ 
ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದುಬಂದು 
ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆದಕಾರಣ ಇದಕ್ಕೆ ಮುಕ್ಕೋಟಿ ಏಕಾದಶಿ ಎಂಬ 
ಹೆಸರು ಬಂದಿದೆ. ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ 
ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. 
ಮುಕ್ಕೋಟಿ ಏಕಾದಶಿ ದಿನ ಹಾಲಾಹಲ, ಅಮೃತ ಎರಡೂ ಹುಟ್ಟಿದವು. ಈ ದಿನವೇ 
ಶಿವನು ಹಾಲಾಹಲ ನುಂಗಿದ. ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು 
ಅರ್ಜುನನಿಗೆ ಇದೇ ದಿನ ಉಪದೇಶಿಸಿದ ಎಂಬ ನಂಬಿಕೆ ಇದೆ. ಈ ದಿನ ವಿಷ್ಣು 
ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮ, ಹವನ, ಜಪ, ತಪಗಳು 
ನಡೆಯುತ್ತವೆ. ವಿಷ್ಣು ಪುರಾಣದ ಪ್ರಕಾರ ಇಬ್ಬರು ರಾಕ್ಷಸರು ತನಗೆ ವಿರೋಧ- 
ವಾಗಿದ್ದರೂ, ವೈಕುಂಠ ಏಕಾದಶಿ ದಿನ ತನ್ನಬಾಗಿಲನ್ನು ತೆರೆದಿರುತ್ತಾನಂತೆ. ಈ ಕತೆಯನ್ನು 
ಕೇಳಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ವೈಕುಂಠದ ಬಾಗಿಲನ್ನು ತೆರೆದಿಡುವಂತೆ 
ಬೇಡಿಕೊಳ್ಳುತ್ತಾರೆ. ಆದುದರಿಂದ ಎಲ್ಲಾ ವಿಷ್ಣುದೇವಾಲಯದ ಬಾಗಿಲುಗಳನ್ನು ಆ 
ದಿನ ತೆಗೆದಿರುತ್ತಾರೆ. ಸಾಮಾನ್ಯ ದಿನಗಳಲ್ಲಿ ಉತ್ತರ ದ್ವಾರಗಳನ್ನು ಮುಚ್ಚಿರುತ್ತಾರೆ . 
ಆದರೆ, ವೈಕುಂಠ ಏಕಾದಶಿದಿನ ಬಾಗಿಲನ್ನು ತೆರೆದಿರುತ್ತಾರೆ. ವೈಕುಂಠ ಏಕಾದಶಿಯ 
ದಿನ ತಿರುಮಲೆಯ ದೇವಾಲಯದಲ್ಲಿರುವ ಉತ್ತರ ದ್ವಾರವನ್ನು ತೆರೆದಿರುತ್ತಾರೆ. ಪದ್ಮ 
ಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಶಕ್ತಿಯಿಂದ ಮೊರಾ ಎಂಬ ರಾಕ್ಷಸನನ್ನು 
ಸಂಹರಿಸಿದ ದಿನವಂತೆ. ಮುಕ್ಕೋಟಿ ಏಕಾದಶಿ ದಿನದಂದು ಅಂದರೆ ಧನುರ್ಮಾಸ 
ಶುಕ್ಲ ಏಕಾದಶಿ ದಿನದಂದು ಉಪಾಸವಿರಬೇಕಂತೆ ಇದಕ್ಕೆ ಕಾರಣವೇನೆಂದರೆ - 


-20- ಪೌಷಮಾಸ-ಮಾಘಮಾಸ 


ಉಮಾಪತಿ ನಾರದ ಸಂವಾದಾಂತರ್ಗತ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಪೌಷ ಶುಕ್ಲ 
ಪುತ್ರದೈಕಾದಶೀ ವ್ರತಂ ನಾಮ ತ್ರಿಚತ್ವಾರಿಂಶೋರಧ್ಯಾಯಸ್ತಮಾಪ್ರಃ।॥ ಯಾವ ಮನುಷ್ಯರು 
ಒಂದೇ ಮನಸ್ಸಿನಿಂದ ಈ ಪುತ್ರದಾವ್ರತವನ್ನು ಮಾಡುತ್ತಾರೆಯೋ ಅವರು ಈ 
ಲೋಕದಲ್ಲಿ ಮಕ್ಕಳನ್ನು ಹೊಂದಿ ಸುಖದಿಂದ ಬಾಳಿ ಸತ್ತನಂತರ ಸ್ವರ್ಗವನ್ನು 
ಹೊಂದುತ್ತಾರೆ. ಈ ಕಥೆಯನ್ನು ಓದುವುದರಿಂದಲೂ, ಕೇಳುವುದರಿಂದಲೂ 
ಅಗ್ನಿಷ್ಟೋಮಯಾಗದ ಫಲವನ್ನು ಹೊಂದುತ್ತಾರೆ. ಇಂತು ಶ್ರೀ ಪದ್ಮಮಹಾಪುರಾಣದ 
ಉತ್ತರಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಪುಷ್ಕ ಶುದ್ಧದ ಪುತ್ರದೈಕಾದಶಿಯೆಂಬ ವ್ರತಕಥನದಲ್ಲಿ ನಲವತ್ತಮೂರನೆಯ ಅಧ್ಯಾಯವು 
ಮುಗಿದುದು, 


ವೈಕುಂಠ ಏಕಾದಶಿಯ ಕಥೆ - ಭಾಗವತೋತ್ತಮನಾದ ನಂದಗೋಪನು ಶ್ರೀಕೃಷ್ಣನ 
ಸಾನಿಧ್ಯದಲ್ಲಿ, ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪದೆ 
ಆಚರಿಸುತ್ತಿದ್ದನು.ಒಮ್ಮೆ ಏಕಾದಶಿವ್ರತ ಆಚರಿಸಿ, ಮರುದಿನ ದ್ವಾದಶಿ ಬಹು ಸ್ವಲ್ಪಕಾಲ 
ಮಾತ್ರ ಇದ್ದುದ್ದರಿಂದ ಬೆಳಗಿನ ರಭಾವಕ್ಕೆ ಮೊದಲು ಯಮುನಾನದಿಯಲ್ಲಿಸ್ಸಾನಕ್ಕಿಳಿದ. 
ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದ ರಾಕಸ, 
ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ದನು. ಇತ್ತ ನಂದನು ಎಷ್ಟು 
ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು, ಗೋಪಾಲಕುಲದವರೆಲ್ಲಾ 
ಬಲರಾಮಕೃಷ್ಣಂಗೆ ಈ ಸುದ್ದಿ ಮುಟ್ಟಿಸಿದರು. 


ಸರ್ವಜ್ಞನಾದ ಶ್ರೀಕೃಷ್ಣ ಅವರಿಗೆಲ್ಲಾ ಅಭಯವಿತ್ತು ತಂದೆಯವರನ್ನು 
ಕರೆತರುವುದಾಗಿ ಹೇಳಿ, ವರುಣಲೋಕಕ್ಕೆ ಬಂದನು. ದೇವದೇವನಾದ ಶ್ರೀಕೃಷ್ಣನಿಗೆ 
ನಮಿಸಿದ ವರುಣ ತನ್ನ ಸೇವಕನಿಂದಾದ ಅಪರಾಧ ಮನ್ನಿಸಬೇಕೆಂದು ಪ್ರಾರ್ಥಿಸಿದ. 
ಶ್ರೀಕೃಷ್ಣವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗಿದನು. 
ನಂದಗೋಪನಿಗೆ ಪರಮಾನಂದವಾಯಿತು. ವರುಣನ ಲೋಕದ ವೈಭವ ಹಾಗೂ 
ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕ ಭವ್ಯಸ್ವಾಗತ ಮುಂತಾದವುಗಳನ್ನು ಎಳೆಎಳೆಯಾಗಿ 
ಬಣ್ಣಿಸಲಾಗಿ ಗೋಪಾಲರಿಗೆಲ್ಲಾ ಹೆಮ್ಮೆ ಎನಿಸಿತು ಆದರೆ ಶ್ರೀಕೃಷ್ಣ ಸಾಕ್ಟಾತ್‌ 
ಪರಮೇಶ್ವರನೇ ನಿಜ ಆದರೆ ಅವನ ನಿಜ ರೂಪ ಅರಿಯಲಾರೆವು ಎಂದು 
ಪರಿತಪಿಸಿದರು. ಇದನ್ನರಿತ ಕೃಷ್ಣ, ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ 
ಬ್ರಹಕ್ತುಂಡವೆಂಬ ಮಡುವಿನಲ್ಲಿ ಮುಳುಗಿಬರುವಂತೆ ತಿಳಿಸಿದ, ಅದರಂತೆ ಅವರೆಲ್ಲಾ 


ಪೌಷಮಾಸ - ಶುಕ್ಲಪಕ್ಷ -21- 


ಮಾಡಲಾಗಿ ಅವರ ಕಣ್ಣಿಗೆ ವೈಕುಂಠ ಕಾಣಿಸಿತು, ಅವರ ಮನಸ್ಸು ತೃಪ್ತಿಯನ್ನು 
ಹೊಂದಿತು, ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಯಿತು ಎಲ್ಲರೂ 
ಧನ್ಯರಾದರು.ಈ ಕಾರಣಕ್ಕೆ ಏಕಾದಶಿಯನ್ನು ವೈಕುಂಠಏಕಾದಶಿ ಎಂದು 
ಕರೆದಿರಬಹುದೆಂದು ಊಹಿಸಬಹುದು. ವೈಕುಂಠ ಏಕಾದಶಿ... ಸೂರ್ಯನು 
ಉತ್ತರಾಯಣಕ್ಕೆ ಬದಲಾಗುವ ಮೊದಲು ಬರುವ ಧನುರ್ಮಾಸದ ಶುದ್ಧ 
ಏಕಾದಶಿಯನ್ನೇ ವೈಕುಂಠ ಏಕಾದಶಿ ಅಥವಾ ಮುಕ್ಕೊ ಟಿ ಏಕಾದಶಿ ಎನ್ನುತ್ತಾರೆ. 
ಸೂರ್ಯನು 'ಧನುಸುವಿನಲ್ಲಿ ಪ್ರವೇಶಿಸಿದ ಅನಂತರ ಮಕರ ಸಂಕ್ರಮಣದವರೆಗೆ 
ನಡೆಯುವ ಮಾರ್ಗ ಮಧ್ಯ ದುಕ್ಕ ಟಿ ಏಕಾದಶಿ ಬರುತ್ತದೆ. ಈ ದಿನ ವೈಕುಂಠದ 
ಬಾಗಿಲು ತೆರೆದಿರುತ್ತದೆ ಎಂದು ವೈಷ್ಣವ ಆಲಯಗಳಲ್ಲಿ, ಉತ್ತರ ದ್ವಾ ರದ ಬಳಿ 
ಮುಂಜಾನೆ ಭಗವಂತನ ದರ್ಶನಕ್ಕಾ ಗಿಕಾದಿರುತ್ತಾರೆ.ಈ ದಿನ ಮಹಾವಿಷ್ಣುಗರುಡ 
ವಾಹನದ ಮೇಲೆ ಮೂರು ಕೋಟಿ ದೇವತೆಗಳೊಂದಿಗೆ ಭೂಲೋಕಕ್ಕೆ ಇಳಿದುಬಂದು 
ಭಕ್ತರಿಗೆ ದರ್ಶನ ನೀಡುತ್ತಾನೆ. ಆದಕಾರಣ ಇದಕ್ಕೆ ಮುಕ್ಕೋಟಿ ಮ ಎಂಬ 
ಹೆಸರು ಬಂದಿದೆ. ಈ ಒಂದು ಏಕಾದಶಿ ಮೂರು ಕೋಟಿ ಏಕಾದಶಿಗಳಿಗೆ ಸಮವಾದ 
ಪವಿತ್ರತೆಯನ್ನು ಹೊಂದಿರುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎನ್ನುತ್ತಾರೆ. 
ಮುಕ್ಕೋಟಿ ಏಕಾದಶಿ ದಿನ ಹಾಲಾಹಲ, ಅಮೃತ ಎರಡೂ ಹುಟ್ಟಿದವು. ಈ ದಿನವೇ 
ಶಿವನು ಹಾಲಾಹಲ ನುಂಗಿದ. ಮಹಾಭಾರತ ಯುದ್ಧದಲ್ಲಿ ಭಗವದ್ಗೀತೆಯನ್ನು ಕೃಷ್ಣನು 
ಅರ್ಜುನನಿಗೆ ಇದೇ ದಿನ ಉಪದೇಶಿಸಿದ ಎಂಬ ನಂಬಿಕೆ ಇದೆ. ಈ ದಿನ ವಿಷ್ಣು 
ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು, ಹೋಮ, ಹವನ, ಜಪ, ತಪಗಳು 
ನಡೆಯುತ್ತವೆ. ವಿಷ್ಣು ಪುರಾಣದ ಪ್ರಕಾರ ಇಬ್ಬರು ರಾಕ್ಷಸರು ತನಗೆ ವಿರೋಧ- 
ವಾಗಿದ್ದರೂ, ವೈಕುಂಠ ಏಕಾದಶಿ ದಿನ ತನ್ನಬಾಗಿಲನ್ನು ತೆರೆದಿರುತ್ತಾನಂತೆ. ಈ ಕತೆಯನ್ನು 
ಕೇಳಿದವರಿಗೆ ಮೋಕ್ಷ ಪ್ರಾಪ್ತಿಯಾಗುವಂತೆ ವೈಕುಂಠದ ಬಾಗಿಲನ್ನು ತೆರೆದಿಡುವಂತೆ 
ಬೇಡಿಕೊಳ್ಳುತ್ತಾರೆ. ಆದುದರಿಂದ ಎಲ್ಲಾ ವಿಷ್ಣುದೇವಾಲಯದ ಬಾಗಿಲುಗಳನ್ನು ಆ 
ದಿನ ತೆಗೆದಿರುತ್ತಾರೆ. ಸಾಮಾನ್ಯ ದಿನಗಳಲ್ಲಿ ಉತ್ತರ ದ್ವಾರಗಳನ್ನು ಮುಚ್ಚಿರುತ್ತಾರೆ . 
ಆದರೆ, ವೈಕುಂಠ ಏಕಾದಶಿದಿನ ಬಾಗಿಲನ್ನು ತೆರೆದಿರುತ್ತಾರೆ. ವೈಕುಂಠ ಏಕಾದಶಿಯ 
ದಿನ ತಿರುಮಲೆಯ ದೇವಾಲಯದಲ್ಲಿರುವ ಉತ್ತರ ದ್ವಾರವನ್ನು ತೆರೆದಿರುತ್ತಾರೆ. ಪದ್ಮ 
ಪುರಾಣದ ಪ್ರಕಾರ ವಿಷ್ಣುವಿನಿಂದ ಬಂದ ಶಕ್ತಿಯಿಂದ ಮೊರಾ ಎಂಬ ರಾಕ್ಷಸನನ್ನು 
ಸಂಹರಿಸಿದ ದಿನವಂತೆ. ಮುಕ್ಕೋಟಿ ಏಕಾದಶಿ ದಿನದಂದು ಅಂದರೆ ಧನುರ್ಮಾಸ 
ಶುಕ್ಲ ಏಕಾದಶಿ ದಿನದಂದು ಉಪಾಸವಿರಬೇಕಂತೆ ಇದಕ್ಕೆ ಕಾರಣವೇನೆಂದರೆ - 


-22- ಪೌಷಮಾಸ-ಮಾಘಮಾಸ 


ಮೊರಾ ಎಂಬ ರಾಕ್ಷಸನು ಅಂದು ಅಕ್ಕಿಯಲ್ಲಿಅಡಗಿ ಕುಳಿತಿರುತ್ತಾನಂತೆ ಆದುದರಿಂದ 
ಅಂದು ಅಕ್ಕಿಯಿಂದ ಮಾಡಿದ ಯಾವುದೇ ಪದಾರ್ಥವನ್ನು ತಿನ್ನಬಾರದು. ಮುಕ್ಕೋಟಿ 
ಏಕಾದಶಿ ಒಂದು ದಿನ ಉಪವಾಸವಿದ್ದರೆ ಮಿಕ್ಕ 23 ಏಕಾದಶಿಗಳಲ್ಲಿ ಉಪವಾಸ 
ವಿದ್ದಂತೆಯೇ ಎಂದು ವಿಷ್ಣುಪುರಾಣದಲ್ಲಿಹೇಳಲಾಗಿದೆ. ಮೊರಾ ಎಂದರೆ ರಾಜಸಿಕ 
ಹಾಗೂ ತಾಮಸಿಕ ಗುಣಗಳಿಗೆ ಪ್ರತೀಕ. ಅವುಗಳನ್ನು ತಿನ್ನದೆ ಉಪವಾಸವಿರುವುದರ 
ಮೂಲಕ ಜಯಿಸುವುದರ ಮೂಲಕ ಮುಕ್ತಿಗೆ ಮಾರ್ಗ ದೊರೆಯುತ್ತದೆಯಂತೆ. 


ಶ್ರೀ ರಘೂತ್ತಮತೀರ್ಥರ ಸಂಕ್ಷಿಪ್ತ ಚರಿತ್ರೆ 


ಫೀ ರಾಮಚಂದ್ರ ಭಟ್ಟ ತಂದೆ : ಶ್ರೀ ಸುಬ್ಬಾ ಭಟ್ಟ ತಾಯಿ : ಸಾಧ್ವಿ 
ಗಂಗಾಬಾಯಿ ಕಾಲ : ಕ್ರಿ ಶ 1557 - 1596 ಆಶ್ರಮ ಗುರುಗಳು : 
ಫ್ರೀ ರಘುವರ್ಯತೀರ್ಥರು. ಬಾಲ ಬ್ರಹ್ಮಾಚಾರಿಗಳಾದ ಶ್ರೀ ರಘೂತ್ತಮತೀರ್ಥರು 
ಆಶ್ರಮವನ್ನು ಸ್ವೀಕರಿಸಿದ ಬಳಿಕ ಗುರುಗಳಲ್ಲಿಯೇ ಅಧ್ಯಯನವನ್ನು ಕೆಲದಿನ 
ಮಾಡಿದರು. ಬಾಲ್ಯದಲ್ಲಿ ಶ್ರೀ ರಘೂತ್ತಮತೀರ್ಥರ ಮೇಧಾಶಕ್ತಿಯೂ, ಕಾವ್ಯ 
ಪಾಂಡಿತ್ಯವೂ, ಸತ್ಯಸಂಧತೆಯೂ ಲೋಕೋತ್ತರವಾಗಿದ್ದಿತು. ಆಶ್ರಮವಾದ 
ಹೊಸತರಲ್ಲಿ ಪ್ರಾತಃ ಸ್ನಾನ ಮಾಡಿ ತಮ್ಮ ಆನ್ನೀಕ, ಜಪ, ತಪಗಳನ್ನು ಮುಗಿಸಿ 
ಫೀ ರಘುವರ್ಯತೀರ್ಥರು ಬಾಲ ಯತಿ ಶ್ರೀ ರಘೂತ್ತಮತೀರ್ಥರನ್ನು ಕರೆದು 
ನಿರ್ಮಾಲ್ಯ ತೀರ್ಥ, ನೈವೇದ್ಯಕ್ಕಿಟ್ಟ ಕೊಬ್ಬರಿ, ಕಲ್ಲುಸಕ್ಕರೆ ಮಂತ್ರಾಕ್ಟತೆ ಕೊಟ್ಟರು. 
ಆಗ ಶ್ರೀ ರಘೂತ್ತಮತೀರ್ಥರು ನಿರ್ಮಾಲ್ಯ ತೀರ್ಥ ತೆಗೆದುಕೊಂಡು ಗುರು 
ಪ್ರಸಾದವೆಂದು ಕೊಬ್ಬರಿ ಕಲ್ಲುಸಕ್ಕರೆಯನ್ನು ಬಾಯಲ್ಲಿ ಹಾಕಿಕೊಂಡು ತಮ್ಮ 
ಅಧ್ಯಯನವನ್ನು ಮುಂದುವರೆಸಿದರು. ಅಂದು ಮಧ್ಯಾಹ್ನ ಗುರುಗಳು 
ಶ್ರೀ ರಘೂತ್ತಮತೀರ್ಥರಿಗೆ ದೇವರ ಪೂಜಾ ಪದ್ಧತಿ ಪ್ರಕಾರಗಳನ್ನು ಚೆನ್ನಾಗಿ 
ತಿಳಿಸಿಕೊಡಬೇಕೆಂದು ಸಂಕಲ್ಪಿಸಿ ಇಂದು ನೀವೇ ದೇವರ ಪೂಜೆ ಮಾಡಬೇಕೆಂದು 
ಹೇಳಿದರು. ಆಗ ಸತ್ಯ ನಿಷ್ಠರಾದ ಶ್ರೀ ರಘೂತ್ತಮ ತೀರ್ಥರು ತಮ್ಮಕಾವ್ಯಮಯವಾದ 
ವಾಣಿಯಲ್ಲಿನಾನು ದೇವ ಪೂಜಾ ಮಾಡೋದಿಲ್ಲಕೊಬ್ಬರಿ ತಿಂದ ಪ್ರಯುಕ್ತ ಸರಸ 
ಸುಂದರವಾಗಿಯೇ ಹೇಳಿದರಂತೆ. ಶ್ರೀ ರಘೂತ್ತಮತೀರ್ಥರ ಸತ್ಯವಾದಿತ್ವ, 
ವೈರಾಗ್ಯಗಳಿಗೆ ಮೆಚ್ಚಿದ ಶ್ರೀ ರಥುವರ್ಯತೀರ್ಥರು ಹೃದಯ ತುಂಬಿ ಅನುಗ್ರಹ 
ಮಾಡಿದರು. 


ಪೌಷಮಾಸ - ಶುಕ್ಲಪಕ್ಚ -23- 


ಶ್ರೀ ರಘುವರ್ಯತೀರ್ಥರ ಪರಮಾನುಗ್ರಹ - ಶ್ರೀ ವರದಾಚಾರ್ಯರು 
ಸಾಧನ ದ್ವಾದಶಿಯಂದು ಶ್ರೀ ರಘೂತ್ತಮತೀರ್ಥರನ್ನು ಬಿಟ್ಟು ಪಾರಣೆಯನ್ನು 
ಮಾಡಲು ಉದ್ಯುಕ್ತರಾದುದನ್ನು ನೋಡಿ, ಪರಗೃಹವಾಸದಿಂದ ತಮ್ಮಗುರುಪೀಠಕ್ಕೆ 
ಅವಮಾನವಾದಂತಾಯಿತು ಎಂಬ ಈ ವಿಚಾರದಿಂದ ಚಿಂತಿಸುತ್ತಾ ಅವರು 
ಗುಡಿಯಲ್ಲಿ ವಿಶ್ರಮಿಸಿದರು. (ನಿರಶನ ವ್ರತದೊಂದಿಗೆ) ಆಗ 
(ಶ್ರೀ ರಘೂತ್ತಮತೀರ್ಥರ ಸ್ವಪ್ನದಲ್ಲಿ ಬಂದು ಇನ್ನು ನೀವು ಆದ್ಯ ಆಚಾರ್ಯರಲ್ಲಿ 
ಓದುವುದನ್ನು ನಿಲ್ಲಿಸಿ ಪಾಠ ಹೇಳಲು ಪ್ರಾರಂಭಿಸಿ ಮತ್ತು ಸಂಚಾರ ಮಾಡುತ್ತಾ 
ಶಿಷ್ಯಸಂಪತ್ತು ಹೆಚ್ಚಿಸಿ ಎಂದು ಗುರುಗಳು ಆಜ್ಞೆ ಮಾಡಿದರು. ಮುಂದೆ 
ಪೀ ರಘುವರ್ಯರ ಪರಮಾನುಗ್ರಹದಿಂದ ಶ್ರೀ ರಘೂತ್ತಮತೀರ್ಥರು ಸುಧಾದಿ 
ಗ್ರಂಥಗಳನ್ನು ನಿರರ್ಗಳವಾಗಿ ಪಾಠ ಹೇಳಲಾರಂಭಿಸಿದರು. ಇದನ್ನು ಕೇಳಿ ತಿಳಿದ 
ಶ್ರೀ ವರದಾಚಾರ್ಯರು ನನ್ನ ಸಹಾಯವಿಲ್ಲದೆ ಶ್ರೀ ರಘೂತ್ತಮತೀರ್ಥರು ಹೇಗೆ 
ಪಾಠ ಹೇಳುವರು ಎಂದು ತಿಳಿಯಲು ಕೆಲವು ಜನ ತಮ್ಮ ಪ್ರೌಢ ಶಿಷ್ಕರನ್ನು 
ಪೀ ರಘೂತ್ತಮತೀರ್ಥರ ಬಳಿ ಕಳುಹಿಸಿದರು. ಆಗ ಶ್ರೀ ರಘೂತ್ತಮತೀರ್ಥರ 
ಯಗ್ಗಾಷ್ಯ, ಅನುವ್ಯಾಖ್ಯಾನ, ನ್ಯಾಯವಿವರಣ ಪಾಠಗಳು ನಡೆದಿದ್ದವು. ಅಂದಿನ 
ಪಾಠಗಳು ಆಗುವವರೆಗೂ ಕುಳಿತು ಕೇಳಿದ ಶ್ರೀ ವರದಾಚಾರ್ಯರ ಶಿಷ್ಕರು ಈ 

ಬಾಲ ಸಂನ್ಯಾಸಿಗಳ ಅದ್ಭುತ ಪಾಂಡಿತ್ಯವನ್ನು ನೋಡಿ ತಮ್ಮ ಗುರುಗಳು ಹೇಳದ 
ಎಷ್ಟೋ ವಿಷಯಗಳನ್ನು ಶ್ರೀ ರಘೂತ್ತಮತೀರ್ಥರು ಸುಲಲಿತವಾಗಿ ಹೇಳಿದ್ದನ್ನು 
ಕೇಳಿ ಈ ಎಲ್ಲಾ ವಿಷಯವನ್ನು ಶ್ರೀ ವರದಾಚಾರ್ಯರಲ್ಲಿ ತಿಳಿಸಿದಾಗ ಇದು 

ಶ್ರೀ ಸರ್ವಜ್ಞಾಚಾರ್ಯರ ಪೀಠ ಪ್ರಭಾವವೆಂದು ತಿಳಿದು ಸಾಷ್ಟಾಂಗ ನಮಸ್ಕಾರ 

ಹಾಕಿ ಕ್ಷಮಿಸಬೇಕೆಂದು ಪ್ರಾರ್ಥಿಸಿದರು. ಆಗ ಶ್ರೀ ರಘೂತ್ತಮತೀರ್ಥರು 

ಶ್ರೀ ವರದಾಚಾರ್ಯರ ತಪ್ಪನ್ನು ಕ್ಷಮಿಸಿ ಮರ್ಯಾದೆ ಮಾಡಿ ಕಳುಹಿಸಿದರು. 

ಮಾತ್ರವಲ್ಲ ಮುಂದೆ ತಮ್ಮ ಪೀಠದಲ್ಲಿ ಆದ್ಯ ಮನೆತನದವರಿಗೆ ಪ್ರಥಮ 

ತೀರ್ಥಪ್ರಧಾನದ ಅನುಗ್ರಹವನ್ನೂ ಮಾಡಿದರು. ಗುರುಗಳು ನೀಡಿದ ಸ್ವಪ್ನ 

ಸೂಚನೆಯಂತೆ ಶ್ರೀ ರಘೂತ್ತಮತೀರ್ಥರು । ಛತ್ರ, ಚಾಮರ, ಆನೆ, ಕುದುರೆ, 

ಮೊದಲಾದ ರಾಜ ಮರ್ಯಾದೆಯೊಂದಿಗೆ ಪರಿವಾರದೊಂದಿಗೆ ಸಂಸ್ಥಾನದ 

ರೀತಿಯಂತೆ ಮಠವನ್ನು ಬೆಳೆಯಿಸಿ ದೇಶ ದೇಶ ಸಂಚಾರ ಮಾಡಿ ಅನೇಕ ಪರವಾದಿ 

ನಿಗ್ರಹ ಮಾಡಿ, ವಿದ್ವಾಂಸರ ಪೋಷಣೆ, ದಾನ ಧರ್ಮಗಳನ್ನು ಮಾಡುತ್ತಾ ಸಮಾಜವನ್ನು 

ಪೋಷಿಸಿದರು. 


-24- ಪೌಷಮಾಸ-ಮಾಘಮಾಸ 


ಭಾವಬೋಧಕಾರರ- ಗ್ರಂಥಗಳು - 1. ತತ್ತ್ವಪ್ರಕಾಶಿಕಾ ಭಾವಬೋಧ 
ಗ ಬೃಹದಾರಣ್ಯಕೋಪನಿಷದ್ದಾಷ್ಯ ಭಾವಬೋಧ, 3. ವಿಷ್ಣುತತ್ತ್ವನಿರ್ಣಯ ಟೀಕಾ 
ಭಾವಬೋಧ, 4. ಗೀತಾಭಾಷ್ಯಪ್ರಮೇಯದೀಪಿಕಾ ಭಾವಬೋಧ, 
5. ಸನ್ನ್ಯಾಯವಿವೃತ್ತಿ ಭಾವಮೋಧ, 6. ಅನುವ್ಯಾಖ್ಯಾನ ನ್ಯಾಯಮಾಲಾ ಬ್ರಹ್ಮಸೂತ್ರ 
ಸಂಬಂಧ ಪ್ರದೀಪ, 7. ವಿವರಣೋದ್ಕಾರ, 8. ತಿಥಿತ್ರಯನಿರ್ಣಯ, 
9. ಶ್ರವಣದ್ವಾದಶೀ ನಿರ್ಣಯ. ಶ್ರೀ ಜಯತೀರ್ಥರ ತತ್ತ್ವಪ್ರಕಾಶಿಕಾ, ತತ್ತ್ವನಿರ್ಣಯ, 
ಪ್ರಮೇಯದೀಪಿಕಾ ಮೊದಲಾದ ಟೀಕಾ ಗ್ರಂಥಗಳಿಗೆ ಶ್ರೀ ರಘೂತ್ತಮತೀರ್ಥರು 
ಬರೆದ ಭಾವಬೋಧ ಎಂಬ ಹೆಸರಿನ ಪ್ರೌಢ ಟಿಪ್ಪಣಿಗಳು ಶ್ರೀ ರಘೂತ್ತಮತೀರ್ಥರ 
ಅದ್ಭುತ ಶಾಸ್ತ್ರ ಪಾಂಡಿತ್ಯಕ್ಕೆ ಸಾಕ್ಷಿಯಾಗಿವೆ. ಸರ್ವೋತೃಷವಾದ ಈ ಭಾವಬೋಧ 
ಟಿಪ್ಪಣಿಗಳಿಂದಾಗಿ ಶ್ರೀ ರಘೂತ್ತಮತೀರ್ಥರು ಭಾವಬೋಧಕಾರರೆಂದೇ 
ಪ್ರಸಿದ್ಧರಾಗಿದ್ದಾರೆ. ಇವಲ್ಲದೇ, ಶ್ರೀ ರಘೂತ್ತಮತೀರ್ಥರು ಬೃಹತೀ 
ಸಹಸ್ರಕ್ಕೆ ಒಂದು ಭಾವಬೋಧ ಟೀಕೆ ಬರೆದು ವೇದೋಕ್ತಿಗಳ ನಿಜವಾದ ಭಾವ 
ಜನರಿಗೆ ಬೋಧವಾಗುವಂತೆ ಮಾಡಿದರು. ಶ್ರೀ ರಘೂತ್ರಮತೀರ್ಥರು 
ನ್ಯಾಯವಿವರಣಕ್ಕೆ ಬರೆದ ಬ್ರಹ್ಮಪ್ರಕಾಶಿಕಾ ಟಿಪ್ಪಣಿ ಶ್ರೀಮದಾಚಾರ್ಯರ ಅಮೋಘ 
ಸೇವೆಯಾಗಿದೆ. ಇದರಂತೆ ಅನುವ್ಯಾಖ್ಯಾನ ನ್ಯಾಯಮಾಲಾ ಎಂಬ ಪ್ರಬಂಧವು 
ಅನುವ್ಯಾಖ್ಯಾನ - ನ್ಯಾಯವಿವರಣಗಳಲ್ಲಿ ಶ್ರೀಮದಾಚಾರ್ಯರು ಹೇಳಿದ 
ಫೂರ್ವಪಕ್ಷಸಿದ್ಧಾಂತ ನ್ಯಾಯಗಳಿಗೆಲ್ಲಾ ಸೂತ್ರರೂಢತ್ವವು ಹೇಗೆ ಬರುವುದೆಂಬುದನ್ನು 
ಸಮಂಜಸವಾಗಿ ಪ್ರತಿಪಾದಿಸಿದ್ದಾರೆ ಅಂತೂ ದ್ವೈತ ಸಿದ್ಧಾಂತದ ವೇದಾಂತ ವೀಥಿಯಲ್ಲಿ 
ಭಾವಬೋಧ ಗ್ರಂಥಗಳು ಒಂದು ವಿಶಿಷ್ಟವ್ಯಾಖ್ಯ ಪ್ರಕ್ರಿಯೆಗೆ ಮೈಲುಗಲ್ಲುಗಳಾಗಿವೆ. 
ಈ ಭಾವಬೋಧ ಪದ್ಧತಿಗೆ ಶ್ರೀ ರಘೂತ್ತಮತೀರ್ಥರೇ ಸೀಮಾ ಪುರುಷರು. ಶಕ 
ಪುರುಷರು ಮತ್ತೂ ಮಹಾಪುರುಷರು. ಇಂಥಾ ಶ್ರೇಷ್ಠ ಕೃತಿಗಳನ್ನು ರಚಿಸಿ ಶ್ರೀಹರಿ 
ವಾಯುಗಳ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಪುಷ್ಕ ಶುದ್ಧ ಏಕಾದಶೀ (1596) 
ಫೀ ಹರಿಯ ಪುರವಾದ ವೈಕುಂಠಕ್ಕೆ ಪ್ರಯಾಣ ಮಾಡಿದರು. 


ಶ್ರೀ ರಘೂತ್ತಮತೀರ್ಥರ ಸ್ತೋತ್ರ -ಗಂಭೀರಾಶಯಕುಂಭಸಂಭೃತವಚಹ 
ಸಂದರ್ಭಗರ್ಭೊೋಲ್ಲಸಟ್ಟೀಕಾಭಾವವಿಬೋಧನಾಯ ಜಗತಾಂ 
ಯಸ್ಕಾವತಾರೋತ ಜನಿ | ತತ್ತಾದ್ಭಕ್ಷದುರಂತಸಂತತತಪಃ ಸಂತಾನಸಂತೋಷಿತ- 
ಶ್ರೀಕಾಂತಂ ಸುಗುಣಂ ರಘೂತ್ತಮಗುರುಂ ವಂದೇ ಪರಂ ದೇಶಿಕಮ್‌ ॥೧॥ 


ಪೌಷಮಾಸ - ಶುಕ್ಲಪಕ್ಚ _25- 


ಸಚ್ಛಾನ್ವಾಮಲಭಾವಬೋಧಕಿರಣೈಃ ಸಂವರ್ಧಯನ್‌ ಮಧ್ಯಸತ್ತಿದ್ಧಾಂತಾಬ್ಧಿ- 
ಮುನಂತಶಿಷ್ಯಕುಮುದವ್ರಾತಂ ವಿಕಾಸಂ ನಯನ್‌ । ಉದ್ಭೂತೋ 
ರಘುವರ್ಯತೀರ್ಥಜಲಧೇಸ್ತಾಪತ್ರಯಂ ತ್ರಾಸಯನ್‌ ಯಸ್ತಂ ನೌಮಿ 
ರಘೂತ್ತಮಾಖ್ಯಶಶಿನಂ ಶ್ರೀವಿಷ್ಣುಪಾದಾಶ್ರಯಮ್‌ ॥೨॥ ಉದ್ಯನ್ಮಾರ್ತಂಡ- 
ಸಂಕಾಶದಂಡಮಾಲಾಕಮಂಡಲೂನ್‌ । ಧರಂ ಕೌಪೀನಸೂತ್ರಂ ಚ 
ಸೀತಾರಾಘವಮಾನಸಮ್‌ ॥1೩॥ ಶ್ರೀನಿವಾಸೇನ ವಂದ್ಯಾಂಘ್ರಿಂ 
ತುಲಸೀದಾಮಭೂಷಣಮ್‌ । ಧ್ಯಾಯೇದ್ರಘೂತ್ತಮಗುರುಂ ಸರ್ವಸೌಖ್ಯಪ್ರದಂ 
ನೃಣಾಮ್‌ ॥೪॥ ರಘೂತ್ತಮಗುರುಂ ನೌಮಿ ಶಾಂತ್ಯಾದಿಗುಣಮಂಡಿತಮ್‌ । 
ರಘೂತ್ತಮಪದ- ದ್ಧಂದಂಜಭ್ಯಂಗಾಯಿತಾಂತರಮ್‌ ॥೫॥ ರಘೂತ್ತಮಗುರುಂ 
ವಂದೇ ರಘೂತ್ರಮಪದಾರ್ಚಕಮ್‌ । ಗಾಂಭೀರ್ಯೇಣಾರ್ಥ- 
ಬಾಹಲ್ಯಟೀಕಾತಾತ್ಪರ್ಯಬೋಧಕಮ್‌ ॥೯॥ ಭಾವಬೋಧಕೃತಂ ನೌಮಿ 
ಭಾವಭಾವಿತ ಭಾವುಕಮ್‌ । ಭಾವಭಾಜಂ ಭಾವಜಾದಿಪರೀಭಾವ- 
ಪರಾಯಣಮ್‌ ॥೭॥ ಸನಾ ್ಯ್ಯೀಯವಿವೃತೇಷ್ಟೀಕಾಶೇಷಸಂಪೂರ್ಣಕಾರಿಣಮ್‌ | 
ಟೀಕಾಂ ದೃಷ್ಟ್ವಾ ಪೇಟಿಕಾನಾಂ ನಿಚಯಂ ಚ ಚಕಾರ ಯಃ । 
ಪ್ರಮೇಯಮಣಿಮಾಲಾನಾಂ ಸ್ಥಾಪನಾಯ ಮಹಾಮತಿಃ ॥1೮॥ 
ಯಚ್ಛಿಹೃಶಿಷ್ಯಶಿಷ್ಯಾದ್ಯಾಷ್ಟಿಪ್ಟಣ್ಯಾಚಾರ್ಯಸಂಜ್ಞಿತಾಃ 1 ತಮಲಂ 
ಭಾವಬೋಧಾರ್ಯಂ ಭೂಯೋ ಭೂಯೋ ನಮಾಮ್ಯಹಮ್‌ ॥೯॥ ಶುಕೇನ 
ಶಾಂತ್ಯಾದಿಷು ವಾಜ್ಜಯೇಷು ವ್ಯಾಸೇನ ದೈರ್ಯೆೇ5 ಂಬುಧಿನೋಪಮೇಯಮ್‌। 
ಮನೋಜಜಿತ್ಕಾಂ ಮನಸಾಂ ಹಿ ಪತ್ಯಾ ರಘೂತ್ತಮಾಖ್ಯಂ ಸ್ವಗುರುಂ 
ನಮಾಮಿ ॥೧೦॥ ರಾಮ ರಾಮ ತವ ಪಾದಪಂಕಜಂ ಚಿಂತಯಾಮಿ 
ಭವಬಂಧಮುಕ್ತಯೇ । ವಂದಿತಂ ಸುರನರೇಂದ್ರಮೌಲಿಭಿರ್ಧ್ಯಾಯತೇ 
ಮನಸಿ ಯೋಗಿಭಿಃ ಸದಾ ॥೧೧॥ ಪಿನಾಕಿನೀರಸಂಜಂಷ್ಟದೇಶೇ 
ವಾಸಮನೋರಮಮ್‌ । ಪಿನಾಕಿಪೂಜ್ಯ- ಶ್ರೀಮಧ್ಯಶಾಸ್ತ್ರವಾರ್ಧಿ- 
ನಿಶಾಕರಾನ್‌ ॥೧೨॥ ಪಂಚಕೈರ್ಭಾವ-ಬೋಧಾಖ್ಯೆ ಯರ್ಗಂಥೈಃ ಪಂಚಲ- 
ಸನ್ನುಖ್ಯೆಃ । ತತ್ತ್ವವಿಜ್ಞಾಪಕ್ಕೆಃ ಸ್ವಾನಾಮುಹಮೇಯಂ ಪಿನಾಕಿನಾ 1॥೧೩॥ 
ಗಾಂಭೀರ್ಯೇ ಸವರದುರ್ವಾ ದಿಗಿರಿಪಕ್ಕವಿದಾರಣೇ | ವಿಷಯೇಷು ವಿರಾಗಿತ್ವೇ 
ಚೋಪಮೇಯಂ ಪಿನಾಕಿನಾ ॥೧೪॥ ಧರಣೇ ಭಗವನ್ಮೂರ್ತೇರ್ಭರಣೇ 


-26- ಪೌಷಮಾಸ- ಮಾಘಮಾಸ 


ಭಕ್ತಿಸಂತತೇಃ। ವಿನಾ ವಿನಾ ಚೋಪಮೇಯಂ ಮೇಯಂ ತತ್ತಪ್ರಕಾಶನೇ ಪರಮಂ 
ಗುರುಮ್‌ ॥೧೫॥ ಗುರುತ್ವೇ5ಖಲಲೋಕಾನಾಂ ಪ್ರದಾನೇತಭೀಷ್ನಸಂತತೇಃ 
ಶಿಷ್ಯೇಭ್ಯಸ್ತತ್ತವಿಜ್ಞಾನಪ್ರದಾನೇ ಪರಮಂ ಗುರುಮ್‌ 11೧೬॥ 
ಸದಾರರಾಮ-ಪಾದಾಬ್ದಸದಾರತಿಸುಧಾಕರಮ್‌ । ಸದಾsರಿಭೇದನೇ 
ವಿಷ್ಣುಗದಾರಿಸದೃಶಂ ಸದಾ ॥0೧೭॥ ರಘುನಾಥಾಂಘ್ರಿಸದ್ಭಕ್ಟೌ 
ರಘುನಾಥಾನುಜಾಯಿತವತ್‌ । ರಘುನಾಥಾರ್ಯಪಾಣ್ಯುತ್ಛ- 
ರಘುವರ್ಯಕರೋದಿತಮ್‌ ॥೧೮॥ ವೇದೇಶಾರ್ಚಿತಪಾದಾಜ್ಜಂ 
ವೇದೇಶಾಂಘ್ರ್ಯಬಹಪೂಜಕವತ್‌।&  ರಘೂತ್ತಮಗುರುಂ ವಂದೇ 
ರಘೂತ್ತಮಪದಾರ್ಚಕಮ್‌ ॥೧೯॥ ರಘೂತ್ತಮಗುರುಸ್ತೋತ್ರಸ್ಯಾಷ್ಠಕಂ ಯಃ 
ಪಠೇನ್ನರಃ | ರಘೂತ್ತಮಪ್ರಸಾದಾಚ್ಚ ಸ ಸರ್ವಾಭೀಷ್ಟಭಾಗ್ಭವೇತ್‌ ॥೨೦॥॥ 
ಯದ್ವೃಂದಾವನಪೂರ್ವತಃ ಫಲವತೀ ಧಾತ್ರೀ ಜಗತ್ತಾವನೀ ಯಾಮ್ಯಾಯಾಂ 
ತು ಪಿನಾಕಿನೀ ಚಲದಲೋ ಮೂರ್ತಿತ್ರಯಾಧಿಷ್ಠಿತಃ। ವಾರುಣ್ಯಾಂ ದಿಶಿ ವಾಮತಃ 
ಪ್ರತಿಕೃತೌ । ಛಾಯಾ ಕೃತಾ ತಿಂತ್ರಿಣೀ ತದೃಂದಾವನಮಧ್ಯಗೋ ಗುರುವರೋ 
ಭೂಯಾತ್‌ ಸ ನಃ ಶ್ರೇಯಸೇ (1೨೧1 ಪ್ರಣಮತ್ಕಾಮಧೇನುಂ ಚ 
ಭಜತ್ತುರತರೂಪಮಮ್‌ । ಶ್ರೀಭಾವಬೋಧಕೃತ್ನಾದಚಿಂತಾಮಣಿಮುಪಾಸ್ಕಹೇ 
11೨೨॥1 ॥ ಇತಿ ಶ್ರೀರಘೂತ್ತಮಗುರುಸ್ತೋತ್ರಮ್‌ || 


ಶ್ರೀರಘೂತ್ತಮತೀರ್ಥರ ಹಾಡು - ರಾಗ : ಪೂರ್ವಿ ತಾಳ : ಅಟ್ಟ- 
ನೋಡಿದೆ ಗುರುಗಳ ನೋಡಿದೆ ನೋಡಿದೆನು ಗುಗಳ ಪದಾಬ್ದವ - ಪಾಡಿದೆನು 
ತನ್ನಹಿಮೆಗಳ ನಾ ಬೇಡಿದೆನು ಮನದನಿಯೆ ವರಗಳ - ಈಡು ಇಲ್ಲದೆ ಕೊಡುವ 
ಪ್ರಭುಗಳ ಪಂಚಕೃಷ್ಣಾರಣ್ಯಕ್ಷೇತ್ರ ಪಿನಾಕಿನಿಯ ತೀರದಲಿ ನಿಂತು ಮಿಂಚುತಿಹ 
ಕಾಷಾಯದಂಡ ಕಮಂಡಲವ ಧರಿಸುತ್ತ ಧರೆಯೊಳು ಪಂಚಬಾಣನ ಪಿತನ ಗುಣಗಳ 
ಅಂಚೆಯದಿ ಪೊಗಳುತ್ತ ಹರುಷದಿ ಸಂಚಿತಾಗಾಮಿಗಳ ಕಳೆದು ಪ್ರಪಂಚದಲಿ 
ಮೆರೆವಂಥ ಗುರುಗಳ ಅಲವಬೋಧರ ಭಾಷ್ಯಟೀಕಾಭಾವವನು ಸುಜನರಿಗೆ 
ಬೋಧಿಸಿ ಕಲುಷಮತಗಿರಿಸಮುದಯಂಗಳ ಕುಲಿಶದಿಂದದಿ ಖಂಡಿಸುತಲಿ 
ಮೂಲರಾಮದಿಗ್ಜಿಜಯರಾಮರ ಪಾದಕಮಲಕೆ ಭೃಂಗನೆನಿಸುತ 
ಶೀಲಭಕ್ತಿವಿರಕ್ಕಿಮತಿಗಳ ಪಾಲಿಸುವ ಯತಿಮೌಳಿರತುನವ ಕಾಮಧೇನುಸುಕಲ್ಲತರು- 
ಚಿಂತಾಮಣೆಯವೋಲ್‌ ಕಾಮಿತಾರ್ಥವ ಪ್ರೇಮದಲಿ ಬೀರುತ್ತ 


ಪೌಷಮಾಸ - ಶುಕಪ' -27- 


ಬಟ 


ಆಧ್ಯಾತ್ಮಾದಿತಾಪತ್ರಯವ ಕಳೆಯುವ ಸ್ವಾಮಿಶ್ರೀಹರಿ ಶ್ರೀದವಿಠಲನ 
ದಾಸರಗ್ರಣಿಯೆನಿಸಿ ಮೆರೆಯುವ ನೇಮದಿಂದಲಿ ಶ್ರೀರಘೂತ್ತಮಮೌನಿವರ್ಯರ 
ಕರುಣ ಬಯಸುತ 
ತ್ರೀ ರಘೂತ್ರಮತೀರ್ಥ ಶ್ರೀಪಾದಂಗಳವರ ವೃಂದಾವನ ಮಹಿಮೆ - 
ಭಾವಬೋಧಕೃತಂ ಸೇವೇ ರಘೂತ್ತಮಮಹಾಗುರುಮ್‌ 
ಯಚ್ಛಿಷೃಶಿಷ್ಯಶಿಷ್ಯಾದ್ಯಾಃ ಟಿಪ್ಪಣ್ಯಾಚಾರ್ಯಸಂಜ್ಞಿತಾಃ॥೧೮॥ ಶಕ ಪುರುಷರೆನಿಸಿದ 
ಇವರ ವೃಂದಾವನವು ದಕ್ಷಿಣ ಪಿನಾಕಿನೀ ನದಿಯ ದಂಡೆಯ ಮೇಲೆ 
ತಿರುಕೊಯಿಲೂರು ಎಂಬ ಪ್ರಸಿದ್ಧ ಕ್ಷೇತ್ರದಲ್ಲಿದೆ. ಕಲಿಯುಗದ ಕಲ್ಪವೃಕ್ಷದಂತಿರುವ 
ಫೀ ರಘೂತ್ತಮತೀರ್ಥರ ವೃಂದಾವನದ ಸೇವೆಯಿಂದ ಪ್ರತಿವರ್ಷವೂ ಸಾವಿರಾರು 
ಜನರು ತಮ್ಮಇಷ್ಟಾರ್ಥಗಳನ್ನು ಪಡೆದು ಧನ್ಕರಾಗುತ್ತಿದ್ದಾರೆ. ಅನೇಕ ಪ್ರಸಿದ್ಧ ವೈದ್ಯರು 
ಅಸಾಧ್ಯವೆಂದು ಕೈಬಿಟ್ಟ ಎಷ್ಟೋ ರೋಗಿಗಳು ಶ್ರೀ ರಘೂತ್ತಮತೀರ್ಥರ ಸೇವೆ, 
ವೃಂದಾವನ ಪ್ರದಕ್ಷಿಣೆ, ನಮಸ್ಕಾರ, ಮೃತ್ತಿಕಾ, ಪಾದೋದಕ ಸ್ವೀಕಾರಗಳಿಂದ ತಮ್ಮ 
ರೋಗ ಪರಿಹರಿಸಿಕೊಂಡದ್ದು ಅಸಂಖ್ಯ ಜನರ ಅನುಭವಕ್ಕೆ ಬಂದ ವಿಷಯವಾಗಿದೆ. 
ದನ ಕರುಗಳಿಗೆ ಬೇನೆ ಕಂಡು ಬಂದಾಗ ಶ್ರೀ ಶ್ರೀಗಳವರ ವೃಂದಾವನ ಪ್ರದಕ್ಷಿಣೆ, 
ತೀರ್ಥಪ್ರೋಕ್ಟಣೆ ಮಾಡಿಸುವುದರಿಂದ ಅವುಗಳಿಗೆ ಗುಣವಾಗುವ ಪ್ರಸಂಗಗಳು 
ಪ್ರಸಿದ್ಧವಾಗಿವೆ. 

ಪೌಷ ॥ ಶುದ್ಧ ॥ ದ್ವಾದಶೀ ॥ 
ಕೂರ್ಮದ್ದಾದಶೀವ್ರತ -ದುರ್ವಾಸಮುನಿ - ಪುಷ್ಕಮಾಸದಲ್ಲಿ ದೇವತೆಗಳು 
ಅಮೃತಕ್ಕಾಗಿ ಸಮುದ್ರವನ್ನು ಕಡೆದರು. ಆ ಸಂದರ್ಭದಲ್ಲಿದೇವನಾದ ಜನಾರ್ದನನು 
ತಾನೇ ಕೂರ್ಮರೂಪವನ್ನು ಧರಿಸಿದನು. ಕೂರ್ಮರೂಪಿಯಾದ ಅವನಿಗೆ 
ಪುಷ್ಕಮಾಸದ ಶುಕ್ಗಫಕ್ಷದ ದಶಮೀ ತಿಥಿಯು (ಆ ಅವತಾರಕ್ಕೆ) ಉತ್ತಮವಾದುದೆಂದು 
ಉದ್ದಿಷ್ಟವಾಗಿದ್ದಿತೆಂದು ಹೇಳಿದೆ. ಆ ದಶಮಿಯ ದಿನ ಹಿಂದಿನಂತೆ (ಮತ್ಸ್ಯದ್ವಾದಶೀ 
ವ್ರತದಂತೆಯೇ) ಸಂಕಲ್ಪಮಾಡಿ, ಏಕಾದಶಿಯ ದಿನ ಸ್ನಾನವೇ ಮೊದಲಾದ 
ನಿತ್ಯಕರ್ಮಗಳನ್ನು ಮಾಡಿ ಭಕ್ತಿ ಯಿಂದ ವಿಷ್ಣುವನ್ನು ಆರಾಧಿಸಬೇಕು. ಆರಾಧನೆಯಲ್ಲಿ 
ಕೂರ್ಮಾಯ ನಮಃ ಎಂದು ಮೊದಲು ದೇವನ ಪಾದಗಳನ್ನು ಪೂಜಿಸಿ, 
ನಾರಾಯಣಾಯ ನಮಃ ಎಂದು ಹರಿಯ ನಡುವನ್ನೂ, ಸಂಕರ್ಷಣಾಯ ನಮಃ 


-28- ಪೌಷಮಾಸ- ಮಾಘಮಾಸ 


ಎಂದು ಉದರವನ್ನೂ, ವಿಶೋಕಾಯ ನಮಃ ಎಂದು ಹೃದಯವನ್ನೂ, ಭವಾಯ 
ನಮಃ ಎಂದು ಕಂಠವನ್ನೂ, ಸುಬಾಹವೇ ನಮಃ ಎಂದು ಭುಜಗಳನ್ನೂ, ವಿಶಾಲಾಯ 
ನಮಃ ಎಂದು ಶಿರಸ್ಸನ್ನೂ ಅರ್ಚಿಸಬೇಕು. ದೇವನಿಗೆ ನಮಸ್ಕಾರ ಎಂದು ಅವನ 
ನಾಮದಿಂದ ಸುಗಂಧಪುಷಗಳಿಂದಲೂ, ಧೂಪಾದಿಗಳಿಂದಲೂ, ಭಕ್ಷ್ಯ 
ಭೋಜ್ಯಫಲಾದಿಯಾದ ಬಗೆ ಬಗೆಯ ನೈವೇದ್ಯಗಳಿಂದಲೂ ದೇವನನ್ನು ಚೆನ್ನಾಗಿ 
ಪೂಜಿಸಿ, ದೇವನೆದುರಿಗೆ ಪೂರ್ಣಕಲಶವನ್ನಿಟ್ಟು ಅದರೊಳಗೆ ರತ್ನವನ್ನು ಹಾಕಿ, 
ಬಿಳಿಯವಸ್ತಗಳಿಂದಲೂ, ಮಾಲೆಗಳಿಂದಲೂ ಹಿಂದಿನಂತೆ ಅಲಂಕರಿಸಿ, ತನ್ನ 
ಶಕ್ತಿಗನುಸಾರವಾಗಿ, ಚಿನ್ನದಿಂದ ದೇವನ ಕೂರ್ಮಮೂರ್ತಿಯನ್ನು 
ಮಂದರಪರ್ವತಸಹಿತನಾಗಿರುವಂತೆ ಮಾಡಿಸಿ, ತುಪ್ಪದಿಂದ ತುಂಬಿದ 
ತಾಮ್ರಪಾತ್ರೆಯಲ್ಲಿ ಆ ಮೂರ್ತಿಯನ್ನು ಸ್ಥಾಪಿಸಿ, ಪೂರ್ಣಕಲಶದ ಮೇಲೆ 
ಕೂರ್ಮಮೂರ್ತಿಸಹಿತವಾದ ಆ ತಾಮ್ರದ ಪಾತ್ರೆಯನ್ನು ಇಟ್ಟು, ಪೂಜಿಸಿ, 
ಹಿಂದಿನಂತೆಯೇ ಕುಟುಂಬಿಯಾದ ಬ್ರಾಹ್ಮಣನನ್ನು ಪೂಜಿಸಿ, ಅವನಿಗೆ ದಾನ 
ಮಾಡಬೇಕು. ಮಾರನೆಯ ದಿನ (ದ್ವಾದಶಿಯಲ್ಲಿ) ಯಥಾಶಕ್ತಿಯಾಗಿ ಬ್ರಾಹ್ಮಣರನ್ನು 
ದಕ್ಷಿಣೆಯೇ ಮೊದಲಾದವುಗಳಿಂದ ಪೂಜಿಸಿ, ದೇವದೇವನೂ, ಕೂರ್ಮರೂಪಿಯೂ 
ಆದ ನಾರಾಯಣನನ್ನು ಸಂತೋಷಪಡಿಸಬೇಕು. ಬಳಿಕ ಸೇವಕಸಮೂಹದೊಡನೆ 
ವ್ರತಿಯಾದವನು ಊಟಮಾಡಬೇಕು. ವಿಪ್ರ(ಸತ್ಯತಪ)ನೇ, ಭಕ್ತಿಯಿಂದ ಹೀಗೆ 
ಮಾಡಿದರೆ ಸಮಸ್ತಪಾಪವೂ ಪರಿಹಾರವಾಗುವುದು. ಇದರಲ್ಲಿ ವಿಚಾರ 
ಮಾಡಲೇಬಾರದು. ಈ ವ್ರತವನ್ನು ಮಾಡುವವನು ಸಂಸಾರಚಕ್ರವನ್ನು ಬಿಟ್ಟು ಶುದ್ಧವೂ 
ಪುರಾತನವೂ ಆದ ವಿಷ್ಣುಲೋಕವನ್ನು ಪಡೆಯುವನು. ಅನೇಕ ಜನ್ಮಾಂತರಗಳಲ್ಲಿ 
ಮಾಡಿದ ಪಾಪರಾಶಿಯು ಒಡನೆಯೇ ನಾಶವಾಗುವುದು. ಈ ಲೋಕದಲ್ಲಿಅವನು 
ಶ್ರೀಮಂತನೂ, ಸತ್ಯಧರ್ಮವುಳ್ಳವನೂ ಆಗುವನು. ಅಲ್ಲದೇ ಹಿಂದೆ ಹೇಳಿದ 
ಫಲವೆಲ್ಲವನ್ನೂ ಪಡೆಯುವನು. 
ಕೂರ್ಮಪುರಾಣದಲ್ಲಿಕೂರ್ಮದ್ವಾದಶೀವ್ರತದ ವಿವರಣೆ ನೀಡುವ ೪೦ನೆಯ 
ಅಧ್ಯಾಯವು ಸಮಾಪ್ತವಾಯಿತು. 


ಪೌಷಮಾಸ - ಶುಕ್ಷಪ -29- 
ಗ್‌ 


ಶ್ರೀಸುರೇಂದ್ರತೀರ್ಥರ ಆರಾಧನೆ - ಪೂರ್ವಾಶ್ರಮನಾಮ 
ಶ್ರೀವೇಂಕಟಕೃಷ್ಣಾಚಾರ್ಯರು. ಸನ್ಯಾಸ ಸ್ವೀಕಾರ 1504. ವೃಂದಾವನ ಪ್ರವೇಶ 
1575 ಪುಷ್ಕಶುದ್ಧ ದ್ವಾದಶೀ. ಗುರುಗಳು. ಶ್ರೀರಘುನಂದನತೀರ್ಥರು, ಪೀಠ 
ಆಳಿದ ಅವಧಿ 70 ವರ್ಷಗಳು, ವೃಂದಾವನ ಸ್ಥಳ ಮಧುರೈ. 


ಯಶ್ಚಕಾರೋಪವಾಸೇನ ತ್ರಿವಾರಂ ಭೂಪ್ರದಕ್ಷಿಣಮ್‌ । 
ತಸ್ಮೈ ನಮೋ ಯತೀಂದ್ರಾಯ ಶ್ರೀ ಸುರೇಂದ್ರ ತಪಸ್ವಿನೇ ॥ 


ಮೂರು ಬಾರಿ ನಿರಶನ ವ್ರತದಿಂದ ಭಾರತದ ಸಕಲ ತೀರ್ಥಕ್ಷೇತ್ರ ಯಾತ್ರೆ 
ಮಾಡಿದ ಮಹಾ ತಪಸ್ವಿಗಳಾದ ಶ್ರೀ ಸುರೇಂದ್ರತೀರ್ಥರಿಗೆ ನಮಸ್ಕಾರವು ಎಂಬ 
ಶ್ರೀ ವಿಜಯೀಂದ್ರತೀರ್ಥವಿರಚಿತ ಚರಮ ಶ್ಲೋಕದಿಂದ ಪ್ರತಿಪಾದ್ಯ ರಾದ ಈ 
ಮಹಾನುಭಾವರು ಸಾಕ್ಷಾತ್‌ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿ ವಾಗಿ ನಡೆದು 
ಬಂದ ಸತ್ತರಂಪರೆಯಾದ ಜಗದ್ಗುರು ಶ್ರೀಮನದ್ದಾಃ ಚಾರ್ಯರ 'ಮೂಲ ಮಹಾ 
ಸಂಸ್ಥಾನಾಧಿಪತಿಗಳೂ; ಜ್ಞಾನಿನಾಯಕರೂ; ಮಾನಸಪೂಜಾ ಧುರಂಧರರೂ 
ಆಗಿದ್ದಾರೆ. ಶ್ರೀಮದಾಚಾರ್ಯರ ಮೂಲ ಪೀಠದಲ್ಲಿ 98 ವರ್ಷಗಳ ಸಾರ್ಥಕ 
ಜೀವನ ನಡೆಸಿ ಲೋಕ ಕಲ್ಯಾಣ ಮಾಡಿದ ಯತಿಸಾರ್ವಭೌಮರು 
ಶ್ರೀ ಸುರೇಂದ್ರತೀರ್ಥರು. 
ಪೌಷ ॥ ಶುದ್ಧ ॥। ತ್ರಯೋದಶೀ ॥ 
ಪೌಷ ಮಾಸದ ಶುಕ್ಲಪಕ್ಷದ ತ್ರಯೋದಶಿಯ ದಿವಸ ತುಪ್ಪವನ್ನು ಪಾತ್ರೆಯಲ್ಲಿ 
ತುಂಬಿ ದಾನವನ್ನು ಮಾಡಬೇಕು. ಇದರಿಂದ ಆಯುಷ್ಯವು ಅಭಿವೃದ್ಧಿಯಾಗುತ್ತದೆ. 
ಇಷ್ಟಾರ್ಥವು ಸಿದ್ಧವಾಗುತ್ತದೆ. 
ಪೌಷ ॥ ಶುದ್ಧ ॥ ಚತುರ್ದಶೀ ॥ 


ಶಾಕಂಬರಿಗೆ ಸರ್ವಶಾಕವನ್ನು ನಿವೇದನೆ ಮಾಡಬೇಕು. ಇದರಿಂದ ಸೌಭಾಗ್ಯವು 
ಅಭಿವೃದ್ಧಿಯಾಗುತ್ತದೆ. ಇದೇ ಮಾಸದ ಶುಕ್ಗಪಕ್ಷದ ಅಷ್ಟಮಿಯ ದಿವಸ ದುರ್ಗೆಗೆ 
ಉತ್ಸವವನ್ನು ಪ್ರಾರಂಭ ಮಾಡಬೇಕು. ಚತುರ್ದಶಿಯ ದಿವಸ ದುರ್ಗೆಗೆ 
ಸರ್ವಸಮರ್ಪಣೆಯನ್ನು ಮಾಡಬೇಕು. 


-30- ಪೌಷಮಾಸ- ಮಾಘಮಾಸ 


ಪೌಷ ॥ ಶುದ ॥ ಹುಣಿಮೆ ॥ 
ಸ ಬ 


ಮಾಘಸ್ನಾನ - ಪುಷ್ಯ ಶುಕ್ಲ ಏಕಾದಶಿಯಾಗಲಿ, ಪೂರ್ಣಿಮಾ ಆಗಲಿ, ಮಕರ 
ಸಂಕ್ರಾಂತಿಯನ್ನು ಆರಂಭಿಸಿಯಾಗಲೀ ಒಂದು ತಿಂಗಳ ಕಾಲ ಪ್ರಾತಃಸ್ನಾನವನ್ನು 
ಮಾಡಬೇಕು. ಅರುಣೋದಯವನ್ನು ಆರಂಭಿಸಿ ಪ್ರಾತಕಾಲದವರೆಗೂ ಸ್ನಾನಕಾಲ. 
ನಕ್ಪತ್ರವಿದ್ದಾಗ ಉತ್ತಮ, ನಕ್ಷತ್ರವು ಕಾಲವಾಗಿ ಸೂರ್ಯ ಉದಯದ ಮುಂಚೆ 
ಮಧ್ಯಮ, ಸೂರ್ಯೋದಯಾನಂತರ ಎರಡು ಫಳಿಗೆವರೆಗೆ ಅಧಮ. 
ಮನೆಯಲ್ಲಿಯೇ ಬಿಸಿನೀರಿನಿಂದ ಸ್ನಾನ ಮಾಡಿದರು ಆರು ವರ್ಷ ಉಪವಾಸವಿದ್ದ 
ಫಲವು ಬರುತ್ತದೆ. ಬಾವಿಯಲ್ಲಿ ಸ್ನಾನ ಮಾಡಿದರೆ ಹನ್ನೆರದು ವರ್ಷದ ಫಲ, ಕೆರೆಯಲ್ಲಿ 
ಇದರ ಎರಡು ಪಟ್ಟು ಫಲ, ನದಿಯಲ್ಲಿನಾಲ್ಕು ಪಟ್ಟು, ಮಹಾನದಿಯಲ್ಲಿಎಂಟು 
ಪಟ್ಟು, ಸಂಗಮದಲ್ಲಿ ಅದರ ನಾಲ್ಕು ಪಟ್ಟುಫಲ, ಗಂಗೆಯಲ್ಲಿಸಾವಿರಪಾಲು ಹೆಚ್ಚು 
ಫಲ; ಪ್ರಯಾಗದಲ್ಲಿ, ಅದರ ಸಮತಟ್ಟುಫಲ. ಎಲ್ಲೇ ಸ್ನಾನ ಮಾಡಿದರೂ ಪ್ರಯಾಗ 
ಸ್ಮರಣೆಯನ್ನು ಮಾಡಬೇಕು. ಕಡೆಗೆ "ಪ್ರಯಾಗ ಮಾಧವ, ಪ್ರಯಾಗ ಮಾಧವ' 
ಎಂದು ಕೂಗಿದರೂ ಸಾಕು; ಯಾಗ ಮಾಡಿದ ಫಲವು ಬರುತ್ತದೆ. ಒಂದು ತಿಂಗಳೂ 
ಸ್ನಾನ ಮಾಡಲು ಶಕ್ತಿ ಇಲ್ಲದಿದ್ದರೆ, ಮಕರಸಂಕ್ರಾಂತಿ, ರಥಸಪ್ತಮೀ, ಮಾಘ ಹುಣ್ಣಿಮೆ 
ಈ ಮೂರು ದಿವಸವಾದರೂ ಸ್ನಾನ ಮಾಡಬೇಕು. ಅಥವಾ ಕಡೆಯ ಮೂರು 
ದಿನವಾದರೂ ಸ್ನಾನ ಮಾಡಬೇಕು. ಹೀಗೆ ಮಾಡಿದರೆ ಬ್ರಹ್ಮಹತ್ಯಾದಿ ಪಾಪಗಳು 
ಪರಿಹಾರವಾಗುತ್ತದೆ. ಇಲ್ಲದಿದ್ದರೆ ಬ್ರಹ್ಮಹತ್ಯಾದಿ ಪಾಪಗಳು ಬರುತ್ತವೆ. 
ಸ್ನಾನಮಂತ್ರ - "ದುಃುದಾರಿದ್ರನಾಶಾಯ ಶ್ರೀವಿಷ್ಲೋಸ್ತೋಷಣಾಯ ಚ । 
ಪ್ರಾತಃಸ್ನಾನಂ ಕರೋಮ್ಯದ್ಯ ಮಾಘೇ ಪಾಪ ವಿನಾಶನಮ್‌ ॥ ಮಕರಸ್ಥೇ ಕರೌ 
ಮಾಘೇ ಗೋವಿಂದಾಚ್ಯುತ ಮಾಧವ | ಸ್ನಾನೇನಾನೇನ ಮೇದೇವ 
ಯಥೋಕ್ತಫಲದೋ ಭವ॥।' 

ಅರ್ಫ್ಯಮಂತ್ರ - "ಸವಿತ್ರೇ ಪ್ರಸವಿತ್ರೇ ಚಪರಂಧಾಮ ಜಲೇ ಮಮ। 

ತತ್ರೇಜಿಸಾ ಪರಿಭ್ರಷ್ಟಂ ಪಾತಂ ಯಾತು ಸಹಸ್ರಧಾ ॥' 

ಮಾಘ ಸ್ನಾನ ಸಂಕಲ್ಪ- ಪುಷ್ಯ ಮಾಸದ ದಶಮಿ ಅಥವಾ ಪೂರ್ಣಿಮೆಯಂದು 
ಮಾಘಸ್ನಾನವು ಪ್ರಾರಂಭವಾಗುತ್ತದೆ. ಮಾಘ ಮಾಸದ ದಶಮಿ ಅಥವಾ 
ಪೂರ್ಣಿಮಾದವರೆಗೆ (೧)ಒಂದುತಿಂಗಳ ಪರ್ಯಂತವಾಗಿ ಅರುಣೋದಯ- 


ಪೌಷಮಾಸ - ಶುಕ್ಷಪ 31- 
Ro 


ಕಾಲದಲ್ಲಿ ಅಥವಾ ಪ್ರಾತಕ್ಕಾಲದಲ್ಲಿ, ನದ್ಯಾದಿಗಳಲ್ಲಿ ಸ್ನಾನ ಮಾಡಬೇಕು. 
ಜಲಾಭಿಮಾನಿ ದೇವತೆಗಳು ನಾವು ಸೂರ್ಯನು ಸ್ವಲ್ಪ ಉದಯಿಸಿದಾಗ ಸ್ನಾನ 
ಮಾಡುವ ಯಾವ ಬ್ರಹ್ಮಪ್ಪನನ್ನು, ಸುರಾಪಾನೀಯನನ್ನು ಪವಿತ್ರ ಮಾಡೋಣವೆಂದು 
ಕೂಗುತ್ತಿರುತ್ತಾರೆ. 

ಸ್ನಾನ ಕಾಲ - ನಕ್ಷತ್ರ ಇರುವಾಗಲೇ ಮಾಡುವ ಸ್ನಾನ ಉತ್ತಮ, ನಕ್ಷತ್ರ ಕಾಣದಿರುವಾಗ 
ಮಾಡುವ ಸ್ನಾನ ಮಧ್ಯಮ, ಸೂರ್ಯೋದಯದ ನಂತರ ಮಾಡುವ ಸ್ನಾನ 
ಕನಿಷ್ಟವಾದುದು. 

ಸ್ನಾನಾಧಿಕಾರಿಗಳು - ಬ್ರಹ್ಮಚಾರಿಗಳು, ಗೃಹಸ್ತರು, ವಾನಪ್ರಸ್ಥರು, ಭಿಕ್ಷುಕರು, ಬಾಲ 
ವೃದ್ಧ ಯುವಕರು, ನಾರಿ-ನಪುಂಸಕರೂ ಮಾಘ ಸ್ನಾನವನ್ನು ಮಾಡಬೆಕು. 

ಫಲ - ಮಾಘ ಮಾಸದಲ್ಲಿ ಮನೆಯ ಹೊರಗೆ ಎಲ್ಲಿನಿರಿದೆಯೋ ಅದೆಲ್ಲವೂ 
ಗಂಗಾಜಲಕ್ಕೆ ಸಮಾನವಾಗಿರುತ್ತದೆ. ಪ್ರಯಾಗ, ನೈಮಿಷಾರಣ್ಯ ಮುಂತಾದ 
ಕ್ಷೇತ್ರಗಳಲ್ಲಿಮಾಡಿದ ಸ್ನಾನ ಹೆಚ್ಚಿನ ವಿಶೇಷ ಫಲವನ್ನು ಕೊಡುತ್ತದೆ. ಮಾಘಸ್ನಾನವೇ 
ಅತ್ಯಂತ ಪುಣ್ಯಸಂಪಾದಕವಾಗಿದೆ. ಅದರಲ್ಲೂ ಮಕರದಲ್ಲಿ ರವಿಯು 
ಪ್ರವೇಶಮಾಡಿದ್ದರೆ ಸಾವಿರಪಟ್ಟು ಫಲವು ಗಂಗಾಸ್ನಾನ ಮಾತ್ರದಿಂದ 
ಪ್ರಾಪ್ತವಾಗುವುದು. ಮಾಘ ಮಾಸದಲ್ಲಿ ಮಹಾನದಿ ಸಂಗಮದಲ್ಲಿಸ್ನಾನ ಮಾಡಿದರೆ 
ಅನಂತ ಫಲ. ಕೇವಲ ಗಂಗಾದಿ ಮಹಾನದಿಗಳಲ್ಲಿಸ್ನಾನ ಮಾಡಿದರೆ ಪುಣ್ಯ ಫಲವು 
ಕಡಿಮೆಯಾಗುತ್ತಾ ಬರುತ್ತದೆ. ನದಿ, ಸರೋವರಗಳಲ್ಲಿಸ್ನಾನ ಮಾಡಬಹುದು. ಇವು 
ಇಲ್ಲಿದಿದ್ದಾಗ ಬಾವಿಯಲ್ಲಾದರೂ ಸ್ನಾನ ಮಾಡಿದರೆ ೧೨ ವರ್ಷದ ಸ್ನಾನದ ಫಲವು 
ದೊರೆಯುತ್ತದೆ. ಬಾವಿಯೂ ಇಲ್ಲದಿದ್ದರೆ ಮಾಘ ಮಾಸದಂದು ಸಾಯಂಕಾಲ 
ಹೊಸದಾದ ಕುಂಭದಲ್ಲಿ ನೀರು ತುಂಬಿಸಿ ಹೊರಗೆ ಗಾಳಿಗೆ ಸಂಪರ್ಕ ಬರುವಂತೆ 
ಇಡಬೇಕು. ನಂತರ ಬೆಳಿಗ್ಗೆ ಆ ನೀರಿನಿಂದ ಸ್ನಾನ ಮಾಡಿದರೆ ಗಂಗಾ ಸ್ನಾನಕ್ಕೆ 
ಸಮವೆಂದು ಶಾಸ್ತ್ರವು ಹೇಳುತ್ತದೆ. ಯಾವುದನ್ನು ಸ್ವರ್ಗಲೋಕದಲ್ಲಿ ಅಮೃತವೆಂದು 
ಕರೆಯುತ್ತಾರೋ, ಆ ಅಮೃತವು ಭೂಮಿಯಲ್ಲಿ ಗಂಗಾದಿ ನದಿಗಳಾಗಿ ಹುಟ್ಟಿವೆ. 
ಆದ್ದರಿಂದ ಬ್ರಹ್ಮರುದ್ರಾದಿಗಳೂ ಕೂಡ ಮಾಘ ಮಾಸದಲ್ಲಿಪ್ರಯಾಗಾದಿ ಪುಣ್ಯ 
ಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡಲು ಬರುತ್ತಾರೆ. ಮಾಘ ಮಾಸದಲ್ಲಿ ತಣ್ಣೀರಿನಲ್ಲಿ 


-32- ಪೌಷಮಾಸ- ಮಾಘಮಾಸ 


ಸ್ನಾನ ಮಾಡಿದರೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದಕ್ಕಿಂತಲೂ ಎರಡು ಪಟ್ಟು ಅಧಿಕ 
ಫಲ ದೊರೆಯುತ್ತದೆ. ಬಾವಿ ಮುಂತಾದವುಗಳಲ್ಲಿ ಹೊರಗೆ ಸ್ನಾನ ಮಾಡಿದರೆ ೧೨ 
ವರ್ಷದ ಫಲವು ಬರುತ್ತದೆ. ಕೆರೆಯಲ್ಲಿಸ್ನಾನ ಮಾಡಿದರೆ ಅದರ ಎರಡರಷ್ಟು ಅಧಿಕ 
ಫಲ ಬರುತ್ತದೆ. ನದಿಯಲ್ಲಿಮಾಡಿದರೆ ನಾಲ್ಕರಷ್ಟು, ಸರೋವರದಲ್ಲಿ ೧೦ ರಷ್ಟು, 
ಮಹಾನದಿಗಳಲ್ಲಿ ೨೦೦ ರಷ್ಟು ಪುಣ್ಯವು ಬರುತ್ತದೆ. ಗಂಗಾ ಸ್ನಾನ ಮಾಡಿದರೆ 
ಸಾವಿರದಷ್ಟು ಫಲವು ಬರುತ್ತದೆ. ಒಂದು ತಿಂಗಳು ಪೂರ್ತಿ ಮಾಫಸ್ನಾನವನ್ನು 
ಗಂಗೆಯಲ್ಲಿ ಮಾಡಿದರೆ ಅವರು ನಾಲ್ಕು ಯುಗಗಳ ಪರ್ಯಂತ ಸ್ಪರ್ಗದಿಂದ 
ಭೂಮಿಗೆ ಬರುವುದಿಲ್ಲ. ಮಾಘ ಮಾಸದಲ್ಲಿಗಂಗಾ ಯಮುನಾ ಸಂಗಮವಾದ 
ಪ್ರಯಾಗದಲ್ಲಿ ಸ್ನಾನ ಮಾಡಿದರೆ ಅವನಿಗೆ ಮತ್ತೆ ಗರ್ಭವಾಸದ ದುಃಖವು 
ಪ್ರಾಪ್ತಿಯಾಗುವುದಿಲ್ಲ. ಗಂಗಾ ಯಮುನೆಯ ನೀರನ್ನು ಬ್ರಹ್ಮದೇವರು ಪಾಪ 
ರಾಶಿಗಳೆಂಬ ಪಶುಗಳಿಗೆ ವಧಾ ಸ್ನಾನಕ್ಕಾಗಿ ಸೃಷ್ಟಿಮಾಡಿದನು. 
ಮಾಘ ಸ್ನಾನ ಸಂಕಲ್ಪ - ಮಾಘಮಾಸಮಿಮಂ ಪೂರ್ಣಂ ಸ್ನಾಸ್ಯೇಹಂ ದೇವ 
ಮಾಧವ। ತೀರ್ಥಸ್ಯಾಸ್ಯ ಜಲೇ ನಿತ್ಯಮ್‌ .. ಈ ರೀತಿಯಾಗಿ ಆರಂಭದಲ್ಲಿ ದಶಮಿ 
ದಿನದಂದು ವಿಧಿಪೂರ್ವಕವಾಗಿ, ಮಾನಸಿಕವಾಗಿ, ಮಾಧವನೇ, 
ಮಾಘಮಾಸಪೂರ್ತಿ ಈ ತೀರ್ಥಜಲದಲ್ಲಿ ಸ್ನಾನ ಮಾಡುವೆನು ಎಂದು 
ಸಂಕಲ್ಪಿಸಬೇಕು. 

ಆಚಮ್ಮ....., ಪ್ರಣಾಯಾಮ್ಯ....., ಏವಂಗುಣ ವಿಶಿಷ್ಠಾಯಾಂ, ಶುಭತಿಥೌ 
ಶ್ರೀಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮಾಸ ನಿಯಾಮಕ 
ಮಾಧವಪ್ರೇರಣಯಾ ಶ್ರೀ ಮಾಧವ ಪ್ರಿತ್ಯರ್ಥಂ, ಮಾಘಸ್ನಾನಮಹಂ ಕರಿಷ್ಯೇ. 


ಪ್ರಾರ್ಥನಾ - ಮಕರಸ್ಥೇ ರವೌ ಮಾಘೇ ಗೋವಿಂದಾಚ್ಯುತಮಾಧವ । 
ಸ್ನಾನೇನಾನೇನ ಮೇ ದೇವ ಯಥೋಕ್ತಫಲದೋ ಭವ।॥ ಕೃಷ್ಣಾಚ್ಯುತ ನಿಮಜ್ಯಾಮಿ 
ಪ್ರಭಾತೇಸ್ಟಿನ್‌ ಶುಭೋದಕೇ । ಆನೇನ ಮಾಫಸ್ನಾನೇನ ಸುಪ್ರೀತೋ ಮಾಂ 
ಸಮುದ್ಧರ ॥ ಜಲದಲ್ಲಿಮುಳುಗಿ ಸ್ನಾನ ಮಾಡಿ ಮೃತ್ತಿಕೆಯನ್ನು ಧರಿಸಿ ಪುನ ಮುಳುಗಿ 
ನಂತರ ಅರ್ಫ್ಯವನ್ನು ಕೊಡಬೇಕು. 


ಮಾಧವನಿಗೆ ಅರ್ಫ್ಯ - ತಪಸ್ಕರ್ಕೋದಯೇ ನದ್ಯಾಂ ಸ್ನಾತೋಹಂ ವಿಧಿ 


ಪೌಷಮಾಸ - ಶುಕ್ಲಪಕ್ಷ 33- 


ಪೂರ್ವಕಂ । ಮಾಧವಾಯ ದದಾಮೀದಮರ್ಫ್ಥ್ಯಂ ಸಮ್ಯಕ್‌ ಪ್ರಸೀದತು ॥ 
ಮಾಧವಾಯ ನಮಃ ಇದಮರ್ಫ್ಯಂ। 
ಸೂರ್ಯನಿಗೆ ಅರ್ಯ - ಸವಿತ್ರೇ ಪ್ರಸವಿತ್ರೇ ಚಪರಂ ಧಾಮ್ನೇ ನಮೋಸ್ತುತೇ। 
ತೇಜಸಾ ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧಾ॥ ಸವಿತ್ರೇ ನಮಃ ಇದಮರ್ಫ್ಯಂ 
ದಿವಾಕರ ಜಗನ್ನಾಥ ಪ್ರಭಾಕರ ನಮೋಸ್ತುತೇ । ಪರಿಪೂರ್ಣಂ ಕುರುಷ್ಟೇದಂ 
ಮಾಫಸ್ನಾನಂ ಮಯಾ ಕೃತಂ ॥ 

ಇಂದು ಮಾಘಮಾಸ ಸ್ನಾನವನ್ನು ಪ್ರಾರಂಭ ಮಾಡಬೇಕು. ಮನ್ವಾದಿಯೂ 
ಕೂಡ ಇಂದೇ ಆಗಿರುತ್ತದೆ. ಒಂದು ತಿಂಗಳು ಅರುಣೋದಯ ಕಾಲದಲ್ಲಿ 
ನದ್ಯಾದಿಗಳಲ್ಲಿ ಸ್ನಾನವನ್ನು ಆಚರಿಸಬೇಕು. ಅಥವಾ ಮನೆಯಲ್ಲಿಯೇ 
ಅರುಣೋದಯ ಕಾಲದಲ್ಲಿ ನದ್ಯಾಭಿಮಾನಿದೇವತೆಗಳನ್ನು ಸ್ಮರಣೆ ಮಾಡುತ್ತಾ 
ಸ್ನಾನವನ್ನು ಮಾಡಬೇಕು. ಆಗ ಮಾಫಸ್ನಾನದಲ್ಲಿ ಪಠಿಸಬೇಕಾದ ಮಂತ್ರ ಹೀಗಿದೆ - 
ದುಃಖದಾರಿದ್ರನಾಶಾಯ ಶ್ರೀ ವಿಷ್ಣೋಸ್ತೋಷಣಾಯ ಚ । ಪ್ರಾತಃಸ್ನಾನ 
ಕರೋಮ್ಯುದ್ಯಮಾಘೇ ಪಾಪ ವಿನಾಶನಂ ॥ ಮಕರಸ್ಥೇ ರವೌ ಮಾಘೇ 
ಗೋವಿಂದಾಚ್ಯುತ ಮಾಧವ । ಸ್ನಾನೇನಾನೇನ ಮೇದೇವ ಯಥೋಕ್ತ 
ಫಲದೋಭವ ॥ ಮಾಘಮಾಸದಲ್ಲಿಸೂರ್ಯನಿಗೆ ಈ ಮಂತ್ರದಿಂದ ಅರ್ಥವನ್ನು 
ನೀಡಬೇಕು - ಸವಿತ್ರೇಪ್ರಸವಿತ್ರೇ ಚ ಪರಂಧಾಮ ಜಲೇ ಮಮ । ತ್ವತ್ರೇಜಸಾ 
ಪರಿಭ್ರಷ್ಟಂ ಪಾಪಂ ಯಾತು ಸಹಸ್ರಧಾ ॥ ಸ್ನಾನದ ವಿಧಾನವನ್ನು ಚೈತ್ರಮಾಸ, 
ವೈಶಾಖಮಾಸ ಪುಸ್ತಕದಿಂದ ನೋಡಿ ತಿಳಿದುಕೊಳ್ಳಬೇಕು. 
ಹರಪನಹಳ್ಳಿ ಭೀಮವ್ಹನವರು - ಅಂಕಿತ ಭೀಮೇಶಕೃಷ್ಣ(ಸ್ಪಪ್ಪಲಬ್ದ.) ಉಪದೇಶ 
ಗುರು ನಾರದರು (ಸ್ವಷ್ಟ) ನಾರದಾದಾಪ್ರಸದ್ದೋಧಾಂ ಸಾಧ್ವೀ ಸಾಹಿತ್ಯಕಾರಿಣೀಂ। 
ಭೀಮೇಶ ಕೃಷ್ಣನಿರತಾಂ ವಂದೇ ಭೀಮವ್ವಮಾತರಂ || 
ಶ್ರೀ ಲಕ್ಷ್ಮೀಮನೋಹರತೀರ್ಥರು (ಶ್ರೀಪಾದರಾಜ ಮಠ)- ಪುದುಪಾಳ್ಯ- 
ಶ್ರೀರಂಗ ವಿಶ್ಠಲಾಸಕ್ತಂ ರಘುನಾಥಾಬ್ದಿಚಂದಿರಂ। ಲಕ್ಷ್ಮೀಕಟಾಕ್ಚಪಾತ್ರಂ ತಂ ಭಜೇ 
ಲಕ್ಷ್ಮೀಮನೋಹರಂ॥ 
ಶಿಂಶುಮಾರನ ಆರಾಧನೆ - ಪುಷ್ಕಮಾಸದಲ್ಲಿ ಪೌರ್ಣಮಿಯಂದು ತುಪ್ಪತುಂಬಿದ 
ಕಂಚಿನ ಪಾತ್ರೆಯಲ್ಲಿ ಶಿಂಶುಮಾರನ ಪ್ರತಿಮೆಯನ್ನಿಟ್ಟುವೂಜೆ ಮಾಡಿ ಬ್ರಾಹ್ಮಣನಿಗೆ 


-34- ಪೌಷಮಾಸ-ಮಾಘಮಾಸ 


ದಾನ ಕೊಡಬೇಕು. ಇದು ಶಿಂಶುಮಾರ ವ್ರತ ದೊರೆಯುವವಲ್ಲದೆ ಮರಣಾನಂತರ 
ತನ್ನ ಹಿಂದಿನ ಮತ್ತು ಮುಂದಿನ ಹತ್ತು ತಲೆಯವರು ಉದ್ದಾರವಾಗಿ ಕ್ರಮವಾಗಿ ಸಾಧನೆ 
ಪೂರೈಸಿ ಸದ್ಗತಿ ಸೇರುವರು. 

ಸಾಮು ಶಿಂಶುಮಾರ ನಮಸ್ತೇ5ಸ್ತು ಸರ್ವಶಕ್ತಿಯುತ ಪ್ರಭೋ । 
ಉತ್ಪತ್ತಿ ಸ್ಥಿತಿನಾಶಾನಾಂ ಹೇತುಭೂತ ಸನಾತನ ॥ 


ಪ್ರಾರ್ಥನಾ ಮಂತ್ರ- ನಮಸ್ತೇ ದೇವದೇವೇಶ ನಮಸ್ತೇ ಗರುಡ ಧ್ವಜ । 
ನಮಸ್ತೇ ಪುಂಡರೀಕಾಕ್ಷ. ತ್ರಾಹಿ ಮಾಂ ಶರಣಾಗತಮ್‌ ॥ 

ದಾನ ಮಂತ್ರ- ಅಗ್ನಿನೇತ್ರ ನಮಸ್ತುಭ್ಯಂ ನಮಸ್ತೇ ಹ್ಯಮರಪ್ರಿಯ । ತವ 
ದಾನೇನ ಮೇ ಸಂತು ಪೂರ್ಣಾಃ ಸರ್ವೇಮನೋ ರಥಾಃ॥ 


ಪೌಷ ॥ ಬಹುಳ ॥ ಚತುರ್ಥೀ ॥ 


ಶ್ರೀ ರಘುಪತಿತೀರ್ಥರು (ಮಾಧವತೀರ್ಥ ಮಠ) - ಜ್ಞಾನವೈರಾಗ್ಯ 
ಸಂಜಾತಾನ್‌ ರಾಮಪಾದರತಾನ್‌ ಸದಾ । ಶ್ರೀಮದ್‌ ರಘುಪತಿಗುರೂನ್‌ ವಂದೇ 
ನ್ಯಾಯಶಾಸ್ಟ್ರಾರ್ಥ ಕೋವಿದಾನ್‌ ॥ 


ಪೌಷ ॥ ಬಹುಳ ॥ ಪಂಚಮೀ ॥ 

ಶ್ರೀ ಸುಧರ್ಮೇಂದ್ರತೀರ್ಥರು (ರಾಯರ ಮಠ) - ಮಂತ್ರಾಲಯ- 
ಸುಧಾಂಶುಮಿವ ಸಂಭೂತಂ ಸುಜ್ಞಾನೇಂದ್ರ ಸುಧಾಂಬುಧೌ । ಸುಧೀ ಸಂದೋಹ 
ಸಂಸೇವ್ಯಂ ಸುಧರ್ಮೇಂದ್ರ ಗುರುಂ ಭಜೇ ॥ ಪ್ರಸಿದ್ಧ ವೈಯಾಕರಣರಾಗಿದ್ದ, 
ಭಾರದ್ವಾಜ ಗೊತ್ರೋತ್ತನ್ನರಾಗಿದ್ದ JS ಶ್ರೀಸುಜ್ಞಾನೇಂದ್ರ- 
ತೀರ್ಥರಿಗೆ ಅತ್ಯಂತ ಪ್ರೀತಿ ಪಾತ್ರಾಗಿದ್ದ ಪಂಡಿತರು. ಆದ್ದರಿಂದಲೇ ಇವರನ್ನು 
ಸ್ವಾಮಿಗಳು ಮಹಾಸಂಸ್ಥಾನಕ್ಕೆ ಆರಿಸಿ, " ಸುಧರ್ಮೇಂದ್ರತೀರ್ಥ'ರೆಂದು ಹೆಸರಿಟ್ಟರು. 
ಸುಧರ್ಮೇಂದ್ರ ಸ್ವಾಮಿಗಳು ಹೆಚ್ಚಾಗಿ ಮಂತ್ರಾಲಯದಲ್ಲೇ ಇರುತ್ತಿದ್ದರು. ಆದ್ದರಿಂದ 

ಕೃಷ್ಣ ಪ್ರಭುಗಳು "ಶ್ರೀಗಳವರನ್ನು ಅನೇಕ ಸಲ ರಾಜಧಾನಿಗೆ ಬರಬೇಕೆಂದು 
ವಿಜ್ಞಾಪಿಸಿದರು. ಶ್ರೀಗಳವರು ಮಹಾಜ್ಞಾನಿಗಳಿಂದೂ, ದುರ್ವಾಸಾಂಶರೆಂದೂ 
ಭಕ್ತರುಗಳಿಗೆ ಸೂಚನೆಯಾಯಿತೆನ್ನುತ್ತಾರೆ. ಓರ್ವ ಭಕ್ತನಿಗೆ ಶ್ರೀಗಳವರು 


ಪೌಷಮಾಸ-ಕೃಷ್ಣಪ ಚ 


ಅನುಗ್ರಹಿಸಿದ್ದರಿಂದ ಕುಷ್ಠರೋಗ ಪರಿಹಾರವಾಯಿತು. ಇವರು ಮಂತ್ರಾಲಯದಲ್ಲಿ 
ಗುರುರಾಜರ ಸನ್ನಿಧಿಯಲ್ಲೇ ವೃಂದಾವನಸ್ಥರಾದರು. 
ಶ್ರೀಸುಧರ್ಮೇಂದ್ರಮಹೋದಯಃ - ಈ ಮಹಾನುಭಾವರ 
ಪರಮಾನುಗ್ರಹಭಾಜನರಾದ ಶ್ರೀರಾಘವೇಂದ್ರಗುರುಗಳ ಅಂತರಂಗಭಕ್ತರಾದ, 
ಅರವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ರಚಿಸಿದ ಶ್ರೀಕೃಷ್ಣಾವಧೂತಪಂಡಿತರು ಈ 
ಕೃತಿಯ ಕರ್ತೃಗಳು. ಶ್ರೀಸುಧರ್ಮೇಂದ್ರತೀರ್ಥರು ಶ್ರೀಸುಜ್ಞಾನೇಂದ್ರ ಸುಧಾಂಬುಧಿ 
ಉದಯಿಸಿದ ಚಂದ್ರಮರ ವಾಣಿಯನ್ನು, ಅವರ ಗುಣಲವವನ್ನು ವರ್ಣಿಸಲು 
ಎಂತೆಂಥಾ ಕವಿಗಳೂ ಸಮರ್ಥರಲ್ಲ. ಇನ್ನು ನಾನೇನು ಅವರನ್ನು ವರ್ಣಿಸಬಲ್ಗೆನೆಂದು 
ಹೇಳಿ ಶ್ರೀಸುಧಮೇಂದ್ರರ ಅಗಮ್ಯ ವಕ್ತತ್ವ ವನ್ನು ತೋರಿಸಿಕೊಟ್ಟಿರುವರು. 


6ರ 
ಪೌಷ ॥ ಬಹುಳ ॥ ಷಷ್ಠೀ ॥ 

ಶ್ರೀ ಸತ್ಯಕಾಮತೀರ್ಥರು - ಸತ್ವರಾಯಣದುಗ್ಯಾಚ್ಯೇಃ ಸಂಜಾತಾ 
ರಾ | ಕಾಮಧೇನುಃ ಸತ್ಯತಾಮನಾಮ್ಗೀ ಭೂಯಾತ್‌ ಸತಾಂ 
ಮುದೇ ॥ ಶ್ರೀ ಸತ್ಯಕಾಮತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಪುಚಾ ಪುರ 
'ಶ್ರೀನಿವಾಸಾಚಾರ್ಯರು ಎಂಬುವವರಾಗಿದ್ದರು. ದ್ವೈತಮತ- ದೀಕ್ಷಾಬದ್ದರಾಗಿ 
ಮಂತ್ರಸಿದ್ಧಿಯನ್ನು ಹೊಂದಿದ್ದರು. ಶ್ರೀಸ ಸೀರಂ ಸಂಸ್ಥಾನವನ್ನು 
ದಯಪಾಲಿಸಿ ಪ್ರಜೋತ್ಪತ್ತಿ ಸಂವತ್ತರದ ಪುಷ್ಕ ಕೃಷ್ಣಷಸ್ಥೀಯಂದು ಯೂ 
ಕೃಷ್ಣಾಶೀರದ ಆತಕೂರಿನಲ್ಲಿ ಪದಾವನಸರಾದರು. 


ಪೌಷ ॥ ಬಹುಳ ॥ ಸ ಪ್ರಮೀ || 


ಶ್ರೀ ಸತ್ಯಾಭಿಜ್ಛತೀರ್ಥರು (ಉತ್ತರಾದಿ ಮಠ) - ವೆಂಕಟೇಶಾದ್ರಿಮಾರಭ್ಯ 
ಸೇತುಂ 'ತೋತಾದ್ರಿ ಪೂರ್ವಕಾನ್‌ । ಗತ್ವಾ ದಿಗ್ವಿಜಯೀ ಪಾತು 
ಸತ್ಯಾಭಿಜ್ಞಗುರೂತ್ತಮಃ ॥ ಅಪೂರ್ವ ಪಾಂಡಿತ್ಯ, ತಪಸ್ಸುಗಳಿಗೆ ಹೆಸರಾದವರು 
ಶ್ರೀ ಸತಾ ಾಭಿಜ್ಞತೀರ್ಥರು. ಅವರ ರಾಮೇಶ್ವರ ಮಾತ್ರೆ ಪ್ರಸಿದ್ಧವಾಗಿದೆ. ಸಾಗರ 
ಮಧ್ಯ ದಲ್ಲಿ ಪ್ರಯಾಣಿಸುತ್ತಿದ್ದಾಗ ತರಗ ಸಿಕ್ಕು ಸಂಸ್ಥಾನಕ್ಕೆ ಧಕ್ಕೆಯಾಗುವ 
ಸಂದರ್ಭದಲ್ಲ ) ಶ್ರೀ ಮೂಲರಾಮನನ್ನು ಸರಿಸಿ ಸಂಸ್ಥಾನವನ್ನು ಆಚಂದ್ರಾ ರ್ಕವಾಗಿ 
ಉಳಿಸಿದ ಮಹಾ ತಪಸ್ವಿಗಳು.ಅವರು ಮೂರು ವರುಷ ಸರ್ವಜ್ಞಪೀಠದಲ್ಲಿದ್ದರು. 


-36- ಪೌಷಮಾಸ- ಮಾಘಮಾಸ 


ಶೀ ವಿದ್ಯಾಧೀಶತೀರ್ಥರು ತಮ್ಮ ಶಿಷ್ಯರಿಗೆ ದಯಪಾಲಿಸಿದ್ದ ಅವರ ಮೂರ್ತಿಯನ್ನು 
ರಾಣೇಬೆನ್ನೂ ರಿನಲ್ಲಿ ಶ್ರೀ ಸತ್ಯಾಭಿಜ್ಯತೀರ್ಥರು ಪ್ರತಿಷ್ಠಾಪಿಸಿದರು. ಗುತ್ತಲ 
ಗುರುರಾಜಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಪುಷ್ಕ ಕೃಷ್ಣಸಪ್ಪಮಿಯಂದು ಅವರು 
ರಾಣೇಬೆನ್ನೂರಿನಲ್ಲಿವೃಂದಾವನಸ್ಥರಾದರು. 


ಶ್ರೀನರಹರಿತೀರ್ಥರ ಆರಾಧನೆ - ಪೌಷ ಬಹುಳ ಸಪ್ತಮಿಯಂದು ಇವರ 
ಆರಾಧನೆ. ಆಚಾರ್ಯರ ಸಾಕ್ಷಾತ್‌ ಶಿಷ್ಯರು. ಯಕ್ಷಗಾನ, ಕೀರ್ತನೆಗಳ ಮೂಲಕ 
ಮಾಧ್ವತತ್ವವನ್ನು ಸಾಮಾನ್ಯಜನತೆಗೂ ಮುಟ್ಟಿಸುವ ಪ್ರಯತ್ನ ನಡೆಸಿದ ಇವರ 
ವೃಂದಾವನ ಹಂಪೆಯಲ್ಲಿದೆ. ಸಸೀತಾ ಮೂಲರಾಮಾರ್ಚಾ ಕೋಶೇ ಗಜಪತೇಃ 
ಸ್ಥಿತಾ। ಯೇನಾನೀತಾ ನಮಸ್ತಸ್ಥೈ ಶ್ರೀಮನ್ನೃಹರಿಭಿಕ್ಷವೇ ॥ 


 ಶ್ರೀನರಹರಿತೀರ್ಥಸ್ತೋತ್ರಂ ॥ ಜಯಂತಿ ಜಾನಕೀಜಾನೇರ್ಜಗದಾನಂದ- 
ಹೇತವಃ | ಮಹಾನಿಲಿಂಪಮಕುಟೋಲ್ಲಸಂತಃ ಪಾದಪಾಂಸವಃ ॥ ಪ್ರಣಮ್ಯ 
ಶ್ರೀಮದಾಚಾರ್ಯಚರಣಾಂಬುರುಹದ್ದಯಮ್‌ । ಶ್ರೀಮನ್ನರಹರಿಸ್ತೋತ್ರಂ 
ಕರಿಷ್ಯೇ ವಾಗ್ದಿಶುದ್ಧಯೇ ॥1೧॥ ವಿಖ್ಯಾತಶ್ಯಾಮಶಾಸ್ತ್ರೀ ಸಕಲಮುನಿನುತಂ 
ಶ್ರೀಮದಾನಂದತೀರ್ಥಂ ನತ್ವಾ ಪ್ರೋವಾಚ ನಮ್ರಃ ದಿಶತು ಮಮ 
ಭವಾನ್‌ ಪ್ರೀತಿಪೂರ್ವಂ ಯತಿತ್ತಂ | ಶ್ರೀಪೂರ್ಣಪ್ರಜ್ಞನಾಮ್ನಾಸ ಚ ವಿಬುಧವರಃ 
ಪ್ರೋಕ್ತ ಆಸೀತ್ತದಾನೀಂ ಸಾಧುತ್ವಂ ಗಚ್ಛ ಶೀಘ್ರಂ ಗಜಪತಿನಗರಂ ತತ್ರ ರಾಜಾ 
ಭವೇತಿ ॥೨॥ ಪೂರ್ಣಪ್ರಜ್ಞಾತ್ತದಾನೀಂ ಸಕಲಬುಧಗಣೈರಾದೃತಂ 
ಭಾಷ್ಯಮೇತತ್‌ ಟೀಕಾಯುಕ್ತಾಂ ಪ್ರಕುರ್ಯಾಂ ವಿಪುಲರಮತೇ ರಾಜ್ಯಭಾರೇಣ 
ಕಿಂ ಮೇ । ತತ್ರಾಸ್ತೇ ಮೂಲರಾಮಃ ಸಕಲಸುರಪತಿಃ ಬ್ರಹ್ಮಪೂಜ್ಯಾಂಫ್ರಿಕಂಜಃ 
ಸೀತಾಯುಕ್ತ ಸ್ತಮೇನಂ ಚತುರತರ ಯೇಹಾನಯೇತ್ಯುಕ್ತ ಆಸೀತ್‌ ॥೩॥ ಆಗಚ್ಚಂತಂ 
ಮಹಾಂತಂ ನರಹರಿಮುನಿಪಂ ವೀಕ್ಷ್ಯ ವಿಸ್ನೇರವಕ್ರಾಃ ಸರ್ವೇ ಗ್ರಾಮೀಣವರ್ಯಾಃ 
ಅಯಮಿಹ ನೃಪತಾ ಯೋಗ್ಯ ಇತ್ಯೇವಮೂಚುಃ । ಯಾವದ್ರಾಜಾತ್ಮಜೋಸ್ತೌ 
ಶಿಶುರಯಮಿದಮಾಕರ್ಣ್ಯ್ಯ ನತ್ವಾ ಗುರುಂ ತಂ ಚಕ್ರೇ ತದ್ರಾಜಕಾರ್ಯಂ 
ಸಕಲಜನನುತೋ ದ್ವಾದಶಾಬ್ದಾನ್‌ ಸುಸಕ್ತಃ ॥॥೪॥॥ ಬಭೂವ ಧರಣೀ ತದಾ 
ಸಕಲಸಸ್ಯಸಂಶಾಲಿನೀ ಬಭೂವ ಧರಣೀಸುರಪ್ರವರಸಂತತಿಃ ಸಂತತಂ । 
ಮಹಾನರಹರಿಪ್ರಭೌ ಧರಣಿಮಂಡಲಂ ಶಾಸತಿ ಬಭೂವ ವಿಮನಾಃ ಪರಂ 
ಸದನ್ಯಜನಸಂತತಿಃ 11೫! ಯದಾ ಸ ಪುತ್ರೋ ಯುವಾಭೂತ್ತದಾನೀಂ ತದೀಯಂ 


ಪೌಷ ಸ ಹನು: 
ಷಮಾಸ ಕೃಷ್ಣಪಕ್ಷ -337- 


ಸಮಸ್ತಂ ಸಮರ್ಪ್ಯಾಸ್ಯ ಕೋಶೇ। ಸ್ಥಿತಂ ರಾಮದೇವಂ ಸಸೀತಂ ಮಮೇಹ ದೇಹೇತಿ 
ಚೋಕ್ತಾ ಗೃಹೀತ್ನಾಗಮದ್‌ದ್ರಾಕ್‌ ॥೬॥ ಆನೀಯ ನರಹರಿಭಿಕ್ಷುಣಾ ಸಸೀತಂ 
ಖಗಜದಿನಾನಿ ಪೂಜಯಿತ್ವಾಹೃಷ್ಟಸ್ಟನ್‌ ವಿಪುಲ ಹೃದಬ್ಬನಾಭತೀರ್ಥ ತ್ಚಂ ಪೂಜಾಂ 
ಕುರು ಮಹತೀಮಿತಿ ಹ್ಯವಾದೀತ್‌ ॥೭॥ ಶ್ರೀಮಾನಂಬುಜನಾಭತೀರ್ಥ- 
ಯತಿರಾಟ್‌ ಸಂಪೂಜ್ಯ ಷಡ್ಜತ್ತರಾನ್‌ ಶ್ರೀರಾಮಂ ನೃಹರಿವ್ರತೀಶ್ಚರಾಯ ವೈ ದತ್ವಾ 
ಯಯೌ ಸ್ಟಂ ಪದಂ । ರಕ್ತಾಕ್ಷೀ ಶರದಶ್ಚತುರ್ದಶತಿಥಾವೂರ್ಜಾಖ್ಯಮಾಸೇಸಿತೇ 
ಪ್ರಾಪ್ತೇ ಶ್ರೀನೃಹರಿವ್ರತೀ ಸಮಭಜದ್ಭೂಮಂಡಲಾಚಾರ್ಯತಾಂ॥೮॥ 

ಮಾಯಾವಾದಿಜನಾಃ ಪಲಾಯನವಿಧಾವಾಸಕ್ತಚಿತ್ತಾಪರೇ ಸರ್ವೇ ವಾದಿಚಯಾ 
ಜಯಾನ್ಯಸಹಿತಾ ಭೀತಾ ಬಭೂವುರ್ದ್ರುತಂ । ಶ್ರೀಮನ್ಮದ್ದಮತಾನುಗಾಸ್ತು 

ವಿಬುಧಾಃ ಸರ್ವೇ ಪ್ರಮೋದಾನ್ವಿತಾಃ ಭೂಮಿಂ ಶ್ರೀ ನೃಹರೌ ಪ್ರಶಾಸತಿ ಗುರೌ 
ದುಷ್ಟಾವಿನಷ್ಟಾಶಯಾಃ॥೯।। ಸಂಚಾರಕಾರ್ಯಾತ್ಪುರಮಾಷ್ಯ ಕಿಂಚಿತ್‌ ಸ್ವಪ್ನೇ 
ತಟಾಕಸ್ಥಹರಿಂ ಸಮೀಕ್ಷ್ಯ । ಸಂಸ್ಥಾಪ್ಯ ನಾರಾಯಣದೇವಪದ್ಧಾಕರಾಭಿಧಾನಂ 

ನಗರಂ ಚಕಾರ ॥1೧೦॥ ಏವಂ ಶ್ರೀಯತಿರಾಣ್ಮಹಾಮಹಿಮಯುಕ್‌ 

ಶ್ರೀರಾಮದೇವಂ ತತೋ ದತ್ವಾ ಮಾಧವತೀರ್ಥಹಸ್ತಕಮಲೇ ಸಂಪ್ರಾಪ್ಯ 

ತುಂಗಾತಟಂ ಅಬ್ಬೇ ಶ್ರೀಮುಖನಾಮ್ನಿ ಮಾಸಿ ದಶಮೇ ಪಕ್ಷಸಿತೇ ಸಪ್ರಮೇ ಫಸ್ರೇ 

ದೇಹಮಿಮಂ ತ್ಯಜನ್‌ ಪದಮಯಾತ್‌ ಶ್ರೀವಿಷ್ಣುನಾಮ್ಲಃ ಶುಭಂ॥।೧೧॥ 

ನರಹರಿನುತಿಮೇತಾಂ ಯೇ ಪಠಂತಿ ತ್ರಿಸಂಧ್ಯಂ ಸಕಲದುರಿತಸಂಘಾ ದೂರತೋ 

ಯಾಂತಿ ತೇಷಾಮ್‌। ಸಕಲಶುಭಫಲಾನಿ ಪ್ರಾಪ್ಯ ವಿಷ್ಣುಪ್ರಸಾದಾತ್‌ 

ನಿಜನಿಜಸುಖಭೋಗಂ ಪ್ರಾಪ್ನವಂತಿ ದ್ವಿಜಾಸ್ತೇ 11೧೨ ಏವಂ ವ್ಯಾಘ್ರಪುರೀ- 

ಸಂಸ್ಥೆ ಎರಣ್ಣಿಯ್ಯಾಚಾರ್ಯಸೂರಿಭಿಃ। ತಚ್ಛಿಷ್ಯಃ ಪ್ರೇರಿತಃ ಕೃಷ್ಣ ಕೃತವಾನ್‌ ಸನ್ನಿಧೌ 

ಕೃತಂ ॥೧೩1 ॥ಇತಿ ಶ್ರೀನಾರಾಯಣದೇವರತಟಾಕ ದೇವೇಂದ್ರ ಕೃಷ್ಣಾಚಾರ್ಯವಿರಚಿತಾ 

ನರಹರಿತೀರ್ಥಸ್ತುತಿಃ ಸಮಾಪ್ತಾ ॥ 


ಪೌಷ ॥ ಬಹುಳ ॥ ಅಷ್ಟಮೀ ॥ 
ಶ್ರೀಗೋಪಾಲದಾಸರು - ಗೋಪಾಲದಾಸರ ಆರಾಧನೆ - 
ಪೌಷಕೃಷ್ಣಅಷ್ಟಮಿಯಂದು ಉತನೂರಿನಲ್ಲಿ ಗೋಪಾಲದಾಸರ ಆರಾಧನೆ 
೮ ಹ್‌ ಣಿ 


ನಡೆಯುವುದು. ದಾಸಸಾಹಿತ್ಯದಲ್ಲಿ ಪ್ರಾಸಬದ್ಧಪದಗಳ ಮೂಲಕ ಹೊಸ । ಛಾಪು 


-38- ಪೌಷಮಾಸ- ಮಾಘಮಾಸ 


ಕೊಟ್ಟವರು ಗೋಪಾಲದಾಸರು. ಭೂತಕಾಲವನ್ನೆಂಬಂತೆಯೇ ಅಗತಕಾಲವೆನಿದ 
ಭವಿಷ್ಯದ್ವರ್ತಮಾನಗಳ ಸಿದ್ಧಿ ಇವರಿಗಿತ್ತು. ಆಗತಾದಿತ್ರಿಕಾಲಜ್ಞಂ 
ಆಗಮಾರ್ಥವಿಶಾರದಮ್‌ । ತ್ಯಾಗಭೋಗಸಮಾಸಕ್ತಂ ಭಾಗಣ್ಣಾರ್ಯಗುರುಂ 
ಭಜೇ ॥ ಗೋಪಾಲದಾಸರಾಯ - ನಿನ್ನ ಪಾದ ನಾ ಪೊಂದಿದೆನೊ ನಿಶ್ಚಯಾ 
ತಾಪತ್ರಯಗಳು ನಾನಾಪರಿಯಿಂದೆನ್ನತಾ ಪೀಡಿಸುತಲಿವೆಕಾಪಾಡು ಗುರುರಾಯ 
ಅಪಮೃತ್ಯುವನು ತರಿದೆ - ಎನ್ನೊಳಗಿಪ್ಪಆಪರಾಧಗಳ ಮರೆದೇ ಪಲಚಿತ್ತನಿಗೆ ನೀ 
ವಿಮಲಮತಿಯನಿತ್ತು - ನಿಪುಣನೆಂದೆನಿಸಿದೆ ಸುಪಿರಿಯರಿಂದಲಿ ಕೃಪಣವತ್ನಲ ನಿನ್ನ 
ಕರುಣೆ - ಗುಪಮೆಗಾಣೆನೋ ಸತತ ಈ ಕಾ-ಶ್ಯಪಿಯೊಳಗೆ ಬುಧರಿಂದ ಜಗದಾ- 
ಧಿಪನ ಕಿಂಕರನೆನಿಸಿ ಮೆರೆದೇ ಘೋರವ್ಯಾಧಿಗಳ ನೋಡೀ-ವಿಜಯರಾಯಾ 
ಭೂರಿಕರುಣವ ಮಾಡೀ ತೋರಿದರೆನಗೆ ಉದ್ದಾರಕರೆ ಇವರೆಂದಂದಿ - ನಾರಭ್ಯ 
ತವ ಪಾದ ಸಾರಿದೆ ಸಲಹೆಂದು ಸೂರಿಜನಸಂಪ್ರಿಯ ಸುಗುಣೋ - ದಾರ 
ಮರುಳನ ದೋಷನಿಚಯವ ದೂರಗೈಸು ದಯಾಂಬುನಿಧೆಯೆ ನಿ-ವಾರಿಸದೆ 
ಕರುಣದೀ ಕೈವಿಡಿದು ಎನ್ನ ಪಾಲಿಸಿದಂದದೀ-ಸಂತತವು ಪ್ರ-ಪನ್ನರ ಸಲಹೋ 
ಮೋದಿ ಅನ್ಯರಿಗೀಪರಿಬಿನ್ನಪಗೈಯೆ ಜ-ಗನ್ನಾಥವಿಠಲನ ಸನ್ನುತಿಸುವ ಧೀರ ನಿನ್ನ 
ನಂಬಿದ ಶರಣಗೀ ಪರಿ-ಬನ್ನವೇ ಭಕ್ತಾನುಕಂಪಿ ಶ- ರಣ್ಯ ಬಂದೊದಗೀಸಮಯದಿ 
ಅ-ಹರ್ನಿಶಿ ಧೇನಿಸುವೆ ನಿಮ್ಮನು 


ಪೌಷ ॥। ಬಹುಳ ॥ ಏಕಾದಶೀ ॥ 
ಯುಧಿಷ್ಠಿರ ಉವಾಚ - ಪೌಷನ್ಯ ಕೃಷ್ಣಪಕ್ಷೇ ತು ಕಿನ್ನಾಮೈಕಾದಶೀ ಭವೇತ್‌ । 
ಕಿನ್ನಾಮಕೋ ವಿಧಿಸ್ತಸ್ಯಾ ಏತದ್ದಿಸ್ತರತೋ ವದ॥ ಏತದಾಖ್ಯಾಯಿ ಭೋ ಸ್ವಾಮಿನ್‌ 
ಕೋ ದೇವಸ್ತತ್ರ ಪೂಜ್ಯತೇ ॥೧॥ ಯುಧಿಷ್ಠಿರನು ಹೇಳಿದನು - ಎಲೈ ಕೃಷ್ಣನೇ | 
ಪುಷ್ಕ ಕೃಷ್ಣದ ಏಕಾದಶಿಯು ಯಾವ ರೀತಿಯಾದುದು? ಅದರ ಹೆಸರೇನು? 
ಅದರ ವಿಧಿಯೇನು? ಅದನ್ನು ವಿಸ್ತಾರವಾಗಿ ಹೇಳು. ಅದರಲ್ಲಿಯಾವ ದೇವರನ್ನು 
ಪೂಜಿಸಬೇಕು? ಇದೆಲ್ಲವನ್ನೂ ವಿಸ್ತಾರವಾಗಿ ಹೇಳು. ಶ್ರೀಕೃಷ್ಣ ಉವಾಚ - 
ಕಥಯಿಷ್ಯಾಮಿ ದೇವೇಂದ್ರ ಭವತಃ ಸ್ನೇಹಬಂಧನಾತ್‌ । ತುಪ್ಪಿರ್ಮೇ ನ ತಥಾ 
ರಾಜನ್‌ ಯಜ್ಪೆ ಕ್ಲೈರ್ಬಹುಲದಕ್ಷಿಣೈ31೨॥ ಯಥಾ ಮೇ ತುಷ್ಠಿರಾಯಾತಿ ಹ್ಯೇಕಾದಶೀ 
ವ್ರತೇನ ವೈ । ತಸ್ಥಾತ್ತರ್ದ ಪ್ರಯತ್ನೇನ ಕರ್ತವ್ಯೋ ಹರಿವಾಸರಃ ॥೩। ಶ್ರೀಕೃಷ್ಣನು 


ಪೌಷಮಾಸ-ಕೃಷ್ಣಪಕ್ಷ -89- 


ಹೇಳಿದನು - ಎಲೈ ಧರ್ಮಜನೇ ! ನಿನ್ನಲ್ಲಿರುವ ಸ್ನೇಹದಿಂದ ಅವೆಲ್ಲವನ್ನೂ 
ಹೇಳುತ್ತೇನೆ. ಏಕಾದಶಿಯ ವ್ರತದಿಂದ ನನಗೆ ತೃಪ್ತಿಯಾಗುವಂತೆ ಬಹುವಾದ 
ದಕ್ಷಿಣೆಗಳನ್ನು ಕೊಟ್ಟು ಯಾಗವನ್ನು ಮಾಡಿದರೂ ಅದರಿಂದ ನನಗೆ ಅಷ್ಟು 
ಸಂತೋಷವಾಗುವುದಿಲ್ಲ. ಆದುದರಿಂದ ಸರ್ವಪ್ರಯತ್ನದಿಂದಲೂ ಹರಿವಾಸರವುದ 
ಏಕಾದಶಿಯನ್ನು ಆಚರಿಸಬೇಕು. ಸತ್ಯಮೇತನ್ನ ವೈ ಮಿಥ್ಯಾ ಧರ್ಮಿಷ್ಠಾನಾಂ 
ವಿಶಾರದ । ಪೌಷಸ್ಯ ಕೃಷ್ಣಪಕ್ಷೇ ತು ಸಫಲಾ ನಾಮ ನಾಮತಃ ॥೪॥ ಧರ್ಮಿಷ್ಠರಲ್ಲಿ 
ಮೊದಲನೆಯವನಾದ ಧರ್ಮರಾಜನೇ ! ನಾನು ಹೇಳುವುದು ಸತ್ಯವು. ಪುಷ್ಯ 
ಕೃಷ್ಣದಲ್ಲಿ ಬರುವ ಏಕಾದಶಿಯು ""ಸಫಲ''ವೆಂಬ ಹೆಸರುಳ್ಳದ್ದು . ತಸ್ಯಾಂ 
ನಾರಾಯಣಂ ದೇವಂ ಪೂಜಯೇಚ್ಚ ಯಥಾವಿಧಿ । ಪೂರ್ವೇಣೈವ ವಿಧಾನೇನ 
ಕರ್ತವ್ಯೈಕಾದಶೀ ಶುಭಾ ॥೫॥ ಆ ದಿನ ನಾರಾಯಣಸ್ವಾಮಿಯನ್ನು ವಿಧಿವತ್ತಾಗಿ 
ಪೂಜಿಸಬೇಕು. ಹಿಂದೆ ಹೇಳಿದಂತೆ ಕ್ರಮದಿಂದ ಏಕಾದಶಿಯನ್ನು ಆಚರಿಸಬೇಕು. 
ನಾಗಾನಾಂ ಚ ಯಥಾ ಶೇಷಃ ಪಕ್ಷಿಣಾಂ ಪನ್ನಗಾಶನಃ | ದೇವಾನಾಂ ಚ ಯಥಾ 
ವಿಷ್ಣು ದ್ವಿಪದಾನಾಂ ಯಥಾ ದ್ವಿಜಃ॥೬॥ ವ್ರತಾನಾಂ ತು ತಥಾ ರಾಜನ್‌ ಶ್ರೇಷ್ಠಾ 
ಚೈಕಾದಶೀ ತಿಥಿಃ। ತೇ ಜನಾಶ್ನೇ ವ ಭೋ ರಾಜನ್‌ ಪೂಜ್ಯಾ ವೈ ಸರ್ವದಾ ಮಮ 
॥೭॥ ಸರ್ಪಗಳಲ್ಲಿ ಆದಿಶೇಷನು ಹೇಗೆ ಶ್ರೇಷ್ಠನೋ ! ಪಕ್ಷಿಗಳಲ್ಲಿ ಗರುಡನು ಹೇಗೆ 
ಶ್ರೇಷ್ಠನೋ। ದೇವತೆಗಳಲ್ಲಿ ವಿಷ್ಣುವು ಹೇಗೆ ಶ್ರೇಷ್ಠನೋ! ಹಾಗೆ ವ್ರತಗಳಲ್ಲಿಏಕಾದಶಿ 
ತಿಥಿಯು ಶ್ರೇಷ್ಠವಾದುದು. ಯಾರು ಆ ಏಕಾದಶಿಯನ್ನು ಮಾಡುವರೋ ! ಆ 
ಜನಗಳೂ ಕೂಡ ಲೋಕದಲ್ಲಿಪೂಜ್ಯರು. ಹರಿವಾಸರಸಂಲೀನಂ ಕುರ್ಬಂತ್ಯೇಕಾದಶೀ 
ವ್ರತಂ । ಇಹೈವ ಧನಸಂಯುಕ್ತಾ ಮೃತಾ ಮೋಕ್ಟಂ ಲಭಂತಿ ತೇ ॥೮॥ 
ಹರಿವಾಸರವನ್ನೂ ಏಕಾದಶೀ ವ್ರತವನ್ನು ಯಾರು ಮಾಡುವರೋ ಅವರು ಈ 
ಲೋಕದಲ್ಲಿಧನವಂತರಾಗಿದ್ದು ಬದುಕು ಸತ್ತನಂತರ ಮೋಕ್ಷವನ್ನು ಹೊಂದುತ್ತಾರೆ. 
ಸಫಲಾಯಾಂ ಫಲೈಃ ರಾಜನ್‌ ಪೂಜಯೇನ್ನಾಮಭಿರ್ಹರಿಂ I ನಾರಿಕೇಲಫಲೈಶ್ಸೈ ವ 
ಕ್ರಮುಕೈರ್ಬಿೀಜಪೂರಕ್ಕೆ:॥೯॥ ಜಂಬೀರೈರ್ದಾಡಿಮೈಶ್ಸೈ ವತಥಾ ಧಾತ್ರೀಫಲೈಶ್ಯುಬ್ಛಃ 
ಲವಂಗ್ಳರ್ಬದರೈಶ್ಟೆ ವ ತಥಾಮೈಶ್ಚ ವಿಶೇಷತಃ ॥೧೦॥ ಪೂಜಯೇದ್ದೇವದೇವೇಶಂ 
ಧೂಪದೀಷ್ಟೆಸ್ತಥೈವ ಚ। ಸಫಲಾಯಾಂ ವಿಶೇಷೇಣ ದೀಪದಾನಂ ತು ಕಾರಯೇತ್‌ 
॥೧೧॥ ಸಫಲಾ ಏಕಾದಶಿಯಲ್ಲಿಹರಿಯನ್ನು ಅವನ ನಾಮಗಳಿಂದ ಪೂಜಿಸಬೇಕು. 


-40- ಪೌಷಮಾಸ-ಮಾಘಮಾಸ 


ತೆಂಗಿನಕಾಯಿ, ಅಡಕೆ, ಮಾದಳ, ನಿಂಬೆ, ದಾಳಿಂಬೆ, ನೆಲ್ಲಿ, ಲವಂಗ, ಎಗಚಿ, 
ಮಾವು ಇವುಗಳಿಂದ ದೇವರನ್ನು ಪೂಜಿಸಬೇಕು. ಅನಂತರ ಧೂಪ, ದೀಪಗಳಿಂದ 
ಪೂಜಿಸಬೇಕು. ಈ ಸಫಲ ಏಕಾದಶಿಯಲ್ಲಿ ದೀಪದಾನವು ಬಹು ಶ್ರೇಷ್ಠವಾದುದು. 
ರಾತ್ರೌ ಜಾಗರಣಂ ಚೈವ ಕರ್ತವ್ಯಂ ಸಹ ವೈಷ್ಣವೈಃ। ಯಾವನ್ನಿಮೇಷೋ ನೇತ್ರಸ್ಯ 
ತಾವಜ್ಜಾಗರ್ತಿ ಯೋ ನಿಶಿ ॥೧೨॥ ಏಕಾಗ್ರಮಾನಸೋ ರಾಜನ್‌ ತಸ್ಯ ಪುಣ್ಯಂ 
ಶೃಣುಷ್ವಹಿ I ತತಮೋ ನಾಸ್ತಿ ಯಜ್ಞೊ ್ಲೀ ವೈ ತೀರ್ಥಂವಾ ತತ್ತಮಂ ನಹಿ ॥1೧೩॥ 
ಸರ್ವವ್ರತಾನಿ ರಾಜೇಂದ್ರ ಕಲಾಂ ನಾರ್ಹಂತಿ ಹೋಡಶೀಂ । ಏವಂ 
ವರ್ಷಸಹಸ್ರಾಣಿ ತಪಸಾ ನೈವ ತತ್ಸಲಂ ॥೧೪॥ ರಾತ್ರಿಯಲ್ಲಿ ವೈಷ್ಣವರೊಡನೆ 
ಜಾಗರಣೆಯನ್ನು ಮಾಡಬೇಕು. ಕಣ್ಣು ಮುಚ್ಚದಂತೆ ರಾತ್ರಿಯೆಲ್ಲವೂ ಒಂದೇ 
ಮನಸ್ಸಿನಿಂದ ಜಾಗರಣೆ ಮಾಡಿದರೆ ಅವನಿಗೆ ಬರುವ ಪುಣ್ಯವನ್ನು ಹೇಳುತ್ತೇನೆ. 
ಕೇಳು. ಅದಕ್ಕೆ ಸಮಾನವುಳ್ಳ ಯಜ್ಞವಾಗಲೀ ತೀರ್ಥವಾಗಲೀ ಭೂಮಿಯಲ್ಲಿ 
ಇಲ್ಲ. ಎಲ್ಲಾ ವ್ರತಗಳ ಪುಣ್ಯಗಳನ್ನು ಸೇರಿಸಿದರೂ ಅವು ಈ ವ್ರತದ ಹದಿನಾರನೆಯ 
ಒಂದು ಭಾಗವನ್ನು ಹೋಲಲಾರವು. ಸಾವಿರ ವರ್ಷಗಳು ತಪಸ್ಸು ಮಾಡಿದರೂ 
ಇದರ ಫಲವು ಬರುವುದಿಲ್ಲ. ಯತ್ನಲಂ ಸಮವಾಪ್ನೋತಿ ಯಃ ಕರೋತಿ ಹಿ 
ಜಾಗರಂ । ಶ್ರೂಯತಾಂ ರಾಜಶಾರ್ದೂಲ ಸಫಲಾಯಾಃ ಕಥಾ ಶುಭಾ ॥೧೫॥ 
ಈ ಏಕಾದಶಿಯಲ್ಲಿ ಉಪೋಷ್ಯ ಮಾಡಿ ಜಾಗರಣೆ ಮಾಡಿದವನು ಮೇಲೆ ಹೇಳಿದ 
ಫಲವನ್ನು ಹೊಂದುತ್ತಾನೆ. ಎಲೈ ಧರ್ಮಜನೇ ! ಸಫಲೈಕಾದಶಿಯ ಕಥೆಯನ್ನು 
ಹೇಳುತ್ತೇನೆ. ಕೇಳು. ಅದು ಮಂಗಳಕರವಾದುದು. ಚಂಪಾವತೀತಿ ವಿಖ್ಯಾತಾ 
ಪುರೀ ಮಾಹಿಷ್ಠತಸ್ಯ ಚ। ಮಾಹಿಷ್ಠತಸ್ಯ ರಾಜರ್ಷೇಃ ಪುತ್ರಾಃ ಪಂಚ ಕುಮಾರಕಾ। 
11೧೬ ಮಾಹಿಷ್ಠತನೆಂಬ ಒಬ್ಬ ರಾಜನಿದ್ದನು. ಅವನ ರಾಜಧಾನಿಯು 
ಚಂಪಾವತಿಯು. ಆ ಮಾಹಿಷ್ಯತನು ತಪಸ್ಸು ಮಾಡಿ ರಾಜರ್ಷಿಯಾಗಿದ್ದನು. ಅವನಿಗೆ 
ಐದುಜನ ಮಕ್ಕಳಿದ್ದರು. ತೇಷಾಂ ಮಧ್ಯೇ ತು ಜ್ಯೇಷ್ಕೋವೈ ಮಹಾಪಾಪರತಸದಾ। 
ಪರದಾರಾಭಿಚಾರೀ ಚ ವೇಶ್ಯಾಸಕ್ತಶ್ಚ ಮದ್ಯಪಃ ॥ ಪಿತುರ್ದ್ರವ್ಯಂ ತು ತೇನೈವ 
ಗಮಿತಂ ಪಾಪಕರ್ಮಣಾ 11೧೭1 ಆ ಐದುಜನರಲ್ಲಿ ದೊಡ್ಡವನು ಮಹಾಪಾಪ 
ಕೆಲಸಗಳನ್ನು ಮಾಡುತ್ತಿದ್ದನು. ಯಾವಾಗಲೂ ಪರರ ಹೆಂಡಿರಲ್ಲಿ ಆಸಕ್ತನಾಗಿರುತ್ತಿದ್ದನು. 
ಸೂಳೆಯರ ಸಹವಾಸ ಮಾಡುತ್ತಿದ್ದನು. ಮದ್ಯಪಾನ ಮಾಡುತ್ತಿದ್ದನು. ಈ ರೀತಿಯಾದ 


ಪೌಷಮಾಸ-ಕೃಷ್ಣಪ ಡೆ ೬41. 


ಪಾಪ ಕೆಲಸಗಳಿಂದಲೇ ಆ ಪಾಪಿಯು ತಂದೆಯ ಹಣವನ್ನೆಲ್ಲಾ ಹಾಳುಮಾಡಿದನು. 
ಅಸದ್ದ ತಿರತೋ ನಿತ್ಯಂ ಭೂಸುರಾಣಾಂ ತು ನಿಂದಕಃ । ವೈಷ್ಣವಾನಾಂ ತು 
ದೇವಾನಾಂ ನಿತ್ಯಂ ನಿಂದಾಂ ಕರೋತಿ ಸಃ॥೧೮॥ ಯಾವಾಗಲೂ ಕೆಟ್ಟಕೆಲಸವನ್ನು 
ಮಾಡುತ್ತಿದ್ದನು. ಬ್ರಾಹ್ಮಣರನ್ನು ನಿಂದಿಸುತ್ತಿ ದ್ದನು. ವಿಷ್ಣುಭಕ್ತರನ್ನೂ ದೇವರನ್ನೂ 
ತಿರಸ್ಕರಿಸುತ್ತಿದ್ದನು. ಈದೃಶಂ ತು ತತೋ ದೃಷ್ಟ್ವಾ ಪುತ್ರಂ ಮಾಹಿಷ್ಠತೋ ನೃಪಃ 
ನಾಮ್ನಾ ತು ಲುಂಭಕ ಇತಿ ರಾಜಪುತ್ರೇಷು ಚ ವ್ಯಧಾತ್‌ ॥೧೯॥ ಮಗನು 
ಈರೀತಿಯಾಗಿ ದುರಾಚಾರವುಳ್ಳವನಾಗಿರುವುದನ್ನು ಮಾಹಿಷ್ಠತನು ನೋಡಿ ತನ್ನ 
ಮಕ್ಕಳಲ್ಲಿ ಈತನು ಪಾಪಿಯೂ ಕಳ್ಳನೂ ಆದುದರಿಂದ ಲುಂಭಕನೆಂದು ಹೆಸರಿಟ್ಟನು. 
(ಲುಂಭಕನೆಂದರೆ ಕಳ್ಳನು). ರಾಜ್ಯಾನಿಷ್ಯಾಸಿತಸ್ತೇನ ಪಿತ್ರಾ ಚೈವ ತು ಬಂಧುಭಿಃ 
ತಸ್ಯೈವ ಪರಿವಾರೈಸ್ತು ತ್ಕಕ್ತಸ್ಯ ಪರಿಪಂಥಿನಃ ॥೨೦॥। ರಾಜನು ರಾಜ್ಯದಿಂದ 
ಓಡಿಸಿಬಿಟ್ಟನು. ಬಂಧುಗಳು ಕೈಬಿಟ್ಟರು. ಅವನ ಪರಿವಾರದವರೂ ಇವನು ನಮಗೆ 
ಶತ್ರುವೆಂದು ಬಿಟ್ಟುಬಿಟ್ಟರು. ಲುಂಭಕೋಪಿ ತಥಾ 'ತ್ಯಕ್ತಃ ಚಿಂತಯಾಮಾಸ ವೈ 
ಸದಾ । ತೃಕ್ತೋಯಂ ಬಾಂಧವೈಃ ಪಿತ್ವಾ ರಾಜ್ಯಾನ್ನಿಷ್ಯಾಸಿತಃ ಕಿಲ ॥೨೧॥ ಹೀಗೆ 
ಬಿಡಲ್ಪಟ್ಟಆ ಲುಂಭಕನು ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟರು. ರಾಜನಾದ ತಂದೆಯೂ 
ನನ್ನನ್ನು ಬಿಟ್ಟು ರಾಜ್ಯದಿಂದಲೂ ಓಡಿಸಿದನು ಎಂದು ಯಾವಾಗಲೂ 
ಯೋಚಿಸುತ್ತಿ; ದ್ದನು. ಇತಿ ಸಂಚಿಂತ್ಯ ಮನಸಾ ಮತಿಂ ಪಾಪೇ ತದಾಕರೋತ್‌ । 
ಮಯಾ ಗಂತವ್ಯಮೇವಾಸ್ತು ದಾರುಣೇ ಗಹನೇ ವನೇ ॥1೨೨ ಈ ರೀತಿ 
ಯೋಚಿಸುತ್ತ ಕೆಟ್ಟಕೆಲಸವನ್ನು ಮಾಡಲು ಮನಗೊಟ್ಟನು. ನಾನು ಭೀಕರವಾದ ಕಾಡಿಗೆ 
ಹೋಗಬೇಕು. ಅಲ್ಲಿದ್ದುಕೊಂಡು ಈ ತಂದೆಯ ಊರೆಲ್ಲವನ್ನೂ ನಾಶಮಾಡಬೇಕು 
ಎಂದುಕೊಂಡನು. ತಸ್ಮಾಚ್ಚೆವ ಪುರಂ ಸರ್ರಂ ಘಾತಯಿಷ್ಯಾಮಿ ವೈ ಪಿತುಃ। ಇತ್ಯೇವಂ 
ಸ ಮತಿಂ ಕೃತ್ವಾಲುಂಭಕೋ ದೈವಯೋಗಃ ॥೨೩/॥ ನಿರ್ಜಗಾಮ ಪುರಾತ್ತಸ್ಥಾದ್ರ 
ತೋಂಸ್‌ ಗಹನೇ ವನೇ । ಜೀವಘಾತರತೋ ನಿತ್ಯಂ ಸ್ರೇಯದ್ಯೂತಕಳಾ 
ನಿಧಿಃ॥೨೪॥ ಈ ರೀತಿಯಾಗಿ ಲುಂಭಕನು ಯೋಚಿಸಿ ದೈವಯೋಗದಿಂದ ಮನೆಬಿಟ್ಟು 
ಹೊರಟುಹೋದನು. ಕೊನೆಗೆ ಒಂದಾನೊಂದು ಗೊಂಡಾರಣ್ಯದಲ್ಲಿ ಸೇರಿಕೊಂಡು 
ಪ್ರಾಣಿಗಳನ್ನು ಕೊಲ್ಲುತ್ತ ಕಳ್ಳತನ ಮಾಡುತ್ತ ಜೂಜನ್ನಾಡುತ್ತಿದ್ದನು. ಕೊನೆಗೆ ಆ 
ಊರೆಲ್ಲವನ್ನೂ ಆ ಪಾಪಿಯು ಕಳ್ಳತನದಿಂದ ನಾಶಮಾಡುತ್ತ ಬಂದನು. ಸರ್ವಂ 


-42- ಪೌಷಮಾಸ- ಮಾಘಮಾಸ 


ಚನಗರಂತೇನ ಮುಷಿತಂ ಪಾಪಕರ್ಮಣಾ। ಸ್ತೇಯಾಭಿಗಾಮೀ ನಗರೇ ಗೃಹೀತಸ್ಪ 
ನಿಶಾಚರೈಃ ॥೨೫॥ ಉವಾಚ ತಾನುತೋ ಹಂ ವೈ ರಾಜ್ಞೋ ಮಾಹಿಷ್ಠತಸ್ಯ 
ಚ। ಸತೈರ್ಮುಕ್ತಃ ಪಾಪಕರ್ಮಾ ಚಾಗತೋವಿಷಿನೇ ಪುನಃ॥೨೬॥ ಆ ರಾಜಧಾನಿಗೆ 
ಕಳ್ಳತನಕ್ಕೆ ಹೋಗಿರಲು ರಾತ್ರಿಯಲ್ಲಿ ಕಾವಲುಗಾರರು ಅವನನ್ನು ಹಿಡಿದರು. ಆಗ 
ಅವನು ನಾನು ಮಾಹಿಷತಿರಾಜನ ಮಗನೆಂದು ಹೇಳಿದನು. ಇದರಿಂದ ಅವರು 
ಇವನನ್ನು ಬಿಟ್ಟುಬಿಡಲು ಮತ್ತೆ ಆ ಗೊಂಡಾರಣ್ಯಕ್ಕೆ ಬಂದನು. ಅಮಿಷಾಭಿರತೋ 
ನಿತ್ಯಂ ತರೋರ್ವೈ ಫಲಭಕ್ಷಣೇ। ಆಶ್ರಮಸ್ತಸ್ಯ ದುಷ್ಠಸ್ಯ ವಾಸುದೇವಸ್ಯ ಸನ್ನಿಧೌ 
॥೨೭॥ ಅಶ್ವತ್ಯೋ ವರ್ತತೇ ತತ್ರ ಜೀರ್ಣಶ್ವ ಬಹುವಾರ್ಷಿಕಃ | ದೇವತ್ನಂ ತಸ್ಯ 
ವೃಕ್ಷಸ್ಯ ವಿಪಿನೇ ವರ್ತತೇ ಮಹತ್‌ ॥೨೮॥ ಅವನು ನಿತ್ಯವೂ ಮಾಂಸದಲ್ಲಿ ಆಸಕ್ತನಾಗಿ 
ಅದನ್ನೂ ತಿನ್ನುತ್ತ ಮರಗಳ ಹಣ್ಣುಗಳನ್ನೂ ತಿನ್ನುತ್ತಾ ಬಂದನು. ಅವನ ಆಶ್ರಮವು 
ವಾಸುದೇವ ದೇವರ ದೇವಸ್ಥಾನದ ಹತ್ತಿರವಿದ್ದಿತು. ಅಲ್ಲಿ ಒಂದು ಬಹುವರ್ಷದ 
ಮುದಿಯಾದ ಅರಳಿಯ ಮರವಿದ್ಧಿತು. ಆ ಕಾಡಿನಲ್ಲೆಲ್ಲಾ ಆ ಮರದಲ್ಲಿ ಒಂದು 
ದೈವಿಕವಾದ ಶಕ್ತಿಯಿದ್ದಿತು. ತತ್ರೈವ ನಿವಸೇಚ್ಲೈೆವ ಲುಂಭಕಃ ಪಾಪಬುದ್ಧಿಮಾನ್‌ । 
ಗತೇ ಬಹುತಿಥೇ ಕಾಲೇ ಕಸ್ಯಚಿತ್ತುಣ್ಯಸಂಚಯಾತ್‌ ॥೨೯॥ ಪೌಷಸ್ಯ ಕೃಷ್ಣಪಕ್ಟೇ 
ತು ದಶಮ್ಯಾಂ ದಿವಸೇ ತಥಾ । ಫಲಾನಿ ಭುಕ್ತ್ವಾ ವೃಕ್ಷಾಣಾಂ ರಾತ್ರೌ ಶೀತೇನ 
ಪೀಡಿತ: ॥1೩೦॥ ಲುಂಭಕೋ ನಾಮ ಪಾಪಿಷ್ನೋ ವಸ್ತ್ರಹೀನೋ ಗತೇಕ್ಷಣಃ | 
ಪೀಡ್ಕಮಾನಸ್ಸ ಶೀತೇನ ಹರಿವೃಕ್ಚ ಸಮೀಪತಃ ॥೩೧॥ ನ ನಿದ್ರಾ ನ ಸುಖಂ ತಸ್ಯ 
ಗತಪ್ರಾಣ ಇವಾಭವತ್‌ । ಆಚ್ಚಾದ್ಯ ದಶನೈರಾಸ್ಯಮೇವಂ ನೀತಾ ನಿಶಾಖಿಲಾ 
॥೩.೨॥ ಆ ಪಾಪಬುದ್ಧಿಯುಳ್ಳ ಲುಂಭಕನು ಅಲ್ಲೇ ವಾಸಮಾಡುತ್ತಿದ್ದನು. ಹೀಗೆ 
ಬಹುಕಾಲ ಕಳೆಯಲು ಯಾವುದೋ ಒಂದು ಪುಣ್ಯಯೋಗವು ಫಲಿಸುವ ಕಾಲ 
ಬಂದಿತು. ಪುಷ್ಕಮಾಸದ ಕೃಷ್ಣಪಕ್ಷದ ದಶಮಿಯದಿನ ಹಣ್ಣುಗಳನ್ನು ತಿಂದು ರಾತ್ರಿಯಲ್ಲಿ 
ಛಳಿಯಿಂದ ತೊಂದರೆಪಡುತ್ತಾ ಆ ಪಾಷಿಯಾದ ಲುಂಭಕನು ಬಟ್ಟೆಯಿಲ್ಲದೆ 
ರಾತ್ರಿಯೆಲ್ಲಾ ಶೀತದಿಂದ ತೊಂದರೆಪಡುತ್ತಾ ಆ ಅರಳಿಯ ಮರದ ಬುಡದಲ್ಲಿ 
ಕಣ್ಣುಕ್ಕಾಣದೆ ಕುಳಿತು ಸುಖವನ್ನಾಗಲೀ ನಿದ್ರೆಯನ್ನಾಗಲೀ ಹೊಂದಲೇ ಇಲ್ಲ. ಮತ್ತು 
ಪ್ರಾಣಬಿಟ್ಟವನಂತೆ ಆಗಿ ಹಲ್ಲುಮುಡಿ ಕಚ್ಚಿಕೊಂಡು ಆ ರಾತ್ರಿಯೆಲ್ಲವನ್ನೂ ಕಳೆದನು. 
ಭಾನೂದಯೇಪಿ ಪಾಷಿಷ್ಠೋನ ಲೇಭೇ ಚೇತನಂ ತದಾ । ಲುಂಭಕೋ ಗತಸಂಜಸ್ತು 


ಪೌಷಮಾಸ-ಕೃಷ್ಣಪಕ್ಷ 43. 


ಸಫಲಾಯಾ ದಿನೇ ತಥಾ ॥೩೩ಟ ರವ್‌ೌ ಮಧ್ಯಗತೇ ಚೈವ ಸಂಜ್ಞಾಂ ಲೇಭೇ ಸ 
ಲುಂಭಕಃ । ಇತಸ್ತತೋ ವಿಲೋಕ್ಯಾಥ ವೃತ್ಕಿತಶ್ಚ ತದಾಸನಾತ್‌ ॥1೩೪॥ 
ಸ್ವಲ್ಯನ್ಯದ್ಭ್ಯಾಂ ಪ್ರಚಲಿತಃ ಖಂಜನ್ನಿವ ಮುಹುರ್ಮುಹುಃ । ವನಮಧ್ಯೇ ಗತಸ್ತತ್ರ 
ಕ್ಲುತ್‌ಕ್ಲಾಮಃ ಪೀಡಿತೋ ಭವತ್‌ ॥೩೫॥ ಸೂರ್ಯನು ಹುಟ್ಟಿದರೂ ಕೂಡ ಆ 
ಪಾಪಿಗೆ ಪ್ರಜ್ಞೆಯನು ಬರಲೇ ಇಲ್ಲ. ಈ ರೀತಿಯಾಗಿ ಆ ಸಫಲಾ ಏಕಾದಶಿಯ 
ದಿನ ಜ್ಞಾನವಿಲ್ಲದೆ ಬಿದ್ದಿದ್ದು ಆ ದಿನ ಮಧ್ಯಾಹ್ನದಲ್ಲಿ ಸೂರ್ಯನು ನೆತ್ತಿಯ ಮೇಲೆ 
ಬಂದಾಗ ಜ್ಞಾನವನು ಹೊಂದಿದನು. ಆಗ ಇತ್ತ ಅತ್ತ ನೋಡಿ ಕೂತಿದ್ದ ಜಾಗವನ್ನು 
ಬಿಟ್ಟು ಎದ್ದು ಕುಂಟನಂತೆ ಪದೇ ಪದೇ ಕುಂಟುತ್ತ ಹೊರಟನು. ಇಂತು ಹೊರಟು 
ಕಾಡಿನೊಳಗೆ ಹೋಗಿ ಹಸಿವಿನಿಂದ ಬಳಲಿದನು. ನ ಶಕ್ತಿ ರ್ಜೀವಘಾತೇ ತು 
ಲುಂಭಕಸ್ಯ ದುರಾತ್ಮನಃ। ಫಲಾನಿ ಚತದಾ ರಾಜನ್ನಾಜಹಾರ ಸ ಲುಂಭಕಃ॥೩೬॥ 
ಆಗ ದುಷ್ಪನಾದ ಲುಂಭಕನಿಗೆ ಪ್ರಾಣಿಗಳನ್ನು ಕೊಲ್ಲಲು ಶಕ್ತಿಯೇ ಇರಲ್ಲಿಲ್ಲ. ಅದರಿಂದ 
ಹಸಿವನ್ನು ತೀರಿಸಿಕೊಳ್ಳಲು ಹಣ್ಣುಗಳನು ತಂದನು. ಯಾವತ್ತಮಾಗತಸ್ತತ್ರ ತಾವದಸ್ತಂ 
ಗತೋ ರವಿಃ | ಕಿಂ ಭವಿಷ್ಯತಿ ತಾತೇತಿ ಸ ವಿಲಾಸಂ ಚಕಾರ ಹ 11೩೭॥॥। 
ಫಲಾನಿ ತತ್ರ ಭೂರೀಣಿ ವೃಕ್ಷಮೂಲೇ ನಿವೇದಯನ್‌ । ಇತ್ಯುವಾಚ ಫಲೈರೇಭಿಃ 
ಶ್ರೀಪತಿಸ್ತುಷ್ಕತಾಂ ಹರಿಃ ॥॥೩೮॥ ಅವನು ಹಣ್ಣುಗಳನ್ನು ತರುವಷ್ಟರಲ್ಲಿ ಸೂರ್ಯನು 
ಮುಳುಗಿದನು. ಆಗ ಅಯ್ಯೋ ನನ್ನಗತಿ ಹೀಗಾಯಿತೆ ? ಇನ್ನೂ ಏನೇನಾಗುವುದೊ? 
ಎಂದು ಅವನು ಅತ್ತನು. ಬಹುವಾಗಿ ಹಣ್ಣುಗಳನ್ನು ತಂದು ಆ ಮರದ ಬುಡದಲ್ಲಿ 
ಇಟ್ಟುಈ ಹಣ್ಣುಗಳಿಂದ ಶ್ರೀಪತಿಯು ತೃಪ್ತನಾಗಲಿ. ಎಂದನು. ಇತ್ಯುಕ್ತ್ವಾಲುಂಭಕಶ್ಚೈವ 
ನಿದ್ರಾಂ ಲೇಭೇ ನ ವೈ ನಿಶಿ ರಾತ್ರೌ ಜಾಗರಣಂ ಮೇನೇ ವಿಷ್ಣುಸ್ತಸ್ಯ ದುರಾತ್ಮನಃ 
॥೩೯॥ ಫಲೈಸ್ತು ಪೂಜನಂ ಮೇನೇ ಸಫಲಾಯಾಸ್ತಥಾನಘ ಟ 

ಅಕಸ್ಮಾದ್ವಃ ತಮೇವೈ ತತ್ಯತವಾನ್ಹೈ ಸ ಲುಂಭಕಃ ॥೪೦॥ ಆ ಲುಂಭಕನು 
ಹೀಗೆಂದು ಹೇಳಿ ರಾತ್ರೆಯಲ್ಲೆಲ್ಲಾ ನಿದ್ದೆ ಮಾಡಲಿಲ್ಲ. ಆ ದುರಾತ್ಮನು 

ನಿದ್ದೆಮಾಡದಿದ್ದುದನ್ನು ವಿಷ್ಣುವು ಜಾಗರಣೆಯೆಂದು ತಿಳಿದನು. ಆ ಹಣ್ಣುಗಳನ್ನು 
ಸಫಲೈಕಾದಶಿಯ ಪೂಜೆಯೆಂದು ಭಾವಿಸಿದನು. ಈ ರೀತಿಯಾಗಿ ಏನೋ 

ಅದೃಷ್ಟಪರಿಪಾಕದಿಂದ ಈ ಸಫಲಾವ್ರತವನ್ನು ಈ ಲುಂಭಕನು ಮಾಡಿದನು. ತೇನ 

ಪುಣ್ಯಪ್ರಭಾವೇಣ ಪ್ರಾಪ್ತಂ ರಾಜ್ಯಮಕಂಟಕಂ | ಸೂರ್ಯಸ್ಕೋದಯನಂ 


-44- ಪೌಷಮಾಸ- ಮಾಘಮಾಸ 


ಯಾವತ್ತಾವದ್ವಿಹ್ಣುರ್ಜಗಾಮ ಹ.॥೪೧॥ ಈ ಸಫಲೈಕಾದಶಿಯ ಪ್ರಭಾವದಿಂದ 
ಉತ್ತಮವಾದ ರಾಜ್ಯವು ಸಿಕ್ಕಿತು. ಸೂರ್ಯೋದಯದವರೆಗೂ ಅಲ್ಲಿ ವಿಷ್ಣುವು ಇದ್ದು 
ಅನಂತರ ಹೊರಟು ಹೋದನು. ದಿವಿ ತತ್ಕಾಲಮುತ್ನನ್ನಾವಾಗರೂಪಾಠಶರೀರಿಣೀ। 
ರಾಜ್ಯಂ ಪ್ರಾಪ್ಟೃಸಿ ಪುತ್ರ ತು ಸಫಲಾಯಾಃ ಪ್ರಸಾದತಃ॥೪೨।। ಆಗ ಅಂತರಿಕ್ಷದಲ್ಲಿ 
ಒಂದು ಅಶರೀರವಾಣಿಯು ಎಲೈ ಲುಂಭಕನೇ ! ನೀನು ರಾಜ್ಯವನ್ನೂ ಮಕ್ಕಳನ್ನೂ 
ಕೂಡ ಈ ಸಫಲೈಕಾದಶಿಯ ದೆಸೆಯಿಂದ ಹೊಂದುತ್ತೀಯೆ ಎಂದು ನುಡಿಯಿತು. 
ತಥೇತ್ಯುಕ್ತೋ ವಚಸ್ತಸ್ಕಾ ದಿವ್ಯರೂಪಧರೋತಭವತ್‌ । ಮತಿರಾಸೀತ್ರ ತಸ್ತಸ್ಯ 
ಪರಯಾ ವೈಷ್ಣವೀ ನೃಪ ॥೪೩॥ ಹಾಗೆಯೇ ಆಗಲೆಂದು ಹೇಳಿದನು. ಒಡನೆಯೇ 
ಇವನಿಗೂ ಉತ್ತಮನಾದ ರೂಪು ಬಂದಿತು. ಅನಂತರ ವಿಷ್ಣುವಿನಲ್ಲಿ ಬಹಳವಾದ 
ಭಕ್ತಿಯು ಹುಟ್ಟಿತು. ದಿವ್ಯಾಭರಣಶೋಭಾಡ್ಯೋ ಲೇಭೇ ರಾಜ್ಯಮಕಂಟಕಂ । 
ಕೃತಂ ರಾಜ್ಯಂ ತು ತೇನೈವ ವರ್ಷಾಣಿ ದಶಪಂಚ ಚ॥೪೪॥ ಅನಂತರ ಉತ್ತಮವಾದ 
ಆಭರಣ ಕಾಂತಿಗಳನ್ನು ಹೊಂದಿದನು. ರಾಜ್ಯವನ್ನು ಹೊಂದಿ ಆ ರಾಜ್ಯವನ್ನು 
ಹದಿನೈದುವರ್ಷಗಳವರೆಗೂ ಆಳಿದನು. ಮನೋಜಸ್ತಸ್ಯ ಪುತ್ರಸ್ತು ತದಾ 
ಕೃಷ್ಣಪ್ರಸಾದತಃ । ಆಶು ರಾಜ್ಯಂ ಪರಿತ್ಯಜ್ಯ ಪುತೇ ಚೈವ ಸಮರ್ಪ್ಯ ಚ ॥೪೫॥ 
ಗತಃ ಕೃಷ್ಣಸ್ಯ ಸಾನ್ನಿಧ್ಯಂ ಯತ್ರ ಗತ್ವಾನ ಶೋಚತಿ। ಏವಂ ಯಃ ಕುರುತೇ ರಾಜನ್‌ 
ಸಫಲಾ ವ್ರತಮುತ್ತಮಂ ॥೪೬॥ ಇಹಲೋಕೇ ಸುಖಂ ಪ್ರಾಪ್ಯ ಮೃತೋ 
ಮೋಕ್ಸಮವಾಪ್ನುಯಾತ್‌ । ಧನ್ಯಾಸ್ತೇ ಮಾನವಾ ಲೋಕೇ ಸಫಲಾಯಾಂ ಚ 
ಯೇ ರತಾಃ॥೪೭॥ ಅನಂತರ ಆ ಕೃಷ್ಣನ ಅನುಗ್ರಹದಿಂದ ಸುಂದರರೂ ಯೋಗ್ಯನೂ 
ಆದ ಮನೋಜನೆಂಬ ಮಗನು ಹುಟ್ಟಿದನು. ಆಮೇಲೆ ರಾಜ್ಯವನ್ನು ಮಗನಿಗೆ 
ಕೊಟ್ಟುಬಿಟ್ಟು ಮತ್ತೆ ಜನ್ಮವಲ್ಲದ ವೈಕುಂಠವನ್ನು ಹೊಂದಿದನು. ಎಲೈ ರಾಜನೆ | 
ಈ ರೀತಿಯಾಗಿ ಯಾವನು ಈ ಉತ್ತಮವಾದ ಸಫಲಾವ್ರತವನ್ನು ಮಾಡುತ್ತಾನೆಯೇ 
ಅವನು ಈ ಲೋಕದಲ್ಲಿ ಸುಖವನ್ನು ಹೊಂದಿ ಸತ್ತನಂತರ ಮೋಕ್ಷವನ್ನು ಹೊಂದುತ್ತಾನೆ. 
ಈ ಸಫಲೈಕಾದಶಿಯ ವ್ರತವನ್ನು ಮಾಡುವವರೇ ಧನ್ಯರು. ಅವರ ಜನ್ಮವೇ 
ಸಾರ್ಥಕವಾದುದು. ಈ ವಿಷಯದಲ್ಲಿ ಸಂದೇಹ ಪಡಬೇಡ. ಪಠನಾಚ್ಚವಣಾಚ್ನೆವ 
ಕರಣಾಚ್ಚವಿಶಾಂ ಪತೇ | ರಾಜಸೂಯಸ್ಯ ಯಜ್ಞಸ್ಯ ಫಲಮಾಪ್ನೋತಿ ಮಾನವಃ 
೪೮ ಇತಿ ಶ್ರೀ ಮಹಾಪುರಾಣೇ ಪಾದ್ದೇ ಉತ್ತರಖಂಡೇ ಉಮಾಪತಿ ನಾರದ 


ಪೌಷಮಾಸ-ಕೃಷ್ಣಪ -45- 


ಸಂವಾದಾಂಶ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಪೌಷ ಕೃಷ್ಣ ಸಫಲೈಕಾದಶೀ ವರ್ಣನಂ 
ನಾಮ ದ್ವಿಚತ್ವಾರಿಂಶೋ5ಧ್ಯಾಯಸ್ಪಮಾಪ್ರಃ॥ ಈ ವ್ರತದ ವಿಷಯವನ್ನು ಓದಿದರೂ 
ಕೇಳಿದರೂ ವ್ರತವನ್ನು ಮಾಡಿದರೂ ಕೂಡ ಮನುಷ್ಯನು ರಾಜಸೂಯ ಯಜ್ಞದ 
ಫಲವನ್ನು ಹೊಂದುತ್ತಾನೆ. ಇಂತು ಶ್ರೀ ಪದ್ಮಮಹಾಪುರಾಣದ ಉತ್ತರಖಂಡದ ಉಮಾಪತಿ 
ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಪುಷ್ಕಕೃಷ್ಣ ಸಫಲೈಕಾದಶಿಯ 
ವರ್ಣನೆ ಎಂಬ ನಲವತ್ತೆರಡನೆಯ ಅಧ್ಯಾಯವು ಮುಗಿದುದು. (ಏಕಾದಶಿಯ ಈ 
ಕಥೆಯನ್ನು ಮೈಸೂರು ಜಯಚಾಮರಾಜೇಂದ್ರ ಒಡೆಯರ ಪುಸ್ತಕದಿಂದ ಸಂಗ್ರಹಿಸಲಾಗಿದೆ) 


ಪೌಷ ॥। ಬಹುಳ ॥ ಚತುರ್ದಶೀ ॥ 


ಘೀ ವಿದ್ಯಾಧೀಶತೀರ್ಥರು (ಉತ್ತರಾದಿ ಮಠ)- ಶ್ರೀ ವಿದ್ಯಾಧೀಶತೀರ್ಥರ 
ಪೂರ್ವಾಶ್ರಮದ ನಾಮ ನರಸಿಂಹಾಚಾರ್ಯ, ಪಾಂಡುರಂಗಿ ದಂಪತಿಗಳ 
ಸುಪುತ್ರರಾಗಿ ಈಗಿನ ಮಹಾರಾಷ್ಟ್ರದ ಗೋದಾವರಿ ತೀರದಲ್ಲಿರುವ ಪುಟ್ಟಹಳ್ಳಿ 
ಪುಣ್ಯಸ್ಥಂಭಪುರ ಎಂಬಲ್ಲಿ ಜನನ. ಶಾಸ್ತ್ರವಿದ್ಯಾಭಾಸವು ತಮ್ಮ ತಂದೆಯಲ್ಲಿಯೇ 
ಮುಂದುವರಿಸಿ ಕೇವಲ 16 ವರ್ಷಗಳಲ್ಲಿ ಕಾವ್ಯ, ಮೀಮಾಂಸ, ವ್ಯಾಕರಣ, 
ವೇದಾಂತದಲ್ಲಿ ಅದ್ಭುತ ಪ್ಯಾಂಡಿತ್ಯ ಪಡೆದು, ಅತ್ಯಂತ ಮೇಧಾವಿ ಯುವಕನೆಂದು 
ಗುರುತಿಸಿಕೊಂಡು ಪುಣ್ಯಸ್ಥಂಭಪುರ ಶಿಷ್ಯರಿಗೆ ಪಾಠ ಹೇಳಲು ಪ್ರಾರಂಭಿಸಿದರು. 
ಶ್ರೀ ನರಸಿಂಹಾಚಾರ್ಯರ ಪಾಂಡಿತ್ಯ ಮನಗೊಂಡು ಶ್ರೀ ವೇದವ್ಯಾಸತೀರ್ಥರು 
ಪರಮಹಂಸಾಶ್ರಮ ನೀಡಿ ಶ್ರೀ ವಿದ್ಯಾಧೀಶ ತೀರ್ಥ ಎಂದು ನಾಮಕರಣ ಮಾಡಿ, 
ಉತ್ತರಾದಿಮಠದ ಸದ್ವೈಷ್ಣವ ಪೀಠಕ್ಕೆ ಉತ್ತರಾಧಿಕಾರಿಯಾಗಿ ನಿಯಮಿಸಿದರು. 
ಶ್ರೀ ವಿದ್ಯಾಧೀಶತೀರ್ಥರು ತಮ್ಮಮೊಟ್ಟಮೊದಲ ಚಾತುರ್ಮಾಸ್ಯ ಸಾಂಗಲಿಯಲ್ಲಿ 
ನೆರೆವೇರಿಸಿದರು. ಐತಿಹಾಸಿಕ ಉಡುಪಿ ಚಾತುರ್ಮಾಸ್ಯದಲ್ಲಿ ಉಡುಪಿಯ 
ಉತ್ತರಾಧಿಮಠ ಜೀರ್ಣೋದ್ದಾರ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀ ಕೃಷ್ಣ 
ಪ್ರೀತ್ಯರ್ಥವಾಗಿ ಇನ್ನು ಮುಂದೆ ಪಾದಚಾರಿಯಾಗೆ ಇರುವೆಂದು ಸಂಕಲ್ಪಿಸಿ, ಪಲ್ಲಕ್ಕಿ, 
ಚಾಮರಾದಿಗಳನ್ನು ವರ್ಜಿಸಿದರು. ಪ್ರತಿದಿನ ಶ್ರೀ ಕೃಷ್ಣನಿಗೆ 108 ನಮಸ್ಕಾರಗಳು 
ತಪ್ಪದೆ ಹಾಕುತಿದ್ದರು. ಶ್ರೀ ರಂಗ ಕ್ಷೇತ್ರದಲ್ಲಿತಮ್ಮಗುರುಗಳ ಮಹಾ ಸಮಾರಾಧನೆ 
ಮಾಡಿ ಎಂಟು ಸಹಸ್ರ ಬ್ರಾಹ್ಮಣರಿಗೆ ಮೃಷ್ಟಾನ್ನ ಭೋಜನ, ದಾನ, ದಕ್ಷಣೆಗಳಿಂದ 
ತೃಪ್ತಿ ಪಡಿಸಿದರು. ಆಶ್ರಮದ ನಂತರ ಫ್ರೀ ವಿದ್ಯಾಧೀಶತೀರ್ಥರು ಉತ್ತರ ದೇಶದ 


-46- ಪೌಷಮಾಸ- ಮಾಘಮಾಸ 


ಕಡೆ ಸಂಚಾರಕ್ಕೆ ಹೋದಾಗ ಅನೇಕ ವಾದಿಗಳನ್ನು ಜಯಸಿದ್ದು. ಗಯಾ ಕ್ಷೇತ್ರಕ್ಕೆ 
ಹೋದಾಗ ತಮ್ಮ ತಪೋಬಲದಿಂದ ಗಯಾವಾಡರ ಅಪೇಕ್ಟೆಯಂತೆ ತೀರ್ಥ 
ಪ್ರೋಕ್ಟಣೆಯಿಂದ ಒಣಗಿದ ವಟ ವೃಕ್ಷ ಚಿಗುರಿಸಿ ಗಯಾವಾಡರಿಗೆ ದೀಕ್ಷೆ ನೀಡಿ 
ಅನುಗ್ರಹಿಸಿದ ಹೆಗ್ಗಳಿಕೆ ಇವರದು. ಅತ್ಯಂತ ಶೀತಲ ಪ್ರದೇಶವಾದ ಬದರಿ ಕ್ಷೇತ್ರಕ್ಕೆ 
ಹೋದಾಗ ಬರೀ ಕೌಪೀನದಲ್ಲಿಯೇ ಸಂಚರಿಸಿದ್ದು ಇವರ ವೈರಾಗ್ಯಕ್ಕೆ ಸಾಕ್ಷಿ. ಕಾಶಿಯ 
ಭ್ರಮೇಂದ್ರ ದಂಡಿ, ಧರ್ಮಪುರಿಯ ಕಾಮದೇವನನ್ನು ವಾದದಲ್ಲಿ ಗೆದ್ದು 
ಸನ್ಮಾನಿತರಾದರು. ಪಂಡಿತ ಸಮೂಹ, ಶಿಷ್ಯರನ್ನು ಕೂಡಿಕೊಂಡು ಗೋದಾವರಿ 
ನದಿ ಪ್ರದಕ್ಷಿಣೆ ಮಾಡಿ, ಆಯಾ ಪ್ರದೇಶ ಜನರಿಗೆ ಅನುಗ್ರಹಿಸಿದ ಮಹಾನುಭಾವರು 
ಫೀ ವಿದ್ಯಾಧೀಶತೀರ್ಥರು. ಶೂರ್ಪಾಲಿಯಲ್ಲಿ ಸಾಧನ ದ್ವಾದಶಿಯದಿನ ತಮ್ಮ 
ಪೂರ್ವಾಶ್ರಮದ ತಾಯಿಯ ಹರಕೆಯಾದ ಲಕ್ಷ ಬ್ರಾಹ್ಮಣರ ಭೋಜನವು 

ಫೀ ಯದುಪತ್ಯಾಚಾರ್ಯರ ಮೂಲಕ ಹರಕೆ ಇಡೇರಿಸಿದ್ದು ಇತಿಹಾಸದಲ್ಲಿಯೇ 

ಅಪರೂಪದ ಘಟನೆ. ಶ್ರೀರಂಗ ಪಟ್ಟಣದ ಅಧಿಪತಿಗೆ ವ್ಯಾಧಿ ನಿವಾರಣೆ ಮಾಡಿದ 

ದೇವ ಧನ್ವಂತ್ರಿಯ ಉಪಾಸಕರು. ನ್ಯಾಯಸುಧಾ ಗಂಥಕ್ಕೆ ವಾಕ್ಯಾರ್ಥ ಚಂದ್ರಿಕಾ, 

ಎಷ್ಟುತತ್ವ ನಿರ್ಣಯಕ್ಕೆ ವ್ಯಾಖ್ಯನ, ಏಕಾದಶಿ ತಿಥಿ ನಿರ್ಣಯದಂತಹ ಮೊದಲಾದ 

ಅಮೂಲ್ಯ ಗ್ರಂಥಗಳು ರಚಿಸಿದ ಜ್ಞಾನವರೇಣ್ಯರು. ತಮ್ಮ ವೈಷ್ಣವ ದೀಕ್ಷೆಯಿಂದ 

ಧರ್ಮದ ಚೌಕಟ್ಟಿನಲ್ಲಿಹೀಗೆ ಅನೇಕ ಸಮಾಜ ಪರವಾದ ಕಾರ್ಯಗಳು ಮಾಡುತ್ತಾ 
ಪುಷ್ಕ ಕೃಷ್ಣಚತುರ್ದಶಿಯಂದು ಪಾವನ ಗಂಗಾ -ಯಮುನೆಯ ಸಂಗಮದ ಏಕಚಕ್ರ 

ನಗರದಲ್ಲಿ ಸನ್ನಿಹಿತರಾದರು. ಫೀ ವಿದ್ಯಾಧೀಶ ತೀರ್ಥರ ಸಂನ್ಯಾಸ ಶಿಷ್ಯರಿಂದ 

ನಿರ್ಮಾಣವಾದ ಶ್ರೀ ವಿದ್ಯಾಧೀಶತೀರ್ಥರ ಶಿಲಾವಿಗ್ರಹವು ನಂತರದ ದಿನಗಳಲ್ಲಿ 
ಹಾವೇರಿ ಬಳಿಯ ರಾಣೇಬೆನ್ನೂರಿನಲ್ಲಿ ಪ್ರತಿಷ್ಠಾಪಿಸಲಾಯಿತು. ರಾಣೇಬೆನ್ನೂರಿನಲ್ಲಿ 
ಪ್ರತಿವರ್ಷ ಪುಷ್ಕ ಮಾಸದ ಕೃಷ್ಣಪಕ್ಷದ ಚತುರ್ದಶಿಯಂದು ವೈಭವದ ಆರಾಧನೆ 

ಜರಗುತ್ತದೆ. 

ಪೌಷ ॥ ಬಹುಳ ॥ ಅಮಾವಾಸ್ಯೆ 


ಅಮಾವಾಸ್ಯೆಯಂದು ಭಾನುವಾರ, ವ್ಯತೀಹಾರ, ಶ್ರವಣ ನಕ್ಷತ್ರಗಳ 
ಯೋಗವಿದ್ದರೆ ಅರ್ಧೋದಯ ಪುಣ್ಯಕಾಲವೆನ್ನುತ್ತಾರೆ. ಇದು ಕೋಟಿ 
ಸೂರ್ಯಗ್ರಹಣಗಳಿಗೆ ಸಮಾನವಾದ ಪುಣ್ಯಕಾಲ. ಇದೇ ಯೋಗ ಮಾಘ ಕೃಷ್ಣ 
ಅಮಾವಾಸ್ಯೆಯೂ ಬರಬಹುದು. ಅರ್ಧೋದಯ ಕಾಲದಲ್ಲಿಎಲ್ಲಾನೀರು ಗಂಗೆಗೆ 


ಪೌಷಮಾಸ-ಕೃಷ್ಣಪಕ್ಷ ಎ 


ಸಮಾನವು; ಎಲ್ಲಾ ಶುದ್ಧ ಬ್ರಾಹ್ಮಣರೂ ಬ್ರಹ್ಮನಷ್ಟುಪಾತ್ರರಾಗುತ್ತಾರೆ. ಏನು ದಾನ 


ಕೊಟ್ಟರೂ ಮೇರು ಪರ್ವತಕ್ಕೆ ಸಮಾನವು. 

ಪುರಂದರದಾಸರ ಆರಾಧನೆ - ಭಕ್ತಿಪ್ರವಾಹದ ರೂವಾರಿ-ಕರ್ನಾಟಕಸಂಗೀತ 
ಪಿತಾಮಹ- ಮಾಧ್ಭತತ್ವಪ್ರಸಾರದಕ್ಷ ಪುರಂದರದಾಸರ ಪುಣ್ಯದಿನ ಪೌಷಮಾಸದ 
ಅಮಾವಾಸ್ಯೆಯಂದು. ಉತ್ತರ ಕರ್ನಾಟಕ (ಕೆಲವು ಕಾಲ ದಕ್ಷಿಣ ಮಹಾರಾಷ್ಟ್ರ) 
ದಲ್ಲಿದ್ದ ಪುರಂದರಗಡದಲ್ಲಿ ವರದಪ್ಪ ನಾಯಕರೆಂಬ ಭಾಗವತ ಸಂಪ್ರದಾಯದ 
ಬ್ರಾಹ್ಮಣರಿದ್ದರು. ವೃತ್ತಿಯಲ್ಲಿ ಅವರು ಚಿನಿವಾರರು, ಬೆಳ್ಳಿ-ಬಂಗಾರದ ಒಡವೆಗಳನ್ನು 
ಒತ್ತೆಯಿಟ್ಟುಕೊಂಡು ಸಾಲ ಕೊಡುತ್ತಿದ್ದರು. ಮುತ್ತು-ರತ್ನಗಳ ವ್ಯಾಪಾರದಿಂದಲೂ 
ಅವರಿಗೆ ಅಪಾರ ಲಾಭ ಬರುತ್ತಿದ್ದಿತು. ಅವರ ಮಗ ಶ್ರೀನಿವಾಸನಾಯಕನಿಗೆ 
ಹುಟ್ಟಿದಿಂದಿನಿಂದ ವ್ಯವಹಾರ ದೃಷ್ಟಿಯೇ ಬೆಳೆಯಿತು. ಯಾವ ವ್ಯವಹಾರದಲ್ಲಿ 
ಯಾದರೂ ಅವನು ಲಾಭ ಪಡೆಯಬೇಕಾ ಗಿದ್ದಿತು. ಸ್ವೀಕರಿಸುವದೊಂದನ್ನೇ ತಿಳಿದಿದ್ದ 
ಅವನಿಗೆ ಏನನ್ನೂ ಕೊಡುವ ಅಭ್ಯಾಸವಿರಲಿಲ್ಲ. ಧನವೇ ಅವನ ದೇವರು! 

ಪ್ರಾಪ್ತವಯಸ್ಕನಾದ ಶ್ರೀನಪ್ಪನಿಗೆ ಸರಸ್ಪತಿ ಎಂಬ ಸರ್ವ ಸದ್ಗುಣಸಂಪನ್ನೆಯಾದ ಹೆಂಡತಿ 
ದೊರೆತಳು. ಜಿಪುಣನಾಗಿದ್ದ ಶ್ರೀನಪ್ಪನಿಗೂ ಧಾರಾಳಿಯಾಗಿದ್ದ ಸರಸ್ವತಿಗೂ 

ದೃಷ್ಟಿಕೋಣಗಳು ಹೊಂದುತ್ತಲೇ ಇರಲಿಲ್ಲ. ಆದರೆ ಪತಿವ್ರತೆಯಾಗಿದ್ದ ಆಕೆ ಎಂದೂ 

ಗಂಡನಿಗೆ ಎದುರಾಡಿ ತನ್ನ ಅಭಿಪ್ರಾಯವನ್ನು ಸಮರ್ಥಿಸಲು ಪ್ರಯತ್ನಪಡಲಿಲ್ಲ. ಹಣ 
ಹೆಚ್ಚುತ್ತ ಹೆಚ್ಚುತ್ತ ಶ್ರೀನಪ್ಪನು ನವಕೋಟಿ ನಾರಾಯಣನೇ ಆದರೂ ಅವನಲ್ಲಿಗೆ ಬಂದ 
ಯಾಚಕರು ಅವನಿಂದ ಸ್ವಲ್ಪ ಪ್ರಯೋಜನವನ್ನೂ ಹೊಂದಲಾರದೆ ಹೋದರು. 

ಒಂದು ದಿನ ಒಬ್ಬ ಬ್ರಾಹ್ಮಣನು ಚಿನಿವಾರ ಕಟ್ಟಿಗೆ ಬಂದು ಶ್ರೀನಪ್ಪನನ್ನು ಕಂಡು ತನ್ನ 
ಮಗನ ಉಪನಯನಕ್ಕೆಂದು ಧನಸಹಾಯವನ್ನು ಕೋರಿದನು. ಕಿಲುಬು ಹಿಡಿದ 

ಕಾಸನ್ನೂ ಕೊಡದೆ ಶ್ರೀನಪ್ಪನು ಅವನನ್ನು ಮರುದಿನ ಬರುವಂತೆ ಹೇಳಿ ಕಳುಹಿಸಿ 

ಬಿಟ್ಟನು. ಆ ಬ್ರಾಹ್ಮಣನು ಮರುದಿನವೂ ಬಂದು ಅದೇ ಉತ್ತರವನ್ನು ಪುನಃ ಪಡೆದನು. 

ವ್ಯಾಪಾರಿಗೆ ಬೇಸರವಾಗುವಷ್ಟುಬಾರಿ ಬಂದು ಹೋದ ಮೇಲೆ ಬ್ರಾಹ್ಮಣನು ಶ್ರೀನಪ್ಪನ 

ಮನೆಗೇ ಹೋಗಿ ಅವನ ಪತ್ನಿಯನ್ನು ಬೇಡಿದನು. ಆದರೆ ಕೊಡುವ ಯಾವ 

ಸ್ವಾತಂತ್ರ್ಯವೂ ಆಕೆಗೆ ಇರಲಿಲ್ಲ. ತನ್ನದೆಂಬ ಯಾವುದೂ ಇಲ್ಲವಲ್ಲ, ಎಂದು ಆಕೆ 

ಮರುಗಿದಳು. ಆಕೆಯ ಮೂಗಿನಲ್ಲಿದ್ದ ಮೂಗುತಿಯನ್ನು ನೋಡಿ ವಿಪ್ರನು, "ಅಮ್ಮಾ, 


-48- ಪೌಷಮಾಸ- ಮಾಘಮಾಸ 


ಅದು ನಿಮ್ಮತವರಿನವರು ಕೊಟ್ಟುದಲ್ಲವೇ? ಅದನ್ನು ನನಗೆ ಕೊಡುವ ಹಕ್ಕು ನಿಮಗೆ 
ಇದೆಯಲ್ಲ!' ಎಂದನು. ಬೇರೆ ಉಪಾಯವನ್ನು ಕಾಣದೆ ಆಕೆ ಭಯಭಕ್ತಿಗಳಿಂದ ಆ 
ಒಡವೆಯನ್ನು ವಿಪ್ರನ ಕೈಯಲ್ಲಿಟ್ಟಳು. ಆದರೆ ಹಣವನ್ನು ಪಡೆಯಲು ಬ್ರಾಹ್ಮಣನು 
ಶ್ರೀನಪನ ಬಳಿಗೇ ಹೋಗ ಬೇಕಾಗಿದ್ದಿತು. "ಸಾಹುಕಾರರೇ ಈ ಒಡವೆಯನ್ನು 
ಇಟ್ಟುಕೊಂಡಾದರೂ ನನಗೆ ಹಣ ಕೊಡಿ' ಎಂದು ಅವನು ಕೇಳಿಕೊಂಡನು. ಒಡವೆ 
ತನ್ನ ಮನೆಯದೇ ಎಂದು ನಾಯಕನಿಗೆ ತೋರಿತು. ಅದನ್ನು ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ, 
ಸ್ವಲ್ಪಕಾಲದ ಮೇಲೆ ತನ್ನನ್ನು ಕಾಣುವಂತೆ ಬ್ರಾಹ್ಮಣನಿಗೆ ಹೇಳಿ, ಶೀನಪ್ಪನು ಮನೆಗೆ 
ಹೋದನು. ಮನೆಯೊಳಗೆ ಪ್ರವೇಶ ಮಾಡಿದ ಕೂಡಲೆ ಅವನಿಗೆ ಪತ್ನಿಯ 
ನಿರಾಭರಣವಾಗಿದ್ದಮೂಗು ಕಾಣಿಸಿತು. ಕುಣ್ಣಗಳಿಂದ ಕೆಂಡಗಳನ್ನು ಕಾರುತ್ತ, "ನಿನ್ನ 
ಮೂಗುತಿ ಎಲ್ಲಿ?' ಎಂದು ಅವನು ಕೇಳಿದನು. ನಿಜ್ಮೂಢಳಾದ ಆ ಸಾಧ್ವಿ ಸಮಯ 
ಸೂರ್ತಿಯಿಂದ ದೇವರ ಮನೆಯಲ್ಲಿದೆ, ತರುತ್ತೇನೆ' ಎನ್ನುತ್ತಲೇ. ಒಳಗೆ ಹೋದಳು. 
ಅವಮಾನವನ್ನು ಸಹಿಸಲಾರದೆ ಆಕೆ ಪ್ರಾಣಗಳನ್ನು ಪರಿತ್ಯಜಿಸಲು ನಿಶ್ಚಯಿಸಿ ಒಂದು 
ಬಟ್ಟಲಲ್ಲಿ ವಜ್ರವನ್ನರೆದು ತುಂಬಿ ಕುಡಿದು ಬಿಡಬೇಕೆಂದು ಯೋಚಿಸಿದಳು. ಆಕೆ 
ಬಟ್ಟಲನ್ನು ಎತ್ತಿಕೊಳ್ಳುತ್ತಲೇ ಅದರಲ್ಲಿ ಶಬ್ದವಾಗಿ ಮೂಗುತಿ ಕಾಣಬಂದಿತು. 
ಭಗವಂತನ ಅಪಾರ ಕರುಣೆಗಾಗಿ ಹಿಗ್ಗಿ, ಮೂಗುತಿಯನ್ನು ಆಕೆ ಗಂಡನ ಕೈಯಲ್ಲಿಟ್ಟಳು. 
ಆಶ್ಚರ್ಯಚಕಿತನಾದ ನಾಯಕನು ಅದನ್ನು ತೆಗೆದುಕೊಂಡು ಅಂಗಡಿಗೆ ಹೋಗಿ 
ತಾನಿಟ್ಟಿದ ಮೂಗುತಿಯನ್ನು ಹುಡುಕಿದಾಗ, ಅಲ್ಲಿ ಅದು ಕಾಣಬರಲಿಲ್ಲ! ಪುನಃ 
ಮನೆಗೆ ಬಂದು ಪತ್ನಿಯಿಂದ ವೃತ್ತಾಂತವನ್ನೆಲ್ಲ ತಿಳಿದ ಶ್ರೀನಪ್ಪನು ತನಗಿಂತ ಆಕೆಯೇ 
ಪುಣ್ಯವಂತಳೆಂದು ಭಾವಿಸಿದನು. ಭಗವಂತನೇ ಬಂದು ತನ್ನನ್ನು ಪರೀಕ್ಷಿಸಿದ; ತಾನು 
ಜಿಪುಣನೆಂದು ತೋರಿಸಿಕೊಂಡರೆ, ತನ್ನ ಪತ್ನಿ ಭಗವದ್ಧಕ್ಷಳಾಗಿದ್ದು ಅವನ 
ಸಾಕ್ಷಾತ್ಕಾರವನ್ನು ಪಡೆದಳು! ಆ ಘಟನೆ ಶ್ರೀನಪ್ಪನಾಯಕನ ಮನಸನ್ನು ಕಲಕಿತು. 
ಅಶಾಶ್ಚತವಾದ ಧನಕನಕಾದಿಗಳಿಗೆ ಮನಸೋತು, ಮಾನವತೆಯನ್ನೇ ಮರೆತು, 
ಭಗವಂತನಿಂದ ತಾನು ದೂರವಿದ್ದುದಕ್ಕಾಗಿ ಅವನಿಗೆ ಪಶ್ಚಾತ್ರಾಪ ಬಂದಿತು. ಆ ಕೂಡಲೆ 
ನಾಯಕನು ತನ್ನ ಎಲ್ಲ ಸಂಪತ್ತನ್ನೂ ಪಾತ್ರವರಿತು ಜನರಿಗೆ ಹಂಚಿಕೊಟ್ಟು ಹೆಂಡತಿ 
ಮಕ್ಕಳೊಡನೆ ಮನೆಬಿಟ್ಟು ಹೊರಟುಬಿಟ್ಟನು! ನಾಯಕನ ವೈರಾಗ್ಯಕ್ಕೆ ಒಂದು 
ಗುರಿಬೇಕಾಗಿದ್ದಿತು. ಮುಂದೇನು ಮಾಡಬಹುದು, ಎಂಬುದೇ ಅವನ ಪ್ರಶ್ನೆಯಾಗಿದ್ದಿತು. 


ಪೌಷಮಾಸ-ಕೃಷ್ಣಪ ಸ್ಟ 


ಪಂಢರಪುರದ ಪಾಂಡುರಂಗ ವಿಠ್ಠಲನ ಸಂದರ್ಶನ ಪಡೆದು ಹಂಪೆಯಲ್ಲಿರುತ್ತಿದ್ದ 
ವಯೋವೃದ್ಧರಾಗಿದ್ದ ವ್ಯಾಸರಾಯರ ಬಳಿಗೆ ಅವನು ಬಂದನು. ಶ್ರೀನಪ್ಪನಿಗೆ 
ವ್ಯಾಸರಾಯರಂತಹ ಗುರುಗಳೇ ಬೇಕಾದ್ದರೂ, ಅವರಿಗೂ ಅಂತಹ ಶಿಷ್ಯನೊಬ್ಬನ 
ಅವಶ್ಯಕತೆ ಇದ್ದಿತು. ಗುರುಗಳು ಅವನಲ್ಲಿ ಪರಮಾದರ ಮಾಡಿ ಮಾಧ್ವ ತತ್ತ ತ್ತ್ವಗಳನ್ನೆಲ್ಲ 
ತಿಳಿಯ ಹೇಳಿ, ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಕನ್ನಡದಲ್ಲಿ ಪದಗಳನ್ನು 
ರಚಿಸಬೇಕೆಂದು ಅಪ್ಪಣೆ ಮಾಡಿದರು. ಅದಕ್ಕಾಗಿ "ಪುರಂದರ ವಿಠ್ಠಲ' ಎಂಬ 
ಅಂಕಿತವನ್ನೂ ಅವನಿಗೆ ದಯಪಾಲಿಸಿದರು. ವ್ಯಾಸರಾಯರ ಪರಮಾದರಕ್ಕೆ ಪಾತ್ರನಾದ 
ಶ್ರೀನಪ್ಪನಾಯಕನು ಅಂದಿನಿಂದ ಪುರಂದರದಾಸರು ಎನ್ನಿಸಿಕೊಂಡನು. ಕಾಲಿಗೆ 
ಗೆಜ್ಜೆಕಟ್ಟಿ, ತಂಬೂರಿ ಮೀಟುತ್ತಾ ತಾವೇ ರಚಿಸಿದ (ಅನೇಕ ವೇಳೆ ಸಮಯ ಸ್ಫೂ 
ರ್ತಿಯಿಂದ ಅಲ್ಲೇ ರಚಿಸಿದ) ದೇವರನಾಮಗಳನ್ನು ಹಾಡುತ್ತಾ ಜನರಲ್ಲಿ 
ವಿಷ್ಣುಭಕ್ತಿಯನ್ನು ಮೂಡಿಸಿ ಪುರಂದರದಾಸರು ಕೃತಾರ್ಥರಾದರು. ತಾಳಲಯ 

ಬದ್ಧವಾದ ಅವರ ಲಲಿತವಾದ ಹಾಡುಗಳು ಆಬಾಲವೃದ್ಧರನ್ನೂ ಆಕರ್ಷಿಸಿದವು. 

ವ್ಯಾಸರಾಯರೂ ಅವರ ಸಂಕೀರ್ತನೆಗಳನ್ನು ಮೆಚ್ಚಿ, ದಾಸರೆಂದರೆ 

ಪುರಂದರದಾಸರಯ್ಯ! ಪಾಠಕನತೆರದಿ ಪದಗಳಿನೆತಾ ಬೊಗಳಿ - ಎನ್ನುತ್ತಾ ಮುಕ್ತ 

ಕಂಠದಿಂದ ಹೊಗಳಿದರು. 

ಶ್ರೀಪುರಂದರದಾಸರ ಹಾಡು - ದಾಸರೆಂದರೆ ಪುರಂದರದಾಸರಯ್ಯ - 

ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ ಗ್ರಾಸಕಿಲ್ಲದೆ ಪೋಗಿ ಪರರ ಮನೆಗಳ ಪೊಕ್ಕು 

ದಾಸನೆಂದು ತುಲಸಿಮಾಲೆ ಧರಿಸಿ ಬ್ಯಾಸರಿಲ್ಲದೆ ಆವರ ಕಾಡಿಬೇಡಿ ಬಳಲಿಸುವ - 

ಕಾಸುಗಳಿಸುವ ಪುರುಷ ಹರಿದಾಸನೇ ಡಂಭಕದಿ ಹರಿಸ್ಮರನೆ ಮಾಡಿ ಜನರ 

ಮುಂದೆ - ಸಂಭ್ರಮದಿ ತಾನುಂಬ ಊಟ ಬಯಸಿ ಅಂಬುಜೋದ್ಧವ ಪಿತನ 

ಆಗಮಗಳರಿಯದೆ - ತಂಬೂರಿ ಮೀಟಲವ ಹರಿದಾಸನೇ ಯಾಯಿವಾರವ ಮಾಡಿ 

ವಿಪ್ರರಿಗೆ ಮೃಷ್ಟಾನ್ನ - ಪ್ರೀಯದಲಿ ತಾನೊಂದು ಕೊಡದ ಲೋಭಿ ಮಾಯಿ 

ಸಂಸಾರದಲಿ ಮಮತೆ ಹೆಚ್ಚಾಗಿಟ್ಟು - ಗಾಯನವ ಮಾಡಲವ ಹರಿದಾಸನೇ 

ಪಾಠಕಾರನಂತೆ ಪದಗಳೆ ಪೇಳುತ್ತ - ಕೂಟಜನ ಮನ ಸೋತೋಷಬಡಿಸಿ 

ಗೂಟನಾಮವನಿಟ್ಟುಕೋವಿದನು ತಾನೆನುತ - ಬೂಟಿಕೆಯ ಮಾಡಿದವ ಹರಿದಾಸನೇ 


-50- ಪೌಷಮಾಸ- ಮಾಘಮಾಸ 


ನೀತಿಯೆಲ್ಲವನರಿತು ನಿಗಮವೇದ್ಯನ ನಿತ್ಯ - ಮಾತುಮಾತಿಗೆ ಬಿಡದೆ ವರ್ಣಿಸುತಲಿ 
ಗೀತ ನರ್ತನದಿ ಶ್ರೀಕೃಷ್ಣನ್ನ ಪೂಜಿಸುವ - ಪೂತಾತ್ಮ ಪುರಂದರದಾಸರಿವರಯ್ಯ. 
ಮನ್ನನೋಭೀಷ್ಟವರದಂ ಸರ್ವಾಭೀಷ್ಠಫಲಪ್ರದಮ್‌ । ಪುರಂದರಗುರುಂ ವಂದೇ 
ದಾಸಶ್ರೇಷ್ಠಂ ದಯಾನಿಧಿಮ್‌ ॥ 


ಪೌಷಮಾಸದಲ್ಲಿ ಹೇಳಬೇಕಾದ ಹಾಡು 


ಪೌಷಮಾಸದ ಧಾನ್ಯಲಕ್ಷ್ಮಿಹಾಡು - ದಯಮಾಡಿ ಬಾರಮ್ಮಧಾನ್ಯಲಕ್ಷ್ಮಿಶಿವ 
ಪಾರ್ವತಿಯೊಡನೆ ॥ಈ। ಪುಷ್ಯಮಾಸದಿ ಸಂಕ್ರಾತಿಯೊಳು ಶುದ್ಧಾ ಸಂಕ್ರಮಣದಿ । 
ಉತ್ತರಾಯಣ ಪುಣ್ಯಕಾಲವು ಇರಲು । ಬ್ರಾಹ್ಮಣ ಸುವಾಸಿನಿಯರು ಕೂಡಿ । 
ಬಂಧುಮಿತ್ರರಿಗೆಳ್ಳು ಸಕ್ಕರೆ ಕೊಡುವರು ॥1! ಧಾನ್ಯಲಕ್ಷ್ಮಿಯಾ ಪೂಜೆಯ ಮಾಡಿ 
ಹೊಸ ಧಾನ್ಯವನು ದಾನವ ಮಾಡಿ । ಹೊಸ ವಸ್ತ್ರಗಳ ಧರಿಸಿಕೊಂಡು ಹರುಷದಿ 
ಹಬ್ಬವ ಆಚರಿಸುವರು 11211 ಕಪಿಲನಾಮಕ ಪರಮಾತ್ಮನ ದಯದಿ ಗಂಗೆ ಗೌರಿಯಾ 
ಪೂಜಿಸಿ । ಸಜ್ಜನರು ದಾನ ಧರ್ಮನ ಮಾಡುತ ವೈಭವದಿ ನಿನ್ನ ಕೃಪೆಗೆ 
ಪಾತ್ರರಾಗುವರಮ್ಮಾ ॥3॥ 


ಮಾಘ ಮಾಸದ ಧರ್ಮಗಳು 
ಮಾಸನಿಯಾಮಕ ಕಮಲಾಪತಿಮಾಧವಾಯ ನಮಃ 


ಕಮಲಾ ಸಮೇತ ಮಾಧವನ ಪ್ರೀತಿಗಾಗಿ ಈ ಕೆಳಕಂಡ ಧರ್ಮಗಳನ್ನು 
ನಡೆಸಬೇಕು. 
ಮಾಘಮಾಸದಲ್ಲಿ ಬಂಗಾರದ ಮಾಧವಪ್ರತಿಮೆಯ ದಾನದಿಂದ ನೂರು ಕುಲ 
ಉದ್ಧಾರವಾಗುವುದರೊಂದಿಗೆ ಕಾಲಕ್ರಮದಲ್ಲಿ ಸಾಧನಾನುಷ್ಠಾನಗಳನ್ನು ನಡೆಸಿ 
ಮೋಕ್ಷ ಸೇರುವನು. ಶಿಂಶುಮಾರ ಪ್ರತಿಮೆದಾನದಿಂದ ಶಿಶುಹತ್ಕೆಯ ಪಾಪದಿಂದ 
ಬಿಡುಗಡೆಯಾಗುವುದು. ಕೋಟಿ ಭಾರ ಸುವರ್ಣದಾನದಿಂದ ಬರುವ ಪುಣ್ಯ 
ಮಾಘದಲ್ಲಿಗೋಪಿಚಂದ ದಾನದಿಂದ ಬರುತ್ತದೆ. ವೈಶ್ವದೇವಕ್ಕಾಗಿ ಅಕ್ಕಿಯನ್ನು ದಾನ 
ಕೊಡುವುದರಿಂದ ಪೂರ್ಣಾಯುಷ್ಯ ಪ್ರಾಪ್ತಿಯಾಗುವುದು. ಪ್ರಸ್ಥ ಪ್ರಮಾಣದ 
ತುಪ್ಪದಾನದಿಂದ ಅಲಕ್ಷ್ಮೀಪರಿಹಾರ ಅಪಮೃತ್ಯು ಪರಿಹಾರವಾಗುವುದು. ಮಾಘ 
ಪೌರ್ಣಮಿಯಂದು ವಿಷ್ಣುಮಂದಿರದಲ್ಲಿ ತೈಲದೀಪದಾನದಿಂದ ಕಾಲಮೃತ್ಕು 
ಜಯವಾಗುತ್ತದೆ. ಶೀತಾರ್ತನಾದ ದ್ವಿಜನಿಗೆ ಬೆಚ್ಚನೆಯ ವಸ್ತ್ರದಾನ ಮಾಡಿದರೆ 
ತೆ ಬಳ. ಪ್ರಾಪ್ತಿ. ಕಾಲಕ್ರಮೇಣ ವಿಷ್ಣುಲೋಕಪ್ರಾಪ್ತಿ. ಮಾಘಮಾಸದಲ್ಲಿ 
ಪ್ರತಿನಿತ್ಯವೂ ಬ್ರಾಹ್ಮಣನಿಗೆ ತಾಂಬೂಲದಾನ ಕೊಡುವುದರಿಂದ 
ಪೂರ್ಣಾಯುಪ್ಕಪಾಷ್ಟಿ. ಎಳ್ಳು ತುಂಬಿದ ಪಾತ್ರೆಯ ದಾನದಿಂದ ದಾರಿದ್ಯ ದೋಷ 
ಪರಿಹಾರವಾಗಿ ಐಶ್ವರ್ಯಪ್ರಾಪ್ತಿಯಾಗುವುದು. ಹೆಂಗಸರು ಸುಮಂಗಲಿಯರಿಗೆ 
ಮೊರದ ಬಾಗಿನ ದಾನವನ್ನು ಕೊಡುವುದರಿಂದ ಮುತ್ತೆ: ದೆತನ ಸ್ಥಿರವಾಗುವುದು. 
ಚಂದನ ರೂಪಗಳ ದಾನದಿಂದ ಇಷ್ಟಾರ್ಥ ಪ್ರಾಪ್ತಿಯಾಗುವುದು. ಕಂಚಿನ ಪಾತ್ರೆ 
ದಾನದಿಂದ ನೂರಾರು ಕನ್ಯಾದಾನದ ಫಲವನ್ನು ಪಡೆಯುವರು. ತುಪ್ಪತುಂಬಿದ ಕಂಚಿನ 
ಪಾತ್ರೆಯನ್ನು ಬತ್ತಿ ಸಹಿತವಾಗಿ ದಾನ ಕೊಡುವುದರಿಂದ ವೈಧವ್ಯ ಬರುವುದಿಲ್ಲ. 
ಮಾಂಗಲ್ಯ ೃವುಂಟಾಗುತ್ತದೆ. ಮಾಘ ಪೌರ್ಣಮಿಯಂದು ಅಶ್ವ ದಾನದಿಂದ ಗುರುಪ್ನೀ 


ಜದ. ಪಾಪ ಪರಿಹಾರವಾಗುವುದು. 


-52- ಪೌಷಮಾಸ-ಮಾಘಮಾಸ 


ಮಾಘಮಾಸ ನಿಯಮಗಳು - ಪ್ರಾತಃಸ್ನಾನ, ಭೂಮಿಯಲ್ಲಿ ಮಲಗುವುದು, 
ಬ್ರಹ್ಮಚರ್ಯ, ಒಪ್ಪತ್ತು ಭೋಜನ, ಹವಿಷ್ಯಾನ್ನ ಭೋಜನ ಇವೆಲ್ಲಾಮಾಘಮಾಸದ 
ನಿಯಮಗಳು, ಅಭ್ಯಂಜನವನ್ನು ಮಾಡಿಕೊಳ್ಳಬಾರದು. 

ತುಲಸೀದಾನ - ಸುವರ್ಣ ತುಲಸೀದಾನಾತ್‌ ಬ್ರಷ್ಟ ಕಾರ್ಯಸಂಭವಾತ್‌ । 
ಪಾಪಂ ಪ್ರಶಮನಂ ರೂಪ ಸರ್ವೇ ಸಂತು ಮನೋರಥಾಃ॥' ಎಂಬ ಮಂತ್ರದಿಂದ 
ಬಂಗಾರದ ತುಲಸೀದಳವನ್ನು ದಾನ ಮಾಡಬೇಕು. 

ಶಾಲಗ್ರಾಮ ದಾನ - ಶಾಲಿಗ್ರಾಮ ಶಿಲಾಪುಣ್ಯ ಭಕ್ತಿಮುಕ್ತಿ ಪ್ರದಾಯಿನೀ । 
ಶಾಲಗ್ರಾಮಶಿಲಾ ನಿತ್ಯಂ ಮಮ ಸಂತು ಮನೋರಥಾಃ ॥ ಚಕ್ರಾಂಕಿತ ಸಮಾಯುಕ್ತಾ 
ಶಾಲಿಗ್ರಾಮ ಶಿಲಾಶುಭಾ । ಸಾನೇವೈದ ಉಭಯೋವಾನಂಛಿತಂ ಫಲಮ್‌ ॥' ಎಂಬ 
ಮಂತ್ರದಿಂದ ಶಾಲಗ್ರಾಮವನ್ನು ದಾನ ಮಾಡಬೇಕು. 


ವೇಣೀದಾನ - ಪ್ರಯಾಗದಲ್ಲಿ ಸುಮಂಗಲಿಯರು ಹರಳಿನ ಕಡೆಯ ಎರಡು 
ಅಂಗುಲಗಳನ್ನು ಸ್ನಾನ ಮಾಡಿ, ತ್ರಿವೇಣೀ ಪೂಜೆಯನ್ನು ಮಾಡಿ, ಕತ್ತರಿಸಿದ ಹೆರಳಿನ 
ಸಮೇತ ಮೊರದ ಬಾಗಿನವನ್ನು ಕೈಯಲ್ಲಿ ಧರಿಸಿ, ಅದರಲ್ಲಿ ಬಂಗಾರದ ವೇಣೀ 
ಮುತ್ತು ರತ್ನಗಳನು ಇಟ್ಟು, "ವೇಣ್ಯಂ ವೇಣೀ ಪ್ರದಾನೇನ ಮಮ ಪಾಪಂ 
ವ್ಯಪೋಹತು | ಜನ್ಮಾಂತರೇಷ್ವಪಿ ಸದಾ ಸೌಭಾಗ್ಯಂ ಮಮ ವರ್ಧತಾಮ್‌ ॥ 
ಎಂಬ ಮಂತ್ರದಿಂದ ತ್ರಿವೇಣೀ ಸಂಗಮದಲ್ಲಿ ಹಾಕಬೇಕು. ಆಗ ಬ್ರಾಹ್ಮಣರು 
"ಸುಮಂಗಲೀರಿಯಂ ವಧುಃ' ಎಂಬ ಮಂತ್ರವನ್ನು ಪಠಿಸಬೇಕು. 
ಮಾಘ ಮಾಸದ ಜ್ಞಾನಕಾರ್ಯಗಳು - ಶ್ರೀಮದ್ಭಾಗವತ ಪ ಪಾರಾಯಣ, 
ಭಗವದ್ಗೀತಾ ಪಾರಾಯಣ, ವಿಷ್ಣುಸಹಸ್ರನಾಮ ಹಾಗೂ ಮಾಧ್ವಸ್ತವರಾಜಗಳ 
ಪಾರಾಯಣವು ವಿಶೇಷ ಪುಣ್ಯ ಪ್ರದ. ಮಾಘಸ್ನಾನವನ್ನು ಮಾಡಿ ಮಾಧವ ಸ್ತವರಾಜ 
ಪಾರಾಯಣ ಮಾಡಿದರೆ ವಿಷ್ಣುಸಹಸ್ರನಾಮದ 'ಎರಡುಪಟ್ಟುಪ್ಪ ಪುಣ್ಯವು ಲಭಿಸುತ್ತದೆ. 
ಮಾಘ ॥ ಶುದ್ಧ ॥ ಪ್ರತಿಪತ್‌ 
ಪುಷ್ಯಮಾಸದ ಹುಣ್ಣಿಮೆಯಿಂದ ನಿತ್ಯವೂ ಮಾಘಸ್ನಾನವನ್ನು ಆಚರಿಸಬೇಕು 
ಎಂದು ಮಧ್ವ! ರಾತ್ರೋತ್ಸವವು ಪ್ರಾರಂಭವಾಗುತ್ತದೆ. ಪ್ರ ಪ್ರತಿಯೊಬ್ಬರೂ ಸರ್ವಮೂಲ 
ಪಾರಾಯಣವನ್ನು ಪ್ರಾರಂಭಮಾಡಬೇಕು. ಹಾಗೂ "ಮಧ್ವ ವಿಜಯದ 
ಪಾರಾಯಣವನ್ನು ಪ್ರಾರಂಭಮಾಡಬೇಕು. ನಿತ್ಯವೂ ಎರಡು ಸರ್ಗ ಮಧ್ವವಿಜಯ 
ಪಾರಾಯಣನ್ನು ಮಾಡಬೇಕು. 


ಮಾಘಮಾಸ - ಶುಕ್ಲಪಕ್ಷ ಸ 


ಮಾಫ ॥ ಶುದ್ಧ ॥ ದ್ವಿತೀಯಾ 
ಇಂದು ಪ್ರತಿಯೊಬ್ಬರೂ ಚಂದ್ರ ದರ್ಶನವನ್ನು ಮಾಡಬೇಕು. ಹಾಗೂ 
ಚಂದ್ರನಲ್ಲಿರುವ ಧನ ಂತ್ರಿರೂಪಿಯಾದ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 
ಅದಕ್ಕಾಗಿ ಧನ್ವಂತ್ರಿಯ ಸ್ತೋತ್ರವನ್ನು, ವಾಯುದೇವರ ಸ್ಪೊ ೀತ್ರವನ್ನು, ಚಂದ್ರದೇವರ 
ಸೊ ತ್ರವನ್ನು ಮಾಡಬೇಕು. 


ಶ್ರೀ ಸಂಕರ್ಷಣತೀರ್ಥರು (ಶ್ರೀಪಾದರಾಜ ಮಠ) ಶ್ರೀನಗರ ಕಾಶ್ಮೀರ 
(ಕ್ರಿ.ಶ.೧೩೩೪-೧೩೫೪) - ಶ್ರೀಲಕ್ಷ್ಮೀಧರ ಸಂಜಾತಾನ್‌ ಸಂಕರ್ಷಣ 
ಮುನೀಶ್ಚರಾನ್‌ । ಭಾಷ್ಯ ಪ್ರವಚನಾ ಸಕ್ರಾನ್‌ ಗುರೂನ್ವಂದೇ ನಿರಂತರಾಮ್‌ ॥ 
ಮಾಘ ॥ ಶುದ್ಧ ॥ ತೃತೀಯಾ 

ಇಂದು ಕುಮಾರಿಯರು ಮೌನಗೌರೀವ್ರತವನ್ನು ಆಚರಿಸುತ್ತಾರೆ. ಐದುವರ್ಷಗಳ 
ಈ ವ್ರತವನ್ನು ಆಚರಿಸಬೇಕು. ಸ್ನಾನ ಮಾಡಿ ಪೂಜೆ ಮುಗಿಯುವ ತನಕ 
ಹ ಕತ ಸ್ಟ ಊಟ ಮಾಡುವ ಸಂದರ್ಭದಲ್ಲಿ 
ಮಾತನಾಡಬಾರದು. ಇದು ಅಧಮಪಕ್ಷ. ದಿನಪೂರ್ತಿ ಮಾತನಾಡದೇ ಇರುವುದೇ 
ಉತ್ತಮಪಕ್ಷ. ಪಾರ್ವತಿಯ ಕುರಿತಾದ ಹಾಡುಗಳನ್ನು ಹೇಳುತ್ತಾ, ಮೌನಗೌರೀವ್ರತವನ್ನು 
ಆಚರಿಸಬೇಕು. 

(ನಮ್ಮ ಸಂಸ್ಥೆಯಿಂದ ಪ್ರ ಪ್ರಕಟಣೆಗೊಂಡ ಸ್ವರ್ಣಗೌರಿಪೂಜಾವಿಧಾನ ಎಂಬ 

ಪುಸ್ತಕವನ್ನು ತೆಗೆದುಕೊಂಡು ಕುಮಾರಿಯ ತಂದೆಯು ತನ್ನ ಮಗಳ ಮೂಲಕ 

ಮೌನಗೌರೀಪೂಜೆಯನ್ನು ಮಾಡಿಸಬೇಕು. ಆ ಪುಸ್ತಕದಲ್ಲಿಸ ಸ್ವರ್ಣಗೌರಿ ಎಂಬ ಪದವು 
ಉಲ್ಲೇಖಗೊಂಡಿರುತ್ತದೋ, ಆ ಸ್ಥಳದಲ್ಲಿ ಮೌನಗೌರಿ ಎಂಬ ಪದವನ್ನು 
ಬಳಸಿಕೊಂಡು ಪೂಜೆ ಮಾಡಿಸಬೇಕು. ತಾಯಿಯು ಮೌನಗೌರಿಯ ಪೂಜೆಯನ್ನು 
ಮಾಡಿಸುವುದಾದರೆ, ಅದೇ ಪುಸ್ತಕದ ಕೊನೆಯಲ್ಲಿನೀಡಲ್ಪಟ್ಟಪಾರ್ವತಿಯ ಕುರಿತಾದ 
ಹಾಡುಗಳನ್ನು ಹೇಳುತ್ತಾ ಪೂಜೆಯನ್ನು ಮಾಡಿಸಬೇಕು. ಪೂಜಾವಿಧಾನ ಹಾಗೂ 
ಪೂಜೆಗೆ ಬೇಕಾದ ಸಾಮಗ್ರಿಗಳು ಎಲ್ಲವನ್ನೂ ಅದೇ ಪುಸ್ತಕದಿಂದ ತಿಳಿದುಕೊಳ್ಳಬೇಕು. 
ಕೊನೆಯಲ್ಲಿಪದ್ಕದ ರೂಪದಲ್ಲಿರುವ ಈ ಕಥೆಯನ್ನು ಪಠಿಸಿ, ಮಕ್ಕಳಿಗೆ ಕಥೆಯನ್ನು 
ಹೇಳಿ, ಗೌರಿಯ ಬಗ್ಗೆ ಭಕ್ತಿಯನ್ನು ಹೆಚ್ಚಿಸಬೇಕು. 


ಮಾಘಮಾಸದ ಗೌರೀ ಹಾಡು 


ಕರಿಮುಖನ ಬಲಗೊಂಡು ಕರುಣಿಶಾರದೆರಗಿ ಗುರುವಿನಂಫ್ರಿಯ ಸ್ಮರಿಸಿ 
ಮುದದಿ ಕೈಲಾಸವಾಸನ ಕರುಣಕಟಾಕ್ತದಲಿ ಮಾಘದ ಗೌರಿಯ ಕಥೆಯ ಪೇಳ್ವೆ 
11೧॥ ಧರೆಯೊಳುತ್ತಮವಾದ ಬಹುಪುಣ್ಯ ದೇಶದಲಿ ಪುಣ್ಯಶೀಲನೆಂಬೋ 
ವಿಪ್ರನಿರಲು ಪುತ್ರರೇ5ಳು ಮಂದಿ ಸತ್ಯವತಿ ಸಹಿತಲೆ ಕಷ್ಟದಾರಿದ್ರ್ಯ ದುಃಖದಲ್ಲಿದ್ದರು 
॥1೨॥ ಒಂದು ದಿವಸ ಸತ್ಯವತಿ ಪತಿಯ ಪಾದಕ್ಕೆರಗಿ ತಾಳಲಾರೆನು ನಾನು ದಾರಿದ್ಯವ 
ಪುತ್ರರನು ಒಡಗೊಂಡು ಮತ್ತೊಂದು ಊರಿಗೆ ಪೋಗಿ ಬರುವೆನೆಂದು 
ಹೊರಟಳಾಗ ॥೩॥ ದಾರಿಯಲಿ ಬರುತಿರಲು ಅಸ್ತಮವಾಗಲು ಪುತ್ರರು ಹಸಿವೆಂದು 
ಅಳುತಿರಲು ಒಬ್ಬ ಗೌಡನ ಮನೆಯ ಬಾಗಿಲಲಿ ಮಲಗಿರಲು ಬೆಳಗಾಗಲಿ ಜಲವ 
ಕೊಡುವೆನೆನಲು ॥೪॥ ಸೂರ್ಯ ಉದಯಕೆ ಮುನ್ನ ಬಾಲಕರನೊಡಗೊಂಡು 
ಬೇಗದಿಂಗಂಗಾನದಿಯು ಬರಲು ಮಾನಿನಿಯರೆಲ್ಲರು ಪರಮ ಸಂತೋಷದಿ ಮಾಘದ 
ಗೌರಿಯ ಪೂಜಿಸುತ್ತಿದ್ದರು ॥|೫ ಈ ವ್ರತವ ಹೇಗೆ ಮಾಡೋದು ಎನಗೆ ಹೇಳಿರೆಂದು 
ಸತ್ಯವತಿಯ ತಾ ಬೆಸಗೊಳ್ಳಲು ಮಿತ್ರೆಯಠರೆಲ್ಲರು ಅತ್ಯಂತ ಹರುಷದಲಿ 
ಪೂಜಾವಿಧಾನವನು ಹೇಳುತಿರಲು ॥೬॥ ಮಾಘಶುದ್ಧ ಮೊದಲಾದ ಮೂವತ್ತು 
ದಿನದವರೆಗೂ ಸೂರ್ಯ ಉದಯಕೆ ಮುನ್ನ ಮೈಯ ತೊಳೆದು ಮರಳ ಗೌರೀ 
ತೆಗೆದು ಬೇಗ ಪೂಜೆ ಮಾಡೆ ದಾರಿದ್ರ್ಯ ಪತನವಾಗಿ ಬಹು ಭಾಗ್ಯವಹುದು ॥೭॥ 
ಸತ್ಯವತಿ ಶೀಘ್ರದಲ್ಲಿ ಮತ್ತೆ ಮೈಯನು ತೊಳೆದು ಮಂಗಳಗೌರಿ ತೆಗೆದು ಪೂಜೆ 
ಮಾಡಿ ಮಂಗಳಾರತಿ ಮಾಡಿ ಅಕ್ಷತೆಯುಳಿಸಿ ಸುತ್ತಲೂ ನವವಿಧವಾದ್ಯಗಳೆಸೆದವು॥೮॥ 
ಸತ್ಯವತಿ ಮಾಡುವೊ ಭಕ್ತಿ ಪೂಜೆಗೆ ಮೆಚ್ಚಿ ಇಚ್ಛೆಯಾದ ವರಗಳನು ಬೇಡು ಎನಲು 
ದಾರಿದ್ರ್ಯ ಹತವಾಗಿ ಬಲುಭಾಗ್ಯ ಬರಬೇಕು ನೀನೆಮ್ಮಹೃದಯದಲಿ ಇರಲು ಬೇಕು 
1೯॥ ಇಷ್ಟವರಗಳ ಕೊಟ್ಟೆ ನಾನೆಂದಳು ಸುತ್ತಲೂ ಸತಿಯರು ನಿಂತಿರಲು 
ಮಿತ್ರೆಯೊಬ್ಬಳು ಬಂದು ಅಂಜದಿಯೆ ನೀನಾರು ಸತ್ಯವತಿಗುಪಚಾರ ಮಾಡುತಿಹಳು 
॥೧೦॥ ಮುತ್ತು ಮಾಣಿಕ್ಯವು ಪಟ್ಟೆ ನೀಲವು ಬಿಗಿದಿಹ ಪಲ್ಲಕ್ಕಿಯ ತಂದಿಹರು ಪುತ್ರರನು 
ಒಡಗೊಂಡು ಸತ್ಯವತಿ ಶೀಘ್ರದಲಿ ತನ್ನ ಪಟ್ಟಣಕಾಗಿ ಸಾಗಿ ಬರಲು ॥೧೦॥ 
ಪರ್ಣಶಾಲೆಗಳೆಲ್ಲಹೊಳೆವೊ ಅರಮನೆಯಾಯ್ತು ಚಿನ್ನದುಪರಿಗೆ ಶಾಲೆ ಪೊಳೆಯೆ 
ಧನಧಾನ್ಯರಾಶಿಗಳು ಪೂರ್ಣವಾಯಿತು ಪರಮ ಉತ್ತಮವಾಯಿತು ಬ್ರಾಹ್ಮಣನ 
ಸಿರಿಯು ॥೧೨॥ ಬಾಲಕರಿಗೆಲ್ಲರಿಗೂ ಬೇಗ ಮದುವೆಯ ಮಾಡಿ । 
ಮಾನುನಿಯರೆಲ್ಲರು ಮನೆಗೆ ಬರಲು | ಅಷ್ಟು ಶುಭ ಶೋಭನವು ನಿತ್ಯ ಉತ್ಸವದಿಂದ 
ಪತಿಗಳೆಲ್ಲರು ಸುಖದಲ್ಲಿದ್ದರು 1೧೩॥ ಆ ದೇಶದ ಧರ್ಮರಾಜನ ಸತಿಯು ಈ 


ಮಾಘಮಾಸ - ಶುಕ್ಲಪಕ್ಚ -55- 


ವಾರ್ತೆ ಕೇಳಿ ಕಡುಕ್ಲೇಶದಿಂದ ಏಳುಮಂದಿ5ತಲೆಯ ಒಡೆದು ತನ್ನಿರೆಂದು ತಾನು 
ಕಟುಕರಿಗೆ ನೇಮಿಸಿದಳು ॥೧೪॥ ಏಳು ಮಂದಿಯ ತಲೆಯ ಕಡಿದು ತಂದರು 
ಕಟುಕರು ಧರ್ಮರಾಜನ ಸತಿಯು ಕೈಲಿ ಪಡೆದು ಮೊರದ ಬಾಗಿನವಿರಿಸಿ ಸತ್ಯವತಿ 
ಸೊಸೆಯರನು ಅರ್ತಿಯಿಂದಲಿ ತಾನು ಕರೆದಳು ॥೧೫॥ ಬಂದವರ ನೋಡಿ ರಾಜನ 
ಸತಿಯು ನಸುನಕ್ಕು ಮೊರದ ಬಾಗಿನವನ್ನು ತಂದುಕೊಡಲು ಮೊರದ ಬಾಗಿನ ತಂದು 
ದೇವರ ಮನೆಯಲಿರಿಸಿ ಸತ್ಯವತಿ ಪುತ್ರರನು ಕರೆದಳಾಗ ॥೧೬॥ ಅಮ್ಮಬಂದೇವೆಂದು 
ನಡೆತಂದು ಬಾಲಕರು ಬ್ರಾ ಹ್ಮಣರ ಪಂಕ್ಷೇಲಿ ಭೋಜನ ಮಾಡಿ ಮಿತ್ರರೆಲ್ಲರು ಮೊರದ 
ಬಾಗಿನ ತೆಗೆಯೇ ಚಿನ್ನದಾ ಗಟ್ಟಿಗಳ ಕಂಡರಾಗ ॥೧೭॥ ಚಿನ್ನದಾ ಗಟ್ಟಿಗಳ ತಗೆತಂದು 
ಬಾಲೇರು ಸತ್ಯವತಿಯ ಮುಂದೆ ಇರಿಸಿದರು; ಮಾಘದ ಗೌರಿಯ ದಯ ನಮಗಿದೆ 
ಎನಲು ಆ ವಾರ್ತೆ ರಾಜನ ಸತಿಗೆ ತಿಳಿಯಿತು ॥॥೧೮॥ ರಾಜನ ಸತಿ 
ಆಶ್ಚರ್ಯವನೆಗೊಂಡು ಸತ್ಯವತಿಯ ಮನೆಗೆ ಕರೆಸಿದಳು ನಿಮ್ಮಬಾಗಿನದಲ್ಲಿ ಏನೇನು 
ಇರಿಸಿತ್ತು ಬೇಗದಿಂದ್ಲೇಳೆಂದು ಬೆಸಗೊಂಡಳು. ನೀವು ಕೊಟ್ಟ ಬಾಗಿನವ ದೇವರ 
ಮುಂದಿರಿಸಿ ಮತ್ತೆ ನಾವಿಲ್ಲಿ ಭೋಜನವ ಮಾಡಿ ಮಿತ್ರೆಯ5ರೆಲ್ಲರು ಮೊರದ 
ಬಾಗಿಯ ತೆರೆಯೆ ಚಿನ್ನದ ಗಟ್ಟಿ ಮತ್ತೇನು ಕಾಣಲಿಲ್ಲ॥೨೦॥ ಮಿತ್ರೆ ಸೋತಳು ಈ 
ಭಾಗ್ಯವು ಮತ್ತೆ ಎಲ್ಲಿಂದ ಬಂತು ಪೇಳಮ್ಮ ಯಾವ ವ್ರತ ಯಾವ ಫಲ ಹೇಗೆ 
ಮಾಡುವುದು ಬೇಗದಿಂ ಪೇಳೆಂದು ಬೆಸಗೊಂಡಳು ॥೨೧॥ ರಾಜನ ಸತಿ ಕೇಳು 
ಗಂಗಾ ನದಿಯಲ್ಲಿ ಮಾಘದ ಗೌರಿ ಪೂಜಿಸುತ್ತಿದ್ದರು. ಆ ವ್ರತವ ನಾ ಮಾಡಲು 
-- ಶೀಘ್ರದಲಿ ಆಗಲೇ ಧನಧಾನ್ಯ ಕೂಡಿಬಂತು ॥೨೨॥ ಇಂತೆಂಬೊ ಬ್‌ 
ರಾಜನ ಸತಿಗ್ಲೇಳಿ ಸತ್ಯ ವತಿಯು ಸಾಗಿ ಮನೆಗೆ ಬರಲು ರಾಜನ ಸತಿ ಮಾಘದ 
ಗೌರಿ ಪೂಜಿಸಲು ಬಂಚಿತನ ಪೋಗಿ ಬಾಲಕರ ಪಡೆದಳು ॥೨೩॥ ಸತ್ಯವತಿ ಮನೆಯಲ್ಲಿ 
ಉತ್ತಮದ ಹಿರಿಯ ಸೊಸೆ ಮತ್ತೆ ಕಲಹದಲಿ ಪ್ರತ್ಯೇಕವಿರಲು ಮೂರ ದಿನದ ಮೇಲೆ 
ಕಡುದಾರಿದ್ರ ಹೆಚ್ಚಿಪತಿಯ ನಿಷ್ಠರ ವಾಕ್ಕವ ನುಡಿದಳು ॥೨೪॥ ತುಚ್ಛವ ನುಡಿಬೇಡ 
ಕಟ್ಟಿಕೊಡು ಬುತ್ತಿ ತಿಯನು ಮತ್ತೆ ಇದಗ ನಾನು ಪೋಗಿ ಬರುವೆ ತಂದು ತುಡಿಲ 
ಕೊಡಲು ಬಿಂದಿಯೊಳಗೆ ಸುತ್ತಿ ಬೃಂದ್ಯದಲಿ ಕಾಡಿಗಾಗಿ ತಾ ಹೊರಟನು ॥೨೫॥ 
ಮರದ ಮೇಲೇರಿ ಕೊಂಬೆಯನು ಕಡಿಯಲು ಕಾಳಿಂಗ ಸರ್ಪವು ಬಂದು 
ಸೋಕೆ ಮರದಿಂದ ಜಾರಿ ಮೈಮರೆತು ಭೂಮಿಗೆ ಬಿದ್ದು ದೀರ್ಫ ನಿದ್ರೆಯಲ್ಲಿ 
ಮಲಗಿದ್ದನಾಗ ॥೨೬॥ ಮಾನುನಿಯ ಕನಸಿನಲಿ ಮಾಘದ ಗೌರಿ ಬಂದು ನಾರಿ 
ನಿನ್ನಯ ಮಗನು ಮೃತನಾದನು ಆ ವಾರ್ತೆ ಕೇಳಿ ಮನದಲ್ಲಿ ನೊಂದು ಎಚ್ಚೆತ್ತು 
ಬಾ೦ನಿದ್ದೆಡೆಗೆ ತುತ ॥೨೭॥ ಕಾಡೊಳಗೆ ಮೈತೊಳೆದು ಮರಳ ಗೌರಿಯ ತೆಗೆದು 


-56- ಪೌಷಮಾಸ-ಮಾಘಮಾಸ 


ಬಲು ಭಕ್ತಿಯಿಂದ ಪೂಜೆ ಮಾಡಲು ಮಂಗಳಾರತಿ ಎತ್ತಿ ಅಕ್ಷತೆ ತಳಿದರೆ ಬಾಲಕನು 
ಮೈ ಮುರಿದು ಎದ್ದು ಕುಳಿತ ॥೨೮॥ ಕಂದ ನೀನೀರೀತಿ ಇಲ್ಲೇಕೆ ಬಂದೆನಲು ಆ 
ದಿನದ ವಾರ್ತೆಯನು ಪೇಳಿದನು ಸಂಭ್ರಮವಾಯಿತು ಇನ್ನು ಒಂದಿಗೆ ನಡೆ ಅಂದು 
ಮಗ ಸೊಸೆಯು ನಡೆತಂದರು ॥೨೯॥ ಕಾಶಿಗತ್ತ ಧಿಕವೆಂಬ ಬಹುಕರ್ಣೂರಿನಲ್ಲಿ 
ಪ್ರೀತಿಯಿಂದಲಿ ಬಂದು ನೆಲಸಿಹರು ತನ್ನ ಸೇವೆಯ ಮಾಳ್ರ ಮಾನುನಿ ಸ್ತ್ರೀಯರಿಗೆ 
ತನ್ನ ಸಾಮ್ರಾಜ್ಯ ಪದವಿಯ ನೀವಳು ॥೩೦॥ ಈ ರೀತಿಯಲ್ಲಿ ಹದಿನಾಲ್ಕು ವರುಷ 
ವ್ರತವನು ಶಕ್ತಿಯಿದ್ದಷ್ಟುಉದ್ಯಾಪನೆಯ ಮಾಡಿ ಮುತ್ತೈದೆಯರಿಗೆ ಮೊರದ ಬಾಗಿನ 
ಕೊಟ್ಟು ಮುತ್ತೈದೆತನ ಸುಖವ ಪಡೆವೋರು ॥೩೧॥ ಮಾಘ ಶುದ್ಧ ಮೊದಲಾದ 
ಮೂವ್ವತ್ತು ದಿನಗಳಲಿ ನಾರೀರು ಈ ವ್ರತದ ನಡೆಸಲು ಅಷ್ಟ ಐಶ್ವರ್ಯವು ಪುತ್ರ 
ಸಂತಾನವು ಮುತ್ತೆ! ದೆ ಸುಖವ ಪಡೆಯುವರು ಜಯ ಮಂಗಳಾ ನಿತ್ಯ ಶುಭಮಂಗಳಾ॥ 
ಮಾಘ ॥ ಶುದ್ಧ ॥ ಚತುರ್ಥೀ 
ಗಣಪತಿ ಜಯಂತಿ - ಇದು ಬಹಳ ದೊಡ್ಡ ದಿವಸ. ಯಾವ ಗಣಪತಿಯನ್ನು 
ನಾವು ವರಸಿದ್ಧಿ ವಿನಾಯಕನೆಂದೇ ಉಪಾಸನೆ ಮಾಡುತ್ತೇವೋ, ಕ್ಷಿಪ್ರಪ್ರಸಾದನೆಂದು 
ಭಜಿಸುತ್ತೇವೋ, ಅಂಥ ನಮ್ಮೆಲ್ಲರ ಅಭೀಷ್ಟದೇವನಾದ ಗಣಪತಿಯು ಅವತರಿಸಿದ 
ದಿನವಾಗಿದೆ. ಇಂದು ಪ್ರತಿಯೊಬ್ಬರೂ ಗಣಪತಿ ಮಂತ್ರವನ್ನು ಕನಿಷ್ಠ ಸಾವಿರ ಬಾರಿ 
ಜಪಿಸಬೇಕು. ಮ ಗಣಪತಿ ಕುರಿತಾದ ಸೊ ್ರೀತ್ರವನ್ನು ಪಠಿ: ಶಿಸಬೇಕು. ಇದಕ್ಕಾಗಿ 
ನಮ್ಮ ಸಂಸ್ಥೆ ಸ್ಲೆಯಿಂದ ಪ್ರಕಟಣೆಗೊಂಡ ಗಣೇಶಚತುರ್ಥೀ ಪುಸ್ತಕವನ್ನು 
ಉಪಯೋಗಿಸಿಕೊಳ್ಳ ಬೇಕು. ಅದರಲ್ಲಿ ಅನೇಕ ಗಣೇಶಸ್ತೋತ್ರಗಳಿವೆ, ಹಾಗೂ 
ವೇದಮಂತ್ರ ಗಳಿವೆ. ಅವುಗಳನ್ನು ಪಠಿಸಿ, ಗಣಪತಿಯ ಅನುಗ್ರಹವನ್ನು 
ಪಡೆದುಕೊಳ್ಳಬೇಕು. ಗಣೇಶಜಯಂತಿಯನ್ನು ಆಚರಿಸುವ ಪದ್ಧತಿ ನಮ py 
ಬಿಟ್ಟುಹೋಗುತ್ತಿದೆ. ಸಾಧಕರು ಇದರ ಮಹತ್ವವನ್ನು ಅರಿತು, ಗಣಪತಿಗೆ ಪೂಜೆ 
ಸಲ್ಲಿಸಿ, ಗಣಪತಿ ಮಂತ್ರವನ್ನು ಜಪಿಸಿ, ಗಣಪತಿಸ್ತೋತ್ರದ ಪಾರಾಯಣ ಕ್ರಮವನ್ನು 
ಅಳವಡಿಸಿಕೊಳ್ಳಬೇಕು. 
ತಿಲಚತುರ್ಥೀ ಹಾಗೂ ಕುಂದಚತುರ್ಥೀ- ಕುಂದಪುಷಗಳಿಂದ ರುದ್ರದೇವರನ್ನು 
ಇಂದು ಗಣಪತಿದೇವರು ಆರಾಧನೆ ಮಾಡುತ್ತಾರೆ. ತಾವು ಯಾರಿಂದ 
ಅವತರಿಸಿದರೋ, ಅಂಥ ತನ್ನ ತಂದೆಯಾದ ರುದ್ರದೇವರನ್ನು ವಿಶೇಷವಾಗಿ ಅರ್ಚಿಸಿ, 
ಮೆಚ್ಚಿಸುತ್ತಾರೆ. ಆದ್ದರಿಂದ ನಾವೂ ಕೂಡ ಕುಂದಪುಷ್ಠಗಳಿಂದ ರುದ್ರದೇವರನ್ನು ಅರ್ಚನೆ 
ಮಾಡಿ, ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. "ಮಾಘಮಾಸೇತು ಸಂಪ್ರಾಪ್ತೇ 
ಚತುರ್ಥೀ ಕುಂದ ಸಂಹಿತಾ' ಇಂದು ಶಿವನನ್ನು ವಿಶೇಷವಾಗಿ ಪೂಜಿಸುತ್ತಾರೆ. 


ಮಾಘಮಾಸ - ಶುಕ್ಫಪಕ್ಷ pe 


ಶ್ರೀ ಸುಜಯೀಂದ್ರತೀರ್ಥರ ಆರಾಧನೆ (ರಾಯರ ಮಠ) - 
ನವಮಂತ್ರಾಲಯವನ್ನು ಸ್ಥಾಪನೆ ಮಾಡಿದ ಮಹಾನುಭಾವರೇ 
ಶ್ರೀಸುಜಯೀಂದ್ರತೀರ್ಥ ಶ್ರೀಪಾದಂಗಳವರು. ಹಾಗೂ ಗುರುಸಾರ್ವಭೌಮ 
ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿ, ವಿದ್ವತ್‌ ಪೋಷಣೆಯನ್ನು ಮಾಡಿದವರೂ ಕೂಡ 
ಇವರೇ ಆಗಿದ್ದಾರೆ. ವಿದ್ವದಗ್ರೇಸರರು, ವಾಕ್ಯಾರ್ಥಚತುರರೂ, ಮಹಾ ಉದಾರಿಗಳೂ, 
ದೊಡ್ಡತಪಸ್ವಿಗಳೂ ಆದ ಶ್ರೀಸುಜಯೀಂದ್ರತೀರ್ಥಶ್ರೀಪಾದಂಗಳವರ ವೃಂದಾವನವು 
ಮಂತ್ರಾಲಯ ಕ್ಷೇತ್ರದಲ್ಲಿದೆ. ಸುಯಮೀಂದ್ರ ಕರಾಬ್ಲೋತ್ಸಂ ಸುವಿದ್ಯಾಬೋಧಕಂ 
ಸದಾ | ಸುಮೂಲರಾಮ ಪೂಜಾಢ್ಯಂ ಸುಜಯೀಂದ್ರ ಗುರುಂ ಭಜೇ॥ 


ಮಾಘ ॥ ಶುದ್ಧ ॥ ಪಂಚಮೀ 


ಶ್ರೀಪಂಚಮೀ ಅಥವಾ ವಸಂತ ಪಂಚಮೀ - ಪಂಚಮಿಯಂದು ಲಕ್ಷ್ಮೀದೇವಿಗೆ 
ಕುಂದಪುಷದಿಂದ ಪೂಜಿಸಿದರೆ ಸಂಪತ್ತು ಬರುತ್ತದೆ. ಎನ್ನುತ್ತಾರೆ. ಮಾಘಮಾಸೇ 
ನೃಪಶ್ರೇಷ್ಠ ಶುಕ್ಲಾಯಾಂ ಪಂಚಮೀ ತಿಥೌ । ರತಿಕಾಮೌ ತು ಸಂಪೂಜ್ಯ ಕರ್ತವ್ಯಃ 
ಸುಮಹೋತ್ಸವಃ॥। ಎಂಬ ಆಧಾರದಂತೆ ವಸಂತಪೂಜೆಯನ್ನು ಇಂದು ಮಾಡಬೇಕು. 
ಅಂದರೆ ರತಿಕಾಮರನ್ನು ಸರಿಸಿ ಪೂಜಿಸಬೇಕು. ಇದರಿಂದ ಸಂತಾನಪ್ರಾಪ್ತಿಯು 
ಉಂಟಾಗುತ್ತದೆ. ಇಂದಿನಿಂದ ಐದು ದಿವಸಗಳ ಕಾಲ ವಸಂತಪೂಜೆಯನ್ನು 
ಮಾಡಬೇಕು. 

ಮಾಘಮಾಸದ ಶುಕ್ಲ ಪಂಚಮಿಯು ವಸಂತಪಂಚಮೀ ಅಥವಾ 
'ಶ್ರೀಪಂಚಮೀ ಎಂದು ಪ್ರಸಿದ್ಧ. ಉತ್ತರಭಾರತದಲ್ಲಿ ಇದು ಸರಸ್ವ, ತೀ ಪೂಜೆಯ 
ದಿನ. (ದಕ್ಷಿಣಭಾರತದಲ್ಲಿ ಶರನ್ನವರಾತ್ರದಲ್ಲಿ ಸರಸ್ವ, ತಿಯನ್ನು ಪೂಜಿಸುವಂತೆ) ಈ 
ದಿನ ಪೂರ್ವೋತ್ತರ ಭಾರತದಲ್ಲಿ ಪುಸ್ತಕ ಶೇಖನಿಗಳೆನ್ನು "ಒರೆಸಿ, ತೊಳೆದಿಟ್ಟು 
ಪೂಜಿಸಲಾಗುತ್ತದೆ. ಈ ದಿನ ಯಾವ ಅಧ್ಯ ಯನ ಅಥವಾ ಅಥವಾ ಬರವಣಿಗೆ 
ಮಾಡಲಾಗುವುದಿಲ್ಲ, ಸರಸ್ವತಿಯ ಹೋಮ, ಪೂಜೆ, ಭಜನೆ, ಗೀತವಾದ್ಯನ್ಸತ್ಯಸೇವೆ, 
ದಾನ, ಧ್ಯಾನ, ರಯ) ಭೋಜನಕೂಟಗಳನ್ನು ಸಂಭ್ರಮದಿಂದ 
ಆಚರಿಸಲಾಗುತ್ತದೆ. ಸರಸ್ವತೀ ದೇವಿಗೂ ಹಳದಿಯ ಉಡುಪನ್ನು: ತೊಡಿಸಿ, ಕೇಸರಿಯ 
ಗಂಧ ಹಾಗೂ 'ಬಣ್ಣಗಳುಳ್ಳ ಅನ್ನವನ್ನೇ ನಿವೇದಿಸಿ, ಹಳದಿಯ ಹೂವುಗಳನ್ನು ತೊಡಿಸಿ 
ಪೂಜಿಸಿ ಭಕ್ತರೂ ತಾವೂ "ಹಳದಿ ಉಡುಪನ್ನೂ, ಹೂವುಗಳನ್ನೂ, ಹಳದಿ ಬಣ್ಣದ 
ತಿನಿಸು, ಸಿಹಿಗಳನ್ನೇ ತಿನ್ನುತ್ತಾರೆ. ಸ್ತ್ರೀಯರು 'ಯವ' ಪರಾಗ ಮತ್ತು ಕಾಷ್ಠಗಳನ್ನು (ಹಳದಿ 
ಹೂವುಗಳ ಕಡ್ಡಿಗಳು) ನೆಲದ ಮೇಲೆ ಹರಡಿ ಅದರ ಮೇಲೆ "ಹೊರಲಾಡಿ, 


-58- ಪೌಷಮಾಸ-ಮಾಘಮಾಸ 


ಸಂತಾನಭಾಗಕ್ಕಾಗಿ ಮನ್ಮಥನನ್ನು ಪ್ರಾರ್ಥಿಸುತ್ತಿದ್ದರಂತೆ. ಈ ದಿನದಂದು ಸಾಸಿವೆ 
ಎಣ್ಣೆಯನ್ನು ಅಥವಾ ಸಾಸಿವೆಯನ್ನು ಅರಿದು ಅದನ್ನು ಮೈಗೆ ಲೇಪಿಸಿ ಸೂರ್ಯನ 
ಬಿಸಿಲಲ್ಲಿನದೀಸ್ನಾನ ಮಾಡುವುದು ಸರ್ವರೋಗನಿವಾರಕವಾಗಿದೆ ಎನ್ನುತ್ತಾರೆ. 


ಶ್ರೀ ರಾಮಭದ್ರತೀರ್ಥರು (ಪಲಿಮಾರು) - ಪರಂಪರೆಯ ಹತ್ತೊಂಬತ್ತನೆಯ 
ಯತಿಗಳು, ಗುರುಗಳಂತೆಯೇ ಅದ್ವಿತೀಯ ಶಾಸ್ತ್ರಪಡಿಸಿದರು. ದೇಶ ಸಂಚಾರ 
ಕಾಲದಲ್ಲಿ ತನ್ನ ಶಾಸ ಪಾಂಡಿತ್ಯಕ್ಕಾಗಿ ರಾಜ ಮಹಾರಾಜರುಗಳಿಂದ 
ಸನಾನಿತರಾದವರು. ಹದಿನಾರು ಬಾರಿ ಸುಧಾ ಮಂಗಳ ಮಾಡಿದ್ದು, ಇವರ ವೈಶಿಷ್ಟ್ಯ, 
ಇವರ ಶಿಷ್ಯರಾದ ರಘುವರ್ಯತೀರ್ಥರು ಇವರ ಬಗ್ಗೆ ಬರೆಯುತ್ತ "ಇವರು ಪಾದಕ್ಕೆ 
ನಿಂತರೆ ಪ್ರತಿವಾದಿಗಳು ಸಿಡಿಲೆರಗಿದಂತೆ ಕುಸಿದು ಹೇಳುತ್ತಿದ್ದರು' ಎಂಬುದಾಗಿ 
ವರ್ಣಿಸಿರುತ್ತಾರೆ. ಶ್ರೀರಾಮಭದ್ರಗುರುವೇ ಶತ್ರುಪಕ್ಷಾದ ಭೀರವೇ । ದುರ್ವಾದಿ 
ಭೂಭೃತ್‌ಸ್ಪರವೇ ಸತ್‌ಕಲ್ಪತರವೇ ನಮಃ ॥ ಇವರು ಹದಿನೆಂಟು ವರ್ಷಗಳ ಕಾಲ 
ಈ ಪೀಠವನ್ನಲಂಕರಿಸಿದ್ದುಶಾ.ಶ. ೧೫೭೯ (ಕ್ರಿ.ಶ. ೧೬೫೭) ದುರ್ಮುಖಿ ಸಂವತ್ಸರದ 
ಮಾಘ ಶುಕ್ಲ ಪಂಚಮಿಯಂದು ಪಲಿಮಾರಿನಲ್ಲಿ ವೃಂದಾವನಸ್ಥರಾದರು. 


ಮಾಘ ॥ ಶುದ್ಧ 11 ಷಷ್ಠೀ 
ಕುಮಾರಷಷ್ಠೀ - ಸುಬ್ರಹ್ಮ್ಯದೇವರ ಆರಾಧನೆಯನ್ನು ಇಂದು ಆಚರಿಸಬೇಕು. 
ಮಾಘ ॥ ಶುದ್ಧ ॥ ಸಪ್ತಮೀ 


ರಥಸಪ್ತಮೀ - ಮಾಘಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಸೂರ್ಯನ 
ಜನ್ಮದಿನ. ಅಲ್ಲದೆ ಸಪ್ತಮಿ ತಿಥಿಯ ಅಧಿದೇವತೆಯು ಸೂರ್ಯ ಆಗಿರುವುದರಿಂದ, 
ಇಂದು ಸೂರ್ಯ ಆರಾಧನೆಯ "ರಥ ಸಪ್ತಮಿ' ದಿನವೆಂದು ಆಚರಿಸಲಾಗುತ್ತದೆ. 
ರೋಗ ನಿವಾರಣೆಗಾಗಿ ಸೂರ್ಯೋಪಾಸನೆ ಮಾಡಬೇಕೆಂದು ಸ್ಕಂದ, ವರಾಹ 
ಪುರಾಣಗಳಲ್ಲಿ ಹೇಳಿವೆ. ವೈವಸ್ವತ ಮನ್ವಂತರದ ಆರಂಭದ ದಿನ (ವೈವಸ್ವತಮನ್ವಾದಿ). 
ಸೂರ್ಯನು ಉತ್ತರಾಯಣನಾಗಿ ಸಪ್ತಾಶ್ವಗಳ ರಥವನ್ನೇರಿ, ಉತ್ತರದಿಕ್ಕಿನ 
ಮಾರ್ಗದಲ್ಲಿ ಹೊರಟ ದಿನ. ರಥಸಪ್ತಮಿ ದಿವಸ ರೋಗ ನಿವಾರಣೆ, ದೇಹದಾರ್ಡ್ಯ 
ಹಾಗೂ ಉತ್ತಮ ಆರೋಗ್ಯವನ್ನು ಬಯಸುವವರು ಸೂರ್ಯನ ಆರಾಧನೆ 
ಮಾಡಬೇಕೆಂಬ ನಿಯಮವಿದೆ. ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಒಬ್ಬೊಬ್ಬ 
ದೇವರಿಗೆ ಒಂದೊಂದು ಮಹತ್ವವಿದೆ. ನಮ್ಮನಿತ್ಯ ಜೀವನದಲ್ಲಿಸಹ ಒಂದೊಂದು 


ಮಾಘಮಾಸ - ಶುಕ್ಲಪಕ್ಷ ಸ 


ಕಾರ್ಯಕ್ಕೆ ಒಬ್ಬ ಮುಖ್ಯಸ್ಥನಿರುವಂತೆ ದೇವತೆಗಳಲ್ಲಿ ಸಹ ಮುಖ್ಯಸ್ಥರಿದ್ದಾರೆ. 
ಉದಾಹರಣೆಗೆ ವಿಫ್ನನಿವಾರಣೆಗೆ ಗಣೇಶ, ವಿದಾ ಿರ್ಜನೆಗೆ ಸರಸ್ಕ ತಿ, ಲಕ್ಷ್ಮೀ ಪ್ರಾಪ್ತಿಗಾಗಿ 
(ಧನ ಸಂಪಾದನೆಗೆ) ಮಹಾಲಕ್ಷ್ಮೀ, ಮಳೆ ಪಡೆಯಲು ವರುಣ ದೇವ ಇತ್ಯಾದಿ. 
ಅದರಂತೆ "ಆರೋಗ್ಯ ಭಾಗ್ಯ” ಕ್ಯಾಗಿ ಮುಖ್ಯ ದೇವರೆಂದರೆ ನಿ 
ಸೂರ್ಯಾಂತರ್ಯಾಮಿಯಾದ. ನಾರಾಯಣನ ಪ್ರೀತಿಗಾಗಿ ರಥಸಪ್ತಮಿ ಆಚರಣೆ. 
"ರಥಸಪ್ತಮಿ' ಎಂದರೆ ಸೂರ್ಯ ದೇವನು ಚಾಂದ್ರಮಾನ ಸಂವತ್ಸರದ ಹನ್ನೊಂದನೇ 
ಮಾಸದ ಅಂದರೆ ಮಾಘ ಶುಕ್ಲಪಕ್ಷದ ಸಪ್ತಮಿ ತಿಥಿ ದಿವಸ ಸಪ್ತಾಶ್ವಗಳಿಂದ ಕೂಡಿದ 
ರಥವನ್ನೇರುವ ದಿವಸ. ಅಂದಿನಿಂದ ಅಶ್ವಾರೂಢನಾಗಿ ಪ್ರಖರವಾಗಲು ಆರಂಭಿಸುವ 
ದಿನ. ಇದಕ್ಕೆ "ಮಾಘ ಸಪ್ತಮಿ' ಎಂತಲೂ ಕರೆಯುತ್ತಾರೆ. ಮಕರ ರಾಶಿ ಪ್ರವೇಶಿಸಿದ 
ಸೂರ್ಯನು, ಅಂದು ಸಪ್ತುಶ್ಚರಥಾರೋಹಣ ಮಾಡಿದ ಸಂಕೇತವಾಗಿ "ರಥಸಪ್ತಮಿ 
ವತಾಚರಣೆ' ಸಂಪ್ರದಾಯ ಬೆಳೆದು ಬಂದಿದೆ. ಅಂದಿನಿಂದ ಸೂರ್ಯನ ಪ್ರಖರವಾದ 
ಕಿರಣಗಳು ಇಡೀ ಜಗತ್ತಿನಲ್ಲಿ ಪಸರಿಸಲು ಆರಂಭಿಸುತ್ತವೆ. ಸೂರ್ಯನ ಆರಾಧನೆಗೆ 
ಸಪ್ತಮಿ ತಿಥಿ ಮತ್ತು ಆದಿತ್ಯವಾರ ಶ್ರೇಷ್ಠ. "ಸಪ್ತ ಜನ್ಮನಿ ಕೃತೇ ಪಾಪಂ ಮುಕ್ತಿರ್ಭವತಿ 
ತತ್ತ ಣಾತ್‌' ಎಂಬಂತೆ ಗಂಗಾನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾದಂತೆ ಸಪ್ತಮಿ 
ತಿಥಿಯಂದು ಸೂರ್ಯನನ್ನು ಪೂಜಿಸಿದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪಗಳು 
ಕ್ಷಯವಾಗಿ ಆಯುಷ್ಯ, ಆರೋಗ್ಯ, ಸಂಪತ್ತು ಲಭಿಸುತ್ತದೆ ಎಂದು ಪೌರಾಣಿಕದ 
ಒಂದು ಕಥೆ ತಿಳಿಸುತ್ತದೆ. ಭೌಗೋಳಿಕವಾಗಿಯೂ ಸುಮಾರು ೧೫ ದಿವಸಗಳ 
ಹಿಂದೆಯೇ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ "ಮಕರ 
ಸಂಕ್ರಮಣ'ವೆಂದು ಕರೆದು, ಎಳ್ಳು-ಬೆಲ್ಲದೊಂದಿಗೆ ಹಬ್ಬಆಚರಿಸುತ್ತೇವೆ. ಅಂದರೆ, 
ಸೂರ್ಯನು ದಕ್ಷಿಣ ಧ್ರುವದ ಪ್ರ ವಾಸ ಮುಗಿಸಿ ಉತ್ತರ ಧ್ರುವದ ಕಡೆಗೆ ಕೆಳಗಿನಿಂದ 
ಮೇಲೇರುತ್ತಾನೆ. ಆದ್ದರಿಂದ ಬಿಸಿಲಿನ ಪ್ರಖರತೆ ಸಹ ಕ್ರಮೇಣ ವೃದ್ಧಿಸಿ, ಉತ್ತರಾಯಣ 
ಆರಂಭದ ಮುನ್ಸೂಚನೆ ಕೊಡುತ್ತಾನೆ. "ಸೂರ್ಯ ಪ್ರತ್ಯಕ್ಷ ದೇಮಾ' ನಮ್ಮ ಕಣ್ಣಿಗೆ 
ಕಾಣಿಸುವ ದೇವರೆಂದರೆ ಸೂರ್ಯ ಚಂದ್ರರಿಬ್ಬರೇ. ಪ್ರತ್ಯಕ್ಷ ಕಾಣುವ ದೇವರನ್ನು 
ಪೂಜಿಸಬೇಕು. ಸೂರ್ಯೋಪಾಸನೆಯಿಂದಲೇ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ 

ಮಹರ್ಷಿಗಳು ಶುಕ್ಲಯಜುರ್ವೇದವನ್ನು ಸಂಪಾದಿಸಿದರು. ಸೂರ್ಯನಿಲ್ಲದೆ 'ಜೀವನ 
ಅಸ್ತಿತ್ವ ಇರಲು ಸಾಧ್ಯ ವಿಲ್ಲ. ಹೀಗಾಗಿ ರಥಸಪ್ತಮಿಯಂದು ೧೦೮ ಸೂರ್ಯ 
ನಮಸ್ಯಾ ರಗಳು ಹಾಗೂ ಸಪಾಶ್ರ ಗಳ ಪ್ರತೀಕವಾಗಿ ಸಪ್ತ ನಮಸ್ಕಾರಗಳನ್ನು ಮಾಡುವ 


ಅಭ್ಯಾ ಸವಿದೆ. 


50- ಪೌಷಮಾಸ-ಮಾಘಮಾಸ 


ಪೌರಾಣಿಕ ಹಿನ್ನೆಲೆ - ದ್ವಾಪರ 'ಯುಗದಲ್ಲಿ ಶ್ರೀ ಕೃಷ್ಣನು ಧರ್ಮರಾಜನಿಗೆ 
ರಥಸಪ್ತಮಿ ಬಗ್ಗೆ ಹೇಳಿದ ಕಥೆಯಿದೆ. ಯಶೋವರ್ಮನೆಂಬ ರಾಜನಿಗೆ ಹುಟ್ಟಿದ 
ಮನನಿಗೆ ಹುಟ್ಟಿನಿಂದಲೇ ರೋಗಿಷ್ಟನಾಗಿದ್ದ. ಈ ಬಗ್ಗೆ ಜ್ಯೋತಿಷಿಗಳಿಂದ ಮಾಹಿತಿ 
ಪಡೆದು ಸಂಚಿತಕರ್ಮದಿಂದ ಬಂದಿರುವ ಕಾಯಿಲೆಗೆ ರಥಸಪ್ತಮಿ ವ್ರತ ಚರಿಸಲು 
ಹೇಳಿದ್ದರು. ಅದರಂತೆ ಅಂದು ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು 
ಆರೋಗ್ಯವಂತನೂ, ಪ್ರಭಾವಶಾಲಿಯೂ ಆದನು. ಅಲ್ಲದೆ ಪಾಂಡವರು ವನವಾಸದ 
ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ 
ಪಾತ್ರೆ ಪಡೆದಿದ್ದರು. ಮಾಘಶುಕ್ಲಸಪ್ತಮೀ ದಿನದಂದು ಸೂರ್ಯನ ರಥಕ್ಕೆ ಪೂಜೆ. 
ಅಂಗಳದಲ್ಲಿ ರಂಗವಲ್ಲಿಯಿಂದ ರಥವನ್ನು ಬರೆದು ಪುಜಿಸುತ್ತಾರೆ. ಹಾಲನ್ನು ಉಕ್ಕು 
ಬರುವಂತೆ ಕಾಯಿಸಿ ಪಾಯಸ ಮಾಡಿ ಸೂರ್ಯನಾರಾಯಣನಿಗೆ ನೈವೇದ್ಯ 
ಮಾಡುತ್ತಾರೆ. ಅಲ್ಲದೆ ರಾವಣನ್ನು ಗೆಲ್ಲಬೇಕಾದರೆ ಶ್ರೀರಾಮನೂ ಕೂಡ ಅಗಸ್ಟ 
ಉಪದೇಶದಂತೆ ಆದಿತ್ಯಹೃದಯದ ಮೂಲಕ ಸೂರ್ಯನ ಆರಾಧನೆ 
ಮಾಡಿದನೆಂದು ರಾಮಾಯಣದಲ್ಲಿ ಹೇಳಿದೆ. ಆದ್ದರಿಂದ ಆರೋಗ್ಯ, 
ಸಂಪತ್ತುಗಳಿಗಾಗಿ ಆದಿತ್ಯಹೃದಯಪಾರಾಯಣವು ಸಂಪ್ರದಾಯದಲ್ಲಿ 
ರೂಢಿಯಲ್ಲಿದೆ. ಸೂರ್ಯಾರಾಧನೆ ಮಾಡಿ, ಚಿನ್ನ ನೀಡುವ ಶಮಂತಕಮಣಿ ಪಡೆದ 
ಸತ್ರಾಜಿತನ ಕಥೆ ಹರಿವಂಶದಲ್ಲಿ ಬಂದಿದೆ. ಮಯೂರನೆಂಬ ಕವಿ ಸೂರ್ಯಶತಕವೆಂಬ 
ಗ್ರಂಥ ಬರೆದು ಕಳೆದುಕೊಂಡ ಕಣ್ಣನ್ನು ಮತ್ತೆ ಪಡೆದಿದ್ದಾನೆ. 

ಆದಿತ್ಯಹೃದಯಮ್‌ - ಧ್ಯಾನಮ್‌- ನಮಸ್ಸವಿತ್ರೇ ಜಗದೇಕ ಚಕ್ಷುಸೇ ಜಗತ್ಸಸೂತಿ 
ಸ್ಥಿತಿ ನಾಶಹೇತವೇ ತ್ರಯೀಮಯಾಯತ್ರಿಗುಣಾತೃಧಾರಿಣೇ ವಿರಿಂಚಿ ನಾರಾಯಣ 
ಶಂಕರಾತ್ಮನೇ ತತೋ ಯುದ್ಧಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಮ್‌ । ರಾವಣಂ 
ಚಾಗ್ರತೋ ದೃಷ್ಟ್ವಾಯುದ್ಧಾಯ ಸಮುಪಸ್ಥಿತಮ್‌ ॥೧॥ ದೈವತೈಶ್ಚಸಮಾಗಮ್ಯ 

ದ್ರಷ್ಟುಮಭ್ಯಾಗತೋ ರಣಮ್‌ । ಉಪಗಮ್ಯಾ ಬ್ರವೀದ್ರಾಮಮ್‌ ಅಗಸ್ತ್ಯ 
ಭಗವಾನ್‌ ಖಷಿಃ ॥॥೨॥ ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ 

ಸನಾತನಮ್‌ | ಯೇನ ಸರ್ವಾನರೀನ್‌ ವತ್ಸಸಮರೇ ವಿಜಯಿಷ್ಯಸಿ ೩ ಆದಿತ್ಯ 

ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶನಮ್‌ । ಜಯಾವಹಂ ಜಪೇನ್ನಿತ್ಯಂ ಅಕ್ಷಯ್ಯಂ 

ಪರಮಂ ಶಿವಮ್‌ ॥೪॥ ಸರ್ವಮಂಗಳ ಮಾಂಗಳ್ಳಂ ಸರ್ವ ಪಾಪ ಪ್ರಣಾಶನಮ್‌। 

ಚಿಂತಾಶೋಕ ಪ್ರಶಮನಂ ಆಯುರ್ವರ್ಧನ ಮುತ್ತಮಮ್‌ ॥೫। ರಶ್ಮಿಮಂತಂ 

ಸಮುದ್ಯಂತಂ ದೇವಾಸುರ ನಮಸ್ಕೃತಮ್‌ I ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ 


ಮಾಘಮಾಸ - ಶುಕ್ಲಪಕ್ಷ -61- 


ಭುವನೇಶ್ವರಮ್‌ ॥೬॥ ಸರ್ವದೇವಾತ್ಮಕೋ ಹ್ಯೇಷತೇಜಸ್ವೀ ರಶ್ಶಿಭಾವನಃ । ಏಷ 
ದೇವಾಸುರ ಗಣಾನ್‌ ಲೋಕಾನ್‌ ಪಾತಿ ಗಭಸ್ತಿಭಿಃ॥೭॥ ಏಷ ಬ್ರಹ್ಮಾಚ ವಿಷ್ಣುಶ್ಚ 
ಶಿವಃ ಸೃಂದಃ ಪ್ರಜಾಪತಿಃ । ಮಹೇಂದ್ರೋ ಧನದಃ ಕಾಲೋ ಯಮಃ ಸೋಮೋ 
ಹ್ಯಪಾಂ ಪತಿಃ ॥೮॥ ಪಿತರೋ ವಸವಃ ಸಾಧ್ಯಾ ಹೃಶ್ಚಿನೌ ಮರುತೋ ಮನುಃ । 
ವಾಯುರ್ವಜ್ನಿಃ ಪ್ರಜಾಪ್ರಾಣಃ ಯತುಕರ್ತಾ ಪ್ರಭಾಕರಃ ॥೯॥ ಆದಿತ್ಯಃ ಸವಿತಾ 
ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್‌ । ಸುವರ್ಣಸದೃಶೋ ಭಾನುಃ 
ಹಿರಣ್ಯರೇತಾ ದಿವಾಕರಃ॥॥೧೦॥ ಹರಿದ ಸಹಸ್ರಾರ್ಚಿಃ 
ಸಪ್ತಸಪ್ತಿರ್ಮರೀಚಿಮಾನ್‌। ತಿಮಿರೋನ್ಮಥನಃ ಶಂಭುಃ ತ್ವಷ್ಟಾ 
ಮಾರ್ತಾಂಡಕೋಂಶುಮಾನ್‌॥೧೧॥ ಹಿರಣ್ಯಗರ್ಭಃ ಶಿಶಿರ: ತಪನೋ ಭಾಸ್ಕರೋ 
ರವಿಃ । ಅಗ್ನಿಗರ್ಭೋದಿತೇಃ ಪುತ್ರಃ ಶಂಖಃ ಶಿಶಿರನಾಶನಃ ॥೧೨॥ ವೋಮನಾಥ 
ಸ್ತಮೋಭೇದೀ ಖಯಗೃಜುಃಸಾಮ-ಪಾರಗಃ । ಘನಾವೃಷ್ಟಿ ರಪಾಂ ಮಿತ್ರೋ 
ವಿಂಧ್ಯವೀಥೀ ಪ್ಲವಂಗಮಃ॥॥೧೩॥ ಆತಪೀ ಮಂಡಲೀ ಮೃತ್ಯುಃ ಪಿಂಗಳಃ 

ಸರ್ವತಾಪನಃ । ಕವಿರ್ವಿಶ್ಟೋ ಮಹಾತೇಜಾ ರಕ್ಷ: ಸರ್ವಭವೋದ್ಧವಃ ॥೧೪॥ 

ನಕ್ಷತ್ರ ಗ್ರಹ ತಾರಾಣಾಮ್‌ ಅಧಿಪೋ ವಿಶ್ವಭಾವನಃ । ತೇಜಸಾಮಪಿ ತೇಜಸ್ವೀ 

ದ್ವಾದಶಾತ್ಮನ್‌- ನಮೋಸ್ತು ತೇ ॥೧೫॥ ನಮಃ ಪೂರ್ವಾಯ ಗಿರಯೇ 

ಪಶ್ಚಿಮಾಯಾದ್ರಯೇ ನಮಃ । ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ 

ನಮಃ॥॥೧೬॥ ಜಯಾಯ ಜಯಭದ್ರಾಯ ಹರ್ಯಶ್ಚಾಯ ನಮೋ ನಮಃ। ನಮೋ 
ನಮಃ ಸಹಸ್ರಾಂಶೋ ಆದಿತ್ಯಾಯ ನಮೋ ನಮಃ ॥೧೭॥ ನಮ ಉಗ್ರಾಯ 

ವೀರಾಯ ಸಾರಂಗಾಯ ನಮೋ ನಮಃ । ನಮಃ ಪದ್ಮಪ್ರಬೋಧಾಯ 

ಮಾರ್ತಾಂಡಾಯ ನಮೋ ನಮಃ ॥೧೮॥ ಬ್ರಹ್ಮೇಶಾನಾಚ್ಯುತೇಶಾಯ 

ಸೂರ್ಯಾಯಾದಿತ್ಯ-ವರ್ಚಸೇ। ಭಾಸ್ಟತೇ ಸರ್ವಭಕ್ಷಾಯ ರೌದ್ರಾಯ ವಪುಷೇ 

ನಮಃ ॥೧೯॥ ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯಾ ಮಿತಾತ್ಮನೇ । 

ಕೃತಫ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ ॥೨೦॥ ತಪ್ಪ 

ಚಾಮೀಕರಾಭಾಯ ವಹ್ನಯೇ ವಿಶ್ವಕರ್ಮಣೇ । ನಮಸ್ತಮೋಭಿ ನಿಘ್ನಾಯ 

ರುಚಯೇ ಲೋಕಸಾಕ್ಷಿಣೇ ॥೨೦॥ ನಾಶಯತ್ಯೇಷ ವೈ ಭೂತಂ ತದೇವ ಸೃಜತಿ 

ಪ್ರಭುಃ। ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ ॥೨೨॥॥ ಏಷ ಸುಪ್ತೇಷು 

ಜಾಗರ್ತಿ ಭೂತೇಷು ಪರಿನಿಷ್ಠಿತಃ ಏಷ ಏವಾಗ್ನಿಹೋತ್ರಂ ಚ ಫಲಂ ಚೈವಾಗ್ನಿ 

ಹೋತ್ರಿಣಾಮ್‌ ॥೨೩॥ ವೇದಾಶ್ನಕ್ರತವಶ್ಲೆವ ಕ್ರತೂನಾಂ ಫಲಮೇವ ಚ। ಯಾನಿ 

ಕೃತ್ಯಾನಿ ಲೋಕೇಷು ಸರ್ವ ಏಷ ರವಿಃ ಪ್ರಭುಃ ॥೨೪॥ 


2- ಪೌಷಮಾಸ- ಮಾಘಮಾಸ 


ಫಲಪ್ರುತಿಃ - ಏನಮಾಪತ್ಸುಕೃಚ್ಛೇಷು ಕಾಂತಾರೇಷು ಭಯೇಷು ಚ। ಕೀರ್ತಯನ್‌ 
ಪುರುಷಃ ಕಶ್ಚಿನ್‌-ನಾವಶೀದತಿ ರಾಘವ ॥೨೫॥ ಪೂಜಯಸ್ವೈನ ಮೇಕಾಗ್ರೋ 
ದೇವದೇವಂ ಜಗತ್ತತಿಮ್‌ । ಏತತ್‌ ತ್ರಿಗುಣಿತಂ ಜಪ್ತಾ ಸ್ವ್ವಯುದ್ಧೇಷು ವಿಜಯಿಷ್ಯಸಿ 
॥೨೬॥ ಅಸ್ಮಿನ್‌ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಠಸಿ | ಏವಮುಕ್ತ್ವಾ 
ತದಾಗಸ್ತ್ಯ ಜಗಾಮ ಚ ಯಥಾಗತಮ್‌ ॥೨೭॥ ಏತಚ್ಛುತ್ವಾ ಮಹಾತೇಜಾಃ 
ನಷ್ಟಹೋಕೋಭವತ್‌-ತದಾ । ಧಾರಯಾಮಾಸ ಸುಪ್ರೀತೋ ರಾಘವಃ 
ಪ್ರಯತಾತ್ಮವಾನ್‌ ॥೨೮॥ ಆದಿತ್ಯಂ ಪ್ರೇಕ್ಷ್ಯ ಜಪ್ವ್ವಾ ತು ಪರಂ 
ಹರ್ಷಮವಾಪ್ತವಾನ್‌ । ತ್ರಿರಾಚಮ್ಯ ಶುಚಿರ್ಭೂತ್ವಾ ಧನುರಾದಾಯ 
ವೀರ್ಯವಾನ್‌ ॥೨೯॥। ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮಾ ಯುದ್ಧಾಯ 
ಸಮುಪಾಗಮತ್‌ | ಸರ್ವಯತ್ನೇನ ಮಹತಾ ವಧೇ ತಸ್ಯ ಧೃ್ಛತೋಭವತ್‌ ॥೩೦॥ 
ಅಧ ರವಿರವದನ್‌-ನಿರೀಕ್ಷ್ವ ರಾಮಂ ಮುದಿತಮನಾಃ ಪರಮಂ ಪ್ರಹೃಷ್ಠಮಾಣಃ 
ನಿಶಿಚರಪತಿ ಸಂಕ್ಷಯಂ ವಿದಿತ್ವಾಸುರಗಣ ಮಧ್ಯಗತೋ ವಚಸ್ತರೇತಿ ॥೩೧ ॥ ಈ 
ಆದಿತ್ಯಹೃದಯವನ್ನು ಪ್ರತಿಭಾನುವಾರದಂದೂ ಮಾಡಬೇಕು. 


ಎಕ್ಕದೆಲೆಯ ಸ್ನಾನ - ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ, 
ಸಮುದ್ರ, ಸರೋವರ, ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಯ 
ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು 
ಪರಿಹಾರವಾಗುತ್ತವೆ. ಸೂರ್ಯೋದಯಕ್ಕೆ ಮಾಡುವ ಮಾಘಸ್ನಾನ ತುಂಬಾ 
ಪುಣ್ಯಪ್ರದವಾದುದು. ಆಯುಷ್ಯ, ಆರೋಗ್ಯಸಂಪತ್ತು ಲಭಿಸುವುದಲ್ಲದೇ, ಸೂರ್ಯನ 
ಅನುಗ್ರಹ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳು ಸಾರಿ ಸಾರಿ ಹೇಳುತ್ತಿವೆ. 
ಸೂರ್ಯನ ಕಿರಣಗಳಲ್ಲಿನ ಸತ್ವಗಳನ್ನು ಹೀರಿಕೊಂಡಿರುವ ಆರ್ಕದೆಲೆ ಅಥವಾ 
ಎಕ್ಕದೆಲೆಗಳನ್ನು ತಲೆ, ಭುಜ, ಕತ್ತು, ಕಂಕುಳು, ತೊಡೆ, ಪಾದಗಳ ಮೇಲಿರಿಸಿ ಸ್ನಾನ 
ಮಾಡುವುದು ರಥಸಪ್ತಮಿಯ ವಿಶೇಷತೆಗಳಲ್ಲೊಂದು. ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ 
ಸಂಬಂಧಿಸಿದ ಸಮಸ್ಯೆಗಳನ್ನು, ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ, ಅಷ್ಟೇ 
ಅಲ್ಲದೇ, ದೇಹದಲ್ಲಿನ ಕೀಲು ನೋವು, ಹಲ್ಲುನೋವು, ಹೊಟ್ಟೆ ನೋವುಗಳಿಗೂ 
ಸಹ ಎಕ್ಕದ ಗಿಡ, ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ 
ಕಂಡುಕೊಳ್ಳಬಹುದಾಗಿದೆ. ಹೀಗಾಗಿಯೇ ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ 
ನೀಡಲಾಗಿದೆ. ಷಷ್ಠಿ ತಿಥಿಯ ರಾತ್ರಿ ಉಪವಾಸವಿದ್ದು, ಸಪ್ತಮಿಯ 
ಅರುಣೋದಯದಲ್ಲಿ ಸ್ನಾನ ಮಾಡಬೇಕು. ರಥಸಪ್ತಮಿಯು ಯಾವಾಗಲೂ 


ಮಾಘಮಾಸ - ಶುಕ್ಲಪಕ್ಚ 43- 


ಅರುಣುದೋಯವಾ ಿಪಿನಿಯಾಗಿರುವುದರಿಂದ ಸರಿಯಾಗಿ ಸೂರ್ಯೋದಯಕ್ಕೆ 
ಆಚರಣೆ ಮಾಡಬೇಕು. ರಥ ಸಪ್ತಮಿಯಂದು ಸೂರ್ಯೋದಯ ಕಾಲಕ್ಕೆ ಸ್ಥಾನ 
ಮಾಡಬೇಕು. ಕಬ್ಬಿನಿಂದ ನೀರು ತಿರುಗಿಸಿ, ಸೂರ್ಯನ ವ್ಯಕ್ಷವೆಂದೇ ಪ್ರ ಸಿದ್ಧವಾದ 
ಎಕ್ಕೆ ಎಲೆಯನ್ನು ತಲೆ ಮತ್ತು ಹೆಗಲ ಮೇಲೆ ಇಟ್ಟುಕೊಂಡು ಸ್ನಾನಮಾಡುವುದು 
ವಿಶೇಷ ಸ್ನಾನಕಾಲಕ್ಕೆ ಪಠಿಸಬೇಕಾದ ಮಂತ್ರಗಳು - ಯದ್ಭಜ್ಜನ್ನ್ಪತಂ ಪಾಪಂ ಮಯಾ 
ಸಪ್ತಸು ಜನ್ಮನು | ತನ್ನೇ ರೋಗಂ ಚ ಶೋಕಂ ಚ ಮಾಕರೀ ಹಂತು ಸಪ್ತಮೀ ॥0೧॥ 
ಏತಜ್ಛನ್ನಕ್ಟತಂ ಪಾಪಂ ಯಚ್ಚ ಜನ್ಮಾಂತರಾರ್ಜಿತಮ್‌ । ಮನೋವಾಕ್ಕಾಯಜಂ 
ಯಚ್ಚ ಜ್ಞಾತಾಜ್ಞಾತೇ ಚ ಯೇ ಪುನಃ ॥೨॥ ಇತಿ ಸಪ್ತವಿಧಂ ಪಾಪಂ ಸ್ನಾನಾನ್ಸೇ 
ಸಪ್ಪಸಪ್ಪಿಕೇ | ಸಪ್ತವ್ಯಾಧಿಸಮಾಯುಕ್ತಂ ಹರ ಮಾಕರಿ ಸಪ್ತಮೀ ॥೩॥ ಹೀಗೆ ಯಾರು 
ಈ ಮೂರು ಮಂತ್ರೋಚ್ಚಾರಣ ಪೂರಕ ಸ್ನಾನ ಮಾಡಿ ಸೂರ್ಯ ಮತ್ತು ಕೇಶವನ 
ದರ್ಶನವನ್ನು ಮಾಡುತ್ತಾರೋ, ಅವರು ಕ್ಷಣಮಾತ್ರದಲ್ಲಿ ಪಾಪಗಳಿಂದ 
ಮುಕ್ತರಾಗುವರು. (ನಿರ್ಣಯಸಿಂಧು) ಹಿಂದಿನ ಜನ್ಮಗಳಲ್ಲಿನ ಪಾಪ, 
ಸಪ್ತವ್ಯಾಧಿಗಳು, ಮಾತು, ಮನಸ್ಸು, ದೇಹದಿಂದ ಮಾಡಿದ ಅಪರಾಧಗಳು ನಾಶ 
ಹೊಂದಿ, ಮುಕ್ತಿಲಭಿಸುತ್ತದೆ ಇದರಂತೆ ಎಳ್ಳು ನೆಲ್ಲಿಕಾಯಿ ಪುಡಿಯನ್ನು ಹಚ್ಚಿಕೊಂಡು 
ಸ್ನಾನ ಮಾಡಬೇಕು. 
ಸ್ನಾನಾನಂತರ ಸೂರ್ಯ ಮತ್ತು ಸಪ್ರಮಿತಿಥಿಗೆ ಅರ್ಯ - ಒಂದು ತಾಮ್ರದ 
ಕಲಶದಲ್ಲಿ (ತಂಬಿಗೆ) ಶುದ್ಧವಾದ ಜಲ, ಅ, ಚಂದನ, ಬಿಳಿಬಣ್ಣದ ಹೂವುಗಳು, 
ಗರಿಕೆ, ಎಕ್ಕೆಯ ಎಲೆಗಳನ್ನು ತುಂಬಿಸಿ, ಮುಂದಿನ ಮಂತ್ರಗಳಿಂದ ಸೂರ್ಯ ಮತ್ತು 
ಸೂರ್ಯ ಜನನೀಯಾದ ಸ ಪ್ರಮೀ ತಿಥಿಗೂ ಸಹ ಅರ್ಫ್ಯವನ್ನು ಕೊಡಬೇಕು. 
ಸೂರ್ಯಾರ್ಫ್ಯ ಮಂತ್ರ - ಸಪ್ಪಸಪ್ಪಿವಹ ಪ್ರೀತ ಸಪ್ತಲೋಕಪ್ರದೀಪನ। ಸಪ್ತಮೀ 
ಸಹಿತೋ ದೇವ ಗೃಹಾಣಾರ್ಫ್ಯಂ ದಿವಾಕರ ॥ ಎಂದು ಸೂರ್ಯನಿಗೆ ಅರ್ಫ್ಯವನ್ನು 
ಕೊಡಬೇಕು. 

ಪ್ರಮೀ ಅರ್ಫ್ಯಮಂತ್ರ - ಜನನೀ ಸರ್ವಲೋಕಾನಾಂ ಸಪ್ತಮೀ ಸಪ್ತಸಪ್ತಿಕೇ । 
ಸಪ್ತಮ್ಯಾಹೃತಿಕೇ ಸೆ ನಮಸ್ತೇ ಸೂರ್ಯಮಂಡಲೇ ॥ ಎಂದು ಸಪ್ತಮೀ ತಿಥಿಯ 
ಕುರಿತು ಅರ್ಫ್ಯ ಕೊಡಬೇಕು. ರಥಸಪ್ತಮಿಯ ಪರ್ವಕಾಲ ಎಲ್ಲ ರಾಶಿಯವರಿಗೂ 
ವಿಶೇಷ ಫಲಪ್ರದವಾಗಿದೆ. ಸರ್ವ ಪಾಪ ಪಪರಿಹಾರಾರ್ಥವಾಗಿ ಬೂದುಗುಂಬಳಕಾಯಿ, 
ಎಳ್ಳು ಮತ್ತು ತುಪ್ಪ ದಾನ ಮಾಡಬೇಕು. ನಿತ್ಯ ಸೂರ್ಯೋಪಾಸನೆ, ಸೂರ್ಯ 


-84- ಪೌಷಮಾಸ-ಮಾಘಮಾಸ 


ನಮಸ್ಕಾರದೊಂದಿಗೆ ಸೂರ್ಯನ ದ್ವಾದಶ ನಾಮಸರಣ ಮಾಡಿದರೆ ಸರ್ವರೋಗ 

ಪರಿಹಾರವಾಗುವುವು. ದ್ವಾದಶ ನಾಮಗಳು ಹೀಗಿವೆ. (ಆರಂಭದಲ್ಲಿ ಓಂಕಾರವನ್ನು 

ಸೇರಿಸಿಕೊಳ್ಳಬೇಕು) ॥ ಸೂರ್ಯಾಯ ನಮಃ, ಭಾನವೇ ನಮಃ, ಖಗಾಯ ನಮಃ, 

ಪೂಪ್ಲೆನಮಃ, ಹಿರಣ್ಯ ಗರ್ಭಾಯ ನಮಃ, ಮರಿಚಯೇ ನಮಃ, ಆದಿತ್ಯಾಯ ನಮಃ, 

ಸವಿತ್ರೆ ನಮಃ, ಅರ್ಕಾಯ ನಮಃ, ಭಾಸ್ಕರಾಯ ನಮಃ, ಮಿತ್ರಾಯ ನಮಃ, ರವಯೇ 

ನಮಃ. 

ಸೂರ್ಯನ ವಿಶೇಷಚಿಂತನೆ - 

೧. ಭಗವಂತ ಸೂರ್ಯನಲ್ಲಿ ರವಿನಾಮಕ ವಿಭೂತಿ ರೂಪದಿಂದ ಇದ್ದು ಶ್ರೇಷ್ಠ 
ಎನಿಸಿದ್ರಾನೆ -ಗೀತೆ೧೦.೨೧ 

೨. ಸುಡುವ ಪದಾರ್ಥಗಳಲ್ಲಿ, ಬೆಳಗುವ ಪದಾರ್ಥಗಳಲ್ಲಿ ಮತ್ತು ಇಡಿ 
ಬ್ರಹ್ಮಾಂಡದಲ್ಲಿ ಸೂರ್ಯನು ಶ್ರೇಷ್ಠಎನಿಸಿದ್ರಾನೆ. -ಭಾಗವತ೧೧-೧೬ -೧೭ 

೩. ಓಂ ಫೃಣಿ: ಸೂರ್ಯ ಆದಿತ್ಯ: - ಸೂರ್ಯ ಅಂತರ್ಯಾಮಿ ಓಂಕಾರ 
ವಾಚ್ಯದಿಂದ ನಾರಾಯಣ ಇದ್ದಾನೆ. ಅವನೇ ಚಕ್ರಾಬ್ದಮಂಡಲದ ಮಧ್ಯದಲ್ಲಿ 
ಇದ್ದಾನೆ. 

೪. ಜೀವಸ್ವರೂಪದಲ್ಲಿಇರುವ ಪರಮಾತ್ಮನ ಪೂರ್ವದ್ಧಾರಪಾಲಕ ಸೂರ್ಯ. 

೫. ಸೂರ್ಯನು ಪೂರ್ವದಿಕ್ಕಿನಲ್ಲಿ ಬ್ರಹ್ಮವಾದಿ ಮುನಿಗಳಿಗೆ ಗಾಯತ್ರಿಯ 
ಉಪದೇಶ ಮಾಡುತ್ತಾನೆ. - ಮ.ಭಾ.ಉದ್ಯೋಗ 

೬. ಯಾಜ್ಞವಲ್ಕ್ಯ $ರು ಸೂರ್ಯನಿಂದ ಯಜುರ್ವೇದದ ಉಪದೇಶ ಪಡೆದಿದ್ದಾರೆ. 

೭. ಶ್ರೀಕೃಷ್ಣ, ಸೂರ್ಯನಿಗೆ ಕರ್ಮ ಯೋಗವನ್ನು ಹಿಂದೆ ಉಪದೇಶ ಮಾಡಿದ್ದಾರೆ 

-ಗಿತೆಳ೪೧ 

ಶ್ರೀವಿಷ್ಣುಸೂರ್ಯನಿಗೆ ಪಂಚರಾತ್ರಾತಕ ಜ್ಞಾನವನ್ನು ನೀಡಿದ್ದಾರೆ. 

೯. ಭಗವಂತನ ಭಯಕ್ಕೆ ಒಳಪಟ್ಟು ಸೂರ್ಯ ನಿಯತವಾಗಿ ಕರ್ತವ್ಯ ಲೋಪ 
ಇಲ್ಲದೆ ಬೆಳುಗುತ್ತಿದ್ದಾನೆ - ಗೀತೆ 

೧೦. ಸೂರ್ಯನ ಪೂರ್ವ ದಿಕ್ಕಿನ ಕಿರಣಗಳಲ್ಲಿ ವಾಸುದೇವ ರೂಪಿ 
ಪರಮಾತ್ಮನಿದ್ದಾನೆ. ಅವು ಕೆಂಪು ಬಣ್ಣದಲ್ಲಿ ಇರುತ್ತವೆ. ಸೂರ್ಯನ ದಕ್ಷಿಣದಿಕ್ಕಿನ 
ಕಿರಣಗಳಲ್ಲಿ ಸಂಕರ್ಷಣ ಇದ್ದಾನೆ. ಆ ಕಿರಣಗಳು ಬಿಳಿಬಣ್ಣದಲ್ಲಿ ಇರುತ್ತವೆ. 
ಛಾ.ಉ. ೩-೧-೨ 

೧೧. ಸೂರ್ಯನ ಪಶ್ಚಿಮ ದಿಕ್ಕಿನ ಕಿರಣಗಳಲ್ಲಿ ಪ್ರದ್ಯುಮ್ನ ಇದ್ದಾನೆ. ಆ ಕಿರಣಗಳು 
ಕಪ್ಪು ಬಣ್ಣದಲ್ಲಿ ಇರುತ್ತವೆ. ಛಾ.ಉ ೩ -೧ -೩ 


ಕ 


ಮಾಘಮಾಸ - ಶುಕ್ಲಪಕ್ಚ -65- 


೧೨. 


೧೩. 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


೨೧. 


೨೨. 


೨೩. 


೨೪. 


೨೫. 
೨೬. 


ಸೂರ್ಯನ ಉತ್ತರ ದಿಕ್ಕಿನ ಕಿರಣಗಳಲ್ಲಿ ಅನಿರುದ್ಧ ಇದ್ದಾನೆ. ಆ ಕಿರಣಗಳು 
ಗಾಢವಾದ ಕಪ್ಪು. ಛಾ. ಸ ೩-೧-೪ 

ಸೂರ್ಯನ ಊರ್ಧದಿಕ್ಕಿನ ಕಿರಣಗಳಲ್ಲಿ ನಾರಾಯಣ ರೂಪಿ ಭಗವಂತ 
ಇದ್ದಾನೆ. ಉದಯಿಸುವ ಸೂರ್ಯ ಪ್ರಭೆ ಇರುತ್ತದೆ. ಛಾ.ಉ೩ -೧ -೫ 
ಸೂರ್ಯನು ಮೋಕ್ಷಗೋಸ್ಕರ (ಪರಮಾತ್ಮನ ಪ್ರೀತಿಗೋಸ್ಕರ) ಹತ್ತು ಸಾವಿರ 
ವರ್ಷ ಕಾಲ ತಲೆಕೆಳೆಗೆ ಮಾಡಿ ತಪಸ್ಸುಮಾಡುತ್ತಾನೆ. - ಅ.ವ್ಯು ೩ -೪ -೩೮ 
ಸೂರ್ಯ ಮರಣ ಸೂಚಕ ಕೊಡುತ್ತಾನೆ. ಯಾರು ಸಾವಿನ ಹತ್ತಿರದಲ್ಲಿ 
ಇರುತ್ತಾರೆ. ಅವರಿಗೆ ಸೂರ್ಯ ಛಿದ್ರವಾಗಿ ಕಾಣುತ್ತಾನೆ. ಇದನ್ನು ಆಚಾರ್ಯರು 
ಐ.ಉ ಉಲ್ಲೇಖ ಮಾಡುತ್ತಾರೆ. 

ಸೂರ್ಯಮಂಡಲದಲ್ಲಿವಾಯುದೇವರು ವಿಶೇಷವಾಗಿ ಇದ್ದುಸೂರ್ಯನಿಗೆ 
ಮಾಡಲು ಆಶಕ್ಕವಾದ ಕಾರ್ಯಗಳನ್ನು ತಾನು ನಿಂತು ಮಾಡುತ್ತಾನೆ. 
ಧೌಮ್ಯರು ಯುಧಿಷ್ಟರಿಗೆ ಸೂರ್ಯನ (ಅಂತರ್ಯಾಮಿ ನಾರಾಯಣ) ನೂರ 
ಎಂಟು ನಾಮಗಳನ್ನು ಉಪದೇಶ ಮಾಡುತ್ತಾರೆ. : 

ಪ್ರತಿ ಕ್ಷಣ ಮಂದೇಹ ರಾಕ್ಷಸರು ಸೂರ್ಯ ವಿರುದ್ದ ಕಾದಾಡುತ್ತಾರೆ. 
ವಾಲಖಿಲ್ಯರು ಕೊಟ್ಟ ಅರ್ಫ್ಯದಿಂದ ಸೂರ್ಯ ಜಯಿಸುತ್ತಾನೆ . 
ಸೂರ್ಯನು ಎಲ್ಲಾ ಜೀವಿಗಳ ಆಯುಷ್ಯ ಮತ್ತು ಕರ್ಮಗಳನ್ನು ರಾತ್ರಿ ಹಗಲು 
ಮುಂತಾದ ಕಾಲದಿಂದ ಸೆಳೆಯುತ್ತಾನೆ. 

ಪರಮಾತ್ಮವ ಕಣ್ಣುಗಳಿಂದ ಸೂರ್ಯನ ಸ್ಪಷ್ಟಿ, ಮತ್ತು ಸೂರ್ಯ ಪರಮಾತ್ಮನ 
ಕಣ್ಣುಗಳಲ್ಲೇ ಆಶ್ರಯಿಸಿರುತ್ತಾನೆ. 

ಸೂರ್ಯನ ಚಲನೆಗಾಗಿ ಗಗನದಲ್ಲಿ ಶ್ರೇಷ್ಠವಾದ ಮಾರ್ಗವನ್ನು ಪರಮಾತ್ಮ 
ನಿರ್ಮಾಣ ಮಾಡುತ್ತಾನೆ. ಅದೇ ಮಾರ್ಗದಲ್ಲಿ ಇಂದು ಕೂಡ ಸೂರ್ಯ 
ಚಲಿಸುತ್ತಾನೆ. 

ರಾಮಾವತರದಲ್ಲಿಸುಗ್ರೀವನಾಗಿ (ಚತುರ್ಮುಖ ಆವೇಶ) ಅವತಾರ. 
ಕೃಷ್ಣಾವತಾರದಲ್ಲಿ ಕರ್ಣನಾಗಿ (ನರಕಾಸುರ ಆವೇಶ) ಅವತಾರ. 

ಎಲ್ಲಾ ವರ್ಣದವರು ಸೂರ್ಯನಿಗೆ ತ್ರಿಕಾಲ ಅರ್ಫ್ಯ ಪ್ರದಾನ ಮಾಡಬೇಕು 
ಎಂದು ಪರಮಾತ್ಮನ ಆಜ್ಞೆ 

ಸತ್ರಾಜಿತ್‌ ಸೂರ್ಯನನ್ನು ಆರಾಧನೆ ಮಾಡಿ ಸ್ಕಮಂತಕ ಮಣಿಯನ್ನು ಪಡೆದ. 
ಸೂರ್ಯನ ರಥ ೧೫ ಘಳಿಗೆಗಳಲ್ಲಿ ೨ ಕೋಟಿ ೩೭ ಲಕ್ಷ ೫೦ “ಸಾವಿರ 
ಯೋಜನ ಸಾಗುವಷ್ಟುವೇಗ ಪರಮಾತ್ಮಅನುಗ್ರಹ ಮಾಡಿದಾನೆ - ಭಾಗವತ 


56- 


೨೭. 


೨೮. 


೨೯. 


೩೦. 
೩೧. 


೩೨. 
೩೩. 


೩೪. 
೩೫. 


೩೬. 


೩೭. 


೩೮. 


೩೯ 


೪೦. 


ಆದಿತ್ಯಹೃದಯವನ್ನು ಅಗಸ್ಯ ಮುನಿಗಳು ರಾಮನಿಗೆ ಯುದ್ಧದಲ್ಲಿಉಪದೇಶ 
ಮಾಡಿದರು. ಅದು ಸೂರ್ಯನಿಗೆ ಕೀರ್ತಿ ಕೊಡುವದಕೋಸ್ಕರ. 
ಸೂರ್ಯ ನಮ್ಮಕಣ್ಣುಗಳಿಗೆ ಅಭಿಮಾನಿ ದೇವತೆ. ಕಣ್ಣು ತೊಂದರೆ ಇದ್ದಲ್ಲಿ 
ಆದಿತ್ಯಹೃದಯ ಪಠನದಿಂದ ಗುಣವಾಗುತ್ತದೆ. 
ಪರಮಾತ್ಮ ಆದಿತ್ಯ ರೂಪದಿಂದ ಸೂರ್ಯನಲ್ಲಿ ಇದ್ದು ವಿಶೇಷವಾಗಿ 
ಧ್ಯೇಯನಾಗಿದ್ದಾನೆ. 
ಪುರುಷರ ರೇತಸ್ಸಿನಲ್ಲಿ ಆದಿತ್ಯಾಂತರ್ಗತ ವಿಷ್ಣುಇರುವನು. 
ಜೀವರಿಗೆ, ಒಳ್ಳೆಯ ಜ್ಞಾನ ಮತ್ತು ಕೆಟ್ಟ ಜ್ಞಾನ, ಕಣ್ಣಿನ ಒಳಗಿರುವ 
ಸೂರ್ಯನಿಂದ ಆಗುತ್ತದೆ. 
ದ್ರೌಪದಿ ಸೂರ್ಯ ಆರಾಧನೆ ಇಂದ ಅಕ್ಷಯ ಪಾತ್ರ್ಯನ್ನು ಪಡೆದುಕೊಳ್ಳುತ್ತಾಳೆ. 
ಸೂರ್ಯ ನಾರಾಯಣ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ. ಅವನಿಂದಲೇ 
ಎಲ್ಲಾ (ಮಳೆ ಬೆಳೆ) ಸೃಷ್ಟಿ. ಅದಕ್ಕೆ ಅವನನ್ನ ಸವಿತೃ ಎಂದು ಕರೆದಿದ್ದಾರೆ. 
ಅದಿತಿ ಕಶ್ಯಪರಲ್ಲಿ ದ್ವಾದಶಾದಿತ್ಯರಲ್ಲಿ ಸೂರ್ಯ ಒಬ್ಬ. 
ಸೂರ್ಯನಿಗೆ ಎಂಟು ಜನ ಮಕ್ಕಳು. ವೈವಸ್ವತ ಮನು, ಯಮ, ಯಮುನೆ, 
ಅಶ್ವಿನಿಕುಮಾರರು, ಶನೈಸ್ಥರ, ಸಾವರ್ನಿಮನು ಮತ್ತು ತಪತಿ. 
ಗ್ರಹಣ ಕಾಲದಲ್ಲಿಸೂರ್ಯಚಂದ್ರರನ್ನು ಅವರ ಪ್ರಾರಬ್ಧಕರ್ಮದಿಂದ ರಾಹು 
ಕಬಳಿಸುತ್ತಾನೆ. ಆ ಸಾಮರ್ಥ್ಯ ರಾಹುವಿಗೆ ದೊರಕಿದ್ದು ಚತುರ್ಮುಖ ವರ 
ಮತ್ತು ಭಗವಂತ ರಾಹುವಿಗೆ ಅಂತರ್ಯಾಮಿಯಾಗಿ ಬಲಕೊಡುತ್ತಾನೆ. 
ರಾಹುವಿಗೆ ಸೂರ್ಯನ ಮೇಲೆ ದ್ವೇಷ. ಯಾಕೆ ಎಂದರೆ, ಅಮೃತ 
ಪಾನಕಾಲದಲ್ಲಿಸೂರ್ಯ, ಮೋಜಿನಿಗೆ ರಾಹು ಅಸುರ ಎಂದು ಕಣ್ಣುಸೊನ್ನೆ 
ಮಾಡುತ್ತಾನೆ. ಅದರಿಂದ ದೇವರು ಅವನನ್ನ ಛೇದನೆ ಮಾಡುತ್ತಾನೆ. 
ನಾವು ಧರಿಸುವ ಯಜ್ಞೋಪವೀತ ಸೂರ್ಯನಿಗೆ ದರ್ಶನ ಮಾಡಿಸಿ 
ಹಾಕಿಕೊಳ್ಳಬೇಕು. 
ಜೀವರು ಮಾಡುವ ಕರ್ಮಗಳಿಗೆ ಸೂರ್ಯ ಕರ್ಮ ಸಾಕ್ಷಿ. ಅಗತ್ಯ ಇದ್ದರೆ 
ಯಮಲೋಕದಲ್ಲಿಕರೆದ ತಕ್ಷಣ ಬಂದು ಸಾಕ್ಷಿಹೇಳುತ್ತಾನೆ. 
ಸೂರ್ಯನ ರಥಕ್ಕೆ ಒಂದೇ ಚಕ್ರ. 

ಇಲ್ಲಿಗೆ ರಥಸಪ್ತಮಿಯ ವಿಚಾರವು ಮುಗಿಯಿತು 


ಮಾಘಮಾಸ - ಶುಕಪಕ 67- 


ಟು 


ಶ್ರೀ ಹೃಷೀಕೇಶ ತೀರ್ಥರು (ಪಲಿಮಾರು ಮಠ) - ಆಚಾರ್ಯರ ಶಿಷ್ಯವರ್ಗದಲ್ಲಿ 
"ಅಷ್ಟೋತೃಷ್ಟ' ಎಂದು ಪ್ರಸಿದ್ಧರಾದ ಪಲಿಮಾರು ಮಠದ ಮೂಲಯತಿಗಳಾದ 
ಶ್ರೀ ಹೃಷೀಕೇಶತೀರ್ಥರು ಆಚಾರ್ಯರಿಂದ ಸನ್ಯಾಸ ದೀಕ್ಷೆ ಪಡೆದ ಮೊದಲಿಗರು. 
ಆದುದರಿಂದಲೇ ಮದ್ವವಿಜಯಕಾರರು ಇವರನ್ನು ಆಚಾರ್ಯರ 'ಶಿಷ್ಯಪ್ರವರ' ಎಂದು 
ಕರೆದಿರುವರು. ಶ್ರೀ ಹೃಷೀಕೇಶತೀರ್ಥರು ಶ್ರೀಮಧ್ವಾಚಾರ್ಯರ ಸರ್ವಮೂಲ 
ಗ್ರಂಥಗಳನ್ನೆಲ್ಲ ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದಿಟ್ಟಿರುವರು. ಉಳಿದ ಶಿಷ್ಯರು 
ಬರೆದಿಟ್ಟಿರುವರೋ ಇಲ್ಲವೋ ಎಂಬುದಕ್ಕೆ ಯಾವ ಪುರಾವೆಯೂ ಸಿಕ್ಕಿಲ್ಲ. ಇಂದಿಗೂ 
ನಮ್ಮ ಕಣ್ಣಮುಂದೆ ಕಂಗೊಳಿಸುವ ಮೊಟ್ಟ ಮೊದಲು ಪ್ರತಿಯನ್ನು ಬರೆದಿಟ್ಟವರು 
ಆಚಾರ್ಯ ಶಿಷ್ಯರಲ್ಲಿ ಶ್ರೀಹೃಷೀಕೇಶತೀರ್ಥರೊಬ್ಬರೇ (ಈಗ ಸುಮಾರು ನಾಲ್ವತ್ತು 
ವರ್ಷಗಳ ಹಿಂದೆ ಶ್ರೀ ವಿದ್ಯಾಮಾನ್ಯತೀರ್ಥರು ಹಾಗೂ ಶ್ರೀ ವಿಶ್ವೇಶತೀರ್ಥರು 
ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಂದ ಈ ಕೃತಿಗಳನ್ನು ಸಂಶೋಧಿಸಿ ಸುಲಭ 
ಬೆಲೆಯಲ್ಲಿ ದೊರಕುವಂತೆ ಪ್ರಕಟಣೆ ಮಾಡಿದ್ದರು). ಶ್ರೀ ಮಧ್ವಾಚಾರ್ಯರ 
ಶಿಷ್ಯರುಗಳಲ್ಲಿ ಇವರ ಪ್ರವಚನ ಕ್ರಮ ಮತ್ತು ಸ್ವರ ಗಾಂಭೀರ್ಯ ಆಚಾರ್ಯರ 
ಸ್ವರ ಗಾಂಭೀರ್ಯಗಳಿಗೆ ಹೋಲುತ್ತಿತ್ತು. ಆದುದರಿಂದ ಪ್ರವಚನ ಕಾಲದಲ್ಲಿ 
ಮೂಲಗ್ರಂಥಗಳ ಪ್ರವಚನಕ್ಕಾಗಿ ಆಚಾರ್ಯರು ಶ್ರೀ ಹೃಷೀಕೇಶ ತೀರ್ಥರನ್ನೇ 
ಆಯಸ್ಚೊಳ್ಳುತ್ತಿದ್ದರು ಎಂಬ ಮಾತು ಶ್ರೀ ಸುಮಧ್ವ ವಿಜಯದಲ್ಲಿಉಲ್ಲೆ ್ಲೇಖಿತವಾಗಿದೆ. 
ಅವದಶ್‌ ಸ ಕಥಾಂ ರಥಾಂಗಪಾಣೇರ್ಭಗವಾನ್‌ ಭಾಗವತೇ ಭವಾಪಹಂತ್ರೀಮ್‌। 
ಅನುಕೂಲ ಗುಣಸ್ವರಾಧಿಭಾಜಾ ನಿಜಶಿಷ್ಯ ಪ್ರವರೇಣ ವಾಚ್ಯ ಮಾನೇ ॥ ಇವರನ್ನು 
"ವಶೀಕೃತ ಹೃಷೀಕ್‌' "ಎಂದು ಕರೆದ ನಾರಾಯಣ ಪಂಡಿತರು ಇವರಿಗೆ ಆಚಾರ್ಯರು 
ನೀಡಿದ ನಾಮ ಸಾರ್ಥಕವಾಗಿತ್ತು ಎಂದು ಹೇಳಿದ್ದಾರೆ. ಅಂಥ ಮಹಾನುಭಾವರ 
ಬಗೆಗೆ ಹೆಚ್ಚು ಹೇಳುವ ಶಕ್ತಿಯಾದರೂ ನಮಗೆ ಎಲ್ಲೀ ಡೆ? ಆಚಾರ್ಯರ ಗ್ರಂಥಗಳ 
ಮನನದಲ್ಲಿ “ಮಗ್ನರಾದ ಅವರು ಎರಡು ಪುಟ್ಟ ಕೃತಿಗಳನ್ನು ರಚನೆ ಮಾಡಿದ್ದಾರೆ. 
ಒಂದು " ಸಂಪ್ರದಾಯ ಪದ್ಧತಿ', ಇನ್ನೊಂದು 'ಅಣುಮದ್ವ ಚರಿತೆ'. ಈ ಎರಡು 
ಗ್ರಂಥಗಳಲ್ಲಿ ಆಚಾರ್ಯ ಕಾಲದ "ಅನೇಕ ಮಹತ್ವ ದ ಘಟನೆಗಳ ಬಗ್ಗೆ 
ಉಲ್ಲೇಖವಿದೆ. ಸುಮಧ್ವವಿಜಯದಲ್ಲಿ ಕೂಡ ಕಾಣಸಿಗದಂಥ ಅನೇಕ ಚಾರಿತ್ರಿಕ 
ಸಂಗತಿಗಳನ್ನು ನಾವು "ಇದರಲ್ಲಿ ಕಾಣಬಹುದು. ಈ ಗ್ರಂಥಗಳು ಹೆಚ್ಚು 
ಪ್ರಚಾರದಲ್ಲಿ. ರದಿದ್ದರೂ ವಿಮಶ ಕರಿಗೆ, ಸಂಶೋಧಕರಿಗೆ ತುಂಬ 
ಉಪ್ತಯುಕ್ತವಾದವುಗಳು ಎನ್ನುವುದರಲ್ಲಿಸಂಶಯವಿಲ್ಲ. ಜಾತಕ ಮಾಡಬರುವಷ್ಟು 


“6- 


೨೭. 


೨೮. 


೨೯. 


೩೦. 
೩೧. 


೩೨. 
೩೩. 


೩೪. 
೩೫. 


೩೬. 


೩೭. 


೩೮ 


೩೯ 


೪೦. 


ಆದಿತ್ಯಹೃದಯವನ್ನು ಅಗಸ್ತ್ಯ ಮುನಿಗಳು ರಾಮನಿಗೆ ಯುದ್ಧದಲ್ಲಿ ಉಪದೇಶ 
ಮಾಡಿದರು. ಅದು ಸೂರ್ಯನಿಗೆ ಕೀರ್ತಿ ಕೊಡುವದಕೋಸ್ಕರ. 
ಸೂರ್ಯ ನಮ್ಮಕಣ್ಣುಗಳಿಗೆ ಅಭಿಮಾನಿ ದೇವತೆ. ಕಣ್ಣುತೊಂದರೆ ಇದ್ದಲ್ಲಿ 
ಆದಿತ್ಯಹೃದಯ ಪಠನದಿಂದ ಗುಣವಾಗುತ್ತದೆ. 

ಪರಮಾತ್ಮ ಆದಿತ್ಯ ರೂಪದಿಂದ ಸೂರ್ಯನಲ್ಲಿ ಇದ್ದು ವಿಶೇಷವಾಗಿ 
ಧ್ಯೇಯನಾಗಿದ್ದಾನೆ. 

ಪುರುಷರ ರೇಶಸ್ಸಿನಲ್ಲಿ ಆದಿತ್ಯಾಂತರ್ಗತ ವಿಷ್ಣುಇರುವನು. 

ಜೀವರಿಗೆ, ಒಳ್ಳೆಯ ಜ್ಞಾನ ಮತ್ತು ಕೆಟ್ಟ ಜ್ಞಾನ, ಕಣ್ಣಿನ ಒಳಗಿರುವ 
ಸೂರ್ಯನಿಂದ ಆಗುತ್ತದೆ. 

ದ್ರೌಪದಿ ಸೂರ್ಯ ಆರಾಧನೆ ಇಂದ ಅಕ್ಷಯ ಪಾತ್ರ್ಯನ್ನು ಪಡೆದುಕೊಳ್ಳುತ್ತಾಳೆ. 
ಸೂರ್ಯ ನಾರಾಯಣ ಗಾಯತ್ರಿ ಮಂತ್ರದ ಪ್ರತಿಪಾದ್ಯ ದೇವತೆ. ಅವನಿಂದಲೇ 
ಎಲ್ಲಾ (ಮಳೆ ಬೆಳೆ) ಸೃಷ್ಟಿ. ಅದಕ್ಕೆ ಅವನನ್ನ ಸವಿತೃ ಎಂದು ಕರೆದಿದ್ದಾರೆ. 
ಅದಿತಿ ಕಶ್ಯಪರಲ್ಲಿದ್ದಾ ಿದಶಾದಿತ್ಯರಲ್ಲಿಸೂರ್ಯ ಒಬ್ಬ. 

ಸೂರ್ಯನಿಗೆ ಎಂಟು ಜನ ಮಕ್ಕಳು. ವೈವಸ್ವತ ಮನು, ಯಮ, ಯಮುನೆ, 
ಅಶ್ವಿನಿಕುಮಾರರು, ಶನೈಸ್ಟರ, ಸಾವರ್ನಿಮನು ಮತ್ತು ತಪತಿ. 

ಗ್ರಹಣ ಕಾಲದಲ್ಲಿಸೂರ್ಯಚಂದ್ರರನ್ನು ಅವರ ಪ್ರಾರಬ್ಧಕರ್ಮದಿಂದ ರಾಹು 
ಕಬಳಿಸುತ್ತಾನೆ. ಆ ಸಾಮರ್ಥ್ಯ ರಾಹುವಿಗೆ ದೊರಕಿದ್ದು ಚತುರ್ಮುಖ ವರ 
ಮತ್ತು ಭಗವಂತ ರಾಹುವಿಗೆ ಅಂತರ್ಯಾಮಿಯಾಗಿ ಬಲಕೊಡುತ್ತಾನೆ. 
ರಾಹುವಿಗೆ ಸೂರ್ಯನ ಮೇಲೆ ದ್ವೇಷ. ಯಾಕೆ ಎಂದರೆ, ಅಮೃತ 
ಪಾನಕಾಲದಲ್ಲಿಸೂರ್ಯ, ಮೋಹಿನಿಗೆ ರಾಹು ಅಸುರ ಎಂದು ಕಣ್ಣುಸೊನ್ನೆ 
ಮಾಡುತ್ತಾನೆ. ಅದರಿಂದ ದೇವರು ಅವನನ್ನ ಛೇದನೆ ಮಾಡುತ್ತಾನೆ. 


. ನಾವು ಧರಿಸುವ ಯಜ್ಞೋಪವೀತ ಸೂರ್ಯನಿಗೆ ದರ್ಶನ ಮಾಡಿಸಿ 


ಹಾಕಿಕೊಳ್ಳಬೇಕು. 
ಜೀವರು ಮಾಡುವ ಕರ್ಮಗಳಿಗೆ ಸೂರ್ಯ ಕರ್ಮ ಸಾಕ್ಷಿ. ಅಗತ್ಯ ಇದ್ದರೆ 
ಯಮಲೋಕದಲ್ಲಿಕರೆದ ತಕ್ಷಣ ಬಂದು ಸಾಕ್ಷಿ ಹೇಳುತ್ತಾನೆ. 
ಸೂರ್ಯನ ರಥಕ್ಕೆ ಒಂದೇ ಚಕ್ರ. 
ಇಲ್ಲಿಗೆ ರಥಸಪ್ತಮಿಯ ವಿಚಾರವು ಮುಗಿಯಿತು 


ಮಾಘಮಾಸ - ಶು ಪಕ್ಷ -67- 


ಶ್ರೀ ಹೃಷೀಕೇಶ ತೀರ್ಥರು (ಪಲಿಮಾರು ಮಠ) - ಆಚಾರ್ಯರ ಶಿಷ್ಯವರ್ಗದಲ್ಲಿ 
"ಅಷ್ಟೋತೃಷ್ಟ' ಎಂದು ಪ್ರಸಿದ್ಧರಾದ ಪಲಿಮಾರು ಮಠದ ಮೂಲಯತಿಗಳಾದ 
ಶ್ರೀ ಹೃಷೀಕೇಶತೀರ್ಥರು ಆಚಾರ್ಯರಿಂದ ಸನ್ಯಾಸ ದೀಕ್ಷೆ ಪಡೆದ ಮೊದಲಿಗರು. 
ಆದುದರಿಂದಲೇ ಮದ್ವವಿಜಯಕಾರರು ಇವರನ್ನು ಆಚಾರ್ಯರ "ಶಿಷ್ಕಪ್ರವರ' ಎಂದು 
ಕರೆದಿರುವರು. ಶ್ರೀ ಹೃಷೀಕೇಶತೀರ್ಥರು ಶ್ರೀಮಧ್ವಾಚಾರ್ಯರ ಸರ್ವಮೂಲ 
ಗ್ರಂಥಗಳನ್ನೆಲ್ಲ ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದಿಟ್ಟಿರುವರು. ಉಳಿದ ಶಿಷ್ಯರು 
ಬರೆದಿಟ್ಟಿರುವರೋ ಇಲ್ಲವೋ ಎಂಬುದಕ್ಕೆ ಯಾವ ಪುರಾವೆಯೂ ಸಿಕ್ಕಿಲ್ಲ. ಇಂದಿಗೂ 
ನಮ್ಮ ಕಣ್ಣಮುಂದೆ ಕಂಗೊಳಿಸುವ ಮೊಟ್ಟ ಮೊದಲು ಪ್ರತಿಯನ್ನು ಬರೆದಿಟ್ಟವರು 
ಆಚಾರ್ಯ ಶಿಷ್ಕರಲ್ಲಿ ಶ್ರೀಹೃಷೀಕೇಶತೀರ್ಥರೊಬ್ಬರೇ (ಈಗ ಸುಮಾರು ನಾಲ್ವತ್ತು 
ವರ್ಷಗಳ ಹಿಂದೆ ಶ್ರೀ ವಿದ್ಯಾಮಾನ್ಯತೀರ್ಥರು ಹಾಗೂ ಶ್ರೀ ವಿಶ್ವೇಶತೀರ್ಥರು 
ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಂದ ಈ ಕೃತಿಗಳನ್ನು ಸಂಶೋಧಿಸಿ ಸುಲಭ 
ಬೆಲೆಯಲ್ಲಿ ದೊರಕುವಂತೆ ಪ್ರಕಟಣೆ ಮಾಡಿದ್ದರು). ಶ್ರೀ ಮಧ್ವಾಚಾರ್ಯರ 
ಶಿಷ್ಯರುಗಳಲ್ಲಿ ಇವರ ಪ್ರವಚನ ಕ್ರಮ ಮತ್ತು ಸ್ವರ ಗಾಂಭೀರ್ಯ ಆಚಾರ್ಯರ 
ಸ್ವರ ಗಾಂಭೀರ್ಯಗಳಿಗೆ ಹೋಲುತ್ತಿತ್ತು. ಆದುದರಿಂದ ಪ್ರವಚನ ಕಾಲದಲ್ಲಿ 
ಮೂಲಗ್ರಂಥಗಳ ಪ್ರವಚನಕ್ಕಾಗಿ ಆಚಾರ್ಯರು ಶ್ರೀ ಹೃಷೀಕೇಶ ತೀರ್ಥರನ್ನೇ 
ಆಯ್ದುಕೊಳ್ಳುತ್ತಿದ್ದರು ಎಂಬ ಮಾತು ಶ್ರೀ ಸುಮದ್ವ ವಿಜಯದಲ್ಲಿಉಲ್ಲೇಖಿತವಾಗಿದೆ. 
ಅವದತ್‌ ಸ ಕಥಾಂ ರಥಾಂಗಪಾಣೇರ್ಭಗವಾನ್‌ ಭಾಗವತೇ ಭವಾಪಹಂತ್ರೀಮ್‌। 
ಅನುಕೂಲ ಗುಣಸ್ವರಾಧಿಭಾಜಾ ನಿಜಶಿಷ್ಯ ಪ್ರವರೇಣ ವಾಚ್ಯಮಾನೇ ॥ ಇವರನ್ನು 
"ವಶೀಕೃತ ಹೃಷೀಕ್‌' "ಎಂದು ಕರೆದ ನಾರಾಯಣ ಪಂಡಿತರು ಇವರಿಗೆ ಆಚಾರ್ಯರು 
ನೀಡಿದ ನಾಮ ಸಾರ್ಥಕವಾಗಿತ್ತು ಎಂದು ಹೇಳಿದ್ದಾರೆ. ಅಂಥ ಮಹಾನುಭಾವರ 
ಬಗೆಗೆ ಹೆಚ್ಚು ಹೇಳುವ ಶಕ್ತಿ ಯಾದರೂ ನಮಗೆ ಎಲ್ಲೀ ಡೆ 9 ಆಚಾರ್ಯರ ಗ್ರಂಥಗಳ 
ಮನನದಲ್ಲಿ "ಮಗ್ಗರಾದ ಅವರು ಎರಡು ಪುಟ್ಟ ಕೃತಿಗಳನ್ನು ರಚನೆ ಮಾಡಿದ್ದಾರೆ. 
ಒಂದು "ಸಂಪ್ರದಾಯ ಪದ್ಧತಿ', ಇನ್ನೊಂದು 'ಅಣುಮಧ್ವ ಚರಿತೆ'. ಈ ಎ 
ಗ್ರಂಥಗಳಲ್ಲಿ ಆಚಾರ್ಯರ ಕಾಲದ "ಅನೇಕ ಮಹತ್ವ ದ ಘಟನೆಗಳ ಬಗ್ಗೆ 
ಉಲ್ಲೇಖವಿದೆ. ಸುಮಧ್ವವಿಜಯದಲ್ಲಿ ಕೂಡ ಕಾಣಸಿಗದಂಥ ಅನೇಕ ಚಾರಿತ್ರಿಕ 
ಸಂಗತಿಗಳನ್ನು ನಾವು "ಇದರಲ್ಲಿ ಕಾಣಬಹುದು. ಈ ಗ್ರಂಥಗಳು ಹೆಚ್ಚು 
ಪ್ರಚಾರದಲ್ಲಿ! ರದಿದ್ದರೂ ವಿಮಶ ಕರಿಗೆ, ಸಂಶೋಧಕರಿಗೆ ತುಂಬ 
ಉಪ್ಪಯುಕ್ತವಾದವುಗಳು ಎನ್ನುವುದರಲ್ಲಿ ಸಂಶಯವಿಲ್ಲ. ಜಾತಕ ಮಾಡಬರುವಷ್ಟು 


8- ಪೌಷಮಾಸ- ಮಾಘಮಾಸ 


ಉಲ್ಲೇಖಿಸಲಾಗಿದೆ. 
ಅವತಾರ ಸಮಾಪ್ತಿ ಗಂಗೆಯ ತಡಿಯಲ್ಲಿ- ಶ್ರೀ ಹೃಷೀಕೇಶತೀರ್ಥರು ತಮ್ಮ 
ಜೀವನದ ಉತ್ತರಾರ್ಧವನ್ನೆಲ್ಲ ತೀರ್ಥ ಕ್ಲೇತ್ರಗಳಲ್ಲೇ ಕಳೆದರು. ಹೆಚ್ಚಾಗಿ ಗಂಗೆಯ 
ಸಾನ್ನಿಧ್ಯದಲ್ಲಿ, ಗುಡಿಸಲಿನಲ್ಲಿವಾಸ, ಗಂಗಾಸ್ನಾನ, ಗಂಗಾಪಾನ, ಭಗವಂತನಧ್ಯಾನ, 
ಇದಿಷ್ಟೇ ಅವರ ದಿನಚರಿಯಾಯಿತು. ಒಂದು ರಥ ಸಪ್ತಮಿಯ ಪ್ರಾತಚಾಲ, 
ಆಚಾರ್ಯರ ಶಿಷ್ಕನಾಗಿ ತಾನು ಈ ಜನ್ಮದಲ್ಲಿ ಸಾಧಿಸಬೇಕಾದದ್ದನ್ನು 
ಸಾಧಿಸಿಯಾಯಿತು ಎಂದು ಅವರಿಗೆ ಅನ್ನಿಸಿರಬೇಕು. ಆಗ ಅವರು 
ಪ್ರಯಾಗದಲ್ಲಿದ್ದರು. ಗಂಗೆಯ ತಟದಲ್ಲಿ ಪ್ರಯಾಗ ಮಾಧವನನ್ನು ಸ್ಮರಿಸುತ್ತಾ 
ಧ್ಯಾನಮಗ್ನರಾಗಿ ಕುಳಿತರು. ಇವರ ಇಂಗಿತ ಅರಿತ ಗಂಗೆ ಭಗವದ್‌ ಭಕ್ತನನ್ನು 
ಆದರದಿಂದ ಸಾ ಗತಿಸಿದಳು. ಈ ತೀರ್ಥ ಆ ತೀರ್ಥದೊಡನೆ ಬೆರೆತು ಹೋಯಿತು. 
ಪಲಿಮಾರು ಮಠದಲ್ಲಿರುವ ಹಳೆಯ ದಾಖಲೆಯ ಪ್ರಕಾರ ಶ್ರೀ ಹೃಷೀಕೇಶತೀರ್ಥರು 
ಗಂಗಾ ಪ್ರವೇಶ ಮಾಡಿದ್ದುಶಾಲಿವಾಹನ ಶಕೆ ೧೨೧೨ (ಕ್ರಿ.ಶ. ೧೨೮೯) ವಿರೋಧಿ 
ಸಂವತ್ಸರದ ಮಾಘ ಶುದ್ಧ ಸಪ್ತಮಿಯಂದು. ಆಗ ಅವರ ವಯಸ್ಸುಎಷ್ಟುಸಂನ್ಯಾಸ 
ದೀಕ್ಷೆ ಪಡೆದ ಎಷ್ಟುವರ್ಷಕಾಲ ಅವರು ಭೂಮಿಯಲ್ಲಿದ್ದರು ಮುಂತಾದ ವಿಷಯಗಳ 
ಬಗೆಗೆ ನಮಗೆ ಯಾವ ವಿವರವೂ ದೊರಕುವುದಿಲ್ಲ. ಆಚಾರ್ಯರು ಬದರಿಗೆ ತೆರಳಿ 
ಅದೃಶ್ಯರಾದ ಮೇಲೆ ಹನ್ನೆರಡು ವರ್ಷಗಳಷ್ಟು ಕಾಲ ಅವರು ಭೂಮಿಯಲ್ಲಿದ್ದರು 
ಎಂಬ ವಿಷಯ ತಿಳಿದುಬರುತ್ತದೆ. ಆಚಾರ್ಯರ ಕಣ್ಣೆದುರಿನಲ್ಲಿಯೇ ಇವರು ಶಿಷ್ಯ 
ಸ್ವೀಕಾರ ಮಾಡಿದ್ದರು. ಅವರಿಗೆ ಪೀಠಾಧಿಪತ್ಯವನ್ನು ವಹಿಸಿ ತೀರ್ಥಯಾತ್ರೆಗೆ ಹೊರಟ 
ವಿಷಯ ಮಠದ ಹಳೆಯ ತಾಡಓಲೆ ಪ್ರತಿಯೊಂದರಲ್ಲಿ ಹೀಗೆ 
ಉಲ್ಲೇಖಿತವಾಗಿರುತ್ತದೆ. ಶ್ರೀ ಹೃಷೀಕೇಶರ ಬಗ್ಗೆ ಮಠದಲ್ಲಿ ದೊರಕುವ ದಾಖಲೆ 
ಇದೊಂದು ಮಾತ್ರ. ವಿರೋಧಿಮಾಘಾರ್ಜುನ ಸಪ್ತಮೀ ತಿಥೌ 
ವರೋಹೃಷೀಕೇಶಮುನಿಸ್ತಪಸ್ಟಿನಾಮ್‌ । ಪುರುಪ್ರಬೋಧಾರ್ಯ ಕರಾಬ್ದ 
ಸಂಭವೋಧರಾಸುತೇಶಾಂಘ್ರಿ ಸರೋಜ ಮೇಯಿವಾನ್‌॥ 
ಶ್ರೀ ರಾಮ ಮಾಧವತೀರ್ಥರು (ಮಾಧವತೀರ್ಥ ಮಠ) 
ಶೇದಿನಂಗನಲ್ಲೂರು ದ ದುರ್ವಾದಿಮತವಿಚ್ಛೇದ ವಿದ್ವತ್ಯಮುದ ಕೇಸರಿನ್‌ । 
ರಾಮಮಾಧವಗುರೂನ್‌ ನೌಮಿ ಸಂಪ್ರದಾಯಾರ್ಥ ಕೋವಿದಾನ್‌ ॥ 


ಮಾಘಮಾಸ - ಶುಕ್ಲಪಕ್ಷ -69- 


ಶ್ರೀ ಅಪರಾಜಿತತೀರ್ಥರು (ಪಲಿಮಾರು ಮಠ) - ಪರಂಪರೆಯಲ್ಲಿ 
ಮೂರನೆಯವರು. "ಅಪರಾಜಿತ' ಎನ್ನುವುದೂ ಭಗವಂತನ ಸಾವಿರ ರೂಪಗಳಲ್ಲಿ. 
ಒಂದು. ಇವರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಈ ಪೀಠವನ್ನು ಅಲಂಕರಿಸಿದ್ದರು. 
ಪೂಜಾ ಪಾಠ ಪ್ರವಚನಗಳಲ್ಲಿ. ಮತ್ತು ತೀರ್ಥಕ್ಷೇತ್ರ ಸಂಚಾರದಲ್ಲಿಯೇ ಇವರು 
ತಮ್ಮಕಾಲವನ್ನು ಕಳೆದರು. ಕೊನೆಗೆ ಶಾಶಕ ೧೨೭೨ (ಕ್ರಿ.ಶ. ೧೩೫೦) ವಿರೋಧಿ 
ಸಂವತ್ಸರದ ಮಾಘ ಶುದ್ಧ ಸ ಸಪ್ತಮಿಯಂದು ಗೋದಾವರಿ ತಡಿಯಲ್ಲಿ 
ವೃಂದಾವನಸ್ಥರಾದರು. ಹೃಷೀಕೇಶತೀರ್ಥರ ಪುಣ್ಯದಿನದಂದೇ ಇವರೂ 
ಬೃಂದಾವನಸ್ಥರಾದದ್ದು ಒಂದು ವಿಶೇಷ ಘಟನೆ. 


ಮಾಘ ॥ ಶುದ್ಧ ॥ ಅಷ್ಟಮೀ 
ಭೀಷ್ಮಾಷ್ಟಮೀ - ಮಾಘಶುಕ್ಕ; ಪಕ್ಷದ ಅಷ್ಟಮೀ ಭೀಷ್ಮಾಚಾರ್ಯರು 
ದೇಹತ್ಯಾ1 ಗಮಾಡಿದ ದಿವಸ, ಆದ್ದರಿಂದ ಭೀಷ್ಮಾ ಪ್ರಮೀ ಎಂದೇ ಈ ಅಷ್ಟಮಿಗೆ ಹೆಸರು. 
ಭೀಷ್ಟಾ ES ಆಜನೃಬ್ರಹಚಾರಿಗಳು. ಯುಧಿಷ್ಠಿರನಿಗೆ ಉಪದೇಶ ಮಾಡುವ 
ಮುಖಾಂತರ baie ಗೆ ತತ್ಹೋಪದೇಶವನ್ನು ಮಾಡಿದ ಮಹಾಗುರುಗಳು. 
ಬ್ರಾಹ್ಮಣ, ಕೃತ್ರಿಯ, ವೈ ಶ್ಯ ಶ್ವ ಮತ್ತು ಶೂದ್ರರು ಈ ನಾಲ್ಕೂ ವರ್ಣದವರಿಗೆ ಅವರು 
ಗುರುಗಳಾದ್ವರಂದ ಎಲ್ಲವರ್ಣದವರೂ ಭೀಷ್ಮಾಚಾರ್ಯರಿಗೆ ಭೀಷ್ಮಾಪ್ತಮಿಯಂದು 
ತರ್ಪಣವನ್ನು ನೀಡಬೇಕು. ಭೀಷ್ಮಾಪ್ತಮೀಯಂದು ಮಾಡಬೇಕಾದ ಸತ್ಯರ್ಮ ಭೀಷ್ಮರಿಗೆ 
ತರ್ಪಣ ನೀಡುವುದು. ಅಂದರೆ ಅದು ಪಿತೃಕಾರ್ಯ. ಹೀಗಾಗಿ ಮಧ್ಯಾಹ್ನಕಾಲದಲ್ಲಿ 
ಅಷ್ಟಮಿ ಎಂದು ಇರುತ್ತದೆಯೋ ಅಂದೇ ಭೀಷ್ಮಾಪ್ಟಮಿಯನ್ನು ಆಚರಿಸಬೇಕು. ಎರಡು 
ದಿವಸಗಳಲ್ಲಿ ಅಷ್ಟಮಿ ಬಂದಿದ್ದರೆ, ಯಾವ ದಿವಸ. ಮಧ್ಯಾಹ್ನಕಾಲದಲ್ಲಿ 
(ಕುತುಪಕಾಲವನ್ನಾರಂಭಿಸಿ) ಇರುವುದೋ ಆ ದಿವಸ ಆಚರಿಸಬೇಕು. ಎರಡೂ. 
ದಿವಸ ಕುತುಪಕಾಲದಲ್ಲಿ ಅಷ್ಟಮಿ ಇದ್ದರೆ ಯಾವ ದಿವಸ ಸಾಯಂಕಾಲದವರೆಗೂ 
ಅಷ್ಟಮಿ ಇರುತ್ತದೆಯೋ ಅಂದೇ ಭೀಷ್ಠಾಷ್ಠಮಿ. ಬ್ರಾಹ್ಮಣ, ಕೃತ್ರಿಯ, ವೈಶ್ಯ ಮತ್ತು 
ಶೂದ್ರ ಎಂಬ ನಾಲ್ಕು ವರ್ಣದ ಪುರುಷರೂ ಭೀಷ್ಮಾಚಾರ್ಯರಿಗೆ ತಿಲತರ್ಪಣ 
ನೀಡಲೇಬೇಕು ಎಂದು ಮಹಾಭಾರತ ತಿಳಿಸುತ್ತದೆ. - ಅಷ್ಟಮ್ಯಾಂ ತು ಸಿತೇ ಪಕ್ಷೇ 
ಭೀಷ್ಮಾಯ ತು ತಿಲೋದಕಮ್‌ । ಅನ್ನಂ ಚ ವಿಧಿವದ್‌ ದದ್ಕುಃ ಸರ್ವೇ ವರ್ಣಾ 
ದ್ವಿಜಾತಯಃ ॥ ಇಲ್ಲಿಸರ್ವೇ ವರ್ಣಾಃ ಎಂದು ಸ್ಪಷ್ಟವಾಗಿ ನಾಲ್ಕೂ ವರ್ಣದವರು 
ತಿಲೋದಕವನ್ನು ನೀಡಬೇಕು ಎಂದಿದೆ. ತರ್ಪಣ ನೀಡಿದ ಬಳಿಕ ಭೀಷ್ಠಾಚಾರ್ಯರಿಗೆ 
ಸವ್ಯದಿಂದ ಅರ್ಫ್ಯವನ್ನೂ ನೀಡಬೇಕು. ತಂದೆ ಬದುಕಿಲ್ಲದವರು ಅಪಸವ್ಯದಿಂದ 


-70- ಪೌಷಮಾಸ- ಮಾಘಮಾಸ 


ತಿಲತರ್ಪಣವನ್ನು ನೀಡಬೇಕು. ಪಿತೃಗಳಿಗೆ ನೀಡುವಂತೆ. ತಂದೆ ಬದುಕಿರುವವರು 
ಸವ್ಯದಿಂದ ಕೇವಲ ಜಲತರ್ಪಣವನ್ನು (ಕೆಲವರು ಅಕ್ಕಿಯಲ್ಲಿ ತರ್ಪಣ ನೀಡಬೇಕು 
ಎಂದು ಹೇಳುತ್ತಾರೆ) ನೀಡಬೇಕು. ಸವ್ಯದಿಂದಲೇ ತರ್ಪಣ, ಸವ್ಯದಿಂದಲೇ ಅರ್ಫ್ಯ. 
ತರ್ಪಣ ನೀಡಬೇಕಾದರೆ ತಂದೆ ಇರುವವರೂ ದಕ್ಷಿಣಕ್ಕೆ ಮುಖಮಾಡಿಯೇ 
ನೀಡಬೇಕು. ""ಆಭಿರದ್ಧಿರವಾಪ್ನೋತು ಪುತ್ರಪೌತ್ರೋಚಿತಾಂ ಕ್ರಿಯಾಂ'' ಎಂದು 
ಮಂತ್ರವಿರುವುದರಿಂದ ಇದು ಸ್ಪಷ್ಟವಾಗಿ ಪಿತೃಕಾರ್ಯ. ಹೀಗಾಗಿ ದಕ್ಷಿಣಕ್ಕೆ 
ಅಭಿಮುಖವಾಗಿ ತಿಲಗಳಿಂದ ತರ್ಪಣ ಮತ್ತು ಕುತಪಕಾಲದಲ್ಲಿ ಆಚರಣೆ. ತಂದೆ 
ಬದುಕಿರುವವರು ಹೀಗೆ ತರ್ಪಣ ನೀಡಬಹುದೇ? ತರ್ಪಣ ನೀಡುವುದು ತಂದೆ 
ಬದುಕಿಲ್ಲದವರಿಗೆ ಮಾತ್ರ ಇರುವ ಅಧಿಕಾರವಲ್ಲವೇ ಎಂಬ ಪ್ರಶ್ನೆಗೆ ಪದೃಪುರಾಣ 
ಉತ್ತರ ನೀಡುತ್ತದೆ - ಜೀವತಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಠಯೋಃ | 
ನಿಜ. ತರ್ಪಣ ನೀಡುವುದು ತಂದೆ ಬದುಕಿಲ್ಲದವರ ಅಧಿಕಾರ. ಆದರೆ, 
ದೀಪಾವಳಿಯಲ್ಲಿ ಯಮಧರ್ಮದೇವರಿಗೆ ಮತ್ತು ಭೀಷ್ಮಾಷ್ಟಮಿಯಲ್ಲಿ 
ಭೀಷ್ಮಾಚಾರ್ಯರಿಗೆ ತಂದೆ ಬದುಕಿರುವವರೂ ತರ್ಪಣ ನೀಡಲೇಬೇಕು ಎಂದು 
ವಿಶೇಷನಿಯಮವಿರುವುದರಿಂದ ತಂದೆ ಬದುಕಿರುವವರೂ ತರ್ಪಣ ನೀಡಲೇ ಬೇಕು. 
ಶೂದ್ರರು ಯಾವುದೇ ಮಂತ್ರವನ್ನುಚ್ಚರಿಸದೇ ತರ್ಪಣವನ್ನು ನೀಡಬೇಕು. 
ಭೀಷ್ಮಾಷ್ಟಮಿಯಂದು ಭೀಷ್ಮಾಚಾರ್ಯರಿಗೆ ಮಾತ್ರ ತಿಲತರ್ಪಣ. ಈ ದಿವಸ 
ಪಿತೃಗಳಿಗೆ ನೀಡಲೇ ಬೇಕೆಂಬ ನಿಯಮವಿಲ್ಲ. ಗಂಗಾದಿ ತೀರ್ಥಗಳಲ್ಲಿ ಸ್ನಾನ 
ಮಾಡುತ್ತಿದ್ದರೆ ಪಿತೃಗಳಿಗೂ ನೀಡುವುದು ಉತ್ತಮಪಕ್ಷ. ಆ ರೀತಿಯಾಗಿ ತೀರ್ಥಗಳಿಗೆ 
ಹೋದಾಗ ತರ್ಪಣವನ್ನು ನೀಡಬಹುದು ಎಂದು ಶಾಸ್ತ್ರವಿಧಿಸುತ್ತದೆ- ""ಶೀತಲಾಸು 
ಚ ತೋಯಾಸು'' ಎಂದು. ನೀಡುವವರು ಭೀಷರಿಗೆ ನೀಡಿದ ನಂತರ ಪಿತೃಗಳಿಗೆ 
ನೀಡಬೇಕು. ಪಿತೃಗಳಿಗೆ ತಿಲತರ್ಪಣ ನೀಡದಿದ್ದ ಪಕ್ಚದಲ್ಲಿ ಪಿತೃಗಳಿಗೆ ಎಂದಿನಂತೆ 
ನಿರ್ಮಾಲ್ಯತೀರ್ಥ ಮತ್ತು ನಿರ್ಮಾಲ್ಯ ತುಳಸೀಪುಷ್ಠಗಳಿಂದ ತರ್ಪಣವನ್ನು ನೀಡಲೇ 
ಬೇಕು. ಬ್ರಹ್ಮಯಜ್ಞಧ ಅಂಗವಾಗಿ. ಈ ದಿವಸ ತಿಲತರ್ಪಣವನ್ನು ನೀಡದಿದ್ದರೆ ಗಳಿಸಿದ 
ಪುಣ್ಯವನ್ನು ಕಳೆದುಕೊಳ್ಳುತ್ತೇವೆ. ಭೀಷ್ಮಾಷ್ಟಮಿಯಂದು ಭೀಷ್ಮಾಚಾರ್ಯರನ್ನು 
ಉದ್ದೇಶಿಸಿ ಶ್ರಾದ್ಧ ಮಾಡಿದರೆ ಸತ್ಸಂತಾನವಾಗುತ್ತದೆ. ಆದರೆ ಶ್ರಾದ್ಧ ಮಾಡದಿದ್ದರೆ 
ದೋಷವಿಲ್ಲ. ಆದರೆ ತರ್ಪಣವನ್ನು ನೀಡಲೇ ಬೇಕು. ತರ್ಪಣ ನೀಡದಿದ್ದರೆ ದೋಷ, 
ಸತ್ತಂತಾನದ ಉದ್ದೇಶವಿರುವವರೂ, ಮಕ್ಕಳಿಲ್ಲದವರೂ ಕೂಡ ಭೀಷ್ಠಾಚಾರ್ಯರನ್ನು 
ಉದ್ದೇಶಿಸಿ ಶ್ರಾದ್ಧ ಮಾಡಿದರೆ ಸತ್ಸಂತಾನವಾಗುತ್ತದೆ. "ಅನ್ನಂ ಚ ವಿಧಿವದ್‌ ದದ್ಯುಃ'' 
ಎಂಬ ಪ್ರಮಾಣವಚನದಲ್ಲಿ ಶ್ರಾದ್ಧವನ್ನೂ ಮಾಡಬೇಕೆಂದಿದೆ. 


ಮಾಘಮಾಸ - ಶುಕ್ಲಪಕ್ಕ 71- 


ಪದ್ಮಪುರಾಣದಲ್ಲಿ ಇನ್ನೂ ಸ್ಪಷ್ಟವಾದ ವಚನವೇ ಇದೆ - ಮಾಘೇ ಮಾಸಿ 
ಸಿತಾಷ್ಟಮ್ಯಾಂ ಸತಿಲಂ ಭೀಷ್ಛತರ್ಪಣಮ್‌ । ಶ್ರಾದ್ದಂ ಚ ಯೇ ನರಾಃ ಕುರ್ಯುಃ 
ತೇ ಸ್ಯುಃ ಸಂತತಿಭಾಗಿನಃ ॥ ಶ್ರಾದ್ಧ ಮಾಡುವವರ ವಂಶ ಸದಾ ಬೆಳಗುತ್ತಿರುತ್ತದೆ. 
ನಿಲ್ಲುವುದಿಲ್ಲ. 
ತರ್ಪಣದ ಸಂಕಲ್ಪ- ಸವ್ಯದಿಂಧ ಆಚಮನ, ಪ್ರಾಣಾಯಾಮಗಳನ್ನು ಮಾಡಿ, 
ದೇಶಕಾಲಗಳ ಸ್ಮರಣೆಯನ್ನು ಮಾಡಿ ಗಂಗಾಶಂತನುಪುತ್ರ-ಭೀಷ್ಮಾಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತೃರ್ಥಂ 
ಭೀಷ್ಮಾಷ್ಟಮ್ಯಾಂ ವ್ಯಾಪ್ರಪಾದಗೋತ್ರಂ ಭೀಷ್ಠಮುದ್ದಿಶ್ವ ಅಪಸವ್ಯೇನ ತಿಲತರ್ಪಣಂ, 
ಸವ್ಯೇನ ಅರ್ಫ್ಯದಾನಂ ಚ ಕರಿಷ್ಯೇ ॥ (ತಂದೆ ಇರುವವರು ಸವ್ಯೇನ ತರ್ಪಣಂ 
ಅರ್ಫ್ಯಂ ಚ ಕರಿಷ್ಯೇ ಎಂದು ಸಂಕಲ್ಪಿಸಬೇಕು) ಎಂದು ಸಂಕಲ್ಪಿಸಬೇಕು. 
ತರ್ಪಣದ ಮಂತ್ರಗಳು - (ದಕ್ಷಿಣಾಭಿಮುಖವಾಗಿ ಕುಳಿತು, ಅಪಸವ್ಯವಾಗಿ 
ಬಲಗೈಯ್ಯಲ್ಲಿಎಳ್ಳು ಮತ್ತು ವಿಷ್ಣುನಿರ್ಮಾಲ್ಯತುಳಸೀ ಪುಷ್ಪಗಳನ್ನು ಹಿಡಿದುಕೊಂಡು 
ಕೆಳಗಿನ ಮಂತ್ರವನ್ನು ಹೇಳುತ್ತಾ ತರ್ಪಣವನ್ನು ನೀಡಬೇಕು.) 
ವೈಯಾಘುಪಾದಗೋತ್ರಾಯ ಸಾಂಕೃತಿಪ್ರವರಾಯ ಚ । ಅಪುತ್ರಾಯ 
ದದಾಮ್ಯೇತತ್‌ ಜಲಂ ಭೀಷ್ಮಾಯ ವರ್ಮಣೇ ॥ ಸಂಕೃತಿ ಎಂಬ ಯಷಿಯನ್ನು ಪ್ರವರ 
ಯಷಿಯನ್ನಾಗಿ ಉಳ್ಳ ವ್ಯಾಪುಪದಗೋತ್ರದಲ್ಲಿ ಜನಿಸಿದ, ಮಕ್ಕಳಿಲ್ಲದ ಭೀಷ್ಠವರ್ಮರಿಗೆ 
ಈ ತರ್ಪಣವನ್ನು ನೀಡುತ್ತೇನೆ - ಎಂದಿದರ ಅರ್ಥ. "ಭೀಷ್ಮವರ್ಮಾಣಂ 
ವ್ಯಾಪ್ರಪದಗೋತ್ರಂ ವಸ್ವಂತರ್ಗತ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ 
ಪ್ರದ್ಯುಮ್ನಂ ತರ್ಪಯಾಮಿ' ಎಂದು ಮೂರು ಬಾರಿ ಹೇಳಿ ಮೂರು ಬಾರಿ 
ತರ್ಪಣವನ್ನು ನೀಡಬೇಕು. ಅನಂತರ ಪೂರ್ವಾಭಿಮುಖವಾಗಿ ಜನಿವಾರವನ್ನು 
ಸರಿಯಾಗಿ ಹಾಕಿಕೊಂಡು ಸೂರ್ಯನಿಗೆ ಅರ್ಫ್ಯನೀಡುವಂತೆ ಭೀಷ್ಮಾಚಾರ್ಯರಿಗೆ 
ಅರ್ಫ್ಯವನ್ನು ನೀಡಬೇಕು. ವಸೂನಾಮವತಾರಾಯ ಶಂತನೋರಾತ್ಮಜಾಯ ಚ। 
ಅರ್ಥ್ಯಂ ದದಾಮಿ ಭೀಷ್ಮಾಯ ಆಬಾಲಬ್ರಹ್ಮಚಾರಿಣೇ॥ ವಸುಗಳಲ್ಲಿಎಂಟನೆಯ 
ವಸುವಾದ ದ್ಯು ಎಂಬ ದೇವತೆಯ ಅವತಾರರಾದ, ಶಂತನುವಿನ ಮಗನಾದ, 
ಬಾಲ್ಯದಿಂದಲೂ ಬ್ರಹ್ಮಚಾರಿಯಾಗಿಯೇ ಉಳಿದ, ಭೀಷ್ಮಾಚಾರ್ಯರಿಗೆ ಅರ್ಥ್ಯವನ್ನು 
ಸಮರ್ಪಿಸುತ್ತೇನೆ. ಎಂದು ಬಲಗೈಯ್ಯಲ್ಲಿನೀರು ಹಾಕಿಕೊಂಡು ಬಿಡಬೇಕು. ಬಳಿಕ 
ಕೈಗಳನ್ನು ಮುಗಿದುಕೊಂಡು ಭಗವಂತನಲ್ಲಿ ನಾವು ಕೊಟ್ಟ ತರ್ಪಣ ಹಾಗೂ 
ಅರ್ಫ್ಯಗಳು ಭೀಷ್ಮಾಚಾರ್ಯರಿಗೆ ತಲುಪಲಿ ಎಂದು ಪ್ರಾರ್ಥಿಸಬೇಕು. ಭೀಷ್ಮಃ 


-72- ಪೌಷಮಾಸ- ಮಾಘಮಾಸ 


ಶಾಂತನವೋ ವೀರಃ ಸತ್ಯವಾದೀ ಜಿತೇಂದ್ರಿಯಃ 1ಆಭಿರದ್ಧಿರವಾಪ್ನೊ ತು 
ಪುತ್ರಪೌತ್ರೋಚಿತಾಂಕ್ರಿ ಸ ॥ ಶಂತನುವಿನ ಪುತ್ರರಾದ, ಪರಾಕ್ರಮಿಯಾದ, 
ಸದಾ ಸತ್ಯವನ್ನೇ ಮಾತನಾಡಿದ, ಜಿತೇಂದ್ರಿಯರಾದ, ಭೀಷ್ಮಾಚಾರ್ಯರು ನಾನು 
ನೀಡಿದ ನೀರಿನಿಂದ ಸಕಲ ಪುತ್ರ- ಪೌತ್ರರು ಮಾಡಬೇಕಾದ ಕ್ರಿಯೆಗಳ ಫಲವನ್ನು 
ಪಡೆಯಲಿ. ಆನಂತರ ಯಸ್ಯ ಸ್ಮೃತ್ಯಾ ... ಎಂಬ ಮಂತ್ರದಿಂದ ಅನೇನ ಭೀಷತರ್ಪಣ 
ಅರ್ಫ್ಯಪ್ರದಾನೇನ ಭೀಷ್ಯಾಂತರ್ಗತ ಭಾರತೀರಮಣ-ಮುಖ್ಯಪ್ರಾಣಾಂತರ್ಗತ 
ಶ್ರೀವಿಷ್ಣು ಪ್ರೀಯತಾಂ ಪ್ರೀತೋ ವರದೋ ಭವತು ಎಂದು ಹೇಳಿ 'ಸಕಲಕರ್ಮವನ್ನೂ 
ಗುರ್ವಂತರ್ಯಾಮಿಯಾದ ಶ್ರೀಹರಿಗೆ ಸಮರ್ಪಿಸಬೇಕು. 


ಶ್ರೀ ರಾಘವೇಂದ್ರತೀರ್ಥರು (ಪಲಿಮಾರು ಮಠ) - ಪರಂಪರೆಯಲ್ಲಿ 
ಹದಿಮೂರನೆಯವರು. ಇವರು ತಮ್ಮ ಗುರುಗಳಂತೆ ಮಹಾಕರ್ಮಠರಿದ್ದರು. 
ಚಾಂದ್ರಾಯಣಾದಿ ಕಠಿಣ ವ್ರತಗಳನ್ನು ಆಚರಿಸಿದವರು ಸ್ವಯಂ ಮಹಾವಿದ್ವಾಂಸರಾದ 
ಇವರ ದೈನಿಕ ಜೀವನದಲ್ಲಿ ನಿರಂತರ ಪಾಠಪ್ರವಚನವನ್ನು ಅನೂಚಾನವಾಗಿ 
ವಾನ ಬಂದವರು. ಅವರು ಎಂಟು ಬಾರಿ ಸುಧಾಮಂಗಲ ಮಾಡಿದರು. 

ಠಪ್ರವಚನದೊಂದಿಗೆ ತೀರ್ಥಸಂಚಾರವೂ ನಡೆದಿತ್ತು. ಹೀಗೆ ಹದಿಮೂರು 
ವಸ ev ಕಾಲ ಪೀಠವನ್ನಾಳಿ ಶಾ.ಶಕ ೧೪೬೫ (ಕ್ರಿ.ಶ. ೧೫೪೩) ಶುಭಕ್ಕತ್‌ 
ಸಂವತ್ಸರದ ಮಾಘ ಶುದ. ಸ ಅಷ್ಟಮಿ- (ಭೀಷಾ 'ಷಮಿ)ಯಂದು ಶ್ರೀರಂಗದಲ್ಲಿ 
ಹರಿಪದವನ್ನು ಹೊಂದಿದರು. 


ಮಾಘ ॥। ಶುದ್ಧ ॥ ನವಮೀ 
ಮಧ್ವ ನವಮೀ - ಮಾಘ ಶುಕ್ಲ ನವಮಿಯಂದು ಶ್ರೀಮಧ್ವಾಚಾರ್ಯರು 
ಬದರಿಕಾಶ್ರಮಕ್ಕ ಪ್ರಯಾಣ ಮಾಡಿದರು. ಅದೃಶ್ಯರೂಪದಿಂದ ಉಡುಪಿಯಲ್ಲಿ 
ನೆಲೆಸಿದರು. ಬ ಗುರುಗಳಾದ ಶ್ರೀಮದಾಚಾರ್ಯರ ಬಗ್ಗೆ ಹಾಗೂ 
ಸರ್ವಮೂಲಗ್ರಂಥಗಳ ಬಗ್ಗೆ ಪ್ರಶ್ನೋತ್ತರ ರೂಪದಲ್ಲಿ ಸಂಕ್ಷೇಪವಾಗಿ 
ತಿಳಿದುಕೊಳ್ಳೋಣ. 


ಶ್ರೀಮದಾನಂದತೀರ್ಥರು: ಮಾಘಶುದ್ಧನವಮೀ ಬದರಿಕಾಶ್ರಮ ಪ್ರವೇಶ 
(ಕ್ರಿ.ಶ. ೧೨೩೮-೧೩೧೭) - ಬ್ರಹ್ಮಾಂತಾಗುರುವಃ ಸಾಕ್ಷಾತ್‌ ಇಷ್ಟಂ ದೈವಂ ಶ್ರಿಯಃ 
ಪತಿಃ । ಆಚಾರ್ಯಃ ಶ್ರೀಮದಾಚಾರ್ಯಃ ಸಂತು ಮೇ ಜನ್ಮಜನ್ಮನೀ ॥ 
ಹನುಮಂತದೇವರು ಇಂದಿಗೂ ಕೂಡ ಕಿಂಪುರುಷಖಂಡದಲ್ಲಿ ಚಿರಂಜೀವಿಗಳಾಗಿ 


ಮಾಘಮಾಸ - ಶುಕ್ಲಪಕ್ಷ ಹ 


ನೆಲೆಸಿದ್ದಾರೆ. ಮಧ್ವಾಚಾರ್ಯರು ಬದರೀಕಾಶ್ರಮದಲ್ಲಿನಾರಾಯಣನ ಜೊತೆ ಪಾಠ 
ಕೇಳುತ್ತಾ ಚಿರಂಜೀವಿಗಳಾಗಿದ್ದಾರೆ. ಆದರೆ ಭೀಮಸೇನದೇವರು ಮಹಾಪ್ರಸ್ಥಾನದ 
ಸಂದರ್ಭದಲ್ಲಿ ನಿರ್ಯಾಣ ಹೊಂದುತ್ತಾರೆಂದು ಮಹಾಭಾರತದಲ್ಲಿದೆ. ಆದ್ದರಿಂದ 
ಭೀಮಸೇನದೇವರ ರೂಪ ಚಿರಂಜೀವಿಯಾಗಲಿಲ್ಲ ಅಲ್ಲವೆ 9 ಶ್ರೀಮದಾಚಾರ್ಯರ 
ಭಾಷ್ಯಕ್ಕೆ ಟೀಕೆಯನ್ನು ಬರೆದ ಶ್ರೀತ್ರಿವಿಕ್ರ ಮಪಂಡಿತರ ತತ್ವಪ್ರದೀಪದ 
ಮಂಗಳುಚರಣೆಯನ್ನು. ನೋಡಿದಾಗ, ಇದಕ್ಕ ಉತ್ತರವನ್ನು ತಿಳಿದುಬಹುದು. 
ಮಂಗಳಾಚರಣೆಯ ೬ "ಮತ್ತು ೭ನೇಶೊ ಕದಲಿ ) ಭೀಮಸೇನದೇವರೇ ಮಧ್ವರಾಗಿ 
ಆವತರಿಸಿದರು ಎಂದು ಸ್ಪಷ್ಟವಾಗಿ ಹೇಳಿದಾ ರೆ, ಹಿಂದೆ ಮೂರು 
ಮಹಾಪದ್ಮಸಂಖ್ಯೆಯಲ್ಲಿ ) ಮಣಿಮಂತನೇ ಮೊದಲಾದ ಕ್ರೋಧವಶರಾದ ಯಾವ 
ದೈತ್ಯರು ಭೀಮಸೆ ಸೇನದೇವರ ಗದೆಯಿಂದ ಹತರಾದರೋ ಅವರು ಭಗವಂತನ 
ಗುಣಗಳನ್ನು ಅಲ್ಲಗಳೆಯುವುದಕ್ಕಾಗಿ ಪುನಃ ಭೂಮಿಯಲ್ಲಿ ಮಾಯಾವಾದಿಗಳಾಗಿ 
ಹುಟ್ಟಿದರು, ಅವರನ್ನು ನಿಗ್ರಹಿಸುವುದಕ್ಕಾಗಿ. ಆದೇ ಭೀಮಸೇನದೇವರು, ಮದ್ವರಾಗಿ 
ಅವತರಿಸಿದರು ಎಂದು ಹೇಳಿದ್ದಾರೆ. ಭೀಮಸೇನದೇವರ ಪ್ರಾಕೃತ ದೇಹ 
ನಾಶಹೊಂದಿತು. ಆದರೆ ವಾಯುದೇವರು ಯಾವ ಅಂಶದಿಂದ ಭೀಮರಾದರೋ 
ಅದೇ ಅಂಶ ಮಧ್ವಚಾರ್ಯ ಎನಿಸಿತು. ಮಧಾ ಿಚಾರ್ಯರು ಅವತರಿಸಿದ್ದು 
ಮಾಘ ॥ ಶುದ್ಧ! ಸಪ್ತಮಿ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ವಿಜಯದಶಮಿ 
ಎನ್ನುತ್ತಾರೆ. ಯಾವುದು ಸರಿ? ಮತ್ತು ಸೋಮವಾರ ಅವತರಿಸಿದರು ಎನ್ನುತ್ತಾರೆ? 
ವಾಯುಪುರಾಣದಲ್ಲಿರುವ ಅಣುಮಧ್ವಚರಿತೆಯಲ್ಲಿ" ಆಶ್ವೀನ ಶುಕ್ಲದಶಮೀದಿವಸೇ 
ಭುವಿ ಪಾವನೇ' ಎಂಬುದಾಗಿ ವಿಜಯದಶಮಿಯಂದೇ ಅವತರಿಸಿದರೆಂದು 
ಸ್ಪಷ್ಟವಾಗಿ ಹೇಳಲಾಗಿದೆ. "ಜಾತೋ ಮಧ್ಯಾಹ್ನವೇಲಾಯಾಂ ಬುಧವಾರೇ 
ಮರುತ್ತನುಃ' ಎಂಬುದರಿಂದ ಬುಧವಾರದ ಮಧ್ಯಾಹ್ನದ ದಿವಸ ಅವತರಿಸಿದರು 
ಎಂದೂ ಕೂಡ ಅಲ್ಲೇ ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಭೂಮಿಯಲ್ಲಿಎಷ್ಟು 
ವರ್ಷಗಳ ತನಕ ಕಾಣಿಸಿಕೊಂಡರು? "ಏಕೋನಾಶೀತಿವರ್ಷಾಣಿ ನೀತ್ವಾ 
ಮಾನುಷದ್ಧಷ್ಟಿಗಃ' ಪಿಂಗಲಾಬ್ದೇ ಮಾಘಶುದ್ಧನವಮ್ಯಾಂ ಬದರೀಂ ಯಯೌ॥ ಒಟ್ಟು 
೭೯ ವರ್ಷಗಳ ತನಕ ಭೂಮಿಯಲ್ಲಿ ತಕಕ ಕ್ಕ ಪಿಂಗಳ ಸಂವತ್ತರ ಮಾಘ. 
ಶುದ್ಧ! ನವಮಿಯಂದು ಬದರೀಕಾಶ್ರಮಕ್ಕೆ ತೆರಳಿದರು. ಮಧ್ಯಾ ಚಾರ್ಯರು 
ಅವತರಿಸಿ ಎಷ್ಟು ವರ್ಷ ಸಂದವು? 'ತ್ರಿಶತಾಬ್ಯೋತ್ತ ತ್ತರಚತುಃ ಸಹನಾ ್ರಿಬ್ಲೇಭ್ಯ 
ಉತ್ತರೇ । ಏಕೋನಚತ್ವಾ ರಿಂಶಾಬ್ಧೇ ವಿಲಂಬಿಪರಿವತ್ತರೇ | ಹ 
ಅಣುಮದ್ವವಿಜಯ ಇದಕ್ಕೆ  ಸ್ಟವಾಗಿ ಉತ್ತರಸುತ್ತಿದೆ. ಕಲಿಯುಗ ಪ್ರಾರಂಭವಾಗಿ 


-72- ಪೌಷಮಾಸ-ಮಾಘಮಾಸ 


ಶಾಂತನವೋ ವೀರಃ ಸತ್ಯವಾದೀ ಜಿತೇಂದ್ರಿಯಃ 1ಆಭಿರದ್ಧಿರವಾಪ್ನೋತು 
ಪುತ್ರಪೌತ್ರೋಚಿತಾಂಕ್ರಿ ಯಾಮ್‌ ॥ ಶಂತನುವಿನ ಪುತ್ರರಾದ, ಪರಾಕ್ರ ಮಿಯಾದ, 
ಸದಾ ಸತ್ಯವನ್ನೇ ಮಾತನಾಡಿದ, ಜಿತೇಂದ್ರಿಯರಾದ, ಭೀಷ್ಮಾಚಾರ್ಯರು ನಾನು 
ನೀಡಿದ ನೀರಿನಿಂದ ಸಕಲ ಪುತ್ರ- ಪೌತ್ರರು ಮಾಡಬೇಕಾದ ಕ್ರಿಯೆಗಳ ಫಲವನ್ನು 
ಪಡೆಯಲಿ. ಆನಂತರ ಯಸ್ಯ ಸ್ಮೃತ್ಯಾ ... ಎಂಬ ಮಂತ್ರದಿಂದ ಅನೇನ ಭೀಷ್ಮತರ್ಪಣ 
ಅರ್ಫ್ಯಪ್ರದಾನೇನ ಭೀಷ್ಮಾಂತರ್ಗತ ಭಾರತೀರಮಣ-ಮುಖ್ಯಪ್ರಾಣಾಂತರ್ಗತ 
ಶ್ರೀವಿಷ್ಣು ಪ್ರೀಯತಾಂ ಪ್ರೀತೋ ವರದೋ ಭವತು ಎಂದು ಹೇಳಿ ಸಕಲಕರ್ಮವನ್ನೂ 
ಗುರ್ವಂತರ್ಯಾಮಿಯಾದ ಶ್ರೀಹರಿಗೆ ಸಮರ್ಪಿಸಬೇಕು. 


ಶ್ರೀ ರಾಘವೇಂದ್ರತೀರ್ಥರು (ಪಲಿಮಾರು ಮಠ) - ಪರಂಪರೆಯಲ್ಲಿ 
ಹದಿಮೂರನೆಯವರು. ಇವರು ತಮ್ಮ ಗುರುಗಳಂತೆ ಮಹಾಕರ್ಮಡರಿದ್ದರು. 
ಚಾಂದ್ರಾಯಣಾದಿ ಕಠಿಣ ವ್ರತಗಳನ್ನು ಆಚರಿಸಿದವರು ಸ್ವಯಂ ಮಹಾವಿದ್ವಾಂಸರಾದ 
ಇವರ ದೈನಿಕ ಜೀವನದಲ್ಲಿ ನಿರಂತರ ಪಾಠಪ್ರವಚನವನ್ನು ಅನೂಚಾನವಾಗಿ 
ನಡೆಸಿಕೊಂಡು ಬಂದವರು. ಅವರು ಎಂಟು ಬಾರಿ ಸುಧಾಮಂಗಲ ಮಾಡಿದರು. 

ಠಪ್ರವಚನದೊಂದಿಗೆ ತೀರ್ಥಸಂಚಾರವೂ ನಡೆದಿತ್ತು. ಹೀಗೆ ಹದಿಮೂರು 
ವರ್ಷಗಳ ಕಾಲ ಪೀಠವನ್ನಾಳಿ ಶಾ.ಶಕ ೧೪೬೫ (ಕ್ರಿ.ಶ. ೧೫೪೩) ಶುಭಕ್ಕತ್‌ 


ಸಂವತ್ಸರದ ಮಾಘ ಶುದ್ಧ, ಅಷ್ಟಮಿ- (ಭೀಷ್ಮಾಷ್ಟಮಿ)ಯಂದು ಶ್ರೀರಂಗದಲ್ಲಿ 
ಹರಿಪದವನ್ನು ಹೊಂದಿದರು. 


ಮಾಘ ॥ ಶುದ್ಧ ॥ ನವಮೀ 
ಮಧ್ವ ನವಮೀ - ಮಾಘ ಶುಕ್ಲ ನವಮಿಯಂದು ಶ್ರೀಮಧ್ವಾಚಾರ್ಯರು 
ಬದರಿಕಾಶ್ರಮಕ್ಕೆ ಪ್ರಯಾಣ ಮಾಡಿದರು. ಅದೃಶ್ಯರೂಪದಿಂದ ಉಡುಪಿಯಲ್ಲಿ 
ನೆಲೆಸಿದರು. ಮು ಗುರುಗಳಾದ ಶ್ರೀಮದಾಚಾರ್ಯರ ಬಗ್ಗೆ ಹಾಗೂ. 
ಸರ್ವಮೂಲಗ್ರಂಥಗಳ ಬಗ್ಗೆ ಪ್ರಶ್ನೋತ್ತರ ರೂಪದಲ್ಲಿ ಸಂಕ್ಟೇಪವಾಗಿ 
ತಿಳಿದುಕೊಳ್ಳೋಣ. 


ಶ್ರೀಮದಾನಂದತೀರ್ಥರು: ಮಾಘಶುದ್ಧನವಮೀ ಬದರಿಕಾಶ್ರಮ ಪ್ರವೇಶ 
(ಕ್ರಿ.ಶ. ೧೨೩೮-೧೩೧೭) - ಬ್ರಹ್ಮಾಂತಾಗುರುವಃ ಸಾಕ್ಷಾತ್‌ ಇಷ್ಟಂ ದೈವಂ ಶ್ರಿಯಃ 
ಪತಿಃ । ಆಚಾರ್ಯಃ ಶ್ರೀಮದಾಚಾರ್ಯಃ ಸಂತು ಮೇ ಜನ್ಮಜನ್ಮನೀ ॥ 
ಹನುಮಂತದೇವರು ಇಂದಿಗೂ ಕೂಡ ಕಿಂಪುರುಷಖಂಡದಲ್ಲಿ ಚಿರಂಜೀವಿಗಳಾಗಿ 


ಮಾಘಮಾಸ - ಶುಕ್ಲ ಪಕ್ಷ -73- 


ನೆಲೆಸಿದ್ದಾರೆ. ಮಧ್ವಾಚಾರ್ಯರು ಬದರೀಕಾಶ್ರಮದಲ್ಲಿ ನಾರಾಯಣನ ಜೊತೆ ಪಾಠ 
ಕೇಳುತ್ತಾ. ಚಿರಂಜೀವಿಗಳಾಗಿದ್ದಾರೆ. ಆದರೆ ಭೀಮಸೇನದೇವರು ಮಹಾಪ್ರಸ್ಥಾನದ 
ಸಂದರ್ಭದಲ್ಲಿ ನಿರ್ಯಾಣ ಹೊಂದುತ್ತಾರೆಂದು ಮಹಾಭಾರತದಲ್ಲಿದೆ. ಆದ್ದರಿಂದ 
ಭೀಮಸೇನದೇವರ ರೂಪ ಚಿರಂಜೀವಿಯಾಗಲಿಲ್ಲ ಅಲ್ಲವೆ? ಶ್ರೀಮದಾಚಾರ್ಯರ 
ಭಾಷ್ಯಕ್ಕೆ ಟೀಕೆಯನ್ನು ಬರೆದ ಶ್ರೀತ್ರಿವಿಕ್ರ ಮಪಂಡಿತರ ತತ್ವಪ್ರದೀಪದ 
ಮಂಗಳುಚರಣೆಯನ್ನು. ನೋಡಿದಾಗ, ಇದಕ್ಕೆ ಉತ್ತರವನ್ನು ತಿಳಿಯಬಹುದು. 
ಮಂಗಳಾಚರಣೆಯ ೬ "ಮತ್ತು ೭ನೇಶೊ ಕದಲಿ ) ಭೀಮಸೇನದೇವರೇ ಮದ್ದರಾಗಿ 
ಆವತರಿಸಿದರು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಿಂದೆ ಮೂರು 
ಮಹಾಪ ದಸಂಖ್ಯೆಯಲ್ಲಿ ) ಮಣಿಮಂತನೇ ಮೊದಲಾದ ಕ್ರೋಧವಶರಾದ ಯಾವ 
ದೈತ್ಯರು ಭೀಮಸೇನದೇವರ ಗದೆಯಿಂದ ಹತರಾದರೋ ಅವರು ಭಗವಂತನ 
ಗುಣಗಳನ್ನು ಅಲ್ಲಗಳೆಯುವುದಕ್ಕಾಗಿ ಪುನಃ ಭೂಮಿಯಲ್ಲಿ ಮಾಯಾವಾದಿಗಳಾಗಿ 
ಹುಟ್ಟಿದರು, ಅವರನ್ನು ನಿಗ್ರಹಿಸುವುದಕ್ಕಾಗಿ. ಆದೇ ಭೀಮಸೇನದೇವರು, ಮದ್ವರಾಗಿ 
ಅವತರಿಸಿದರು ಎಂದು ಹೇಳಿದ್ದಾರೆ. ಭೀಮಸೇನದೇವರ ಪ್ರಾಕೃತ ದೇಹ 
ನಾಶಹೊಂದಿತು. ಆದರೆ ವಾಯುದೇವರು ಯಾವ ಅಂಶದಿಂದ ಭೀಮರಾದರೋ 
ಅದೇ ಅಂಶ ಮಧ್ವಚಾರ್ಯ ಎನಿಸಿತು. ಮಧ್ವಾಚಾರ್ಯರು ಅವತರಿಸಿದ್ದು 
ಮಾಘ॥ ಶುದ್ಧ॥ ಸಪ್ತಮಿ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ವಿಜಯದಶಮಿ 
ಎನ್ನುತ್ತಾರೆ. ಯಾವುದು ಸರಿ? ಮತ್ತು ಸೋಮವಾರ ಅವತರಿಸಿದರು ಎನ್ನುತ್ತಾರೆ? 
ವಾಯುಪುರಾಣದಲ್ಲಿರುವ ಅಣುಮಧ್ವಚರಿತೆಯಲ್ಲಿ" ಆಶ್ವೀನ ಶುಕ್ಲದಶಮೀದಿವಸೇ 
ಭುವಿ ಪಾವನೇ' ಎಂಬುದಾಗಿ ವಿಜಯದಶಮಿಯಂದೇ ಅವತರಿಸಿದರೆಂದು 
ಸ್ಪಷ್ಟವಾಗಿ ಹೇಳಲಾಗಿದೆ. "ಜಾತೋ ಮಧ್ಯಾಹ್ನವೇಲಾಯಾಂ ಬುಧವಾರೇ 
ಮರುತ್ತನುಃ' ಎಂಬುದರಿಂದ ಬುಧವಾರದ ಮಧ್ಯಾಹ್ನದ ದಿವಸ ಅವತರಿಸಿದರು 
ಎಂದೂ ಕೂಡ ಅಲ್ಲೇ ಹೇಳಿದ್ದಾರೆ. ಶ್ರೀಮದಾಚಾರ್ಯರು ಭೂಮಿಯಲ್ಲಿಎಷ್ಟು 
ವರ್ಷಗಳ ತನಕ ಕಾಣಿಸಿಕೊಂಡರು? "ಏಕೋನಾಶೀತಿವರ್ಷಾಣಿ ನೀತ್ವಾ 
ಮಾನುಷದ್ಭಷ್ಟಿಗಃ' ಪಿಂಗಲಾಬ್ದೇ ಮಾಘಶುದ್ಧನವಮ್ಯಾ ೦ ಬದರೀಂ ಯಯೌ॥ ಒಟ್ಟು 
೭೯ ವರ್ಷಗಳ ತನಕ ಭೂಮಿಯಲ್ಲಿ ಕಾಣಿಸಿಕೊಂಡರು. ಪಿಂಗಳ ಸಂವತ್ಸರ ಮಾಘ 
[ಶುದ ನವಮಿಯಂದು ಬದರೀಕಾಶ್ರಮಕ್ಕೆ ತೆರಳಿದರು. ಮಧ್ವಾ ಚಾರ್ಯರು 
ಅವತರಿಸಿ ಎಷ್ಟು ವರ್ಷ ಸಂದವು? 'ತಿತತಾಬ್ಯೋತ್ತ ತ್ತರಚತುಃ ಸಹಸ್ರಾಬ್ದೇಭ್ಯ 
ಉತ್ತರೇ । ಏಕೋನಚತ್ವಾ ರಿಂಶಾಬ್ದೇ ಎಲಂಬಿಪರಿವತ್ತರೇ | ಎಂದು 
ಅಣುಮಧ್ವವಿಜಯ ಇದಕ್ಕೆ 7 ಸ್ಪಷ್ಟವಾಗಿ ಉತ್ತರಿಸುತ್ತ ದೆ. ಕಲಿಯುಗ ಪ್ರಾರಂಭವಾಗಿ 


-74- ಪೌಷಮಾಸ-ಮಾಘಮಾಸ 


೪೩೩೯ ನೇ ವರ್ಷದಲ್ಲಿಆಚಾರ್ಯರು ಅವತರಿಸಿದರು. ಈಗ೫೧೧೭ ವರ್ಷಗಳು 
ಕಳೆದಿವೆ. ಅರ್ಥಾತ್‌ ಇಂದಿಗೆ ಆಚಾರ್ಯರು ಅವತರಿಸಿ ೭೭೮ ವರ್ಷಗಳಾದವು, 
ಇದು ೭೭೯ನೇ ವರ್ಷ. ಅಥವಾ ಆಚಾರ್ಯರು ಅವತರಿಸಿದ್ದು ಕ್ರಿ.ಶ. ೧೨೩೮ 
ರಲ್ಲಿ ಈಗ ೨೦೧೬. ಅಂದರೆ ೭೭೮ ವರ್ಷಗಳು ಎಂಬ ಲೆಕ್ಕ ಈಗ ಖಚಿತ. 
ಆಚಾರ್ಯರು ಅವತರಿಸಿದ ಸಳ? ಉಡುಪಿಯಿಂದ ಸುಮಾರು ೮, ೧೦ 
ಕಿಲೋಮೀಟರ್‌ ದೂರದಲ್ಲಿರುವ ಪಾಜಕಕ್ಷೇತ್ರ. ಆಚಾರ್ಯರು ನಮ್ಮ 
ಕರ್ನಾಟಕದಲ್ಲಿ ಅವತರಿಸಿದ್ದು ನಮ್ಮ ಹೆಮ್ಮೆಯಲ್ಲವೇ9 ಸಮಸ್ತ ಜಗತ್ತಿಗೆ 
ತತ್ವಜ್ಞಾನದ ಬೆಳಕನ್ನು ಹರಿಸಿದ ಜ್ಛನಸೂರ್ಯರು ಉದಿಸಿದ್ದು ಪವಿತ್ರ ಪಾಜಕದಲ್ಲಿ. 
ರಾಮನ ದೂತರಾಗಿ ಹನುಮಂತದೇವರೂ ನೆಲೆಸಿರುವುದೂ ಕೂಡ ಇದೇ 
ಕರ್ನಾಟಕದ ಹಂಪೆಯಲ್ಲಿ. ಕರ್ನಾಟಕದ ಇಂಥ ಮಹಿಮೆಯನ್ನು ಅರಿತು ಕನ್ನಡದ 
ಜನ ಹೆಮ್ಮೆ ಪಡಬೇಕು. ಆಚಾರ್ಯರ ತಂದೆಯ ಹೆಸರು ಮಧ್ಯಗೇಹಭಟ್ಟರು 
ಅಲ್ಲವೇ? ಮಧ್ಯಗೇಹ ಎಂದರೆ "ಮಧ್ಯದಲ್ಲಿಮನೆ ಇರುವವರು' ಎಂದಷ್ಟೇ ಅರ್ಥ. 
ಇದು ನೇರವಾದ ಹೆಸರಲ್ಲ. ಬಂಧುಗಳ, ಪರಿಚಿತರ ಬಳಕೆಯ ಹೆಸರು. ಕೆಲವರು 
ತಂದೆ ನಾರಾಯಣಭಟ್ಟ ತಾಯಿ ವೇದವತೀ ಎನ್ನುತ್ತಾರೆ. ಆದರೆ 
ಮಧ್ವವಿಜಯದಲ್ಲಿ ಸ್ಪಷ್ಟವಾದ ಉಲ್ಲೇಖವಿಲ್ಲ ಅಲ್ಲವೆ? ಹೌದು; ಆದರೆ ಅನೇಕ 
ದಾಸರ ಪದ್ಯಗಳಲ್ಲಿ ವೇದವತಿಯೇ ತಾಯಿಯೆಂದು ನಾರಾಯಣಭಟ್ಟರೇ 
ತಂದೆಯೆಂದು ಹೇಳಲಾಗಿದೆ. ಮತ್ತು ಪ್ರಬಲ ಸಂಪ್ರದಾಯವೂ ಇದೆ. ಆಶ್ರಮ 
ಸ್ವೀಕರಿಸಿದ್ದು ನೇವರ್ಷದಲ್ಲಿ ಅಲ್ಲವೆ? ಮಾನಿ ೮, ೯ ವರ್ಷದಲ್ಲಿ. ವಿರಕ್ಷರಾಗಿ 
ಸಂನ್ಯಾಸಾಶ್ರಮಕ್ಕೆ ಹೊರಟರು. ಆದರೆ ಮತ್ತೊಬ್ಬಮಗ ಹುಟ್ಟುವ ತನಕ ನಿರೀಕ್ಷಿಸಿ 
ಅನಂತರ ೧೧ನೇ ವರ್ಷಕ್ಕೆ ಆಶ್ರಮವನ್ನು ಸ್ವೀಕರಿಸಿದರು. ಭೂಸುರೇಂದ್ರೋಪನೀತೋ 
ಯಸ್ತತ ಏಕಾದಶಾಬ್ಯಕೇ | ಸೌಮ್ಯೇ ಜಗ್ರಾಹ ಭಗವಾಂಸ್ತುರೀಯಾಶ್ರಮಮುತ್ತಮಮ್‌ 
| ಸಂನ್ಯಾಸಾಶ್ರಮದ ಬಳಿಕ ವಾಸುದೇವನಿಗೆ ಇಟ್ಟ ಹೆಸರು ಮಧ್ವಾಚಾರ್ಯ 
ಎಂದಲ್ಲವೆ? ಸಂನ್ಯಾಸದಲ್ಲಿ ಅಚ್ಯುತಪ್ರಜ್ಞರು ಇಟ್ಟ ಹೆಸರು ಪೂರ್ಣಪ್ರಜ್ಞ, 
ಪಟ್ಟಾಭಿಷೇಕ ಮಾಡಿದ ನಂತರ “ಆನಂದತೀರ್ಥ' ಎಂದು ಹೆಸರಿಸಿದರು. ಸ್ವತಃ 
ಆಚಾರ್ಯರೇ ತಮಗೆ ಪ್ರಿಯವಾದ ವೇದದಲ್ಲಿಉಲ್ಲೇಖಿತವಾದ "ಮಧ್ವಾಚಾರ್ಯ' 
ಎಂಬ ಹೆಸರನ್ನು ಪ್ರಚುರಗೊಳಿಸಿದರು. ಇವರ ಗುರುಗಳ ಹೆಸರು ಅಚ್ಯುತಪ್ರೇಕ್ಷರು 
ಅಲ್ಲವೆ ? ಇವರು ಪೂರ್ಣಪ್ರಜ್ಞರಾದ್ದರಿಂದ ಇವರ ಗುರುಗಳ ಹೆಸರು ಅಚ್ಯುತಪ್ರಜ್ಞ. 
ಅವರ ಪರಂಪರೆಯಲ್ಲಿ ಬಂದ ಸತ್ಯಪ್ರಜ್ಞ: ರ ಹೆಸರೂ ಸಹ ಇದಕ್ಕೆ ಆಧಾರ. 
ಅಚ್ಯುತಪ್ರೇಕ್ಲೆ ಎಂಬ ಶಬ್ದಕ್ಕೆ ಅಚ್ಚು ೃತಪ್ರಜ್ಞರು. ಎಂದು ನಾರಾಯಣಪಂಡಿತರೇ ತಮ್ಮ 


ಮಾಘಮಾಸ - ಶುಕ್ಕಪಕ್ಷ -75- 


ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ವೇದಾಂಗತೀರ್ಥರೂ ಕೂಡ ಅಚ್ಚು ಿತಪ್ರಜ್ಞ ಎಂದೇ 
ವ್ಯಾಖ್ಯಾನ ಮಾಡಿದ್ದಾರೆ. ನಾರಾಯಣ ಪಂಡಿತರ ಕೃತಿಗೆ "ಸುಮಧ್ವವಿಜಯ' 
ಎನ್ನಬೇಕೋ "ಶ್ರೀಮಧ್ವವಿಜಯ' ಎನ್ನಬೇಕೋ? ಮಧ್ವವಿಜಯ ಎನ. ಈ 
ಹೆಸರಿನ ಬಗ್ಗೆ ಯಾರಲ್ಲೂ ವಿವಾದವಿಲ್ಲ. "ಕೇವಲ ಅದ್ದೆ ಮತದ ನಿರಾಕರಣೆಗಾಗಿ 
ವಾಯುದೇವರೇ ಏಕೆ 'ಅವತರಿಸಬೇಕಿತ್ತು 9 ಉಳಿದ ದೇವತೆಗಳಿಗೂ ಅಂಥ 
ಸಾಮರ್ಥ ಇದೆ ಅಲ್ಲವೆ? ಅದ್ದೆ ತಾದಿಸಕಲದುರ್ಮತಖಂಡನಪುರಸರವಾಗಿ 
ವೈಷ್ಣವಮತಸಂಸ್ಥಾಪಕರಾಗಿ ಜಗದ್ಗುರು ಪದವಿಗೆ ಅರ್ಹರಾದವರು ವಾಯುದೇವರು 
ಮಾತ್ರ. ಉಳಿದ ದೇವತೆಗಳಿಗೆ ಕಲಿಪ್ರ ವೇಶಕ್ಕೆ ಅವಕಾಶವಿರುವುದರಿಂದ ಅವರಲ್ಲಿ 
ವಿಪ್ರಲಿಪ್ಸಾ ಇರುವ ಸಾಧ್ಯತೆ ಇದೆ. ಕರಿಬಾಧ ಒಳಗಾಗದ ಜೀವೋತ್ತಮರೆಂದರೆ 
ವಾಯುದೇವರು ಮಾತ್ರ , ಆದ್ದರಿಂದ ಅವರೇ ಅವತರಿಸಬೇಕಾಯಿತು. 
ಜಗದ್ಗುರುವಾಗಲು ಕಲಿಬಾಧೆ ಏಕೆ ಇರಬಾರದು? ಕಲಿಬಾಧೆ ಇದ್ದರೆ ವಿಪ್ರಲಿಪ್ಪಾ 
ಬರುತ್ತದೆ. ರುದ್ರಾದಿದೇವತೆಗಳು ಕೆಲವೊಮ್ಮೆ ಒವಿಷ್ಣುಸರ್ವೋತ್ತಮತ್ವಕ್ಕೆ ವಿರುದ್ಧವಾಗಿ 
ನುಡಿದಿದ್ದಾರೆ; ನಡದಿದ್ದಾರೆ. ಆ ರುದ್ರಾದಿ ದೇವತೆಗಳು ಅವತರಿಸಿ ಸರ್ವಮೂಲ 
ಗ್ರಂಥಗಳನ್ನು ರಚನೆ ಮಾಡಿದ್ದಲ್ಲಿ ಪಾಶುಪತಾದಿಶಾಸ್ತ್ರಗಳಂತೆ ನಮಗೆ ಅದರಲ್ಲೂ 
ಕೂಡ ಅಪ್ರಾಮಾಣ್ಯಶಂಕೆ ಬರುವ; ಸಂಭವವಿತ್ತು, ಅದ್ಯೌಗಿ ಸರ್ವಮೂಲಗ್ರಂಥವನ್ನು 
ರಚನೆ ಮಾಡಬೇಕೆಂದರೆ ಭೂತಭವಿಷ್ಯದ್‌ವರ್ತಮಾನಕಾಲಗಳಲ್ಲಿ ಒಂದೇ ಒಂದು 
ಕ್ಷಣದಲ್ಲೂ ಕೂಡ ಕಲಿಬಾಧೆ ಹೊಂದಿರಬಾರದು. ಅಂಥವರು ಮಾತ್ರ 
ಜಗದ್ಗುರುಪದವಿಯನ್ನು ಹೊಂದಲು ಸಾಧ್ಯ. ಹಾಗಾದರೆ ಇಂದು ನೂರಾರು 
ಸಂತರು ಜಗದ್ಗುರು ಎಂದು ಕರೆದುಕೊಳ್ಳುತ್ತಿದ್ದಾರೆ ಅವರನ್ನು ನಾವು 
ಜಗದ್ಗುರು ಎಂದು ಗುರುತಿಸಬಾರದೆ? ಅವರ ಜಗತ್ತಿಗೆ ಮಾತ್ರ ಅವರು ಗುರು. 
ಚರ್ತುದಶಲೋಕಗಳಿಗೆ ಅವರು ಗುರುಗಳಾಗಲು ಸಾಧ್ಯವಿಲ್ಲ. ಯಾರು ಸಂಶಯ 
ವಿಪರೀತಜ್ಞಾನಗಳನ್ನು ಒಂದು ಕ್ಷಣವೂ ಹೊಂದದೆ ಇನ್ನೊಬ್ಬರ ಸಂಶಯ ಹಾಗೂ 
ವಿಪರೀತಜ್ಞಾನಗಳನ್ನುಸ ಪೂರ್ಣವಾಗಿ ನಾಶ ಮಾಡಲು ಸಮರ್ಥರಾಗಿರುತ್ತಾರೋ 
ಅವರು ಮಾತ್ರ ಜಗದ್ಗುರುಗಳಾಗಲು ಸಾಧ್ಯ. ಇಂಥ ಜಗದ್ಗುರುತ್ವ ಪದವಿಗೆ 
ಅರ್ಹರಾದವರು ವಾಯುದೇವರು ಮಾತ್ರ. ರುದ್ರಾ ದಿದೇವತೆಗಳೂ ಅಲ್ಲ. ಕಿಮುತ 
ಹುಲು ಮಾನವರು!! ಈ ಜನ್ಮದಲ್ಲಿ ಶ್ರೀಮದಾಚಾರ್ಯರು ಗುರುಗಳಾಗಿ 
ಇನ್ನೊಂದು ಜನ್ಮದಲ್ಲಿ ಮತ್ತೊ ಬರು 'ುರುಗಳಾಗಿರಬಹುದಲ್ಲವೆ 9 ಸಾಧ್ಯವೇ 
ಇಲ್ಲ. " ಪ್ರತಿಯೊಂದು 'ಓಿನ್ಯಗಳಲ್ಲೆಯೂ ಶ್ರೀಮದಾಚಾರ್ಯರೇ ಗುರುಗಳು. ಅಷ್ಟೇ 
ಅಲ್ಲದೆ ಮೋಕ್ಷದಲ್ಲೂ ಕೂಡ ಶ್ರೀಮದಾಚಾರ್ಯರೇ ಗುರುಗಳಾಗಿರುತ್ತಾರೆ. ಇದರ 


-76- ಪೌಷಮಾಸ-ಮಾಘಮಾಸ 


ಬಗ್ಗೆ ಹಿಂದಿನ ಭಾಗಗಳಲ್ಲಿನಾವು ವಿಚಾರ ಮಾಡಿದ್ದಾಗಿದೆ. ಶ್ರೀಮದಾಚಾರ್ಯರ 
ಸರ್ವಮೂಲಗ್ರಂಥಗಳನ್ನು ಓದುವವರು ಮನುಷ್ಯರು ಮಾತ್ರ ಅಲ್ಲವೆ? 
ಸರ್ವಥಾ ಅಲ್ಲ. ಸನಕಾದಿ ಮುನಿಗಳು ಶೇಷಾದಿದೇವತೆಗಳು ಕೂಡ 
ಶ್ರೀಮದಾಚಾರ್ಯರ ಸರ್ವಮೂಲಗ್ರಂಥದ ಪಾಠವನ್ನು ಕೇಳಲು ಅತ್ಯಂತ 
ತವಕವುಳ್ಳವರಾಗುವರು. ಶ್ರೀಮದಾಚಾರ್ಯರು ತಮ್ಮ ಶಿಷ್ಯಂದಿರಿಗೆ ಪಾಠ 
ಮಾಡುತ್ತಿರುವಾಗ ಗಗನಮಾರ್ಗದಲ್ಲಿಎಲ್ಲದೇವತೆಗಳು ಬಂದು ಭಕ್ತಿಯಿಂದ ಪಾಠ 
ಕೇಳುತ್ತಿದ್ದರೆಂದು ಮಧ್ವವಿಜಯ ಬಣ್ಣಿಸಿದೆ. ಸಂನ್ಯಾಸಿಗಳನ್ನು ಆಚಾರ್ಯ ಎಂದು 
ಕರೆಯುವುದಿಲ್ಲ ಗೃಹಸ್ಥರನ್ನು ಮಾತ್ರ ಆಚಾರ್ಯ ಎಂದು ಕರೆಯುವ ವಾಡಿಕೆ 
ಇದೆ. ಹೀಗಿರುವಾಗ ಶ್ರೀಮದಾಚಾರ್ಯರನ್ನು ಏಕೆ ಆಚಾರ್ಯರು ಎಂದು 
ಕರೆಯಬೇಕು? ಆಚಿನೋತಿ ಹಿ ಶಾಸ್ತ್ರಾರ್ಥಾನ್‌ ಆಚಾರಾನ್‌ ಗ್ರಾಹಯತ್ಯುತ । 
ಸ್ವಯಮಾಚರತೇ ಯಸ್ತು ತಮಾಚಾರ್ಯಂ ಪ್ರಚಕ್ಷತೇ ॥ ಸಮಗ್ರ ಶಾಸ್ತ್ರಗಳನ್ನು 
ಅರಿತು ಅದರ ಅನುಷ್ಠಾನದಲ್ಲಿ ಇದ್ದು ಮತ್ತೊಬ್ಬರಿಗೂ ಉಪದೇಶಿಸುವ ವ್ಯಕ್ತಿಯೇ 
ಆಚಾರ್ಯ ಎಂದು ಕರೆಸಿಕೊಳ್ಳಲು ಅರ್ಹನಾಗುತ್ತಾನೆ. ಈ ಗುಣ ಇರುವ ಯಾರನ್ನು 
ಬೇಕಾದರೂ "ಆಚಾರ್ಯ' ಎನ್ನಬಹುದು. ಇಂಥ ಆಚಾರ್ಯತ್ವ ಎಂಬ ಗುಣವು 
ಪರಿಪೂರ್ಣವಾಗಿ ಇರುವುದು ಶ್ರೀಮದಾಚಾರ್ಯರಲ್ಲಿ ಮಾತ್ರ. 
ಶ್ರೀಮದಾಚಾರ್ಯರು ಪರಮಹಂಸರಾಗಿಯೇ ಏಕೆ ಜಗದ್ಗುರುಗಳಾದರು? 
ಗೃಹಸ್ನರೂ ಆಗಬಹುದಿತ್ತಲ್ಲವೆ? ಸಮಸ್ತಲೋಕವು ಪರಮಹಂಸಪದವಿಗೆ 
ತಲೆಬಾಗಿತ್ತು. ಆದ್ದರಿಂದ ಅನೇಕ ಅಯೋಗ್ಯರು ಪರಮಹಂಸಪದವಿಯನ್ನು 
ಆಕ್ರಮಿಸಿದ್ದರು, ತಮ್ಮ ಶೀಲವೆಂಬ ಗುಣದಿಂದ ಆ ಪಾರಮಹಂಸ್ಕ ಆಶ್ರಮವನ್ನು 
ಶುದ್ಧವನ್ನಾಗಿ ಮಾಡುವುದಕ್ಕಾಗಿ ವಾಯುದೇವರು ಪರಮಹಂಸರಾದರು. ಇದರಿಂದ 
ಆ ಪಾರಮಹಂಸ್ಕ ಎಂಬ ಪದವಿಗೆ ದುಷ್ಪರ ಸಂಪರ್ಕದಿಂದ ಉಂಟಾದ ದೋಷವು 
ಪರಿಹಾರವಾಗಿ ಪರಿಶುದ್ಧವಾಯಿತು. ಲೋಕದ ಜನತೆಗೆ ನಿಜವಾದ ಪರಮಹಂಸರು 
ಹೇಗಿರಬೇಕು ಎಂದು ಎಚ್ಚರಿಸಿದರು. ಈಗಿನ ಪರಮಹಂಸರು ಮಂತ್ರಾಕ್ಷತೆಯನ್ನು 
ನೀಡಿದಾಗ ಎಷ್ಟೊಂದು ಫಲಗಳು ದೊರೆಯುತ್ತಿವೆ | ಹಾಗೆಯೇ 

ಶ್ರೀಮದಾಚಾರ್ಯರು ನೀಡಿದ ಫಲಮಂತ್ರಾಕ್ಟತೆಯ ಬಗ್ಗೆ ಎಲ್ಲಿಯೂ 

ಉಲ್ಲೇಖವೇ ಇಲ್ಲವಲ್ಲ? ಮಂತ್ರಾಕ್ಷತೆಯ ಬಗ್ಗೆ ಉಲ್ಲೇಖವಿಲ್ಲದಿದ್ದರೂ ಅವರು 

ಕೈಯಿಂದ ಏನೇ ನೀಡಿದರೂ ಅದು ಭಕ್ತರಿಗೆ ಪರಮಾನುಗ್ರಹವಾಗುತ್ತಿತ್ತು ಎಂದು 

ಕಣ್ಣಾರೆ ಕಂಡ ತ್ರಿವಿಕ್ರಮಪಂಡಿತರು ಹೀಗೆ ವರ್ಣಿಸುತ್ತಾರೆ - ಸ್ಪೃಷ್ಟಂ ಕರೇಣ 

ವಿಷಮಪ್ಯಮೃತಾಯ ದೃಷ್ಟಂ ಯಸ್ಯೋದಯಃ ಸ ಭಗವಾನ್‌ ಯದು ರಾತಿ ಕಿಂಚಿತ್‌। 


ಮಾಘಮಾಸ - ಶುಕ್ಷಪಕ 77- 


Ro 


ತದ್‌ ಭೇಷಜಂ ಗದವತಾಂ ಪ್ರತಿಕಪ್ರಮಾಯುರ್ವೇದೇ ಸುಸಿದ್ದಮಮುನೇತ್ಯ- 
ವಿಚಾರ್ಯಮೇತತ್‌ ॥ ಮುಖ್ಯಪ್ರಾಣದೇವರು ಕೈಯಲ್ಲಿ ಮುಟ್ಟುವುದರಿಂದಲೇ 
ಹಾಲಾಹಲವಿಷವೂ ಸಹ ಅಮೃತವಾಗುತ್ತದೆಂದು ಶ್ರುತಿ ಹೇಳುತ್ತಿದೆ. ಅದೇ 
ಮುಖ್ಯಪ್ರಾಣದೇವರು ಈಗ ಮಧ್ವ ರೂಪದಿಂದ ಉತ್ಕೃಷ್ಟರಾಗಿ ಬೆಳಗುತ್ತಿದ್ದ, 
ಷಡ್ಗುಣಗಳಿಂದ ತುಂಬಿದ ಇವರು ರೋಗಿಗಳಿಗೆ ನೀಡುವ ಘ ಫಲ-ಮಂತ್ರಾ ಕತೆಗಳೂ 
ಸಹ ' ಅಮೃತದಂತೆ ಓಷಧಿ ಆಗುವುದನ್ನು ನಾವು ಪ್ರತ್ಯಕ್ಷದಿಂದ ನೋಡಿದ್ದೇವೆ. 
ಆಯುರ್ವೇದದಲ್ಲಿ ರೋಗಿಗಳಿಗೆ ಯಾವ. ಯಾವ ಓಷಧಿಗಳು ಹೇಳಲ್ಪಟ್ಟಿವೆಯೋ 
ಅವೆಲ್ಲವನ್ನೂ ಈ 'ವಾಯುದೇವರೇ ಚರಕ-ಸುಶ್ರುತಾದಿಗಳಲ್ಲಿ ನಿಯಾಮಕರಾಗಿ 
ತಿಳಿಸಿದ್ದಾರೆ... ಈ ವಿಷಯದಲ್ಲಿ ಸಂಶಯವಿಲ್ಲ. ಶ್ರೀಮದಾಚಾರ್ಯರು 
ದ್ದೆ ಶಾಸ್ತ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಆದರೆ. ಜ್ಯೌತಿಷಶಾಸ್ತ್ರ ಮುಂತಾದ 
ಪಡಂಗಳ * ಬಗ್ಗೆ, ಕರ್ಮಸೂತ್ರ, ಗೃಹ್ಯಸೂತ್ರ, ಕಲಸೂತ್ರಗಳೆ' ಬಗ್ಗೆ ಹೆಚ್ಚಿನ 
ಅರಿವಿತ್ತು ಎನ್ನಲು ಎಲ್ಲೂ ಆಧಾರವಿಲ್ಲವಲ್ಲ? ಈ ಪ್ರಶ್ನೆಗೂ ಕೂಡ 
ತ್ರಿವಿಕ್ರ ಮಪ ಂಡಿತರೇ " ಜೌ ತಿಷಶಾಸ್ತ್ರಂ ಯದೇತಂ ಭವತಿ ಭುವಿ ಭವಿಷ್ಯತ್ಯ ತೀತೇ ಚ 
ಸಾಕ್ಷಾತ್‌'ಎಂಬುದಾಗಿ ಶ್ಯೌತಿಷಶಾಸ್ತ್ರದ ಬಗ್ಗೆ ಪರಿಪೂರ್ಣ ಮಾಹಿತಿ ಇರುವವರು 
ಎಂದರೆ ಶ್ರೀಮದಾಚಾರ್ಯರು ಮಾತ್ರ ಎಂದು ಮುಕ್ತಕಂಠದಿಂದ ಹೊಗಳಿದ್ದಾರೆ. 
ಅಷ್ಟೇ ಅಲ್ಲದೆ ಕರ್ಮಸೂತ್ರ, ಗೃಹ್ಯಸೂತ್ರ, ಕಲ್ಪಸೂತ್ರಗಳನ್ನು, ಶಿಷ್ಯಂದಿರು ಪ್ರಾರ್ಥನೆ 
ಮಾಡಿದರೆ ಸ್ವತಃ ತಾವೇ ರಚನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ 
ಎಂಬುದನ್ನು ಕೂಡ "ಕರ್ಮಣಾಂ ಸತ್ವಯೋಗಂ ನ್ಯಾಯಾನಾಂ ಸೂತ್ರಜಾತಂ ಯದಿ 
ಚ ಬುಧಜನೈರರ್ಥ್ಯತೇ ಕಿಂ ನ ಕುರ್ಯಾತ್‌' ಎಂದು ತಿಳಿಸಿದ್ದಾರೆ. 
"ಸರ್ವಜ್ಞಮನ್ಯಮನವೇಕ್ಷ್ಯ ಸರ್ಕಾಯವೀರ್ಯಂ ಸ್ಮೇರಾನನೋ 
ಭುವನಜೀವನಮಾಬಭಾಷೇ' "ಸರ್ವದಾ ಸದಸಿ ಸರ್ವಬುಧಾನಾಂ ಸರ್ವವಿದ್ಯತಿರಿತಿ 
ಪ್ರಥಿಶೋ5 ಭೂತ್‌' ಮೊದಲಾದ ಮಾತುಗಳಿಂದ ಶ್ರೀಮದಾಚಾರ್ಯರು 
ಸರ್ವಜ್ಞ _ದೆಂಬ ಉಲ್ಲೇಖಗಳಿವೆ. ಇದರಿಂದ ಅವರಿಗೆ ಎಲ್ಲಾ ತಿಳುವಳಿಕೆಯೂ 
ಇದೆಯೆಂಬುದು ದೃಢಪಡುತ್ತದೆ. ವಾಯುದೇವರು ಶ್ರೀಮದಾಚಾರ್ಯರಾಗಿ 
ಅವತರಿಸಿದ್ದು ಯಾವ ಸ್ಥಳದಲ್ಲಿ 9 ಮಧ್ದವಿಜಯ ಹೇಳುವಂತೆ "ಸರೂಪ್ಯಪೀಠೇ 
ವಿಷ್ಣುಂ ಪ್ರಣಮ್ಯ' ಎಂಬುದಾಗಿ ಹೇಳಿದಂತೆ ಉಡುಪಿಯ ಅನಂತಾಸ ಸನದಲ್ಲಿ 
ಧರೆಗಿಳಿದರು. ಆನಂತರ ಪಾಜಕಕ್ಷೇತ್ರಕ್ಕೆ ತೆರಳಿ ಆಗತಾನೆ ಹುಟ್ಟಿದ ಶಿಶುವಿನ 
ದೇಹದಲ್ಲಿರುವ ಜೀವವನ್ನು ಸೆಳೆದು ತಾನು ಅಲ್ಲಿ ಪ್ರವೇಶಿಸಿದರು. ವಾಸುದೇವನು 
ಗುರುಕುಲವಾಸವನ್ನು ಪೂರ್ಣ ಮಾಡಿದನೋ ಅಥವಾ ಅರ್ಧದಲ್ಲೇ 


-78- ಪೌಷಮಾಸ- ಮಾಘಮಾಸ 


ಸಂನ್ಯಾಸಿಯಾದನೋ? ೧೦ನೇ ವರ್ಷಕ್ಕೆ ಪೂರ್ಣವಾಗಿ ಗುರುಕುಲವಾಸ 
ಮುಗಿದಿತ್ತು, ೧೧ನೇ ವರ್ಷಕ್ಕೆ ಸಂನ್ಯಾಸಕ್ಕಾಗಿ ತೆರಳಿದ. ಬಾಲಯತಿಯಾದ 
ಪೂರ್ಣಪ್ರಜ್ಞರು ಪಾಠಪ್ರವಚನವನ್ನು ಹೇಗೆ ಪ್ರಾರಂಭ ಮಾಡಿದರು? 
ಪ್ರಾರಂಭದಲ್ಲಿ ಅದ್ವೈತಮತವನ್ನೇ ಉಪನ್ಯಾಸ ಮಾಡುತ್ತಿದ್ದರು. ಅನಂತರ ಇದಕ್ಷಿದ್ದಂತೆ 
ಒಂದು ಸಭೆಯಲ್ಲಿ ಶಾಂಕರ ಭಾಷ್ಯದ ವಾಕ್ಯಗಳಲ್ಲಿ ಪರಸ್ಪರ ಅನ್ವಯವೇ 
ಕಾಣಿಸುತ್ತಿಲ್ಲವೆಂದು ಅನೇಕ ಪ್ರಬಲದೋಷಗಳನ್ನು ತೋರಿಸಿ ಸಮಸ್ತ ಸಭೆಯನ್ನೇ 
ದಿಗ್ಮಮೆಗೊಳಿಸಿದರು. ವಾಕ್ಯಾರ್ಥಪಟುಗಳಾಗಿದ್ದು ಯಾವಾಗ? ಸಂನ್ಯಾಸಾಶ್ರಮ 
ಸ್ವೀಕರಿಸಿದ ೧೧ನೇ ವರ್ಷದಲ್ಲೇ, ವಾಸುದೇವಪಂಡಿತನೆಂಬ ತಾರ್ಕಿಕ- 
ಶಿರೋಮಣಿಯನ್ನು ಬಗ್ಗುಬಡೆದು ತಮ್ಮವಾಕ್ಯಾರ್ಥ ಪಟುತ್ವವನ್ನು ತೋರಿಸಿದರು. 
ಅನಂತರ ವಾದಿಸಿಂಹ, ಬುದ್ದಿಸಾಗರರು ವಾಕ್ಯಾರ್ಥದಲ್ಲಿಸೋತು ಅಂದು ಯಾರಿಗೂ 
ಕಾಣದಂತೆ ರಾತ್ರಿಯೇ ಪಲಾಯನ ಮಾಡಿದರು. ಅಚ್ಯುತಪ್ರಜ್ಞರಿಗೆ 
ವಾಯುದೇವರೆಂಬ ವಿಷಯ ತಿಳಿದಿತ್ತೋ ಇಲ್ಲವೋ? ಸ್ವತಃ 
ಶ್ರೀಮದಾಚಾರ್ಯರೇ ಒಮ್ಮೆ ಇನ್ನೂರಕ್ಕೂ ಹೆಚ್ಚು ಬಾಳೆಹಣ್ಣುಗಳನ್ನು ತಿಂದು 
ಜೀರ್ಣಿಸಿಕೊಂಡಾಗ ಅಚ್ಯುತಪ್ರಜ್ಞರು ಅಚ್ಚರಿಪಟ್ಟರು. ಆಗ ಸ್ವತಃ 
ಶ್ರೀಮದಾಚಾರ್ಯರೇ, ದೇವರ ಅನುಗ್ರಹದಿಂದ ಸಮಸ್ತ ಜಗತ್ತನ್ನೇ ಪ್ರಜ್ವಲಿಸುವ 
ಶಕ್ತಿ ತಮಗಿದೆ ಎಂದು ತಮ್ಮನ್ನು ಜೀವೋತ್ತಮರೆಂದು ಹೇಳಿಕೊಂಡರು, ಆಗ ಆವರಿಗೆ 
ತಿಳಿಯಿತು ಇವರು ವಾಯುದೇವರೆಂದು. ಶ್ರೀಮದಾಚಾರ್ಯರು ಸಂಚಾರದಲ್ಲಿ 
ಹೇಗೆ ಉಳಿದ ವಾದಿಗಳನ್ನು ನಿಗ್ರಹಿಸುತ್ತಿದ್ದರು? ಒಮ್ಮೆ ಸಂಚಾರದಲ್ಲಿರುವಾಗ 
ವಿಷ್ಣುಸಹಸ್ರನಾಮಕ್ಕೆ ನೂರು ಅರ್ಥಗಳೆಂದು ಹೇಳಿದರು, ಆ ನೂರು ಅರ್ಥಗಳನ್ನು 
ತಿಳಿಸಿರೆಂದು ಸಭಾಸದರು ಕೇಳಿದಾಗ ಅರ್ಥಗಳನ್ನು ಆಚಾರ್ಯರು ಹೇಳುತ್ತಾ 
ಹೋದರು. ನೂರು ಅರ್ಥ ಹೇಳಿ ಮುಗಿಸುವ ಮೊದಲೇ ಪುನಃ ಹೇಳಲುಬಾರದ 
ಸಮಸ್ತ ಪಂಡಿತರು ಸೋತರು. ಹೀಗೆ ವಿಷ್ಣುಸಹಸ್ರನಾಮಕ್ಕೆ ೧೦೦ ಅರ್ಥಗಳು, 
ಭಾರತ ಶೊ ಕಕ್ಕೆ ೧೦ ಅರ್ಥಗಳು, ವೇದಗಳಿಗೆ ೩ಅರ್ಥಗಳು ಎಂಬ ತತ್ವವನ್ನು 
ಪ್ರಚಾರ ಮಾಡಿದರು. ಶ್ರೀಮದಾಚಾರ್ಯರು ಮೊದಲು ಬರೆದ ಗ್ರಂಥ? 
ಭಗವದ್ಗೀತೆಗೆ ಭಾಷ್ಯವನ್ನು ರಚನೆ ಮಾಡಿದ್ದೆ ಶ್ರೀಮದಾಚಾರ್ಯರ ಪ್ರಥಮಗ್ರಂಥ. 
ಇದರ ಸಮರ್ಪಣೆಗಾಗಿ ಬದರಿಯಾತ್ರೆಗೆ ಮೊದಲ ಬಾರಿ ಹೊರಟರು. 
ನಾರಾಯಣದೇವರು ಇದರಿಂದ ಸಂತೃಪ್ರರಾಗಿ ಮಂಗಳ ಶ್ಲೋಕದಲ್ಲಿ "ಶಕ್ತಿತಃ' ಪದದ 
ಬದಲು "ಲೇಶತಃ' ಎಂದು ಸೂಚಿಸಿ, ಶ್ಲಾಘಿಸಿದರು. ಬ್ರಹ್ಮಸೂತ್ರಭಾಷ್ಯವನ್ನು 
ಯಾವಾಗ ರಚನೆ ಮಾಡಿದರು? ಬದರಿಕಾಶ್ರಮಕ್ಕೆ ತೆರಳಿದಾಗ ಅಲ್ಲಿ 


ಮಾಘಮಾಸ - ಶುಕ್ಲಪಕ್ಷ 79. 


ವೇದವ್ಯಾಸದೇವರು ನರನಾರಾಯಣದೇವರ ಬಳಿ ಮಧ್ವಾಚಾರ್ಯರನ್ನು 
ಕರೆದುಕೊಂಡು ಹೋದರು. ಅಲ್ಲಿ ನರನಾರಾಯಣರು ಮಧಾ ) ಚಾರ್ಯರಿಗೆ 
ಬ್ರಹ್ಮಸೂತ್ರಭಾಷ್ಯರಚನೆ ಮಾಡಲು. ಆಜ್ಞೆ ಮಾಡಿದರು. ಅವರ ಆಜ್ಞೆಯಂತೆ 
ತಿರುಗಿಬಂದು ಬ್ರಹ್ಮಸೂತ್ರ ಭಾಷ್ಯ ದ ರಚನೆಯನ್ನು ಮಾಡಿದರು. 

ಶ್ರೀಮದಾಚಾರ್ಯರು 'ಮೊದಲು ಸಂಚಾರಕ್ಕೆ ತೆರಳಿದ್ದು ಬದರಿಗೆ ಅಲ್ಲವೆ? 
ಇಲ್ಲ. ಮೊದಲು ರಾಮೇಶ್ವರದ ತನಕ ದಕ್ಷಿಣಭಾರತದ ಯಾತ್ರೆಯನ್ನು ಮುಗಿಸಿ, 
ಅನಂತರ ಉಡುಪಿಗೆ ಬದು ಗೀತಾಭಾಷ್ಯವನ್ನು ರಚನೆಮಾಡಿ, ತರುವಾಯ 
ಉತ್ತರ ಭಾರತಯಾತ್ರೆ ಮಾಡುತ್ತಾ ಬದರಿಗೆ ಸಾಗಿದರು. ಹಾಗಿದ್ದರೆ 
ಆಸೇತುಹಿಮಾಚಲದ ತನಕ ವಿಷ್ಣುಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದರು 
ಅಲ್ಲವೆ? ಹೌದು, ಇದೇ ಸಂದರ್ಭದಲ್ಲಿ ಒಮ್ಮೆ ಗೋದಾವರಿತೀರದಲ್ಲಿ 
ಅದ್ವೈತಮತದ ಪ್ರಕಾಂಡ ಪಂಡಿತರಾದ ಶೋಭನಭಟ್ಟರು ಕೂಡ ಆಚಾರ್ಯರ 
ಶಿಷ್ಯರಾದರು. ಸಂಚಾರದಲ್ಲಿ ಆಚಾರ್ಯರು ಪಡೆದ ಸಂಪತ್ತೇನು? 
ನಾನಾದೇಶದ ಶಿಷ್ಯರನ್ನು ಪಡೆದದ್ದೇ ಇವರ ಸಂಪತ್ತು: ಉತ್ತಮ ಜೀವರಿಗೆ ಸಾಧನೆ 
ಮಾಡಿಸುತ್ತಾ ಮರಳಿ ಉಡುಪಿಗೆ "ಬಂದರು. ಇಂಥ ಮಧ್ವಾಚಾರ್ಯರನ್ನು ಕಂಡು 
ಅಚ್ಯುತಪ್ರ ಜ್ಞರಿಗೆ ಬಹಳ ಸಂತೋಷವಾಯಿತು. ಅವರು ಕೂಡ ಸಂಪೂರ್ಣ 
ಮನಸಿಂದ | ಶ್ರೀಮದಾಚಾರ್ಯರ ತತ್ವವನ್ನು ಅನುಸರಿಸಿದರು. ಯಾವ ಕಾರಣಕ್ಕಾಗಿ 
ಉಡುಪಿಕೃಷ್ಟನನ್ನು ಪ್ರತಿಷ್ಠೆ ಮಾಡಿದರು? ಮುಕ ಕ್ಷಿಯೋಗ್ಯರಿಗೆ ಸಚ್ಛಾ ಸ್ವಶ್ರವಣಾದಿ 
ವಿಷಯದಲ್ಲಿಯಾವ ವಿಘ್ಹಗಳು ಪ್ರತಿನಿತ್ಯ ಹೆಚ್ಚಾಗುತ್ತಿವೆಯೋ ಅದರ ಮೌಹಾರಣ್ಕ ಗಿ 
ಮೋಕ್ಷಸಾಧನಸಿದ್ದಿಗಾಗಿ. ಉಡುಪಿಕೃಷ್ಣನ ಪ್ರತಿಷ್ಠಾಪನೆ ಮಾಡಿದರು. ಒಮ್ಮೆ 
ಪಶ್ಚಿಮಸಮುದ್ರದ 'ತೀರದಲ್ಲಿ, ಶ್ರೀಮದಾಚಾರ್ಯರು ಆಹ್ಲಿಕಕ್ಕೆ ಕಳತ್ತಿದ್ದರು. 

ಹಡಗು ಬಿರುಗಾಳಿಗೆ ಸಿಲುಕಿ ದಿಕ್ಕು ಕಾಣದಂತಾಯಿತು. 'ಆಗ ಶಾಟಿಯ 
ಆಡಿಸುವಿಕೆಯಿಂದ ದಡಕ್ಕೆ ಶ್ರೀಮದಾಚಾರ್ಯರು ಬರಮಾಡಿಕೊಂಡರು. 

ಸರ್ವಸ್ವ ಕೊಡಲು ಆ ಅಂಬಿಗ ಮುಂದಾದ, ಆದರೆ ಗೋಪಿಚಂದನದ 
ಹೆಂಟೆಯನ್ನು ಮಾತ್ರ ಸ್ವೀಕರಿಸಿದರು. ಅದರೊಳಗೆ ಶ್ರೀಕೃಷ್ಣನು ಇದ್ದನು 
ಎನ್ನುತ್ತಾರೆ. ಇದು ಸರಿಯಾದ ಕಥೆಯೇ ? ಈ ಕಥೆಯು ಸ ಸಂಪ್ರದಾಯದಲ್ಲಿ 

ಬಂದಿದೆ. ಸಂಪ್ರದಾಯದಲ್ಲಿ ಬಂದದ್ದು ಪ್ರಮಾಣವೇ. ಅನೇಕ ದಾಸವರೇಣ್ಯರು 
ಈ ಕಥೆಯನ್ನು ಹಾಡಿನ ರೂಪದಲ್ಲಿ ದಾಖಲಿಸಿದ್ದಾರೆ. ಆದ್ದರಿಂದ ಇದನ್ನು ಕಟ್ಟುಕಥೆ 
ಎನ್ನಲಾಗದು. ಆದರೆ ಫಲಿಮಾರುಮಠದ ಪರಂಪರೆಯಲ್ಲಿ ಬಂದ ೧೮ನೇ ಶತಮಾನದ 


೦- ಪೌಷಮಾಸ-ಮಾಘಮಾಸ 


ರಘುವರ್ಯತೀರ್ಥರು, ಅಣುಮಧ್ವ-ವಿಜಯದಲ್ಲಿ ಹೀಗೆ ಬರೆದಿದ್ದಾರೆ - 
"ದ್ವಾರಕಾಯಾಂ ರುಗ್ಮಿಣೀವನಾಖ್ಯಪ್ರದೇಶೇ ಗೋಪಿಚಂದನಮಧ್ಯೇ ಲಗ್ನಾಂ 
ಗೋಪಿಚಂದನಬುದ್ಧ್ಯು ಸಾಂಯಾತ್ರಿಕ್ಳೆರಾನೀತಾಂ ರೂಪ್ಯಪೀಠಸಮಿಪೇ ಪ್ಲವೇ ಭಿನ್ನೇ 
ಜಲಧೌ ಮಗ್ನಾಂ ಶ್ರೀಕನಪ ಪ್ರತಿಮಾಮಾನೀಯ..... ಮಠೇ ಪ್ರತಿಷ್ಠಾಪಯಾಮಾಸ' 
ದ್ವಾರಕೆಯಲ್ಲಿ 'ರುಗ್ಮಿಣಿ ವನವೆಂಬ ಪ್ರದೇಶದಲ್ಲಿ ಗೋಪಿಚಂದನದ ಮಧ್ಯದಲ್ಲಿ 
ಶ್ರೀಕೃಷ್ಣನ ಪ್ರತಿಮೆಯು ಸೇರಿತ್ತು. ಅದನ್ನು ಗೋಪಿಚಂದನ ಎಂಬ ಬುದ್ದಿಯಿಂದ 
ಹಡಗಿನಲ್ಲಿ ಹೊತ್ತು ತಂದರು, ರೌಪ್ಯಪೀಠದ ಹತ್ತಿರ ಇರುವ ಸಮುದ್ರದಲ್ಲಿ ಆ 
ಹಡಗು ಮುಳುಗಿತು. ಕೃಷ್ಣಪ್ರತಿಮೆಯು ಕೂಡ ಮುಳುಗಿತು. ಇದನ್ನು ತಿಳಿದ 
ead ಕಡಲ ತಳ ಸೇರಿದ ಕೃಷ್ಣನ ಪ್ರತಿಮೆಯನ್ನು ಎತ್ತಿ ತಂದು 
ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದರು ಎಂದು ಹೇಳುವರು. ಇವರ ಮಾತಿಗೆ 
ಇವರಿಗಿಂತ ದಿತಿ ಜ್ಞಾನಿಗಳು ಹೇಳಿದಂತೆ ಅರ್ಥವನ್ನು ನಾವು 
ತಿಳಿಯಬೇಕು.ಆಚಾರ್ಯರ "ಕಾಲದಲ್ಲಿ ಮುಸ್ಲೀಮ್‌ಮತ, ಕೈಸಮತಗಳು 
ಈ ಕಾಲದಲ್ಲಿಇದ್ದಂತೆ ಇದ್ದವೆ? ಉತ್ತರಭಾರತದಲ್ಲಿ ಹಲವೆಡೆ ಮಸ ಮ್‌ಮತ 
ವ್ಯಾಪಕವಾಗಿ "ಬೆಳೆದಿತ್ತು ಎನ್ನಲು ಸ್ವಷ್ಟ ಷ್ಸಉಲ್ಲೇಖವಿದೆ. ಮತ್ತು ಜಲಾಲ್‌ಉದ್ದೀನ್‌ಖಿಲ್ಲಿ 
Eh ಅಲ್ಲಾವುದ್ದೀನ್‌ಖಲ್ಲಿ ಅದೇ ಕಾಲದ ಮುಸ್ಲೀಮ್‌ ದೊರೆಗಳಾದ್ದರಿಂದ 
ಅವರಿಗೆ ಶ್ರೀಮದಾಚಾರ್ಯರ ಭೇಟಿಯಾಗಿರಬಹುದೆಂದು ಬಲ್ಲವರು 

ಪರಿಗಣಿಸುತ್ತಾರೆ. ಅಲ್ಲಾವುದ್ದೀನ್‌ಖಿಲ್ಡಿ ಶ್ರೀಮದಾಚಾರ್ಯರ ಜೊತೆ 
ಮಾತನಾಡಿದ ಎನ್ನುವುದಕ್ಕೆ ಏನು ಆಧಾರ? ಮಧ್ವವಿಜಯದ ಹತ್ತನೇ ಸರ್ಗದಲ್ಲಿ 
"ಸತ್ವರಕರಾಜ- ಪುರುಷಾನುಚಿತವಾಚಾ' ಎಂಬುದಾಗಿ ತುರುಷ್ಠರಾಜನ ಭಟರ ಜೊತೆ 
ಮಾತನಾಡಿ ಮುಂದೆ ತುರುಷ್ಕರಾಜನ ಬಳಿಯು ಮಾತನಾಡಿದರು ಎಂದು ಉಲ್ಲೇಖ 
ಮಾಡಲಾಗಿದೆ. ತ್ವರಕರಾಜ ಎಂದರೆ ಮುಸ್ಲೀಮ್‌ ರಾಜ ಎಂದರ್ಥ. ಯಾವ 

ಭಾಷೆಯಲ್ಲಿ ಮಾತನಾಡಿದರು? ಭಗವಂತನ ಅರಿವು ಮೂಡಿಸಲು ಭಾಷೆ 

ಯಾವುದಾದರೇನು ! ಎಂಬ ನೀತಿಯನ್ನು ತಿಳಿಸುವದಕ್ಕಾಗಿ ಪರ್ಷಿಯನ್‌ 

ಭಾಷೆಯಲ್ಲೇ ಉತ್ತರಿಸಿದರು - ಜಗತ್ತನ್ನು ಬೆಳಗುವ ಆ ಏಕೈಕ ದೇವರ ಅನುಗ್ರಹದಿಂದ 

ನಾವು ಎಲ್ಲವನ್ನೂ ಮಾಡುತ್ತೇವೆ ಎಂದರು. ಬೇರೆ ಯಾವ ಮತಗಳು ಆಗಿನ 

ಕಾಲದಲ್ಲಿ ಹೆಚ್ಚು ಪ್ರಚಾರದಲ್ಲಿ ದವು? ಇಸ್ಲಾಮ್‌ಮತ ವ್ಯಾಪಕವಾಗಿ 

ಬೆಳೆಯುತಿತ್ತು. ಕೆ ಸಮತವು ಕೂಡ ಸ್ವಲ್ಪಸ್ವಲ್ಪ ಆವರಿಸುತ್ತಿತ್ತು. ಕರ್ನಾಟಕದಲ್ಲಿ 


ಹೆಸ. ಕೃತ 


ಜೈನಮತ, ವೀರಶೈವಮತಗಳು, ಆಗ ಬೇರೂರುತ್ತಿ ದ್ದವು. ಸಮಗ್ರ ಭಾರತದೇಶದಲ್ಲಿ 


ಮಾಘಮಾಸ - ಶುಕ್ಫ ಪಕ್ಷ 31- 


ಅದ್ವೈತಮತವೇ ಉಸಿರಾಡುತ್ತಿತ್ತು. ಶ್ರೀಮದಾಚಾರ್ಯರು ಕೇವಲ 
ಅದ್ವೈತಮತವನ್ನೇ ನಿರಾಕರಣೆ ಮಾಡಿದರು. ಉಳಿದ ಮತಗಳನ್ನೇಕೆ 
ನಿರಾಕರಿಸಲಿಲ್ಲ? ತತ್ವವಾದಕ್ಕೆ ವಿರುದ್ಧಮತಗಳನ್ನೆಲ್ಲವನ್ನೂ ಶ್ರೀಮದಾಚಾರ್ಯರು 
ನಿರಾಕರಿಸಿದ್ದಾರೆ. ವಿಷ್ಣುಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವ, ಪಂಚಭೇದ, 
ತಾರತಮ್ಯ ಈ ತತ್ವಗಳನ್ನು ಸಮರ್ಥಿಸಿದರು. ಇದಕ್ಕೆ ವಿರುದ್ಧವಾದ ಉಳಿದವರೆಲ್ಲರ 
ಅಭಿಪ್ರಾಯವನ್ನೂ ಕೂಡ ಸಂಪೂರ್ಣವಾಗಿ ನಿರಾಕರಣೆ ಮಾಡಿದರು. ಹಾಗಾದರೆ 
ಅದ್ವೈತಮತ ನಿರಾಕರಣೆಗಾಗಿ ಶ್ರೀಮದಾಚಾರ್ಯರು ಅವತರಿಸಿದರೆಂದು 
ಏಕೆ ಹೇಳುತ್ತಾರೆ? ವೇದಪ್ರಾಮಾಣ್ಯ ಒಪ್ಪುವ ನಾಟಕವಾಡಿ, ಬ್ರಹ್ಮನನ್ನು 
ಒಪ್ಪುವೆವೆಂದು ಹೊರಗೆ ಹೇಳಿ, ಒಳಗೇ ನಿರ್ಗುಣನೆಂದು ಬೋಧಿಸಿ ಬಹಳ 
ಕುತಂತ್ರದಿಂದ ಒಳ್ಳೆಯವರಂತೆ ಸೋಗು ಹಾಕಿ ಮೋಸ ಮಾಡುವುದು ಅದ್ವೈತಮತ. 
ಬಹಳ ಅಪಾಯಕಾರಿ. ಅದನ್ನು ನಿರಾಕರಿಸುವುದು ಮೊದಲ ಕರ್ತವ್ಯ. ಮತ್ತು 
ದ್ವೈತಮತ ಬಿಟ್ಟುಉಳಿದೆಲ್ಲವೂ ಅದ್ವೈತಮತದಲ್ಲೇ ಸೇರುತ್ತವೆ ಒಂದಲ್ಲಾ ಒಂದು 
ರೀತಿಯಿಂದ ಪ್ರತಿಯೊಬ್ಬರೂ ಕೂಡ ಅದ್ವೈತಕ್ಕೆ ಅಂತಿಮವಾಗಿ ಶರಣಾಗುತ್ತಾರೆ. 
ಅದ್ಹೈತಮತ ಒಂದನ್ನು ನಿರಾಕರಣೆ ಮಾಡಿದರೆ ಸಾಕು ಉಳಿದೆಲ್ಲಾ ಮತಗಳು 
ಧೂಳೀಪಟವಾಗುತ್ತವೆ. ಆಮೂಲಾಗ್ರವಾಗಿ ಶಂಕರಾಚಾರ್ಯರೊಬ್ಬರನ್ನು 
ಮಾತ್ರ ತಮ್ಮ ಗ್ರಂಥಗಳಲ್ಲಿ ಶ್ರೀಮದಾಚಾರ್ಯರು ನಿರಾಕರಣೆ ಮಾಡುತ್ತಾರೆ. 

ಇದು ಏಕೆ? ಈ ಭಾವನೆ ಪೂರ್ಣ ತಪ್ಪು. ಶ್ರೀಮದಾಚಾರ್ಯರ ಎಲ್ಲಗ್ರಂಥಗಳನ್ನು 
ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿದಾಗ ಒಮ್ಮೆಯೂ ಶಂಕರಾಚಾರ್ಯರ 
ಹೆಸರನ್ನು ಉಲ್ಲೇಖಿಸಿ ನಿರಾಕರಣೆ ಮಾಡಿದ್ದು ಕಂಡಿಲ್ಲ. ಅವರು ಯಾವ 
ಮಚಾರ್ಯರ ಬಗ್ಗೆಯೂ ಮಾತನಾಡುವುದಿಲ್ಲ ಪಂಚಭೇದ ತಾರತಮ್ಯ 

ಮೊದಲಾದ ಪ್ರಮೇಯಕ್ಕೆ ವಿರುದ್ಧವಾದ ವಿಷಯವನ್ನಷ್ಟೇ ನಿರಾಕರಣೆ ಮಾಡುವುದು 
ಶ್ರೀಮದಾಚಾರ್ಯರ ಮುಖ್ಯ ಗುರಿ ಗಾಂಭೀರ್ಯದ ಪ ಪರಾಕಾಷ್ಠೆ. ಆಚಾರ್ಯರು 
ಅತ್ಯಂತ ಕಠಿಣಶೈಲಿಯಲ್ಲಿ ಗ್ರಂಥಗಳನ್ನು ಬರೆದಿದ್ದಾರೆ. ಹಾಗಾದರೆ 
ಜನಸಾಮಾನ್ಯ ರಗೆ ಸಿದ್ಧಾಂತ ತಲುಪುವುದು ಹೇಗೆ ? "ಇದಕ್ಕೂ ಕೂಡ 
ಶ್ರೀಮದಾಚಾರ್ಯರೇ ಉತ್ತರಿಸಿದ್ದೆ. ಉದ್‌ಗ್ರಂಥಗಳನ್ನು ಜನಸಾಮಾನ್ಯ ರಿಗೆ 
ಮುಟ್ಟಿಸುವುದಕ್ಕಾಗಿ ಶ್ರೀಮದಾಚಾರ್ಯರು ಸಂಸ್ಕೃತದಲ್ಲಿ ಅನೇಕ ಹಾಡುಗಳನ್ನು ಕೂಡ 
ಬರದರು. ಇದರಿಂದ ದಾಸಪಂಥವನ್ನೇ ಸೃಷ್ಟಿ ಮಾಡಿದರು. ಹೃಷಿಕೇಶತೀರ್ಥರು 
ಹಾಗೂ ನರಹರಿತೀರ್ಥರು ಆ ಕೀರ್ತನಸಾಹಿತ್ಯ ದಲ್ಲಿ ಅಗ್ರೇಸರರಾಗಿದ್ದರು. 


32- ಪೌಷಮಾಸ- ಮಾಘಮಾಸ 


ತರುವಾಯ ಶ್ರೀಪಾದರಾಜರು, ಶ್ರೀವ್ಯಾಸರಾಜರು, ಶ್ರೀವಾದಿರಾಜರು, ಬಹಳ 
ವ್ಯಾಪಕವಾಗಿ ಆ ಕೀರ್ತನೆಗಳನ್ನು ಬೆಳೆಸಿದರು. ಹೀಗೆ ವ್ಯಾಸಪಂಥ ದಾಸಪಂಥಗಳೆರಡು 
ವಿಷ್ಣುಸರ್ವೋತ್ತಮತ್ವ- ಸ್ಥಾಪನೆಗಾಗಿ ಎಲ್ಲೆಡೆಯು ಬೆಳೆದವು, ಪುರಂದರದಾಸರು, 
ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, 
ಶ್ರೀಮದಾಚಾರ್ಯರು ಹಾಕಿಕೊಟ್ಟ ಮಾರ್ಗದಲ್ಲೇ ಮುಂದುವರೆದು 
ವೇದಸಂದೇಶಗಳನ್ನು ಜನಸಾಮಾನ್ಯರಿಗೆ ತಿಳಿ ಕನ್ನಡದಲ್ಲಿ ಬಿತ್ತರಿಸಿದರು, ಇದೆಲ್ಲವೂ 
ಶ್ರೀಮದಾಚಾರ್ಯರ ಕೊಡುಗೆ ಹೊರತು ಬೇರೆ ಯಾರದ್ದೂ ಅಲ್ಲ. 
ಮಧ್ವವಿಜಯದ ಸಾರಸಂಗ್ರಹವೇನು ? ನ ಮಾಧವಸಮೋ ದೇವೋ ನ ಚ 
ಮಧ್ವಸಮೋ ಗುರುಃ। ನ ತದ್ವಾಕ್ಯಸಮಂ ಶಾಸ್ತ್ರಂ ನ ಚ ಮದ್ವಃ ಸಮಃ ಪುಮಾನ್‌ ॥ 
ನಾರಾಯಣನಿಗೆ ಸಮಾನನಾದ ಮತ್ತೊಬ್ಬ ದೇವನಿಲ್ಲ. ಮದ್ವರಿಗೆ ಸಮರಾದ 
ಮತ್ತೊಬ್ಬ ಗುರುವಿಲ್ಲ. ಅವರ ವಾಕ್ಕಕ್ಕೆ ಸಮಾನವಾದ ಮತ್ತೊಂದು ಶಾಸ್ತ್ರವಿಲ್ಲ. 
ಇದನ್ನು ತಿಳಿದ ಪುರುಷನಿಗೆ ಸಮಾನನಾದ ಮತ್ತೊಬ್ಬ ಪುರುಷನಿಲ್ಲ. ಇದೇ 
ವಿಷಯವನ್ನು ಸ್ವತಃ ಮಧ್ವಾಚಾರ್ಯರೇ ತಮ್ಮ ಶಿಷ್ಯಂದಿರಿಗೆ ಕಾಷ್ಠಮೌನದ 
ಸಂದರ್ಭದಲ್ಲಿ ತಿಳಿಸಿದ್ದಾರೆ - "ನೇದೃಶಂ ಸ್ಥಲಮಲಂ ಶಮಲಪಫ ಂ ನಾಸ್ಯ 
ತೀರ್ಥಸಲಿಲಸ್ಯ ಸಮಂ ವಃ । ನಾಸ್ತಿ ವಿಷ್ಣುಸದೃಶಂ ನನು ದೈವಂ ನಾಸ್ಮದುಕ್ತಿಸದ್ಧಶಂ 
ಹಿತರೂಪಮ್‌॥' ಬದರಿಕಾಶ್ರಮಕ್ಕೆ ಸಮವಾದ ಮತ್ತೊಂದು ಸ್ಥಳವಿಲ್ಲ. ಗಂಗಾಜಲಕ್ಕೆ 
ಸಮಾನವಾದ ಮತ್ತೊಂದು ತೀರ್ಥವಿಲ್ಲ. ವಿಷ್ಣುವಿಗೆ ಸಮಾನನಾದ ಮತ್ತೊಬ್ಬ 
ದೇವನಿಲ್ಲ. ನಮ್ಮ ಮಾತಿಗೆ ಸಮಾನವಾದ ಮತ್ತೊಂದು ಹಿತನುಡಿಯಿಲ್ಲ. ಈ 
ಶ್ಲೋಕದಲ್ಲಿಆಚಾರ್ಯ ಮಧ್ವರು ತಿಳಿಸಿಕೊಟ್ಟಿರುವ ತತ್ವವೇ ಪರಮಮುಖ್ಯವಾದದ್ದು. 
ಇದುವೇ ನಾರಾಯಣ ಪಂಡಿತರು ರಚಿಸಿದ ಮಧ್ವವಿಜಯದ ಸಾರಸಂಗ್ರಹ. 
ಇದನರಿತು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಮಧ್ವರೇ ಗುರುಗಳಾದ 
ಭಾಗ್ಯವೇನು? ಸತಿಯ ಜಠರದೊಳವತರಿಸಿ ಭಾರತೀರಮಣ ಮಧ್ವಾಭಿಧಾನದಿ 
ಚತುರದಶಲೋಕದೊಳು ಮೆರೆದ ಅಪ್ರತಿಮಗಭಿವಂದಿಸುವೆ. ಭೂಮಿಯಲ್ಲಿ 
ಮಣಿಮಂತನೇ ಮೊದಲಾದ ಅನೇಕ ದುಷ್ಟರು ಹುಟ್ಟಿ ಇಪ್ಪತ್ತೊಂದು ಕುಭಾಷ್ಯಗಳನ್ನು 
ರಚಿಸಿದರು. ಆಗ ತ್ರೈಲೋಕ್ಯಾಚಾರ್ಯರಾದ ಮುಖ್ಯಪ್ರಾಣದೇವರು 
ಮಧ್ಯಗೇಹಭಟ್ಟರ ಮನೆಯಲ್ಲಿ ಅವತರಿಸಿದರು. "ಮಧ್ವ' ಎಂಬ ಹೆಸರಿನಿಂದ 
ಹದಿನಾಕು ಲೋಕದಲ್ಲೇ ಮೆರೆದರು. ಹೀಗೆ ಜಗನ್ನಾಥದಾಸರು ಮಧ್ವಾಚಾರ್ಯರನ್ನು 
ಕೇವಲ ನಮ್ಮ ದೇಶದ ಏಕೈಕ ಗುರುವಲ್ಲ. ಹದಿನಾಕು ಲೋಕಗಳ 


ಮಾಘಮಾಸ - ಶುಕ್ನೂ ಪಕ್ಲೆ 43- 


ಗುರುಗಳಾಗಿದ್ದಾರೆಂದು ನಿರ್ಣಯಿಸಿದ್ದಾರೆ. ಇಂಥ ಚತುರ್ದಶಲೋಕ ಗುರುಗಳು 
ನಮ್ಮ ಈ ಜೀವನದಲ್ಲಿ ಗುರುಗಳಾಗಿ ದೊರೆತದ್ದು ಸಾವಿರಾರು ಜನ್ಮಗಳ ಸುಕೃತದ 
ಫಲವೆಂಬುದನ್ನು ಮನಗಂಡು ಧನ್ಯರಾಗೋಣ. ಮಧ್ದಾ ಿಚಾರ್ಯರ ಸಂಕ್ಷಿಪ್ತ 
ಕಥೆಯೇನು? ಮಧ್ಯಗೇಹಭಟ್ಟರು ಸತ್ಪುತ್ರ ಪ್ರಾಪ್ತಿಗಾಗಿ ಉಡುಪಿಯ 
ಅನಂತೇಶ್ವರನನ್ನು ಹನ್ನೆರಡು ವರ್ಷಗಳ ಕಾಲ ಅಖಂಡವಾಗಿ ಸೇವೆಗೈದರು. ಅದರ 
ಫಲವಾಗಿ ಜಗದ್ಗುರುಗಳಾದ ವಾಯುದೇವರೇ ಅವರಲ್ಲಿ ಅವತರಿಸಿದರು. 
ಮಧ್ಯಗೇಹದಂಪತಿಗಳು ಆ ಶಿಶುವಿಗೆ "ವಾಸುದೇವ' ಎಂದು ನಾಮಕರಣ ಮಾಡಿದರು. 
ವಾಸುದೇವನು ಮಗುವಾಗಿದ್ದಾಗಲೇ ಹುರುಳಿ ತಿಂದು ಜೀರ್ಣಿಸಿಕೊಂಡನು. ಮೂರು 
ವರ್ಷದಲ್ಲಿ ತಂದೆ, ತಾಯಿಗಳಿಂದ ಕಣ್ತಪ್ಪಿಸಿಕೊಂಡು ಏಕಾಂಗಿಯಾಗಿ 
ಅರಣ್ಯಪ್ರದೇಶವನ್ನು ದಾಟಿ, ಉಡುಪಿಯ ಅನಂತೇಶ್ವರನ ಬಳಿ ತೆರಳಿದನು. ತಂದೆ 
ಮಾಡಿದ ಸಾಲವನ್ನು ಹುಣಸೆ ಬೀಜಗಳನ್ನು ಕೊಡುವ ಮೂಲಕ ತೀರಿಸಿದನು. ಆ 
ಮಗುವನ್ನು ಒಮ್ಮೆಕಚ್ಚಲು ಮಣಿಮಂತನು ಹಾವಾಗಿ ಬಂದಾಗ ಹೆಬ್ಬೆಟ್ಟಿನಿಂದ ತುಳಿದು 
ಕೊಂದನು. ಐದನೆಯ ವರ್ಷದಲ್ಲಿ ಅಕ್ಷೆರಾಭ್ಯಾ ಸವಾಯಿತು. ಯೋಗ್ಯಕಾಲದಲ್ಲಿ 
ಉಪನಯನವೂ ಆಯಿತು. ಹತ್ತು ವರ್ಷಗಳಲ್ಲಿ ಸಯವಿನ ಮುಗಿಯಿತು. 

ಹನ್ನೊಂದನೆಯ ವರ್ಷಕ್ಕೆ ಸನ್ನ್ಯಾಸಾಶ್ರ ಮವನ್ನು ಸ್ವೀಕರಿಸಿ, ವಾಸುದೇವನೇ 
ಪೂರ್ಣಪ್ರಜ್ಞನಾದನು. ಹಸೊಂದಸೆಯ ವರ್ಷದ ಪ್ರ ಪೂರ್ಣಪ್ರಜ್ಞ ಧಿಗೆ ಗಂಗಾಸ್ನಾನ 
ಮಾಡಲು ತವಕ ಉಂಟಾದಾಗ 'ಗಂಗಾದೇವಿಯೇ ಮಧ್ವಸರೋವರಕ್ಕೆ ಆಗಮಿಸಿದರು. 

ವಾದಿಸಿಂಹ ಹಾಗೂ ಬುದ್ಧಿಸಾಗರರೆಂಬ ಅದ್ವೆ ತೌ ಪಂಡಿತರನ್ನು ವಾದದಲ್ಲಿ 

ಸೋಲಿಸಿದರು. ದಕ್ಷಿಣ ಭಾರತದಲ್ಲಿ ದಿಗ್ವಿ ಜಯಕ್ಕಾ ಗಿ ಹೊರಟರು. ಅನಂತರ. 
ಗೀತಾಭಾಷ್ಯವನ್ನು "ರಚಿಸಿ, ಉತ್ತರಭಾರತದ ದಿಗ್ನ ಜಯಕ್ಕಾಗಿ ಹೊರಟರು. 

ಸರ್ವಮೂಲಗ್ರಂಥಗಳಲ್ಲಿ ಮೊದ ಲನೆಯದಾದ ಗೀತಾಭಾಷ್ಯ ವನು 
ಬದರಿಕಾಶ್ರಮದಲ್ಲಿ ನಾರಾಯಣನಿಗೆ ಸಮರ್ಪಣೆ ಮಾಡಿದರು. ಅಹಿತ. ದೊಡ್ಡ 
ಬದರಿಕಾಶ್ರ ಮಕ್ಕೆ ತೆರಳಿ ಬ್ರ ಹೃಸೂತ್ರ ಗಳ ಅಪೂರ್ವ ಪ್ರ ಪ್ರಮೇಯಗಳನ್ನು 
ವೇದವ್ಯಾ ಸದೇವರ ಬಳಿ ಉಪದೇಶ "ಪಡೆದುಕೊಂಡರು. ಪುನಃ ಆಗಮಿಸಿ 
ಬ್ರಹ್ಮಸೂತ್ರಭಾಷ್ಯ ಮೊದಲುದ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದರು. ಅದ್ವೈತ 
ಮತ ಮೊದಲಾದ ಎಲ್ಲ ದುರ್ಮತಗಳನ್ನು ನಿರಾಕರಿಸಿ, ವೈಷ್ಣವಸಿದ್ಧಾಂತವನ್ನು 
ಪ್ರತಿಷ್ಠಾಪನೆ ಮಾಡಿದರು. ವಿಷ್ಣುವೇ ಸರ್ವೋತ್ತಮನಾಗಿದ್ದಾನೆ. ವಾಯುದೇವರು 
ಜೀವೋತ್ತಮರಾಗಿದ್ದಾರೆ. ಪಂಚಭೇದಗಳು ಸತ್ಯವಾಗಿವೆ. ಪ್ರತಿಯೊಬ್ಬರಲ್ಲಿಯೂ 


ಇ4- ಪೌಷಮಾಸ-ಮಾಘಮಾಸ 


ತಾರತಮ್ಯವಿದೆ. ಮೋಕ್ಚದಲ್ಲೂ ಕೂಡ ತಾರತಮ್ಯವಿದೆ. ಸಮಗ್ರ ವೇದದಿಂದ 
ಪರಮಮುಖ್ಯ ವೃತ್ತಿ ಯಿಂದ ಪ್ರತಿಪಾದ್ಯ ನಾದವನು ಮಹಾವಿಷ್ಣು ಮಾತ್ರ. ಇವೇ 
ಮೊದಲಾದ ತತ್ವಗಳನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದರು. ಈ ತತ್ಸವಾದವನ್ನುನಾನು 
ಹುಟ್ಟುಹಾಕಿದ್ದಲ್ಲ. ಎಲ್ಲವೂ ಕೂಡ ಶ್ರುತಿಸ್ಟೃ ತಿ, ಬ್ರಹ್ಮಮೀಮಾಂಸಾಶಾಸ್ತ್ರ ಹಾಗೂ 
ಪುರಾಣಗಳಲ್ಲಿ ಪ್ರತಿಪಾದನೆ ಮಾಡಿದ್ದೇ ಆಗಿದೆ ಎಂದು ಸಾಬೀತು ಮಾಡಿದರು. 
ಇಂಥ ಶ್ರೇಷ್ಠರಾದ ಮಧ್ಯಾ ಚಾರ್ಯರೇ ನಮ್ಮ ಗುರುಗಳು. ಎಂದೆಂದೂ ಇವರೇ 
ನಮ್ಮಉದ್ದಾರಕರು. 

ಸರ್ವಮೂಲಗ್ರಂಥಗಳೆಂದರೆ? ಜಗದ್ಗುರು ಶ್ರೀಮಧ್ವಾಚಾರ್ಯರು ರಚನೆ 
ಮಾಡಿದ ಗ್ರಂಥಗಳಿಗೆ ಸರ್ವಮೂಲಗ್ರಂಥ ಎನ್ನುತ್ತಾರೆ. ಇವು ಎಷ್ಟು ? 
ಕರಾರುವಾಕ್ಕಾಗಿ ಉತ್ತರ ಕಷ್ಟ. ಹಾಗಾದರೆ ೩೭ ಸರ್ವಮೂಲಗ್ರಂಥಗಳು 
ಎಂಬುದನ್ನು ನೀವು ಒಪ್ಪವುದಿಲ್ಲವೆ? ಯಾರು ೩೭ ಸರ್ವಮೂಲಗ್ರಂಥಗಳೆಂದು 
ಹೇಳುತ್ತಿ ದಾರೋ ಅವರೂ ಕೂಡ ಇನ್ನೂ ಹೆಚ್ಚಿನ ಸರ್ವಮೂಲಗ್ರಂಥಗಳಿವೆ ಎಂದೇ 
ನಂಬಿಕೊಂಡು ಬಂದಿದ್ದಾರೆ. ಆದ್ದರಿಂದ ಶ್ರೀಮದಾಚಾರ್ಯರು ತುಂಬಾ ಗ್ರಂಥಗಳನ್ನು 
ಬರೆದಿದ್ದಾರೆ. ಆದರೆ ನಮಗೆ ದೊರೆತದ್ದು ೩೭ ಎಂದು ತಿಳಿಯಬೇಕು. ನಿಮ್ಮ ಈ 
ಮಾತಿಗೆ ಏನು ಆಧಾರ? ನಾನಾಸುಭಾಷಿತಸ್ತೋತ್ರಗಾಥಾದಿಕೃತಿಸತ್‌ಕೃತೀಃ । ತ್ವಯಿ 
ರತ್ನಾಕರೇ ರತ್ನಶ್ರೇಣೀರ್ವಾ ಗಣಯಂತಿ ಕೇ ॥॥(ಮು-ವಿ-15-84) 
ನಾರಾಯಣಪಂಡಿತಾಚಾರ್ಯರು ಈ ಶ್ಲೋಕದಲ್ಲಿ ಆಚಾರ್ಯರಗ್ರಂಥಗಳನ್ನು 
ಎಣಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಅನೇಕ ಕೃತಿಗಳನ್ನು 
ಆಚಾರ್ಯರ ಶಿಷ್ಯಂದಿರು ಲಿಪಿಬದ್ಧಮಾಡಿದ್ದಾರೆ, ಇನ್ನು ಅನೇಕ ಕೃತಿಗಳನ್ನು ಲಿಪಿಬದ್ಧ 
ಮಾಡಲು ಸಾಧ್ಯವಾಗಿರುವುದಿಲ್ಲ. ನಮಗೆ ದೊರೆತ ಕೃತಿಗಳನ್ನು ವಿವಕ್ಷಿಸಿ 37 
ಸರ್ವಮೂಲಗ್ರಂಥಗಳೆಂದು ಹೇಳಬಹುದಲ್ಲವೆ ? ಹೇಳಬಹುದು. ಆದರೆ 
ಇನ್ನೂ ಹೆಚ್ಚಿನ ಗ್ರಂಥಗಳು ದೊರೆತಾಗ ಒಪ್ಪುವ ವಿಶಾಲ ಭಾವನೆ ಬೇಕು. 
ಹೃಷೀಕೇಶತೀರ್ಥರ ಹಸ್ತಪ್ರತಿಯಲ್ಲಿ 51 ಗ್ರಂಥಗಳು ದೊರೆತಿವೆ ಎನ್ನುತ್ತಾರೆ. 
ಆ ಉಳಿದ 14 ಗ್ರಂಥಗಳು ಯಾವುದು ? ಕಂದುಕಸ್ತುತಿಯನ್ನು ಸೇರಿ 38 
ಗ್ರಂಥಗಳು ಎಂಬುದು ಲೋಕದಲ್ಲಿರುವ ವಾಡಿಕೆ. ಇದರ ಜೊತೆ ನ್ಯಾಸ ಸಪದ್ಧತಿ ಹಾಗೂ 
ತಿಥಿನಿರ್ಣಯಗ್ರಂಥಗಳು ಹೊಸದಾಗಿ ದೊರೆತಿವೆ, ಆಗ 40 'ಗಂಥಗಳಾದವು, 
ದ್ವಾದಶಸ್ತೋತ್ರಗಳನ್ನು ಪ್ರತ್ಯೇಕವಾಗಿ ಬೇರೆ ಬೇರೆ ಗ್ರಂಥಗಳನ್ನಾಗಿ ಪರಿಗಣಿಸಿದಾಗ 
51 ಎಂದು ತಿಳಿಯಬೇಕು. ಆದರೆ ನಾರಾಯಣಪಂಡಿತರು ಶ್ರೀಮದಾಚಾರ್ಯರನ್ನು 


ಮಾಘಮಾಸ - ಶುಕ್ಲಪಕ್ಷ ಕ 


"ಶತಗ್ರಂಥಕತಣ್ಯ' ಎಂದಿದ್ದಾರೆ. ಅಥವಾ ಹಿಂದೆ ಉದಾಹರಿಸಿದ ಶ್ಲೋಕದಲ್ಲಿ 
'ಅಸಂಖ್ಯಗ್ರಂಥಕರ್ತ್ಯ' ಎಂದಿದ್ದಾರೆ. ಸರ್ವಮೂಲಗ್ರ ಗ್ರಂಥಗಳಲ್ಲಿ "ಯಾವ. 
ಗ್ರಂಥವನ್ನು ನಾರಾಯಣಪಂಡಿತರು ಹೆಚ್ಚು ಪ್ರಶಂಸೆ ಮಾಡಿದ್ದಾರೆ? ಎಲ್ಲವನ್ನೂ 
ವಸ್ತುನಿಷ್ಠವಾಗಿ ಪ್ರಶಂಸೆ ಮಾಡಿದ್ದಾರೆ. ಒಂಬತ್ತನೇ ಸರ್ಗದಲ್ಲಿ  ಬ್ರಹ್ಮಕೂತ್ರಭಾಷ್ಯವನ್ನು 
ಅನೇಕ ಶೊ ್ಲೀಕಗಳಿಂದ ವರ್ಣಿಸಿದ್ದಾರೆ. ಏನದು ಬ್ರಹಸೂತ್ರಭಾಷ್ಯದ ವೈಶಿಷ್ಟ್ಯ? 
ಮೋಕ್ಷಶಾಸ್ತ್ರ ಸವೆಂದೇ ಇದರ ಹೆಸರು. :"ಮಹಾನಂದತೀರ್ಥಸ್ಯ ಯೇ ಭಾಷ್ಯಭಾವಂ' 

ಎಂಬ ಮಧ್ರವಿಜಯಶ್ನೊ ್ಲೀಕವು ಮೋಕ್ಷ ದೊರಕಬೇಕೆಂದರೆ ಈ ಗ್ರಂಥವನ್ನು 
ಆಮೂಲಾಗ್ರ ತಿಳಿಯುವುದು ಅನಿವಾರ್ಯ ಎಂದಿದೆ. ಈ ಶ್ರೇಷ್ಠಗ್ರಂಥವನ್ನು, 
ಬದರೀನಾರಾಯಣನ ಸನ್ನಿಧಾನದಲ್ಲಿ ಶ್ರೀಮದಾಚಾರ್ಯರು ರಚನೆ ಮಾಡಿದರು. 
21 ಕುಭಾಷ್ಯಗಳಲ್ಲಿರುವ ದೋಷಗಳನ್ನು ಗಮನಿಸಿ ಬ್ರಹ್ಮಸೂತ್ರಗಳ ಸರಿಯಾದ 
ಅರ್ಥವನ್ನು ತಿಳಿಸುವುದಕ್ಕಾಗಿ ಈ ಗ್ರಂಥವನ್ನು ರಚಿಸಿದರು. ಸಮಸ್ತ 
ವೈದಿಕವಾಜ್ಕಯವನ್ನು ಭಗವಂತನಲ್ಲಿ ಸಮನ್ವಯಗೊಳಿಸುವ ಮೂಲಕ 
ಗುಣಪರಿಪೂರ್ಣತ್ವವನ್ನು ಸ್ಥಾಪನೆ ಮಾಡಿದರು, ಅಂಥ ಭಗವಂತನಲ್ಲಿ 
ದೋಷಲೇಶಕ್ಕೂ ಅವಕಾಶವಿಲ್ಲ ಎಂದು ಪ್ರತಿಪಾದನೆ ಮಾಡಿ ಜೀವನದ 
ಮುಖ್ಯಸಾಧನೆಯ ಬಗ್ಗೆ ತಿಳಿಸಿ ಮೋಕ್ಟಸ್ಥರೂಪವನ್ನು ಅತ್ಯುತ್ತಮವಾಗಿ ಈ ಗ್ರಂಥದಲ್ಲಿ 
ನಿರ್ಣಯಿಸಿದರು. ಇದೇ ಬ್ರಹ್ಮಸೂತ್ರಭಾಷ್ಯವನ್ನು ಪಾಠ ಮಾಡುತ್ತಿರುವಾಗ ಸನಕಾದಿ 
ಯಷಿಗಳು, ಶೇಷಾದಿದೇವತೆಗಳು ಬಂದು ಶ್ರವಣ ಮಾಡುತ್ತಿದ್ದರು ಎಂಬ 
ಉಲ್ಲೇಖವನ್ನು ಪಂಡಿತಾಚಾರ್ಯರು ಮಾಡಿರುತ್ತಾರೆ. ಉಪನಿಷತ್ತುಗಳಲ್ಲಿ 
ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಉಪನಿಷತ್ತು ಯಾವುದು? 
ಐತರೇಯೋಪನಿಷತ್ತು ಆಚಾರ್ಯರಿಗೆ ತುಂಬ ಇಷ್ಟವಾಗಿತ್ತು. ಅವರು ತಮ್ಮ 
ಅವತಾರಕಾರ್ಯ ಮುಗಿಸುವ ಕೊನೆಯ ಕ್ಷಣದಲ್ಲೂ ಅನಂತೇಶ್ವರದಲ್ಲಿ ಇದೇ 
ಉಪನಿಷತ್ತನ್ನು ಪಾಠ ಹೇಳುತ್ತಿದ್ದರು. ಇದು ಯಗ್ಗೆ ಶಾಖೆಗೆ "ಸಂಬಂಧಪಟ್ಟ 
ಉಪನಿಷ ತ್ತು ನಾರಾಯಣತತ್ವದ ರಹಸ್ಯ ಇದರಲ್ಲಿದೆ. ಈ ಉಪನಿ ಪತ್ತನ್ನು 
ಬ್ರಹ್ಮದೇವರು ಸಾಕ್ಷಾತ್ಕಾರ ಮಾಡಿಕೊಂಡು ಯಪಿಪ ಪರಂಪರೆಗೆ ಉಪದೇಶಿಸಿರುವರು. 

ಹತ್ತು ಉಪನಿಷತ್ತುಗಳ ವಿವರ ತಿಳಿಸಿರಿ? 1. ಐತರೇಯೋಪನಿಷತ್ತು, 
2. ಬೃಹದಾರಣ್ಯ ಕೋಪನಿಷತ್ತು - ಇದು ಶುಕ್ಲಯಜುರ್ವೇದಕ್ಕೆ ಸೇರಿದ್ದು, 

ಸೂರ್ಯದೇವನು ಇದನ್ನು ಕಂಡುಕೊಂಡು ಯಾಜ್ಞವಲ್ಕ್ಯ ಕರಿಗೆ ಉಪದೇಶಿಸಿದನು, 

ಇದನ್ನು ಕಾಣ್ವೊ ಪನಿಷತ್ತು. ಎಂದೂ ಕರೆಯುತ್ತಾರೆ. 3. ಛಂದೋಗೋಪನಿಷತ್ತು- 
ಹಯಗ್ರೀವದೇವರ ಮುಖದಿಂದ ಹೊರಹೊಮ್ಮಿದ ಈ ಉಪನಿಷತ್ತನ್ನು ರಮೆಯು 


86- ಪೌಷಮಾಸ-ಮಾಘಮಾಸ 


ಶೇಷಶಾಯಿಯಾದಾಗ ಶ್ರೀಹರಿಯನ್ನು ಸ್ತುತಿಸುವಳು. 4. ತಲವಕಾರೋಪನಿಷತ್ತು - 
ಬ್ರಹ್ಮರುದ್ರರ ಸಂವಾದರೂಪದಲ್ಲಿರುವ ಇದು ಸಾಮಶಾಖೆಗೆ ಸೇರಿದ್ದು. 
5. ಕಾಠಕೋಪನಿಷತ್ತು - ಪ್ರಸಿದ್ಧ ನಚಿಕೇತನ ಕಥೆ ಇದರಲ್ಲಿದೆ. ಯಜುರ್ವೇದದ 
ಕಠಶಾಖೆಗೆ ಸೇರಿದೆ, 6. ತೈತ್ತಿರೀಯೋಪನಿಷತ್ತು - ಕೃಷ್ಣ ಷ್ಲಯಜುರ್ವೇದಕ್ಕೆ ಸಂಬಂಧಪಟ್ಟ 
ಇದರಲ್ಲಿ ಭಗವಂತನ ಪಂಚರೂಪಗಳ ಆ ವೈಶಿಷ್ಟ ನಿದೆ. 
ಆನಂದಮಯಾಧಿಕರಣವೇ ಮೊದಲಾದವು ಇದರ ಸಮನ್ವ ಯವನ್ನು ಮಾಡುತ್ತಿವೆ. 
7. ಆಥರ್ವಣೋಪನಿಷತ್ತು - ಅಥರ್ವವೇದಕ್ಕೆ ಸಂಬಂಧಪಟ್ಟದ್ದು. ಪರಾಪರವಿದ್ಯೆ? ಗಳ 
ಚರ್ಚೆಗಾಗಿ ಇದು ಹೊರಟಿದೆ. 8. ಷಟ್‌ಪ್ರಶ್ನೋಪನಿಷತ್ತು - ಅಥರ್ವಶಾಖೆಗೆ 
ಸಂಬಂಧಪಟ್ಟಿದೆ, ಮುಕ್ತಿಯಲ್ಲೂ ಕೂಡ ಜೀವನು ದಾಸ್ಯಭಾವದಿಂದ ಇರುತ್ತಾನೆ 
ಎಂದು ವರ್ಣಿಸುತ್ತದೆ. 9. ಈಶಾವಾಸ್ಯೊ ಪನಿಷತ್ತು - ಶುಕ ಯಜುರ್ವೆದಕ್ಕೆ ಇದು 
ಸಂಬಂಧಪಟ್ಟಿದೆ ಅತ್ಯಂತ ಚಿಕ್ಕ ಉಪನಿಷತ್ತಾದರೂ ಕೂಡ ತತ್ವಗಳ ಬಗ್ಗೆ ಮಹತ್ವದ 
ವಿಚಾರಗಳನ್ನು ತಿಳಿಸಿದೆ. 10. ಮಾಂಡೂಕೋಪನಿಷತ್ತು - ಅಥರ್ವವೇದಶಾಖೆಗೆ 
ಸಂಬಂಧಪಟ್ಟಿದೆ, ಭಗವಂತನ ರೂಪತ್ರಯಗಳ ಬಗ್ಗೆ ಇದರಲ್ಲಿ ವಿಶೇಷ ಮಾಹಿತಿ 
ಇದೆ. ಈ 10 ಉಪನಿಷತ್ತುಗಳಿಗೆ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಇದಕ್ಕೆ 
'ಉಪನಿಷತ್‌ಪ್ರ ಪ್ರಸ್ಥಾನ' ಎಂದೇ ಕರೆಯುತ್ತಾರೆ. ಈ 10 ಉಪನಿಷ ಹತ್ತು ಗಳಿಗ 
ಶ್ರೀಮದಾಚಾರ್ಯರು ಭಾಷ್ಯವನ್ನು ಬರೆಯುವ ಮೂಲಕ, ಸಕಲ ಉಪನಿಷತ್ತು ಗಳ 
ಅಧ್ಯಯನಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ವೇದಪ್ರವಚನಾಚಾರ್ಯರೆಂದೇ 
ಪ್ರಸಿದ್ಧರಾದ ಶ್ರೀಮದಾಚಾರ್ಯರು ವೇದವ್ಯಾಖ್ಯಾನ ಮಾಡಿದ್ದಾರೆಯೇ? 
ವೇದಾರ್ಥನಿರ್ಣಯಕ್ಕೆ ಶ್ರೀಮದಾಚಾರ್ಯರು ಯಗ್‌ಭಾಷ್ಯವನ್ನು ರಚಿಸಿದ್ದಾರೆ. 
40 ಸೂಕ್ತಗಳಿಗೆ ಅರ್ಥವನ್ನು ವಿವರಣೆ ಮಾಡಿ ಸಮಗ್ರ ವೈದಿಕ ವಾಜ್ಯಯಕ್ಕೆ ಆಧ್ಯಾತ್ಮಿಕ 
ಅರ್ಥವನ್ನು ತಿಳಿಸಿದ್ದಾರೆ. ಪ್ರತಿಯೊಂದು ಗ್ರಂಥಗಳಿಗೂ ಉಪಸಂಹಾರ ವಾಕ್ಯ ವಿದ್ದರೆ 
ಯಗ್‌ಭಷ್ಯಕ್ಕೆ ಉಪಸ ಸ ಎಲ್ಲ. ಆದ್ದರಿಂದ ಇನ್ನೂ ಕೆಲವು ವೇದಭಾಗಗಳಿಗೆ 
ಶ್ರೀಮದಾಚಾರ್ಯರು ಭಾಷ್ಯವನ್ನು ಬರೆದಿರಬಹುದು ಅದು ನಮಗೆ ದೊರೆಯದೆ 
ಇರಬಹುದೆಂದು ಬಲ್ಲವರು ಹೇಳುತ್ತಾರೆ. ಗೀತಾಪ್ರ ಸ್ಥಾನ ಎಂದರೆ ಯಾವ 
ಗ್ರಂಥಗಳು? ಹಾಗೂ ಅವುಗಳ ವೈಶಿಷ್ಟ 6ವೇನು? ಶ್ರೀಮದಾಚಾರ್ಯರು 
ಮೊಟ್ಟಮೊದಲು ಮಾಡಿದ ಕೃತಿಯೇ ಗೀತಾಭಾಷ್ಮ. ಬದರಿಕಾಶ್ರಮಕ್ಕೆ ಪ್ರಥಮ ಬಾರಿಗೆ 
ತೆರಳುವಾಗ ಭಗವಂತನಿಗೆ "ಸಮರ್ಪಿಸಲು ಕೊಂಡು ಹೋದ 'ಾಣಿಕೆಯೇ ಈ 
ಗೀತಾಭಾಷ್ಯ . ಮತ್ತೊಂದು ಗೀತಾತಾತ್ತರ್ಯನಿರ್ಣಯ. ಗೀತೆಯ ತಾತ್ಪರ್ಯವನ್ನು 
ಕೇಂದ್ರೀಕರಿಸಿ ತತ್ವಗಳನ್ನು ಅರಿಯುವಂತೆ ವಿಭಿನ್ನರೀತಿಯಲ್ಲಿ ಈ ಗ್ರಂಥವನ್ನು ರಚನೆ 


ಮಾಘಮಾಸ - ಶುಕ್ನಪಕ್ಷ 87- 


ಮಾಡಿದರು. ಗೀತಾತಾತ್ಸ್ತರ್ಯ ಹಾಗೂ ಗೀತಾಭಾಷ ್ಯ ಗ್ರಂಥಗಳು 
ಸೂರ್ಯಚಂದ್ರರಂತೆ ಸಮಸ್ತ ಜಗತ್ತನ್ನೇ ಬೆಳಗುತ್ತಿವೆ ಎಂದು. ವರ್ಣಿಸುತ್ತಾರೆ 
ನಾರಾಯಣಪಂಡಿತರು. ಶ್ರೀಮದಾಚಾರ್ಯರು ಪುರಾಣ ಹಾಗೂ 
ಇತಿಹಾಸಗ್ರಂಥಗಳನ್ನು ನಾವು ಹೇಗೆ ಓದಬೇಕೆಂದು ಮಾರ್ಗದರ್ಶನ 
ಮಾಡಿದ್ದಾರೆ? ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಕ್ಕಾಗಿಯೇ 
ಮಹಾಭಾರತತಾತರ್ಯನಿರ್ಣಯ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದು ಕೇವಲ 
ಮಹಾಭಾರತದ ಅರ್ಥನಿರ್ಣಯಕ್ಕಾಗಿ ಹೊರಟಿದ್ದಲ್ಲ ಸಮಸ್ತ ಶಾಸ್ತ್ರಗಳ 
ಅರ್ಥನಿರ್ಣಯ ಮಾಡುವುದಕ್ಕಾಗಿ ಹೊರಟಿದೆ ಎಂದು ಸ್ವತಃ ಶ್ರೀಮದಾಚಾರ್ಯರೇ 
"ಸಮಸ್ತಶಾಸ್ವ್ರಾರ್ಥವಿನಿರ್ಣಯೋ5ಯಂ' ಎನ್ನುತ್ತಾರೆ, ಶ್ರೀಮದಾಚಾರ್ಯರು 
ಎರಡನೇ ಬಾರಿ ಬದರಿಯಾತ್ರೆಯನ್ನು ಕೈಗೊಂಡಾಗ ಅಲ್ಲಿ ನಾರಾಯಣದೇವರ 
ಸನ್ನಿಧಾನದಲ್ಲಿ ಶ್ರೀವೇದವ್ಯಾಸದೇವರ ಆದೇಶದಂತೆ ಈ ಗ್ರಂಥವನ್ನು ರಚನೆ 
ಮಾಡಿದರು. ಆದ್ದರಿಂದಲೇ ಈ ಗ್ರಂಥಕ್ಕೆ ಎಲ್ಲಿಲ್ಲದ ವೈಶಿಷ್ಟ್ಯವಿದೆ. ಇದನ್ನು ಓದದವನು 
ಮಾಧ್ವ; ನೆಂದು ಕರೆಸಿಕೊಳ್ಳಲು ಸಾಧ್ಯ ವಿಲ್ಲ ಎಂಬ ವಾಡಿಕೆಯು ಪ್ರಸಿದ್ಧವಾಗಿದೆ. 
ಭಾಗವತಗ್ರಂಥದ ಅಧ್ಯ” ಯನಕ್ಕೆ ಆಚಾರ್ಯರು ಹೇಗೆ ಹಾ ಟ್‌ 
ಮಾಡಿದ್ದಾರೆ 918 ಪುರಾಣಗಳಲಿ ್ಲಿ ಭಾಗವತಪುರಾಣಕ್ಕೆ ಶ್ರೀಮದಾಚಾರ್ಯರು 
ತಾತರ್ಯ ಬರೆದಿದ್ದಾರೆ. ಇದರಿಂದ ಎಲ್ಲಾ ಪುರಾಣಗಳನ್ನು ಹೇಗೆ ಅರ್ಥ 
ಮಾಡಿಕೊಳ್ಳಬೇಕೆಂಬ "ಮಾರ್ಗದರ್ಶನ ನೀಡಿದ್ದಾರೆ. ಗುಹ್ಯ ಭಾಷೆ, ದರ್ಶನಭಾಷೆ 
ಹಾಗೂ ಸಮಾಧಿಭಾಷೆಗಳನ್ನು ಅರಿತು ಪುರಾಣಗಳನ್ನು ಹೇಗೆ ಓದಬೇಕೆಂಬುದನ್ನು 
ಈ ಗ್ರಂಥದ ಮೂಲಕ ತಿಳಿಸಿದ್ದಾರೆ. ಅತ್ಯಂತ ಸಂಕ್ಷಿಪ್ತವ್ಯ ಖ್ಯಾನವಾದರೂ ಗ್ರಂಥವು. 
ಬೃಹತ್ತಾಗಿದೆ. ವಾಸ್ತುಶಾಸ್ತ್ರ, ಶಿಲಕಾಸ್ತ್ರ, “ ಜಪತವಾದಿ ಸಮಗ್ರ ಆಚಾರ-ವಿಚಾರಕ್ಕೆ 
ಸಂಬಂಧಪಟ್ಟಂತೆ “ಯಾವ ಗ್ರಂಥವನ್ನು ನೀಡಿದ್ದಾರೆ? ಮೇಲಿನ ಪ್ರಶ್ನೆಯ 
ಉತ್ತರಕ್ಕಾ ಗಿಯೇ ತಂತ್ರಸಾರಸಂಗ್ರಹ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. 
ದೇವತಗಳು ಹೇಗೆ ಕಲ್ಪವೃಕ್ಷದ ನೆರಳನ್ನು ಆಶ್ರಯಿಸಿ ಬಯಸಿದ್ದೆಲ್ಲಾ ಪಡೆಯುತ್ತಾರೋ 
ಹಾಗೆಯೇ ತಂತ್ರಸಾರ ಎಂಬ ಕಲವೃಕ್ತವನ್ನು ಆಶ್ರ ಯಿಸಿದ ಸಾಧಕನು ತನ್ನೆಲ್ಲಾ 
ಅಭೀಷ್ಟ್ಪಸಿದ್ಧಿಯನ್ನು ಪಡೆಯದೆ ಇರಲಾರ, ಎನ್ನುತ್ತಾರೆ ನಾರಾಯಣಪಂಡಿತರು. ಈ 
ಗ್ರಂಥದಲ್ಲಿ ಒಟ್ಟು. 400 ಶ್ಲೋಕಗಳಿವೆ. ಅಷ್ಟಮಹಾಮಂತ್ರಗಳು, ದೇವರಪೂಜೆ, 
ದೇವಾಲಯನಿರ್ಮಾಣ, ಬ್ರಹ್ಮಕಲಶ, ಉತ್ತವ, 'ಪ್ರತಿಮಾಶಿಲ್ಪ, 70 ಮಹಾಮಂತ್ರಗಳು, 
ಜಪ, ಧ್ಯಾನ, ಯಂತ್ರ, ಹೋಮವಿಧಿ, ಇವುಗಳ ಬಗ್ಗೆ ಈ ಕೃತಿಯಲ್ಲಿ ಪೂರ್ಣ 
ಮಾಹಿತಿ "ದೊರಕುತ್ತದೆ. ಪ್ರಕರಣಗ್ರಂಥಗಳು ಎಂದರೆ ಯಾವುದು. ಎಂದು 


-88- ಪೌಷಮಾಸ-ಮಾಘಮಾಸ 


ಪರಿಚಯಿಸುವಿರಾ? ಒಟ್ಟು 10 ಪ್ರಕರಣಗ್ರಂಥಗಳು - 1. ಪ್ರಮಾಣಲಕ್ಷಣ - 
ಪ್ರಮಾಣವು ಎರಡು ವಿಧ, ಕೇವಲ ಪ್ರಮಾಣ, ಅನುಪ್ರಮಾಣ. ಈ ವಿಚಾರವನ್ನು 
ಗ್ರಂಥದಲ್ಲಿ ತಿಳಿಸಿದ್ದಾರೆ. ಯಾವುದೇ ವಿಷಯವನ್ನು ಉಪಪಾದನೆ ಮಾಡಲು 
ಆಧಾರವನ್ನಾಗಿ ನೀಡುವ ಪ್ರಮಾಣಗಳ ಬಗ್ಗೆ ತಿಳಿಯಬೇಕೆಂದರೆ ಇರುವುದು 
ಇದೊಂದೇ ಗ್ರಂಥ. 2. ಕಥಾಲಕ್ಷಣ - 24 ಶ್ಲೋಕಗಳಿಂದ ಕೂಡಿರುವ ಅಥವಾ 
ಹೃಷೀಕೇಶತೀರ್ಥರ ಪಾಠದಂತೆ 32 ಶ್ಲೋಕಗಳಿಂದ ಕೂಡಿರುವ ಗ್ರಂಥವಿದು. 

ವಾದವಿವಾದಗಳ ವ್ಯ ವಸ್ಥೆ ಹೇಗಿರಬೇಕು ಶಿಷ್ಯನ ಬಳಿ ಹೇಗೆ ಮಾತನಾಡಬೇಕು. 

ಸಭೆಯಲ್ಲಿಹೇಗೆ ಮಾತನಾಡಬೇಕು ವಿದ ಸದ್‌ ಗೋಷ್ಠಿಯು ಹೇಗೆ ನಡೆಯಬೇಕು 
ಪರವಾದಿಯನ್ನು ಹೇಗೆ ನಿಗ್ರಹಿಸಬೇಕು ಇವುಗಳನ್ನೆಲ್ಲಾ ತಿಳಿಯಬೇಕೆಂದರೆ 
ಕಥಾಲಕ್ಷಣವನ್ನೇ ಓದಬೇಕು, 3. ವಿಷ್ಣುತತ್ವವಿನಿರ್ಣಯ - ಈ ಗ್ರಂಥ ವಿಷಯದಿಂದ 
ಹಾಗೂ ಪರಿಮಾಣದಿಂದ ಬೃಹತ್ತಾಗಿದೆ. ಮೂರು ಪರಿಚ್ಛೇದಗಳಿವೆ ವೇದಗಳ 
ಅಪೌರುಷೇಯತ್ವ , ವರ್ಣನಿತ್ಯತ್ವ, ಪ್ರಪಂಚಸತ್ಯತ್ವ, ಇತ್ಯಾದಿ ವಿಚಾರಗಳನ್ನು 
ಚರ್ಚಿಸಿದೆ. 4. ತತ್ವೋದ್ಯೊ ತ- "ದಾದ ಎಂದೇ ಇದಕ್ಕೆ ಹೆಸರು, ಕಾಸ ಸರಗೋಡಿನ 
ವಿಷ್ಣುಮಂಗಲ ದೇವಾಲಯದಲ್ಲಿ ಪದತೀರ್ಥನ ಬಳಿ "ಮಾಡಿದ ವಾದವಿವಾದವೆ 
ಇದಾಗಿದೆ. ಮಾಯಾವಾದಿಗಳು ಪ್ರಚ್ಛನ್ನಬೌದ್ಧರು ಎಂಬುದನ್ನು ಇದರಲ್ಲಿ ಸಾಬೀತು 
ಮಾಡಿದ್ದಾರೆ. 5. ಮಾಯಾವಾದಖಂಡನ - ಯಾವ ಅಜ್ಞಾನದಿಂದ ಅದ್ವೈತಮತ 
ನಿಂತಿದೆಯೋ ಆ ಅಜ್ಞಾನವನ್ನು ನಿರಾಕರಣೆ ಮಾಡುವ ಮೂಲಕ ಸಮಸ್ತ 
ಅದ್ವೈತಮತವನ್ನು ಧೂಳಿಪಟ ಮಾಡಿದ ಅತ್ಯಂತ ಕಿರಿದಾದ ಕೃತಿ ಇದು, 6. ಉಪಾಧಿ 
ಖಂಡನ- ಉಪಾಧಿಯ ಆಧಾರದಿಂದ ಅಜ್ಞಾನವನ್ನು ಸಮರ್ಥಿಸಲು ಅದ್ದೆ ಗಳಿಗೆ 
ಸಾಧ್ಯವಿಲ್ಲವ್ಯಾವಹಾರಿಕಭೇದ ಇದರಿಂದ ನಿರ್ಣಯವಾಗುವುದಿಲ್ಲ. ಅದ್ವೈತಿಗಳು 
ಹೇಳುವ ಉಪಾಧಿಯನ್ನು ಖಂಡನೆ ಮಾಡಲು ಹೊರಟ ಗ್ರಂಥವೇ ಇದಾಗಿದೆ. 
7. ಮಿಥ್ಯಾತ್ವಾನುಮಾನಖಂಡನ - ಅದ್ವೈತಿಗಳು ಜಗತ್ತನ್ನು ಮಿಥ್ಯಾಭೂತ ಎನ್ನುತ್ತಾರೆ. 

ಮಿಥ್ಯಾತ್ಸವನ್ನು ಖಂಡನೆ ಮಾಡುವ ನಾಲ ಜಗತ್‌ಸತ್ಯತ್ಸವನ್ನು ಸಮರ್ಥನೆ 
ಮಾಡಲು ಈ. ಗ್ರಂಥವು ಹೊರಟಿದೆ. ಈ ಮೂರು ಗ್ರಂಥಗಳಿಗೆ ಖಂಡನತ್ರಯ 
ಎಂದು ಕರೆಯುತ್ತಾರೆ. ಹೃಷೀಕೇಶತೀರ್ಥರ ಪಾಠದಲ್ಲಿ ಮಾಯಾವಾದದೂಷಣ, 

ಉಪಾಧಿದೂಷಣ, ಮಿಥ್ಯಾತ್ವಾನುಮಾನ-ದೂಷಣ "ಎಂದು ಇವುಗಳ ಹೆಸರಿದೆ. 

8. ತತ್ವಸಂಖ್ಯಾನ - ಕೇವಲ 12 ಶ್ಲೋಕಗಳಲ್ಲಿರುವ ಅತ್ಯಂತ ಪುಟ್ಟಕೃತಿ. ಆದರೆ 

ಸಮಸ್ತ ಜಗತ್ತಿನಲ್ಲಿರುವ ಎಲ್ಲಪದಾರ್ಥಗಳನ್ನು ವಿಭಾಗಮಾಡಿ "ಇದಮಿತ್ತಂ' ಎಂದು 

ಗಣನೆ ಮಾಡಿದ್ದಾರೆ. 9. ತತ್ವವಿವೇಕ - 11 ಶ್ಲೋಕಗಳ ಪುಟ್ಟಕೃತಿ, ತತ್ತೆಸಂಖ್ಯಾನ 


ಮಾಘಮಾಸ - ಶುಕ್ಷಪಕ್ಷೆ ತ 


ಎಂಬ ಮೂಲಗ್ರಂಥದ ಸಂಗ್ರಾಹಕವಾಗಿ ಈ ಗ್ರಂಥ ಹೊರಟಿದೆ. ತತ್ವಸಂಖ್ಯ ನದಲ್ಲಿ 
ಹೇಳಿದ ವಿಷಯಗಳಿಗೆ ಆಧಾರಗಳು ಈ ಗ್ರಂಥದಲ್ಲಿದೆ. 10. ಕರ್ಮನಿರ್ಣಯ - 
ಈ ಗ್ರಂಥ ದಶಪ್ರಕರಣದಲ್ಲಿ ಸೇರುವುದಿಲ್ಲ. ಶ್ರುತಿಪ್ರಸ್ಥಾನದಲ್ಲಿ ಸೇರುತ್ತದೆಂದು ಕೆಲವು 
ಹಿರಿಯರು ಹೇಳುತ್ತಾರೆ. ಇವರ ಪ್ರಕಾರ 9 ಮಾತ್ರ ಪ್ರಕರಣ. ಗ್ರಂಥಗಳು. 
(ಕರ್ಮನಿರ್ಣಯದ ಬಗ್ಗೆ ಮುಂದೆ ವಿವರಿಸಿದೆ.) ಗೀತಾಪ್ರ ಪ್ರಸ್ಥಾನ 
ಉಪನಿಷತ್‌ಪ್ರಸ್ಥಾನಗಳ ಬಗ್ಗೆ "ಶಿಳಸಿದಿರ ಸೂತ್ರಪ್ರಸ್ಥಾನದ ಬಗ್ಗೆ ತಿಳಿಸುವಿರಾ? 
ಬ್ರಹಸೂತ್ರಭಾಷ್ಟೆ ಅನುವ್ಯಾ: ಖ್ಯಾನ, ಅಣುಭಾಷ್ಯ, ನ್ಯಾ ಯವಿವರಣ ಈ ನಾಕು 
ಗ್ರಂಥಗಳನ್ನು ಸೂತ್ರಪ್ರಸ್ಥಾನ' ಎನ್ನುತಾರೆ. ಇವುಗಳಲ್ಲಿ ಬ್ರಹ್ಮಸೂತ್ರಭಾಷ್ಯದ ಬಗ್ಗೆ 
ಈಗಾಗಲೇ ತಿಳಿದಿದ್ದೇವೆ. ಮತ್ತೊ ೦ದು ಅನುವ್ಯಾಖ್ಯಾನ. ತ್ರಿವಿಕ್ರ ಮ”. 
ಪಂಡಿತಾಚಾರ್ಯರ ಪ್ರಾ ್ರಾರ್ಥನೆಯಂತೆ ಶ್ರೀಮದಾಚಾರ್ಯರು ಈ ಗ್ರಂಥವನ್ನು ರಚನೆ 
ಮಾಡಿದ್ದಾರೆ. ನಾಕು ಮಂದಿ ಶಿಷ್ಯರಿಂದ ನಾಕು ಅಧ್ಯಾಯಗಳನ್ನು ಏಕಕಾಲದಲ್ಲಿ 
ಬರೆಸಿದ ಗ್ರಂಥವೇ ಇದು. ಈ ಗ್ರಂಥದಲ್ಲಿ ಇಲ್ಲದ ವಿಚಾರವಿಲ್ಲ. ಈ ಗ್ರಂಥವನ್ನು 
ನಾರಾಯಣಪಂಡಿತರು ಭೂಲೋಕದ ಅಮೃತವೆಂದೇ ಕರೆಯುತ್ತಾರೆ. ಆದ್ದರಿಂದಲೇ 
ಶ್ರೀಮತ್‌ಟೀಕಾಕೃತ್ಟಾದರು ನ್ಯಾಯಸುಧಾ ಎಂಬ ಟೀಕೆಯನ್ನು ಇದಕ್ಕೆ ಬರೆದಿದ್ದಾರೆ. 
ಬ್ರಹ್ಮಸೂತ್ರಗಳ ತತ್ವಗಳನ್ನು ತಿಳಿಸುವುದಷ್ಟೇ ಅಲ್ಲದೆ ದುರ್ವಾದಿಗಳ ಗರ್ವದ ಬೆಟ್ಟಕ್ಕೆ 
ವಜ್ರಾಯುಧವಾಗಿದೆ. 3. ಅಣುಭಾಷ್ಟ- ಸರ್ವಶಾಸ್ತ್ರಾರ್ಥಸಂಗ್ರಹ ಎಂಬುದು ಇದರ 
ನ 0ದು ಹೆಸರು. ತನ್ನ ಪುಟ್ಟಬಾಯಿಯಲ್ಲಿ ಶ್ರೀಕೃಷ್ಣ ಬ್ರಹ್ಮಾಂಡವನ್ನೇ ತೋರಿದಂತೆ 
ಪುಟ್ಟಿಯಲ್ಲಿ ಅನಂತ ಅರ್ಥವನ್ನು ಶ್ರೀಮದಾಚಾರ್ಯರು ತೋರಿಸಿದ್ದಾರೆ. 
ಪಸು ಪ್ರತಿಯೊಂದು ಅರಗ ಸಾರವನ್ನು ಸೆರೆಹಿಡಿದು ಅದರ 
WES ಲಕ ಭಗವಂತನನ್ನು ಉಪಾಸಿಸಲು ಮಾಡಿಕೊಟ್ಟ ಕೃತಿ ಇದು. 
4. ನ್ಯಾಯವಿವರಣ - ಅನುವ್ಯಾಖ್ಯಾನದ ಪರಿಶಿಷ್ಠವೆಂದು ಇದನ್ನು ಬಲ್ಲವರು 
ಹೇಳುತ್ತಾರೆ. ಪ್ರತಿಯೊಂದು ಅಧಿಕರಣದಲ್ಲಿ ತಿಳಿಯಬೇಕಾದ ಪೂರ್ವಪಕ್ಷಯುಕ್ತಿ 
ಹಾಗೂ ಸಿದ್ಧಾಂತ ಯುಕ್ತಿಗಳನ್ನು ಇದರಲ್ಲಿ ಸಂಗ್ರಹಿಸಲಾಗಿದೆ. 
"ಅನುವ್ಯಾಖ್ಕಾ )ನ-ನ್ಯಾ ಯವಿವರಣಮಾಲಿಕಾ' ಎಂಬುದು ಇದರ ಮತ್ತೊಂದು ಹೆಸರು. 
ಶ್ರಿ ಮದಾಚಾರ್ಯರು ಕರ್ಮಕಾಂಡವನ್ನು ಅರಿತಿರುವರೆ? ಮತ್ತು 
ಜ್ಞಾನಕಾಂಡವನ್ನು ಮಾತ್ರ ಪ್ರಮಾಣವಂದು. ಒಪ್ಪಿ ಕರ್ಮಕಾಂಡವನ್ನು 
ಅಪ್ರಮಾಣವೆಂದು. ಹೇಳಿರುವರೆ? ಒಮ್ಮೆ ಎಲ್ಲ ಯಾಜ್ಞಿಕರು ಕರ್ಮಕಾಂಡದ 
ಮೂಲಕ ಶ್ರೀಮದಾಚಾರ್ಯರನ್ನು ಸೋಲಿಸಲು ಮುಂದಾದರು. ಆಗ 
ಕರ್ಮಕಾಂಡವನ್ನು ಜ್ಞಾನಕಾಂಡದೊಡನೆ 'ಅರ್ಥಪೂರ್ಣ ಹೊಂದಾಣಿಕೆಮಾಡಿ ವೈದಿಕ 


-90- ಪೌಷಮಾಸ-ಮಾಘಮಾಸ 


ಸಾಹಿತ್ಯಕ್ಕೆ ಅನನ್ಯ ಸ್ಥಾನವಿದೆ ಎಂದು ಸಾಬೀತು ಪಡಿಸಲು ಕರ್ಮನಿರ್ಣಯ ಎಂಬ 
ಗ್ರಂಥವನ್ನು ರಚನೆ ಮಾಡಿದರು. ಇದನ್ನು "ಖಂಡಾರ್ಥನಿರ್ಣಯ' ಎಂದು ಕೂಡ 
ಕರೆಯುತ್ತಾರೆ. ಇದು ಹಾಗೂ ಭಗ್‌ಭಾಷ್ಯಗ್ರಂಥ, ಶ್ರುತಿಪ್ರಸ್ಥಾನ ಎನಿಸುತ್ತವೆ. ಕೆಲವರು 
ಪ್ರಸ್ಥಾನಗಳು ಮೂರು ಎಂದರೆ ಕೆಲವರು ನಾಕು ಎನ್ನುತ್ತಾರೆ. ಅನೇಕ 'ಎಿದ್ವಾಂಸರು 
ಮಧ್ವಾಚಾರ್ಯರಿಗೆ ಕವಿತಾಶಕ್ತಿ ಇದೆಯೋ ಇಲ್ಲವೋ? ಎಂಬ ಸಂದೇಹ 
ಹೊಂದಿದರು. ಆಗ ಸಭೆಯೊಂದರಲ್ಲಿ ಚಿತ್ರಕಾವ್ಯವನ್ನು ರಚಿಸಲು ಹೇಳಿದರು. 
ಆಗಲೇ ಯಮಕಭಾರತವನ್ನು ರಚಿಸಿದರು ಎಂದು ಹೇಳುತ್ತಾರೆ ಇದರ 
ವೈಶಿಷ್ಟ್ಯವೇನು? ಹದಿನೆಂಟು ಪರ್ವಗಳ ಸಮಗ್ರ ಮಹಾಭಾರತದ ತಾತ್ಟರ್ಯವನ್ನು 
ಕೇವಲ 81 ಶ್ಲೋಕದಲ್ಲಿಸಂಗ್ರಹಿಸಿರುವರು. ಪ್ರತಿಯೊಂದು ಶೊ ಕಗಳನ್ನು ಅತ್ಯ ತ 
ಪ್ರಾಸಬದ್ಧವಾಗಿ | ರಚಿಸಿರುವರು. ಯಮಕಪ್ರಾ ್ರಾಸಬದ್ಧವಾಗಿರುವುದರಿಂದಲೇ ಇದಕ್ಕೆ 
"ಯಮಕಭಾರತ' ಎಂದು ಕರೆಯುತ್ತಾರೆ ಎಂಥ ಪಂಡಿತರೂ ಕೂಡ 
ಆಶ್ಚರ್ಯಪಡುವಂಥ ಅತ್ಯದ್ಭುತವಾದ ಚಿತ್ರಕಾವ್ಯವಿದು. ಮಕ್ಕಳಿಗೆ ವೈಷ್ಣವದೀಕ್ಷೆ 
ಹುಟ್ಟಿಸಲು ಆಚಾರ್ಯರ ಯಾವ ಗ್ರಂಥವನ್ನು ಪಾಠ ಮಾಡಬೇಕು? 
ಇದಕ್ಕಾಗಿಯೇ "ಕೃಷ್ಣಾಮೃತಮಹಾರ್ಣವ' ಎಂಬ 229 ಶ್ಲೋಕಗಳ ಕೃತಿಯನ್ನು 
ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಸ ಸಕಲಪುರಾಣಗಳ ಸಾರಸಂಗ್ರಹ. 
ವಾಗಿದ್ದರೂ ಕಾವ್ಯಮಯವಾಗಿದೆ. ಇರೇಪಡಿತ್ತಾಯ ಎಂಬ ವಂಶದವರಿಗೆ 
ಯಜ್ಞನಾರಾಯಣನ ಮೂರ್ತಿಯನ್ನು ದಯಪಾಲಿಸುವಾಗ ಈ ಕೃತಿಯನ್ನು ರಚನೆ 
ಮಾಡಿ ನೀಡಿದರು, ಏತನ್‌ಮೂಲಕವಾಗಿ ವೈಷ್ಠವದೀಕ್ಷೆಯನ್ನು ಹೇಗೆ ಪಡೆಯಬೇಕು 
ಎಂದು ತಿಳಿಸಿರುವರು. ಬೆಳಗಿನಿಂದ ರಾತ್ರಿಯವರೆಗೆ ನಮ್ಮ ನಿತ್ಯಾನುಷ್ಠಾನ 
ಹೇಗಿರಬೇಕು ಎನ್ನಲು ಆಚಾರ್ಯರ ಗ್ರಂಥ ಯಾವುದು? ಸದಾಚಾರಸ್ಮೃತಿ 
ಇದಕ್ಕಾಗಿಯೇ ಹೊರಟಿದೆ. ಧರ್ಮಾಧರ್ಮದ ನಿರ್ಣಯದ ಜೊತೆ 
ನಿತ್ಯಾನುಷ್ಠಾನವನ್ನು ಉಪದೇಶಿಸುವ ಅಪೂರ್ವಕೃತಿ ಇದು. ನಿರಂತರ ಭಗವಂತನ 
ಸ್ಮರಣೆಯೇ ಧರ್ಮ, ವಿಸ್ಮರಣೆಯೇ ಅಧರ್ಮ ಎಂಬ ಮುಖ್ಯತತ್ವವನ್ನು ಎಚ್ಚರಿಸಿದ 
ಧರ್ಮಶಾಸ್ತ್ರವಿದು. ದ್ವಾದಶಸ್ತೋತ್ರವನ್ನು ನೈವೇದ್ಯಕಾಲದಲ್ಲಿಯೇ ಏಕೆ 
ಪಠಿಸಬೇಕು? ಆಹಾರಪದಾರ್ಥಗಳಿಲ್ಲಿರುವ ವಿಷವನ್ನು ಹಾಗೂ ಕಾಲುಷ್ಯವನ್ನು 
ಪನಿ ಶಕ್ತಿ ಈ ದ್ವಾದಶಸ್ತ್ರೋತ್ರಕ್ಕೆ ಇದೆ ಎಂಬುದು ನಮ್ಮ ಸಂಪ್ರದಾಯದ 
ಷವಾದ ಘೋಷ ಷಣೆ ( ಅವಶ್ಯವಾಗಿ ದ್ವಾದಶಸೊ ಪತ್ರವನ್ನು 
ಮ ಸಲೇಬೇಕು. ಅಷ್ಟೇ ಅಲ್ಲ ದೆ, ಇದೊಂದು 
ಸಂಗೀತಕಾವ್ಯವೆನಿಸಿದೆ. ನ ದ್ವಾದಶಸ್ತೋತ್ರವು “ಮುಂದಿನ ದಾಸಪರಂಪರೆಗೆ 


ಮಾಘಮಾಸ - ಶುಕಪಕ -91- 
ರ್‌ 


ಮೂಲ ಬೀಜವಾಯಿತು. ಈ ದ್ವಾದಶಸ್ತೋತ್ರಗಳನ್ನು ಪ್ರತ್ಯೇಕ ಗ್ರಂಥಗಳೆಂದು 
ಜ್ಞಾನಿಗಳು ಹೇಳುತ್ತಾರೆ. ಶ್ರೀಮದಾಚಾರ್ಯರ ಉಳಿದ ಗ್ರಂಥ ಯಾವುದು? 
1. ಜಯಂತೀಕಲ್ಪ - 12 ಶ್ಲೋಕಗಳ ಪು ಪುಟ್ಟಕೃತಿಯಾದರೂ ಕೃಷ್ಣಾಷ್ಟಮಿಯ ಮತ್ತು 
ಕೃಷ್ಣಬಯಂತಿಯ 'ಆಚರಣೆಗೋಸ್ಕರವೇ ಹೊರಟಿರುವ ಕೃತಿ. ಆದ್ದಂಂದಲೇ ನಮ್ಮಲ್ಲಿ 
ಕೃಷ್ಣಾಪ್ತಮಿ ಆಚರಣೆ ಇಷ್ಟೊಂದು ಮಹತ್ವವನ್ನು ಪಡದಿದೆ. `ೈ ಯತಿಪ್ರಣವಕಲ್ಪ - 
ಯತಿಗಳ ಆಚರಣೆ ಹೇಗಿರಬೇಕು ಎಂಬುದನ್ನು ಜ್ಯ "ತಿಳಿಸುವ 25 ಶ್ಲೋಕಗಳ ಸಣ್ಣಗ್ರಂಥ 
"ವಿಷ್ಣೋಃ ಸರ್ವೋತ್ತಮತ್ವಂ ಚ ಸರ್ವದಾ ಪ್ರತಿಪಾದಯ' ಎಂಬ ಪ್ರಸಿದ್ಧನುಡಿ 
ಇರುವುದು ಇದೇ ಗ್ರಂಥದಲ್ಲಿ. 3. ನ್ಯಾಸಪದ್ಧತಿ - 12 ಶ್ಲೋಕಗಳಿಂದ ಕೂಡಿದ 
ಈ ಗ್ರಂಥವು ಸಂನ್ಯಾಸಿಗಳ ನಿತ್ಯಾನುಷ್ಠಾನವನ್ನು ಸಂಕ್ಷೇಪವಾಗಿ ತಿಳಿಸುತ್ತದೆ. 
4. ತಿಥಿನಿರ್ಣಯ - 28 ಶ್ಲೋಕಗಳಿಂದ ಕೂಡಿದೆ. ಗಣಿತದ ಲೆಕ್ಕಚಾರಕ್ಕಾಗಿ ಇರುವ 
ಕೃತಿ. ಸೂರ್ಯಸುಟ, ಚಂದ್ರಸ್ಥುಟಗಳಿಂದ ಸಂಸ್ಕಾರಗೊಳಿಸಿದ ತಿಥಿಯನ್ನು" ತಿಳಿಯುವ 
ಸೂಕ್ಷ್ಮ ವಿಚಾರಗಳು ಈ ಗ್ರಂಥಗಳಲ್ಲಿವೆ. 5. * ನಖಸ್ತುತಿ-ತ್ರಿವಿಕ್ರಮಪಂಡಿತರು 
ವಾಯುಸ್ತುತಿಯನ್ನು ರಚನೆ ಮಾಡಿದಾಗ ಅದರ ಆದ್ಯಂತಗಳಲ್ಲಿ ಹೇಳಿಕೊಳ್ಳಬೇಕೆಂದು 
ಅನುಗ್ರಹಿಸಿದ ಸ್ತೋತ್ರವೇ ಈ ನಖಸ್ತುತಿ, 6. ಕಂದುಕಸ್ತುತಿ - ಆಚಾರ್ಯರು 
ಬಾಲ್ಯದಲ್ಲಿ ಚಂಡಾಟವಾಡುವಾಗ ರಚನೆ ಮಾಡಿದ ಸ್ತುತಿ ಇದು - 
ಕಂದುಕಛಂದಸಿನಲ್ಲೇ ಇರುವ ಈ ಸ್ತೋತ್ರ ಅತ್ಯಂತ ಮನೋಹರವಾಗಿದೆ. (ಸಾಕ್ಷಾತ್‌ 
ಹೃಷೀಕೇಶತೀರ್ಥರೇ ಬರೆದಿಟ್ಟ ಹಸ್ತಪ್ರತಿಯನ್ನು ಆಮೂಲಾಗ್ರ ಅಧ್ಯಯನ ಮಾಡಿ. 
ಸರ್ವಮೂಲಗ್ರಂಥಗಳ ಶುದ್ಧಪಾಠದ ಬಗ್ಗೆ ಜೀವನ ಸೆವೆಸಿದ ವಿದ್ವಾನ್‌ ಬನ್ನಂಜೆ 
ಗೋವಿಂದಾಚಾರ್ಯರ ಉಪಕಾರ ಈ "ಸಂದರ್ಭದಲ್ಲಿ ಸ್ಮರಿಸರೇ ಬೇಕು.) 
ಸರ್ವಮೂಲ ಗ್ರಂಥಗಳ ಬಗ್ಗೆ ತಿಳಿಸಿದಿರಿ ಈಗ ಅವರ ಪರಂಪರೆಯ ಬಗ್ಗೆ 
ತಿಳಿಸುವಿರಾ? ಶ್ರೀಮದಾಚಾರ್ಯರ ಪರಂಪರೆಯನ್ನು ನಾರಾಯಣ" 
ಪಡಿಸು ಮುಕ್ತಕಂಠದಿಂದ ಹೊಗಳಿದ್ದಾರೆ. ಅವಶ್ಯ ವಾಗಿ ಇದನ್ನು 
ತಿಳಿಯಲೇಬೇಕು. ಕೇವಲ ತತ್ವಪ್ರಸಾರದಲ್ಲೇ ನಿಷ್ಠರಾದ ಶ್ರೀಮದಾಚಾರ್ಯರು. 
ಇಷ್ಟೊಂದು ಮಠಗಳನ್ನು ಬೆ ಸಾಪನೆ ಮಾಡಿದರು? ಶ್ರೀಮದಾಚಾರ್ಯರ 
ಆಮೂಲಾಗ್ರಜೀವನ ಚರಿತ್ರೆಯನ್ನು ಮನಿಸಿದಾಗ ಪುಡಿಗಾಸು ಸಂಪಾದನೆ ಮಾಡಿದ 
ಉಲ್ಲೇಖ ಎಲ್ಲೂ ಇಲ್ಲ, ಅದರಂತೆ ಮಠ ಕಟ್ಟಿದ ಬಗ್ಗೆ, ಆಸ್ತಿ ಮಾಡಿದ ದಾಖಲೆಯೂ 
ಇಲ್ಲ. ನಿಜವಾದ 5 ಎರಕ್ತಸಂನ್ಯಾಸ ಸಿ ಸಿ ಹೇಗಿರಬೇಕೆಂದು ಪರಿಪೂರ್ಣವಾಗಿ ತೋರಿಸಿದ 
ಅತ್ಯಃ ಂತ ಪರಮಶ್ರೇಷ್ಠ ಪರಮಹಂಸರು ಶ್ರೀಮದಾಚಾರ್ಯರು. ಹಾಗಾದರೆ 
ಇಷ್ಟೊಂದು ಮಠಗಳನ್ನು ಯಾರು ಹುಟ್ಟುಹಾಕಿದರು? ಯಾವ ಮಠಗಳನ್ನೂ 


92- ಪೌಷಮಾಸ-ಮಾಘಮಾಸ 


ಶ್ರೀಮದಾಚಾರ್ಯರು ಹುಟ್ಟುಹಾಕಿದ್ದಲ್ಲ. ಕೃಷ್ಣನ ಪೂಜೆಗಾಗಿ ಎಂಟು ಮಂದಿ 
ಬಾಲಕರಿಗೆ ಸಂನ್ಯಾಸಾಶ್ರಮ ನೀಡಿ ಪೂಜಾಕೈಂಕರ್ಯದೀಕ್ಷೆಯನ್ನು ನೀಡಿದರು. 
ಹಾಗೆಯೇ ಅನೇಕ ಶಿಷ್ಯರು ಶ್ರೀಮದಾಚಾರ್ಯರ ಬಳಿ ತಾವಾಗಿಯೇ 
ಸಂನ್ಯಾಸಾಶ್ರಮವನ್ನು ಇಚ್ಛೆಪ ಪಟ್ಟು ಸ್ವಿ ಸ್ನೀಕರಿಸಿದರು. ಶ್ರೀಮದಾಚಾರ್ಯರ ಬಳಿ 
ಸಂನ್ಯಾಸಾಶ್ರಮ ಸ್ವೀಕರಿಸಿದ ಶಿಷ್ಯಂದಿರು ಯಾರು ? ಗೋದಾವರಿತೀರದಲ್ಲಿ 
ಪ್ರಸಿದ್ಧ ಅದ್ವೈತಪಂಡಿತರಾದ ಶೋಭನಭಟ್ಟರು ಶ್ರೀಮದಾಚಾರ್ಯರ ಶಿಷ್ಯತ್ವವನ್ನು 
ವಹಿಸಿ ಸಂನ್ಯಾಸಾಶ್ರಮವನ್ನು ಸ್ವೀಕರಿಸಿದರು. ಇವರೇ ಶ್ರೀಪದ್ಮನಾಭತೀರ್ಥರೆಂದು 
ಎಲ್ಲ ಮಠಗಳಿಗೆ ಮೂಲಪುರುಷ ರಾಗಿದ್ದಾರೆ. ಶ್ಯಾಮಶಾಸ್ತ್ರಿ ಎಂಬ ಮತ್ತೊಬ್ಬ 
ಅದ್ದೆ ಪಂಡಿತರು ವಾದ ಮಾಡಿ ಸೋತು ಶಿಷ್ಕರಾದರು, ಇವರು ಸಂನ್ಯಾ ಸಾಶ್ರಮ' 
ಸ್ವೀಕರಿಸಿ ಶ್ರೀನರಹರಿತೀರ್ಥರಾದರು. ವಿಷ್ಣುಶಾಸ್ತ್ರ ಎಂಬ ಮತ್ತೊಬ್ಬ 
ಅದ್ವೈತಪಂಡಿತರು ವಾದದಲ್ಲಿ ಸೋತು ಶ್ರೀಮದಾಚಾರ್ಯರ ಶಿಷ್ಯರಾಗಿ 
ಮಾಧವತೀರ್ಥರೆನಿಸಿಕೊಂಡರು. ಗೋವಿಂದ ಶಾಸ್ತ್ರಿಗಳೆಂಬ ಆದ್ದೆ ತೆಪಂಡಿತರು 
ಸೊತು ಶಿಷ್ಯರಾಗಿ ಅಕ್ಟೋಭ್ಯತೀರ್ಥರೆನಿಸಿಕೊಂಡರು. ಹಾಗಾದರೆ ಇವರೆಲ್ಲರೂ 
ಕೇವಲ ಬಿಡಿಸಂನ್ಯಾಸಿಗಳೇ ಹೊರತು ಪೀಠಾಧಿಪತಿಗಳು ಅಲ್ಲ ಅಲ್ಲವೆ? 
ಶ್ರೀಮದಾಚಾರ್ಯರು ಈ ಎಲ್ಲರಿಗೂ ಸಂನ್ಯಾಸಾಶ್ರಮ ನೀಡಿದ್ದು ಮಾತ್ರವಲ್ಲ. 
ವೇದಾಂತಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿ ತೀರ್ಥಪದವಿಯನ್ನು ನೀಡಿದರು. 
ಆದ್ದರಿಂದ ವೇದಾಂತ-ಸಾಮ್ರಾಜ್ಯಾಧೀಶ್ವರರಾದ ಇವರಿಗೆ ಮುಂದೆ ನಮ್ಮ 
ಸಂಪ್ರದಾಯದಲ್ಲಿ ಪೀಠಾಧಿಪತಿಗಳೆಂಬ ವಾಡಿಕೆ ಬಂದಿತು. ಶ್ರೀವಾದಿರಾಜತೀರ್ಥರ 
ಕಾಲದಲ್ಲಿ ಎಲ್ಲ ಮಠಗಳ ವಿಭಾಗ ಹಾಗೂ ಪೀಠಾಧಿಪತ್ಯದ ಪರಿಪೂರ್ಣಕಲ್ಪನೆ 
ಹೆಚ್ಚಾಯಿತು. ಶಂಕರಾಚಾರ್ಯರ ಮಠ, ರಾಮಾನುಜಾಚಾರ್ಯರ ಮಠ 
ಎಂದು ಇದ್ದಂತೆ ಮಧ್ವಾಚಾರ್ಯರ ಮಠ ಎಂದಷ್ಟೇ ಇರಬೇಕಿತ್ತು ಇಷ್ಟೊಂದು 
ಮಠಗಳು ಅನಾವಶ್ಯಕ ಎಂದೇ ನಮ್ಮೆಲ್ಲರ ಅಭಿಪ್ರಾಯ. ಇಂದಿನ ದಿವಸ 
ಇಷ್ಟೊಂದು ಮಠಗಳಿರುವುದು ಅನುಕೂಲವೇ ಆಗಿದೆ. ಒಂದೇ ಮಠ ಇದ್ದರೆ ಅನೇಕ 
ಸಮಸ್ಯೆಗಳೇ ಇರುತ್ತಿದ್ದವು. ಅನೇಕ ಮಠಗಳು ಇರುವುದರಿಂದ ಎಲ್ಲಾ ರೀತಿಯಿಂದ 
ಮಾಧ್ವಸ ಸಮಾಜವನ್ನು ಎಲ್ಲರೂ ಬಲಿಷ್ಠವನ್ನಾಗಿ ಮಾಡುತ್ತಿದ್ದಾರೆ. ಅಂದಿನ ಕಾಲದಲ್ಲಿ 
ಮಾಧ್ವಸ ತವಾ ಸಂಖ್ಯೆ. ಕಡಿಮೆಯೇ ಇತ್ತು. ಇಂದು. ಹಚ್ಚಾಗುತ್ತಿ 3 ರುವುದರಿಂದ. 
20 ಕ ಹೆಚ್ಚು ಮಠಮಾನ್ಯಗಳು ಮಾಡುತ್ತಿ ರುವ ಕೆಲಸ ಶ್ಲಾಘನೀಯವಾಗಿದೆ. 
ಆದರೂ ಮಾಡಬೇಕಾದ ಕರ್ತವ್ಯ ಬಹಳಷ್ಟಿದೆ. ಇಂದಿನ ಪೀಠಾಧಿಪತಿಗಳು 
ಮಹಾಸಮಾರಾಧನೆಯನ್ನು ವೈಭವೋಪೇತವಾಗಿ ಮಾಡುತ್ತಾರೆ. ಅಥವಾ 


ಮಾಘಮಾಸ - ಶುಕ್ಲಪಕ್ಷ ಸ 


ರಾಯರ ಆರಾಧನೆಯನ್ನು ವೈಭವೋಪೇತವಾಗಿ ಮಾಡುತ್ತಾರೆ. 
ಮಧ್ವನವಮಿಯ ಉತ್ಸವವನ್ನು ಎಲ್ಲರೂ ಸೇರಿ ಅತ್ಯಂತ ವೈಭವದಲ್ಲಿ 
ಮಾಡುವುದೇ ಇಲ್ಲ. ಇದು ತಪಲ್ಲವೆ?ಒಂದು ವೇಳೆ ಮಧ್ವಾಚಾರ್ಯರನ್ನು 
ಮರೆತು ಅಥವಾ ಮಧ್ವಾಚಾರ್ಯರಿಗೆ ಸಮರ್ಪಣೆ ಮಾಡದೆ ಮಹಾಸಮಾರಾಧನೆ- 
ಯನ್ನಾಗಲಿ ರಾಯರ ಆರಾಧನೆಯನ್ನಾಗಲೀ ಮಾಡಿದ್ದರೆ ತಪ್ಪಾಗುತ್ತಿತ್ತು. ತಾವು 
ಮಾಡುವ ಎಲ್ಲಾ ಆರಾಧನೆಯು ಮಧ್ವಾಚಾರ್ಯರಿಗೆ ತಲುಪಬೇಕು ಎಂಬ 
ಅನುಸಂಧಾನದಿಂದ ಆರಾಧನೆಗಳು ನಡೆಯುತ್ತಿರುವುದರಿಂದ ಏನೂ ತಪ್ಪಿಲ್ಲ. 
ಮಧ್ವನವಮಿಯನ್ನು ಇನ್ನೂ ಹೆಚ್ಚುವೈಭವದಲ್ಲಿಮಾಡಬೇಕು ಎಂಬುದಂತು ಸತ್ಯ. 
ಆದರೆ ಮಧ್ವನವಮಿಗಿಂತ ರಾಯರ ಆರಾಧನೆ ಎಲ್ಲೆಡೆಯು ವ್ಯಾಪಕವಾಗಿ 
ನಡೆಯುತ್ತಿರುವುದು ತಪ್ಪು ಎಂದು ಭಾವಿಸಬಾರದು ಯಾವ ದೇವತೆಗಳಿಗೂ ನೀಡದ 
ಮನ್ನಣೆಯನ್ನು ಭಕ್ತ ಪ್ರಹ್ಲಾದನಿಗೆ ನೀಡಿದಂತೆ ಭಗವಂತ ಒಂದೊಂದು ಕಾಲದಲ್ಲಿ 
ಒಬ್ಬೊಬ್ಬ ಭಕ್ತರಿಗೆ ಇಂಥ ಮನ್ನಣೆಗಳನ್ನು ನೀಡುತ್ತಾನೆ ಇದೆಲ್ಲವೂ ಹರಿಸಂಕಲಕ್ಷೆ 
ಬಿಟ್ಟದ್ದು. ಆಚಾರ್ಯರ ಅನುಜರಾದ ವಿಷ್ಣುತೀರ್ಥರ ಬಗ್ಗೆ ತಿಳಿಸುವಿರಾ? 
"ನಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ, ಇದ್ದ ಒಬ್ಬ ಮಗನು ಸಂನ್ಯಾಸಿ 
ಆಗುತ್ತಾನೆ' ಎಂದು ಮಧ್ಯಗೇಹ ದಂಪತಿಗಳು ಪರಿತಪಿಸುತ್ತಾರೆ. ಆಗ ವಾಸುದೇವನು 
"ನಿಮ್ಮನ್ನು ನೋಡಿಕೊಳ್ಳಲು ಇನ್ನೊಬ್ಬಮಗ ಹುಟ್ಟುವತನಕ ಸಂನ್ಯಾಸಿ ಆಗುವುದಿಲ್ಲ” 
ಎಂದು ಭರವಸೆ ನೀಡಿದನು. ಅದರ ಫಲವಾಗಿ ಮಧ್ಯಗೇಹದಂಪತಿಗಳಿಗೆ ಒಂದೇ 
ವರ್ಷದಲ್ಲಿಮತ್ತೊಬ್ಬಮಗ ಹುಟ್ಟಿದನು. ಅವರು ಕೊನೆಯತನಕ ತಂದೆ ತಾಯಿಗಳ 
ಸೇವೆಯಲ್ಲಿಯೇ ನಿರತನಾದನು. ಅನಂತರ ಶ್ರೀಮದಾಚಾರ್ಯರ ಬಳಿ ಸಂನ್ಯಾಸವನ್ನು 
ಸ್ವೀಕರಿಸಿ ಮಹಾವಿರಕ್ತಶಿಖಾಮಣಿಗಳಾಗಿ ವಿಷ್ಣುತೀರ್ಥರೆಂದು ಪ್ರಸಿದ್ಧರಾದರು. ಎಲೆ 
ಹಣ್ಣುಗಳನ್ನು ತಿಂದು ಕಾಲಾನುಕ್ರಮದಲ್ಲಿ 5 ದಿನಕ್ಕೊಮ್ಮೆ ಪಂಚಗವ್ಯ, ಕೊನೆಗೆ 
ಅದನ್ನೂ ತೊರೆದು ಘೋರ ತಪಸ್ಸನ್ನು ಆಚರಿಸಿದ ಕಲಿಯುಗದಲ್ಲೇ ಅತ್ಯಂತ ದೊಡ್ಡ 
ತಪಸ್ವಿ. ಅಣ್ಣನಿಗೆ ತಕ್ಕ ತಮ್ಮನೆಂದರೆ ಇವರೊಬ್ಬರೇ. ಇವರೇ ಮುಂದೆ ಸೋದೆಮಠದ 
ಹಾಗೂ ಸುಬ್ರಹ್ಮಣ್ಯಮಠದ ಮೂಲಪುರುಷರಾದರು.ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ 
ಅಷ್ಟಮಠಗಳಷ್ಟೇ ಅಲ್ಲದೆ ಇನ್ನು ಕೆಲವು ಮಠಗಳಿವೆ. ಅವು ಹೇಗೆ ಬೆಳೆದು 
ಬಂದವು? ದಕ್ಷಿಣಕನ್ನಡಜಿಲ್ಲೆಯಲ್ಲಿ ಅಷ್ಟಮಠಗಳು ಬಿಟ್ಟು ಇನ್ನೂ 4 ಮಠಗಳಿವೆ, 
1. ಸುಬ್ರಹ್ಮಣ್ಯಮಠ, 2. ಭಂಡಾರಕೇರಿಮಠ, 3. ಭೀಮನಕಟ್ಟೆಮಠ, 
4. ಚಿತ್ರಾಪುರಮಠ. ಸುಬ್ರಹ್ಮಣ್ಯಮಠ ವಿಷ್ಣುತೀರ್ಥರಿಂದ ಬೆಳೆದು ಬಂದಿತು. 
ಆಚಾರ್ಯರ ಗುರುಗಳಾದ ಅಚ್ಯುತಪ್ರಜ್ಞರ ಪರಂಪರೆಯಲ್ಲಿ ಭಂಡಾರಕೇರಿಮಠ, 


94- ಪೌಷಮಾಸ-ಮಾಘಮಾಸ 


ಹಾಗೂ ಭೀಮನಕಟ್ಟೆಮಠ ಕವಲಾಗಿ ಬೆಳೆದು ಬಂದವು. ಆದರೆ ಚಿತ್ರಾಪುರಮಠ 
ಪೇಜಾವರಮಠದಿಂದ ಕವಲಾಗಿ ಬಂದಿತು ಎಂದು ಬಲ್ಲವರು ಹೇಳುತ್ತಾರೆ. 

ಗೌಡಸಾರಸ್ವತರು ಮಾಧ್ವರೆನ್ನುತ್ತಾರೆ. ಇವರ ಮಠ ಯಾವುದು? 
ಗೋಕರ್ಣಪರ್ಶಗಾಳಿಜೀವೋಡ್ರಮಮತ,, ಹಾಗೂ ಕಾಶಿಮಠ ಇವೆರಡು ಮಠಗಳನ್ನು 
ಗೌಡಸಾರಸ್ವತರು ಅನುಸರಿಸುತ್ತಾರೆ. ಮಧ್ವಾಚಾರ್ಯರನ್ನೇ ಗುರುಗಳೆಂದು 
ಸಂಪೂರ್ಣವಾಗಿ ಇವರು ಆಶ್ರಯಿಸಿದ್ದಾರೆ. ಫಲಿಮಾರು ಮಠದ ಹತ್ತನೇ ಯತಿಗಳಾದ 
ರಾಮಚಂದ್ರತೀರ್ಥರಿಂದ ಸಂನ್ಯಾಸವನ್ನು ಪಡೆದ ನಾರಾಯಣತೀರ್ಥರು ಈ ಮಠದ 
ಮೂಲ ಯತಿಗಳು. ಇಸ್ಕಾನ್‌ ಮತದವರು ಮಾಧ್ವೀಯರೆನ್ನುತ್ತಾರೆ ಇದು 
ಹೇಗೆ? ಮಧ್ವಗೌಡಿಯ ಎಂಬುದಾಗಿ ಬಂಗಳಾದಲ್ಲಿ ಒಂದು ಮಾಧ್ವಪೀಠವಿತ್ತು. 
ಈ ಮಠಕ್ಕೆ ಅಚ್ಯುತಚರಣ ಎಂಬ ಒಬ್ಬ ಯತಿಗಳು ಬಂದರು. ಇವರೇ 
ಭಕ್ತಿವೇದಾಂತಪ್ಪ ಭುವೆಂದು ಕರೆಸಿಕೊಂಡು ಹರೇಕೃಷ್ಣಮಠದ ಇಸ್ಕಾನ್‌ಸಂಸ್ಥೆಯ 
ಸ್ಥಾಪಕರಾದರು, ಇವರು ಮಧ್ವಾಚಾರ್ಯರನ್ನೇ ಮೂಲಗುಕುಗಳಿರದು 
ಪರಿಗಣಿಸುತ್ತಾರೆನ್ನುತ್ತಾರೆ. ಘಟ್ಟದ ಮೇಲಿನ ಮಠಗಳು ಎಷ್ಟು? ಹಾಗೂ ಹೇಗೆ 
ಬೆಳೆದುಬಂದವು? ಶ್ರೀಪದ್ಮನಾಭತೀರ್ಥರು, ಶ್ರೀನರಹರಿತೀರ್ಥರು, 
ಶ್ರೀಮಾಧವತೀರ್ಥರು, ಶ್ರೀಅಕ್ಷೋಭ್ಯತೀರ್ಥರಿಂದ ಘಟ್ಟದ ಮೇಲಿನ ಮಠಗಳು 
ಬೆಳೆದು ಬಂದವು. ಒಟ್ಟು ಎಂಟು ಮಠಗಳಾದವು. 1. ಶ್ರೀಪಾದರಾಜಮಠ, 

2. ರಾಯರಮಠ, 3. "ಉತ್ತರಾದಿಮಠ, 4. ಸೋಸಲೆವ್ಯಾಸರಾಜಮಠ, 

5. ಕುಂದಾಪುರವ್ಯಾ ಸರಾಜಮಠ, 6. ಮಜ್ಜಿಗೆಹಳ್ಳಿ ಮಠ, 7. ಕೂಡ್ಲಿಮಠ. 

8. ಬಾಳಗಾರುಮಠ. ಶ್ರೀವ್ಯಾಸರಾಜರ ವಿದ್ಯಾ ಗುರುಗಳಾದ ಶ್ರೀಪಾದರಾಜರು ಈ 
ಮಠದ ಪರಂಪರೆಯಲ್ಲಿ ಬೆಳಗಿದ ಅತ್ಯಂತ ಶ್ರೇಷ್ಠ ಯತಿಗಳು. ವ್ಯಾಸರಾಜಮಠದಲ್ಲಿ 
ಒಂದು ಪರಂಪರೆ ಕುಂದಾಪುರದಲ್ಲಿ ಮಠವನ್ನು ಸ ಸ್ಥಾಪಿಸಿ ಕುಂದಾಪುರ... 
ವ್ಯಾಸರಾಜಮಠವಾಯಿತು. ಮಾಧವತೀರ್ಥರ ಪರಂ ಪರೆಯಿಂದ ಮಜ್ಜಿಗೆಹಳ್ಳಿ ಮಠವು 
ಸ್ಥಾಪನೆಯಾಯಿತು. ಅಕ್ಷೋಭ್ಯತೀರ್ಥರಿಂದ ಮತ್ತೊಂದಾಗಿ ಕವಲು ಒಡದ 'ಪರಂಪರೆ 
ಬಾಳಗಾರುಮಠ ಎಂದು ಕರೆಸಿಕೊಂಡಿತು. ಮಧ್ವವಿಜಯದಲ್ಲಿ ಇದರ ಬಗ್ಗೆ 
ಏನಾದರು ಆಧಾರವಿದೆಯೆ? "ಮಧ್ವಪ್ರಶಿಷ್ಯಾ “ಬಹವೋ ಶಿಷ್ಯಾ ಏಷಾಂ 
ಮುಹುಸ್ತದಾ ಅಲಂಚಕ್ರುರಲಂ ಪೃಥ್ವೀಂ ನಿರ್ವ 'ಸದ್ಯುಣಭೂಷಣಾಃ.' ಅನೇಕ 
ರೀತಿಯಲ್ಲಿ ಮಧ್ವರ ಶಿಷ್ಯರು ಭೂಮಿಯನ್ನು ಅಲಂಕಾರ ಮಾಡಿದರು, ಅವರೆಲ್ಲರೂ 
ಸದ್ಗುಣಭೂಷ ತತ ಪ್ರತಿಯೊಬ್ಬರೂ ದುರ್ವಾದಿಗಳ ದುರ್ವಾದವನ್ನು 
ಖಂಡನೆ ಮಾಡುವುದರಲ್ಲಿ ಸಮರ್ಥರಾಗಿದ್ದಾರೆ ಎಂಬುದಾಗಿ ಮದ್ವವಿಜಯದಲ್ಲಿ 


ಮಾಘಮಾಸ - ಶುಕ್ಲಪಕ್ಷ 4: 


ವರ್ಣಿಸಿದ್ದಾರೆ. ಅಷ್ಟೇ ಅಲ್ಲದೆ ಅನೇಕ ಗೃಹಸ್ಥ ಶಿಷ್ಯರೂ ಕೂಡ ಮಧ್ವಾ ಚಾರ್ಯರ 
ಶಿಷ್ಯರಾಗಿ ತೆತ ಜ್ಞಾನವನ್ನು ಪ್ರಚಾರ ಮಾಡುತ್ತಿದ್ದಾರೆ. ಸರ್ವಮೂಲಗ್ರಂಥಗಳನ್ನು 
ಏಕೆ ಅಧ್ಯ ಯನ A ಭಗವಂತನನ್ನು ತಿಳಿದರೆ ಮಾತ್ರ. 
ಸಂಸಾರಬಂಧನದಿಂದ ಮುಕ್ತಿ ಪಡೆಯಲು ಸಾಧ್ಯ. ಭೌತಿಕವಾದ ಜಗತ್ತಿನ ಬಗ್ಗೆ 
ಎಷ್ಟೇ ಪರಿಶೋಧನೆ ನಡೆದರೂ ಅದು ಅಪರಿಪೂರ್ಣ. ಜೀವನವನ್ನು ಭಗವಂತನೆಡೆಗೆ 
ಕರೆದೊಯ್ಯುವ ತತ್ವವೇ ಪ್ರಾಣತತ್ವ. ಇದರ ಅರಿವೇ ಜೀವೋತ್ತಮತ್ವ. ಈ 
ಪ್ರಾಣತತ್ವವೇ ಮಧ್ಯ” ಎಂಬ ರೂಪದಿಂದ ಅವತರಿಸಿತು. ಮಧ್ವರ ಒಂದೊಂದು 
ವಾಣಿಯು ಅತ್ಯದ್ಭುತ. ಆತ್ಮಸಾಕ್ಸಿಗೆ ವಿರುದ್ಧವಾಗಿ ಯಾರೇ ಹೇಳಿದರೂ ಯಾವುದೇ 
ಶಾಸ್ತ್ರ ಹೇಳಿದರೂ ಒಪ್ಪಬಾರದು, ವೇದದಲ್ಲಿ ಹೇಳಿದ ತತ್ವವನ್ನೇ ಆತ್ಮಸಾಕ್ಸಿಗೆ 
ಅನುಗುಣವಾಗಿ ಅರಿಯಬೇಕು, ಹೀಗೆ ಭಗವಂತನನ್ನು ಸಾಕ್ಲಿಯಿಂದ 
ದೃಢೀಕರಿಸಿಕೊಂಡು ಅವನಲ್ಲಿ ನಿರಂತರ ಶರಣೆನ್ನಬೇಕು. ಶರಣಾಗತಿಯಿಂದ 
ಜ್ಞಾನವನ್ನು ಪಡೆದು ಪುನಃ ಶರಣಾಗತರಾಗಬೇಕು. ಇದಕ್ಕಾಗಿ ಸರ್ವಮೂಲಗ್ರಂಥಗಳ 
ಅಧ್ಯಯನ ಮಾಡಬೇಕು. ಜೀವನದಲ್ಲಿ ನಿಜವಾದ ಮಾರ್ಗ ಯಾವುದು? 
ಸರ್ವಮೂಲಗ್ರಂಥಗಳು ಸಮಸ್ತಜನತೆಗೆ ಯಥಾರ್ಥಜ್ಞಾನವನ್ನು ಉಪದೇಶಿಸುತ್ತಿವೆ. 
ಜಗತ್ತಿನಲ್ಲಿ ತಾಂಡವವಾಡುತ್ತಿರುವ ಅಜ್ಞಾನ ಭ್ರಾಂತಿಗಳನ್ನು ಸಂಪೂರ್ಣವಾಗಿ 
ನಿರ್ಮೂಲಗೊಳಿಸಲು ಸಮರ್ಥವಾಗಿವೆ. ಆದರೂ ಇಷ್ಟೊಂದು ಮತಗಳು ಏಕೆ 
ಬೆಳೆದು ಬಂದಿವೆ? ಎಂದರೆ ಇದಕ್ಕೆ ಕಾರಣವನ್ನು ಶ್ರೀಮದಾಚಾರ್ಯರೇ ತಮ್ಮ 
ಗ್ರಂಥದಲ್ಲಿನಿರೂಪ ಪಣೆ ಮಾಡಿದ್ದಾರೆ. 'ದಾರ್ಲಭ್ಯಾತ್‌ ಶುದ್ಧಬುದ್ದೀನಾಂ ಬಾಹುಲ್ಯಾ ತ್‌” 
ಅಲವೇದಿನಾಂ । ದುರಾಗ್ರಹಗೃಹೀತತ್ವಾತ್‌ ವರ್ತಂತೇ ಸಮಯಾಃ ಸದಾ' 
"ಮಾತರ್ಯವಲ್ಲದೆ ವಿಚಾರ ಮಾಡುವ ಸ್ವಚ್ಚಬುದ್ಧಿಯ ಜನರು ಎಲ್ಲಾಕಾಲದಲ್ಲೂ 
ವಿರಳ” ಅಲ್ಪಸ್ವಲ್ಪ ತಿಳಿದು ಹಾರಾಡುವವರೇ ಹೆಚ್ಚು. ತಮ್ಮ ಮತವೇ "ಶ್ರೇಷ್ಠವಂದು. 
ಸಾರುವ ದುರಾಗ್ರಹದಿಂದ ತುಂಬಿದ್ದಾರೆ. ಎಲ್ಲ 'ಕಾಲದಲ್ಲೂ ಎಲ್ಲ ಮತಗಳು 
ವ್ಯಾಪಕವಾಗಿಯೇ ಇರುತ್ತವೆ. ಯಥಾರ್ಥವಾದ. ಮಾರ್ಗವನ್ನು ಅರಿತು ಅದರಲ್ಲಿ 
ಗಿದ ನಿಜವಾದ ವಿವೇಕ. 
ಇಲ್ಲಿಗೆ ಶ್ರೀಮದಾಚಾರ್ಯರ ಮಹಿಮೆ ಹಾಗೂ ಗ್ರಂಥಗಳ ಪರಿಚಯವು 
ಸಮಾಪ್ತವಾಯಿತು. 
ಮಾಫ ॥ ಶುದ್ಧ 11 ದಶಮೀ 

ಶ್ರೀ ಯೋಗೀಂದ್ರತೀರ್ಥರು (ರಾಯರ ಮಠ) ಶ್ರೀರಂಗ - 
ಸಾಂದ್ರಬೋಧಾಯ ಶಾಸ್ತ್ರೇಷು ನಿಸ್ತಂದ್ರಮನಸೇಹರ್‌ । ರಾಘವೇಂದ್ರ 


-96- ಪೌಷಮಾಸ- ಮಾಘಮಾಸ 


ಕುಮಾರಾಯ ನಮೋ ಯೋಗೀಂದ್ರ ಯೋಗಿನೇ॥ ಗುರುರಾಜರ ಶಿಷ್ಯರಲ್ಲಿ ಅವರ 
ಪುರ್ವಾಶ್ರಮದ ಅಣ್ಣನ ಮೊಮಕ್ಸಳು ಮೂರು ಜನ ಮುಖ್ಯರು. ಅವರಲ್ಲಿ 
ವೆಂಕಣ್ಣಾಚಾರ್ಯರು ಹೆಚ್ಚುಅರ್ಹರೆಂದು ತಿಳಿದು ಗುರುರಾಜರು ಅವರಿಗೆ ಮೊದಲು 
ಆಶ್ರಮ ಕೊಟ್ಟು"ಯೋಗೀಂದ್ರ'ರೆಂದು ನಾಮಕರಣ ಮಾಡಿದರು. ಉಳಿದ ಇಬ್ಬರು 
ಶಿಷ್ಯರಾದ ವಾಸುದೇವಾಚಾರ್ಯರೂ, ಮುದ್ದುಕೃಷ್ಣಾಚಾರ್ಯರೂ ಆಮೇಲೆ ಪಟ್ಟಕ್ಕೆ 
ಬಂದರು. ಯೋಗೀಂದ್ರರು ಮಹಾಪಂಡಿತೋತ್ತಮರು, ಜ್ಞಾನಿಗಳು, ಇವರಿಗೆ 
ವೆಂಕಣ್ಣಪಂತ ಮಂತ್ರಾಲಯಗ್ರಾಮ ಜಹಗಿರಿ ಹಾಕಿಕೊಟ್ಟನೆಂದು ಹಿಂದೆಯೇ 
ಉದಹರಿಸಿದೆ. ಗುರುಗಳ ಬೃಂದಾವನ ಪ್ರವೇಶವಾದ ಮೇಲೆ, ವೃಂದಾವನದ 
ಪೂಜೆಯನ್ನೆಲ್ಲ ಸರಿಪಡಿಸಿ ಹವು ಅಲ್ಲಿ ಕಲವು ದಿನಗಳಿದ್ದು ಸಂಚಾರ ಹೊರಟರು. 
ಭಾಗ್ಯನಗರದಲ್ಲಿ ಕಾಕಾ ಶಾಸ್ತ್ರಿ ಮೊದಲಾದ ವಾದಿಗಳನ್ನು ಗೆದ್ದರು. ಗುರುರಾಜರು 
ದಕ್ಷಿಣ ದೇಶವನ್ನು ಬಿಟ್ಟು ಬಂದದ್ದರಿಂದ ಶ್ರೀಗಳವರು ಆ ಕಡೆ ಹೊರಟರು. 
ಕುಂಭಕೋನೆಗೆ ಹೋಗಿ ಅಲ್ಲಿ ಶ್ರೀ ವಿಜಯೀಂದ್ರಸ್ವಾಮಿಗಳ ದರ್ಶನ 
ಮಾಡಿಕೊಂಡು ಶ್ರೀರಂಗಕ್ಕೆ ಬಂದರು. ಶ್ರೀರಂಗಕ್ಷೇತ್ರ ಆಗ ಮಧುರೆಯ ನಾಯಕರ 
ಆಳ್ವಿಕೆಗೆ ಸೇರಿತ್ತು. ಆಗ ಮಧುರೆಯಲ್ಲಿ ತಿರುಮಲನಾಯಕನ ಮೊಮ್ಮಗ, 
ವಿಶ್ವನಾಥನಾಯಕನ ಮಗ ಮುದ್ದಲಗಾದ್ರಿನಾಯಕ ಆಳುತ್ತಿದ್ದ. ಅವನು ತನ್ನ 
ಪೂರ್ವಿಕರೆಲ್ದರೂ ಮಹಾಸಂಸ್ಥಾನಕ್ಕೆ ಸಲ್ಲಿಸುತ್ತಿದ್ದ ಗೌರವವನ್ನು ನೆನೆದು ತಾನು 
ಸಿದ್ಧಾರ್ಥಿ ಸಂವತ್ಸರದ ಅಕ್ಷಯ 'ತೀಯದ ಮಹುಪರ್ವದಿನದಲಿ ) (೧೬೭೯) 
ಶ್ರೀಗಳವರಿಗೆ ಕೃಷ್ಣಾರ್ಪಣ ಪುರಸರವಾಗಿ ತಾರ್ಮಪರ್ಣಿ ತೀರದಲ್ಲಿನ "ಆರಂಭಣ್ಣ' 
ಎಂಬ ಗ್ರಾಮವನ್ನೂ ಶ್ರೀರಂಗದ ಚಿತ್ರವೀಥಿಯ ಪಶ್ಚಿಮಕ್ಕಿರುವ ಕಲ್ಲಮಠವನ್ನೂ 
ದಾನವಾಗಿ ಕೊಟ್ಟು, ಶ್ರೀರಂಗದಂತಹ ಮಹಾಕ್ಷೇತ್ರದಲ್ಲಿ ವಾಸಕ್ಕೆ ಯೋಗ್ಯವಾದ 
ಸ್ಥಳ ಸಿಕ್ಕಿದ್ದರಿಂದ ಶ್ರೀಗಳವರು ಅಲ್ಲಿಯೇ ನಿಂತುಬಿಟ್ಟು, ವಿಭವ ಸಂವತ್ತರದ ಮಾಘ 
ದ್ಧ ದಶಮಿಯ ದಿನ ವೃಂದಾವನಸ್ಥರಾದರು. 
ಮಾಘ ॥ ಶುದ್ಧ ॥ ಏಕಾದಶೀ 
ಯುಧಿಷ್ಠಿರ ಉವಾಚ - ಸಾಧು ಕೃಷ್ಣ ತ್ವಯಾ ಪ್ರೋಕ್ತಮಾದಿದೇವೋ ಭವಾನ್‌ 
ಪ್ರಭೋ। ಸ್ವೇದಜಾ ಅಂಡಜಾಶ್ಲೆ; ಮ ಉದ್ಭಿಜಾಶ್ಚಜರಾಯುಜಾಃ॥೧॥ ತೇಷಾಂ 
ಕರ್ತಾ ವಿಕರ್ತಾ ತಂ ಪಾಲಕಃ ಕ್ಷಯಕಾರಕಃ। ಮಾಫಸ್ಕ ಕೃಷ್ಣಪಕ್ಟೇ ತು ಷಟ್ಟಲಾ 
ಕಥಿತಾ ತ್ವಯಾ ॥1೨॥ ಶುಕ್ಲೇ ಚ ಕಾ ಭವೇದ್ದೇವ ಕಥಯಸ್ಯ ಪ್ರಸಾದತಃ । ಕಿಂ 
ನಾಮಕೋ ವಿಧಿಸ್ತಸ್ಯಾಃ ಕೋ ದೇವಸ್ತತ್ರ ಪೂಜ್ಯತೇ ॥॥೩॥ ಯುಧಿಷ್ಠಿರನು 
ಹೇಳಿದನು- ಎಲೈ ಕೃಷ್ಣನೇ! ನೀನು ಹೇಳಿದುದು ಚೆನ್ನಾಗಿದೆ. ನೀನು ಆದಿದೇವನು. 


ಮಾಘಮಾಸ - ಶುಕ್ಲಪಕ್ಚ pel 


ಪ್ರಭುವು. ಬೆವರಿನಿಂದ ಹುಟ್ಟುವ ಮೊಟ್ಟೆಯಿಂದ ಹುಟ್ಟುವ, ಕಾಳಿನಿಂದ ಹುಟ್ಟುವ 
ಜರಾಯುವೆಂಬ ನರಗಳನ್ನು ಸುತ್ತಿಕೊಂಡು ಹುಟ್ಟುವ ಪ್ರಾಣಿಗಳನ್ನು ನೀನೇ 
ಸಷ್ಟತಕ್ಕವನು. ನಾಶಮಾಡುವನನೂನಿ ನೀನೇ. ಕಾಪಾಡುವನನೂ ನೀನೇ. ಅವೆಲ್ಲವನ್ನೂ 
ವ್ಯತ್ಯಾಸ ಮಾಡುವವನೂ ನೀನೇ. ಮಾಘ ಕೃಷ್ಣಪಕ್ಷದ ಷಟ್ಟಳೈಕಾದಶಿಯನ್ನು ನೀನು 
ವಿಸ್ತಾರವಾಗಿ ಹೇಳಿದೆ. ಆ ಮಾಘ ಶುದ್ಧ ಏಕಾದಶಿಯದಿನ ಯಾವ ಹೆಸರಿನ 
ಏಕಾದಶಿಯು ಬರುವುದು? ಅದರ ವಿಧಿಯೇನು? ಆಗ ಪೂಜೆ ಮಾಡುವ 
ದೇವರಾವುದು? ಎಲ್ಲವನ್ನೂ ವಿವರಿಸು. ಕೃಷ್ಣಉವಾಚ- ಕಥಯಿಷ್ಯಾಮಿ ರಾಜೇಂದ್ರ 
ಶುಕ್ಲೇ ಮಾಘಸ್ಯ ಯಾ ಭವೇತ್‌ | ಜಯಾ ನಾಮೇತಿ ವಿಖ್ಯಾತಾ ಸರ್ವಪಾಹಹರಾ 
ಪರಾ ॥೪॥ ಕೃಷ್ಣನು ಹೇಳಿದನು - ಎಲೈ ರಾಜನೇ! ಹೇಳುವೆನು ಕೇಳು. ಮಾಘ 
ಶುಕ್ಲ ಏಕಾದಶಿಗೆ "ಜಯಾ'' ಎಂದು ಹೆಸರು. ಅದು ಸಮಸ್ತವಾದ ಪಾಪಗಳನ್ನೂ 
ನಾಶಮಾಡುತ್ತದೆ. ಪವಿತ್ರಾ ಪಾಪಹಂತ್ರೀ ಚ ಕಾಮದಾ ಮೋಕ್ಟದಾ ನೃಣಾಂ । 
ಬ್ರಹ್ಮಹತ್ಯಾಪಹಂತ್ರೀ ಚ ಪಿಶಾಚತ್ತವಿನಾಶಿನೀ ॥೫॥ ಅದು ಪವಿತ್ರವಾದುದು. 
ಪಾಪವನ್ನು ಹಾಳುಮಾಡುತ್ತದೆ. ಇಷ್ಟಾರ್ಥವನ್ನು ಕೊಡುತ್ತದೆ. ಮೋಕ್ಷವನ್ನು ಕೊಡುತ್ತದೆ. 
ಬ್ರಹ್ಮಹತ್ಯೆಯನ್ನು ನಾಶ ಮಾಡುತ್ತದೆ. ಪಿಶಾಚತ್ವವನ್ನು ಅಪಹರಿಸುತ್ತದೆ. ನೈವ ತಸ್ಯಾಂ 
ವ್ರತೇ ಚೀರ್ಣೇ ಪ್ರೇತತ್ವಮುಪಜಾಯತೇ। ನಾತಃ ಪರತರಾ ಕಾಚಿತ್‌ ಪಾಪಫ್ಲೀ 
ಮೋಕ್ಷದಾಯಿನೀ ॥೬॥ ಈ ಏಕಾದಶಿಯ ವ್ರತವನ್ನು ಮಾಡಿದರೆ ಮನುಷ್ಯರಿಗೆ 
ಪ್ರೇತಭಾವವು ಉಂಟಾಗುವುದಿಲ್ಲ. ಪಾಪನಾಶಕವಾದುದೂ, ಮೋಕ್ಷವನ್ನು 
ಕೊಡತಕ್ಕುದೂ ಇದಕ್ಕಿಂತಲೂ ಮತ್ತೊಂದಿಲ್ಲ. ಏತಸ್ಥಾತ್ಕಾರಣಾದ್ರಾಜನ್‌ ಕರ್ತವ್ಯಾ 
ಸಾ ಪ್ರಯತ್ನತಃ I ಶ್ರೂಯತಾಂ ರಾಜಶಾರ್ದೂಲಂ ಕಥಾ ಪೌರಾಣಿಕೀ ತು 
ci ಈ ಕಾರಣದಿಂದಲೇ ಆ ಏಕಾದಶಿಯನ್ನು ಮಾಡಬೇಕು. ಈ ವಿಷಯದಲ್ಲಿ 
ಒಂದು ಹಿಂದಿನ ಕಥೆಯನ್ನು ಹೇಳುತ್ತೇನೆ. ಕೇಳು, ಪಂಕಜೇ ಚ ಪುರಾಣೇ$ಸ್ಕಾ 
ಮಹಿಮಾ ಕಥಿತೋ ಮಯಾ । ಏಕದಾ ನಾಕಲೋಕೇ ವೈ ಇಂದ್ರೋ ರಾಜ್ಯಂ 
ಚಕಾರ ಹ ॥೮॥ ಈ ಪದಪುರಾಣದಲ್ಲಿ ಈ ಏಕಾದಶಿಯ ಮಹಿಮೆಯನ್ನು 
ಹೇಳಿರುವನು. ಒಂದುಸಾರಿ ಇಂದ್ರನು ಸ್ಥ ಸ್ಪರ್ಗಲೋಕದಲ್ಲಿ ರಾಜ್ಯವಾಳುತ್ತಿಃ ದ್ದನು. 
ದೇವಾಸ್ತತ್ರ ಸುಖೇನೈವ ನಿವಸಂತಿ ಮರ್ನೋರಮೇ | ಪೀಿಯೂಷಪಾನನಿರತಾ 
ಅಪರೋಗಣಸೇವಿತಾ: ೯ ಆಗ ಅಲ್ಲಿ ದೇವತೆಗಳು ಸುಖದಿಂದ 
ವಾಸಮಾಡಿಕೊಂಡಿದ್ದರು. ಅಮೃತವನ್ನು ಪಾನ ಮಾಡುತ್ತಾ ಅಷ್ಟರಸ್ಸುಗಳಿಂದ 
ಸೇವಿಸಲ್ಪಡುತ್ತಾ ಇದ್ದರು. ನಂದನೇ ಚ ವನೇ ತತ್ರ ತತ್ರ ಪಾರಿಜಾತೋಪನೆಎತೇ । 
ರಮಯಂತಿ ರಮ್ಯ ಂತೃತ್ರ ಅಪ್ಪರೋಭಿರ್ದಿವೌಕಸಃ ॥1೧೦॥ ಪಾರಿಜಾತದ 


-98- ಪೌಷಮಾಸ- ಮಾಘಮಾಸ 


ಮರವಿರುವ ನಂದನವನದಲ್ಲಿ ದೇವತೆಗಳು ಅಪ್ಪರರೊಂದಿಗೆ ಸುಖಪಡುತ್ತಲೂ, 
ರಮಿಸುತ್ತಲೂ ಇರುವರು. ಏಕದಾ ರಮಮಾಣೋಸ್‌ ದೇವೇಂದ್ರಸ್ಸೆ ಪಚ್ನಿಯಾ 
ನೃಪ। ನರ್ತಯಾಮಾಸ ಹರ್ಷಾತ್ಸಪಂಚಾಶತ್ಕೋಟಿನಾಯಕಃ॥೧೧॥ ಒಂದುಸಾರಿ 
ಮನಸ್ತು ಬಂದಂತೆ ರಮಿಸುತ್ತಾ ಸಂತೋಷಪಟ್ಟುಕೊಂಡು ಐವತ್ತು ಕೋಟಿ ಪ್ರಾಣಿಗಳಿಗೆ 
ನಾಯಕನಾದ ಆ ಇಂದ್ರನು ಸಂತೋಷದಿಂದಿದ್ದನು. ಗಂಧರ್ವಾಸ್ತತ್ರ ಗಾಯಂತಿ 
ಗಂಧರ್ವಃ ಪುಷ್ಪದಂತಕಃ । ಚಿತ್ರಸೇನಸ್ತು ತತ್ರೈವ ಚಿತ್ರಸೇನಸುತಸ್ತಥಾ ॥೧೨॥ 
ಪುಷ್ಪದಂತ, ಚಿತ್ರಸೇನ, ಚಿತ್ರಸೇನನ ಮಗ ಮುಂತಾದ ಗಂಧರ್ವರು ಅಲ್ಲಿ ಗಾನ 
ಮಾಡುತ್ತಿದ್ದರು. ಮಾಲಿನೀತಿ ಚ ನಾಮ್ನಾ ತು ಚಿತ್ರಸೇನಸ್ಕ ಯೋಷಿತಾ | 
ಮಾಲಿನ್ಯಾಸ್ತು ಸಮುತ್ತನ್ನಾ ಪುಷ್ಪವಂತೀತಿ ನಾಮತಃ ॥೧೩॥ ಚಿತ್ರಸೇನನ ಹೆಂಡತಿ 
ಮಾಲಿನೀ ಎಂಬುವಳೂ, ಆ ಮಾಲಿನಿಯ ಮಗಳಾದ ಪುಷವಂತಿಯೂ ಅಲ್ಲಿದ್ದರು. 
ಪುಷ್ಪದಂತಸ್ಯ ಪುತ್ರೋತಸೌ ಮಾಲ್ಯವಾನ್‌ ನಾಮ ನಾಮತಃ । ಪುಷ್ಪವಂತ್ಯಾಶ್ಚ 
ರೂಪೇಣ ಮಾಲ್ಯವಾನತಿಮೋಹಿತಃ ॥೧೪॥ ಪುಷ್ಪದಂತ್ನ ಮಗನಾದ 
ಮಾಲ್ಯವಂತನೆಂಬುವನು ಮಾಲಿನಿಯ ಮಗಳಾದ ಪುಷ್ಪವಂತಿಯನ್ನು ನೋಡಿದನು. 
ಅವಳ ರೂಪಕ್ಕೆ ಆ ಮಾಲ್ಯವಂತನು ಮೋಹಗೊಂಡನು. ತಯಾ ದೇವ್ಯಾ ಕಟಾಕ್ಚೈಶ್ಚ 
ಮಾಲ್ಯವಾಂಶ್ಚ ವಶೇ ಕೃತಃ | ಲಾವಣ್ಯರೂಪಸಂಯುಕ್ತಂ ತಸ್ಯಾ ರೂಪಂ ನೃಪ 
ಶ್ರುಣು॥॥೧೫॥ ಆ ಪುಷ್ಪವಂತಿಯು ಕಿರುಗಣ್ಣನೋಟವನ್ನು ಬೀರಿ ಮಾಲ್ಯವಂತನನ್ನು 
ವಶಮಾಡಿಕೊಂಡಳು. ಆಕೆಯ ರೂಪಲಾವಣ್ಯವನ್ನು ಹೇಳುತ್ತೇನೆ. ಕೇಳು. ಬಾಹೂ 
ತಸ್ಯಾಸ್ತು ಕಾಮೇನ ಲಂಬಮೌನಕೃತಾವಿಹ। ಕರ್ಣಾಯತೇತು ನಯನೇ ರಕ್ತಾಂತೇ 
ಘೂರ್ಣಿತೇ ತಥಾ ॥೧೬ಯ ಆಕೆಯ ತೋಳುಗಳನ್ನು ನೇತಾಡುವಂತೆ ಕಾಮನೇ 
ಮಾಡಿದನು. ಕಣ್ಣುಗಳು ಕಿವಿಯವರೆಗೂ ವಿಶಾಲವಾಗಿದ್ದು ಕೆಂಪಗೆ 
ಮದಿಸಿದಂತಿದ್ದುವು. ಕರ್ಣೌ ತುಶೋಭನೌತಸ್ಯಾಃ ಕುಂಡಲಾಭ್ಯಾಂ ನೃಪೋತ್ತಮ। 
ಕಂಬುಗ್ರಿವಾಯತಾ ಸೈವ ದಿವ್ಯಾಭರಣಭೂಷಿತಾ ॥1೧೭॥ ಕಿವಿಗಳು 
ಮನೋಹರವಾಗಿದ್ದುವು. ಅಲ್ಲದೆ ಕುಂಡಲಗಳಿಂದ ಅಲಂಕೃತವಾಗಿದ್ದವು. ಕತ್ತು 
ಶಂಖದಂತಿದ್ದಿತು. ಒಳ್ಳೆಯ ಆಭರಣಗಳನ್ನು ಹಾಕಿಕೊಂಡಿದ್ದಳು. ಪೀನೋನ್ನತೌ 
ಕುಚೌ ತಸ್ಕಾಸೌ ಹೇಮಕಲಶಾವಿವ । ಮಧ್ಯಂ ಕ್ಲಾಮಂ ಚ ಚಾರ್ವಂಗ್ಯಾ 
ಮುಷ್ಟಿಗ್ರಾಹಮನುತ್ತಮಂ ॥೧೮॥ ಸ್ತನಗಳು ದಪ್ಪವಾಗಿ ಎತ್ತರವಾಗಿದ್ದುವು. ಅವು 
ಚಿನ್ನದ ಕಲಶದಂತಿದ್ದುವು. ನಡುವು ಸಣ್ಣಗಿದ್ದಿತು. ಕೈಯಲ್ಲಿ ಸುತ್ತಿ ಹಿಡಿಯುವಂತಿದ್ದಿತು. 
ನಿತಂಬೌ ವಿಸ್ತ ತೌ ಚಾಸ್ಕಾ ವಿಸ್ತೀರ್ಣಾ ಜಘನಸ್ಥಳೀ 1 ಚರಣೌ ಶೋಭಮಾನೌ 
ಚ ರಕ್ತೋತ್ಸಲಸಮದ್ಯುತೀ ॥೧೯॥ ಕುಂಡೆಗಳು ದಪ್ಪವಾಗಿದ್ದವು. ಕುಂಡೆಗಳ 


ಮಾಘಮಾಸ - ಶುಕ್ಫಪಕ್ಷ ಕ 


ಮುಂಭಾಗವು ಅಗಲವಾಗಿದ್ದಿತು. ಪಾದಗಳು ಪ್ರಕಾಶಿಸುತ್ತ ಕೆಂದಾವರೆಯಂತಿದುವು. 
ಈದೃಶ್ಯಾ ಪುಷ್ಪವಂತ್ಯಾಸೌ ಮಾಲ್ಕವಾನತಿಮೋಹಿತಃ | ಶಕ್ರಸ್ಯ ಪರಿತೋಷಾಯ 
ನೃತ್ಯಾ ರ್ಥಂ ತೌ ಸಮಾಗತೌ 1೨೦೪ ಈ ರೀತಿಯಾಗಿದ್ದಪು ಪುಷ್ಪವತಿಯನ್ನು ನೋಡಿ 
ಮಾಲ್ಯ ವಂತನು ಬಹು ಮೋಹಗೊಂಡನು. ಇವರಿಬ್ಬರೂ ಇಂದ್ರನನ್ನು 
ಸಂತೋಷಪಡಿಸಲು ಕುಣಿಯುವುದಕ್ಕೆ ಬಂದರು. ಗಾಯಮಾನೌ ತುತೌತತ್ರ 
ಹೃಪ್ಪರೋಗಣಸೇವಿತೌ | ಮದನಾಭಿಷರೀತಾಂತೌ ಪುಷ್ಪವಂತೀ ಚಮಾಲ್ಯವಾನ್‌ 
॥೨೦॥ ಅವರಿಬ್ಬರೂ ಅಲ್ಲಿ ಅಪ್ಪರರೊಡನೆ ಗಾನ ಮಾಡುತ್ತಲಿದ್ದು ಪರಸ್ಪರ ಮನ್ಮಥನ 
ಬಾಧೆಯಿಂದ ಕೂಡಿಕೊಂಡರು. ಪರಸ್ಪರಾನುರಾಗೇಣ ವ್ಯಾಮೋಹವಶಮಾಗತೌ। 
ನ ಶುದ್ಧಗಾನಂ ಗಾಯೇತಾಂ ಚಿತ್ತದ ಭ್ರಮಸಮನಿತೌ ೨೨ ಒಬ್ಬರಿಗೊಬ್ಬರು 
ಅನುರಾಗದಿಂದ ಮೋಹವಶರಾದರು. ಆದುದರಿಂದ ಮನಸ್ಸು ಸರಿಯಾಗಿರದೆ 
ಸ ಗಾನನವನ್ನು ಹಾಡದೇ ಅಪಸ್ವರವಾಗಿ ಹಾಡಿದರು. ಬದ್ಧದೃಷ್ಟೀ 
ಥಾನ್ಯೋನ್ಯಂ ಕಾಮಬಾಣವಶಂಗತೌ I ಜ್ಞಾತ್ವಾ ಲೇಖರ್ಷಭಸ್ತತ್ರ ಸಂಗತಂ 
Hk. ತಯೋಃ ॥೨೩॥ ಆಗ ಆ ದೇವಾಧಿಪತಿಯಾದ ಇಂದ್ರನು ; ಅವರಿಬ್ಬರೂ 
ಒಬ್ಬರನ್ನೊಬ್ಬರು ನೋಡುತ್ತಿದ್ದುದನ್ನು ನೋಡಿ ಕಾಮಬಾಣಕ್ಕೆ ವಶರಾಗಿ ಪರಸ್ಪರ 
ಸೇರಿಕೊಂಡಿರುವ ಮನಸ್ಸುಳ್ಳ ವರಾಗಿರುವುದನ್ನು ತಿಳಿದನು. 
ತಾಳಕ್ರಿಯಾಮಾನಲೋಪಾತ್ತಥಾ ಗೀರವವರ್ಜನಾತ್‌ | ಚಿಂತಯಿತ್ವಾತು ಮಘವಾ 
ಹೃವಜ್ಞಾನಂ ತಥಾತ್ಮನಃ I ಕುಪಿತಶ್ವ ತಯೋರರ್ಥೇ ಶಾಪಂ ದಾಸ್ಯ ನ್ನಿದಂ ಜಗೌ 
॥೨೪॥ "ತಾಳ ಹಾಕುವುದರಲ್ಲಿ ಕುಲ ಹೆಚ್ಚು ಕಡಿಮೆಯಾದುದನ್ನೂ, ಗಾನ 
ಹಾಡುವುದರಲ್ಲಿ ಬಿಟ್ಟುಬಿಟ್ಟುದನ್ನೂ ನೋಡಿ, ಇಂದ್ರನು ಇದು ತನಗೆ 
ಅವಮಾನವೆಂದು ತಿಳಿದು. ಅವರ ಮೇಲೆ ಕೋಪಗೊಂಡು ಶಾಪವನ್ನು ಕೊಡುತ್ತಾ 
ಇಂತೆಂದನು. ಇಂದ್ರ ಉವಾಚ- ಧಿಗ್ಯುವಾಂ ಪತಿತೌ ಮೂಢಾವಾಜ್ಞಾ ಭಂಗಕೃತೌ 
ಮಮ ಟ ಯುವಾಂ ಪಿಶಾಚ್‌ ಭವತಾಂ ದಂಪತೀರೂಪಧಾರಿಣೌ | 
ಮತ್ಯ ೯ಲೋಕಮನುಪ್ರಾಪ್ಟೌ ಭುಂಜಾನೌ ಕರ್ಮಣಃ ಫಲಂ ॥೨೫॥ ಇಂದ್ರನು 
ಹೇಳಿದನು - ನನ್ನ ಆಜ್ಞೆಗೆ ಭಂಗವನ್ನುಂಟುಮಾಡುತ್ತಿ ರುವ ಮೂಢರಾದ ನಿಮಗೆ 
ಧಿಕ್ಕಾರವಿರಲಿ. ನೀವಿಬ್ಬರೂ ದಂಪತಿ ರೂಪವಾದ ಪಿಶಾಚಿಗಳಾಗಿರಿ. ಮತ್ತು 
ಮನುಷ್ಯಲೋಕದಲ್ಲಿ ನಿಮ್ಮ ಕರ್ಮದ ಫಲವನ್ನು ಅನುಭವಿಸಿರಿ. ಶ್ರೀಕೃಷ್ಣಉವಾಚ- 
ಏವಂ ಮಥವತಾ ತಪಾ ವುಭೌ ದುಃ ;ಖತಮಾನಸೌ | ಹಿಮವಂತಂ ಗಿರಿಂ 


ಪ್ರಾಪ್ತಾವಿಂದ್ರಶಾಪಾದ್ವಿತೋಹಿತೌ ॥೨೬॥ ಶ್ರೀಕೃಷ್ಣನು ಹೇಳಿದನು - ಈ 
ರೀತಿಯಾಗಿ ಇಂದ್ರನಿಂದ ಶಾಪಪಡೆದ ಅವರಿಬ್ಬರೂ ದುಃಖಗೊಂಡು ಆ 


-100- ಪೌಷಮಾಸ- ಮಾಘಮಾಸ 


ಶಾಪದಿಂದಲೇ ಮೋಹಗೊಂಡು ಹಿಮವತ್ತರೃತವನ್ನು ಹೊಂದಿದರು. ಉಭೌ 
ಪಿಶಾಚತಾಂ ಪ್ರಾಪೌ ದಾರುಣಂ ದುಖಮೇವ ಚ । ಸಂತಪ್ಯಮಾನಸೌ ತತ್ರ 
ಹಿಮಕೃಚ್ಛಗತಾವುಭೌ ॥೨೭॥ ಈ ರೀತಿಯಾಗಿ ಇಬ್ಬರೂ ಶಾಪದಿಂದ 
ಪಿಶಾಚಿತನೆವನ್ನು ಹೊಂದಿ ದುಃಖಗೊಂಡು ಹಿಮದಿಂದ ತೊಂದರೆಪಡುತ್ತಿದ್ದರು. 
ಗಂಧರತ್ಲಮಪ್ಪರಸ್ತಂ ನ ಜಾನಿತೋ ವಿಮೋಹಿತೌ । ಪೀಡ್ಕಮಾನೌ ನಿದಾಘೇನ 
ದೇಹಪಾತಕಜೇನ ಚ ॥೨೮॥ ಈ ಶಾಪದಿಂದ ಬುದ್ಧಿಯು ಬದಲಾಯಿಸಿ ಅವರು 
ತಮ್ಮಗಂಧರ್ವತನವನ್ನಾಗಲೀ, ಅಪ್ಪರತ್ನವನ್ನಾಗಲಿ ಜ್ಞಾಫಿಸಿಕೊಳ್ಳದವರಾದರು. ಮತ್ತು 
ಬಿಸಿಲು ಛಳಿಗಳಿಂದ ತೊಂದರೆಪಡುತ್ತಿದ್ದರು. ನ ನಿಶಾಯಾಂ ಸುಖಂ ಶಾಂತಿಂ 
ಲೇಭಾತೇ ಕರ್ಮಪೀಡಿತೌ। ಪರಸ್ಪರಂ ವದಮಾನೌ ಚೇರತುರ್ಗಿರಿಗಹ್ಹರೇ॥೨೯॥ 
ಕರ್ಮದಿಂದ ಆವೃತರಾಗಿ ರಾತ್ರಿಯಲ್ಲಿಯೂ ಕೂಡ ಸುಖ ಶಾಂತಿಗಳನ್ನು 
ಹೊಂದಲಿಲ್ಲ. ಆ ಬೆಟ್ಟದ ತಪ್ಪಲಿನಲ್ಲಿ ಕಷ್ಟದಿಂದ ಸಂಚರಿಸುತ್ತಿದ್ದರು. ಪೀಡ್ಯಮಾನೌ 
ತು ಶಾಪೇನ ತುಷಾರಪ್ರಭವೇಣ ತೌ | ದಂತಘರ್ಷಂ ಪ್ರಕುರ್ವಾಣ್‌ 
ರೋಮಾಂಚಿತವಪುರ್ಧರೌ ॥ ಊಚೇ ಪಿಶಾಚಸ್ಸ ತದಾ ಸ್ಟಾಂ ಪತ್ನೀಂ ಚ 
ಪಿಶಾಚಿಕಾಂ ॥೩೦॥ ಆ ಶಾಪದಿಂದ ಪರ್ವತದಲ್ಲಿ ಸಂಚರಿಸುತ್ತಾ ಛಳಿಯಿಂದ 
ಹಲ್ಲುಗಳನ್ನು ಕಟಕಟಾ ಎಂದೆನ್ನಿಸುತ್ತಾ ರೋಮಾಂಚನವನ್ನು ಹೊಂದುತ್ತಲಿದ್ದರು. 
ಆಗ ಗಂಡು ಪಿಶಾಚಿಯು ಹೆಂಡತಿಯಾದ ಹೆಣ್ಣುಪಿಶಾಚಿಯನ್ನು ಕುರಿತು ಇಂತೆಂದಿತು. 
ಪಿಶಾಚ ಉವಾಚ- ಕಿಂ ಮೇ ನಾಲ್ಲಕ್ಟತಂ ಪಾಪಂ ದಾರುಣಂ ರೋಮಹರ್ಷಣಂ। 
ಯೇನ ಪ್ರಾಪ್ತಂ ಪಿಶಾಚತ್ಪಂ ಸ್ವೇನ ದುಷ್ಕರಕರ್ಮಣಾ ॥೩೧॥ ಪಿಶಾಚಿಯು 
ಹೇಳಿತು - ನಾನು ಎಂಥ ಕೆಟ್ಟದಾದ ಪಾಪವನ್ನು ಮಾಡಿರುವೆನು! ನನ್ನ ಪಾಪಕೆಲಸದಿಂದ 
ಈ ಕ್ರೂರವಾದ ಪಿಶಾಚತನವು ಬಂದಿರುವುದಲ್ಲ! ನರಕಂ ದಾರುಣಂ ಮತ್ವಾ 
ಪಿಶಾಚತ್ವಂ ಚ ದುಃುದಂ। ತಸ್ಥಾತ್ತದೃಪ್ರಯತ್ನೇನ ಪಾತಕಂ ಸಮಾಚರೇತ್‌ ॥೩೨॥ 
ಕಷ್ಟತರವಾದ ನರಕವನ್ನೂ ಈ ಕ್ರೂರವಾದ ಪಿಶಾಚತನವನ್ನೂ ನೋಡಿದರೆ 
ಪ್ರಯತ್ನಪಟ್ಟಾದರೂ ಪಾಪವನ್ನು ಮಾಡದಿರಬೇಕು. ಶ್ರೀಕೃಷ್ಣ ಉವಾಚ - ಇತಿ 
ಚಿಂತಾಪರೌ ತತ್ರ ತಾವಾಸ್ತಾಂ ದುಃಖಕರ್ಶಿತೌ | ದೈವಯೋಗಾತ್ತಯೋಃ ಪ್ರಾಪ್ತಾ 
ಮಾಫಸ್ಕೈಕಾದಶೀ ತಿಥಿಃ॥೩೩॥ ಜಯಾ ನಾಮೇತಿ ವಿಖ್ಯಾತಾ ತಿಥೀನಾಮುತ್ತಮಾ 
ತಿಥಿಃ | ತಸ್ಥಿನ್‌ ದಿನೇ ತು ಸಂಪ್ರಾಪ್ತೇ ಸರ್ವಾಹಾರವಿವರ್ಜಿತೌ ॥೩೪॥ ಆಸಾತಾಂ 
ತತ್ರ ನೃಪತೇ ಜಲಯಾನವಿವರ್ಜಿತೌ । ನ ಕೃತೋ ಜೀವಘಾತಶ್ಚ ನ ಯತ್ರ 
ಫಲಭಕ್ಟಣಂ ॥೩೫॥ ಅಶ್ವಶ್ನಸ್ಯ ಸಮೀಪೇ ತೌ ಸರ್ವದಾ ದುಃಖಸಂಯುತೌ ॥ 
ರವಿರಸ್ತಂಗತೋ ರಾಜಂಸ್ಪಥೈವ ಸ್ಥಿತಿಯೋಸ್ತಯೋಃ ॥೩೬॥ ಪ್ರಾಪ್ತಾ ಚೈವ ನಿಶಾ 


ತಪು -101- 


ಘೋರಾ ದಾರುಣಾ ಪ್ರಾಣಹಾರಿಣೀ। ವೇಪಮಾನಾವುಭೌತತ್ರ ತತಃಸುಷುಪತುಃ 
ಕಿತೌ ॥೩೭॥ ಶ್ರೀ ಕೃಷ್ಣನು ಹೇಳಿದನು - ಈ ರೀತಿಯಾಗಿ ಅವೆರಡು ಪಿಶಾಚಗಳೂ 
ದುಃಖದಿಂದ ಕೂಡಿ ಅಲ್ಲಿದ್ದುವು. ಆಗ ಅದೃಷ್ಟವಶದಿಂದ ಮಾಘ ಶುದ್ಧದ "ಜಯಾ'' 
ಎಂಬ ಏಕಾದಶಿಯು ಬಂದಿತು. ಆ ತಿಥಿಯು ತಿಥಿಗಳಲ್ಲೆಲ್ಲಾ ಉತ್ತಮವಷ್ಟೆ. ಆ 
ದಿನ ಬರಲು ಆ ದಿನದಲ್ಲಿ ಆ ಪಿಶಾಚಿಗಳೆರಡೂ ಆಹಾರವನ್ನು ಬಿಟ್ಟು, ನೀರನ್ನೂ 
ಕುಡಿಯದೆ ಇದ್ದುವು. ಯಾವ ಪ್ರಾಣಿಗಳಿಗೂ ತೊಂದರೆ ಕೊಡಲಿಲ್ಲ. ಹಣ್ಣು 
ಹಂಪಲುಗಳನ್ನೂ ತಿನ್ನಲಿಲ್ಲ. ಅಲ್ಲಿದ್ದ ಒಂದು ಅರಳಿಯ ಮರದ ಕೆಳಗೆ ದುಃಖಪಡುತ್ತಾ 
ಕುಳಿತಿದ್ದುವು. ಆ ಪಿಶಾಚಿಗಳು ಹಾಗೆಯೇ ಕುಳಿತಿರಲು ಸೂರ್ಯನು ಅಸ್ತವಾದನು. 
ಕ್ರೂರವಾದ ಪ್ರಾಣಕ್ಕೆ ಅಪಾಯವನ್ನುಂಟು ಮಾಡುವ ರಾತ್ರಿಯು ಬಂದಿತು. ಅವು 
ನಡುಗುತ್ತ ಅಲ್ಲಿಯೇ ಹಾಗೆಯೇ ನೆಲದ ಮೇಲೆ ಮಲಗಿಕೊಂಡವು. ಪರಸ್ಪರೇಣ 
ಸಂಲಗ್ಗೌ ಗಾತ್ರಯೋರುಭಯೋರಪಿ । ನ ನಿದ್ರಾ ನ ರತಿಸ್ತತ್ರ ನ ತೌ 
ಸೌಖ್ಯಮವಿಂದತಾಂ ॥೩೮॥ ಒಂದಕ್ಕೊಂದು ಛಳಿಯನ್ನು ತಡೆಯಲಾರದೆ 
ತಬ್ಬಿಕೊಂಡು ಮಲಗಿಕೊಂಡವು. ಆ ಛಳಿಯಿಂದ ನಿದ್ದೆಯನ್ನಾಗಲಿ, ಸುಖವನ್ನಾಗಲೀ 
ಅವು ಹೊಂದಲಿಲ್ಲ. ಏವಂ ತೌ ರಾಜಶಾರ್ದೂಲ ಶಾಪೇನೇಂದ್ರಸ್ಯ 
ಪೀಡಿತೌ । ಇತ್ಥಂ ತಯೋರ್ದುಃಖಿತಯೋರ್ನಿರ್ಜಗಾಮ ನಿಶೀಥಿನೀ ॥೩೯॥ 
ಎಲೈ ಧರ್ಮಜನೇ! ಈ ರೀತಿ ಇಂದ್ರಶಾಪದಿಂದ ಪೀಡಿತವಾದ ಅವು ದುಃಖಪಡುತ್ತ 
ಆ ದಿನದ ರಾತ್ರಿಯನ್ನು ಕಳೆದುವು. ಮಾರ್ತಾಂಡ ಉದಯಂ ಪ್ರಾಪ್ತೇ 
ದ್ವಾದಶೀದಿವಸಾಗಮೇ | ಮಯಾ ತು ರಾಜಶಾರ್ದೂಲ ತಯೋರ್ಭಕ್ಷಿರ್ಧ್ಯತಾ 
ಹೃದಿ ॥೪೦॥ ಸೂರ್ಯನು ಹುಟ್ಟಿದನು. ದ್ವಾದಶಿಯು ಬಂದಿತು. ಆಗ ನಾನು 
ಆವುಗಳ ಮನಸಿನಲ್ಲಿ ಭಕ್ತಿಯು ಬರುವಂತೆ ಮಾಡಿದೆನು. ಜಯಾಯಾಸುವ್ರತಂ 
ಚೀರ್ಣಂ ರಾತ್ರೌ ಜಾಗರಣಂ ಕೃತಂ I ತಸ್ಮಾದ್ವತಪ್ರಭಾವಾಚ್ಚ ಯಥಾ ಜಾತಂ 
ತಥಾ ಶ್ರಣು ॥೪೧॥ ಜಯಾ ಏಕಾದಶಿಯ ದಿನ ಉಪವಾಸ ವ್ರತವನ್ನು ಮಾಡಿದವು. 
ರಾತ್ರಿಯಲ್ಲಿ ಜಾಗರಣವೂ ಆಯಿತು. ಆ ವ್ರತದ ಪ್ರಭಾವದಿಂದ ಉಂಟಾದುದನ್ನು 
ಕೇಳು. ದ್ವಾದಶೀದಿವಸೇ ಪ್ರಾಪ್ತೇ ತಥಾ ಚೀರ್ಣೇ ಜಯಾ ವ್ರತೇ । 
ವಿಷ್ಣೋಃ ಪ್ರಭಾವಾನ್ಹೃಪತೇ ಪಿಶಾಚತ್ತಂ ತಯೋರ್ಗತಂ॥೪೨॥। ಜಯಾ ವ್ರತವನ್ನು 
ಮಾಡಿ ಜಾಗರಣೆಯನ್ನು ಮುಗಿಸಿ ದ್ವಾದಶಿಯು ಪ್ರಾಪ್ತವಾಗಲು ಆ ದಿನ ವಿಷ್ಣುವಿನ 
ಮಹಿಮೆಯಿಂದ ಅವಕ್ಕೆ ಪಿಶಾಚತನವು ಹೊರಟು ಹೋಯಿತು. 
ಪ್ರಷ್ಟವಂತೀಮಾಲ್ಯವಂತೌ ಪೂರ್ವರೂಪೌ ಬಭೂವತುಃ। ಪುರಾತನಸ್ಥೇಹಿಯುತೌ 


ಪೂರ್ವಾಲಂಕಾರಧಾರಿಣೌ ॥೪೩॥ ವಿಮಾನಮಧಿರೂಢೌ ತೌ ಗತೌ ನಾಕಂ 


-102- ಪೌಷಮಾಸ- ಮಾಘಮಾಸ 


ಮನೋರಮ್‌ | ದೇವೇಂದ್ರಸ್ಯಾಗ್ರತೋ ಗತ್ವಾ ಪ್ರಣಾಮಂ ಚಕ್ರತುರ್ಮದಾ 
॥೪೪॥ ಆ ಪಿಶಾಚಿತನವನ್ನು ಕಳೆದುಕೊಂಡು ಪೂರ್ವದಂತೆ ಪುಷ್ಪವಂತೀ 
ಮಾಲ್ಯವಂತರಾದರು. ಹಿಂದಿನಂತೆಯೇ ಸ್ನೇಹವು ಬೆಳೆಯಿತು. ಹಿಂದಿನಂತೆಯೇ 
ಅಲಂಕಾರಗಳೆಲ್ಲವೂ ಬಂದುವು. ಒಳ್ಳೆಯ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ಹೋದರು. 
ದೇವೇಂದ್ರನ ಎದುರಿಗೆ ಹೋಗಿ ಸಂತೋಷದಿಂದ ನಮಸ್ಕರಿಸಿದರು. ಆ ರೀತಿಯಾಗಿ 
ಸ್ವರೂಪವನ್ನು ತಾಳಿ ಅವರು ಬಂದುದನ್ನು ನೋಡಿ ಇಂದ್ರನು ಆಶ್ಚರ್ಯಗೊಂಡು 
ಇಂತೆಂದನು. ಇಂದ್ರ ಉವಾಚ - ವದತಂ ಕೇನ ಪುಣ್ಯೇನ ಪಿಶಾಚತ್ಚಂ ಹಿ ವಾಂ 
ಗತಂ | ಮಮ ಶಾಪಂ ಚ ಸಂಪ್ರಾಪೌ ಕೇನ ದೇವೇನ ಮೋಚಿತೌ ॥೪೫॥ 
ಇಂದ್ರನು ಹೇಳಿದನು - ನಿಮ್ಮ ಪಿಶಾಚತನವು ಯಾವ ಪುಣ್ಯದಿಂದ 
ನಾಶಮಾಡಲ್ಪಟ್ಟಿತು? ಹೇಳಿರಿ. ನಾನು ಶಾಪಕೊಟ್ಟಿರುವಲ್ಲಿ ಅದನ್ನು ಯಾರು 
ಹೋಗಲಾಡಿಸಿದವರು? ಮಾಲ್ಯವಾನುವಾಚ - ವಾಸುದೇವಪ್ರಸಾದೇನ 
ಜಯಾಯಾಸ್ತು ವ್ರತೇನ ಚ । ಪಿಶಾಚತ್ತಂ ಗತಂ ಸ್ವಾಮಿಂಸ್ತವ ಭಕ್ತಿಪ್ರಭಾವತಃ 
॥೪೬1॥ ಮಾಲ್ಯವಂತನು ಹೇಳಿದನು - ವಾಸುದೇವನ ಅನುಗ್ರಹದಿಂದಲೂ ಜಯಾ 
ಏಕಾದಶಿಯ ವ್ರತದಿಂದಲೂ ನಿನ್ನಲ್ಲಿಟ್ಟಿರುವ ಭಕ್ತಿಯಿಂದಲೂ ನಮ್ಮಪಿಶಾಚತನವು 
ಹೋಯಿತು. ಶ್ರೀಕೃಷ್ಣಉವಾಚ- ಇತಿ ಶ್ರುತ್ವಾತು ಮಘವಾ ಪ್ರತ್ಯುವಾಚ ಪುನಸ್ತಥಾ 
1೪೭॥ ಶ್ರೀ ಕೃಷ್ಣನು ಹೇಳಿದನು - ಇಂದ್ರನು ಇದನ್ನು ಕೇಳಿ ಅವರನ್ನು ಕುರಿತು 
ಮತ್ತೆ ಇಂತೆಂದನು. ಇಂದ್ರ ಉವಾಚ - ಪಿಬತಂ ತು ಯುವಾಂ ಚೈವ ಅಸ್ಮಾಕಂ 
ವಚನಾತುಧಾಂ | ಹರಿವಾಸರಲೀನಾ ಯೇ ಯೇ ಚ ಕೃಷ್ಣಪರಾಯಣಾಃ ॥೪೮॥ 
ಅಸ್ಮಾಕಂ ಚೈವ ಮರ್ತ್ಯಾಸ್ತೇ ಪೂಜ್ಯಾಶ್ಚೈ ವ ನ ಸಂಶಯಃ । ರಮಸ್ವ ಪುಷ್ಪವಂತ್ಯಾ 
ತಂ ಯಥಾಸೌಖ್ಯಂ ಸುರಾಲಯೇ ॥೪೯॥ ನೀವಿಬ್ಬರೂ ನನ್ನ ಅಪ್ಪಣೆಯಂತೆ 
ಅಮೃತವನ್ನು ಕುಡಿಯಿರಿ. ಹರಿಯ ದಿವಸಗಳಲ್ಲಿ ಆಸಕ್ತರೂ ಕೃಷ್ಣನಲ್ಲಿ ಭಕ್ತಿಯುಳ್ಳವರೂ 
ಆದರೆ ಅವರು ಮನುಷ್ಯರಾದರು ನಮಗೆ ಪೂಜ್ಯರೇ. ಸಂಶಯವಿಲ್ಲ. ನೀನು ನಿನಗೆ 
ಇಷ್ಟ ಬಂದಂತೆ ಈ ದೇವಲೋಕದಲ್ಲಿ ಪುಷ್ಪವಂತಿಯೊಡನೆ ಸುಖಿಸು. ಶ್ರೀಕೃಷ್ಣ 
ಉವಾಚ - ಏತಸ್ಮಾತ್ಕಾರಣಾದ್ರಾಜನ್‌ ಕರ್ತವ್ಯಂ ಹರಿವಾಸರಂ । ಜಯಾ ತು 
ರಾಜಶಾರ್ದೂಲ ಬ್ರಹ್ಮಹತ್ಯಾಪಹಾರಿಣೀ ॥೫೦॥ ಶ್ರೀ ಕೃಷ್ಣನು ಹೇಳಿದನು - ಈ 
ಕಾರಣದಿಂದಲೇ ಹರಿವಾಸರವನ್ನು ಆಚರಿಸಬೇಕು. ಜಯಾ ಏಕಾದಶಿಯು 
ಬ್ರಹ್ಮಹತ್ಯೆಯನ್ನೂ ಹಾಳುಮಾಡುತ್ತದೆ. ಸದ್ದದಾನಾನಿ ತೇನೈವ ಸರ್ರಯಜ್ಞಾನ್ಯಶೇಷತಃ 
ದತ್ತಾನಿ ಕಾರಿತಾನ್ಯೇವ ಜಯಾಯಾಸ್ತು ವ್ರತಂ ಕೃತಂ ॥॥೫೧॥ ಈ ಜಯಾ 
ಏಕಾದಶಿಯಲ್ಲಿ ಉಪವಾಸ ಮಾಡಿ ಜಾಗರಣೆ ಮಾಡಿದರೆ ಎಲ್ಲಾ ದಾನಗಳನ್ನೂ 


ಮಾಘಮಾಸ - ಶುಕ್ಲಪಕ್ಷ -103- 


ಮಾಡಿದಂತಾಗುತ್ತದೆ. ಎಲ್ಲಾ ಯಜ್ಞಗಳನ್ನೂ ಆಚರಿಸಿದಂತಾಗುತ್ತದೆ. 
ಕಲ್ಪಕೋಟಿಂ ವಸೇತ್ತಾವದ್ವೈಕುಂಠೇ ಮೋದತೇ ಧ್ರುವಂ । 
ಪತನಾಚ್ಚವಣಾದ್ರಾಜನ್ನಗ್ನಿಷ್ಟೋಮಫಲಂ ಭವೇತ್‌ ॥೫೨! ಇತಿ ಶ್ರೀಮಹಾಪುರಾಣೇ 
ಪಾದ್ಧೇ ಉತ್ತರಖಂಡೇ ಉಮಾಪತಿ ನಾರದ ಸಂವಾದಾಂಶಶ್ರೀ ಕೃಷ್ಣಯುಧಿಷ್ಠಿರ ಸಂವಾದೇ 
ಮಾಘ ಶುಕ್ಲ ಜಯೈಕಾದಶೀ ವರ್ಣನಂನಾಮ ಪಂಚಚತ್ವಾರಿಂಶೋ5 ಧ್ಯಾಯಸ್ಪಮಾಪ್ರಃ॥ 
ಒಂದು ಕೋಟಿಕಲ್ಪಗಳವರೆಗೂ ಆ ವ್ರತಮಾಡಿದವನು ವೈಕುಂಠದಲ್ಲಿ ಸುಖಿಸುತ್ತಾನೆ. 
ಇದನ್ನು ಕೇಳುವುದರಿಂದಲೂ ಹೇಳುವುದರಿಂದಲೂ ಅಗ್ನಿಷ್ಟೋಮ ಯಾಗದ ಘ ಲವು 
ಬರುತ್ತದೆ. ಇಂತು ಶ್ರೀ ಪದ್ಮಮಹಾಪುರಾಣದ ಉತ್ತರಖಂಡದ. ಉಮಾಪತಿ ನಾರದರ 
ಸಂವಾದದೊಳಗಿನ ಕೃಷ್ಣ ಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಮಾಘ ಶುದ್ಧ ಜಯೈಕಾದಶೀ ಮಹಿಮೆ 
ಎಂಬ ನಲವತ್ತೈದನೆಯ ಅಧ್ಯಾಯವು ಮುಗಿದುದು. 
ಮಾಘ ॥ ಶುದ್ಧ ॥ ದ್ವಾದಶೀ 

ವರಾಹದ್ದಾದಶೀವ್ರ ತಮ್‌ - ದುರ್ವಾಸಮುನಿ - ಪರಮಧಾರ್ಮಿಕನಾದ 
ಮುನಿಯೇ! ಹೀಗೆಯೇ ಮಾಘ ಮಾಸದ ಶುಕ್ಲಪಕ್ಷದ ದ್ವಾದಶೀದಿನ ಮಾಡಬೇಕಾದ, 
ಭೂದೇವಿಯನ್ನುದ್ದರಿಸಿದ ಆದಿವರಾಹದೇವನ ವ್ರತವಿಚಾರವನ್ನೂ ಕೇಳು. ಹಿಂದೆ 
ಹೇಳಿದ ವಿಧಾನದಿಂದ ಸಂಕಲಮಾಡಿ, ಸ್ಥಳವನ್ನೂ ಸಿದ್ಧಪಡಿಸಿ, ವಿದ್ವಾ ಂಸನಾದವನು 
ಏಕಾದಶಿಯ ದಿನ ಅಚ್ಯು ತನನ್ನು ಗಂಧಧೂಪನೈವೇದ್ಯಾ ದಿಗಳಿಂದ ಚನ್ನಾಗಿ ಪೂಜಿಸಿ, 
ಬಳಿಕ ಅವನೆದುರಿಗೆ ಸ ತುಂಬಿದ್ದ ಕಲಶವನ್ನು ಇಡಬೇಕು. ವರಾಹಾಯ ನಮಃ 
ಎಂದು ಹರಿಯ ಪಾದಗಳನ್ನೂ, ಮಾಧವಾಯ ನಮಃ ಎಂದು ನಡುವನ್ನೂ, 
ಕ್ಷೇತ್ರಜ್ಞಾಯ ನಮಃ ಎಂದು ಉದರವನ್ನೂ, ವಿಶ್ವ ರೂಪಾಯ ನಮಃ ಎಂದು 
ಎದೆಯನ್ನೂ, ಸರ್ವಜ್ಞಾಯ ನಮಃ ಎಂದು. ಕಂಠವನ್ನೂ, ಪ್ರಜಾನಾಂ ಪತಯೇ 
ನಮಃ ಎಂದು ಶಿರಸ್ಪನ್ನೂ, 'ಪ್ರದ್ಯುಮ್ನಾಯ ನಮಃ ಃ ಎಂದು ಭುಜಗಳನ್ನೂ, ದಿವ್ಯಾಸ್ತಾಯ 
ನಮಃ ಎಂದು ಬೆಕ್ರವನ್ನೂ, ಅಮೃತೋದ್ಧವಾಯ ನಮಃ ಎಂದು ಶಂಖವನ್ನೂ 
ಅರ್ಚಿಸಬೇಕು. ಇದೇ ಅರ್ಚನೆಯಕ್ರ ಕ್ರಮ. ಬುದ್ಧಿವಂತನಾದವನು ಹೀಗೆ ಪೂಜಿಸಿ. 
ದ್ರವ್ಯಾನುಕೂಲವಿದ್ದಂತೆ ಚಿನ್ನದ, ಬೆಳ್ಳಿಯ "ಅಥವಾ ತಾಮ್ರದ ಬೇಕಾದ 
ಸರ್ವವಸ್ತು ಗಳಿಂದ ಕೂಡಿದ ಪೂರ್ಣಕಲಶವನ್ನಿಟ್ಟು, ಪರ್ವತನದಿಗಳಿಂದ ಕೂಡಿದ 
ಭೂದೇವಿಯನ್ನು ಕೋರೆಯ ಹಲ್ಲಿನ ಅಗ್ರದಲ್ಲಿ ಧರಿಸಿರುವಂತೆ, ಲಕ್ಷ್ಮೀ ೇಪತಿಯೂ, 
ಮಧುನಾಶಕನೂ ಆದ ದೇವನ ವರಾಹಮೂರ್ತಿಯನ್ನು ಚಿನ್ನದಿಂದ 
ಅನುಕೂಲವಿದ್ದಷ್ಟುಪರಿಮಾಣದಲ್ಲಿ ಮಾಡಿಸಿ ಸರ್ವವಿಧವಾದ ಧಾನ್ಯ(ಬೀಜ)ದಿಂದ 
ತುಂಬಿದ ರತ್ತಸಹಿತವಾದ ತಾಮ್ರದ ಪಾತ್ರೆಯಲ್ಲಿ ಸ್ಥಾಪಿಸಿ, ಮೂರ್ತಿಸಹಿತವಾದ ಆ 


-104- ಪೌಷಮಾಸ- ಮಾಘಮಾಸ 


ತಾಮ್ರದ ಪಾತ್ರೆಯನ್ನು ಕಲಶದ ಮೇಲಿಡಬೇಕು. ವರಾಹಮೂರ್ತಿಗೆ ಬಿಳಿಯ 
ವಸ್ತಗಳೆರಡನ್ನು ಧರಿಸಿ, ಗಂಧಪುಷ್ಠಗಳಿಂದಲೂ, ಬಗೆ ಬಗೆಯ ಶುಭಕರವಾದ 
ನೈವೇದ್ಯಗಳಿಂದಲೂ ಪೂಜಿಸಬೇಕು. ಅಲ್ಲಿಯೇ ಹೂವಿನಿಂದ ಮಂಡಲವನ್ನು ಮಾಡಿ, 
ಅದರಲ್ಲಿ ಜಾಗರಣೆಯನ್ನು ಮಾಡುತ್ತಾ, ಹರಿಯು ಅಲ್ಲಿ ಅವತರಿಸಿರುವುದರಿಂದ 
ಅವನನ್ನು ಧ್ಯಾನಿಸುತ್ತಲೂ, ಸ್ತುತಿಸುತ್ತಲೂ ಇರಬೇಕು. ಹೀಗೆ ಪೂಜೆಮಾಡಿ, ರಾತ್ರಿ 
ಕಳೆದು, ಸೂರ್ಯೋದಯವಾಗುತ್ತಲೇ ಸ್ನಾನ ಮಾಡಿ, ಶುಚಿರ್ಭೂತನಾಗಿ, ಹರಿಯನ್ನು 
ಪೂಜಿಸಿ, ವೇದವೇದಾಂಗಳನ್ನು ಚೆನ್ನಾಗಿ ಅರಿತವನೂ, ಸಾಧುವೃತ್ತಿಯುಳ್ಳವನೂ, 
ವಿದ್ಯಾವಂತನೂ, ವಿಷ್ಣುಭಕ್ತನೂ, ಶಾಂತನೂ, ಶ್ರೋತ್ರಿಯನೂ, ಕುಟುಂಬಿಯೂ 
ಆದ ಬ್ರಾಹ್ಮಣನಿಗೆ ಕಲಶದೊಡನೆ ವರಾಹರೂಪಿಯಾದ ಆ ಹರಿಯನ್ನೂ 
(ಮೂರ್ತಿಯನ್ನು) ಸಮರ್ಪಿಸಬೇಕು. ಹಾಗೆ ಅರ್ಪಿಸಿದವನು ಬಳಿಕ ಯಾವ ಫಲವನ್ನು 
ಪಡೆಯುವನೆಂಬುದನ್ನು ನಾನು ಹೇಳುತ್ತೇನೆ. ಕೇಳು. ಈ ಜನ್ಮದಲ್ಲಿ ಸೌಭಾಗ್ಯವನ್ನೂ, 
ಕಾಂತಿಯನ್ನೂ, ತೃಪ್ತಿಯನ್ನೂ, ಶ್ರೀಯನ್ನೂ (ಸಂಪತ್ತನ್ನೂ) ಪಡೆಯುವನು. ದರಿದ್ರನು 
ಕೂಡಲೇ ಧನಿಕನಾಗುವನು. ಪುತ್ರನಿಲ್ಲದವನು ಪುತ್ರವಂತನಾಗುವನು. ಅಲಕ್ಸ್ಮಿಯು 
ಕೂಡಲೇ ತೊಲಗಿ, ಲಕ್ಷ್ಮಿಯು ತಾನಾಗಿ ಬಲಾತ್ಕಾರದಿಂದ ಅವನ ಮನೆಯನ್ನು 
ಪ್ರವೇಶಿಸುವಳು. ಈ ಜನ್ಮದಲ್ಲಿ ಈ ಸೌಭಾಗ್ಯಗಳೆಲ್ಲವೂ ಲಭಿಸುವವು. ಪರಲೋಕದಲ್ಲಿ 
ಲಭಿಸುವ ಫಲವಿಚಾರದಲ್ಲಿ, ಹಿಂದೆ ನಡೆದ ಪುರಾತನೇತಿಹಾಸವನ್ನು ಕೇಳು. 
ಪ್ರತಿಷ್ಠಾನ(ಪೈಠಣ)ದಲ್ಲಿ ವೀರಧನ್ವನೆಂಬ ಪ್ರಸಿದ್ಧನಾದ ದೊರೆಯಿದ್ದನು. 
ಶತ್ರುಸಂತಾಪಕನಾದ ಆತನು ಒಂದಾನೊಂದು ಸಾರಿ ಬೇಟೆಗಾಗಿ ಕಾಡಿಗೆ ಹೋದನು. 
ಅಲ್ಲಿ ಯಷಿಗಳು ವಾಸಿಸುತ್ತಿದ್ದ ಪ್ರದೇಶದ ಮಧ್ಯಕ್ಕೆ ಹೋಗಿ ಮೃಗಗಣವನ್ನು 
ಕೊಲ್ಲುತ್ತಿದ್ದನು. ಅಲ್ಲಿಸಂವರ್ತನೆಂಬ ಖಷಿಯ ಪುತ್ರರೂ, ವೇದಾಧ್ಯಯನಾಸಕ್ತರೂ 
ಆದ ಐವತ್ತು ಜನ ಸಹೋದರರು ಜಿಂಕೆಗಳ ರೂಪದಿಂದ ವಾಸಿಸುತ್ತಿದ್ದರು. 
ವೀರಧನ್ವರಾಜನು ಅರಿಯದೆ, ಮೃಗವೇಷದಿಂದಿದ್ದ ಆ ಬ್ರಾಹ್ಮಣರನ್ನು ಕೊಂದನು. 
ಸತ್ಯತಪ- ಬ್ರಹ್ಮನೇ। ಅವರು ಯಾವ ಕಾರಣದಿಂದ ಮೃಗರೂಪವನ್ನು ಧರಿಸಿದ್ದರು? 
ಇದನ್ನು ತಿಳಿಯಲು ನನಗೆ ಬಹಳ ಕುತೂಹಲವಾಗಿದೆ. ನಮಸ್ಕರಿಸುತ್ತೇನೆ. ದಯವಿಟ್ಟು 
ಹೇಳು. ದುರ್ವಾಸಮುನಿ- ಮುನಿಯೇ! ಒಂದಾನೊಂದು ವೇಳೆ ಅವರು ಕಾಡಿಗೆ 
ಹೋಗಿ, ಅಲ್ಲಿಆಗತಾನೇ ಹುಟ್ಟಿದ್ದ ತಬ್ಬಲಿಗಳಾದ ಜಿಂಕೆಯ ಮರಿಗಳನ್ನು ನೋಡಿ, 
ಒಬ್ಬೊಬ್ಬರು ಒಂದೊಂದನ್ನು ಎತ್ತಿಕೊಂಡರು. ಗುಹೆಯಲ್ಲಿಟ್ಟಿದ್ದ ಅವು ಸತ್ತು 
ಹೋದವು. ಅದರಿಂದ ದುಃಖಿತರಾದ ಅವರೆಲ್ಲರೂ ಸಮೀಪದಲ್ಲಿಯೇ ಇದ್ದ 
ತಂದೆಯ ಬಳಿಗೆ ಹೋಗಿ ತಾವು ಮಾಡಿದ ಮೃಗಹಿಂಸೆಯನ್ನು ನಿಜವಾಗಿ ಹೇಳಿದರು. 


ಮಾಘಮಾಸ - ಶುಕ್ಲಪಕ್ಚ -105- 


ಯಪಿಪುತ್ರರು - ಮುನಿಯೇ! ನಮಗೆ ಕೊಲ್ಲಬೇಕೆಂದು ಮನಸಿರಲಿಲ್ಲವಾದರೂ 
ಅಕಸ್ಮಾತ್ತಾಗಿ ಆಗ ತಾನೇ ಹುಟ್ಟಿದ ಐದು ಜಿಂಕೆಯ ಮರಿಗಳನು ನಾವು ಕೊಂದಿದ್ದೇವೆ. 
ನಮಗೆ ತಕ್ಕ ಪ್ರಾಯಶ್ಚಿತ್ತವನ್ನು ವಿಧಿಸು. ಸಂವರ್ತ - ನಮ್ಮ ತಂದೆಯು 
ಸಕನಾಗಿದ್ದನು. ನಾನು ಅವನಿಗಿಂತ ಹೆಚ್ಚಾಗಿ ಆದೆನು. ನನ್ನ ಮಕ್ಕಳಾದ ನೀವೂ 
ಹರಗ ಈಗ ನೀವು ಜಿಂಕೆಯ ಚರ್ಮವನ್ನು ಧರಿಸಿ ಪ್ರತಿಗಳಾಗಿ ಐದು 
ರ್ಷಕಾಲ ನಡೆಯಿರಿ. ಬಳಿಕ ಶುದ್ಧರಾಗುವಿರಿ. ಹೀಗೆ ಕೇಳಿಸಿಕೊಂಡ ಆ ಮಕ್ಕಳು 
! ಚರ್ಮವನ್ನು ಹೊಡೆದುಕೊಂಡು ವ್ಯಾಕುಲವಿಲ್ಲದೇ 
ಶಾಶ್ಚತಬ್ರಹ್ಮಜಪಮಾಡುತ್ತಾ ಕಾಡಿನಲ್ಲಿದ್ದರು. ಹಾಗೆ ವರ್ಷ ಕಳೆಯಲು, 
ವೀರಧನ್ವರಾಜನು, ಅವರು ಮೃಗರೂಪಿಗಳಾಗಿ ಚರಿಸುತ್ತಿದ್ದಲ್ಲಿಗೆ ಬಂದನು. 
ಅವರೆಲ್ಲರೂ ಕೃಷ್ಣಾಜಿನವನ್ನು ಧರಿಸಿದವರಾಗಿ ಒಂದು ಮರದ ಕೆಳಗೆ ಜಪ 
ಮಾಡುತ್ತಿದ್ದರು. ರಾಜನು ಅವರನ್ನು ಜಿಂಕೆಗಳೆಂದೇ ತಿಳಿದುಕೊಂಡನು. 
ಜಿಂಕೆಗಳೆಂದುಕೊಂಡೇ, ರಾಜನು ಹೊಡೆಯಲಾಗಿ ಆ ಬ್ರಹ್ಮವಾದಿಗಳೆಲ್ಲರೂ ಒಟ್ಟಿಗೆ 
ಮೃತರಾದರು. ಶ್ಲಾಘ್ಯವಾದ ವ್ರತಗಳನ್ನು ಮಾಡುವ ಬ್ರಾಹ್ಮಣರಾದ ಅವರು ಸತ್ತುದನ್ನು 
ನೋಡಿ ರಾಜನು ಭಯದಿಂದ ನಡುಗುತ್ತಾ ದೇವರಾತಾಶ್ರಮಕ್ಕೆ ಹೋದನು. ಅಲ್ಲಿ 
ರಾಜನು, ಬ್ರಾಹ್ಮಣರ ಕೊಲೆಯ ವೃತ್ತಾಂತವನ್ನು ಮೊದಲಿನಿಂದಲೂ ಹೇಳಿ, ಅತಿ 
ದುಃಖಿತನಾಗಿ, ಮಹಾಮುನಿಯೇ! ನನಗೆ ಬ್ರಹ್ಮಹತ್ಯಾದೋಷವು ಬಂದಿತು. ಏನು 
ಮಾಡಲಿ! ಎಂದು ಬಹಳ ಅತ್ತನು. ಯಷಿಯಾದ ದೇವರಾತನು ಅಳುತ್ತಿದ್ದ 
ರಾಜೋತ್ರಮನಿಗೆ - ದೊರೆಯೇ! ಹೆದರಬೇಡ. ನಿನ್ನ ಪಾಪವನ್ನು 
ಹೋಗಲಾಡಿಸುವೆನು. ರಾಜೇಂದ್ರನೇ! ವರಾಹ- ರೂಪಿಯೂ, ದೇವದೇವನೂ, 
ವಿಷ್ಣುವೂ ಆದ ಆ ಜನಾರ್ದನನು ಸುತಲವೆಂಬ ಹೆಸರಿನ ಪಾತಾಳದಲ್ಲಿಮುಳುಗಿದ್ದ 
ಭೂದೇವಿಯನ್ನು, ಉದ್ದರಿಸಿದ ಹಾಗೆಯೇ ಬ್ರಹ್ಮಹತ್ಕಾ ಪಾಪದಿಂದ ಕಳವಳ 
ಪಡುತ್ತಿರುವ ನಿನ್ನನ್ನೂ "ತಾನಾಗಿಯೇ ಉದ್ಭರಿಸುವನು- ಎಂದನು. ಹೀಗೆ 
ಹೇಳಿಸಿಕೊಂಡ ರಾಜನು. ಸಂತೋಷವುಳ್ಳವನಾಗಿ ್ಗ ಸಜ್ಜನೋತ್ತಮನೇ! ಆ ದೇವನು 
ನನಗೆ ಯಾವ ವಿಧದಿಂದ ಪ್ರಸನ್ನನಾಗುವನು? "ಪ್ರಸನ್ನನಾದರೆ ಏತರಿಂದ 
ಸರ್ವಾಶುಭವೂ (ಪಾಪವೂ) ನಾಶವಾಗುವುದು? ಎಂದು ಕೇಳಿದನು. 
ದುರ್ವಾಸಮುನಿ - ಮುನಿಶ್ರೇಷ್ಠನೇ! ಆ ವೀರಧನ್ವ ರಾಜನು ಹೀಗೇ ಕೇಳಲು ಈ 
ವರಾಹದ್ವಾದಶೀವ್ರತವನ್ನು ದೇವರಾತ ಯಷಿಯು ಹೇಳಿದನು. ಆ ರಾಜನೂ ಅದನ್ನು 
ಮಾಡಿ, ಈ ಲೋಕದಲ್ಲಿ ಪ ಪುಷ್ಠಳವಾದ ಭೋಗಗಳನ್ನನುಭವಿಸಿ, ಮರಣಕಾಲದಲ್ಲಿ. 
ಹೊಳೆಯುವ ಹೊನ್ನಿನ ವಿಮಾನದಲ್ಲಿ ಕುಳಿತು, ಇಂದ್ರಲೋಕವಾದ ಸ್ವ ಸ್ಪರ್ಗದ ಹತ್ತಿರ 


-106- ಪೌಷಮಾಸ-ಮಾಘಮಾಸ 


ಹೋದನು. ಇಂದ್ರನು ಪೂಜಾದ್ರವ್ಯಗಳನ್ನು ತೆಗೆದುಕೊಂಡು ಅವನನ್ನು 
ಎದುರುಗೊಳ್ಳನು ಹೋದನು. ಇಂದ್ರನು ಬರುತ್ತಿರುವುದನ್ನು ನೋಡಿ, ವಿಮಾನವನ್ನು 
ತಂದಿದ್ದ ವಿಷ್ಣುದೂತರು "ದೇವರಾಜನೇ! ತಪಸ್ಸಿಲ್ಲದವನಾದ ನೀನು ಈ ವೀರಧನ್ವನನ್ನು 
ನೋಡಕೂಡದು' ಎಂದರು. ಹೀಗೆ ಲೋಕಪಾಲರೆಲ್ಲರೂ ಅವನ ತೇಜಸಿನಿಂದ 
ಎಸಿತರಾಗಿ ಎದುರುಗೊಂಡು ಹೊರಟರು. ಹೀನಕರ್ಮರಾದುದರಿಂದ 
ಅವರೆಲ್ಲರನ್ನೂ ವಿಷ್ಣುದೂತರು ನಿರಾಕರಿಸಿಬಿಟ್ಟರು. 
ಮಹಾಮುನಿಯೇ! ವೀರಧನ್ಹಮಹಾರಾಜನು ಹೀಗೆ ಸತ್ಯಲೋಕದವರೆಗೂ 

ಹೋಗಿ, ಪುನರ್ಮರಣವಿಲ್ಲದುದೂ, ಸುಡುವ ಪ್ರಳಯವಿಲ್ಲದುದೂ ಆದ ಆ 
ಲೋಕದಲ್ಲಿ ದೇವತೆಗಳಿಂದ ಸ್ತೋತ್ರಮಾಡಿಸಿಕೊಳ್ಳುತ್ತಾ ಈಗಲೂ ಇದ್ದಾನೆ. 
ಯಜ ನಘುರುಷನಾದ ಆ ನಾರಾಯಣನು ಪ್ರಸನ್ನನಾದರೆ ಯಾವುದಾಗುವುದರಲ್ಲಿ ತಾನೇ 
ಆಶ್ಚರ್ಯವೇನು! ಒಂದೊಂದು ದ್ವಾದಶೀವ್ರತವನ್ನು ವಿಧಿಪೂರ್ವಕವಾಗಿ ಮಾಡಿದರೆ 
ಈ ಲೋಕದಲ್ಲಿ ಸೌಭಾಗ್ಯವನ್ನೂ, ಆಯುರಾರೋಗ್ಯಸಂಪತ್ತುಗಳನ್ನೂ, ಬಳಿಕ 
ಉತ್ತಮವಾದ ಮುಕ್ತಿಯನ್ನೂ ಕೊಡುತ್ತಾನೆ. ಎಲ್ಲಾ ದ್ವಾದಶೀವ್ರತಗಳಿಂದಲೂ 
ಸಂಪೂರ್ಣತೃಪ್ತನಾದ ಅವನು ತನ್ನ ಪದ(ಸ್ಥಾನ)ವನ್ನೇ ಅನುಗ್ರಹಿಸುವನೆಂಬುದರಲ್ಲಿ 
ಏನಾಶ್ಚರ್ಯ! ವೇದಗಳೆಂಬ ನಾಕು ಮೂರ್ತಿಗಳುಳ್ಳ ನಾರಾಯಣನು ಶ್ರೇಷ್ಠನು. 
ಸಂಶಯವಿಲ್ಲ. ಆ ಕೇಶವನು ಮತ್ಸ್ಯರೂಪದಿಂದ ವೇದಗಳನ್ನು ಹೇಗೆ 
ಉದ್ಧ್ಭರಿಸಿದರೋ ಹಾಗೆಯೇ ಕ್ಬೀರಸಾಗರವನ್ನು ಕಡೆಯುವಾಗ ಕೂರ್ಮರೂಪಿಯಾಗಿ 
ಮಂದರಪರ್ವತವನ್ನು ಧರಿಸಿದನು. ಎರಡನೆಯವನಾದ ಈ ವೈಷ್ಣವಮೂರ್ತಿಯನ್ನು 
ನೋಡು. ಅದರಂತೆಯೇ ವರಾಹರೂಪಿಯಾದ ಆ ಪುರುಷೋತ್ತಮನು 
ರಸಾತಲದಿಂದ ಭೂದೇವಿಯನ್ನೂ ಉದ್ಭರಿಸಿದನಲ್ಲವೇ! ಮೂರನೆಯದಾದ ಇದೂ 
ವೈಷ್ಠವಮೂರ್ತಿಯೇ ನೋಡು. ವರಾಹಪುರಾಣದಲ್ಲಿನಲವತ್ತೊಂದನೆಯ ಅಧ್ಯಾಯ 
ಮುಗಿಯಿತು 

ಭೀಷ್ಮ ದ್ವಾದಶೀ - ಮಾಘ ಶುಕ್ಲ ದ್ವಾದಶೀಯನ್ನು ಭೀಷ್ಮ ದ್ವಾದಶೀ ಎಂದೂ 
ಕೂಡ ಕರೆಯುತ್ತಾರೆ. ಈ ದಿನ ಸರ್ವಪಾಪಹರವು. ಏಕಾದಶೀ ಉಪವಾಸ ಮಾಡಿ 
ದ್ವಾದಶೀ ತಿಲಸ್ನಾನ, ತಿಲದಿಂದ ವಿಷ್ಣುಪೂಜೆ, ತಿಲದೀಪ, ತಿಲನೈವೇದ್ಯ , ತಿಲಹೋಮ, 
ತಿಲದಾನ, ತಿಲಭಕ್ಷಣವನ್ನು ಮಾಡಬೇಕು. 

ಮಾಘ ॥ ಶುದ್ಧ ॥ ತ್ರಯೋದಶೀ 

ಅಂತ್ಯಪುಷ್ಕರಣೀ- ಪುಷ್ಕಮಾಸದ ಹುಣ್ಣಿಮೆಯಿಂದ ಮಾಘಮಾಸದ ಹುಣ್ಣಿಮೆಯ 
ತನಕ ನಿತ್ಯವೂ ತಪ್ಪದೇ ಮಾಘಸ್ನಾನವನ್ನು ಆಚರಿಸಬೇಕು. ಯಾರಿಗೆ 


ಮಾಘಮಾಸ - ಶುಕ್ಕಪಕ್ಚ ಚ 


ಅನಾನುಕೂಲವಿರುತ್ತದೋ ಅಂಥವರು ಅಂತ್ರ [ಪುಷ್ಕರಣಿಯ ಆಚರಣೆಯನ್ನು 
ಮಾಡಬೇಕು. ಈ ಮೂರುದಿವಸದ ಪರ್ವಕಾಲದಲ್ಲಿ ಮಾಫಸ್ನಾನವನ್ನು 
ಆಚರಿಸುವುದರಿಂದ ಒಂದು ತಿಂಗಳ ಕಾಲ ಸ್ನಾನ ಮಾಡದೇ ಇರುವುದಕ್ಕೆ ಪ್ರಾಪ್ತವಾದ 
ದೋಷವು ಪರಿಹಾರವಾಗುತ್ತದೆ. ಅಂತ್ರ ಪುಷ್ಕರಣಿಗೆ ಎಲ್ಲಿಲ್ಲದ ಮಹತ್ವವಿದೆ. ಇದರ 
ಅನುಷ್ಠಾನವನ್ನಾದರೂ ಕೂಡ ಸಾಧಕರು ಮಾಡಬೇಕು. 
ಮಾಘ ॥ ಶುದ ॥ ಚತುರ್ದಶೀ 

ತ್ರಯೋದಶೀಯಂತೆ ಇಂದೂ ಕೊಡ ಮಾಘಸ್ನಾನವನ್ನು ಮಾಡಬೇಕು. 
ಸ್ತ್ರೀಯರು ಸ್ನಾನ ಪ್ರಯುಕ್ತ ಬಾಗಿಣದಾನವನ್ನು ಗಂಗೆಗೆ ನೀಡಬೇಕು. ಹಾಗೂ 
ಸೆತಪ್ರತೆಯರಿಗೂ ರ ಬಾಗಿಣದಾನವನ್ನು ಮಾಡಬೇಕು. ಹತ್ತಿಯ ಬಟ್ಟೆ, ಕಂಬಳಿ, 
ರತ್ನ, ವಸ್ತ್ರ ಮೊದಲಾದ ದಾನಗಳು ಇಂದು. ವಿಹಿತವಾಗಿದೆ. 

ಮಾಘ ॥ ಶುದ್ಧ ॥ ಹುಣ್ಣಿಮೆ 

ವ್ಯಾಸ ಪೂರ್ಣಿಮೆ - ವರ್ಷದ ಮೂರು ವ್ಯಾಸಪೂರ್ಣಿಮೆಗಳಲ್ಲಿ ಇದೂ ಕೂಡ 
ಒಂದಾಗಿದೆ. ವೇದವ್ಯಾಸದೇವರನ್ನು ಇಂದು ವಿಶೇಷವಾಗಿ ಪೂಜೆ ಮಾಡಬೇಕು. 
ವ್ಯಾಸಪೂರ್ಣಿಮೆಯ ಬಗ್ಗೆ ಹೆಚ್ಚಿನ ವಿಚಾರವನ್ನು ಆಷಾಢಮಾಸದ ಹುಣ್ಣಿಮೆಯ 
ದಿವಸದಲ್ಲಿನೀಡಲಾಗಿದೆ. 
ಮಾಘ ಪೂರ್ಣಿಮೆ- ವೈಶಾಖೇ ಕಾರ್ತಿಕೇ ಮಾಫೇ ಪೂರ್ಣಿಮಾ ತು ಮಹಾಫಲ। 
ದತ್ತಾನಾಂ ಇಹ ಜನಕ ಫಲಂ ಶತಗುಣಂ ಭವೇತ್‌ ॥ ಎಂಬುದಾಗಿ ಹೇಳಿದಂತೆ 
ಇಂದು ಯಾವುದೇ ದಾನವನ್ನು ಮಾಡುವುದರಿಂದ ಮಹತ್‌ಫಲವು ಪ್ರಾಪ್ತವಾಗುತ್ತದೆ. 
ಆದ್ದರಿಂದ ಸಾಧಕರು ತಮ್ಮ; ಶಿ ಗೆ ಅನುಗುಣವಾಗಿ ಇಂದು ದಾನವನ್ನು ಮಾಡಬೆಕು. 
ಈ 'ದಿನ ಕೆಲವರು ಕುಲಧರ್ಮವನ್ನು ಆಚರಿಸುತ್ತಾರೆ. ವ್ಯಾಸಪೂಜೆ "ನಡೆಯುತ್ತದೆ. 
ಮಾಘಸ್ನಾನದ ಕೊನೆಯ ದಿನವಿದು. "ಅನೇಕ ಕಡೆಗಳಲ್ಲಿ ರಥೋತ್ಸವಗಳು ಜಾತ್ರೆಗಳು 
ನಡೆಯುತ್ತವೆ. ಮಾಘಮಾಸದ ಹುಣ್ಣಿಮೆಯು ಭಾರತಹುಣ್ಣಿಮೆ ಎಂದೂ ಪ್ರಸಿದ್ಧ. 
ಮಾಘಹುಣ್ಣಿಮೆಯಂದು ಕೃಷ್ಣರಾಧೆಯರ ರಾಸನೃತ್ಯಕೇಳಿಗಳನ್ನು Wn 
ರಾತ್ರಿಗಳನ್ನು ಉತ್ತವದಲ್ಲಿ Fi ಪದ್ಧತಿ ಸಾಕಷು ಪುರಾತನವಾದದ್ದು. ಇಂದಿಗೂ 
ಬೃಂದಾವನ, ಮಥುರಾ, ದ್ವಾರಕಾ ಮುಂತಾದ ಕ್ಷೇತ್ರಗಳಲ್ಲಿ ರಾತ್ರಿ ಇಡೀ (ಉತ್ಸವಗಳು 
ಜರುಗುತ್ತವೆ. 
ಶ್ರೀ ಜ್ಞಾನನಿಧಿತೀರ್ಥರು (ಶ್ರೀಪಾದರಾಜ ಮಠ) ಶ್ರೀರಂಗಪಟ್ಟಣ - ಪಶ್ಚಿಮೇ 
ಶ್ರೀರಂಗನಾಥ ಕ್ಷೇತ್ರೇ ಬೃಂದಾವನೇಸ್ಥಿತಂ । ವಿದ್ಯಾನಿಧಿ ಕರಾಬ್ಲೋತ್ಸಂ ನೌಮಿ 


ಜ್ಞಾನನಿಧಿಂ ಚಂ || 


-108- ಪೌಷಮಾಸ-ಮಾಘಮಾಸ 


ಮಾಘ ॥!, ಕೃಷ್ಣ ॥ ಪಂಚಮೀ 
ಶ್ರೀ ಜಗನ್ನಾಥತೀರ್ಥರು (ಮಾಧವತೀರ್ಥ ಮಠ) - ವಂಶರಾಮ ಪದಾಸಕ್ತಂ 
ಶ್ರೀಮಧ್ದಮತ ಸ್ಥಾಪಕಮ್‌ । ಶ್ರೀಜಗನ್ನಾಥಗುರುಂ ವಂದೇ ಮೌನಿವರ್ಯ 
ಕರೋದ್ಧವಮ್‌ ॥ 


ಮಾಘ ॥। ಕೃಷ್ಣ ॥। ಷಷ್ಠೀ 
ಶ್ರೀ ಸುಪ್ರಜ್ಞೇಂದ್ರತೀರ್ಥರು (ರಾಯರ ಮಠ) ನಂಜನಗೂಡು - ಸುಧಾ 
ಜಿಜ್ಞಾಸಯಾ ಸರ್ವಸುಬುಧಾನಂದದಾಯಕಾನ್‌ । ಸುಪ್ರಜ್ಞೇಂದ್ರ ಮುನೀನ್ಹಂದೇ 
ಸದಾ ವಿದ್ಯಾಗುರೂನ್ಮಮ ॥। ರಾಜಗೋಪಾಲಾಚಾರ್ಯರ ಮಕ್ಕಳು ವೆಂಕಟ 
ರಾಘವೇಂದ್ರಾಚಾರ್ಯರು, ಗುರುರಾಜಾಚಾರ್ಯರು, ಸುಗುಣೇಂದ್ರತೀರ್ಥ- 
ಸ್ವಾಮಿಗಳಿಂದ ಆಶ್ರಮ ಹೊಂದಿ ಸುಪ್ರಜ್ಞೇಂದ್ರತೀರ್ಥರೆಂದು ಹೆಸರು ಪಡೆದರು. 
ಸುಪ್ರಜ್ಞೇಂದ್ರತೀರ್ಥಸ್ವಾಮಿಗಳು ಅತ್ಯಂತ ದೈವಭಕ್ತರು, ಪಂಡಿತರು, ಮೈಸೂರು 
ಅರಸರಾದ ಚಾಮರಾಜ ಒಡೆಯರ ಆಸ್ಥಾನ ಪಂಡಿತರುಗಳಾದ ಕೌಲಗಿ 
ಶೇಷಾಚಾರ್ಯರೇ ಮೊದಲಾದ ವಿದ್ವಾಂಸರು ಶ್ರೀಗಳವರ ವಿದ್ಯಾಪಕ್ಷಪಾತಕ್ಕೆ 
ಮನಸೋತು ಬಂದು ಶ್ರೀಗಳವರ ಅನುಗ್ರಹ ಸಂಪಾದಿಸಿ ಹೋದರು. ರಾಜರು 
ಶ್ರೀಗಳವರನ್ನು ಅರಮನೆಗೆ ಆಹ್ವಾನಿಸಿ ಪೂಜೆ ಮಾಡಿಸಿ ವಿಶೇಷ ಗೌರವ ಮಾಡಿ 
ಕಳುಹಿಸಿಕೊಟ್ಟರು. ಇವರು ವಿಶೇಷವಾಗಿ ನಂಜನಗೂಡಿನಲ್ಲೇ ಇದ್ದು ಶೋಭಕ್ಕತ್‌ 
ಸಂವತ್ಸರದ ಮಾಘ ಬಹುಳ ಷಷ್ಠಿಯದಿನ ನಂಜನಗೂಡಿನಲ್ಲಿ ವೃಂದಾವನಸ್ಥರಾದರು. 
ಮಾಘ ॥ ಕೃಷ್ಣ ॥ ಸಪ್ತಮೀ 

ಶ್ರೀ ಗುಣನಿಧಿತೀರ್ಥರು (ಶ್ರೀಪಾದರಾಜ ಮಠ) ತಾಯೂರು - ಜ್ಞಾನನಿಧಿ 
ಕರಾಬ್ಲೋತ್ಸಂ ಸವಿದ್ದನ್ಮಣಿ ವಿರಾಜಿತಂ । ಸಮೃಷ್ಟಾನ್ನ ಪ್ರದಾತಾರಂ ವಂದೇ 
ಗುಣನಿಧಿಂ ಮುನಿಂ॥ 

ಶ್ರೀ ಶ್ರೀನಿವಾಸಮಾಧವತೀರ್ಥರು (ಮಾಧವತೀರ್ಥ ಮಠ) ಮಾಧವಪುರ- 
ಚತುಪ್ಪಿ ಕಲಾವಿದ್ಯಾ ಧ್ಯೇರ್ಯಾದಿಗುಣ ಬೃಂಹಿತಮ್‌ । ಶ್ರೀನಿವಾಸ ಮಾಧವ 
ತೀರ್ಥಾಖ್ಯೋ ಗುರುಂವಂದೇ ನಿರಂತರಮ್‌ ॥ 


ಮಾಫ ॥ ಕೃಷ್ಣ ॥ ಅಷ್ಟಮೀ 


ಸೀತಾ ಜಯಂತೀ- ಮಾಘ ಕೃಷ್ಣ ಅಷ್ಟಮಿಯಂದು ಸೀತಾವತಾರವಾದ ದಿವಸ. 
ಅಂದು ರಾಮಪತ್ನೀ ಸೀತಾದೇವಿಯನ್ನು ಪೂಜಿಸಬೇಕು. 


ಮಾಘಮಾಸ - ಕೃಷ್ಣಪಕ್ಷ -109- 


ತಿಸ್ರೋ ಅಷ್ಟಕಾ- ಮಾಘಮಾಸದ ಕೃಷ್ಣಪಕ್ಚದ ಸ ಪ್ರಮಿಯಂದು ಪೂರ್ವೇದ್ಯುಃ 
ಅಷ್ಟಕ್ರ, ಅಷ್ಟಮಿಯಂದು ಅಷ್ಠ, ನವಮಿಯಂದು ಅನ್ನೆ ಷ್ಣ, ಮಾರ್ಗಶೀರ್ಷ, ಪುಷ್ಕ, 
ಮಾಘ, ಫಾಲ್ಗುಣ, ನಾಲ್ಕು 'ತಿಂಗಳಲ್ಲಿಯೂ ಈ ಅ ಪ್ಯಕಕಾ ್ರ್ರದ್ಧಗಳನ್ನು ಮಾಡಬೇಕು. 
ಈ ನಾಲ್ಕು ಮಾಸದಲ್ಲಿ ಆಗದಿದ್ದರೆ, 'ಮಾಘದಲ್ಲಿಯಾದರೂ ಅಷ್ಟ ಕ ಶ್ರಾದ್ಧಗಳನ್ನು 
ಮಾಡಬೇಕು. ಅನ್ಯ ಷ್ಟ ಶ್ರಾದ್ಧವನ್ನು ತಾಯಿಯನ್ನು ಉದ್ದೇಶಿಸಿ 'ಜೀವಪಿತ್ಯಕರೂ 


ಮಾಡಬೇಕು. 
ಮಾಘ ॥। ಕೃಷ್ಣ ॥। ಏಕಾದಶೀ 

ಯುಧಿಷ್ಠಿರ ಉವಾಚ - ಸಾಧು ಕೃಷ್ಣ ಜಗನ್ನಾಥ ಆದಿದೇವ ನಮೋಸ್ತು 
ತೇ । ಕಥಯಸ್ವ ಪ್ರಸಾದೇನ ಕೃಪಾಂ ಕೃತ್ವಾ ಮಮೋಪರಿ ॥೧॥ ಯುಧಿಷ್ಠಿರನು 
ಹೇಳಿದನು - ಜಗನ್ನಾಥನೂ ಜಗತ್ತತಿಯೂ ಆದ ಎಲೈ ಕೃಷ್ಣನೇ ! ಚೆನ್ನಾಗಿ ಹೇಳಿದೆ. 
ಸಂತೋಷವಾಯಿತು. ನನ್ನ ಮೇಲೆ ಕೃಪೆಯಿಟ್ಟು ಮಾಘಮಾಸದ ಇಷ ಪಕ್ಷದ 
ಏಕಾದಶಿಯು ಯಾವುದು ಎಂಬುದನ್ನು ಹೇಳು. ಮಾಘನಸ್ಯ ಕೃಷ್ಣಪಕ್ಷೇ ತುಕಾ ವಾ 
ಚೈಕಾದಶೀ ಭವೇತ್‌ । ಕಥಯಸ್ವ ಪ್ರಸಾದೇನ ಕ್ರಿಯಾಂ ಕಿನ್ನಾಮಕೋ ವಿಧಿಃ ॥ 
ಫಲಮಸ್ಯ ಮಹಾಪ್ರಾಜ್ಞ ಏತದ್ದಿಕ್ಷರತೋ ವದ॥೨॥ ಅದರ ಹೆಸರೇನು? ಅದರ 
ವಿಧಿ ಯಾವುದು? ಅದಕ್ಕೆ ಫಲವೇನು? ಎಂಬುದನ್ನೆಲ್ಲಾ ವಿಸ್ತಾರವಾಗಿ ಹೇಳು. 
ಶ್ರೀ ಭಗವಾನುವಾಚ - ಶ್ರುಣು ತಂ ನೃಪಶಾರ್ದೂಲ ಕೃಷ್ಣಾ ಮಾಫಸ್ಕ ಯಾ 
ಭವೇತ್‌ । ಷಟ್ಟಲಾ ನಾಮ ವಿಖ್ಯಾತಾ ಸರ್ವಪಾಪ ಪ್ರಣಾಶಿನೀ ॥೩। ಶ್ರೀ 
ಭಗವಂತನು ಹೇಳಿದನು - ಎಲ್ಫೆ ಯುಧಿಷ್ಠಿರನೇ! ಮಾಘ ಕೃಷ್ಣ ಏಕಾದಶಿಗೆ 
ಷಟ್ತಲೈಕಾದಶಿಯೆಂದು ಹೆಸರು. ಅದು ಎಲ್ಲಾ ಪಾಪಗಳನ್ನೂ ನಾಶಮಾಡುತ್ತದೆ. 
ಷಟ್ತ್ಟಲಾಯಾಶ್ನ ್ಮಣುಷ್ಟ ತ್ವಂ ಕಥಾಂ ಪಾಪಹರಾಂ ಶುಭಾಂಟ। ಯಾಂ ಪುಲಸ್ತೋ 
ಮುನಿಶ್ರೇಷ್ಠೋ ದಾಲ್ಫಂ ಪ್ರತಿ ಸಮುಕ್ತವಾನ್‌ ॥೪॥ ಈ ಷಟಲ್ಫೆಕಾದಶಿಯ 
ವಿಷಯವನ್ನು ಕೇಳು. ಆ ಕಥೆಯು ಪಾಪ ಹರಣ ಮಾಡುತ್ತದೆ. ಇದನ್ನು 
ಮಹರ್ಷಿಯಾದ ಪುಲಸ್ಕನು ದಾಲ್ಫ ಖಖುಷಿಗೆ ಹೇಳಿದನು. ದಾಲ್ಫ್ರ ಉವಾಚ - 
ಮರ್ತ್ಯಲೋಕಮನುಪ್ರಾಪ್ತಾಃ ಪಾಪಂ ಕುರ್ವಂತಿ ಜಂತವಃ। ಬ್ರಹ್ಮಹತ್ಯಾ ದಿಪಾಪೈಶ್ಚ 
ಯುಕ್ತಾ ಯೇ ಗೋವಧಾದಿಭಿಃ॥೫॥ ಪರದ್ರವ್ಯಾ ಪಹಾರಶ್ಚಪರವ್ಯ ಸನಮೋಹಿತಃ॥ 


ಸ ಗಚ್ಛೇನ್ನ ನರಕಾನ್‌ ಬ್ರಹ್ಮನ್‌ ತದ್ಧೂಹಿ ತತ್ವತಃ ॥೬॥ ದಾಲ್ಭೃನು ಹೇಳಿದನು- 
ಪುಲಸ್ಕನೆ! ಮನುಷ್ಯ ಲೋಕದಲ್ಲಿ "ಹುಟ್ಟಿದವರು ಅನೇಕವಾಗಿ ಪಾಪಗಳನ್ನು 


-110- ಪೌಷಮಾಸ-ಮಾಘಮಾಸ 


ಮಾಡುತ್ತಾರೆ. ಅವರು ಬ್ರಹ್ಮಹತ್ಯೆಯನ್ನು ಮಾಡುತ್ತಾರೆ. ಗೋವಧೆಯನ್ನು ಮಾಡುತ್ತಾರೆ. 
ಪರರ ದ್ರವ್ಯವನ್ನು ಅಪಹರಿಸುತ್ತಾರೆ. ಪರರಿಗೆ ದುಃಖ ಕೊಡುತ್ತಾರೆ. ಇಂತಹ ಪಾಪಿಗಳು 
ನರಕದಿಂದ ಉದ್ಧಾರವಾಗುವ ಬಗೆಯನ್ನು ನನಗೆ ಸರಿಯಾಗಿ ಹೇಳು. ಆನಾಯಾಸೇನ 
ಭಗವನ್‌ ದಾನೇನಾಲ್ಲೇನ ಕೇನಚಿತ್‌ | ಪಾಪಂ ಪ್ರಶಮನಂ ಯಾತಿ ಏತದ್ದೇ 
ವಕ್ತುಮರ್ಹಸಿ ॥೭॥ ಎಲೈ ಭಗವಂತನೇ ! ಕಷ್ಟವಿಲ್ಲದಂತೆ ಯಾವುದಾದರೂ ಸ್ವಲ್ಪ 
ದಾನದಿಂದಲೇ ಪಾಪವನ್ನು ಕಳೆದುಕೊಳ್ಳಬೇಕು. ಆಂತಹದೊಂದು ವಿಧಿಯನ್ನು 
ಹೇಳು. ಪುಲಸ್ತ್ಯ ಉವಾಚ- ಸಾಧು ಸಾಧು ಮಹಾಭಾಗ ಗುಪ್ತಮೇತದುದಾಹೃತಂ! 
ಯನು ಕಸ್ಯ ಚಿದಾಖ್ಯಾತಂ ಬ್ರಹದಮವಿಷ್ಟ್ವಿಂದ್ರದೈವಶೈ: ॥೮॥॥ ತದಹಂ 
ಕಥಯಿಷ್ಯಾಮಿ ತ್ವಯಾ ಪೃಷ್ಟೋ ದ್ವಿಜೋತ್ತಮ । ಮಾಘಮಾಸೇ ತು ಸಂಪ್ರಾಪ್ತೇ 
ಶುಚಿಸ್ನಾತೋ ಜಿತೇಂದ್ರಿಯಃ ॥೯॥। ಕಾಮಕ್ರೋಧಾದ್ಯಹಂಕಾರ- 
ಲೋಭಪೈಶುನ್ಯವರ್ಜಿತಃ । ದೇವದೇವಂ ಚ ಸಂಸ್ಕೃತ್ಯ ಪಾದೌ ಪ್ರಕ್ಣಾಳ್ಯ 
ವಾರಿಭಿಃ ॥೧೦॥ ಪುಲಸ್ಕನು ಹೇಳಿದನು - ಎಲೈ ಪುಣ್ಯಾತ್ಮನೇ! ನೀನು ಕೇಳಿದುದು 
ಚೆನ್ನಾಗಿದೆ. ಗುಟ್ಟಾದುದು ಇದೊಂದಿರುವುದು. ಇದನ್ನು ಬ್ರಹ್ಮ, ವಿಷ್ಣು, ಇಂದ್ರ 
ಮತ್ತೆ ಯಾವ ದೇವತೆಗಳಾಗಲಿ ಒಬ್ಬರೂ ಯಾರಿಗೂ ಹೇಳಿಲ್ಲ. ನೀನು 
ಕೇಳಿದುದರಿಂದ ನಿನಗೆ ಇದನ್ನು ಹೇಳುತ್ತೇನೆ. ಮಾಘಮಾಸ ಬಂದೊಡನೆಯೇ 
ವ್ರತ ಮಾಡುವವನು ಸ್ನಾನ ಮಾಡಿ ಜಿತೇಂದ್ರಿಯನಾಗಿರಬೇಕು. ಕಾಮ, ಕ್ರೋಧ, 
ಲೋಭ, ಮೋಹಗಳನ್ನೂ, ಸುಳ್ಳು, ಚಾಡಿಗಳನ್ನೂ ಬಿಟ್ಟುಬಿಡಬೇಕು. ಸ್ವಾಮಿಯಜನ್ಹ 
ಸ್ಮರಿಸುತ್ತ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಭೂಮಾವಪತಿತಂ ಗೃಹ್ಯ 
ಗೋಮಯಂ ತತ್ರ ಮಾನವಃ । ತಿಲಾನ್‌ ಪ್ರಕ್ಷಿಷ್ಯ ಕಾರ್ಪಾಸಪಿಂಡಕಾಂಶ್ಚೈವ 
ಕಾರಯೇತ್‌ ॥೧೧॥ ವ್ರತಮಾಡುವವನು ಹಸುವಿನ ಬಳಿಗೆ ಹೋಗಿ ಅದು 
ಸಗಣಿಯನ್ನು ಹಾಕುವಾಗ ನೆಲದ ಮೇಲೆ ಬೀಳುವುದಕ್ಕೆ ಮೊದಲೇ ಅದನ್ನು 
ಹಿಡಿದುಕೊಳ್ಳಬೇಕು. ಅದಕ್ಕೆ ಕರಿಯ ಎಳ್ಳನ್ನು ಬೆರೆಸಿ ಕಲಸಿ ಅದರಲ್ಲಿರುವ ನೀರನ್ನು 
ಬಟ್ಟೆಯಲ್ಲಿ ಕಟ್ಟಿ ಹಿಂಡಿ ಸಣ್ಣ ಸಣ್ಣಗೆ ಉಂಡೆಗಳನ್ನು ಮಾಡಬೇಕು. ಅಷ್ಟೋತ್ತರ 
ತತಂ ಚೈವ ನಾತ್ರ ಕಾರ್ಯಾ ವಿಚಾರಣಾ । ತತೋ ಮಾಘೇ ಚ ಸಂಪ್ರಾಪ್ತೇ 
ಆರ್ದ್ರಾ ಚೈವ ಭವೇದ್ಯದಿ ॥೧೨॥ ಮೂಲಂ ವಾ ಕೃಷ್ಣಪಕ್ಗಸ್ಕೈಕಾದಶೀ 
ನಿಯಮಾಂಸ್ತತಃ । ಗೃಹ್ಟೀಯಾತ್ಪುಣ್ಯ ಫಲದಂ ವಿಧಾನಂ ತತ್ರ ಮೇ ಶ್ರಣು ॥೧೩॥ 
ಆ ಉಂಡೆಗಳನ್ನು ನೂರೆಂಟನ್ನು ಮಾಡಿಟ್ಟುಕೊಂಡಿರಬೇಕು. ಅನಂತರ ಮಾಘಮಾಸ 
ಬಂದನಂತರ ಆ ಮಾಘದ ಕೃಷ್ಣ ಪಕ್ಚದಲ್ಲಿ ಏಕಾದಶಿಯು ಅರಿದ್ರಾ ನಕ್ಷತ್ರದಿಂದಾಗಲೀ, 


ಮಾಘಮಾಸ ಕೃಷ್ಣ -111- 


ಮೂಲ ನಕ್ಷತ್ರದಿಂದಲಾಗಲೀ, ಮೂಲ ನಕ್ಕತ್ರದಿಂದಾಗಲಿ ಕೂಡಿರಬೇಕು. ಅದೇ 
ಪುಣ್ಯವನ್ನು ಕೊಡತಕ್ಕದ್ದು. ಅದರ ವಿಧಿಯನ್ನು ಹೇಳುತ್ತೇನೆ. ಕೇಳು. ದೇವದೇವಂ 
ಸಮಭೃರ್ಚ್ಯ ಸುಸ್ನಾತಃ ಪ್ರಯತಶ್ಶುಚಃ । ಕೃಷ್ಣನಾಮಾಥ ಸಂಕೀರ್ತ್ಯ ಪುನಃ 
ಪ್ರಸ್ಪಲಿತಾದಿಷು ॥೧೪॥ ಆದಿನ ದೇವದೇವನನ್ನು ಅರ್ಚಿಸಬೇಕು. ಸ್ನಾನ ಮಾಡಿ 
ಶುಚಿಯಾಗಿರಬೇಕು. Fd ಸ್ಮರಣೆಯನ್ನು ಮಾಡುತ್ತಿರಬೇಕು. ತಪ್ಪು 
ಮಾಡಿದಾಗಲೆಲ್ಲಾ ಕೃಷ್ಣ ಕೃಷ್ಣ ಎನುತ್ತಿ ರಬೇಕು. ರಾತ್ರೌ ಜಾಗರಣಂ ಕುರ್ಯಾದಾದೌ 
ಹೋಮಂಚ ic | ಅರ್ಚಯೇದ್ದೇವದೇವೇಶಂ ಶಂಖಚಕ್ರ ಕ್ರಗದಾಧರಂ 
11೧೫ ಚಂದನಾಗರು- ಕರ್ಪೂರ್ಸೈರ್ಸೈವೇದ್ಧೆ ರ್ರ್‌ರಾದಿಭಿಃ। ಸಂಸ್ಕೃತ್ಯ ನಾಮ್ನಾ 
ಚತತಃ ಕೃಷ್ಣಾಖ್ಯೇನ ಪುನಃ ಪುನಃ ॥೧೬॥ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. 
ಬೆಳಗ್ಗೆ ಹೋಮವನ್ನು ಮಾಡಬೇಕು. ಶಂಖ, ಚಕ್ರ, ಗದಾಧರನಾದ ದೇವದೇವನಾದ 
ಶ್ರೀ ವಿಷ್ಣುವನ್ನು, ಚಂದನ, ಅಗರು, ಪಚ್ಚಕರ್ಪೂರ ಮುಂತಾದವುಗಳಿಂದ ಪೂಜಿಸಿ, 
ಸಕ್ಕರೆಯೇ ಮುಂತಾದುವನ್ನು ನೈವೇದ್ಯ ಮಾಡಬೇಕು. ವಿಷ್ಣುವಿನ ಇಪ್ಪತ್ತು ನಾಲ್ಕು 
ನಾಮಗಳನ್ನೂ, ಅಷ್ಟೋತ್ತರ ಸಹಸ್ರನಾಮಗಳನ್ನೂ ಹೇಳಿ ಪೂಜಿಸಬೇಕು. ಬಾರಿ 
ಬಾರಿಗೂ ಕೃಷ್ಣನ ಹೆಸರನ್ನು ಹೇಳುತ್ತಿರಬೇಕು. ಕೂಶ್ಶಾಂಡೈರ್ನಾರಿಕೇಳ್ಳೈಶ್ಚ ಅಥವಾ 
ಬೀಜಪೂರಕ್ಕೆಃ । ಸರ್ವಾಭಾವೇಪಿ ವಿಪ್ರೇಂದ್ರ ಶತೈಃ ಪೂಗೀಪಫಲೈಸ್ತಥಾ ॥೧೭॥ 

ಕುಂಬಳ, ತೆಂಗು, ಮಾದಳಗಳ ಹಣ್ಣುಗಳಿಂದ ಪೂಜಿಸಬೇಕು. ಇವು ಒಂದೂ 
ಸಿಕ್ಕದಿದ್ದಲ್ಲಿ (ಸಾಧ್ಯ ವಾಗದಿದ್ದಲ್ಲಿ) ನೂರು ಅಡಕೆಕಾಯಿಗಳಿಂದಲಾದರೂ 

ಪೂಜಿಸಬೇಕು. ಅರ್ಥಂ ದದಾ ದ್ವಿಧಾನೇನ ಪೂಜಯಿತ್ವಾ ಜನಾರ್ದನಂ । ಕೃಷ್ಣ 
ಕೃಷ್ಣ ಕೃಪಾಳುಸ್ತಮಗತೀನಾಂ ಗತಿರ್ಭವ ॥೧೮॥ ಸಂಸಾರಾರ್ಣವಮಗ್ಬಾನಾಂ' 
ಪ್ರಸೀದ ಪುರುಷೋತ್ತಮ। ನಮಸ್ತೇ ಪುಂಡರೀಕಾಕ್ಷನಮಸ್ಟೇ ವಿಶ್ವಭಾವನ ॥೧೯॥1 

ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಪೂರ್ವಜ | ಗೃಹಾಣಾಫ್ಯ ೯೦ ಮಯಾ 

ದತ್ತಂ ಲಕ್ಷ್ಮ್ಯಾ ಸಹ ಜಗತ್ತೇ ॥1೨೦॥ ವಿಧಿಪೂರ್ವಕವಾಗಿ ' ಜನಾರ್ದನನನ್ನು ಪೂಜಿಸಿ 
ಅರ್ಥವನ್ನು ನು ಕೊಡಬೇಕು. ಎಲ್ಲ ಸ ಕೃಷ್ಣನೇ! ನೀನು ಕೃಪಾಳುವು. ಗತಿಯಿಲ್ಲದವರಿಗೆ 
ನೀನೇ ಗತಿಯು. ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿರುವವರಿಗೆ ನೀನೇ ತಾರಕನು. 

ಎಲೈ ಪುಂಡರೀಕಾಕ್ಷನೇ! ನಿನಗೆ ನಮಸ್ಕಾರವು. ಪುರಾತನ ಪುರುಷನೇ! ನಿನಗೆ 
ಸಮು ರವು. ಎಲೈ ಜಗತ್ತತಿಯೇ! ಸ ಕೊಟ್ಟ ಈ ಅರ್ಥವನ್ನು ಸ್ವೀಕರಿಸು 

ಎಂದು ಹೇಳಿ ಅರ್ಥವನ್ನು ಕೊಡಬೇಕು. ತತಸ್ತು ಪೂಜಯೇದ್ವಿಪ್ರಮುದಕುಂಭಂ 

ಪ್ರದಾಪಯೇತ್‌ । ಛತ್ರೊ ಹಾನಹವಸ್ತ್ರೈ ಶ್ವಕೃಷ್ಣೋ ಮೇಪ್ರಿಯತಾಮಿತಿ॥೨೧॥ 


-112- ಪೌಷಮಾಸ-ಮಾಘಮಾಸ 


ಆಮೇಲೆ ಬ್ರಾಹ್ಮಣನನ್ನು ಪೂಜಿಸಬೇಕು. ಅವನಿಗೆ ಕಲಶವನ್ನು ಕೊಡಬೇಕು. ಛತ್ರಿ, 
ಕೆರ, ವಸ್ತ್ರಗಳನ್ನು ದಾನ ಮಾಡಬೇಕು. ಕೃಷ್ಣನು ಪ್ರೀತನಾಗಲಿ ಎಂದೆನ್ನಬೇಕು. ಕೃಷ್ಣಾ 
ಧೇನುಃ ಪ್ರದಾತವ್ಯಾ ಯಥಾಶಕ್ತಿ ದ್ವಜೋತ್ತಮೇ । ತಿಲಪಾತ್ರಂ ದ್ವಿಜಶ್ರೇಷ್ಠ 
ದದ್ಯಾತ್ತಾತ್ರವಿಚಕ್ಷಣಃ 11೨೨11 ಶಕ್ತಿಗನುಸಾರವಾಗಿ ಒಂದು ಕಪ್ಪು ಹಸುವನ್ನು ತಂದು 
ಗೋದಾನ ಮಾಡಬೇಕು. ಯೋಗ್ಯನಾದವನನ್ನು ನೋಡಿ ಎಳ್ಳಿನ ಪಾತ್ರೆಯನ್ನು 
ದಾನ ಮಾಡಬೇಕು. ಸ್ನಾನೇ ಪ್ರಸ್ಥಾನಕೇ ಶಸ್ತಾಸ್ತಥಾ ಕೃಷ್ಣತಿಲಾ ಮುನೇ । 
ತಿಲಪ್ರರೋಹಾಜ್ಞಾಯಂತೇ ಯಾವಚ್ಕಾಖಾ ದ್ವಿಜೋತ್ತಮ ॥೨೩। 
ತಾವದ್ದರ್ಷಸಹಸ್ರಾಣಿ ಸರ್ಗ ಲೋಕೇ ಮಹೀಯತೇ। ತಿಲಸ್ನಾಯೀತಿಲೋದ್ದರ್ಶೀ 
ತಿಲಹೋಮೀ ತಿಲೋದಕೀ ॥ ತಿಲದಾತಾ ಚ ಭೋಕ್ವ್ವಾ ಚ ಷಟ್ಟಲಾ 
ಪಾಪನಾಶಿನೀ॥॥೨೪॥। ಅನಂತರ ಕೊನೆಯಲ್ಲಿಸ್ನಾನ ಮಾಡಬೇಕು. ಆಗ ನೀರಿನಲ್ಲಿ 
ಕರಿಯ ಎಳ್ಳನ್ನು ಹಾಕಿ ಅದರಿಂದ ಸ್ನಾನ ಮಾಡಬೇಕು. ಆ ಎಳ್ಳಿನಲ್ಲಿ ಎಷ್ಟು ಹುಟ್ಟಿ 
ಶಾಖೋಪಶಾಖೆಗಳಾಗುತ್ತವೆಯೋ ಅಷ್ಟು ಸಾವಿರ ವರ್ಷಗಳು ಸ್ವರ್ಗದಲ್ಲಿ 
ಸುಖಿಸುವನು. ಕರಿಯ ಎಳ್ಳಿನ ನೀರಿನ ಸ್ನಾನ, ಮೈಗೆಲ್ಲವೂ ಎಳ್ಳನ್ನು ಉಜ್ಜಿಕೊಳ್ಳುವುದು, 
ಎಳ್ಳನ್ನು ಹೋಮ ಮಾಡುವುದು, ಎಳ್ಳಿನಲ್ಲಿತರ್ಪಣ ಕೊಡುವುದು, ಎಳ್ಳನ್ನು ದಾನ 
ಮಾಡುವುದು, ಎಳ್ಳನ್ನು ತಿನ್ನುವುದು ಇವೇ ಆರು ತಿಲಗಳು. ಈ ಷಟ್‌ (ಆರು) 
ತಿಲಗಳೂ ಪಾಪನಾಶಕವಾದುವು. ಯುಧಿಷ್ಠಿರ ಉವಾಚ- ಷಟ್ಟಲೈಕಾದಶೀ ದೇವ 
ಕೀದೃಶಂ ಫಲಮಶ್ನುತೇ । ಸೋಪಾಖ್ಯಾನಂ ಮಮ ಬ್ರೂಹಿ ಯದಿ ತುಪ್ಪೋಸಿ 
ಮಾಧವ ॥೨೫। ಯುಧಿಷ್ಠಿರನು ಹೇಳಿದನು - ಎಲೈ ಸ್ವಾಮಿಯೆ ! 
ಷಟ್ರಲೈಕಾದಶಿಯನ್ನು ಮಾಡಿದವನು ಎಂತಹ ಫಲವನ್ನು ಹೊಂದುತ್ತಾನೆ? ಅದರ 
ಕಥೆಯೊಡನೆ ನನಗೆ ತಿಳಿಸು. ಶ್ರೀಕೃಷ್ಣ ಉವಾಚ - ಶ್ರುಣು ರಾಜನ್ಯಥಾವೃತ್ತಂ 
ದೃಷ್ಟಾಂತಂ ಕಥಯಾಮಿ ತೇ । ಮರ್ತ್ಯಲೋಕೇ ಪುರಾ ಹ್ಯಾಸೀದ್ಭಾಹ್ಮಣೀ ತತ್ರ 
ಪಾಂಡವ ॥೨೬॥ ಶ್ರೀಕೃಷ್ಣನು ಹೇಳಿದನು - ಎಲೈ ಯುಧಿಷ್ಠಿರನೇ। ನಡೆದ ಒಂದು 
ವಿಷಯವನ್ನು ಉದಾಹರಣೆಯಾಗಿ ಹೇಳುತ್ತೇನೆ. ಕೇಳು. ಪೂರ್ವದಲ್ಲಿ ಈ 
ಮನುಷ್ಯಲೋಕದಲ್ಲಿ ಒಬ್ಬಳು ಬ್ರಾಹ್ಮಣ ಹೆಂಗಸಿದ್ದಳು. ಬ್ರಹ್ಮಚರ್ಯರತಾ ನಿತ್ಯಂ 
ದೇವಪೂಜಾಪರಾಯಣಾ । ಶರೀರಂ ಕ್ಲೇಶಿತಂ ಚೈವ ಉಪವಾಸ್ಯೇನ್ಸಪೋತ್ತಮ 
॥೨೭॥ ಆಕೆಯು ಬ್ರಹ್ಮಚರ್ಯದಿಂದಿದ್ದುಕೊಂಡು ದೇವರಪೂಜೆಯನ್ನು ಸದಾ 
ಮಾಡುತ್ತಲಿದ್ದಳು. ಈ ರೀತಿಯಾದ ವ್ರತದಿಂದ ಆಕೆಯು ಶರೀರವನ್ನು ಕೃಶ 
ಮಾಡಿಕೊಂಡಿದ್ದಳು. ದೇವಾನಾಂ ಬ್ರಾಹ್ಮಣಾನಾಂ ಚ ಕುಮಾರೀಣಾಂ ಚ 


ಮಾಘಮಾಸ - ಕೃಷ್ಣಪಕ್ಷ -113- 


ಭಕ್ತಿತಃ। ಗೃಹಾಣಿ ಸಾ ಪ್ರಯಚ್ಛಂತೀ ಸರ್ವಕಾಲಂ ಮಹಾಸತೀ॥೨೮॥ ಅತಿತೃಷ್ಣಾರತಾ 
ಸಾತು ಸರ್ಗಕಾಲಂ ತುವೈ ದ್ವಿಜ। ನ ದತ್ತಾ ಭಿಕ್ಷುಕೇ ಭಿಕ್ಷಾ ಬ್ರಾಹ್ಮಣಾ ನ ಚ 
ತರ್ಪಿತಾಃ॥೨೯॥ ದೇವತೆಗಳಿಗೂ, ಬ್ರಾಹ್ಮಣರಿಗೂ, ಕನ್ನಿಕೆಯರಿಗೂ, ಭಕ್ತಿಯಿಂದ 
ಯಾವಾಗಲೂ ಮನೆಗಳನ್ನು ದಾನ ಮಾಡುತ್ತಿದ್ದಳು. ಆದರೆ ಆಕೆಯು ಬಹಳ 
ಆಸೆಯುಳ್ಳವಳಾಗಿದ್ದಳು. ಆದುದರಿಂದಲೇ ಒಂದು ಬಾರಿಯೂ ಕೂಡ ಆಕೆಯು 
ಭಿಕ್ಷುಕರಿಗೆ ಭಿಕ್ಷೆ ಹಾಕುತ್ತಿರಲಿಲ್ಲ. ಬ್ರಾ ಹ್ಮಣರಿಗೆ ಅನ್ನ ಹಾಕುತ್ತಿರಲಿಲ್ಲ. ತತಃ ಕಾಲೇನ 
ಮಹತಾ ಮಯಾ ವೈ ಚಿಂತಿತಂ ನೃಪ: ಶುದ್ಧಮಸ್ಯಾ ಶ್ಲರೀರಂ ಹಿ ತೈ: ಕೃಚ್ಛೈರ್ನ 
ಸಂಶಯಃ ॥೩೦॥ ಅಸರ ಕೆಲವು Hp ಮೇಲೆ ಈಕೆಯ ಶರೀರವು 
ವ್ರತಗಳಿಂದಲೂ ಕೃಚ್ಛಾ )ಚರಣೆಯಿಂದಲೂ ಶುದ್ಧವಾಗಿದೆ. ಸಂಶಯವಿಲ್ಲ. ಅರ್ಚಿತೋ 
ವೈಷ್ಣವೋ ಲೋಕಃ ಕಾಯಕ್ಷೇಶೇನ ತತ್ವತಃ [ನ ದತ್ತಮನ್ನದಾನಂ ಹಿ “ಯೇನ ತೃಪ್ತಿ: 
ಪರಾ ಭವೇತ್‌ ॥೩೧॥ ಈಕೆಯು ವೈಷ್ಣವರನ್ನು ಪೂಜಿಸಿದ್ದಾರ. ದೇಹವನ್ನು ಬಹುವಾಗಿ 
ದಂಡಿಸಿದ್ದಾಳೆ. ಆದರೆ ಪ್ರಾಣಿಗೆ ತೃಪ್ತಿಯನ್ನು ಉಂಟುಮಾಡುವ ಅನ್ನದಾನವನ್ನು 
ಮಾತ್ರ ಮಾಡಿರುವುದಿಲ್ಲ. ಏವಂ ಜ್ಞಾತ್ವಾ ಹ್ಯಹಂ ಪಾರ್ಥ 
ಮತ್ತ್ಯಾಲೋಕಮುಪಾಗತಃ । ಕಪಿಲಂ ರೂಪಮಾಸ್ಥಾಯ ಭಿಕ್ಷಾಂ ಪಾತ್ರೇ ಚ 
ಯಾಚಿತಾ ॥೩೨॥ ಎಂಬುದನ್ನು ನಾನು ತಿಳಿದು ಮನುಷ್ಯಲೋಕದಲ್ಲಿ, ಕಪಿಲನ 
ರೂಪವನ್ನು ಹೊಂದಿ, ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ, ಭಿಕ್ಷೆಯನ್ನು ಆಕೆಯ 
ಬಳಿಯಲ್ಲಿ ಬೇಡಿದನು. ಬ್ರಾಹ್ಮಣ್ಕುವಾಚ- ಕಸ್ನಾತ್ತಮಾಗತೋಬ್ಬ ಬ್ರಹ್ಮನ್‌ ಕ್ವಯಾಸಿ 
ವದಮೇರಗ್ರತಃ ॥೩೩॥ ಬ್ರಾಹ್ಮಣಿಯು ಹೇಳಿದಳು - ಎಲೈ ಬ್ರಾಹ್ಮಣನೇ! ನೀನು 
ಎಲ್ಲಿಂದ ಬಂದೆ? ಎಲ್ಲಿಗೆ ಹೋಗುತ್ತೀಯೆ? ಅದನ್ನು ನನಗೆ ಹೇಳು. ಶ್ರೀಕೃಷ್ಣ 
ಉವಾಚ - ಪುನರೇವ ಮಯಾ ಪ್ರೋಕ್ತಾ ದೇಹಿ ಭಿಕ್ಷಾಂ ಚ ಸುಂದರಿ। ತಯಾ 
ಕೋಪೇನ ಮಹತಾ ಮೃತ್ತಿಂಡಸ್ತಾಮ್ರಭಾಜನೇ 1೩೪11 ಕ್ಹಿಪ್ರೋ ಯಾವತ್ತಯಾ 
ಪಾಥಖ ಪುನಸ ಪ್ಪ್ಪರ್ಗಂಗತಸ್ತತಃ | ತತಃ ಕಾಲೇನ ಮಹತಾ ತಾಪಸೀ ಸುಮಹಾವ್ರತಾ 
1೩೫ ಸದೇಹಾ ಸ್ವಗಖಮಾಯಾತಾ ಬ್ರಹ್ಮಚರಪ್ರಭಾವತಃ । ಮೃತ್ಟಿಂಡಿಕಾ- 
ಪ್ರದಾನೇನ ಗೃಹಂ ಪ್ರಾಪ್ತಂ ಮನೋರಮಂ ॥೩೬/ ಶ್ರೀಕೃಷ್ಣನು ಹೇಳೀದನು - 
ಆದರೂ ಷ್ಟ ಮತ್ತೆ "ಅಮ್ಮಾ | ಭಿಕ್ಷೆಯನ್ನು ಕೊಡೆಂದೆನು. ಆಗ ಆಕೆಯು 
ಕೋಪದಿಂದ ನನ್ನ ಆ ತಾಮ್ರದ ಭಿದ್ದಪಾತ್ರೆಯೊಳಕ್ಕೆ ಮಣ್ಣಿನ ಹೆಂಟೆಗಳನ್ನು ಹಾಕಿದಳು. 
ಅನಂತರ ನಾನು. ಸ್ವರ್ಗಕ್ಕೆ ಹೊರಟುಹೋದನು. ಅನಂತರ ಕಾಲದ. ಮೇಲೆ ಆ 
ಮಹಾವ್ರತಗಳನ್ನು ಮಾಡಿದ ತಾಪಸಿಯು ತನ್ನ ನ ಬ್ರಹ್ಮಚರ್ಯದ ಮಹಿಮೆಯಿಂದ ದೇಹ 


114- ಪೌಷಮಾಸ-ಮಾಘಮಾಸ 


ಸಹಿತವಾಗಿ ಸ್ವರ್ಗಕ್ಕೆ ಹೋದಳು. ಅವಳು ಮಾಡಿದ್ದಮಣ್ಣಿನ ಹೆಂಟೆಯ ದಾನದಿಂದ 
ಚೆನ್ನಾಗಿರುವ ಮನೆಯು ಸಿಕ್ಕಿತು. ' ಸಂಜಾತಂ ಚೈವ ರಾಜರ್ಷೇ ಧಾನ್ಯರಾಶಿ 
ವಿವರ್ಜಿತಂ। ಗೃಹಂ ಯಾವನ್ನಿರೀಕ್ಷೇತ ನ ಕಿಂಚಿತ್ತತ್ರ ಪಶ್ಯತಿ ॥1೩.೭॥ ಆ ಮನೆಯಲ್ಲಿ 
ಧಾನ್ಯಗಳೊಂದು ಇರಲಿಲ್ಲ. ಈಕೆಯು ಹೋಗಿ ಮನೆಯಲ್ಲಿ ನೋಡಲು ಅಲ್ಲಿ 
ಏನೂ ಇರಲಿಲ್ಲ. ತಾವದ್ಧಹಾದ್ವಿನಿಷ್ಕಾಂತಾ ಮಮಾಂತೇ ಚಾಗತಾ ನೃಪ । 
ಕ್ರೋಧೇನ ಮಹತಾವಿಷ್ಟಮಿದಂ ವಚನಮಬ್ರವೀತ್‌ ॥೩೮॥ ಒಡನೆಯೇ 
ಮನೆಯಿಂದ ಹೊರಟು ನನ್ನ ಬಳಿಗೆ ಬಂದಳು. ಆಗ ಬಹು ಕೋಪದಿಂದ ಇಂತೆಂದಳು. 
ಬ್ರಾಹ್ಮಣ್ಯುವಾಚ- ಮಯಾ ವುತ್ತೈಶ್ಚ ಕೃಚ್ಛೈಶ್ವ ಉಪವಾಸ್ಥೆರನೇಕಶಃ। ಪೂಜಯಾರಾಧಿ 
ತೋ ದೇವಃ ಸರ್ವಲೋಕಸ್ಯ ಮಾನದ ॥ ನ ತತ್ರ ದೃಶ್ಯತೇ ಕಿಂಚಿದ್ದಹೇ ಮಮ 
ಜನಾರ್ದನ॥೩೯॥ ಬ್ರಾಹ್ಮಣಿಯು ಹೇಳಿದಳು - ನಾನು ವ್ರತಗಳನ್ನೂ, ಕೃಚ್ಛಗಳನ್ನೂ, 
ಉಪವಾಸಗಳನ್ನೂ ಮಾಡಿ ಭಕ್ತಿಯಿಂದ ದೇವರನ್ನು ಆರಾಧಿಸಿದೆನು. ಎಲೈ 
ಪ್ರಪಂಚಕ್ಕೆಲ್ಲಾ ಗೌರವಸ್ಥನೇ? ಈಗ ನನ್ನ ಮನೆಯಲ್ಲಿ ಏನೂ ಕಾಣುತ್ತಿಲ್ಲವಲ್ಲ? 
ಏನನ್ನು ತಿನ್ನುವುದು? ಶ್ರೀಕೃಷ್ಣ ಉವಾಚ - ತತಶ್ಲೋಕ್ತಂ ಮಯಾ ತಸ್ಯೈ ಗೃಹಂ 
ಗಚ್ಛ ಮಹಾವ್ರತೇ । ಆಗಮಿಷ್ಯಂತಿ ಸುತರಾಂ ಕೌತೂಹಲಸಮನ್ವಿತಾಃ ॥೪೦॥ 
ಶ್ರೀಕೃಷ್ಣನು ಹೇಳೀದನು - ಆಗ ನಾನು ಅವಳನ್ನು ಕುರಿತು ಎಲೈ ಮಹಾವ್ರತೆಯೇ! 
ನಿನ್ನನ್ನು ನೋಡಲು ಸಂತೋಷದಿಂದಲೂ, ಆಶ್ಚರ್ಯದಿಂದಲೂ ದೇವತೆಗಳ ಹೆಂಡಿರು 
ಬರುವರು. ಅವರು ಬಂದಾಗ ಬಾಗಿಲನ್ನು ಹಾಕಿಕೊಂಡಿರು ತೆಗೆಯ ಬೇಡ. ಆದರೆ 
ಷಟ್ತಲಾ ಪುಣ್ಯವನ್ನು ಕೊಡುತ್ತೇವೆಂಬ ಮಾತನ್ನು ತೆಗೆದುಕೊಂಡು ಬಾಗಿಲನ್ನು 
ತೆಗೆಯಬೇಕು. ಆಗ ನಿನಗೆ ಅನುಕೂಲವಾಗುತ್ತದೆ. ದೇವಸತ್ಕ್ಯೋ ಹಿ ತ್ವಾಂ ದ್ರಷ್ಟುಂ 
ವಿಸ್ಮಯಾಭಿಸಮನ್ವಿತಾಃ | ದ್ವಾರಂ ನೋದ್ದಾ ಿಟನೀಯಂ ಹಿ ಷಟ್ಟಲಾಪುಣ್ಯವಾಕ್ಯತಃ 
॥೪೦॥ ಏವಮುಕ್ತಾ ಮಯಾ ಸಾತು ಗತಾ ವೈ ಮಾನುಷೀ ತದಾ । ಅತ್ರಾಂತರೇ 
ಸಮಾಯಾತಾ ದೇವಪತ್ವಶ್ನ ಪಾಂಡವ ॥೪೨॥ ನಾನು ಹೀಗೆಂದು ಹೇಳಲು ಆ 
ಮಾನುಷಿಯು ಹೊರಟು ಹೋದಳು. ಅನಂತರ ಅವಲ ಮನೆಗೆ ದೇವತಾ ಸ್ತ್ರೀಯರು 
ಅವಳನ್ನು ನೋಡಲು ಬಂದರು. ತಾಭಿಶ್ಚ ಕಥಿತಂತತ್ರ ತ್ವಾಂ ದ್ರಷ್ಟುಂ ಹಿ ಸಮಾಗತಾಃ 
ದ್ವಾರಮುದ್ಭಾಟಯತ್ಚಂ ಚತ್ವಾಂ ಪ್ರಪಶ್ಯಾಮ ಶೋಭನೇ ॥೪೩॥ ಆಗ ದೇವತಾ 
ಸ್ತ್ರೀಯರು ಅಮ್ಮಾ ಮಹಾವ್ರತಿನಿಯೇ! ನಿನ್ನನ್ನು ನೋಡಲು ಬಂದಿದ್ದೇವೆ. ಬಾಗಿಲನ್ನು 
ತೆಗೆ. ಮಂಗಳಕರವಾದ ನಿನ್ನನ್ನು ನೋಡಬೇಕು. ಮಾನುಷ್ಯುವಾಚ - ಯದಿ ದ್ರಷ್ಟುಂ 


ಮಾಘಮಾಸ - ಕೃಷ್ಣಪಕ್ಷ -115- 


ಮಯಾ ಕಾರ್ಯಂ ಸತ್ಯಂ ವಚ್ಚಿ ವಿಶೇಷತಃ । ಷಟ್ಟಲಾಪುಣ್ಯಂ ದದತ 
ದ್ವಾರೋದ್ಧಾ ಿಟನಕಾರಣಾತ್‌ ॥೪೪॥ ಮಾನುಷಿಯು ಹೇಳಿದಳು - ಎಲ್ಫೈ 
ಸುಂದರಿಯರಿರಾ! ನನ್ನನ್ನು ನೀವು ಅವಶ್ಯಕವಾಗಿ ನೋಡಬೇಕಾದರೆ ನನಗೊಂದು 
ಲಸವನ್ನು ಮಾಡಿಕೊಡಬೇಕು. ಇದು ನಿಶ್ಚಯ. ಹಾಗೆ ಮಾಡುತ್ತೇನೆಂದರೆ ಬಾಗಿಲು 
ತೆಗೆಯುತ್ತೇನೆ. ಅದೇನೆಂದರೆ ಷಟ್ತಲಾ ಪುಣ್ಯವನ್ನು ನನಗೆ ಕೊಡಿರಿ. ಶ್ರೀಕೃಷ್ಣ 
ಉವಾಚ- ಏಕಾಪಿ ಚೈವ ತತ್ರಾಂಗ ದದಾತಿ ಮಹಾವ್ರತಂ । ಅನ್ಯಯಾ ಕಥಿತಂ 
ತತ್ರ ದ್ರಷ್ಟವ್ಯಾ ಮಾನುಷೀ ಮಯಾ ॥೪೫॥ ಶ್ರೀಕೃಷ್ಣನು ಹೇಳಿದನು - ಎಲೈ 
ಧರ್ಮಜನೇ!। ಒಬ್ಬಳೂ ಕೂಡ ಆ ಮಹಾವ್ರತದ ಪುಣ್ಯವನ್ನು ಕೊಡಲು ಒಪ್ಪಲಿಲ್ಲ. 
ಅವಳಲ್ಲಿ ಒಬ್ಬಳು ಮಾತ್ರ ನಾನು ಆ ಮಾನುಷಿಯನ್ನು ನೋಡಬೇಕು. ನಾನು ಆ 
ಷಟ್ಟಲಾ ಪುಣ್ಯವನ್ನು ಕೊಡುತ್ತೇನೆ. ಎಂದು ಕೊಟ್ಟಳು. ತತೋದ್ವಾರಂ ಸಮುದ್ಭಾಟ್ಯ 
ದೃಷ್ಟಾತಾಭಿಶ್ಚಮಾನುಷೀ । ನ ದೇವೀ ನ ಚ ಗಂಧರ್ವಿೀ ನಾಸುರೀ ನ ಚ ಪನ್ನಗೀ 
॥೪೬॥ ದೃಷ್ಟಪೂರ್ವಾ ಮಯಾ ನಾರೀ ಯಾದೃಶೀ ಸಾ ನೃಪರ್ಷಭ । 
ರೂಪಕಾಂತಿಸಮಾಯುಕ್ತಾ ಕ್ಷಣೇನ ಸಮಪದ್ಯತ ॥೪೭॥ ಆ ಮೇಲೆ ಬಾಗಿಲನ್ನು 
ತೆಗೆಯಲು ಆ ದೇವತೆಗಳು ಆಕೆಯನ್ನು ನೋಡಿದರು. ದೇವತೆಗಳನ್ನಾಗಲೀ, 
ಗಂಧರ್ವರಲ್ಲಾಗಲೀ, ಅಸುರರಲ್ಲಾಗಲೀ, ಪನ್ನಗರಲ್ಲಾಗಲೀ ಇಂತಹ ಹೆಂಗಸನ್ನು 
ನಾನು ನೋಡಿಯೇ ಇಲ್ಲ. ಇಂತಹ ರೂಪು ಕಾಂತಿಗಳನ್ನು ಹೊಂದಿ ಕ್ಷಣಕಾಲದಲ್ಲಿ 
ಹಾಗಾದಳು. ಧನಧಾನ್ಯಂ ಚ ವಸ್ತಾದಿ ಸುವರ್ಣಂ ರೂಪ್ಯಮೇವ ಚ । ಭವನಂ 
ಸರ್ವಸಂಪನ್ನಂ ಷಟ್ಟಲಾಯಾಃ ಪ್ರಸಾದತಃ ॥೪೮॥ ಆ ಷಟ್ತಲೆಯ ಪುಣ್ಯದ 
ಮಹಿಮೆಯಿಂದ ಧನ, ಧಾನ್ಯ, ವಸ್ತ್ರ , ಚಿನ್ನ, ಬೆಳ್ಳಿ ಮತ್ತೆಲ್ಲವೂ ಕೂಡ ತುಂಬಿ 
ತುಳುಕಾಡುತ್ತಿದ್ದಿತು. ಅತಿತೃಷ್ಣಾ ನ ಕರ್ತವ್ಯಾ ವಿತ್ತಶಾಠ್ಯಂ ವಿವರ್ಜಯೇತ್‌ । 
ಆತ್ಮವಿತ್ತಾನುಸಾರೇಣ ತಿಲಾನ್ಸಸ್ರಾಃ ಣಿ ಜತ ॥೪೯॥ ಆದುದರಿಂದ ಹೆಚ್ಚಾದ 
ಆಸೆ ಪಡಬಾರದು. ಹಣದಲ್ಲಿ `'ೋಭಿತನವನ್ನು ಮಾಡಬಾರದು. ತನ್ನ ಹಣದ 
ರೀತಿಗನುಸಾರವಾಗಿ ಎಳ್ಳನ್ನೂ ಬಟ್ಟೆಗಳನ್ನೂ ಕೊಡಬೇಕು. ಲಭತೇ ಚೈವಮಾರೋಗ್ಯಂ 
ನರೋ ಜನ್ಮನಿ ಜನ್ಮನಿ। ನ ದರಿದ್ರಂ ನ ಕಷ್ಟತ್ತಂ ನ ಚ ದೌರ್ಭಾಗ್ಯಮೇವ ಚ॥೫೦॥ 
ನ ಭವೇದ್ವೈ ನೃಷಶ್ರೇಷ್ಠ ಷಟ್ಟಲಾಯಾಮುಪೋಷಣಾತ್‌ 1 ಅನೇನ ವಿಧಿನಾ 
ರಾಜಂ ಸ್ವಲದಾನಾನ್ನ ಸಂಶಯಃ ॥೫೧॥ ಮುಚ್ಛಂತೇ ಪಾತಕ್ಕೆಸರ್ವೈರನಾಯಾಸೇನ 
ಮಾನವಾಃ। ದಾನಂ ಚ ವಿಧಿವದ್ಧತ್ತಂ IS AB 
ನಾ55ಯಾಸಃ ಶರೀರೇ ಮುನಿಸತ್ತಮ ॥೫೨॥ ಇತಿ ಶ್ರೀ ಮಹಾಪುರಾಣೇ ಪಾದ್ದೇ 


-116- ಪೌಷಮಾಸ- ಮಾಘಮಾಸ 


ಉತ್ತರಖಂಡೇ ಉಮಾಪತಿ ನಾರದ ಸಂವಾದಾಂಶ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ 
ಮಾಫ ಕೃಷ್ಣಷಟ್ಟಲೈಕಾದಶೀ ವರ್ಣನಂ' ನಾಮ ಚತುಶ್ನತ್ನಾಧಿಂಶೋತ ಧ್ಯಾಯಸ್ಪಮಾಪ್ತಃ॥ 
ಹೀಗೆ ಷಟ್ಟಲೈೆಕಾದಶಿಯ ಉಪವಾಸವನ್ನು ಮಾಡಿದರೆ ಆರೋಗ್ಯವು ಲಭಿಸುತ್ತದೆ. 
ಜನ್ಮಜನ್ಮದಲ್ಲಿಯೂ ದರಿದ್ರನಾಗುವುದಿಲ್ಲ. ಕಷ್ಟಗಳು ಬರುವುದಿಲ್ಲ. 
ಕೆಟ್ಟಸ್ಥಿತಿಯುಂಟಾಗುವುದಿಲ್ಲ. ಈ ರೀತಿಯಲ್ಲಿ ಅದು ಉತ್ತಮವಾದುದು. ಈ 
ರೀತಿಯಾದ ವಿಧಿಯಿಂದ ತಿಲದಾನವನ್ನು ಮಾಡಿದರೆ ಆಯಾಸವಿಲ್ಲದೇನೆ ಮನುಷ್ಯರು 
ಎಲ್ಲಾ ಪಾಪಗಳನ್ನೂ ಕಳೆದುಕೊಳ್ಳುತ್ತಾರೆ. ವಿಧಿಯಂತೆ ದಾನಮಾಡಿದರೆ 
ಮಹಾಪಾಪಗಳೂ ಕೂಡ ನಾಶವಾಗುತ್ತವೆ. ದೇಹದಲ್ಲಿ ಕೆಡುಕಿನಿಂದ ಉಂಟಾದ 
ಆಯಾಸಗಳೆಲ್ಲವೂ ಬರುವುದಿಲ್ಲ. ಇಂತು ಶ್ರೀ ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿ ನಾರದರ ಸಂವಾದದೊಳೆಗಿನ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಮಾಘ ಕೃಷ್ಣ 
ಷಟ್ತಲೈಕಾದಶಿಯ ವರ್ಣನೆ ಎಂಬ. ನಲವತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು, 


ಮಾಘ ॥। ಕೃಷ್ಣ ॥॥ ದ್ವಾದಶೀ 
ಶ್ರೀ ವೀರಮಾಧವತೀರ್ಥರು (ಮಾಧವತೀರ್ಥ ಮಠ) ಮಾಧವಪುರ - 
ಶ್ರೀನಿವಾಸ ಮಾಧವಾಖ್ಯಸಂಜಾತಾನ್‌ ವೀರರಾಮ ಪದಾರ್ಚಕಾನ್‌ । ವೀರ 
ಮಾಧವಗುರುಂ ವಂದೇ ಸದಾ ನ್ಯಾಯಸುಧಾರತಾನ್‌ ॥ 


ಮಾಘ ॥ ಕೃಷ್ಣ ॥॥ ತ್ರಯೋದಶೀ 

ಶ್ರೀ ವಿಷ್ಣುತೀರ್ಥರ ಸ್ಥರಣೆ- ಶ್ರೀ ಮನ್ಯಧ್ವಾಚಾರ್ಯರ ಸಹೋದರರಾದ 
ವಿಷ್ಣುತೀರ್ಥರ ಅನಂತರ ಪ್ರಸಿದ್ಧರಾದ ಮತ್ತೊಬ್ಬ ವಿಷ್ಣುತೀರ್ಥರೆಂದರೆ 
ಅರಣ್ಯಕಾಚಾರ್ಯರು, ಅಡವಿಸ್ವಾಮಿಗಳೆಂದು ಪ್ರಸಿದ್ಧರಾಗಿರುವ ಮಾದನೂರಿನ 
ಶ್ರೀವಿಷ್ಣುತೀರ್ಥರು. ಪೀಠವನ್ನು ಬಯಸದೇ ವಿಶೇಷ ಜ್ಞಾನಕಾರ್ಯಕ್ಕೆಂದು ಮಾತ್ರವೇ 
ಪರಮ ಹಂಸಾಶ್ರಮವನ್ನು ಸ್ವೀಕರಿಸಿ ಪಾಠಪ್ರವಚನ, ಗ್ರಂಥರಚನೆಗಳಿಂದ 
ಜಗಜಾಗೃತಿಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾದವರು. 
ಮಾಧ್ವ ಪರಂಪರೆಯಲ್ಲಿ ಈ ವರ್ಗದಲ್ಲಿ ಬಂದಂಥ ಮಹನೀಯರಲ್ಲಿ 
(ಶ್ರೀ ವೇದೇಶತೀರ್ಥರು, ಶ್ರೀ ಕೃಷ್ಣದ್ವೈಪಾಯನರು, ಶ್ರೀ ಯಾದವಾರ್ಯರು, 
ಶ್ರೀ ಮಧುಸೂದನತೀರ್ಥರು, ಶ್ರೀ ವ್ಯಾಸತತ್ವಜ್ಞರು ಮೊದಲಾದವರು) 
ಶ್ರೀ ವಿಷ್ಣುತೀರ್ಥರೂ ಒಬ್ಬರಾಗಿರುತ್ತಾರೆ. 


ಮಾಘಮಾಸ - ಕೃಷ್ಣಪ ಸ್ವ 


೮ಣ ಇ 

ಜನನ' - ಶಿರಹಟ್ಟಿ ಗ್ರಾಮದ ನಿವಾಸಿಗಳಾಗಿದ್ದ ಶ್ರೋತ್ರಿಯರಾದ 
ತಿರುಮಲಾಚಾರ್ಯರ ಪುತ್ರರಾದ ನರಹರಿ ಆಚಾರ್ಯರು (ಬಾಳಾಚಾರ್ಯ) 
ಭಾಗೀರಥೀಬಾಯಿ ದಂಪತಿಗಳೇ ಇವರ ಮಾತಾಷಿತೃಗಳು. ಶ್ರೀಮಟ್ಟೇಕಾಕೃತ್ತಾದರ 
ಅನುಗ್ರಹಕ್ಕೆ ಪಾತ್ರರಾದವರು. ಇವರು ಸವಣೂರು ಪ್ರಾಂತ್ಯದ ಸಿದ್ಧಾಪುರ ಗ್ರಾಮದಲ್ಲಿ 
ವಾಸವಾಗಿದ್ದಾಗ ಶಾ.ಶ. ೧೬೭೮ ಈಶ್ವರನಾಮ ಸಂವತ್ಸರದ ಶ್ರಾವಣ ಕೃಷ್ಣಅಷ್ಟಮಿ 
ದಿನ (ಶ್ರೀಕೃಷ್ಣಜಯಂತಿ)ದಂದು ಪುತ್ರಸಂತಾನವಾಯಿತು. ತಮ್ಮ ತಂದೆ 
ತಿರುಮಲಾಚಾರ್ಯರು ಮೊದಲೇ ತಿಳಿಸಿದ್ದಂತೆ ಟೀಕಾಕೃತ್ನಾದರ ವಿಶೇಷ 
ಅನುಗ್ರಹದಿಂದ ಜನಿಸಿರುವ ಮಗನಿಗೆ ಬಾಳಾಚಾರ್ಯರು, "ಜಯತೀರ್ಥ' ಎಂದು 
ನಾಮಕರಣ ಮಾಡಿದರು. 

ಬಾಲ್ಯ, ವಿದ್ಯಾಭ್ಯಾಸ, ಉಪನಯನ, ವಿವಾಹ, ವೈರಾಗ್ಯ: ಬಾಲಕ ಜಯತೀರ್ಥ 
ತಂದೆಯಲ್ಲಿಯೇ ಕಾವ್ಯ, ಕೋಶ, ವೇದಾಧ್ಯಯನಗಳನ್ನು ಮಾಡಿದನು. 
ಪ್ರತಿಭಾಸಂಪನ್ನನಾದ ಮಗನನ್ನು ನೋಡಿ ಬಾಳಾಚಾರ್ಯರು ಸಂತೋಷಪಟ್ಟರು. 
ಸೂಕ್ತ ವಯಸ್ಸಿನಲ್ಲಿಉಪನಯನ ಸಂಸ್ಕಾರವನ್ನು ಮಾಡಿದರು. ನಂತರ ಪ್ರಸಿದ್ಧರಾಗಿದ್ದ 
ಶ್ರೀ ವ್ಯಾಸತತ್ವಜ್ಞರಲ್ಲಿತೆರಳಿ ಅವರಲ್ಲಿ ಸಕಲ ಶಾಸ್ತ್ರಗಳನ್ನೂ ಅತ್ಯಲ್ಪ ಕಾಲದಲ್ಲಿಯೇ 
ಅಧ್ಯಯನ ಮಾಡಿರುತ್ತಾರೆ. (ಶ್ರೀ ರಾಘವೇಂದ್ರಸ್ವಾಮಿಗಳ ಪರಂಪರೆಯ 
ಶ್ರೀ ಭುವನೇಂದ್ರತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದ ಐ.ಜಿ. ವೆಂಕಟ 
ರಾಮಾಚಾರ್ಯರೇ,ಶ್ರೀ ವ್ಯಾಸತತ್ವಜ್ಛತೀರ್ಥರು). ವಿದ್ಯಾಭ್ಯಾಸದ ನಂತರ ಕಿನ್ನಾಳು 
ಗ್ರಾಮಕ್ಕೆ ಬಂದು ಗೃಹಸ್ಥಾಶ್ರಮಿಗಳಾದರು. ಅಲ್ಲಿ ಅನೇಕ ಸಜ್ಜನರಿಗೆ ಜ್ಞಾನೋಪದೇಶ 
ಮಾಡಿದರು. ಇದೇ ಸಮಯದಲ್ಲಿಉತ್ತಮವಾದಂಥ ಸಂತಾನವನ್ನು ಹೊಂದಿದರು. 
ಮಗನಿಗೆ ಕೃಷ್ಣಾಚಾರ್ಯ ಎಂದು ನಾಮಕರಣ ಮಾಡಿದರು. ಗೃಹಸ್ಯಾಶ್ರಮಿ- 
ಗಳಾಗಿದ್ದರೂ ಸಹಾ ಸನ್ಯಾಸಿಶ್ರೇಷ್ಠರಂತೆ ಪರಮ ವಿರಕ್ತಿಯಿಂದ ಜೀವನ ನಡೆಸಿ 
ಪಾಠಪ್ರವಚನ, ಕಾಷ್ಠಮೌನ ವ್ರತಗಳಲ್ಲಿ ನಿರತರಾಗಿರುತ್ತಿದ್ದರು. ಗೃಹಸ್ಥ ಜೀವನದಲ್ಲಿ 
ಭಗವಂತನನ್ನು ಆರಾಧಿಸಿ ತೃಪ್ತರಾಗದ ಆಚಾರ್ಯರು ಇನ್ನೂ ವಿಶೇಷವಾಗಿ 
ಆರಾಧಿಸಲು ಗೃಹವನ್ನೂ ತ್ಯಜಿಸಿ ಅವಧೂತ ವೃತ್ತಿಯನ್ನು ಸ್ವೀಕರಿಸಿದರು. ಒಮ್ಮೆ 
ಮನೆಯ ಬಾಗಿಲಿನಲ್ಲಿ ದಾಸಯ್ಯನೊಬ್ಬನು ಹಾಡಿದ ಶ್ರೀ ಪುರಂದರದಾಸರ ಕೃತಿ 
“ಮಂಚ ಬಾರದು, ಮಡದಿ ಬಾರಳು, ಕಂಚು ಕನ್ನಡಿ ಬಾರವು । ಸಂಚಿತಾರ್ಥವು 
ಕಿಂಚಬಾರದು ಮುಂಚೆ ಮಾಡಿರೋ ಧರ್ಮವ॥ ಗೋವಿಂದ ನಮೋ ಗೋವಿಂದ 


-118- ಪೌಷಮಾಸ-ಮಾಘಮಾಸ 


ನಮೋ ಗೋವಿಂದ ನಾರಾಯಣ ॥ ಗೋವರ್ಧನ ಗಿರಿಯ ನೆತ್ತಿದ ಗೋವಿಂದ 
ನಮ್ಮರಕ್ಟಿಸೋ'' ಈ ಕೃತಿಯನ್ನು ಕೇಳಿದ ಜಯತೀರ್ಥಾಚಾರ್ಯರು ಅದುವರೆವಿಗೂ 
ಕಳೆದ ಬಾಳಿಗಾಗಿ ಪಶ್ಚಾತ್ರಾಪಪಟ್ಟುಮನೆ, ಮಡದಿ, ಧನಕನಕಾದಿ ಸಕಲವನ್ನೂ ತೊರೆದು 
ಅವಧೂತಚರ್ಯೆಯನ್ನು ಕೈಗೊಂಡರು. 
ಸಂಚಾರ, ಸಂನ್ಯಾಸ ಸ್ವೀಕಾರ - ಅವಧೂತಚರ್ಯೆಯಲ್ಲಿದ್ದಾಗಲೂ ನಿತ್ಯದಲ್ಲಿ 
ಸಂಚಾರ ಮಾಡುತ್ತಾ ಹಗಳಿರುಳೂ ಶ್ರೀಮದಾಚಾರ್ಯರ ಸಂದೇಶರೂಪವಾಸ 
ಸಚ್ಛಾಸ್ತ್ರಪಾಠ ಪ್ರವಚನವನ್ನು ಮಾಡುತ್ತಿದ್ದರು. ಸಂಚಾರತ್ವೇನ ಬದರೀನಾರಾಯಣನ 
ದರ್ಶನಾಕಾಂಕ್ಷಿಗಳಾಗಿ ಕೃಷ್ಣಾಶೀರದವರೆವಿಗೂ ಪ್ರಯಾಣ ಮಾಡಿದಾಗ ಅಲ್ಲಿಅವರಿಗೆ 
ಶ್ರೀಮಟ್ಟೇಕಾಕೃತ್ತಾದರು ""ಬದರೀಯಾತ್ರೆಗಿಂತಲೂ ಸುಧಾದಿಮಧ್ಹಶಾಸ್ತ್ರಗಳ ಪಠನ 
ಪಾಠಗಳನ್ನೇ ಶ್ರೇಷ್ಠ ಧರ್ಮ ಅದನ್ನೇ ಪರಿಪಾಲಿಸು'' ಎಂದು ನಿರ್ದೇಶಿಸಿದರು. 
ಗುರುಗಳ ಆಜ್ಞೆಯಂತೆ ಹಿಂತಿರುಗಿ ಮಲಾಪಹರೀ ನದೀತೀರದಲ್ಲಿರುವ ಗೌತಮಕ್ಷೇತ್ರ 
ಎಂದುಪ್ರ ಸಿದ್ದವಾದ ಮುನವಳ್ಳಿ ಎಂಬ ಸ್ಥಳದಲ್ಲಿ೧೨ ವರ್ಷಗಳ ಕಾಲ ನೆಲಸಿದ್ದರು. 
ಈ hr ತಮ್ಮ ಜ್ಞಾನಯಜ್ಞವನ್ನು' ಅಖಂಡವಾಗಿ ಮುಂದುವರೆಸಿ ಭಗವಂತನ 
ಅನುಗ್ರಹಕ್ಕೆ ಪಾತ್ರರಾದರು. ಈ ರೀತಿಯ ವಾನಪ್ರಸ್ಥಾಶ್ರಮವನ್ನು ಆಚರಿಸಿದ ಇವರು 
ಜನಗಳಿಂದ ಅರಣ್ಯಕಾಚಾರ್ಯರು (ಅಡವಿ ಆಚಾರ್ಯರು) ಎಂದೇ ಪ್ರಸಿದ್ಧಿ 
ಹೊಂದಿದರು. ಕೆಲವು ಕಾಲಾನಂತರ ಶ್ರೀಮದುತ್ತೆರಾದಿಮಠದ 
ಶ್ರೀ ಸತ್ಯವರತೀರ್ಥರಿಂದ ಪ ಪರಮಹಂಸಾಶ್ರಮವನ್ನು ಸ್ವೀಕರಿಸಿ "ಶ್ರೀ ವಿಷ್ಣುತೀರ್ಥರು' 
ಎಂದು ಪ್ರಸಿದ್ಧರಾದರು. ಸ್ವಪ್ನದಲ್ಲಿ ಇವರಿಗೆ ಬದರಿನಾರಾಯಣನ 
ದರ್ಶನವಾಯಿತಲ್ಲದೇ ಮಾದನೂರಿನ ಒಂದು ಸ್ಥಳದಲ್ಲಿ ಸ್ವಷ್ನ ಸೂಚನೆಯಂತೆ 
ದೊರಕಿದ ಬದರೀನಾರಾಯಣನ ಶಿಲಾವಿಗ್ರಹವು ಇಂದೂ ಮಾದನೂರಿನಲ್ಲಿ 
ಪೂಜಿತವಾಗುತ್ತಿದೆ. ಅವರ ಮನಸ್ಸಿನಲ್ಲಿದ್ದ ಬದರೀಯಾತ್ರೆಯ ಆಕಾಂಕ್ಷೆಯನ್ನು 
ಭಗವಂತ ಈ ರೀತಿ ಪೂರೈಸಿರುತ್ತಾನೆ. 
ವಿಷ್ಣುತೀರ್ಥರ ಮಹಿಮೆ - ಶ್ರೀವಿಷ್ಣುತೀರ್ಥರು ಅಪಾರವಾದ ಮಂತ್ರಸಿದ್ಧಿ ಮತ್ತು 
ತಪಃಸಿದ್ಧಿಯನ್ನು ಹೊಂದಿದ್ದರು. ಎಲ್ಲವೂ ಸಹಾ ಸಜ್ಜನರ ಮಹಿಮೆಗಳಂತೆ 
ಲೋಕೋಪಕಾರಗಳಾಗಿವೆ. ಗುರುಗಳಾದ ಐ.ಜಿ. ವೆಂಕಟರಾಮಾಚಾರ್ಯರ ಪುತ್ರರ 
ಅಪಮೃತ್ಯು ಪರಿಹಾರ, ಅನ್ನವನ್ನು ಕ್ರಿಮಿಯಂತೆ ಕಾಣುತ್ತಿದ್ದ ಕಿನ್ನಾಳದೇಸಾಯರ ಬಿಚಿತ್ರ 
ರೋಗ ಪರಿಹಾರ, ರಮಾಸ್ತೋತ್ರ ಪಠನದಿಂದ ಕ್ಷಾಮದಲ್ಲಿ ಆಶ್ರಿತ ರಕ್ಷಣೆ, 


ಮಾಘಮಾಸ - ಕೃಷ್ಣಪಕ್ಷ -119- 


ಲ 


ಕುತೂಹಲಿಗಳಾದ ಶಿಷ್ಯರಿಗೆ ಕಲಿಯನ್ನು ತೋರಿಸಿದ್ದು, ಶಿಷ್ಯರಿಗೆ ರುದ್ರದೇವರ ದರ್ಶನ 
ಮಾಡಿಸಿದ್ದು ತಮ್ಮ ಸೊಸೆಯಿಂದ ೪೦ ದಿನ ಪ್ರವಚನ ಮಂದಿರದಲ್ಲಿ ದೀಪ ಹಚ್ಚಿಸಿ 
ತತ್ಫಲವಾಗಿ ಸಂತಾನಭಾಗ್ಯ ಕೊಡಿಸಿದ್ದು ಇವೇ ಮೊದಲಾದ ಅನೇಕ ಮಹಿಮೆಗಳನ್ನು 
ತೋರಿಸಿರುತ್ತಾರೆ. ಒಮ್ಮೆ ಪ್ರವಚನ ಕಾಲದಲ್ಲಿ ಅಂದು ತಮಗೆ ಅಡಿಗೆ 
ತಯಾರಿಸಬೇಡವೆಂದು ಶಿಷ್ಯರಿಗೆ ತಿಳಿಸಿ, ಸಂಜೆ ವೇಳೆಗೆ ಎಲ್ಲರಿಗೂ ಭೋಜನಕ್ಕೆ 
ಅನುಜ್ಞೆಯಿತ್ತು. ನಿಮ್ಮ ಐದಾರು ಜನಗಳಲ್ಲಿ ಒಬ್ಬರಿಗೆ ಅಪಮೃತ್ಯು ಯೋಗವಿದೆ. 
ಅದಕ್ಕಾಗಿ ನಾವು ದಿನತ್ರಯ ಉಪವಾಸ ಮಾಡಿ ಆ ಪುಣ್ಯವನ್ನು ಅವನಿಗೆ 
ಧಾರೆಯೆರೆದಲ್ಲಿ ಅದು ಪರಿಹಾರವಾಗುತ್ತದೆ. ಇಲ್ಲವಾದಲ್ಲಿ ಅವನು ಬದುಕಲಾರ. 
ಆತ ಯಾರು ಎಂಬುದು ೩ನೇ ದಿನದ ಕೊನೆಯಲ್ಲಿ ಅವನಿಗೆ ತಿಳಿಯುತ್ತದೆ ಎಂದು 
ನುಡಿದು ತಾವು ಉಪವಾಸ ಮಾಡಿ ತಮ್ಮ ಮಗ ಕೃಷ್ಣಾಚಾರ್ಯನಿಗೆ ಬಂದಿದ್ದ 
ಅಪಮೃತ್ಯುವನ್ನು ಪರಿಹಾರ ಮಾಡಿದರು. ವಿಷ್ಣುತೀರ್ಥರ ಪ್ರವಚನ ಕಾಲದಲ್ಲಿ 
ಶ್ರೀ ಟೀಕಾಕೃತ್ತಾದರು ಬರುತ್ತಿದ್ದಂತೆ ಅದರ ಸೂಚಕವಾಗಿ ಆ ಸಂದರ್ಭದಲ್ಲಿಎಲ್ಲಾ 
ಕಡೆ ದಿವ್ಯ ಪರಿಮಳ ಬರುತ್ತಲ್ಲಿತ್ತು. ಹೀಗೆ ಅನೇಕ ಮಹಿಮೆಗಳ ಮೂಲಕ ಸಜ್ಜನರನ್ನು 
ಅನುಗ್ರಹ ಮಾಡಿರುತ್ತಾರೆ. 

ಅವರ ಗ್ರಂಥಗಳು - ವಿಷ್ಣುತೀರ್ಥರು ರಚಿಸಿರುವ ಗ್ರಂಥಗಳು ಇಂತಿಷ್ಟೇ ಎಂದು 
ನಿಖರವಾಗಿ ತಿಳಿದಿಲ್ಲ. ಉಪಲಬ್ಧವಿರುವ ಗ್ರಂಥಗಳ ವಿವರ ಈ ರೀತಿ ಇದೆ- 

೧. ಆಧ್ಯಾತ್ಮರಸರಂಜಿನೀ, ೨. ಬಿಂಬಸ್ತುತಿ, ೩. ಮುಕ್ತಾಮಾಲ (ಗೀತಾ 

ಸಾರೋದ್ಧಾರ), ೪. ಕೃಷ್ಣಾಷ್ಠಕ, ೫. ಬಿಂಬಾರ್ಪಣ ವಿಧಿ, ೬. ಶ್ರೀರಮಾ ಸ್ತೋತ್ರ, 

೭. ಸುಮಧ್ವವಿಜಯ ಪ್ರಮೇಯ ಫಲಮಾಲಿಕಾ, ೮. ನ್ಯಾಯಸುಧಾ ಸ್ತೋತ್ರ, 

೯. ಭಾಗವತ ಧರ್ಮಸ್ತೋತ್ರ , ೧೦. ಆತ್ಮಸುಖಬೋಧಿನೀ ಪತ್ರಿಕಾ, 

೧೧. ಅಚ್ಯುತಾನಂದ ಸ್ತೋತ್ರ, ೧೨. ಶ್ರೀ ಜಯತೀರ್ಥಾಷ್ಟ', ೧೩. ಶ್ರೀ ಜಯತೀರ್ಥ 

ಸ್ತೋತ್ರ, ೧೪. ಉಪದೇಶ ಪತ್ರ, ೧೫. ಆಜ್ಞಾಪತ್ರ, ೧೬. ಷೋಡಶಿ, 

೧೭. ಚತುರ್ದಶಿ, ೧೮. ಭಾಗವತ ಸಾರೋದ್ಧಾರ, ೧೯.ನ್ಯಾಯಸುಧಾ ಟಿಪ್ಪಣಿ, 

೨೦. ಶ್ರೀಮದ್ಭಾಗವತಸಾರ, ೨೧. ಸ್ನಾನವಿಧಿ ಇತ್ಯಾದಿ ಗ್ರಂಥಗಳು. 

೧. ಸುಧಾಟಿಪ್ಪಣಿ - ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನ ಗ್ರಂಥಕ್ಕೆ ಟೀಕಾ 

ರೂಪವಾಗಿ ಹೊರಟ ಶ್ರೀಟೀಕಾಚಾರ್ಯರ "ಶ್ರೀಮನ್ನಾಯಸುಧಾ' ಗ್ರಂಥಕ್ಕೆ 

ಟಿಪ್ಪಣಿಯನ್ನು ಬರೆದಿದ್ದಾರೆ. ತಮ್ಮ ವಿದ್ಯಾಗುರುಗಳಾದ ಶ್ರೀ ಐಜೀ 


-120- ಪೌಷಮಾಸ- ಮಾಘಮಾಸ 


ವೆಂಕಟರಾಮಾರ್ಯರನ್ನು ಬಹುಸ್ತೋತ್ರ ಮಾಡಿದ್ದಾರೆ. ಶ್ರೀ ಐಜೀ ಆಚಾರ್ಯರು 
"ಶ್ರೀಮನ್ನ್ಯಾಯಸುಧಾರಸರಂಜನೀ' ಗ್ರಂಥ ಮಾಡಿರುವ ವಿಷಯವನ್ನು ಹೇಳಿ 
ಅದಕ್ಕಾಗಿ ತಾವು "ರಘುರಸರಂಜನೀ' ಎಂಬ ಹೆಸರಿನಿಂದ ಟಿಪ್ಪಣಿಯನ್ನು ಬರೆದಿದ್ದೇನೆ 
ಎಂದು ಹೇಳಿದ್ದಾರೆ. 

೨. ಸುಮನೋರಂಜನೀ - ಇದು ಟೀಕಾರ್ಯರ "ತತ್ವಪ್ರಕಾಶಿಕಾ'ಕ್ಕೆ ಟಿಪ್ಪಣಿ 
ರೂಪವಾಗಿದೆ. 

೩. ಸುಧಾಸ್ತೋತ್ರ - ಶ್ರೀಮನ್ಯಾಯಸುಧಾ ಗ್ರಂಥದ ಸ್ತೋತ್ರರೂಪವಾದ ಎಂಟು 
ಶ್ಲೋಕಗಳು ಇವೆ. ಪ್ರತಿಯೊಂದರ ಕೊನೆಯಲ್ಲಿಯೂ "ಜಯತೀರ್ಥಕೃತೌ 
ಪ್ರವಣೋನಪುನರ್ಭವಭಾಕ್‌ ಭವತೀತಿ ಮತಿರ್ಹಿಮಮ' ಎಂದು ಹೇಳಿದ್ದಾರೆ - 
ಅಂದರೆ "ಟೀಕಾರಾಯರ ಗ್ರಂಥಗಳಲ್ಲಿ ಭಕ್ತಿವುಳ್ಳವ ಪುನಃ ಸಂಸಾರದಲ್ಲಿ ಬರುವುದೇ 
ಇಲ್ಲಎಂಬುದೇ ನನ್ನ ಅಭಿಪ್ರಾಯ' ಎಂದಿದ್ದಾರೆ. 

೪. ಆತ್ಮ ಸುಖಬೋಧಿನೀ : ಇದು ಗದ್ಯಗ್ರಂಥ. ಈ ಗ್ರಂಥದಲ್ಲಿ ಜೀವನು 
ಸ್ವರೂಪಸುಖ ಹೊಂದುವುದಕ್ಕೆ ಸಾಧನಕ್ರಮವನ್ನು ಬೋಧಿಸಿದ್ದಾರೆ. 

೫. ಉಪದೇಶಪತ್ರ - "ಆಜ್ಞಾಪತ್ರ' ಎಂತಲೂ ಕರೆಸಲ್ಲಡುವ ಇದು ತಮ್ಮ 
ವಿದ್ಯಾಶಿಷ್ಯರುಗಳಿಗೆ ದಿನದಲ್ಲಿ ಸಮಯವಿಭಾಗ ಮಾಡಿಕೊಂಡು ಯಾವ ರೀತಿ 
ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ತಿಳಿಸಲೂ, ಕಲಿಯ ಪ್ರತಿಬಂಧಕ ಯಾವ 
ಯಾವ ರೀತಿ ಉಂಟಾಗಬಹುದೆಂಬುದನ್ನು ತಿಳಿಸಲು ಹೊರಟಿರುವ ಗದ್ಯಗ್ರಂಥ. 


೬. ಅಂತ್ಯಕಾಲದ ಸ್ಮರಣೆ - ಇದು ಎಂಟು ಶ್ಲೋಕಗಳಿರುವ ಒಂದು ಕೃತಿ. ಪ್ರತಿ 
ಶ್ಲೋಕದ ಕಡೆಗೆ "ಶ್ರೀಕೃಷ್ಣಮನ್ಮದಣಕಾಲಮುಪಾಗತೇತು ತ್ವನ್ನಾಮ ಮಧ್ವಚಿನ 
ಗೋಚಿರತಾಮಖಪೈತು' ಎಂದಿದ್ದಾರೆ. ಅನೇಕ ಭಗವನ್ನಾಮಗಳಿಂದ ಸ್ರುತಿಸಿ ಕೊನೆಗೆ 
ಅವರ ಉಪಾಸ ಸೃಮೂರ್ತಿಯಾದ. ಶ್ರೀಕೃಷ್ಣನನ್ನು ಕುರಿತು "ಹೇ ಕೃಷ್ಣ! ನನ್ನ ಮರಣ 
ಕಾಲದಲ್ಲಿನನ್ನ ನಾಲಿಗೆಯಲ್ಲಿ ನಿನ್ನ ನಾಮವಿರಲಿ' ಎಂದು ಪಾ ್ರೌರ್ಥಿಸುತ್ತಾರೆ. 


೭. ಶ್ರೀಮದ್ಭಾಗತ ಸಾರೋದ್ಧಾರ - ಇದು ಶ್ರೀವಿಷ್ಣುತೀರ್ಥರ ಅತ್ಯಪೂರ್ವ ಕೃತಿ. 
ಜೀವನಸಾಧನಕ್ರಮವನ್ನು ವರ್ಣಿಸುವ ವಿಷಯಗಳನ್ನು ಮೂವತ್ತು ಪ್ರಕರಣಗಳನ್ನಾಗಿ 
ಎಂಗಡಿಸಿ ಇದಕ್ಕೆ ಮೂಲ ಆಕರವಾದ ಶ್ರೀಮದ್ಭಾಗವತ ದ ಶ್ಲೋಕಗಳನ್ನು 


ಮಾಘಮಾಸ - ಕೃಷ್ಣನಕ್ಷ -121- 


ಉದಾಹರಿಸಿ ಅದಕ್ಕೆ ವ್ಯಾಖ್ಯನವ್ಯಾಜ್ಯದಿಂದ ಅದೇ ಭಾಗವತದ ಸಂಹಿತಾ ಪಾರಾಯಣ 
ಫಲಪ್ರಾಪ್ತಿಯಾಗುವಂತೆ ಮಾಡಿದ್ದಾರೆ. ಮೂವತ್ತು ಪ್ರಕರಣಗಳಲ್ಲಿ ಮುಖ್ಯ ಉದ್ದಿಶ್ಯ 
"ಭಾಗವತ ಧರ್ಮ ಪ್ರಚಾರ”. ಎಂತಹ ನಾಸ್ತಿಕನಾದಾಗ್ಯೂ ಹೃದಯ ದ್ರವಿಸುವಂತೆ 
ಮನೋಜ್ಞವಾಗಿ ವರ್ಣಿಸಿದ್ದಾರೆ. 


೮. ಷೋಡಶೀ-ಚತುರ್ದಶೀ- ಇವು ಜೀವಿಗಳು ಅಸ್ತ ಜ್ಯ ರಾಶಿಯಿಂದ ಸ್ಪಷ್ಟರಾಗಿ 
ಹೇಗೆ ಬಂಧನಕ್ಕೆ ಒಳಗಾಗುತ್ತಾರೆ? ಎಂಬುದರಿಂದ ಪ್ರಾರಂಭಿಸಲ್ಪಟ್ಟು ಬಂಧಕ 
ನಿವೃತ್ತಿಯಾಗಿ ಸಾಧನಮಾರ್ಗದಲ್ಲಿ ಬಿದ್ದು ಮುಕ್ತನಾಗಿ ಮೌಕ್ತಿಕಾನಂದವನ್ನು 
ಹೊಂದುವ ಪರ್ಯಂತ ಆಚರಿಸಬೇಕಾಗುವ ಕೃತ್ಯಗಳು ಅಪರಿಚಿತವಾಗುವ ರೀತಿ 
ಇವುಗಳನ್ನು ವರ್ಣಿಸಿದ್ದಾರೆ. ಈ ಎಲ್ಲಾವರ್ಣನೆಯೂ ಬಿಂಬ-ಪ್ರತಿಬಿಂಬವನ್ನನುಸರಿಸಿ 
ಮಾಡಲ್ಪಟ್ಟಿದ್ದು. "ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವನು' ಎಂಬುದೇ 
ಸಿದ್ಧಾಂತಿಸಲ್ಪಡುತದೆ. "ತೇನವಿನಾ ತೃಣಮಪಿ ನ ಚಲತಿ' ತಿಯಾದಿ ಮಹಾಜ್ಞಾನ 
ಪ್ರತಿಪಾದಕ ಗ್ರಂಥ. ಪ್ರತಿಯೊಂದು ಪ್ರಕರಣದಲ್ಲಿ ಹೇಳಿರುವ ವಿಷಯವನ್ನು 
ಯಾವುದಾದರೊಂದು ಬಗೆಯಿಂದ ಉಪಾಸಿಸಿದರೂ " ಅಪರೋಕ್ಷವೇ ಮುಖ್ಯ ಫಲ' 

ಎಂದು ಸಾರಿದ್ದಾರೆ. ೧೪ ಮತ್ತು ೧೬ ಪ್ರಕರಣಗಳ ಈ ಎರಡು ಗ್ರಂಥಗಳೂ ಸಕಲ 
ಉಪನಿಷತ್ತುಗಳ ಸಾರವೆನ್ನಬಹುದು. 


೯. ಅಧ್ಯಾತ್ಮ ರಸರಂಜಿನೀ - ಪ್ರತಿಬಿಂಬನಾದ ಜೀವನು ಯಾವ ರೀತಿ 
ಬಿಂಬಾಧೀನ, ಯಾವ ರೀತಿ ಪಾಪಕರ್ಮವೇ ಆಗಲಿ. ಪುಣ್ಯಕರ್ಮವೇ ಆಗಲಿ ಮಾಡಿ 
ಮಾಡಿಸಲ್ಪಡುತ್ತದೆ. ಅವುಗಳನ್ನು ಹೇಗೆ ಹರಿಸಮರ್ಪಣೆ ಮಾಡಬೇಕು ಎಂಬುದನ್ನು 
ತಿಳಿಸಿದ್ದಾರೆ. ತಮ್ಮಅನುಭವಗಳನ್ನು ಹಾಗೆಯೇ ಸಮರ್ಪಿಸಿದ್ದಾರೆ. ರ್ಳ ಶ್ಲೋಕಗಳಿವೆ. 
೧೦. ಶ್ರೀಮತ್ತುಮದ್ವವಿಜಯ ಮೇಯಸಂಗ್ರಹ ಮಾಲಿಕಾ - ಶ್ರೀನಾರಾಯಣ 
ಪಂಡಿತಾಚಾರ್ಯಕೃತ "ಶಿ ಶ್ರೀಮತ್ತುಮಧ್ವವಿಜಯ' ಮಹಾಕಾವ್ಯದ ಸ್ವರೂಪವನ್ನು 
ಸಂಕ್ಷೇಪವಾಗಿ ಚಿತ್ರಿಸಿ, ಪ್ರತಿಸರ್ಗದಲ್ಲಿಯೂ ಒಂದೊಂದು ಶ್ಲೊ ವನ್ನು ಆರಿಸಿ 
ರಚಿಸಿರುವ ಒಟ್ಟು ಶ್ಲೋಕಗಳುಳ್ಳ ಚಿಕ್ಕ ಗ್ರ ಗ್ರಂಥ. ಇದನ್ನು ಪಾರಾಯಣ 
ಮಾಡತಕ್ಕವರಿಗೆ ಮೂಲ ಗ್ರಂಥದ ಮುಖ್ಯ ವಿಷಯಗಳೆಲ್ಲಕ್ರಮವಾಗಿ ಸ್ಮೃತಿಪಥಕ್ಕೆ 
ಬರುತ್ತದೆ. ೧೯ ರಿಂದ ೨೨ ರವರೆಗೆ ೪ ಶ್ಲೋಕಗಳಲ್ಲಿ೧೬ ಫಲಗಳನ್ನು ಹೇಳಿದ್ದಾರೆ. 


-120- ಪೌಷಮಾಸ-ಮಾಘಮಾಸ 


ವೆಂಕಟರಾಮಾರ್ಯರನ್ನು ಬಹುಸ್ತೋತ್ರ ಮಾಡಿದ್ದಾರೆ. ಶ್ರೀ ಐಜೀ ಆಚಾರ್ಯರು 
"ಶ್ರೀಮನ್ನ್ಯಾಯಸುಧಾರಸರಂಜನೀ' ಗ್ರಂಥ ಮಾಡಿರುವ ವಿಷಯವನ್ನು ಹೇಳಿ 
ಅದಕ್ಕಾಗಿ ತಾವು "ರಘುರಸರಂಜನೀ' ಎಂಬ ಹೆಸರಿನಿಂದ ಟಿಪ್ಪಣಿಯನ್ನು ಬರೆದಿದ್ದೇನೆ 
ಎಂದು ಹೇಳಿದ್ದಾರೆ. 

೨. ಸುಮನೋರಂಜನೀ - ಇದು ಟೀಕಾರ್ಯರ "ತತ್ವಪ್ರಕಾಶಿಕಾ'ಕ್ಕೆ ಟಿಪ್ಪಣಿ 
ರೂಪವಾಗಿದೆ. 

೩. ಸುಧಾಸ್ತೋತ್ರ - ಶ್ರೀಮನ್ಯಾಯಸುಧಾ ಗ್ರಂಥದ ಸ್ತೋತ್ರರೂಪವಾದ ಎಂಟು 
ಶ್ಲೋಕಗಳು ಇವೆ. ಪ್ರತಿಯೊಂದರ ಕೊನೆಯಲ್ಲಿಯೂ "ಜಯತೀರ್ಥಕೃತೌ 
ಪ್ರವಣೋನಪುನರ್ಭವಭಾಕ್‌ ಭವತೀತಿ ಮತಿರ್ಹಿಮಮ' ಎಂದು ಹೇಳಿದ್ದಾರೆ - 
ಅಂದರೆ "ಟೀಕಾರಾಯರ ಗ್ರಂಥಗಳಲ್ಲಿ ಭಕ್ತಿವುಳ್ಳವ ಪುನಃ ಸಂಸಾರದಲ್ಲಿ ಬರುವುದೇ 
ಇಲ್ಲಎಂಬುದೇ ನನ್ನ ಅಭಿಪ್ರಾಯ' ಎಂದಿದ್ದಾರೆ. 

೪. ಆತ್ಮ ಸುಖಬೋಧಿನೀ : ಇದು ಗದ್ಯಗ್ರಂಥ. ಈ ಗ್ರಂಥದಲ್ಲಿ ಜೀವನು 
ಸ್ವರೂಪಸುಖ ಹೊಂದುವುದಕ್ಕೆ ಸಾಧನಕ್ರಮವನ್ನು ಬೋಧಿಸಿದ್ದಾರೆ. 

೫. ಉಪದೇಶಪತ್ರ - "ಆಜ್ಞಾಪತ್ರ' ಎಂತಲೂ ಕರೆಸಲ್ಲಡುವ ಇದು ತಮ್ಮ 
ವಿದ್ಯಾಶಿಷ್ಯರುಗಳಿಗೆ ದಿನದಲ್ಲಿ ಸಮಯವಿಭಾಗ ಮಾಡಿಕೊಂಡು ಯಾವ ರೀತಿ 
ಉಪಯೋಗಿಸಿಕೊಳ್ಳಬೇಕೆಂಬುದನ್ನು ತಿಳಿಸಲೂ, ಕಲಿಯ ಪ್ರತಿಬಂಧಕ ಯಾವ 
ಯಾವ ರೀತಿ ಉಂಟಾಗಬಹುದೆಂಬುದನ್ನು ತಿಳಿಸಲು ಹೊರಟಿರುವ ಗದ್ಯಗ್ರಂಥ. 


೬. ಅಂತ್ಯಕಾಲದ ಸ್ಥರಣೆ - ಇದು ಎಂಟು ಶ್ಲೋಕಗಳಿರುವ ಒಂದು ಕೃತಿ. ಪ್ರತಿ 
ಶ್ಲೋಕದ ಕಡೆಗೆ "ಶ್ರೀಕೃಷ್ಣಮನ್ಮದಣಕಾಲಮುಪಾಗತೇತು ತೃನ್ನಾಮ ಮಧ್ವಚಿನ 
ಗೋಚಿರತಾಮುಪೈತು' ಎಂದಿದ್ದಾರೆ. ಅನೇಕ ಭಗವನ್ನಾಮಗಳಿಂದ ಸ್ತುತಿಸಿ ಕೊನೆಗೆ 
ಅವರ ಉಪಾಸ್ಯಮೂರ್ತಿಯಾದ ಶ್ರೀಕೃಷ್ಣನನ್ನು ಕುರಿತು "ಹೇ ಕೃಷ್ಣ! ನನ್ನ ಮರಣ 
ಕಾಲದಲ್ಲಿನನ್ನ ನಾಲಿಗೆಯಲ್ಲಿ ನಿನ್ನ ನಾಮವಿರಲಿ' ಎಂದು ಪ್ರಾರ್ಥಿಸುತ್ತಾರೆ. 

೭. ಶ್ರೀಮದ್ಭಾಗತ ಸಾರೋದ್ಧಾರ - ಇದು ಶ್ರೀವಿಷ್ಣುತೀರ್ಥರ ಅತ್ಯಪೂರ್ವ ಕೃತಿ. 
ಜೀವನಸಾಧನಕ್ರಮವನ್ನು ವರ್ಣಿಸುವ ವಿಷಯಗಳನ್ನು ಮೂವತ್ತು ಪ್ರಕರಣಗಳನ್ನಾಗಿ 
ವಿಂಗಡಿಸಿ ಇದಕ್ಕೆ ಮೂಲ ಆಕರವಾದ "ಶ್ರೀಮದ್ಭಾಗವತ' ದ ಶ್ಲೋಕಗಳನ್ನು 


ಮಾಘಮಾಸ - ಕೃಷ್ಣಪ -121- 


, 


ಉದಾಹರಿಸಿ ಅದಕ್ಕೆ ವ್ಯಾಖ್ಯನವ್ಯಾಜ್ಯದಿಂದ ಅದೇ ಭಾಗವತದ ಸಂಹಿತಾ ಪಾರಾಯಣ 
ಫಲಪ್ರಾಪ್ತಿಯಾಗುವಂತೆ ಮಾಡಿದ್ದಾರೆ. ಮೂವತ್ತು ಪ್ರಕರಣಗಳಲ್ಲಿಮುಖ್ಯ ಉದ್ದಿಶ್ಯ 
"ಭಾಗವತ ಧರ್ಮ ಪ್ರಚಾರ'. ಎಂತಹ ನಾಸ್ತಿಕನಾದಾಗ್ಯೂ ಹೃದಯ ದ್ರವಿಸುವಂತೆ 


ಮನೋಜವಾಗಿ ವರ್ಣಿಸಿದಾರೆ. 
ಇ ೦ಎ 


೮. ಷೋಡಶೀ-ಚತುರ್ದಶೀ - ಇವು ಜೀವಿಗಳು ಅಸ್ಕಜ್ಯ ರಾಶಿಯಿಂದ ಸ್ಪಪ್ಟರಾಗಿ 
ಹೇಗೆ ಬಂಧನಕ್ಕೆ ಒಳಗಾಗುತ್ತಾರೆ? ಎಂಬುದರಿಂದ ಪ್ರಾರಂಭಿಸಲ್ಪಟ್ಟು ಬಂಧಕ 
ನಿವೃತ್ತಿಯಾಗಿ ಸಾಧನಮಾರ್ಗದಲ್ಲಿ ಬಿದ್ದು ಮುಕ್ತನಾಗಿ ಮೌಕ್ತಿಕಾನಂದವನ್ನು 
ಹೊಂದುವ ಪರ್ಯಂತ ಆಚರಿಸಬೇಕಾಗುವ ಕೃತ್ಯಗಳು ಅಪರಿಚಿತವಾಗುವ ರೀತಿ 
ಇವುಗಳನ್ನು ವರ್ಣಿಸಿದ್ದಾರೆ. ಈ ಎಲ್ಲಾವರ್ಣನೆಯೂ ಬಿಂಬ-ಪ್ರತಿಬಿಂಬವನ್ನನುಸರಿಸಿ 
ಮಾಡಲ್ಪಟ್ಟಿದ್ದು. "ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸುವನು' ಎಂಬುದೇ 
ಸಿದ್ಧಾಂತಿಸಲ್ಪಡುತ್ತದೆ. "ತೇನವಿನಾ ತೃಣಮಪಿ ನ ಚಲತಿ' ತಿಯಾದಿ ಮಹಾಜ್ಞಾನ 
ಪ್ರತಿಪಾದಕ ಗ್ರಂಥ. ಪ್ರತಿಯೊಂದು ಪ್ರಕರಣದಲ್ಲಿ ಹೇಳಿರುವ ವಿಷಯವನ್ನು 
ಯಾವುದಾದರೊಂದು ಬಗೆಯಿಂದ ಉಪಾಸಿಸಿದರೂ "ಅಪರೋಕ್ಷವೇ ಮುಖ್ಯ ಫಲ' 
ಎಂದು ಸಾರಿದ್ದಾರೆ. ೧೪ ಮತ್ತು ೧೬ ಪ್ರಕರಣಗಳ ಈ ಎರಡು ಗ್ರಂಥಗಳೂ ಸಕಲ 
ಉಪನಿಷತ್ತುಗಳ ಸಾರವೆನ್ನಬಹುದು. 


೯. ಅಧ್ಯಾತ್ಮ ರಸರಂಜಿನೀ - ಪ್ರತಿಬಿಂಬನಾದ ಜೀವನು ಯಾವ ರೀತಿ 
ಬಿಂಬಾಧೀನ, ಯಾವ ರೀತಿ ಪಾಪಕರ್ಮವೇ ಆಗಲಿ. ಪುಣ್ಯಕರ್ಮವೇ ಆಗಲಿ ಮಾಡಿ 
ಮಾಡಿಸಲ್ಪಡುತ್ತದೆ. ಅವುಗಳನ್ನು ಹೇಗೆ ಹರಿಸಮರ್ಪಣೆ ಮಾಡಬೇಕು ಎಂಬುದನ್ನು 
ತಿಳಿಸಿದ್ದಾರೆ. ತಮ್ಮಅನುಭವಗಳನ್ನು ಹಾಗೆಯೇ ಸಮರ್ಪಿಸಿದ್ದಾರೆ. ೪೯ ಶ್ಲೋಕಗಳಿವೆ. 
೧೦. ಶ್ರೀಮತ್ತುಮದ್ವವಿಜಯ ಮೇಯಸಂಗ್ರಹಮಾಲಿಕಾ - ಶ್ರೀನಾರಾಯಣ 
ಪಂಡಿತಾಚಾರ್ಯಕೃತ 'ಶ್ರೀಮತ್ತುಮಧ್ವವಿಜಯ' ಮಹಾಕಾವ್ಯದ ಸ್ವರೂಪವನ್ನು 
ಸಂಕ್ಷೇಪವಾಗಿ ಚಿತ್ರಿಸಿ, ಪ್ರತಿಸರ್ಗದಲ್ಲಿಯೂ ಒಂದೊಂದು ಶೊ ್ಲೀಕವನ್ನು ಆರಿಸಿ 
ರಚಿಸಿರುವ ಒಟ್ಟು ೨೨ ಶ್ಲೋಕಗಳುಳ್ಳ ಚಿಕ್ಕ ಗ್ರಂಥ. ಇದನ್ನು ಪಾರಾಯಣ 
ಮಾಡಶಕ್ಕವರಿಗೆ ಮೂಲ ಗ್ರಂಥದ ಮುಖ್ಯ ವಿಷಯಗಳೆಲ್ಲಕ್ರಮವಾಗಿ ಸ್ಮೃತಿಪಥಕ್ಕೆ 
ಬರುತ್ತದೆ. ೧೯ ರಿಂದ ೨೨ ರವರೆಗೆ ೪ ಶ್ಲೋಕಗಳಲ್ಲಿ ೧೬ ಫಲಗಳನ್ನು ಹೆಳಿದ್ದಾರೆ. 


-122- ಪೌಷಮಾಸ- ಮಾಘಮಾಸ 


೧೦. ಶ್ರೀರಮಾಸ್ತೋತ್ರ - ೧೫ ಶ್ಲೋಕಗಳಿಂದ ಕೂಡಿರುವ ಗ್ರಂಥ. ಪ್ರತಿಯೊಂದು 
ಶ್ಲೋಕವೂ ಪರಮಾತ್ಮನ ಮಹಿಮಾ ವರ್ಣನೆಯಲ್ಲಿ ಪ್ರಸಕ್ತವಾಗಿ "ಅಂತಹ ಪರಮಾತ್ಮನ 
ಪತ್ನಿಯಾದ ಶ್ರೀಲಕ್ಷ್ಮಿಯು ತಮ್ಮ ಹೃದಯದಲ್ಲಿ ಸದಾ ಪ್ರಸನ್ನವಾಗಲಿ' ಎಂದು 
ಪ್ರಾರ್ಥಿಸಿದ್ದಾರೆ. ಕೆಲವು ಶ್ಲೋಕಗಳಲ್ಲಿ ಪರಮಾತ್ಮನ ನಂತರ ಲಕ್ಷ್ಮಿಯನ್ನೂ ಕೊಂಡಾಡಿ 
ಮೇಲಿನಂತೆ ಸಮಾಪ್ತಿ ಮಾಡಿದ್ದಾರೆ. ಇದರ ಪಠಣೆಯಿಂದ ಮೋಕ್ಚವೇ ಮುಖ್ಯಫಲ 
ಎಂದು ತಿಳಿಸಿದ್ದಾರೆ. 


೧೨. ಗೀತಾ ಸಾರೋದ್ಧಾರ (ಮುಕ್ತಮಾಲಾ)- ಇದರಲ್ಲಿ ಒಟ್ಟು ೨೦ 
ಶ್ಲೋಕಗಳಿವೆ. ಮೊದಲನೆಯದು ಪೀಠಿಕೆ, ೨ನೇ ಶ್ಲೋಕದಿಂದ ೧೯ರ ತನಕ ಪ್ರತಿ 
ಅಧ್ಯಾಯದ ಮುಖ್ಯ ಶ್ಲೋಕ ಜೋಡಿಸಿ ೨೦ನೇ ಶ್ಲೋಕದಲ್ಲಿ 
"ಮುಕ್ತಾಮಾಲಾನುಸಂಧೇಯಾ ಪರತತ್ವ ಪರೀಕ್ಷಕ್ಸೆಃ' ಎಂದು ಈ ಮುಕ್ತಾಮಾಲೆಯು 
ಪರತತ್ವ ಪರೀಕ್ಷಕರಿಂದ ಅನುಸಂಧಾನ ಮಾಡಲಡಬೇಕು ಎಂದು ನುಡಿದಿದ್ದಾರೆ. 


೧೩. ಬೃಂದಾವನ ಪ್ರವೇಶ - ಶ್ರೀ ವಿಷ್ಣುತೀರ್ಥರು ಐವತ್ತು ವರ್ಷಗಳ ತಮ್ಮ 
ಜೀವಿತಾವಧಿಯಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ | ವಾನಪ್ರಸ್ಥ » ಸನ್ಯಾಸ ಈ ನಾಲ್ಕು 
ಆಶ್ರಮಗಳನ್ನು ನಿರ್ವಹಿಸಿದ ಮಹನೀಯರು. ಬ್ರಹ್ಮಚರ್ಯದಲ್ಲಿ ಐ.ಜಿ. ಶ್ರೀಗಳವರಲ್ಲಿ 
ಅಧ್ಯಯನ, ಗೃಹಸ್ಥದಲ್ಲಿ ಕೃಷ್ಣಾಚಾರ್ಯರಂಥ ಸತ್ತುತ್ರರನ್ನು ಪಡೆದ ಭಾಗ್ಯ. 
ಮನಪ್ರಸ್ಥದಲ್ಲಿ"ಅರಣ್ಯಕಾಚಾರ್ಯ'ರೆಂದು ಪ್ರಸಿದ್ಧಿ ಪಡೆದುದು ಹಾಗೂ ಪೀಠವನ್ನು 
ಅಪೇಕ್ಟಿಸದೇ ಭಗವತ್‌ ಚಿಂತನೆಗೆಂದೇ ಸನ್ಯಾಸ ಸ್ವೀಕಾರ. ಹೀಗೆ ನಾಲ್ಕೂ 
ಆಶ್ರಮಗಳಲ್ಲಿ ಪ್ರಸಿದ್ಧರಾದವರು. ಹೀಗೆ ಅಖಂಡವಾಗಿ ಭಗವಂತನ ಆರಾಧನೆ 
ಮಾಡಿದ ಶ್ರೀ ವಿಷ್ಣುತೀರ್ಥರು ತಮ್ಮ೫೧ನೇ ವಯಸಿನಲ್ಲಿ ಕಿನ್ನಾಳು ಗ್ರಾಮದ ಕುಶಾವತಿ 
ನದೀತೀರದ ಮಾದನೂರಿನಲ್ಲಿಶಾ.ಶ. ೧೭೨೮ನೇ ಮಾಘ ಬಹುಳ ತ್ರಯೋದಶೀ 
ಬೃಂದಾವನಸ್ಥರಾದರು. ಶ್ರೀಕೃಷ್ಣಜಯಂತಿಯಂದು ಜನಿಸಿದ ಅವರು ಶಿವರಾತ್ರಿಯಂದು 
ವೃಂದಾವನಸ್ಥರಾದುದು ಒಂದು ವಿಶೇಷ ಇಂತಹ ಗುರುಗಳ ಅನುಗ್ರಹವನ್ನು ಅವರ 
ಗ್ರಂಥಗಳ ಶ್ರವಣ ಮನನಗಳ ಮೂಲಕ ಮಾಡಿ ಕೃತಾರ್ಥರಾಗೋಣ. 
ಯಸಪ್ರಚಂಡತಪಸಾ ಶ್ರುತಿಗೀತವೃತ್ತ ಸ್ತುಷ್ಟೋ ಹರಿಃ ಕಿಲವಶಂ ವದತಾಮವಾಪ। 
ಶ್ರೀಮಧ್ವಸನ್ನತ ಪಯೋನಿಧಿ ಪೂರ್ಣಚಂದ್ರ ಶ್ರೀವಿಷ್ಣುತೀರ್ಥ 
ಮುನಿರಾಣ್ಮುದಮಾತನೋತು ॥ 


ಮಾಘಮಾಸ '- ಕೃಷ್ಣಪಕ್ಷ -123- 


ಲ 


ಶ್ರೀವಿಷ್ಣುತೀರ್ಥರು - ಅಡಿಗಳ ಭಜಿಸುವ ಮನುಜರ ಬಿಡನೈ ತನ್ನ ॥ಪ॥। ಕಡು 
ಕರುಣೀ ಬಿಡು ಸ್ಥರಣೀ ನುಡಿ ಮನದೀ ಅಡವಿಗಳೊಡೆಯನ ಪದ ದೃಢದಿ ಪಿಡಿ 
ಮೂಢಮಾನವಾ॥ಅ.ಪ॥ ಕಂಕಣ ಕಟ್ಟೇ ಬಿಂಕವ ಮುರಿಯುತಕಿಂಕರ ಸಲಹುವ 
ಪಂಕಜನಯ್ಯನ ಪಂಕಜದೊಳು ತಾ ಮಿಂಚಿನಂದದಿ ಕಂಗಳಿಗೊಪ್ಪುವ ಮಂಗಳಾ 
ಮಂಟಪದಲಿ ಮೀನಾಂಕನ ಸಹತೋರುವ ಮದಗಜಸಿಂಹನು ಮಾದನೂರಿನಲಿ 
ನಿಂತಿಹ ಪವನತನಯನು ಕಮಲನಯನನು ಕರಾಳವದನ ಪರಕಪಾಲನಯನನು 
1೧ ಧೀರನಾಗಿ ಪರದಾರರಿಗೋಸುಗ ಬಲು ಕ್ರೂರನಾಗಿ ಇರುವೋನು 
ಸೂರಿಪುರೇಶನ ಸಲಹುವ ಸತಿ ಪಾರ್ವತಿವರನು ಮಾರಹರಿಸಿ ಸುರಾಸರ 
ಮತೋದ್ಧರ ಸ್ವಾಮಿನಿಲಯ ಶ್ರೀ ಗುರುರಾಜರ ಪದ ಸ್ಥರಿಸುವನು ಶಿರದಲಿ ಜಾಹ್ನವಿ 
ಧರಿಸಿದ ಕೊರಳೊಳು ಶಿರಮಾಲೆ ಕರಮಾಲೆ ಜಟಬಾಲೆ ಸಹಕುಶನದಿ ನಿಲಯನಪದ 
ಹೃದಯದಿ ಸ್ಫರಿಸುತ॥೨॥ ಮೊಮ್ಮಗನೆನಿಸಿ ತಾತನ ಮೋಹಿಸಿ ದಾತನ ತಲೆತರಿದವನು 
ಮಹಾಮುನಿಪುರದೊಳು ತೆರಳಿದ ಸಮಯದಿ ತನ್ನ ಸತಿಯೊಳು ಸರಸವನಾಡಿದನು 
ಕಾಳಕೂಟವಾ ತಾ ಪಾನಮಾಡಿ ಗರಗೊರಳೆಂದೆನಿಸಿದನೂ ಶಿರಿಸುತ 
ತಂದೆವರದಗೋಪಾಲವಿಠಲನ ಪದ ಧೇನಿಷನೋ ಸೇವಿಪನೋ ಪಾವಿನ 
ಪದನೋ ವನದೊಳು ನಿಂದು ಶ್ರೀರಾಮನ ಜಪಿಸುವ॥೩। 
ಸೇ ಸೇ ಸೇ ಜೇ 
ಮಾಘ ॥ ಕೃಷ್ಣ ॥ ಚತುರ್ದಶೀ 


ಮಹಾಶಿವರಾತ್ರಿ - ಮಾಘ ಬಹುಳದಲ್ಲಿಪ್ರದೋಷವ್ಯಾಪಿನಿಯಾದ ಚತುರ್ದಶೀ 
ದಿವಸ ಶಿವರಾತ್ರಿಯನ್ನು ಆಚರಿಸಬೇಕೆಂದು ಸ್ಮೃತಿಯಲ್ಲಿ ಹೇಳಿದೆ. ಇಂದು ಶೈವರು 
ಉಪವಾಸವನ್ನಾಚರಿಸಿ ವಿಶೇಷ ಪೂಜಾದಿಗಳನ್ನು ಮಾಡುತ್ತಾರೆ. ನ ಸ್ನಾನೇನ ನ ವಸ್ತೇಣ 
ನ ಧೂಪೇನ ನ ಚಾರ್ಚಯಾ । ತುಷ್ಯಾಮಿ ನ ತಥಾ ಪುಷ್ಪೈಃ ಯಥಾ 
ತತ್ರೋಷವಾಸತಃ ॥ ಎಂಬ ಆರ್ಷ ವಾಕ್ಯಾನುಸಾರ ಈ ದಿನ ಉಪವಾಸಕ್ಕೆ ಹೆಚ್ಚಿನ 
ಪ್ರಾಶಸ್ತ ರಾತ್ರಿಯಲ್ಲಿ ಪ್ರತಿ ಯಾಮದಲ್ಲೂಬಿಲ್ವಾದಿಗಳಿಂದ ಶಿವನನ್ನು ಪುಜಿಸಬೇಕು. 
ವೈಷ್ಣವರು ಈ ದಿನ ಹಬ್ಬವನ್ನು ಆಚರಿಸುತ್ತಾರೆ. ಶಿವಮಂದಿರಕ್ಕೆ ಹೋಗಿ ದರ್ಶನ 
ಮಾಡಲೇಬೇಕೆಂಬ ವಿಧಿ ಇದೆ. ಜಾಗರಣೆಯನ್ನು ವಿಧಿಸಲಾಗಿದೆ. ಶಿವರಾತ್ರಿಯ 


-124- ಪೌಷಮಾಸ-ಮಾಘಮಾಸ 


ವ್ರತಕಥೆ ಮತ್ತು ಮಹಾತ್ಮೆ ಸಾಮಾನ್ಯವಾಗಿ ಎಲ್ಲಪುರಾಣಗಳಲ್ಲೂಬಂದಿದೆ. ಅನೇಕ 
ಪುಣ್ಯಸ್ಥಳಗಳಲ್ಲಿ ರಥೋತ್ತವಗಳೂ ಜಾತ್ರೆಗಳೂ ಜರುಗುತ್ತವೆ. 


ಮಹಾಶಿವರಾತ್ರಿ- ಮಾಘ ಕೃಷ್ಣಚತುರ್ದಶಿಯಂದು ಮಹಾಶಿವರಾತ್ರಿ. ಪ್ರದೋಷ 
ಕಾಲದಲ್ಲಿ ಚತುರ್ದಶಿ ಇದ್ದದಿನ ಮಹಾಶಿವರಾತ್ರಿಯನ್ನು ಆಚರಿಸಬೇಕು. ವೈಷ್ಣವರು 
ಅಂದು ಹಬ್ಬವನ್ನಾಗಿ ಆಚರಿಸಬೇಕು. ವಿಷ್ಣುಪಂಚಕವ್ರತವನ್ನು ಮಾಡುವವರೂ ಸಹ 
ಅಂದು ಶ್ರವಣ ನಕ್ಷತ್ರವಿದ್ದರೆ ಉಪವಾಸವನ್ನು ಮಾಡಬಾರದು. ಶೈವರಿಗೆ ಉಪವಾಸ, 
ಜಾಗರ, ಪಾರಾಯಣರೂಪ ವ್ರತವು ವಿಹಿತವಾಗಿದೆ. ಭಾನುವಾರ, ಮಂಗಳವಾರ, 
ಶಿವಯೋಗ ಸಂಬಂಧವಿದ್ದರೆ ಅತಿಪ್ರಶಸ್ತವಾಗುತ್ತದೆ. 


ಪೂಜಾವಿಧಿ - ಏಹ್ಯೇಹಿ ತ್ವಮುಮಾಕಾಂತ ಸ್ಥಾನೇ ಚಾತ್ರ ಸ್ಥಿರೋ ಭವ । 

ವದ್ವತಂ ಸಮಾಪ್ಯೇತ ಕೃಪಯಾ ದೀನವತ್ತಲ ॥। ಆವಾಹನಮ್‌ । 
ಆಸನೇತಸ್ಥಿನ್‌ ಉಮಾಕಾಂತ ಸುಖಸ್ಪರ್ಶೇ ಸುನಿರ್ಮಲೇ | ಉಪವಿಶ್ಯ 
ಮೃಡೇದಾನೀಂ ಸರ್ವಶಾಂತಿಪ್ರದೋ ಭವ ॥ ಆಸನಮ್‌ । ಪಾದ್ಯಂ ಚತೇ 
ಮಯಾ ದತ್ತಂ ಪುಷ್ಠಗಂಧಸಮನ್ನಿತಮ್‌ । ಗೃಹಾಣ ದೇವದೇವೇಶ ಪ್ರಸನ್ನೋ 
ವರದೋ ಭವ ॥ ಪಾದ್ಯಮ್‌ | ತಾಮ್ರಪಾತ್ರಸ್ಥಿತಂ ತೋಯಂ 
ಫಲಗಂಧಾದಿಸಂಯುತಮ್‌ । ಅರ್ಫ್ಥ್ಯಂ ಗೃಹಾಣ ದೇವೇಶ ಮಯಾ ದತ್ತಂ ಹಿ 
ಭಕ್ತಿತಃ ॥ ಅರ್ಥ್ಯಮ್‌ । ಶೀತಲಂ ನಿರ್ಮಲಂ ತೋಯಂ ಕರ್ಪೂರೇಣ 
ಸುವಾಸಿತಮ್‌ । ಆಚಮ್ಯತಾಂ ಸುರಶ್ರೇಷ್ಠ ಮಯಾ ದತ್ತಂ ಹಿ ಭಕ್ತಿತಃ ॥ 
ಆಚಮನೀಯಮ್‌ | ಪಂಚಾಮೃತೇನ ಸ್ನಪನಂ ತತ್ತನ್ನಂತೈಶ್ನ ಕಾರಯೇತ್‌ । 
ಗೋಕ್ಲೀರಧಾಮನ್‌ ದೇವೇಶ ಗೋಕ್ಲೀರೇಣ ಮಯಾ ಕೃತಮ್‌ । ಸ್ನಪನಂ 
ದೇವದೇವೇಶ ಗೃಹಾಣ ಪರಮೇಶ್ವರ ॥ ದುಗ್ಗಸ್ನಾನಮ್‌ | ದಧ್ನಾ ಚೈವ ಮಯಾ 
ದೇವ ಸ್ನಪನಂ ಕ್ರಿಯತೇ ತವ । ಗೃಹಾಣ ಭಕ್ತಾ ದತ್ತಂ ಮೇ ಸುಪ್ರಸನ್ನೋ 
ಭವಾವ್ಯ ಯ॥। ದಧಿಸ್ನಾನಮ್‌ । ಸರ್ಪಿಷಾ ದೇವದೇವೇಶ ಸ ನ್ನಪನಂ ಕ್ರಿಯತೇ 
ಮಯಾ । ಉಮಾಕಾಂತ ಗೃಹಾಣೇದಂಶ್ರ ಶ್ರದ್ಧಯಾ ಸುರಸತ್ತಮ॥ | ಫೃತಸ್ನಾನಮ್‌। 
ಇದಂ ಮಧು ಮಯಾ ದತ್ತಂ ತವ ತುಷ್ಟರ್ಥಮೇವ ಚ। ಗೃಹಾಣ ಶಂಭೋ ತ್ವಂ 
ಭಕ್ತ್ಯಾಮಮ ಶಾಂತಿಪ್ರದೋ ಭವ॥। ಮಧುಸ್ನಾನಮ್‌ । ಸಿತಯಾ ದೇವದೇವೇಶ 
ಸ್ನಪನಂ ಕ್ರಿಯತೇ ಮಯಾ । ಗೃಹಾಣ ಶಂಭೋಮೇ ಭಕ್ತ್ಯಾ ಸುಪ್ರಸನ್ನೋ ಭವ 
ಪ್ರಭೋ ॥ ಶರ್ಕರಾಸ್ನಾನಮ್‌ । ಕಾವೇರೀ ನರ್ಮದಾ ವೇಣೀ ತುಂಗಭದ್ರಾ 


ಮಾಘಮಾಸ - ಕೃಷ್ಣಪಕ್ಚ, -125- 


ಸರಸ್ವತೀ। ಗಂಗಾ ಚ ಯಮುನಾ ಚೈವ ತಾಭ್ಯಃ ಸ್ನಾನಾರ್ಥಮಾಹೃತಮ್‌ 1 ಗೃಹಾಣ 
ತ್ವಮುಮಾಕಾಂತ ಸ್ನಾನಾಯ ಶ್ರದ್ಧಯಾ ಜಲಮ್‌ ॥ ಸ್ಥಾನಮ್‌ । ಏತದ್ವಾಸೋ 
ಮಯಾ ದತ್ತಂ ಸೋತ್ತರೀಯಂ ಸುಶೋಭನಮ್‌ । ಗೃಹಾಣ ತು ಸುರಶ್ರೇಷ್ಠಮಮ 
ವಾಸಃಪ್ರದೋ ಭವ ॥ ವಸ್ತ್ರಮ್‌ | ಯಜ್ಞೋಪವೀತಂ ಸೌವರ್ಣಂ ಮಯಾ 
ದತ್ತಂ ಚ ಶಂಕರ । ಗೃಹಾಣ ಪರಯಾ ತುಪ್ಪ್ಯಾ ತುಪ್ಪಿದೋ ಭವ ಸರ್ವದಾ ॥ 
ಉಪವೀತಮ್‌ । ಸುಗಂಧಂ ಚಂದನಂ ದಿವ್ಯಂ ಮಯಾ ದತ್ತಂ ತವ ಪ್ರಭೋ। 
ಭಕ್ಕಾ ಪರಮಯಾ ಶಂಭೋ ಸುಭಗಂ ಕುರು ಮಾಂ ಭವ ॥ ಚಂದನಮ್‌ । 
ಮಾಲತೀ ಚಂಪಕಾದೀನಿ ಕುಮುದಾನ್ಳುತ್ತಲಾನಿ ಚ। ಬಿಲ್ಲಪತ್ರಾಣಿ ಪೂಜಾರ್ಥಂ 
ಸ್ವೀಕುರು ತ್ವಮುಮಾಪತೇ।॥। ಪುಷ್ಪಮ್‌ । ಧೂಪಂ ವಿಶಿಷ್ಟಂ ಪರಮಂ ಸರ್ವೌಷಧಿ 
ವಿಜೃಂಭಿತಮ್‌ । ದತ್ತಂ ಗೃಹಾಣ ದೇವೇಶ ಮಮ ಜ್ಞಾನಪ್ರದೋ ಭವ ॥ 
ದೀಪಮ್‌ । ಶಾಲ್ಯೋದನಫೃತಾಪೂಪಪಾಯಸಾದಿಸಮನ್ವಿತಮ್‌ । ನೈವೇದ್ಯಂ 
ವಿವಿಧಂ ದತ್ತಂ ಭಕ್ತ್ಯಾ ಮೇ ಪ್ರತಿಗೃಹ್ಯತಾಮ್‌ ॥ ನೈವೇದ್ಯಮ್‌ । ನೈವೇದೃಮಧ್ಯೇ 
ಪಾನೀಯಂ ಮಯಾ ದತ್ತಂ ಹಿ ಭಕ್ತಿತಃ। ಸ್ವೀಕುರುಷ್ಟ ಮಹಾದೇವ ಪ್ರಸನ್ನೋ ಭವ 
ಸರ್ವದಾ ॥ ಮಧ್ಯೇ ಪಾನೀಯಮ್‌ । ಉತ್ತರಾಪೋಶನಾರ್ಥಂ ವಾ ಆನೀತಂ 
ಜಲಮುತ್ತಮಮ್‌ । ಗೃಹಾಣ ತ್ವಮುಮಾಕಾಂತ ಸರ್ವದುಃಖನಿವಾರಕ ॥ 

ಉತ್ತರಾಪೋಶನಮ್‌ । ಕರ್ಪೂರೈಲಾಲವಂಗಾದಿಪೂಗೀಫಲಸಮನ್ವಿತಮ್‌ | 

ತಾಂಬೂಲಂ ಕಲ್ಪಿತಂ ಭಕ್ತ್ಯಾಗೃಹಾಣ ಗಿರಿಜಾಪ್ರಿಯ ॥ ತಾಂಬೂಲಮ್‌ | ಇದಂ 
ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ । ತೇನ .... ॥! ಫಲಮ್‌ । 

ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ। ದಕ್ಷಿಣಾ ಕಾಂಚನೀ ದೇವ 
ಸ್ಥಾಪಿತಾ ಮೇ ತವಾಗ್ರತಃ ॥ ದಕ್ಷಿಣಾಮ್‌ । ದೀಪಾವಲೀ ಮಯಾ ದತ್ತಾ 

ಸುವರ್ತಿಫೃತಸಂಯುತಾ | ಆರಾರ್ತಿಕಪ್ರದಾನೇನ ಮಮ ತೇಜಃಪ್ರದೋ ಭವ॥ 

ಆರಾರ್ತಿಕಮ್‌ । ಯಾನಿ ಕಾನಿ ಚ ಪಾಪಾನಿ ..... ॥ ಪ್ರದಕ್ಷಿಣಾಮ್‌ । 

ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ । ಅಮೃತೇಶಾಯ 

ಶರ್ವಾಯ ಮಹಾದೇವಾಯ ತೇ ನಮಃ ॥॥ ನಮಸ್ಕಾರಾನ್‌ । 

ಸೇವಂತಿಕಾಬಕುಲಾಪಾಟಲಾಬ್ದೈಃ ಪುನ್ನಾಗಜಾತಿಕರವೀರರಸಾಲಪುಷ್ಪೆ 1 

ಬಿಲ್ಪಪ್ರವಾಲತುಲಸೀದಲ- ಮಾಲತೀಭಿಸ್ತ್ವಾಂ ಪೂಜಯಾಮಿ ಜಗದೀಶ್ವರ ಮೇ 

ಪ್ರಸೀದ । - ಮಂತ್ರಪುಷ್ಪಮ್‌ ॥ ಪೂಜೆಯ ನಂತರ ರುದ್ರಾಷ್ಟೋತ್ತರ- 

ಶತನಾಮದಿಂದ ಬಿಲಪತ್ತೆಯಿಂದ ಅರ್ಚನೆ ಮಾಡಬೇಕು. 


-126- ಪೌಷಮಾಸ- ಮಾಘಮಾಸ 


ನಮೋ ರುದ್ರಾಯ ಭೀಮಾಯ ನೀಲಕಂಠಾಯ ವೇಧಸೇ । ಕಪರ್ದಿನೇ 
ಸುರೇಶಾಯ ವ್ಯೋಮಕೇಶಾಯ ವೈ ನಮಃ ॥ ವೃಷಧ್ವಜಾಯ ಸೋಮಾಯ 
ಸೋಮನಾಥಾಯ ವೈ ನಮಃ । ದಿಗಂಬರಾಯ ಭರ್ಗಾಯ ಉಮಾಕಾಂತ 
ಕಪರ್ದಿನೇ ॥ ತಪೋಮಯಾಯ ವ್ಯಾಸಾಯ ಶಿಪಿವಿಷ್ಠಾಯ ವೈ ನಮಃ | 
ವ್ಯಾಲಪ್ರಿಯಾಯ ವ್ಯಾಲಾಯ ವ್ಯಾಲಾನಾಂಪತಯೇ ನಮಃ ॥ ಮಹೀಧರಾಯ 
ವ್ಯಾಘ್ರಾಯ ಪಶೂನಾಂಪತಯೇ ನಮಃ । ತ್ರಿಪುರಾಂತಕಾಯ ಸಿಂಹಾಯ 
ಶಾರ್ದೂಲಾಯ ರುಷಾಯ ಚ ॥ ಮಿತಾಯಾsಮಿತನಾಥಾಯ ಸಿದ್ಧಾಯ 
ಪರಮೇಷ್ಠಿನೇ । ಕಾಮಾಂತಕಾಯ ಬುದ್ಧಾಯ ಬುದ್ಧೀನಾಂ ಪತಯೇ ನಮಃ ॥ 
ಕಪೋತಾಯ ವಿಶಿಷ್ಟಾಯ ಶಿಷ್ಟಾಯ ಪರಮಾತ್ಮನೇ | ವೇದಗೀತಾಯ ಗುಪ್ತಾಯ 
ವೇದಗುಹ್ಯಾಯ ವೈ ನಮಃ ॥ ದೀರ್ಫಾಯ ದೀರ್ಫ್ಥರೂಪಾಯ 
ದೀರ್ಫಾರ್ಥಾಯ ಮೃಡಾಯ ಚ 1 ನಮೋ ಜಗತೃತಿಷ್ಠಾಯ 
ವ್ಯೋಮರೂಪಾಯ ವೈ ನಮಃ ॥ ಗರ್ವಕೃತುಮಹಾದಿತ್ಯೈ ಅಂಧಕಾರಂ 
ಸುಭೇದಿನೇ | ನೀಲಲೋಹಿತ ಶುಕ್ಲಾಯ ಚಂಡಮುಂಡಪ್ರಿಯಾಯ ಚ ॥ 
ಭಕ್ತಿಪ್ರಿಯಾಯ ದೇವಾಯ ಜ್ಲಾತಾ5 ಜ್ಲಾತಾವ್ಯಯಾಯ ಚ | ಮಹೇಶಾಯ 
ನಮಸ್ತುಭ್ಯಂ ಮಹಾದೇವ ಹರಾಯ ಚ ॥ ತ್ರಿನೇತ್ರಾಯ ತ್ರಿದೇವಾಯ 
ವೇದಾಂಗಾಯ ನಮೋ ನಮ: 1 ಅರ್ಥಾಯ ಅರ್ಥರೂಪಾಯ 
ಪರಮಾರ್ಥಾಯ ವೈ ನಮಃ ॥ ವಿಶ್ವರೂಪಾಯ ವಿಶ್ವಾಯ ವಿಶ್ಠನಾಥಾಯ ವೈ 
ನಮಃ | ಶಂಕರಾಯ ಚ ಕಾಲಾಯ ಕಾಲಾವಯವರೂಪಿಣೇ ॥ ಅರೂಪಾಯ 
ವಿರೂಪಾಯ ಸೂಕ್ಷ್ಮಾಸೂಕ್ಷ್ಮಾಯ ವೈ ನಮಃ । ಶೃಶಾನವಾಸಿನೇ ತುಭ್ಯಂ ನಮಸ್ತೇ 
ಕೃತ್ತಿವಾಸಸೇ ॥ ಶಶಾಂಕಶೇಖರಾಯೈವ ರುದ್ರಭೂಮಿಶ್ರಯಾಯ ಚ। ದುರ್ಗಾಯ 
ದುರ್ಗಪಾರಾಯ ದುರ್ಗಾವಯವಾಸಾಕ್ಲಿಣೇ 11 ಲಿಂಗರೂಪಾಯ ಲಿಂಗಾಯ 
ಲಿಂಗಾನಾಂ ಪತಯೇ ನಮಃ । ನಮಃ ಪ್ರಭಾವರೂಪಾಯ ಪ್ರಣವಾರ್ಥಾಯ 
ವೈ ನಮಃ ॥ ನಮೋ ನಮಃ ಕಾರಣಕಾರಣಾಯ ಮೃತ್ಕುಂಜಯಾಯಾತ್ಮ- 
ಭವಸ್ವರೂಪಿಣೇ । ತ್ರಿಯಂಬಕಾಯಾಸಿತಕಂಠಭರ್ಗಗೌರೀಪತೇ ಮಂಗಲಹೇತವೇ 
ನಮಃ ॥। ನಾಮ್ನಾಂ ಶತಂ ಮಹೇಶಸ್ಯ ಉಚ್ಚಾರ್ಯ ವ್ರತಿನಾ ಸದಾ । 
ಪ್ರದಕ್ಷಿಣಾ ನಮಸ್ಕಾರಾ ಏತತ್ಪಂಖ್ಯಾಃ ಪ್ರಯತ್ನತಃ ॥॥ ಈ ಮಂತ್ರಗಳಿಂದ ಪೂಜೆ 
ಮಾಡಿ ಶಿವಲಿಂಗಕ್ಕೆ ೧೧ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. 


ಮಾಘಮಾಸ - ಕೃಷ್ಣಪಕ್ಷ -127- 


ಭಗವಂತನನ್ನು ಹಾಗೂ ವಾಯುದೇವರನ್ನು ಪೂಜಿಸಿದ ಮೇಲೆ ರುದ್ರದೇವರನ್ನು 
ಸ್ಮರಣೆ ಮಾಡುತ್ತಾ ಮಾನಸಿಕವಾಗಿ ಈ ಪೂಜೆಯನ್ನು ಸಲ್ಲಿಸಿದರೆ ಸಾಕು. ಇಂದು 
ಉಪವಾಸಾದಿಗಳನ್ನು ಆಚರಿಸಬಾರದು. ವಿಷ್ಣುಪಂಚಕ ಉಪವಾಸವಿದ್ದರೆ 
ತತ್ಸಯುಕ್ತವಾದ ಉಪವಾಸವನ್ನೂ ಕೂಡ ಮಾಡಬಾರದು. ರುದ್ರದೇವರ ಕುರಿತಾದ 
ಆ ಜಪ ಪರಾಯಣಗಳನ್ನಷ್ಟೇ ಆಚರಿಸಬೇಕು. ರಾತ್ರಿಯ ಕಾಲದಲ್ಲಿ ಜಾಗರಣೆ 
ಮಾಡಬಾರದು. ಸಂಧ್ಯಾಕಾಲದಲ್ಲಿ ವೈಷ್ಣವರಿಂದ ಪೂಜೆಗೊಳ್ಳಲ್ಪಟ್ಟ ಈಶ್ವರನ 
ದೇವಸ್ಥಾನಕ್ಕೆ ತೆರಳಿ ದರ್ಶನ ಮಾಡಿ ರುದ್ರದೇವರ ಅನುಗ್ರಹವನ್ನು 
ಪಡೆದುಕೊಳ್ಳಬೇಕು. ಇಷ್ಟು ಶಿವರಾತ್ರಿ ಆಚರಣೆ ಮಾಡಿದರೆ ಸಾಕು. 


ಮಾಘ ॥ ಕೃಷ್ಣ ॥॥ ಅಮಾವಾಸ್ಯೇ 


ಅಮಾವಾಸ್ಯೆ- ಇಂದು ಶಿವರಾತ್ರಿಯ ಪಾರಣೆ, ರಥೋತ್ಸವ, ದೀಪೋತ್ಸವಾದಿಗಳು 
ಹಲವು ಶೈವಕ್ಷೇತ್ರಗಳಲ್ಲಿನಡೆಯುತ್ತವೆ. 


ಮಾಫೀ ಅಮಾವಾಸ್ಯೆ - ಈ ದಿನ ದ್ವಾಪರ ಯುಗಾದಿ ಶತಭಿಷಾ ನಕ್ಷತ್ರದ 
ಯೋಗವಿದ್ದರೆ ವಿಶೇಷ ಪುಣ್ಯಪ್ರದ. ಆ ದಿನ ಶ್ರಾದ್ಧದಿಂದ ಪಿತೃಗಳಿಗೆ ಅತಿ 
ತೃಪ್ತಿಯಾಗುತ್ತದೆ. 

ಧನಿಷ್ಠಾ ಶ್ರಾದ್ದ- ಮಾಘ ಮಾಸದ ಅಮಾವಾಸ್ಯೆಯಂದು ಧನಿಷ್ಠಾನಕ್ಷತ್ರವಿದ್ದಲ್ಲಿ 
ಆ ದಿವಸ ಶ್ರಾದ್ಧಮಾಡಿದಾಗ ಪಿತೃಗಳಿಗೆ ಹತ್ತುಸಾವಿರ ವರ್ಷದ ತೃಪ್ತಿಯುಂಟಾಗುತ್ತದೆ. 
ಮಾಫೇಸಿತೇ ಪಂಚದಶೀ ಕದಾಚಿದುಪೈತಿ ಯೋಗಂ ಯದಿವಾರುಣೇನ ಖಕ್ಷೇಣ 
ಕಾಲಸ್ನಪರಃ ಪಿತಣಾಂನ ಹ್ಯಲ್ಪಪುಣೈರ್ನಪ ಲಭ್ಯತೇಸೌ। ಕಾಲೇ ಧನಿಷ್ಠಾಯದಿ 
ನಾಮ ತಸ್ಮಿನ್ಸವೇತ್ತು ಭೂಪಾಲ ತದಾ ಪಿತೃಭ್ಯಃ ದತ್ತಂ ಜಲಾನ್ನಂ ಪ್ರದದಾತಿ ತೃಪ್ತಿಂ 
ವರ್ಷಾಯುತಂ ತತ್ಕುಲಜೈರ್ಮನುಷೈ: ॥ ಮಾಘ ಅಮಾವಾಸ್ಯೆ ಭಾನುವಾರ 
ಉಂಟಾಗಿ ಧನಿಷ್ಠಾ ನಕ್ಷತ್ರವಿದ್ದರೆ ವ್ಯತೀಪಾತ ಎಂಬ ವಿಶೇಷಪರ್ವಕಾಲವುಂಟಾಗತ್ತದೆ. 

(ವ್ಯತೀಪಾತ ಎಂದು ಒಂದು ಯೋಗವಿದೆ, ಅದು ಬೇರೆ, ಇದು ಬೇರೆ) 

ಶ್ರವಣಾಶ್ವಿಧನಿಷ್ಕಾರ್ದ್ರಾನಾಗದೈವತಹಸ್ಪಕ್ಕೆಃ! ಯದ್ಯಮಾ ರವಿವಾರೇಣ ವ್ಯತೀಪಾತಃ 

ಸ ಉಚ್ಯತೇ ॥ ಎಂಬ ಪ್ರಮಾಣದಂತೆ ಇದು ವಿಶೇಷಯೋಗ. 


-128- ಪೌಷಮಾಸ-ಮಾಘಮಾಸ 
ಶಿಶಿರ ಯತುವಿನ ಹಬ್ಬಗಳು - ಮಾಘ ಮಾಸವೆಂದರೆ ಮಾ - ಇಲ್ಲದ್ದು, ಅಘ - 


ಪಾಪಗಳು ಅಂದರೆ ಪಾಪಗಳನ್ನು ಇಲ್ಲದನ್ನಾಗಿಸುವ ಮಾಸ. ಈ ಮಾಸದಲ್ಲಿ 
ನದ್ಯಾದಿಗಳಲ್ಲಿ ಸೂರ್ಯೋದಯವಾಗುವ ಮುನ್ನ ಸ್ನಾನ ಮಾಡುವ ವ್ಯಕ್ತಿಯ 
ಬ್ರಹ್ಮಹತ್ಯಾದಿ ಪಾಪಗಳನ್ನು ಪರಿಹರಿಸೋಣ ಎಂದು ಜಲಾಭಿಮಾನಿ ದೇವತೆಗಳು 
ಕೂಗುತ್ತಿರುತ್ತಾರೆ. ಹೀಗೆ ಭಗವಂತ ನಮಗೆ ಸಾಧನ ಮಾಡಲು ನೀಡಿದ ವಿಶೇಷ 
ಮಾಸವೇ ಮಾಘಮಾಸ. 


ಇಲ್ಲಿಗೆ ಮಾಘಮಾಸದ ವಿಧಾನವು ಸಮಾಪ್ತವಾಯಿತು ॥ 
॥॥ ಶ್ರೀಮದ್ವೇಶಾರ್ಪಣಮಸ್ತು ॥ 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಸ್ಮದುರ್ವಂತರ್ಗತಹನುಮದ್ಗೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀ ತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
k%%% 


ಪೌಷಮಾಸ-ಮಾಘಮಾಸ ಎಂಬ ಈ ಕೃತಿಯು ಅಸ್ನದ್ದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
ಸೇರ ಜೇ ಜೀ 


[ ಮಮ ಸ್ಥಾಮೀ ಹಹದ್ಯಂ ಸರ್ವಸ್ಯ ಪತಿರೇವ ಚ. 


ಕ 
ಕ್ಯ, 
ತು 
ಷ್‌ 
Vy 
ರ್ಜ 
ವಾ್‌ 
Ky 
ಇ 


ಗ 


NHS 
am 


WE 


ಪ್ರಕಾಶನ : 


~~ ಶ್ರೀಮಧ್ದಾಚಾರ್ಯನಿದ್ದಾಂತ ಪ್ರತಿಷ್ಠಾನ (8 
ಗಿರಿನಗರ, ಬೆಂಗಳೂರು - 60 085 


ಪಲಿಪೂರ್ಣಫಲಕ್ಷಾಗಿ ಶಾಸ್ತೊಂಕ್ರಮಾರ್ದದರ್ಶಿನ6 | 


_ ಷಾ ವಃ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ದೀಪಾವಳಿ- ಅಮಾವಾಸೆ 


ಆಶ್ವೀನ 11 ಬಹುಳ ಅಮಾವಾಸ್ಯೆ 
ಕಾರ್ತಿಕ ॥। ಶುದ್ದ ॥। ಪ್ರತಿಪತ್‌ 
ಇ 
ದೀಪಾವಳಿ - 2 


ವಿದ್ಮಾನ್‌॥ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


“ದೀಪಾವಳಿ-೨ ಅಮಾವಾಸ್ಯೆ-ಯಮದ್ವಿತೀಯಾ' ಶಾಲಿವಾಹನ ಶಕೆ 
೧೯೪೩ ಶಾರ್ವರಿ ॥ ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ 
(ದಿನಾಂಕ: ೩-೮-೨೦೨೦) ಹಯಗ್ರೀವಜಯಂತಿಯ ಶುಭಪರ್ವ- 
ಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ ಪರಮಪೂಜ್ಯ!| 
ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ ಭಾರತೀ- 
ರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ 
ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು : ೧೧೨ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 

ಸಂಪಾದನೆ : ವಿದ್ವಾನ್‌ ಬೆಮ್ಮತ್ರಿ ವೇಂಕಟೇಶಾಚಾರ್ಯ 

ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


n R 
ಮುಖಪುಟ : ಶ್ರೀವಿಶ್ವಾತ್ಮಾ 


ಕಾರ್ತಿಕ ಜೋಷಿ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


) 


ದಿ! ಶ್ರೀ ಹೆಚ್‌.ಎನ್‌. ರಾಮಚಂದ್ರ ಮತ್ತು ದಿ ॥ ಶ್ರೀಮತಿ ಶಾಂತಾಬಾಯಿ 


ಹರಿಭಕ್ತರಾದ ಉತ್ತಮ ಸಾಧಕರಾದ ಆರ್‌. ಗುರುರಾಜ್‌ ಮತ್ತು ರುಕ್ಮಿಣಿ 
ಗುರುರಾಜ್‌, ಹಾಗೂ ಆರ್‌. ರಾಜೇಶ್‌ ಮತ್ತು ವಿಭಾ ರಾಜೇಶ್‌ ಅವರು ತಮ್ಮ 
ತಂದೆ-ತಾಯಿಯಗಳ ಆಶೀರ್ವಾದಕ್ಕಾಗಿ ಈ ಕೃತಿಯ ಸೇವೆಯನ್ನು ಸಲ್ಲಿಸಿದ್ದಾರೆ. 
ಈ ಜ್ಞಾನದಾನದಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ದಿ॥ ಶ್ರೀ ಹೆಚ್‌.ಎನ್‌. 
ರಾಮಚಂದ್ರ ಮತ್ತು ದಿ ॥ ಶ್ರೀಮತಿ ಶಾಂತಾಬಾಯಿ ಇವರಿಗೆ ತಲುಪಿ 
ಹರಿವಾಯುಗುರುಗಳು ಇವರ ವಿಷಯದಲ್ಲಿ ಸುಪ್ರಸನ್ನರಾಗಲಿ ಎಂದು 
ಭಕ್ತಿಯಿಂದ ಪ್ರಾರ್ಥಿಸಲಾಗಿದೆ. 


- ಸಂಪಾದಕ 


ದೀಪಾವಳಿಯ ಪರ್ವಕಾಲದಲ್ಲಿ 
ಈ ಲಕ್ಷ್ಮೀದೇವಿಸ್ತೋತ್ರ ಪಠಿಸಿರಿ 


ವಿಶಸ್ತಿತಿಪ್ರಲಯಸರ್ಗಮಹಾವಿಭೂತಿ 
ವೃತ್ತಿಪ್ರಕಾಶನಿಯಮಾವೃತಿಬಂಧಮೋಕ್ಕಾ । 
ಯಸ್ಯಾ ಅಪಾಂಗಲವಮಾತ್ರತ ಊರ್ಜಿತಾ ಸಾ 


ಶ್ರೀರ್ಯತ್ವಟಾಕ್ಷಬಲವತ್ಯಜಿತಂ ನಮಾಮಿ ॥ 


ವಿಷಯಾನುಕ್ರಮಣಿಕೆ 


ಅಮಾವಾಸ್ಯೆಲಕ್ಕಿ ಕ್ಲೀಪೂಜೆಯ ಹಿನ್ನೆಲೆ 


ದೀಪಾವಳಿ ಆಚರಣೆಯ ಬಗ್ಗೆ ತಿಳಿಯಬೇಕಾದ ಅಪೂರ್ವ ವಿಚಾರಗಳು 


ಪದಪುರಾಣದಲ್ಲಿ ದೀಪಾವಳಿ ಅಮಾವಾಸ್ಯೆಯ ಆಚರಣೆಗಳು 
ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಹೀಗೆ ಮಾಡಬೇಕು 
ದೀಪದಲ್ಲಿ ಅಷ್ಟಲಕ್ಟ್ಮಿಯ ಪೂಜೆ 
ಅಷ್ಟಲಕ್ಕಿ ಸಿಯ ಸ್ವರೂಪ 
ಲಕ್ಷ್ಮೀಪೂಜಾವಿಧಾನ 

ಬಲಿಪಾಡ್ಕ- ಯಮದಿ ಿತೀಯಾ 

ಬಲಿಪಾಡ್ಯ ಹಬ್ಬದ ಹಿನ್ನೆಲೆ 
ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ಬಲಿಪಾಡ್ಯದ ನಿರ್ಣಯ 


. ವರಾಹಪುರಾಣದಲ್ಲಿ ಬಲಿಪಾಡ್ಯದ ಬಗ್ಗೆ 

. ಬಲಿಪಾಡ್ಕದಂದು ಆಚರಿಸಬೇಕಾದ ಕರ್ತವ್ಯಗಳು 

. ತುಳಸೀ ಸಂಕೀರ್ತನೆ 

.. ಬಲಿಪಾಡ್ಯದಂದು ಗೋಪೂಜೆ ಹಾಗೂ ಗೋವರ್ಧನನ ಪೂಜೆ 
. ವಾಮನಾವತಾರದ ಹಾಡು 

. ಗೋವರ್ಧನನ ಪೂಜೆ 

.. ಯಮದ್ವಿತೀಯಾದ ವೈಶಿಷ್ಟ್ಯ 

. ಸಂಕೀರ್ತನೆಗಳು 

. ಅಡುಗೆಗಳು 


-4- 


10 


ಮುನ್ನುಡಿ 


ಆಶ್ವೀನಮಾಸದ ಅಮಾವಾಸ್ಯಾ ದಿವಸ ಉಷಕಾಲದಲ್ಲೆದ್ದು, ೪-೩೦ ಕ್ಕೆ 
ಎಲ್ಲೆಡೆ ದೀಪಗಳನ್ನು ಹತ್ತಿಸಬೇಕು. ಸ್ನಾನವನ್ನು ಮಾಡಿ, ಸೂರ್ಯೋದಯಕ್ಕಿಂತ 
ಮೊದಲೇ ಲಕ್ಷ್ಮೀದೇವಿಗೆ ಮಂಗಳಾರತಿಯನ್ನು ವೈಭವದಿಂದ ಮಾಡಬೇಕು. ಮತ್ತು 
ಸಾಯಂಕಾಲ ಸೂರ್ಯಾಸ್ತ ಸಮಯದಲ್ಲಿಯೂ ಕೂಡ ಮಹಾಲಕ್ಷ್ಮೀದೇವಿಗೆ 
ವಿಶೇಷವಾಗಿ ಮಹಾಮಂಗಳಾರತಿ ನೀರಾಜನವನ್ನು ಮಾಡಬೇಕು. ಭಾಗವತದಲ್ಲಿ 
ಬರುವ ಅಷ್ಟಮ ಸಂಧದ ಅಷ್ಟಮಾಧ್ಯಾಯದಲ್ಲಿ ಲಕ್ಷ್ಮೀದೇವಿಯ ಪ್ರಾದುರ್ಭಾವದ 
ಕಥಾಭಾಗವನ್ನು ಪಾರಾಯಣ ಮಾಡಬೇಕು. ಸ್ತ ಯರು ಲಕ್ಷ್ಮೀಶೋಭಾನಪದವನ್ನು 
ಪಠಿಸಬೇಕು. ಸಮಗ್ರವರ್ಷದಲ್ಲಿ ದೀಪಾವಳಿ ಅಮಾವಾಸ್ಯಾ ದಿವಸ ಲಕ್ಷ್ಮೀದೇವಿಯು 
ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾಳೆ. ಲಕ್ಷ್ಮೀದೇವಿಯ ಅನುಗ್ರಹದ 
ಅಪೇಕ್ಷೆಯುಳ್ಳರು ಶ್ರದ್ಧಾಭಕ್ತಿಗಳಿಂದ ದೀಪಾವಳಿ ಆಚರಣೆಯನ್ನು ಮಾಡಬೇಕು. ಈ 
ದೃಷ್ಟಿಯಿಂದ ಈ ಪುಸ್ತಕದಲ್ಲಿ ಅಮಾವಾಸ್ಯಾ ದಿವಸ ಆಚರಿಸಬೇಕಾದ ಅನುಷ್ಠಾನಗಳ 
ಬಗ್ಗೆ ಅನೇಕ' ವಿಚಾರಗಳನ್ನು ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಮತ್ತು 
ಲಕ್ಷ್ಮೀಪೂಜಾವಿಧಾನವನ್ನು ಸಂಗ್ರಹಿಸಿ ನೀಡಲಾಗಿದೆ. ವಿಶೇಷವಾಗಿ ಅಷ್ಟಲಕ್ಟ್ಮಿಯ 
ಆರಾಧನೆಯನ್ನು ಹೇಗೆ ಆರಾಧನೆ ಮಾಡಬೇಕೆಂದು ವಿಚಾರ ಮಾಡಿ, ಆತ್ಯಂತಿಕ 
ಫಲ ದೊರೆಯುವಂತೆ ತಿಳಿಸಲಾಗಿದೆ. 


ಬಲಿಪಾಡ್ಯ ಹಾಗೂ ಯಮದ್ವಿತೀಯಾ ದಿವಸಗಳ ಬಗ್ಗೆ ಈ ಕೃತಿಯಲ್ಲಿ 
ತಿಳಿಸಲಾಗಿದೆ. ಬಲಿಪಾಡ್ಯವು ಮೂರುವರೆ ಪರ್ವಕಾಲಗಳಲ್ಲಿ ಅರ್ಧಪರ್ವಕಾಲ 
ಎನಿಸಿದೆ. ವರ್ಷದ ಬಹುದೊಡ್ಡ ಹಬ್ಬವಾದ್ದರಿಂದ ಪ್ರಯತ್ನ ಪಟ್ಟು ಭಗವಂತನಿಗೆ 
ಪಂಚಾಮೃತಾಭಿಷೇಕ, ಅನ್ನಸಂತರ್ಪಣೆ, ಜ್ಞಾನಯಜ್ಞಗಳನ್ನು ಇಂದು ಆಚರಿಸಬೇಕು. 
ವಿಶೇಷವಾಗಿ ಗೋಪೂಜೆಯನ್ನು, ಗೋವರ್ಧನೋದ್ಧಾರಿಯಾದ ಶ್ರೀಕೃಷ್ಣನ 
ಪೂಜೆಯನ್ನು ಇಂದು ಆಚರಿಸಬೇಕು. ಸಾಯಂಕಾಲದಂದು ತುಳಸೀಸಂಕೀರ್ತನೆಯನ್ನು 


-5- 


ಪ್ರಾರಂಭ ಮಾಡಬೇಕು. ರಾತ್ರಿ ಕಾಲದಲ್ಲಿ ಬಲೀಂದ್ರನ ಪೂಜೆಯನ್ನು ಮಾಡಬೇಕು. 
ಹೀಗೆ ಪೂಜೆ, ವಿವಿಧ ಬಗೆಯ ಆರಾಧನೆ, ನರ್ತನ, ಪ್ರವಚನ ಮೊದಲಾದ ಅನೇಕ 
ಬಗೆಯ ಆರಾಧನೆಗಳಿಂದ ಭಗವಂತನನ್ನು ಸಂತೋಷಪಡಿಸುವ ಪರ್ವಕಾಲವಿದು. 


ವಾಮನದೇವರ ಹಾಗೂ ತ್ರಿವಿಕ್ರಮದೇವರ ವಿಶೇಷ ಅನುಗ್ರಹಕ್ಕಾಗಿ 
ಬಲಿಪಾಡ್ಯಪರ್ವಕಾಲವನ್ನು ಎಲ್ಲ ಹರಿಭಕ್ತರು ಶ್ರದ್ಧಾಭಕ್ತಿ ಗಳಿಂದ ಆಚರಿಸಲು ಈ 
ಕೃತಿಯು ಉಪಯೋಗವಾಗುತ್ತದೆ. ಹಾಗೂ ಬಲಿಪಾಡ್ಯದ ಮರುದಿವಸ 
ಯಮದ್ವಿತೀಯಾವೂ ಕೂಡ ಹಬ್ಬವೇ ಆಗಿದೆ. ಅಂದು ಸಹೋದರಿಯರ ಮನೆಯಲ್ಲಿ 
ಸಂತೋಷದಿಂದ ಹಬ್ಬವನ್ನು ಆಚರಿಸಬೇಕು. ಇದರ ಬಗ್ಗೆ ಪದ್ಮಪುರಾಣದಲ್ಲಿ ಬರುವ 
ವಿಚಾರವನ್ನೂ ಕೂಡ ಇಲ್ಲಿ ನೀಡಲಾಗಿದೆ. ಇದರ ಸದುಪಯೋಗವನ್ನೂ ಕೂಡ 
ಎಲ್ಲ ಹರಿಭಕ್ತರು ಪಡೆದುಕೊಳ್ಳಬೇಕು. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಉತ್ತಮ ಸಾಧಕರಾದ 
ಆರ್‌. ಗುರುರಾಜ್‌ ಮತ್ತು ರುಕ್ಮಿಣಿ ಗುರುರಾಜ್‌, ಹಾಗೂ ಆರ್‌. ರಾಜೇಶ್‌ 
ಮತ್ತು ವಿಭಾ ರಾಜೇಶ್‌ಅವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು 
ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ದೀಪಾವಳಿ -೨ ಅಮಾವಾಸ್ಯೆ 


ಅಮಾವಾಸ್ಯೆಲಕ್ಷ್ಮೀಪೂಜೆಯ ಹಿನ್ನೆಲೆ 
ದೇವಮಾನದ ಪ್ರಕಾರ ಮನುಷ್ಯರ ಒಂದು ವರ್ಷವು ದೇವತೆಗಳಿಗೆ ಒಂದು 
ದಿವಸವೆಂದು ಪರಿಗಣಿತವಾಗಿದೆ. ಆದ್ದರಿಂದ ಚಾತುರ್ಮಾಸ್ಯಕಾಲವು ದೇವತೆಗಳಿಗೆ 
ರಾತ್ರಿಯ ಕಾಲವಾಗಿದೆ. ಆ ಎಲ್ಲಾ ದೇವತೆಗಳು ಪರಮಾತ್ಮನನ್ನು 
ಚಾತುರ್ಮಾಸ್ಯಕಾಲದಲ್ಲಿ ಮಲಗಿಸುತ್ತಾರೆ. 


ಸ್ವರಮಣನಾದ ಪರಮಾತನಿಗೆ ನಿದ್ರಾದಿದೋಷಗಳು ಇಲ್ಲದಿದ್ದರೂ ನಮಗೆ 
ನಿದ್ರಾದಿಗಳನ್ನು ಕೊಡುವುದಕ್ಕಾಗಿ ಮಲಗುವಂತೆ ನಟನೆ ಮಾಡುತ್ತಾನೆ. 
ಚಾತುರ್ಮಾಸ್ಯಕಾಲದಲ್ಲಿ ಎಲ್ಲ ದೇವತೆಗಳ ರಾತ್ರಿಯ ಕಾಲವಾದ್ದರಿಂದ ತಾನೂ ಸಹ 
ಮಲಗಿರುತ್ತಾನೆ. ಆಷಾಢಮಾಸದ ಶುಕ್ಲಪಕ್ಚದ ಏಕಾದಶಿಯಂದು ಆ ಪರಮಾತ್ಮನು 
ಮಲಗುತ್ತಾನೆ. ಕಾರ್ತೀಕಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ಪರಮಾತ್ಮನು 
ಎದ್ದೇಳುತ್ತಾನೆ. ಒಟ್ಟು ನಾಕು ತಿಂಗಳು ಪರಮಾತ್ಮನು ಕ್ಲೀರಸಮುದ್ರದಲ್ಲಿ 
ಶೇಷಶಾಯಿಯಾಗಿ ಲಕ್ಷ್ಮೀದೇವಿಯ ಜೊತೆ ಮಲಗಿರುತ್ತಾನೆ. 


ಪತಿಯು ಮಲಗಿದ ಮೇಲೆ ಪತ್ನಿಯು ಮಲಗಿಕೊಳ್ಳಬೇಕು. ಪತಿಯು ಏಳುವ 
ಮೊದಲೇ ಪತ್ನಿಯು ಎದ್ದೇಳಬೇಕು ಎಂಬುದು ನಿಜವಾದ ಧರ್ಮ. ಅದರ ಪ್ರಕಾರ 
ಪರಮ್ಮಾತನು ಆಷಾಢ ದ್ವಾದಶಿಯಂದು ಮಲಗಿದರೆ, ಲಕ್ಷ್ಮೀದೇವಿಯು ಆಷಾಢ 
ಹುಣ್ಣಿಮೆಯ ದಿವಸ ಮಲಗುತ್ತಾಳೆ. ಪರಮಾತ್ಮನು ಉತ್ಥಾನ ದ್ವಾದಶಿಯಂದು 
ಎದ್ದೇಳುವುದಾದರೆ, ಮಹಾಲಕ್ಷ್ಮೀದೇವಿಯು ಅದಕ್ಕಿಂತಲೂ ಮೊದಲು ಆಶ್ವೀನ 
ಬಹುಳ ಅಮಾವಾಸ್ಯೆಯಂದು ಎದ್ದೇಳುತ್ತಾಳೆ. 


ಉತ್ಕಾನದ್ವಾದಶಿಯ ಸಾಯಂಕಾಲದಲ್ಲಿ ಹೇಗೆ ಪರಮಾತ್ಮನನ್ನು 
ವೈಭವೋಪೇತವಾಗಿ ಎಬ್ಬಿಸುತ್ತೆ. "ವೋ, ಅದೇ ಕ್ರಮದಲ್ಲಿ ಅಮಾವಾಸ್ಯೆಯ ದಿವಸ 
ಕ್ಷೀರಸಮುದ್ರದಲ್ಲಿ ಪರಮಾತ್ಮನ ಜೊತೆ ಪವಡಿಸಿದ ಮಹಾಲಕ್ಷ್ಮೀದೇವಿಯನ್ನು 
ಎಬ್ಬಿಸಬೇಕು. ಕ್ಷೀರಾಭಿಷೇಕವನ್ನು ಮಾಡಬೇಕು. ಎಲ್ಲಮುತ್ತೆ ದೆಯರು ಮಂಗಳವನ್ನು 
ಹಾಡಬೇಕು. ಶ್ರೀಸೂಕ್ತವನ್ನು ಉಚ್ಚಕಂಠದಿಂದ ಪಠಿಸುತ್ತಾ ಪರಮಾತ್ಮನು ಏಳುವ 


ದೀಪಾವಳಿ -೨ ಅಮಾವಾಸ್ಯೆ 


ಮೊದಲು ಮಹಾಲಕ್ಷ್ಮೀದೇವಿಯು ಕ್ಲೀರಸಮುದ್ರದಿಂದ ಎದ್ದೇಳುತ್ತಿದ್ದಾಳೆಂದು 
ಭಾವಿಸಬೇಕು. 


ಈ ಪುಸ್ತಕದಲ್ಲಿ ನೀಡಿದ ಕ್ರಮದಲ್ಲಿ ಲಕ್ಷ್ಮೀಪೂಜೆಯನ್ನು ವೈಭವೋಪೇತವಾಗಿ 
ಆಚರಿಸಬೇಕು. ಮಾಂಡವ್ಯಯಪಷಿಗಳು ಲಕ್ಷ್ಮಿ ಟ್ರೆಯು ಎದ್ದೇಳುವ ಬಗ್ಗೆ ಹೀಗೆ 
ಹೇಳುತ್ತಾರೆ- 


ಅಮಾವಾಸ್ಯಾಂ ಜ್ವಲಾದಿತ್ಯೇ ಲಕ್ಷ್ಮೀರ್ನಿದ್ರಾಂ ವಿಮುಂಚತಿ। 
ತಸ್ಮಿನ್‌ ಶುಕ್ಷೇ ಸದಾವಿಷುಃ ತುಲಾಯಾಮಥವಶಿಕಃ ॥ 
Ro ಣ ಲಚ 
ಸೂರ್ಯನು ತುಲಾರಾಶಿಯಲ್ಲಿದ್ದಾಗ ಅಮಾವಾಸ್ಯೆಯ ದಿವಸ 
ಕೀರಸಮುದ್ರದಿಂದ ಮಹಾಲಕ್ಷ್ಮೀದೇವಿಯು ಎದೇಳುತಾಳೆ. 
ಉ ಆಧಿ ಎ 


ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದನ್ನು ಸುಖರಾತ್ರಿ ಎಂಬುದಾಗಿಯೇ ಕರೆಯುತ್ತಾರೆ. 
ಲಕ್ಷ್ಮಿಯು ಎದ್ದಸಮಯವಾದ್ಧರಿಂದ ಇದನ್ನೇ ಸುಖರಾತ್ರಿ ಎಂಬುದಾಗಿ ಕರೆಯಬೇಕು- 


ಸುಖರಾತ್ರೇರುಷಃಕಾಲೇ ಪ್ರದೀಪೋಜ್ಚಲಿತಾಲಯೇ । 

ಸುಶುಭ್ಳೆಃ ಕುಸುಮೈರ್ಗಂಧದಧಿಗೋರೋಚನಾಫಟಲೈ: । 

ಬಂಧುರ್ಬಂಧೂನಬಂಧೂಂಶ್ಚ ವಾಚಾ ಕುಶಲಯಾರ್ಚಯೇತ್‌ । 

ಪೂಜಯೇಚ್ಚತಥಾ ಲಕ್ಷ್ಮೀಮಲಕ್ಷ್ಮೀಮಲನಾಶಿನೀಮ್‌ | (ಜ್ಯ್‌ತಿಷಶಾಸ್ತ್ರ) 

ಸುಖರಾತ್ರಿಯ ಉಷಕಾಲದಲ್ಲಿ ದೀಪಗಳು ಎಲ್ಲೆಲ್ಲೂ ಬೆಳಗುತ್ತಿರುವಾಗ 
ಬಂಧುಗಳ ಯೋಗಕ್ಟೇಮವನ್ನು ವಿಚಾರಿಸಿ ಅಲಕ್ಪ್ಮೀನಿವಾರಣೆಗೋಸ್ಕರ 
ಲಕ್ಷ್ಮೀಪೂಜೆಯನ್ನು ಮಾಡಬೇಕು. ಶುಭವಾದ ಪುಷ್ಪಗಳು ಗಂಧ, ಮೊಸರು, 
ಗೋರೋಚನ, ಹಣ್ಣುಗಳು ಇತ್ಯಾದಿಗಳನ್ನು ಮಹಾಲಕ್ಷ್ಮೀದೇವಿಗೆ ಸಮರ್ಪಣೆ 
ಮಾಡಬೇಕು. 


ಯಾರ ಮನೆಯಲ್ಲಿ ದೀಪವನ್ನು ಬೆಳಗಿ ಪಟಾಕಿಗಳನ್ನು ಹಚ್ಚಿ ಸಂಭ್ರಮದಿಂದ 
ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುತ್ತಾರೋ, ಅವರ ಮನೆಗೆ ಲಕ್ಷ್ಮೀ 
ನಾರಾಯಣರು ಆಗಮಿಸಿ, ಸಂಪೂರ್ಣ ಅನುಗ್ರಹವನ್ನು ಮಾಡುತ್ತಾರೆ. ಸಂಪೂರ್ಣ 


-9- 


ದೀಪಾವಳಿ -೨ ಅಮಾವಾಸ್ಯೆ 


ಆ ವರ್ಷವನ್ನು ಸಂತೋಷದಲ್ಲಿ ಕಳೆಯುವಂತೆ ಅನುಗ್ರಹ ಮಾಡುತ್ತಾರೆ. ಯಥೇಚ್ಛ 
ಸಂಪತ್ತು ಅವರ ಪಾಲಿಗೆ ಪ್ರಾಪ್ತವಾಗುತ್ತದೆ. 

ವ್ಯಾಪಾರಸ್ಥರು ಹಾಗೂ ವೈಶ್ಯರು ಇಂದಿನ ದಿವಸಕ್ಕೆ ಬಹಳ ಮಹತ್ವವನ್ನು 
ನೀಡುತ್ತಾರೆ. ವರ್ಷದ ಹಳೆಯ ಲೆಕ್ಕಗಳನ್ನೆಲ್ಲಾ ಮುಗಿಸಿ, ಲಕ್ಷ್ಮೀದೇವಿಗೆ ಪೂಜೆಯನ್ನು 
ಮಾಡುತ್ತಾರೆ. ತಮ್ಮ ಅಂಗಡಿಗಳನ್ನು ಸಿಂಗಾರಗೊಳಿಸಿ. ಬಂಧು-ಮಿತ್ರರನ್ನು ಕರೆಸಿ, 
ತಾಂಬೂಲ ಸಿಹಿಗಳನ್ನು ನೀಡಿ ಉಪಚರಿಸುತ್ತಾರೆ. ಇದೊಂದು ಲೋಕೋಕ್ತಿಯು 
ಪ್ರಸಿದ್ಧಿಯಾಗಿದೆ - ""ಬ್ರಾಹ್ಮಣರಿಗೆ ಚತುರ್ಮುಖಬ್ರಹ್ಮನು ಶ್ರಾವಣಶುದ್ಧ 
ಪೂರ್ಣಿಮೆಯನ್ನು ಮುಖ್ಯ ಹಬ್ಬವನ್ನಾಗಿ ನೀಡಿದನು. ಕ್ಷತ್ರಿಯರಿಗೆ ನವರಾತ್ರಿಯನ್ನು, 
ವ್ಯಾಪಾರ ಮಾಡುವವರಿಗೆ ದೀಪಾವಳಿಯನ್ನು, ಶೂದ್ರರಿಗೆ ಹೋಳಿಹುಣ್ಣಿಮೆಯನ್ನು 
ವಿಶೇಷ ಹಬ್ಬವನ್ನಾಗಿ ಆಚರಿಸಲು ಕೊಟ್ಟನು'' ಎಂದು. ಇದು ಕೇವಲ ಲೋಕೋಕ್ತಿ. 
ವ್ಯಾಪಾರಿಗಳು ವಿಶೇಷವಾಗಿ ಲಕ್ಷಿ ಶ್ಸ್ರೀಪೂಜೆಯನ್ನು ಮಾಡುತ್ತಾರೆನ್ನುವುದಕ್ಕೆ ಮಾತ್ರ ಇದು 
ಆಧಾರ. ಆದರೆ ಎಲ್ಲಾ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇ 
ಬೇಕು. 

ಇಲ್ಲಿಗೆ ದೀಪಾವಳಿಯ ಹಿನ್ನೆಲೆ ಮುಗಿಯಿತು. 


* ಜು ಬು ಬು ಬ 


ದೀಪಾವಳಿ ಆಚರಣೆಯ ಬಗ್ಗೆ ತಿಳಿಯಬೇಕಾದ 
ಅಪೂರ್ವ ವಿಚಾರಗಳು 


ಪ್ರತ್ಯೂಷ ಆಶ್ಚಯುಕ್‌ದರ್ಶೆ ಕೃತಾಭ್ಯಂಗಾದಿಮಂಗಳಃ | 
ಭಕ್ತ್ಯಾಸಂಪೂಜಯೇತ್‌ ಲಕ್ಷ್ಮೀಂ ಅಲಕ್ಷ್ಮೀ ವಿನಿವೃತ್ತಯೇ ॥ 

% ಅರುಣೋದಯ ಕಾಲದಲ್ಲೆದ್ದು ಶೌಚಾಚಾರಗಳನ್ನು ಮುಗಿಸಿ, ದೇವರ ಮುಂದೆ, 
ತುಳಸಿಯ ಮುಂದೆ, ಮನೆಯ ಮುಂದೆ ದೀಪದ ಹಣತೆಗಳನ್ನು ಹಚ್ಚಿಡಬೇಕು. 


ಹಾಗೂ ನರಕಚತುರ್ದಶಿಯಂತೆ ಇಂದೂ ಸಹ ಅಭ್ಯಂಗವನ್ನು ಮಾಡಬೇಕು. 
ಲಕ್ಷ್ಮೀಪೂಜೆ ಮಾಡುವವರು ಅವಶ್ಯವಾಗಿ ಅಭ್ಯಂಗವನ್ನು ಮಾಡಲೇಬೇಕೆಂದು 


-10- 


ದೀಪಾವಳಿ -೨ ಅಮಾವಾಸ್ಯೆ 


ಶಾಸ್ತ್ರ ಹೇಳುತ್ತದೆ. ಅನಂತರ ಅಲಕ್ಷ್ಮಿಯನ್ನು ಓಡಿಸುವುದಕ್ಕಾಗಿ ಲಕ್ಷ್ಮೀದೇವಿಯನ್ನು 
ಭಕ್ತಿಯಿಂದ ಪೂಜಿಸಬೇಕು. 

೫% ಉಪಃ ಕಾಲವೆನಿಸಿದ ೪.೩೦ ಕ ಮಡಿಯಲ್ಲಿ ಸ್ನಾನವನ್ನು ಮಾಡಿ, ವಿಶೇಷವಾಗಿ 
ಮಹಾಲಕ್ಷಿ ನಿದೇವಿಯ ಪೂಜೆಯನ್ನು ಶುದ್ಧ ಮನಸಿನಿಂದ ಆಚರಣೆ 
ಮಾಡಬೇಕು. 


೫ ನಿರ್ಮಾಲ್ಯಾಭಿಷೇಕವನ್ನು ಮಾಡಿ ಲಕ್ಷ್ಮೀನಾರಾಯಣರಿಗೆ ಎರಡು ಪ್ರಣತಿಯ 
ದೀಪಾರತಿ ಮಾಡಿ ಪಡಸಾಲೆಯಲ್ಲಿ ಆ ದೀಪಗಳನ್ನು ಇಡಬೇಕು. 
ವರಮಹಾಲಕ್ಷ್ಮಿಹಬ್ಬ, ಅನಂತವ್ರತ ಮೊದಲಾದವುಗಳಲ್ಲಿ ಕಲಶದಲ್ಲಿ 
ಲಕ್ಷ್ಮಿಯನ್ನು ಮತ್ತು ಲಕ್ಷ್ಮೀನಾರಾಯಣರನ್ನು ಆವಾಹನೆ ಮಾಡಿ, ಪೂಜಿಸುವಂತೆ 
ಇಂದೂ ಕಲಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜಿಸುವುದು ಶ್ರೇಷ್ಠ. 

೫೩ ಕೇವಲ ಲಕ್ಷ್ಮೀಯನ್ನು ಪೂಜೆ ಮಾಡಿದರೆ, ಅತ್ಯಂತ ಕ್ಲೇಶವನ್ನೇ 
ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ನಾರಾಯಣನ ಜೊತೆಯೇ 
ಲಕ್ಷ್ಮೀದೇವಿಯನ್ನು ಪೂಜೆ ಮಾಡಬೇಕು. 

೫ ಶ್ರೀಸೂಕ್ತ, ಅಂಭ್ಯಣೀಸೂಕ್ತ, ಲಕ್ಷ್ಮೀದೇವಿಯ ಸ್ತೋತ್ರ, ಶ್ರೀಶಗುಣದರ್ಪಣ 
ಮೊದಲಾದವುಗಳನ್ನು ಹಾಗೂ "ವಿಶ್ವಸ್ಥಿತಿಪ್ರಳಯಸರ್ಗ' ಎಂಬ 
ಶ್ರೀಮಧ್ವಾಚಾರ್ಯರು ರಚಿಸಿದ ಲಕ್ಷ್ಮೀಸ್ತೋತ್ರವನ್ನು ಪಠಿಸುತ್ತಾ ಪೂಜೆಯನ್ನು 
ಮಾಡಬೇಕು. 

ಸೇ ಲಕ್ಷ್ಮೀದೇವಿಗೆ ಗೆಜ್ಜೆವಸ್ತ್ರ, ಹೂಮಾಲೆ, ಬಂಗಾರದ ಆಭರಣಗಳು 
ಮೊದಲಾದವುಗಳನ್ನು ಯಥಾಶಕ್ತಿ ಸಮರ್ಪಣೆ ಮಾಡಬೇಕು. 

೫ ಮಂಗಳಾರತಿಯನ್ನು ಮಾಡುವಾಗ ಅರಿಶಿನ ಕುಂಕುಮದ ನೀರನ್ನು ಹಾಕಿ ಎರಡು 
ದೀಪಗಳನ್ನು ಇಟ್ಟು ನೀರಾಜನವನ್ನು ಮಾಡಬೇಕು. 

% ಭಕ್ಷ್ಯ, ಭೋಜ್ಯ, ಪಾಯಸಗಳನ್ನು ಮಾಡಿ ನೈವೇದ್ಯ ಮಾಡಬೇಕು. 


ದೀಪಾವಳಿ -೨ ಅಮಾವಾಸ್ಯೆ 


x 


ಪ್ರತಿನಿತ್ಯ ಮಾಡುವ ಲಕ್ಷ್ಮೀನಾರಾಯಣರ ಪೂಜೆಗಿಂತ ಹೆಚ್ಚು ವೈಭವದಿಂದ 
ಇಂದು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡಬೇಕು. ಕೊನೆಯಲ್ಲಿ 
ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ, ಜ್ಞಾನ-ಭಕ್ತಿ-ವೈರಾಗ್ಯಗಳನ್ನು ನಿರಂತರ 
ಮನಸ್ಸಿನಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನು ಮನೆಯಲ್ಲಿಯೂ 
ಲಕ್ಷ್ಮೀನಾರಾಯಣರ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡಬೇಕು. 


ಕೆಲವರು ಹಗಲಿನಲ್ಲಿ ವೈಭವದಿಂದ ಲಕ್ಷ್ಮೀಪೂಜೆಯನ್ನು ಮಾಡಿ, 
ಸಾಯಂಕಾಲದಲ್ಲಿ ಸಂಕ್ಷೇಪವಾಗಿ ಲಕಿ ಶ್ಸೀಪೂಜೆಯನ್ನು ಮಾಡುತ್ತಾರೆ. ಇನ್ನೂ 
ಕೆಲವರು ಹಗಲಿನಲ್ಲಿ ಸಂಕ್ಟೇಪವಾಗಿ ಲಕ್ಷ್ಮೀಪೂಜೆಯನ್ನು ಮಾಡಿ, 
ಸಾಯಂಕಾಲದಲ್ಲಿ ವಿಸ್ತಾರವಾಗಿ ಲಕ್ಷ್ಮೀಪೂಜೆಯನ್ನು ಮಾಡುತ್ತಾರೆ. ಅವರವರು 
ತಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಮಾಡಬೇಕು. 


ಉತ್ಕಾನದ್ವಾದಶಿಯಂದು ಪರಮಾತ್ಮನು ಸಾಯಂಕಾಲದ ಸಮಯದಲ್ಲಿ 
ಕ್ಷೀರಸಮುದ್ರದಿಂದ ಹೇಗೆ ಮೇಲೆದ್ದು ಬರುತ್ತಾನೋ, ಅದರಂತೆ 
ಅಮಾವಾಸ್ಯೆಯ ದಿವಸ ಪ್ರದೋಷಕಾಲದಲ್ಲಿ ಲಕ್ಷ್ಮೀದೇವಿಯು 
ಕ್ಷೀರಸಮುದ್ರದಿಂದ ಮೇಲೆದ್ದು ಬರುತ್ತಾಳೆ. ಆದ್ದರಿಂದ ಪ್ರದೋಷಕಾಲದಲ್ಲಿ 
ಲಕಿ ಕೀಪೂಜೆಯನ್ನು ಮಾಡಲೇಬೇಕು. 


ಸಾಯಂಕಾಲದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿ, ಲಕ್ಷ್ಮೀನಾರಾಯಣರಿಗೆ 

ಷೋಡಶೋಪಚಾರಪೂಜೆಯನ್ನು ಮಾಡಿ, ವೈಭವೋಪೇತವಾಗಿ ಆರತಿಯನ್ನು 

ಮಾಡುವುದೇ ಹೆಚ್ಚು ಫಲದಾಯಕವಾಗುತ್ತದೆ. 

ಈ ವಿಷಯದಲ್ಲಿ ಭವಿಷ್ಯಪುರಾಣವು ಲಕ್ಷ್ಮೀಪೂಜೆಯ ಕ್ರಮವನ್ನು ಹೀಗೆ 

ತಿಳಿಸಿದೆ - 

ದಿವಾ ತತ್ರ ನ ಭೋಕ್ತವ್ಯಂ ಖತೇ ಬಾಲಾತುರಾಜ್ಜನಾತ್‌ 

ಪ್ರದೋಷಸಮಯೇ ಲಕ್ಷ್ಮೀಂ ಪೂಜಯಿತ್ವಾ ತತಃ ಕ್ರಮಾತ್‌ ॥ 
ಅಮಾವಾಸ್ಯೆಯಂದು ಪ್ರದೋಷಕಾಲದ ತನಕ ಏನನ್ನೂ ತಿನ್ನಬಾರದು. 

ಕೈಲಾಗದ ಮಕ್ಕಳು, ವಯಸ್ಸಾದವರು ಮಾತ್ರ ಉಣ್ಣಬಹುದು. ಪೂಜೆ 


-12- 


ದೀಪಾವಳಿ -೨ ಅಮಾವಾಸ್ಯೆ 


ಮಾಡುವವರು ಉಪವಾಸವಿದ್ದು ಪ್ರದೋಷಕಾಲದಲ್ಲಿ ಲಕ್ಷ್ಮೀಪೂಜೆಯನ್ನು 
ಕ್ರಮಪ್ರಕಾರವಾಗಿ ಆಚರಣೆ ಮಾಡಬೇಕು. 

೫ ಭವಿಷ್ಯಪುರಾಣದ ಈ ಮಾತಿನಂತೆ ಯಾರು ಉಪವಾಸವಿದ್ದು 
ಲಕ್ಷ್ಮೀಪೂಜೆಯನ್ನು ಮಾಡುತ್ತಾರೋ, ಅವರು ಶಾಲಗ್ರಾಮಾದಿಗಳಿಗೆ 
ಕ್ಷೀರಾಭಿಷೇಕವನ್ನು ಮಾಡಿ, ಪ್ರತಿಮೆಗಳಿಗೂ ಕ್ಷೀರಾಭಿಷೇಕವನ್ನು ಮಾಡಿ, 

ವೈಭವೋಪೇತವಾಗಿ ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. 

೫ ಒಂದುವೇಳೆ ಸಾಯಂಕಾಲದ ತನಕ ಉಪವಾಸವಿರಲು ಸಾಧ್ಯವಾಗದಿದ್ದರೆ, 
ಶಾಲಗ್ರಾಮ, ಪ್ರತಿಮೆ ಮೊದಲಾದವುಗಳನ್ನು ಸರ್ಶ ಮಾಡುವಂತಿಲ್ಲ. ಮತ್ತು 
ಮುಡಿಯಲ್ಲಿರುವ ಪ್ರತಿಮೆ ಶಾಲಗ್ರಾಮಗಳಿಗೆ ತುಳಸೀ, ಹೂವು 
ಮೊದಲಾದವುಗಳನ್ನೂ ಕೂಡ ಏರಿಸುವಂತಿಲ್ಲ. ಆದ್ದರಿಂದ ಸುದರ್ಶನಚಕ್ರವನ್ನು 
ಹಾಗೂ ಒಂದು ಸಣ್ಣ ಲಕ್ಷ್ಮಿಯ ಪ್ರತಿಮೆಯನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು, 
ಅದಕ್ಕೆ ಮಾತ್ರ ಪೂಜೆಯನ್ನು ಮಾಡಬೇಕು. 


೫ ಸಾಯಂಕಾಲದ ತನಕ ಉಪವಾಸ ಮಾಡದವರೂ ಸಹ ಸ್ನಾನವನ್ನು ಮಾಡಿಯೇ, 
ಲಕ್ಷ್ಮೀಪೂಜೆಯನ್ನು ಮಾಡಬೇಕು. ಯಾರಿಗೆ ಸ್ನಾನವನ್ನೂ ಮಾಡಲೂ ಸಹ 
ಅವಕಾಶವಿರುವುದಿಲ್ಲವೋ, ಅಂಥವರು ಸುದರ್ಶನಚಕ್ರ ಮೊದಲಾದವುಗಳಿಗೂ 
ಕೂಡ ಕ್ಷೀರಾಭಿಷೇಕವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಪುಷ್ಪಾಲಂಕಾರ 
ಮಂಗಳಾರತಿ, ಮೊದಲಾದವುಗಳಿಂದಷ್ಟೇ ಲಕ್ಷ್ಮೀಪೂಜೆಯನ್ನು ಮಾಡಬೇಕು. 


೫. ಪ್ರದೋಷಕಾಲದ ತನಕ ಯಾರು ಉಪವಾಸವಿದ್ದು, ಲಕ್ಷ್ಮೀಪೂಜೆಯನ್ನು 
ಮಾಡುತ್ತಾರೋ, ಅವರು ಬೆಳಿಗ್ಗೆಯೇ ಪಾರ್ವಣ ಶ್ರಾದ್ಧವನ್ನು ಆಚರಣೆ 
ಮಾಡಬೇಕು. ಇಂಥವರಿಗೆ ವಿಶೇಷಫಲವನ್ನು ಶಾಸ್ತ್ರವು ಹೇಳುತ್ತದೆ. 

% ಉತ್ಸಾನದ್ವಾದಶಿಯ ಪ್ರದೋಷಕಾಲದಲ್ಲಿ ನಾರಾಯಣನು ಕ್ಷೀರಸಮುದ್ರದಿಂದ 
ಹೇಗೆ ಮೇಲೆದ್ದು ಬರುತ್ತಾನೆಂಬ ಭಾವನೆಯಿಂದ ಕ್ಲೀರಾಬ್ದಿಯನ್ನು 
ಮಾಡುತ್ತೇವೋ, ಅದರಂತೆ ಅಮಾವಾಸ್ಯೆಯ ಸಾಯಂಕಾಲದಂದು 


-13- 


ದೀಪಾವಳಿ -೨ ಅಮಾವಾಸ್ಯೆ 


ಲಕ್ಷ್ಮೀದೇವಿಯು ಕ್ಲೀರಸಮುದ್ರದೆಂದ ಮೇಲೆದ್ದು ಬರುತ್ತಾಳೆ. ಆದ್ದರಿಂದ 
ಸಾಯಂಕಾಲದಂದು ಲಕ್ಷ್ಮೀದೇವಿಗೆ ಕ್ಷೀರಾಬ್ದಿಯನ್ನು ಅವಶ್ಯವಾಗಿ 
ಮಾಡಲೇಬೇಕು. ಸಾಯಂಕಾಲದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಲು 
ಸಾಧ್ಯವಾಗದಿದ್ದರೆ, ಬೆಳಗಿನ ಪೂಜೆಯಲ್ಲಿಯೇ ಕ್ಷೀರಾಭಿಷೇಕವನ್ನು 
ಮಾಡಬೇಕು. 

* ಪ್ರದೋಷಕಾಲದಲ್ಲಿ ಲಕ್ಷ್ಮೀಪೂಜೆಯನ್ನು ಮಾಡದೇ ಇರಬಾರದು. ಯಾರು 
ಪ್ರದೋಷಕಾಲದಲ್ಲಿ ಲಕ್ಷ್ಮೀಪೂಜೆಯನ್ನು ಮಾಡುತ್ತಾರೋ, ಅವರು 
ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕೆ ಭಾಜನರಾಗುತ್ತಾರೆ. 

೫ ದೀಪಾವಳಿಯ ನಾಕುದಿವಸಗಳ ಉತ್ಸವದಲ್ಲಿ ಅಮಾವಾಸ್ಯೆಯ 
ಸಾಯಂಕಾಲದ ಲಕ್ಷ್ಮೀಪೂಜೆಗೆ ಎಲ್ಲಿಲ್ಲದ ಮಹತ್ವವಿದೆ. ಇಂಥ 
ಮಹತ್ವಪೂರ್ಣವಾದ ಲಕ್ಚ್ಮೀಪೂಜೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ, 
ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಭಗವಂತನ ಕೃಪೆಗೆ ಪಾತ್ರರಾಗಲು 
ಪ್ರಯತ್ನವನ್ನು ಮಾಡಬೇಕು. 

೫: ಇಂದು ಕುಬೇರನನ್ನು ಪೂಜಿಸಿ ಹೀಗೆ ಪ್ರಾರ್ಥಿಸಬೇಕು - 
ಧನದಾಯ ನಮಸ್ತುಭ್ಯಂ ನಿಧಿಪದ್ಧಾಧಿಪಾಯಚ । 
ಭವಂತು ತ್ವತಸಾದಾನ್ಯೇ ಧನಧಾನ್ಯಾದಿಸಂಪದಃ ॥ 

ಪದಪುರಾಣದಲ್ಲಿ ದೀಪಾವಳಿ ಅಮಾವಾಸ್ಯೆಯ ಆಚರಣೆಗಳು 
ಏವಂ ಪ್ರಭಾತಸಮಯೇ ಹ್ಯಮಾವಾಸ್ಯಾಂ ತು ಭಾಮಿನಿ | 
ಸ್ನಾತ್ವಾ ದೇವಾನ್‌ ಪಿತೃನ್‌ ಭಕ್ತ್ಯಾಸಂಪೂಜ್ಯಾಥ ಪ್ರಣದ್ಯು ಚ॥ 
ಕೃತ್ವಾತು ಪಾರ್ವಣಂ ಶ್ರಾದ್ಧಂ ದಧಿಕ್ಷೀರಫೃತಾದಿಭಿಃ । 
ಭೋಜೈೈರ್ನಾನಾರ್ವಿಧೈರ್ವಿಪ್ರಾನ್‌ ಭೋಜಯಿತಾ ಎ ಕ್ಷಮಾಪಯೇತ್‌ || 
ಹೀಗೆ ಮಾಡಿ ಬೆಳಗಾದ ಮೇಲೆ ಅಮಾವಾಸ್ಯೆಯ ದಿನ ಸ್ನಾನ ಮಾಡಿ 
ದೇವತೆಗಳನ್ನೂ ಪಿತ್ವಗಳನ್ನೂ ಭಕ್ತಿಯಿಂದ ಪೂಜಿಸಿ ನಮಸ್ಕರಿಸಿ ಆದಿನ ಬ್ರಾಹ್ಮಣರಿಗೆ 
ಆಹ್ವಾನ ಹೇಳಿ ಪಾರ್ವಣ ಶ್ರಾದ್ಧವನ್ನು ಮಾಡಿ ಹಾಲು ಮೊಸರು ತುಪ್ಪಗಳಿಂದಲೂ 
-14- 


ದೀಪಾವಳಿ -೨ ಅಮಾವಾಸ್ಯೆ 


ಬಗೆಬಗೆಯಾದ ಆಹಾರಗಳಿಂದಲೂ ಅವರನ್ನು ತೃಪ್ತಿಪಡಿಸಿ ಕ್ಷಮಾಪಣೆಯನ್ನು 
ಕೇಳಿಕೊಳ್ಳಬೇಕು. 


ತತೋತಪರಾಹ್ನಸಮಯೇ ತೋಷಯೇನ್ನಾಗರಾನ್ಸಿ; ಯೇ। 

ತೇಷಾಂ ಗೋಷ್ಠೀಶ್ಚಮಾನಂ ಹಿ ಕೃತ್ವಾಸಂಭಾಷಣಂ ಪ್ರಿಯೇ ॥ 

ಅನಂತರ ಮಧ್ಯಾಹ್ನದ ಮೇಲೆ ಊರಿನ ಜನರನ್ನು ಶಕ್ತಿಯಿದ್ದರೆ ತಿಂಡಿ 
ತೀರ್ಥಗಳಿಂದಲೂ ಇಲ್ಲದಿದ್ದರೆ ಮಾತುಗಳಿಂದಲೂ ಸಂತೋಷಪಡಿಸಬೇಕು. 
ಅವರನ್ನು ಸಭೆ ಸೇರಿಸಿ ಗೌರವಿಸಿ ಮಾತನಾಡಿಸಬೇಕು. 

ಪಿತೃಣಾಂ ವತ್ತರಂ ಯಾವತ್ಸೀತಿಮುತ್ತಾದ್ಯತೇ ದಿವಿ । 

ಅಪ್ರಬುದ್ಧೇ ಹರೌ ಪೂರ್ಟಂ ಸ್ತ್ರೀಭಿರ್ಲಕ್ಟ್ಮೀಂ ಪ್ರಬೋಧಯೇತ್‌ ॥ 

ಹೀಗೆ ಮಾಡಿದರೆ ಪಿತೃಗಳಿಗೆ ವರ್ಷಪರ್ಯಂತವೂ ಸಂತೋಷವಾಗುತ್ತದೆ. 
ಇನ್ನೂ ಹರಿಯು ಮಲಗಿರುವಾಗಲೇ ಹೆಂಗಸರು ಲಕ್ಷ್ಮಿಯನ್ನು ಎಬ್ಬಿಸಬೇಕು. 

ಲಕ್ಷ್ಮೀಯು ಎದ್ದೇಳುವ ದಿವಸವಿದು 

ಪ್ರಬೋಧಸಮಯೇ ಲಕ್ಷ್ಮೀಂ ಬೋಧಯಿತ್ವಾರ್ಚಯೇತ್ಕು ಯಃ । 

ಪುಮಾನ್ಸೈ ವತ್ರರಂ ಯಾವಲ್ಲಕ್ಷ್ಮೀಸ್ತಂ ನೈವ ಮುಂಚತಿ ॥ 

ಲಕ್ಷ್ಮಿಯು ಏಳುವ ಸಮಯದಲ್ಲಿ ಆಕೆಯನ್ನು ಎಬ್ಬಿಸಿ ಪೂಜಿಸಬೇಕು. ಹಾಗೆ 
ಮಾಡಿದ ಮನುಷ್ಯನನ್ನು ಎಲ್ಲಾ ಬಗೆಯ ಸಂಪತ್ತು ಆ ವರ್ಷ ಪೂರ್ತಿಯಾಗುವವರೆಗೂ 
ಬಿಡುವುದಿಲ್ಲ. 

ದೀಪಾರಾಧನೆ ಮಾಡದಿದ್ದರೆ ಅಲಕ್ಷ್ಮೀ ಬರುವಳು 

ಅಭಯಂ ಪ್ರಾಪ್ಯ ವಿಪ್ರೇಭ್ಯೋ ವಿಷ್ಣುಭೀತಾಃ ಸುರದ್ದಿಷ: | 

ಸುಪ್ತಂ ಕ್ಷೀರೋದಧ್‌ ಜ್ಞಾತ್ವಾ ಲಕ್ಷ್ಮೀ ದದ್ಧಾಶ್ರಿತಾಸ್ತಥಾ ॥ 

ವಿಷ್ಣುವಿನಿಂದ ಹೆದರಿದ ರಾಕ್ಷಸರು ಬ್ರಾಹ್ಮಣರಿಂದ ಅಭಯವನ್ನು ಹೊಂದಿ 
ವಿಷ್ಣುವು ಕ್ಷೀರಸಮುದ್ರದಲ್ಲಿ ಮಲಗಿರುವುದನ್ನು ತಿಳಿದು ಲಕ್ಷ್ಮಿಯ ಮನೆಯನ್ನು 
ಹೊಂದಿರುತ್ತಾರೆ. 


ದೀಪಾವಳಿ -೨ ಅಮಾವಾಸ್ಯೆ 


ತಂ ಜ್ಯೋತಿಃ ಶ್ರೀ ರವಿಶ್ಚಂದ್ರೋ ವಿದ್ಯುತೌವರ್ಣತಾರಕಾ । 
ಸರ್ವೇಷಾಂ ಜ್ಯೋತಿಷಾಂ ಜ್ಯೋತಿರ್ದೀಪಜ್ಯೋತಿಸ್ಸಿ ತೌ ತಥಾ ॥ 
ಎಲೈ ಲಕ್ಷ್ಮಿಯೇ ! ನೀನೇ ಜ್ಯೋತಿಸ್ಸು. ನೀನೇ ಶ್ರೀಯು. ನೀನೇ ಸೂರ್ಯನು. 


ನೀನೇ ಚಂದ್ರನು. ನೀನೇ ಮಿಂಚು. ನೀನೇ ಬೆಳಗುವ ನಕ್ಷತ್ರವು. ನೀನು ಜ್ಯೋತಿಸಿಗೆಲ್ಲಾ 
ಜ್ಯೋತಿಸಿನ ರೂಪಳು. ಉತ್ತಮವಾದ ದೀಪದ ಜ್ಯೋತಿಯಲ್ಲಿ ನೀನಿದ್ದೀಯೆ. 


ಯಾ ಲಕಿ ಕ್ಲೀರ್ದಿವಸೇ ಪುಣ್ಯೇ ದೀಪಾವಳ್ಳ್ಯಾಂ ಚ ಭೂತಳೇ । 
ಗವಾಂ ಗೊಷ್ಠೇ ತು ಕಾರ್ತಿಕ್ಯಾಂಸಾ ಲಕ್ಷ್ಮೀ ೀರ್ವರದಾ ಮಮ ॥ 


ಪುಣ್ಯತಮವಾದ ಹಗಲಿನಲ್ಲಿ ಯಾವ ಲಕ್ಷ್ಮಿಯು ಇರುವಳೋ ದೀಪಗಳ ' 
ಸಾಲಿನಲ್ಲಿ ಯಾವ ಲಕ್ಷ್ಮಿಯು ಇರುವಳೋ ಗೋವಿನ ದೊಡ್ಡಿಗಳಲ್ಲಿಯೂ 
ಕಾರ್ತಿಕಮಾಸದಲ್ಲಿಯೂ ಯಾವ ಲಕ್ಷ್ಮಿಯು ಇರುವಳೋ ಆ ಲಕ್ಷ್ಮಿಯು ನನಗೆ 
ವರವನ್ನು ಕೊಡಲಿ. 


ವಿನೋದಕ್ಕಾಗಿ ದ್ಯೂತಕ್ರೀಡೆ 

ಶಂಕರಶ್ಚಭವಾನೀ ಚ ಕ್ರೀಡಯಾ ದ್ಯೂತಮಾಸ್ಥಿತೇ । 

ಭವನ್ಯಾಭ್ಯರ್ಚಿತಾ ಲಕ್ಷ್ಮೀರ್ಧೇನುರೂಪೇಣ ಸಂಸ್ಥಿತಾ || 

ಗೌರ್ಯಾ ಜಿತಾ ಪುರಾ ಶಂಭುಃ ನಗ್ನೋ ದ್ಯೂತೇ ವಿಸರ್ಜಿತಃ । 

ಅತೋರ್ಥಂ ಶಂಕರೋ ದುಃಖೀ ಗೌರೀ ನಿತ್ಯಂ ಸುಖಾನ್ವಿಶಾ ॥ 

ಪೂರ್ವದಲ್ಲಿ ಶಂಕರನೂ ಗೌರಿಯೂ ಜೂಜಾಡುತ್ತಿ ದ್ದರು. ಆಗ ಗೌರಿಯು 
ಲಕ್ಷ್ಮಿಯನ್ನು ಪೂಜಿಸಲು ಆ ಲಕ್ಷ್ಮಿಯು ಹಸುವಾಗಿ ಅಲ್ಲಿದ್ದಳು. ಇದರಿಂದ ಗೌರಿಯು 
ಶಂಕರನನ್ನು ಸೋಲಿಸಿದಳು. ಸೋತ ಶಂಕರನು ಇದ್ದುದೆಲ್ಲವನ್ನೂ ಗೌರಿಗೆ 
ಕೊಟ್ಟುಬಿಟ್ಟನು. ಗೌರಿಯು ಶಂಕರನನ್ನು ಬೆತ್ತಲೆಯಾಗಿ ಓಡಿಸಿದಳು. ಆದುದರಿಂದಲೇ 
ಗೌರಿಯು ಸುಖವುಳ್ಳವಳಾಗಿಯೂ ಶಂಕರನು ದುಃಖವುಳ್ಳವನಾಗಿಯೂ ಇರುವುದು. 
(ಇದು ಅಸುರಮೋಹಕ ಸ್ಫೋತ್ರ) 


-16- 


ದೀಪಾವಳಿ -೨ ಅಮಾವಾಸ್ಯೆ 


ವಿನೋದಕ್ಕಾಗಿ ದ್ಯೂತಕ್ರೀಡೆ ಆಡಬಹುದೇ 
ಒಂದು ವಿಮರ್ಶೆ 

ಅಕ್ಸದ್ಯೂತಂ ನಿಕೃತಿಃ ಪಾಪಮೇವ 

ಕೃತಂ ತ್ರಯಾ ಗರ್ಹಿತಂ ಸೌಬಲೇನ | 

ನ ಕುತ್ರಚಿದ್‌ ವಿಧಿರಸ್ಯಾಸ್ತಿ ತೇನ 

ನ ತದ್‌ ದತ್ತಂ ದ್ಯೂತಹೃತಂ ವದಂತಿ । 

ಎಂಬುದಾಗಿ ಶ್ರೀಮಧ್ವಾಚಾರ್ಯರು ತಾತ್ಪಿರ್ಯನಿರ್ಣಯದಲ್ಲಿ 
ಪಗಡೆಯಾಟವು ಸರ್ವಥಾ ನಿಷಿದ್ಧವಾಗಿದೆ. ಇದನ್ನು ಆಡಬಾರದೆಂದು ಹೇಳಿದ್ದಾರೆ. 
ಮತ್ತು ಎಲ್ಲಿಯೂ ಕೂಡ ಇದಕ್ಕೆ ವಿಧಿಯು ಇರುವುದಿಲ್ಲ. ದ್ಯೂತಕ್ರೀಡೆಯಲ್ಲಿ 
ಯಾವುದನ್ನು ಕೊಡಲಾಗುತ್ತದೋ, ಅದು ದಾನವಲ್ಲ. ಕಳೆದುಕೊಂಡದ್ದನ್ನು ಮತ್ತೆ 
ಪಡೆಯುವುದೇ ದ್ಯೂತಕ್ರೀಡೆ. ಆದ್ದರಿಂದ ದ್ಯೂತಕ್ರೀಡೆಯನ್ನು ಆಡಬಾರದೆಂಬುದಾಗಿ 
ಸ್ಪಷ್ಟವಾಗಿ ಮಧ್ವಾಚಾರ್ಯರು ಆಜ್ಞೆಯನ್ನು ಮಾಡಿದ್ದಾರೆ. ಮತ್ತು ಮನುಸ್ಮೃತಿಯಲ್ಲಿ 


ದ್ಯೂತಮೇತತ್‌ ಪುರಾಕಲ್ಲೇ 

ಸೃಷ್ಟಂ ವೈರಕರಂ ಮಹತ್‌ 

ತಸ್ಮಾದ್‌ ದ್ಯೂತಂ ನ ಸೇವೇತ 

ಹಾಸ್ಕಾರ್ಥಮಪಿ ಬುದ್ಧಿಮಾನ್‌ 

ಹಾಸ್ಕಕ್ಕೋಸ್ಕರವೂ ಕೂಡ ದ್ಯೂತಕ್ರೀಡೆಯನ್ನು ಆಡಬಾರದು. ಹಣವನ್ನಿಟ್ಟು 
ದ್ಯೂತಕ್ರೀಡೆಯನ್ನು (ಇಸೀಟನ್ನು) ಹಾಗೂ ಪಗಡೆಯಾಟವನ್ನು ಸರ್ವಥಾ 
ಆಡಬಾರದು. ಅದರಲ್ಲಿಯೂ ಇಂಥ ಹಬ್ಬ-ಹರಿದಿನಗಳಲ್ಲಿ ದ್ಯೂತಕ್ರೀಡೆಯನ್ನು 
ಆಡಿದರೆ ಅವರು ಸರ್ವನಾಶವಾಗುವುದರಲ್ಲಿ ಸಂಶಯವಿಲ್ಲ. ಪದ್ಮಪುರಾಣದಲ್ಲಿ 
ದ್ಯೂತವಾಡಬೇಕೆಂಬ ಮಾತು ಕೇವಲ ದುರ್ಜನರಿಗೆ ಮೋಹವುಂಟಾಗುವುದಕ್ಕಾಗಿ 
ಇರುತ್ತದೆ. ಸಜ್ಜನರಿಗೆ ಮಾರ್ಗದರ್ಶನ ಮಾಡುವುದಕ್ಕಾಗಿ ಅಲ್ಲವೆಂದು ನಿಖರವಾಗಿ 


೬17- 


ದೀಪಾವಳಿ -೨ ಅಮಾವಾಸ್ಯೆ 


ತಿಳಿಯಬೇಕು. ಯಾರಾದರೂ ಬಲಿಪಾಡ್ಕದಂದು, ಅಥವಾ ಅಮಾವಾಸ್ಯೆಯಂದು 
ಜೂಜಾಟವನ್ನು ಆಡಿದರೆ ಅದನ್ನು ವಿರೋಧ ಮಾಡಬೇಕು. ಇದು ಶಾಸ್ತ್ರಕ್ಕೆ 
ಅಸಮೃತವೆಂದು ಪ್ರತಿಭಟನೆ ಮಾಡಬೇಕು. 
ರಾತ್ರಿಯಲ್ಲಿ ಅಲಕ್ಷ್ಮೀಯನ್ನು ಓಡಿಸುವ ಪದ್ಧತಿ 

ಪ್ರಥಮಂ ವಿಜಯೋ ಯಸ್ಯ ತಸ್ಯ ಸಂವತ್ತರಂ ಶುಭಂ । 

ಏವಂ ಗತೇ ನಿಶೀಥೇ ತು ಜನೇ ನಿದ್ರಾಂಧಲೋಚನೇ ॥ 

ತಾವನ್ನಗರನಾರೀಭಿಃ ಶೂರ್ಪಡಿಂಡಿಮವಾದನ್ನೆ: I 

ನಿಷ್ಯಾಸ್ಕತೇ ಪ್ರಹೃಷ್ಟಾಭಿರಲಕ್ಷ್ಮೀಸ್ಸೃಗೃಹಾಂಗಣಾತ್‌ ॥ 

ಮೊದಲು ಗೆಲ್ಲುವವನಿಗೆ ವರ್ಷ ಪೂರ್ತಿಯಾಗಿ ಹೋದೆಡೆ ಎಲ್ಲಾಶುಭವಾಗಿ 
ವಿಜಯಗಳಾವುವು. ಹೀಗೆ ರಾತ್ರಿಯೆಲ್ಲವನ್ನೂ ಜೂಜಿನಿಂದ ಕಾಲಕಳೆಯುತ್ತಾ ಜನಗಳು 
ನಿದ್ದೆಯಿಂದ ಬಿಗಿಯುತ್ತಿರುವ ಕಣ್ಣುಗಳುಳ್ಳವರಾಗುತ್ತಿರಲು ಆಗ ಊರಿನ 
ಹೆಂಗಸರೆಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಮೊರವನ್ನೂ ಡಿಂಡಿಮವೆಂಬ 
ಬುಡುಬುಡುಕೆಯಂತಿರುವ ವಾದ್ಯವನ್ನೂ ಬಡಿಯುತ್ತಾ ಸಂತೋಷದಿಂದ ತಮ್ಮತಮ್ಮ 
ಮನೆಯ ಅಂಗಳದಿಂದ ಅಲಕ್ಷ್ಮಿಯನ್ನು ಓಡಿಸುತ್ತಾರೆ. 


ಲಕ್ಷ್ಮಿಯ ಅನುಗ್ರಹಕ್ಕಾಗಿ ಹೀಗೆ ಮಾಡಬೇಕು 


೫% ಯಾರು ದೀಪಾವಳಿಯ ಅಮಾವಾಸ್ಯೆಯ ಸಾಯಂಕಾಲದಲ್ಲಿ 
ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡುತ್ತಾರೋ, ಯಾವ ಮನೆಯು 
ಅತ್ಯಂತ ಶುದ್ಧವಾಗಿದ್ದು , ತಳಿರುತೋರಣಗಳಿಂದ ಅಲಂಕೃತವಾಗಿ ಮನೆಯ 
ಪರಿಸರವು ದೀಪಗಳಿಂದ ಬೆಳಗುತ್ತಾ ಕಂಗೊಳಿಸುತ್ತಾ ಇರುತ್ತದೋ, ಅಂಥ 
ಮನೆಯನ್ನು, ಮನೆಮಂದಿಯನ್ನು ಸಂಪೂರ್ಣವಾಗಿ ಲಕ್ಷ್ಮೀನಾರಾಯಣರು 
ಅನುಗ್ರಹಿಸುತ್ತಾರೆ. ಅವರ ಮನೆಯೊಳಗೆ ಆಗಮಿಸುತ್ತಾರೆ. ಆದ್ದರಿಂದ ಅಂದಿನ 
ಸಾಯಂಕಾಲದಲ್ಲಿ ಮುತ್ತೈದೆಯರು ಅವಶ್ಯವಾಗಿ ಲಕ್ಷ್ಮೀಶೋಭಾನಪದವನ್ನು 
ಪಠಿಸಬೇಕು. ಪುರುಷರು ಭಾಗವತದ ಅಷ್ಟಮಸ್ಯಂಧದ ಅಷ್ಟಮಾಧ್ಯಾಯದಲ್ಲಿ 


-18- 


ದೀಪಾವಳಿ -೨ ಅಮಾವಾಸ್ಯೆ 


ಬರುವ ಕ್ಲೀರಸಮುದ್ರಮಥನದ ಕಥೆಯನ್ನು ಪಠನ ಮಾಡಬೇಕು. ಮತ್ತು 
ದಶಮಸ್ಕಂಧದಲ್ಲಿ ಬರುವ ರುಕ್ಮಿಣೀಕಲ್ಯಾಣ- ಚರಿತ್ರೆಯನ್ನು ಪಠನ 
ಮಾಡಬೇಕು. ಮತ್ತು ಮಹಾಭಾರತತಾತ್ತರ್ಯನಿರ್ಣಯದ ಆರನೆಯ 
ಅಧ್ಯಾಯದಲ್ಲಿ ಉಲ್ಲೇಖಿಸಲ್ಪಟ್ಟ ಸೀತಾರಾಮಕಲ್ಯಾಣವನ್ನು ಪಠನ 
ಮಾಡಬೇಕು. ವೇಂಕಟೇಶಕಲ್ಯಾಣದ ಸ್ತೋತ್ರಗಳನ್ನು, ಪದ್ಯಗಳನ್ನು ಪಠಿಸಬೇಕು. 
ಅಂಥವರಿಗೆ ಲಕ್ಷ್ಮೀನಾರಾಯಣರ ಸಂಪೂರ್ಣ ಅನುಗ್ರಹವಾಗುತ್ತದೆ. 


೫% ಅಮಾವಾಸ್ಯೆಯಲ್ಲಿ ಲಕ್ಷಿ ಪೂಜೆಯನ್ನು ಆಚರಣೆ ಮಾಡುವುದರಿಂದ 
ವಿವಾಹವಾಗದ ಹೆಣ್ಣುಮಕ್ಕಳಿಗೆ ವಿವಾಹವಾಗುತ್ತದೆ. ವಿವಾಹಿತರಾಗಿ ಮನಸ್ಸು 
ಹೊಂದಾಣಿಕೆಯಾಗದ ದಂಪತಿಗಳ ಮನಸ್ಸು ಹೊಂದಾಣಿಕೆಯಾಗುತ್ತದೆ. 
ಮಕ್ಕಳಾಗದವರಿಗೆ ಮಕ್ಕಳಾಗುತ್ತದೆ. ಬಡವರು ಶ್ರೀಮಂತರಾಗುತ್ತಾರೆ. 
ಸಾಲಗಾರರ ಸಾಲವು ತೀರುತ್ತದೆ. ಮತ್ತು ಪ್ರತಿಯೊಬ್ಬರಿಗೂ ಉತ್ತಮಜ್ಞಾನವು 
ಪ್ರಾಪ್ತವಾಗಿ, ಹರಿಭಕ್ತಿಯು ಅಭಿವೃದ್ಧವಾಗುತ್ತದೆ. 

೫ ಪದ್ಮಪುರಾಣವು ಹೇಳುವಂತೆ ವಿಷ್ಣುವಿನಿಂದ ಹೆದರಿದ ರಾಕ್ಗಸರು ಲಕ್ಷ್ಮಿಯ 
ಮನೆಯಲ್ಲಿಯೇ ವಾಸಮಾಡುತ್ತಿರುತ್ತಾರೆ. ಇಂದು ಲಕ್ಷಿ ನಪೂಜೆಯನ್ನು 
ಆಚರಿಸಿದಾಗ ಅಂಥ ರಾಕ್ಷಸರು ಪಲಾಯನ ಮಾಡುತ್ತಾರೆ. ಅಲಕ್ಸ್ಮಿಯು 
ನಾಶವಾಗುತಾಳೆ. 

೫ ಇಂದು ಅರ್ಧರಾತ್ರಿಯ ಕಾಲದಲ್ಲಿ ಅಲಕ್ಷ್ಮಿಯನ್ನು ಓಡಿಸುವ ಪದ್ಧತಿಯನ್ನು 
ಇಂದೂ ಸಹ ಅನೇಕ ಕಡೆ ಆಚರಿಸುತ್ತಾರೆ - ಬ್ರಹ್ಮಪುರಾಣದಲ್ಲಿ ಲಕ್ಷ್ಮಿಯ 
ಆಗಮನಕ್ಕಾಗಿ ಮಾಡಬೇಕಾದ ಸಿದ್ಧತೆಯನ್ನು ಹೀಗೆ ಹೇಳಲಾಗಿದೆ - 
ಅರ್ಧರಾತ್ರೇ ಭ್ರಮತ್ಯೇವ ಲಕ್ಷ್ಮೀರಾಶ್ರಯಿತುಂ ಗೃಹಾನ್‌ । 
ಅತಃ ಸ್ಥಲಂಕೃತಾ ಲಿಪ್ತಾಃ ದೀಪೈರ್ಜಾಗ್ರಜ್ಜನೋತ್ಸವಾಃ । 


ಸುಧಧವಲಿತಾಃ ಕಾರ್ಯಾ: ಪುಷಮಾಲೋಪಶೋಭತಾಃ । 


-19- 


ದೀಪಾವಳಿ -೨ ಅಮಾವಾಸ್ಯೆ 


ಹ 


ಅರ್ಧರಾತ್ರಿಯ ತನಕ ಎದ್ದಿರಬೇಕು. ಲಕ್ಷ್ಮೀದೇವಿಯ ಮಹಾತ್ಮ್ಮೈಯನ್ನು ಚಿಂತನೆ 
ಮಾಡುತ್ತಿರಬೇಕು. ಎಲ್ಲೆಡೆಯೂ ದೀಪಗಳು ಬೆಳಗುತ್ತಿರಬೇಕು. ಮನೆಯ 
ಪರಿಸರವು ತಳಿರುತೋರಣಗಳಿಂದ ಕಂಗೊಳಿಸುತ್ತಿರಬೇಕು. ಲಕ್ಷ್ಮಿಗೆ 
ಪುಷ್ಪಮಾಲೆಗಳಿಂದ ಅಲಂಕಾರವನ್ನು ಮಾಡಿರಬೇಕು. 


ಹೀಗೆ ಲಕ್ಷಿ ಫಿದೇವಿಯನ್ನು ಪೂಜೆ ಮಾಡುವುದರಿಂದಲೇ ಅಲಕ್ಷ್ಮಿಯು 
ಓಡಿಹೋಗುತಾಳೆ - 


ಏವಂ ಗತೇ ನಿಶೀಥೇ ತು ಜನೇ ನಿದ್ರಾರ್ಧಲೋಚನೇ। 
ತಾವನ್ನಗರನಾರೀಭಿಃ ಶೂರ್ಪಡಿಂಡಿಮವಾದನ್ನೆ: I 
ಷ್ಯಾಸ್ಕತೇ ಪ್ರಹೃಷ್ಠಾಭಿಃ ಅಲಕ್ಷ್ಮೀಃ ಸಗೃಹಾಂಗಣಾತ್‌ । 
ಅರ್ಧರಾತ್ರಿಯಲ್ಲಿ ಅಲಕ್ಷ್ಮಿಯನ್ನು ಆ ರಾಜ್ಯದಿಂದ ಓಡಿಸುವ ಪದ್ಧತಿ ಇತ್ತು. 
ಸ್ತ್ರೀಯರು ಮೊರಗಳನ್ನು, ತಮಟೆಗಳನ್ನು ಬಾರಿಸುತ್ತಾ, ಊರಿಂದ ಹೊರಗೆ 
ಅಲಕ್ಷ್ಮಿಯನ್ನು ಓಡಿಸುತ್ತಿದ್ದರು. 
ಅಲಕ್ಷ್ಮಿಯನ್ನು ಓಡಿಸುವ ಕ್ರಮ 


ಈ ಅಮಾವಾಸ್ಯೆಯ ಮಧ್ಯರಾತ್ರಿಯಲ್ಲಿ ಒಂದು ಕಸಬರಿಗೆಯನ್ನು ಹೊರಗಡೆ 
ಎಸೆಯಬೇಕು. ಆ ಕಸಬರಿಕೆಯಲ್ಲಿ ಅಲಕ್ಷ್ಮೀ ಯು ವಾಸಮಾಡಿದ್ದಾಳೆಂದು 
ಅನುಸಂಧಾನ ಮಾಡಿಕೊಳ್ಳ ಬೇಕು. 


ಅಲಕ್ಷ್ಮೀಂ ಕೃಷ್ಣವರ್ಣಾಂ ತ್ರಿಭುಜಾಂ ಕೃಷ್ಣವಸ್ತ್ರಪರಿಧಾನಾಂ ಲೋಹಾಭರಣ- 
ಭೂಷಿತಾಂ ಶರ್ಕರಾಚಂದನಚರ್ಚಿತಾಂ ಗೃಹಸಮ್ಮಾರ್ಜನೀಹಸ್ತಾ ೦ 
ಗರ್ಧಭಾರೂಢಾಂ ಕಲಹಪ್ರಿಯಾಂ. 

ಅಲಕ್ಷ್ಮಿಯು ಕಪ್ಪುಬಣ್ಣದಿಂದ ಕೂಡಿದ್ದಾಳೆ. ಕರಿಬಟ್ಟೆಯನ್ನು ಉಟ್ಟಿದ್ದಾಳೆ. ಕಬ್ಬಿಣದ 
ಆಭರಣಗಳನ್ನು ಧರಿಸಿದ್ದಾಳೆ. ಉರುಟಾದ ಕುಂಕುಮವನ್ನು ಹಚ್ಚಿದ್ದಾಳೆ. ಕೈಯಲ್ಲಿ 
ಪೊರಕೆಯನ್ನು ಆಯುಧವನ್ನಾಗಿ ಧರಿಸಿದ್ದಾಳೆ. ಕತ್ತೆಯೆನ್ನೇರಿದ್ದಾಳೆ. 


-20- 


ದೀಪಾವಳಿ -೨ ಅಮಾವಾಸ್ಯೆ 


ತಾನಿದ್ದೆಡೆಯಲ್ಲಿ ಜಗಳವನ್ನು, ದಾರಿದ್ರ್ಯವನ್ನು ಬಯಸುತ್ತಿದ್ದಾಳೆ. ಇಂಥ 
ಅಲಕ್ಷ್ಮಿಯನ್ನು ಚಿಂತನೆ ಮಾಡಿ ಅವಳ ಆಯುಧವಾದ ಪೊರಕೆಯಲ್ಲಿ ಅವಳನ್ನು 
ಆವಾಹನೆ ಮಾಡಿ ಮನೆಯಿಂದ ಹೊರಗೆ ಎಸೆಯಬೇಕು. 


೫ ಮಧ್ಯರಾತ್ರಿಯಲ್ಲಿ ಮಲಗುವ ಮುಂಚೆ ಹೀಗೆ ಪೊರೆಕೆಯನ್ನು ಎಸೆದು, ಬಂದು 
ಕೈಕಾಲುಗಳನ್ನು ತೊಳೆದು ಲಕ್ಷ್ಮೀನಾರಾಯಣರಿಗೆ ದೀಪವನ್ನು ಬೆಳಗಿ, ನಮಸ್ವಾರ 
ಮಾಡಿ ಲಕ್ಷ್ಮೀನಾರಾಯಣ ಸನ್ನಿಧಾನವಷ್ಟೇ ಮನೆಯಲ್ಲಿರುವಂತೆ 
ಪ್ರಾರ್ಥನೆಯನ್ನು ಮಾಡಬೇಕು. 


%* ಅಂದು ಆಚರಿಸಿದ ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮುಖ್ಯಪ್ರಾಣರ 
ಹೃದಯಗುಹಾನಿವಾಸಿಗಳಾದ ಲಕ್ಷ್ಮೀನಾರಾಯಣರ ಪಾದಕಮಲಗಳಲ್ಲಿ 
ಸಮರ್ಪಣೆ ಮಾಡಿ ನಿದ್ರೆಯನ್ನು ಮಾಡಬೇಕು. 


೫: ನಿದ್ರೆ ಮಾಡುವ ಮೊದಲು ಹಾಸಿಗೆಯಲ್ಲಿ ಕುಳಿತು ಹೀಗೆ ಪ್ರಾರ್ಥನೆಯನ್ನು 
ಮಾಡಬೇಕು - ನನ್ನ ಮನೆಯಲ್ಲಿ ಎಂದೂ ಸಹ ಅಲಕ್ಷ್ಮಿಯು ಬಾರದಿರಲಿ. 
ಅದರಂತೆ ನನ್ನ ಮನಸ್ಸಿನಲ್ಲೂ ಕೂಡ ಅಜ್ಞಾನ, ದಾರಿದ್ರ್ಯ, ಕೆಟ್ಟ ವಿಚಾರಗಳು, 
ಭಗವಂತನ ವಿಸ್ಮೃತಿ, ಅನಾದರ ಮೊದಲಾದ ದೋಷಗಳು ಬಾರದಿರಲಿ. 
ಇಂಥ ದೋಷಗಳಿಗೆ ಅವಕಾಶ ಮಾಡಿಕೊಡುತ್ತಿರುವ ಅಲಕ್ಷ್ಮಿಯು 
ಹೃದಯದಿಂದ ದೂರ ತೆರಳಲಿ. ಲಕ್ಷ್ಮೀನಾರಾಯಣರ ಕಟಾಕ್ಷದ ಬೆಳಕು 
ಹೃದಯದಲ್ಲಿ ಜ್ವಾಜ್ವಲ್ಯಮಾನವಾಗಲಿ. ಅಜ್ಞಾನವೆಂಬ ಕತ್ತಲು ಪರಿಹಾರವಾಗಲಿ. 
ಎಂದೆಂದೂ ಜ್ಞಾನ ಪರೋಪಕಾರ ಹರಿಭಕ್ತಿ ಮೊದಲಾದ ಸದ್ಗುಣಗಳು 
ಅಭಿವೃದ್ಧವಾಗಲಿ. ಹೀಗೆ ಪ್ರಾರ್ಥನೆಯನ್ನು ಮಾಡಿ, ಲಕ್ಷ್ಮೀನಾರಾಯಣರ 
ಸ್ವರೂಪವನ್ನು ಆಪಾದಮೌಳಿಪರ್ಯಂತ ಚಿಂತನೆಯನ್ನು ಮಾಡಬೇಕು. 
ಭಗವಂತನ ಪಾದಕಮಲಗಳಲ್ಲಿ ತಲೆಯನ್ನಿಟ್ಟು ಪ್ರಾಜ್ಞನಾಮಕ ಪರಮಾತ್ಮನ 
ಆಲಿಂಗನವನ್ನು ಮಾಡಿದ್ದೇನೆಂದು ಚಿಂತಿಸುತ್ತಾ ಮಲಗಿ ನಿದ್ರಿಸಬೇಕು. 


-21- 


ದೀಪಾವಳಿ -೨ ಅಮಾವಾಸ್ಯೆ 


* ಯಾರು ಹೀಗೆ ಅಲಕ್ಷ್ಮಿಯನ್ನು ಪರಿಹಾರ ಮಾಡಿ, ಲಕ್ಷ್ಮಿಯನ್ನು ಆವಾಹನೆ 
ಮಾಡಿ, ಲಕ್ಷ್ಮೀನಾರಾಯಣರ ಆರಾಧನೆಯನ್ನು ಮಾಡುತ್ತಾರೋ, ಅವರಿಗೆ 
ಸಂಪೂರ್ಣವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹವಾಗುತ್ತದೆ. ಇದರಲ್ಲಿ 
ಎಳ್ಳಷ್ಟೂ ಸಂಶಯವಿಲ್ಲ. 

ದೀಪದಲ್ಲಿ ಅಷ್ಟಲಕ್ಷ್ಮಿಯ ಪೂಜೆ 

೫. ದೀಪದಲ್ಲಿ ಲಕ್ಷ್ಮಿಯ ಪೂಜೆಯನ್ನು ಮಾಡುವ ಸಂಪ್ರದಾಯ ವ್ಯಾಪಕವಾಗಿದೆ. 
ಆದ್ದರಿಂದಲೇ ಇದಕ್ಕೆ ದೀಪಾವಳಿ ಎಂಬ ಹೆಸರೂ ಕೂಡ ಅನ್ವರ್ಥಕವಾಗಿದೆ. 
ಸಾಲುಸಾಲು ದೀಪಗಳನ್ನು ಹಚ್ಚಿ, ಒಂದು ದೊಡ್ಡ ದೀಪವನ್ನು ಹಚ್ಚಿ 
ಅದರಲ್ಲಿಯೇ ಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು. 


೫ ಸ್ಪಷ್ಠವಾಗಿ ದೀಪಪೂಜಾ ಕ್ರಮವನ್ನು ಹೀಗೆ ತಿಳಿದುಕೊಳ್ಳಬೇಕು - ಲಕ್ಷ್ಮಿಯ 
ಅಷ್ಟರೂಪಗಳು ಅತ್ಯಂತ ಪ್ರಸಿದ್ಧವಾಗಿವೆ. ಧಾನ್ಯದ ಮೇಲೆ ಅರಿಶಿನಕೊಂಬು 
ವಿಳ್ಯದೆಲೆ ಅಡಿಕೆ ಇವುಗಳನ್ನು ಇಡಬೇಕು. ಮಧ್ಯದಲ್ಲಿ ಒಂದು ದೀಪವನ್ನಿಟ್ಟು 
ಸುತ್ತಲು ಏಳು ದೀಪಗಳನ್ನು ಜೋಡಿಸಬೇಕು. ೧. ಧನಲಕ್ಷ್ಮೀ ತ ಗಜಲಕ್ಷ್ಮೀ 
೩. ಸಂತಾನಲಕ್ಷ್ಮೀ ೪. ಧಾನ್ಯಲಕ್ಷ್ಮೀ ೫. ವಿದ್ಯಾಲಕ್ಷ್ಮೀ ೬. ಆದಿಲಕ್ಷ್ಮೀ 
೭. ವಿಜಯಲಕ್ಷ್ಮೀ ೮. ವೀರಲಕ್ಷ್ಮೀ ಎಂಬ ಲಕ್ಷ್ಮೀಯ ೮ ರೂಪಗಳನ್ನು 
ಕ್ರಮವಾಗಿ ಧ್ಯಾನ ಮಾಡಬೇಕು. ಮಧ್ಯದಲ್ಲಿ ಧನಲಕ್ಷ್ಮೀಯನ್ನು ಮೇಲ್ಭಾಗದಲ್ಲಿ 
ಗಜಲಕ್ಷ್ಮೀಯನ್ನು ಸ ಸಂತಾನಲಕ್ಷ್ಮೀ, ಧಾನ್ಯಲಕ್ಷ್ಮೀ, ವಿದ್ಯಾಲಕ್ಸ್ಮೀಯನ್ನು 
ಎಡಭಾಗದಲ್ಲಿ, ಆದಿಲಕ್ಷ್ಮೀ, ವಿಜಯಲಕ್ಷ್ಮೀ, ವೀರಲಕ್ಷ್ಮೀಯನ್ನು 
ಬಲಭಾಗದಲ್ಲಿ ಆವಾಹನೆ ಮಾಡಬೇಕು. ಹಾಗೂ ಅಷ್ಟಾಕ್ಟರಪ್ರತಿಪಾದ್ಯವಾದ 
ಭಗವಂತನ ಅಷ್ಟರೂಪಗಳನ್ನು ಆವಾಹನೆ ಮಾಡಬೇಕು. ೧. ವಿಶ್ವ, ೨. ತೈಜಸ, 
೩. ಪ್ರಾಜ್ಞ ೪. ತುರ್ಯ, ೫. ಆತ್ಮ ೬. ಅಂತರಾತ್ಮ ೭. ಪರಮಾತ್ಮ, 
೮. ಜ್ಞಾನಾತ್ಮ. ಹೀಗೆ ಪರಮಾತ್ಮನ ಎಂಟು ರೂಪಗಳ ಜೊತೆ, ಎಂಟು 
ಲಕ್ಷ್ಮೀರೂಪಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡಬೇಕು. ಅಥವಾ 


-22- 


ದೀಪಾವಳಿ -೨ ಅಮಾವಾಸ್ಯೆ 


ಪೂಜಾಕ್ರಮದಲ್ಲಿ ತಿಳಿಸಿದಂತೆ ಶ್ರೀಕರಾದಿರೂಪಗಳನ್ನೂ ಜೊತೆಯಲ್ಲಿ ಚಿಂತಿಸಿ 
ಪೂಜಿಸಬೇಕು. 


ಎಂಟು ಹಣತೆಗಳಲ್ಲಿ ಶುದ್ಧವಾದ ಎಳ್ಳೆಣ್ಣೆಯನ್ನೇ ಹಾಕಿ ದೀಪವನ್ನು ಹಚ್ಚಬೇಕು. 
ಅಥವಾ ಶುದ್ಧವಾದ ತುಪ್ಪದಿಂದ ದೀಪವನ್ನು ಹಚ್ಚಿದರೆ, ಹೆಚ್ಚು ಫಲವು 
ದೊರಕುತ್ತದೆ. ಮತ್ತು ಮನೆಯಲ್ಲಿ ಎಲ್ಲೆಡೆಯೂ ದೀಪವನ್ನು ತೆಗೆದುಕೊಂಡು 
ಹೋಗುವಾಗ ಗಂಟೆ, ಜಾಗಂಟೆ ಮೊದಲಾದ ವಾದ್ಯಘೋಷಗಳನ್ನು 
ಮಾಡಬೇಕು. ಶಂಖನಾದವನ್ನು ಮಾಡಬೇಕು. ಆಗ ಆಸುರೀಶಕ್ತಿಗಳು 
ನಿರಸನವಾಗುತ್ತವೆ. 


೫ ದೀಪದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡಿದ ಅನಂತರ ಆ ದೀಪವನ್ನು 
ಮನೆಯಲ್ಲಿರುವ ಪ್ರತಿಯೊಂದು ಕೋಣೆಗಳಿಗೆ ತೆಗೆದುಕೊಂಡು ಹೋಗಿ 
ತೋರಿಸಬೇಕು. ಆಗ ಆ ಮನೆಯ ಮೂಲೆ ಮೂಲೆಯಲ್ಲಿರುವ ಅಲಕ್ಷ್ಮಿಯು 
ನಾಶವಾಗುತ್ತಾಳೆ. ಓಡಿಹೋಗುತ್ತಾಳೆ. ಲಕ್ಷ್ಮಿಯ ಕಟಾಕ್ಷವು ಎಲ್ಲೆಡೆಯೂ ಬಿದ್ದು 
ಮನೆಯು ಸಂಪದ್ಧರಿತವಾಗುತ್ತದೆ. ಅಭಯ, ಧನ, ಧಾನ್ಯ, ಶ್ರೇಯಸ್ಸು, ಸಂತಾನ, 
ಧೈರ್ಯ, ವಿದ್ಯೆ, ವಿಜಯ ಈ ಎಂಟು ಸಂಪತ್ತುಗಳು ನಮ್ಮ ಮನೆಯಲ್ಲಿ 
ಯಾವಾಗಲೂ ಇರುವಂತೆ ಲಕ್ಷ್ಮೀದೇವಿಯು ಅನುಗ್ರಹ ಮಾಡುತ್ತಾಳೆ. ಈ 
ಕ್ರಮವನ್ನು ಅನುಸರಿಸುವುದು ಅತ್ಯಂತ ಶ್ರೇಯಸ್ಕರವಾಗಿದೆ. ಮನೆಯಲ್ಲಷ್ಟೇ 
ಅಲ್ಲದೇ ಕೊಟ್ಟಿಗೆ, ಉಗ್ರಾಣ ಮೊದಲಾದ ಕಡೆಯೂ ದೀಪವನ್ನು 
ತೋರಿಸಬೇಕು. ಮನೆಯ ಸಮಗ್ರ ಪರಿಸರದಲ್ಲಿ ಈ ದೀಪವನ್ನು ತೋರಿಸಬೇಕು. 
ಸಭಾಮಂದಿರಗಳು, ವಿದ್ಯಾರ್ಥಿನಿಲಯಗಳು ಪ್ರತಿಯೊಂದು ಕಡೆಯೂ ಈ 
ದೀಪವನ್ನು ತೋರಿಸುವ ವಾಡಿಕೆ ಬಹಳ ವ್ಯಾಪಕವಾಗಿ ದಕ್ಷಿಣಕನ್ನಡ ಜಿಲ್ಲೆಯಲ್ಲಿ 
ಇರುತ್ತದೆ. 

೫% ಈ ದೀಪಸ್ತಂಭವನ್ನು ಎಲ್ಲೆಡೆಯೂ ತೋರಿಸಿದ ಬಳಿಕ ಧಾನ್ಯದ ಮೇಲೆ ಈ 
ದೀಪವನ್ನು ಪುನಃ ಪ್ರತಿಷ್ಠೆ ಮಾಡುತ್ತಾರೆ. ಸಂಪೂರ್ಣ ವರ್ಷಕ್ಕೆ ಬೇಕಾಗುವ 


-23- 


ದೀಪಾವಳಿ -೨ ಅಮಾವಾಸ್ಯೆ 


ಸಮಗ್ರ ಧಾನ್ಯವನ್ನು ನೀಡು ತಾಯಿ ಎಂಬುದಾಗಿ ಲಕ್ಷ್ಮಿಯನ್ನು ಪ್ರಾರ್ಥಿಸುತ್ತಾರೆ. 

ಹೀಗೆ ಧಾನ್ಯಲಕ್ಷ್ಮಿಯ ಪೂಜೆಯನ್ನು ಆಚರಿಸುತ್ತಾರೆ. ಆದ್ದರಿಂದ ಈ 

ಸಂಪ್ರದಾಯವನ್ನು ಅನುಸರಿಸಿ ದೀಪಲಕ್ಷ್ಮಿಯನ್ನು ಪೂಜಿಸುವುದು ಬಹಳ 

ಅರ್ಥಪೂರ್ಣವಾಗುತ್ತದೆ. 

ಅಷ್ಟಲಕ್ಷ್ಮಿಯ ಸ್ವರೂಪ 

ಧನಲಕಿ ಶೀ ಮೇಲಿನ ಎರಡು ಕೈಗಳಲ್ಲಿ ತಾವರೆ ಹೂಗಳನ್ನು ಹಿಡಿದಿದ್ದಾಳೆ. 
ಒಂದು ಕೈಯಲ್ಲಿಸುವರ್ಣ ಕಲಶ ಹಿಡಿದಿರುತ್ತಾಳೆ. ಮತ್ತೊಂದು ಕೈಯಿಂದ ನಾಣ್ಯಗಳು 
ಬೀಳುತ್ತಿವೆ. ಹಾಗೂ ಅಭಯ ಧರಿಸಿದ್ದಾಳೆ. ಐಶ್ವರ್ಯಕ್ಕೆ ಅಧಿಷ್ಠಾನ 
ದೇವತೆಯೆನಿಸಿರುವಳು. 


ಗಜಲಕಿ ಕೀ ತಾವೆರ ಹೂಗಳನ್ನು ಎರಡು ಕೈಗಳಲ್ಲಿ ಹಿಡಿದಿರುವಳು. ಮತ್ತೆರಡು 
ಕೈಗಳು ಅಭಯ ಹಸ್ತಗಳು. ಹೂಮಾಲೆಯನ್ನು ಧರಿಸಿರುತ್ತಾಳೆ. ಸುತ್ತಲೂ 
ಪ್ರಭಾಮಂಡಲವಿದೆ. ಕಮಲ ಪುಷ್ಪದ ಮೇಲೆ ಆಸೀನಳಾಗಿದ್ದಾಳೆ. 


ಸಂತಾನಲಕ್ಷ್ಮೀ ತೊಡೆಯ ಮೇಲೆ ಮಗುವನ್ನು ಎತ್ತಿದ್ದಾಳೆ. ಎರಡು ಕೈಗಳಲ್ಲಿ 
ಕಲಶಗಳನ್ನು ಹಿಡಿದಿದ್ದಾಳೆ. ಒಂದು ಕೈಯಲ್ಲಿ ಅಭಯ ತೋರುತ್ತಿದ್ದಾಳೆ. ಇನ್ನೆರಡು 
ಕೈಗಳಲ್ಲಿ ಕತ್ತಿ ಹಾಗೂ ಗುರಾಣಿಯನ್ನು ಹಿಡಿದಿದ್ದಾಳೆ. ಈಕೆಯ ಕರುಣೆ ಇಲ್ಲದಿದ್ದರೆ 
ಸೃಷ್ಟಿಯೇ ಇಲ್ಲ. ಪುತ್ರಸುಖಗಳನ್ನು ಕೊಡುವ ಮಹಾತಾಯಿ ಇವಳು. 


ಧಾನ್ಯಲಕ್ಷ್ಮೀ ಎಂಟು ಕೈಗಳನ್ನು ಹೊಂದಿರುತ್ತಾಳೆ. ಮೇಲಿನ ಎಡಗೈಯಲ್ಲಿ 
ಕಮಲಪುಷವನ್ನು ಹಿಡಿದಿದ್ದಾಳೆ. ಬಲಗೈಯಲಿ ಭತ್ತದ ತೆನೆಯನ್ನು ಹಿಡಿದಿದ್ದಾಳೆ. ಒಂದು 
ಕೈಯಲ್ಲಿಬಾಳೆಗೊನೆಯನ್ನು ಒಂದು ಕೈಯಲ್ಲಿ ಕಬ್ಬಿನ ಜಲ್ಲೆಯನ್ನು ಹಿಡಿದು, ಮತ್ತೆರಡು 
ಕೈಗಳಲ್ಲಿ ಗದೆ ಹಾಗೂ ಕಮಲದ ಮೊಗ್ಗನ್ನು ಹಿಡಿದು, ಅಭಯ ಮತ್ತು ವರದ 
ಹಸ್ತಗಳಿಂದ ಶೋಭಿಸುತ್ತಿರುವಳು. 


-24- 


ದೀಪಾವಳಿ -೨ ಅಮಾವಾಸ್ಯೆ 


ವಿದ್ಯಾಲಕ್ಷ್ಮೀ ಎರಡು ಕೈಗಳಲ್ಲಿ ಕಮಲವನ್ನು ಹಿಡಿದು ಅಭಯ ಮತ್ತು 
ವರದಹಸ್ತಗಳುಳ್ಳವಳಾಗಿದ್ದಾಳೆ. ಕಮಲದ ಮೇಲೆ ಕುಳಿತು ವಿದ್ಯೆಯನ್ನು ನೀಡುತ್ತಿದ್ದಾಳೆ. 


ಆದಿಲಕ್ಷ್ಮೀ ಮೇಲಿನ ಎರಡು ಕೈಗಳಲ್ಲಿ ಕಲಶಗಳನ್ನು ಹಿಡಿದಿದ್ದಾಳೆ. ಅಭಯ 
ಹಸ್ತವನ್ನು, ವರದ ಹಸ್ತವನ್ನು ತೋರುತ್ತಿದ್ದಾಳೆ. ಸರೋವರದಲ್ಲಿ 
ಪದ್ಮಾಸನರೂಢಳಾಗಿದ್ದಾಳೆ. ಎಡಬಲಗಳಲ್ಲಿ ದಿವ್ಯಗಜಗಳು ಆಕೆಗೆ ಕುಂಭಾಭಿಷೇಕ 
ಮಾಡುತ್ತಿವೆ. 


ವಿಜಲಯಕ್ಷ್ಮೀ ಮೇಲಿನ ಎರಡು ಕೈಗಳಲ್ಲಿ ಶಂಖಚಕ್ರ ಧರಿಸಿದ್ದಾಳೆ. ಮತ್ತೆರಡು 
ಕೈಗಳಲ್ಲಿ ಕತ್ತಿ ಹಾಗೂ ಗುರಾಣಿಯೂ, ಇನ್ನೆರಡು ಕೈಗಳಲ್ಲಿ ತಾವರೆ ಹೂಗಳನ್ನು 
ಹಿಡಿದು ಅಭಯ ಹಾಗೂ ವರದ ಹಸ್ತಗಳಿಂದ ವಿಜಯವನ್ನು ನೀಡುತ್ತಿದ್ದಾಳೆ. 


ವೀರಲಕ್ಷ್ಮೀ ರಕ್ತವರ್ಣ ವಸ್ತ್ರದಿಂದ ಶೋಭಿಸುತ್ತಿರುವಳು. ಅಷ್ಟಭುಜಗಳಲ್ಲಿ 
ಶಂಖ, ಚಕ್ರ, ಬಿಲ್ಲು, ಬಾಣ, ತ್ರಿಶೂಲ, ರುಂಡವನ್ನು ಹಿಡಿದವಳಾಗಿದ್ದಾಳೆ. ವರದಹಸ್ತ, 
ಅಭಯಹಸ್ತಗಳುಳ್ಳ ಆಕೆಯು ಆಯುಧಗಳಿಂದ ವೀರತನವನ್ನು ತೋರುತ್ತಿರುವಳು 


(ಅಷ್ಟಲಕ್ಟ್ಮಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ಹಾಗೂ ವಿಮರ್ಶೆಯನ್ನು 
ವರಮಹಾಲಕ್ಷ್ಮೀ ಪುಸ್ತಕದಿಂದ ತಿಳಿದುಕೊಳ್ಳಬೇಕು.) 


-25- 


ದೀಪಾವಳಿ -೨ ಅಮಾವಾಸ್ಯೆ 


ಲಕ್ಷ್ಮೀಪೂಜಾವಿಧಾನ 
(ನಾವು ದೇವರನ್ನು ಲಕ್ಷ್ಮಿಯ ಜೊತೆಯೇ ಪೂಜೆ ಮಾಡುವುದರಿಂದ 
ಮಹಾಲಕ್ಷ್ಮಿಯ ಪೂಜೆಯನ್ನು ದೇವರ ಪೂಜೆಯ ಜೊತೆಯೇ ಮಾಡಬೇಕು. ಅಥವಾ 
ನಿತ್ಯದ ದೇವರಪೂಜೆ ಮುಗಿಸಿ, ಹೆಂಡತಿಯ ಜೊತೆ ಕುಳಿತು ಲಕ್ಷ್ಮೀನಾರಾಯಣರನ್ನು 
೮ ದೀಪಗಳಲ್ಲಿ ಪೂಜಿಸುವುದು ವಿಶೇಷಫಲದಾಯಕವಾಗಿದೆ.) 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ।॥ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ಥೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ | 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 


ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ವಜಃ ॥ 


ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ॥ 


ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ॥ 


-27- 


ದೀಪಾವಳಿ -೨ ಅಮಾವಾಸ್ಯೆ 


ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋನಮಃ ॥1 

ದುಷ್ಟಾನಾಂ ವಿಫ್ಠಕರ್ತಾ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಫೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ । 
ಪೌಲಸ್ತೇಚ್ಛಾಂತರಾಯಃ ಸುರಮುನಿಕಾಭೀಷ್ಟಸಂಪ್ರಾಪ್ಟ್ಯಪಾಯಃ 

ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಮರಾಮಿ ॥ 


ಆಚಮನ 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ: ನಮಃ । ಮಧುಸೂದನಾಯ ನಮಃ । 
್ರಿವಿಕ್ರಮಾಯ ನಮಃ | ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ 
ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷಣಾಯ 
ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ನಾಯ ನಮಃ । ಅನಿರುದ್ಧಾಯ ನಮಃ | 
ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ । ನಾರಸಿಂಹಾಯ ನಮಃ | 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ । ಹರಯೇ 
ನಮಃ । ಶ್ರೀಕೃಷ್ಣಾಯ ನಮಃ । | 

(ಆಚಮನವನ್ನು ಎರಡುಬಾರಿ ಮಾಡಬೇಕು) 

ಪ್ರಾಣಾಯಾಮ 

ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾದೇವತಾ ದೈವೀ ಗಾಯತ್ರೀ- 
ಛಂದಃ 1 ಪ್ರುಣಾಯಾಮೇ ವಿನಿಯೋಗಃ । 

ಓಂ ಭೂಃ । ಓಂ ಭುವಃ । ಓಂ ಸ್ವಃ। ಓಂ ಮಹಃ । ಓಂ ಜನಃ । ಓಂ ತಪಃ 
ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಂ | ಭರ್ಗೋ ದೇವಸ್ಯ ಧೀಮಹಿ । ಧಿಯೋ 


-28- 


ದೀಪಾವಳಿ -೨ ಅಮಾವಾಸ್ಯೆ 


ಯೋ ನಃ ಪ್ರಚೋದಯಾತ್‌॥ ಓಮಾಪೋಜ್ಯೋಠತಿರಸೋತ ಮೃತಂ ಬ್ರಹ್ಮ 
ಭೂರ್ಭುವಸ್ವರೋಮ್‌ || 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ 
ಅದ್ಯಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ವೇತವರಾಹಕಲ್ಪೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ a 
) ಶಾಲಿವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 


ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿಸಂವತ್ಸರಾಣಾಂ ಮಧ್ಯೇ............ ನಾಮಸಂವತ್ತರೇ 
ದಕ್ಷಿಣಾಯನೇ ಶರದ್‌ ಯತೌ, ಆಶ್ವೀನಮಾಸೇ ಕೃಷ್ಣಪಕ್ಷೇ ಅಮಾವಾಸ್ಯಾಂ ಶುಭತಿಥೌ 
ಇನು ವಾಸರಯುಕ್ತಾಯಾಂ ........ ನಕ್ಷತ್ರೇ ೬... ಯೋಗೇ..... ಕರಣೇ 


ಏವಂಗುಣವಿಶೆಷೇಣವಿಶಿಷ್ಠಾಯಾಂ ಶುಭತಿಥೌ, ಅಸ್ಪಾಕಂ ಸಹ ಕುಟುಂಬಾನಾಂ 


೦ 


ಕೇಮಸೆ ,ರ್ಯವಿಜಯವೀರ್ಯ  ಆಯುರಾರೋಗಭಿವದ್ದ ರ್ಥ 
ಉ ಛಲ ಶೆ ಲ ಧಶೆ 


ಧರ್ಮಾರ್ಥಕಾಮ ಮೋಕ್ಟಾಖ್ಯಚತುರ್ವಿಧ- ಪುರುಷಾರ್ಥಸಿದ್ಧ ರ್ಥಂ, 
ಪುತ್ರ-ಪೌತ್ರಾದ್ಯಭಿವೃದ್ಧ್ಯರ್ಥಂ, ಇಷ್ಟಾರ್ಥಸಿದ್ದರ್ಥಂ, ಸೌಮಾಂಗಲ್ಯಾಭಿ- 
ವೃದ್ಧ $ರ೯೦, ಸಮಸದುರಿತೋಪಕ್ಷಯಾರ್ಥಂ ಜ್ಞಾನಭಕ್ತಿವೈರಾಗ್ಯಸಿದ್ಧ ರ್ಥಂ ಚ 
ವಿಶೇಷತಃ ಶ್ರೀಲಕ್ಸ್ಮೀನಾರಾಯಣಾನುಗ್ರಹಸಿದ್ದ್ಯರ್ಥಂ, ಶ್ರೀಭಾರತೀರಮಣ- 


ಧರಿ 
ಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣ ಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣ 
ಪ್ರೀತ್ಯರ್ಥಂ ದೀಪಾವಳಿಪ್ರಯುಕ್ತ ಧ್ಯಾನಾವಾಹನಾದಿಷೋಡಶೋಪಚಾರಪೂಜಾಂ 
ಕರಿಷ್ಯೇ ॥ 
ಶಾರ್ವರಿ ಸಂವತ್ತರದಲ್ಲಿ 'ತ್ರಿಚತ್ವಾರಿಂಶದಧಿಕೇ ಏಕೋನವಿಶಂತಿಶತತಮೇ' (೧೯೪೩) 
ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿ ಇದನ್ನು ಹೇಳುವ ಸಂಪ್ರದಾಯ ಬಿಟ್ಟುಹೋಗಿದೆ. 


ಇದನ್ನು ಹೇಳದಿದ್ದರೆ ೧೮೦೦೦ದ ಶಾಲೀವಾಹನಶಕೆಯಲ್ಲಿ ಅನೇಕಬಾರಿ ಪ್ರಭವಾದಿ 
ಸಂವತ್ಸರಗಳು ಆವೃತ್ತಿಯಾಗುವುದರಿಂದ ಕಾಲಗಣನೆ ನಿಖರವಾಗುವುದಿಲ್ಲ. 


-29- 


ದೀಪಾವಳಿ -೨ ಅಮಾವಾಸ್ಯೆ 


ದೀಪ ಹಚ್ಚಬೇಕು 


ಯಾವ ಎಂಟು ದೀಪಸ್ತಂಭಗಳಲ್ಲಿ ಅಷ್ಟಲಕ್ಷ್ಮಿಯನ್ನು ಆವಾಹನೆ ಮಾಡುತ್ತೇವೋ 
ಆ ದೀಪಗಳನ್ನು ಹಚ್ಚಬೇಕು. 


ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 

ದೀಪಜ್ಯೋತಿ ಪರಬ್ರಹ್ಮದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ॥ 

ಶುಭಂ ಕುರುಪ್ಪಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋತಸ್ತು ತೇ॥ 

ಭೋ ದೀಪ ಬ್ರಹ್ಠರೂಪಸ್ತ್ವಂ ಕರ್ಮಸಾಕ್ಸಿ ಇಹಾರ್ಹಸಿ । 

ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತಂ ಸುಸ್ಥಿರೋ ಭವ ॥ 
ಘಂಟಾನಾದ ಮಾಡಬೇಕು 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ | 


ಭೂತೋಚಾ ಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾ: ಯೇ ಭೂತಾ: ಭುವಿ ಸಂಸ್ಥಿತಾಃ | 
ಯೇ ಭೂತಾ: ವಿಘ್ಠಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ I 
ಅಪಕ್ರಾಮಂತು ಯೇ ಭೂತಾ: ಕ್ರೂರಾಶ್ನೇ; ವ ತು ರಾಕ್ಸಸಾ:। 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ॥ 
ಪೀಠಪೂಜಾ 

ವಿಷ್ಣೋರಾಸನಭೂತಾಯ ದಿವ್ಯರತ್ನಮಯಾಯ ಚ । 
ಪ್ರಧಾನಪುರುಷೇಶಾಯ ಮಹಾಪೀಠಾಯತೇ ನಮಃ ॥ 


-30- 


ದೀಪಾವಳಿ -೨ ಅಮಾವಾಸ್ಯೆ 


ಓಂ ಪರದೇವತಾಯೈ ನಮಃ। ಶ್ರೀಗುರುಭ್ಯೋನಮಃ । ಸರ್ವದೇವತಾಭ್ಯೋ 
ನಮಃ । ಸರ್ವಗುರುಭ್ಯೋ ನಮಃ । ಗರುಡಾಯ ನಮಃ । ವೇದವ್ಯಾಸಾಯ 
ನಮಃ । ದುರ್ಗಾಯೈ ನಮಃ । ಸರಸ್ಪತ್ಯೆ ನಮಃ । ಧರ್ಮಾಯ ನಮಃ | ಜ್ಞಾನಾಯ 
ನಮಃ । ವೈರಾಗ್ಯಾಯ ನಮಃ । ಐಶ್ಚರ್ಯಾಯ ನಮಃ । ಅಧರ್ಮಾಯ ನಮಃ । 
ಅಜ್ಞಾನಾಯ ನಮಃ | ಅವೈರಾಗ್ಯಾಯ ನಮಃ । ಅನೈೆಶ್ಚರ್ಯಾಯ ನಮಃ ॥ 


ಪರಮಪುರುಷಾಯ ನಮಃ । ಆಧಾರರೂಪಿಣ್ಕೈೆ ನಮಃ | ಕೂರ್ಮಾಯ 
ನಮಃ । ಅನಂತಾಯ ನಮಃ । ಪೃಥಿವ್ಯೈ ನಮಃ । ಕ್ಷೀರಸಾಗರಾಯ ನಮಃ । 
ಶ್ವೇತದ್ವೀಪಾಯ ನಮಃ |! ಮಹತೇ ದಿವ್ಯರತ್ನಮಂಟಪಾಯ ನಮಃ । ಪಂ ಪದ್ಮಾಯ 
ನಮಃ । ಅಂ ಅರ್ಕಮಂಡಲಾಯ ನಮಃ । ಉಂ ಸೋಮಮಂಡಲಾಯ ನಮಃ । 
ಮಂ ವಹ್ನಿಮಂಡಲಾಯ ನಮಃ । ಸಂ ಸತ್ವಾಭಿಮಾನಿನೈಶ್ರಿಯ್ಯೆ ನಮಃ । ರಂ 
ರಜೋಭಿಮಾನಿನ್ಯ ಭೂಮ್ಯ್ಶೈ ನಮಃ । ತಂ ತಮೋಭಿಮಾನಿನ್ಯೈ ದುರ್ಗಾಯೈ 
ನಮಃ । ಆತ್ಮನೇ ನಮಃ । ಅಂತರಾತ್ಮನೇ ನಮಃ । ಪರಮಾತ್ಮನೇ ನಮಃ । ಜ್ಞಾನಾತ್ಮನೇ 
ನಮಃ । ವಿಮಲಾಯೈ ನಮಃ । ಉತ್ಕರ್ಷಿಣ್ಕೈ ನಮಃ । ಜ್ಞಾನಾಯ್ಕೆ ನಮಃ । ಕ್ರಿಯಾಯೈೆ 
ನಮಃ । ಯೋಗಾಯ್ಕೆ ನಮಃ | ಪ್ರಹ್ವ್ಯೈ ನಮಃ । ಸತ್ಯಾಯ್ಕೆ ನಮಃ । ಈಶಾನಾಯ್ಕೆ 
ನಮಃ । ಅನುಗ್ರಹಾಯ್ಕೆ ನಮಃ । ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ 
ಯೋಗಪೀಠಾತ್ಮನೇ ಶ್ರೀಮದನಂತಾಯ ನಮಃ ॥ ಸರ್ವಾಭ್ಯಃ ಪೀಠದೇವತಾಭ್ಯೋ 
ನಮಃ ॥ 


೮ ದೀಪಸ್ತಂಭಗಳಲ್ಲಿ ಲಕ್ಷ್ಮೀದೇವಿಯ ಆವಾಹನೆ 


ದೀಪದಲ್ಲಿ ಲಕ್ಷಿ ಫಿನಾರಾಯಣರನ್ನು ಆವಾಹನೆ ಮಾಡಬೇಕು. ಒಂದು 
ತುಳಸೀದಳವನ್ನು ಹಿಡಿದುಕೊಂಡು ಹೃತ್ಯಮಲದಲ್ಲಿರುವ ಲಕ್ಷ್ಮೀಸಹಿತನಾದ 
ನಾರಾಯಣನಿಗೆ ಮಾನಸಿಕವಾಗಿ ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. 
ಅನಂತರ ಸುಷುಮ್ನಾನಾಡಿಯಿಂದ ಬಲನಾಸಿಕಾಪುಟದ ಮೂಲಕ ತುಳಸಿಮೂಲಕ 
ದೀಪದಲ್ಲಿ ದೇವರು ಆಗಮಿಸುತ್ತಾನೆಂದು ತಿಳಿಯಬೇಕು. ಅನಂತರ ಆ ಲಕ್ಷ್ಮೀಸಹಿತ 


ನಾರಾಯಣದೇವನು ಕಣ್ಣುಗಳನ್ನು ತೆರೆದಿದ್ದಾನೆಂದು ಭಾವಿಸಬೇಕು. 
-31- 


ದೀಪಾವಳಿ -೨ ಅಮಾವಾಸ್ಯೆ 


ಏಹ್ಯೇಹಿ ಶ್ರೀರಾಮಕೃಷ್ಣವೇದವ್ಯಾಸಾದ್ಯನಂತಾವತಾರರೂಪಾವಯವಗುಣ- 
ಕ್ರಿಯಾತಕ್ರಂ ಭಗವಂತಂ ಶ್ರೀಮಹಾಲಕ್ಷ್ಮೀನಾರಾಯಣಂ ಪೀಠಸ್ಥಿತ ಏತದ್ಭಾತು- 
ಮಯದೀಪಾಂತಸ್ಥಿತತೇಜಸ್ಸಾರಮಯಭೂತಪ್ರತಿಮಾಂತಸ್ಥಿತ ಶ್ರೀಮುಖ್ಯಪ್ರಾಣ- 
ಪ್ರತಿಮಾಮಧ್ಯೇ ರಮಯಾ ಸಹ ಕ್ಲೀರನೀರವದಾಸೀನದೀಪಜ್ಯೋತಿ ಮಧ್ಯೇ 
ಆವಾಹಯಾಮಿ ॥ ಓಂ ಓಂ ನಮೋ ನಾರಾಯಣಾಯ ಓಂ | 


ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೊೋ ಯಥಾವಶಂ ಚರತಿ ದೇವ ಏಷಃ | 
ಘೋಷಾ ಇದಸ್ಯ ಶೃಣ್ವಿರೇ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ॥ 
ಭೋ ಸ್ವಾಮಿನ್‌ ಜಗತಾಂ ನಾಥ ಯಾವತ್ಪೂಜಾವಸಾನಕಮ್‌ ! 

ತಾವತ್‌ ಸಂಪ್ರೀತಿಭಾವೇನ ಕಲಶೇ$ಸಿನ್‌ ಸನ್ನಿಧಿಂ ಕುರು ॥ 
ಯಾಗಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ | 

ಭಕ್ತಸ್ಯ ಮಮ ಪೂಜಾಂ ಚ ಗೃಹೀತ್ವಾ ಪಾಹಿ ಮಾಂ ಪ್ರಭೋ ॥ 
ಕೌಶೇಯಪೀತವಸನಾಮ್‌ ಅರವಿಂದನೇತ್ರಾಮ್‌ 
ಪದ್ಮದ್ವಯಾಭಯವರೋದ್ಯತಪದಹಸ್ತಾಮ್‌ । 

ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಕಾಂ 

ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 

ಓಂ ಶ್ರೀಂ ಪ್ರಿಯೆ ನಮಃ । ಶ್ರಿಯಮಾವಾಹಯಾಮಿ | 
ಕೌಶೇಯನೀಲವಸನಾಮ್‌ ಅರವಿಂದನೇತ್ರಾಂ 
ತಾಂಬೂಲನೀಲಕುಸುಮಾಭಯಸದ್ವರೇತಾಮ್‌ 

ಶ್ಯಾಮಾಂಗಕಾಂತಿಸಹಿತಾಂ ಪರಮಾಂಕಸಂಸ್ಥಾ 

ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 


ಓಂ ಭೂಂ ಭುವೇ ನಮಃ । ಭೂಮಾವಾಹಯಾಮಿ | 


-32- 


ದೀಪಾವಳಿ -೨ ಅಮಾವಾಸ್ಯೆ 


ಕೌಶೇಯರಕ್ತವಸನಾಂ ಕಮತತ್ರಿನೇತ್ರಾಂ 
ಚಕ್ರಾಬ್ಬತರ್ಜನಸುಶೂಲಯುತಾಬ್ದಹಸ್ತಾಮ್‌ । 
ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕಸಂಸ್ಟಾಂ 
ಭ ರ ® 

ಧ್ಯಾಯೇದ್‌ ವಿಧೀಶನತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ದುಂ ದುರ್ಗಾಯ್ಕೆ ನಮಃ । ದುರ್ಗಾಮಾವಾಹಯಾಮಿ । 
ಶ್ರೀ-ಭೂ-ದುರ್ಗಾ-ಅಂಭ್ರಣೀ- ಹ್ರೀ- ಮಾಯಾ-ಜಯಾ- ಕೃತಿ-ಶಾಂತಿ- 
ಲಕ್ಷ್ಮೀ” ಜಯಂತೀ-ಜಾನಕೀ-ಸತ್ಯಾ-ರುಗ್ಮಿಣೀ” ಸ್ವಯಂಪ್ರೀತಾಖ್ಯ 
ಮಹಾಲಕ್ಷ್ಮೀರೂಪಾನ್‌ ಶ್ರೀಮನ್ನಾರಾಯಣರೂಪೈಃ ಸಾಕಮ್‌ ಆವಾಹಯಾಮಿ। 
ಓಂ ಅಸುನೀತೇ ಪುನರಸಾಸು ಚಕ್ಚುಃ ಪುನಃ ಪ್ರುಣಮಿಹ ನೋ ಧೇಹಿ 
ಭೋಗಮ್‌ । ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರೆಂತಮನುಮತೇ 
ಮೃಳಯಾ ನಃ ಸ್ವಸ್ತಿ ಓಂ॥ ಓಂ ಪುನೆರ್ನೋ ಅಸುಂ ಪೃಥಿವೀ ದದಾತು 
ಪುನರ್ದ್ಯೌರ್ದೇವೀ ಪುನರಂತರಿಕ್ಷಮ್‌ ॥ ಪುನರ್ನಃ ಸೋಮಸ್ತನ್ವಂ ದದಾತು 
ಪುನಃ ಪೂಷಾ ಪಥ್ಯಾಂ-3 ಯಾ ಸ್ವಸ್ತಿ॥ ಓಂ ॥ 
ತತ್ವನ್ಯಾಸ ಮಾತೃಕಾನ್ಯಾಸ ಹಾಗೂ ಅಷ್ಟಾಕ್ಷರಮಂತ್ರಗಳನ್ನು ಜಪಿಸಬೇಕು. 

"ಓಂ ಓಂ ನಮೋ ನಾರಾಯಣಾಯ ಓಂ' (ಎಂದು ಎಂಟುಬಾರಿ 
ಜಪಿಸಬೇಕು). 

ಗೃಹಾ ವೈ ಪ್ರತಿಷ್ಠಾಸೂಕ್ತಮ್‌ । ತತ್ಪತಿಷ್ಠಿತಮಯಾ ವಾಚಾ ಶಂಸ್ಕವ್ಯಂ, ತಸ್ಮಾದ್‌ 
ಯದ್ಯಪಿ ದೂರ ಇವ ಪಶೂನ್‌ ಲಭತೇ, ಗೃಹಾನೇವೈ ನಾನಾ ಜಿಗಮಿಷತಿ, ಗೃಹಾ 
ಹಿ ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ಉತ್ತಮಾ ಪ್ರತಿಷ್ಠಾ । 


-33- 


ದೀಪಾವಳಿ -೨ ಅಮಾವಾಸ್ಯೆ 
ಆವಾಹಿತೋ ಭವ | ಸ್ಥಾಪಿತೋ ಭವ । ಸನ್ನಿಹಿತೋ ಭವ । ಸನ್ನಿರುದ್ಧೋ 
ಭವ । ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । 
ಪ್ರಸೀದ । ಪ್ರಸೀದ । (ಆವಾಹನಾದಿ ಸಪ್ತಮುದ್ರೆಗಳನ್ನು ತೋರಿಸಬೇಕು) 
ಓಂ ತದಸ್ತು ಮಿತ್ರಾ ವರುಣಾ ತದಗ್ನೇ ಶಂ ಯೋರಸ್ಕಭ್ಯಮಿದಮಸ್ತು 
ಶಸ್ತಮ್‌ । ಅಶೀಮಹಿ ಗಾಧಮುತ ಪ್ರತಿಷ್ಠಾಂ ನಮೋ ದಿವೇ ಬೃಹತೇ 
ಸಾದನಾಯ ॥ ಓಂ 


ಅಷ್ಟಲಕ್ಜಿ ಯ ಆವಾಹನೆ 
೧) ಮಧ್ಯದ ದೀಪದಲ್ಲಿ 


ಓಂ ಭೂಃ ಧನಲಕ್ಷ್ಮೀಸಹಿತ ಶ್ರೀಕರಾಯ ನಮಃ ಓಂ ಭುವಃ ಧನಲಕ್ಷ್ಮೀಸಹಿತ 
ಶ್ರೀಕರಾಯ ನಮಃ ಓಂ ಸ್ವಃ ಧನಲಕ್ಷ್ಮೀಸಹಿತ ಶ್ರೀಕರಾಯ ನಮಃ ಓಂ ಭೂರ್ಭುವಸ್ವಃ 
ಧನಲಕ್ಷ್ಮೀಸಹಿತ ಶ್ರೀಕರನಾರಾಯಣಾಯ ನಮಃ ಆವಾಹಯಾಮಿ ಸ್ಥಾಪಯಾಮಿ 
ಪೂಜಯಾಮಿ. 


೨) ಮೇಲಿನ ದೀಪದಲ್ಲಿ 


ಓಂ ಭೂಃ ಗಜಲಕಿ ಸಹಿತ ವಿಶ್ವಂಭರಾಯ ನಮಃ ಓಂ ಭುವಃ ಗಜಲಕ್ಷ್ಮೀಸಹಿತ 
ವಿಶ್ವಂಭರಾಯ ನಮಃ ಓಂ ಸ್ವಃ ಗಜಲಕ್ಮೀಸಹಿತ ವಿಶ್ವಂಭರಾಯ ನಮಃ ಓಂ 
ಭೂರ್ಭುವಸ್ವಃ ಗಜಲಕ್ಷ್ಮೀಸಹಿತ ವಿಶ್ವಂಭರಾಯ ನಮಃ ಆವಾಹಯಾಮಿ 
ಸ್ಥಾಪಯಾಮಿ ಪೂಜಯಾಮಿ. 


೩) ಎಡಭಾಗದ ಮೇಲಿನ ದೀಪದಲ್ಲಿ 


ಓಂ ಭೂಃ ಸಂತಾನಲಕ್ಷ್ಮೀಸಹಿತಗೋಪಾಲಕೃಷ್ಣಾಯ ನಮಃ ಓಂ ಭುವಃ 


ಸಂತಾನಲಕ್ಷ್ಮೀಸಹಿತಗೋಪಾಲಕೃಷ್ಣಾಯ ನಮಃ ಓಂ ಸ್ವಃ ಸಂತಾನಲಕ್ಷ್ಮೀಸಹಿತ 


-34- 


ದೀಪಾವಳಿ -೨ ಅಮಾವಾಸ್ಯೆ 


ಗೋಪಾಲಕೃಷ್ಣಾಯ ನಮಃ ಓಂ ಭೂರ್ಭುವಃಸ್ಟಃ ಸಂತಾನಲಕ್ಷಿ ನಸಹಿತ 
ಗೋಪಾಲಕೃಷ್ಣಾಯ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 


೪) ಎಡಭಾಗದ ಮಧ್ಯದ ದೀಪದಲ್ಲಿ 


ಓಂ ಭೂಃ ಧಾನ್ಯಲಕ್ಷ್ಮೀಸಹಿತ ಧನ್ವಂತರಯೇ ನಮಃ ಓಂ ಭುವಃ 
ಧಾನ್ಯಲಕ್ಷ್ಮೀಸಹಿತ ಧನ್ವಂತರಯೇ ನಮಃ ಓಂ ಸ್ವಃ ಧಾನ್ಯಲಕ್ಷ್ಮೀಸಹಿತ ಧನ್ವಂತರಯೇ 
ನಮಃ ಓಂ ಭೂರ್ಭುಮಃಸ್ಟಃ ಧಾನ್ಯಲಕ್ಷ್ಮೀಸಹಿತ ಧನ್ವಂತರಯೇ ನಮಃ 
ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 


೫) ಎಡಭಾಗದ ಕೆಳಗಿನ ದೀಪದಲ್ಲಿ 


ಓಂ ಭೂಃ ವಿದ್ಯಾಲಕ್ಷ್ಮೀಸಹಿತ ಹಯಗ್ರೀವಾಯ ನಮಃ ಓಂ ಭುವಃ 
ವಿದ್ಯಾಲಕ್ಷ್ಮೀಸಹಿತ ಹಯಗ್ರೀವಾಯ ನಮಃ ಓಂ ಸ್ವಃ ವಿದ್ಯಾಲಕ್ಷ್ಮೀಸಹಿತ 
ಹಯಗ್ರೀವಾಯ ನಮಃ ಓಂ ಭೂರ್ಭುವಸ್ವಃ ವಿದ್ಯಾಲಕ್ಷ್ಮೀಸಹಿತ ಹಯಗ್ರೀವಾಯ 
ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 


೬) ಬಲಭಾಗದ ಕೆಳಗಿನ ದೀಪದಲ್ಲಿ 

ಓಂ ಭೂಃ ಆದಿಲಕ್ಷ್ಮೀಸಹಿತ ಪದ್ಮನಾಭಾಯ ನಮಃ ಓಂ ಭುವಃ 
ಆದಿಲಕ್ಷ್ಮೀಸಹಿತ ಪದ್ಮನಾಭಾಯ ನಮಃ ಓಂ ಸ್ವಃ ಆದಿಲಕ್ಷ್ಮೀಸಹಿತ ಪದ್ಮನಾಭಾಯ 
ನಮಃ ಓಂ ಭೂರ್ಭುವಸಸ್ವಃ ಆದಿಲಕ್ಷ್ಮೀ ಸಹಿತಪದನಾಭಾಯ ನಮಃ ಆವಾಹಯಾಮಿ 
ಸ್ಥಾಪಯಾಮಿ ಪೂಜಯಾಮಿ. 

೭) ಬಲಭಾಗದ ಮಧ್ಯದ ದೀಪದಲ್ಲಿ 


ಓಂ ಭೂಃ ವಿಜಯಲಕ್ಷ್ಮೀಸಹಿತ ರಾಘವಾಯ ನಮಃ ಓಂ ಭುವಃ 
ವಿಜಯಲಕ್ಷ್ಮೀಸಹಿತ ರಾಘವಾಯ ನಮಃ ಓಂ ಸ್ವಃ ವಿಜಯಲಕ್ಷ್ಮೀಸಹಿತ ರಾಘವಾಯ 
ನಮಃ ಓಂ ಭೂರ್ಭುವಃಸ್ವಃ ವಿಜಯಲಕ್ಷ್ಮೀಸಹಿತರಾಘವಾಯ ನಮಃ 
ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 


-35- 


ದೀಪಾವಳಿ -೨ ಅಮಾವಾಸ್ಯೆ 


೮) ಬಲಭಾಗದ ಮೇಲಿನ: ದೀಪದಲ್ಲಿ 

ಓಂ ಭೂಃ ವೀರಲಕ್ಷ್ಮೀಸಹಿತ ನಾರಸಿಂಹಾಯ ನಮಃ ಓಂ ಭುವಃ 
ವೀರಲಕ್ಷ್ಮೀಸಹಿತ ನಾರಸಿಂಹಾಯ ನಮಃ ಓಂ ಸ್ವಃ ವೀರಲಕ್ಷ್ಮೀಸಹಿತ ನಾರಸಿಂಹಾಯ 
ನಮಃ ಓಂ ಭೂರ್ಭುವಃಸ್ಪಃ ವೀರಲಕ್ಷ್ಮೀಸಹಿತನಾರಸಿಂಹಾಯ ನಮಃ 
ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. 

ಧ್ಯಾನ 

ಪರಮಾತ್ಮನ ಎಂಟು ವಿವಿಧ ರೂಪಗಳ ತೊಡೆಯ ಮೇಲೆ ಲಕ್ಷ್ಮೀದೇವಿಯು 
ಎಂಟು ರೂಪಗಳಿಂದ ಕುಳಿತಿದ್ದಾಳೆಂದು ಪ್ರತಿಕ್ಷಣವೂ ಭಾವಿಸುತ್ತಾ ಎಂಟು 
ರೂಪಗಳಿಗೆ ಒಟ್ಟಿಗೆ ಷೋಡಶೋಪಚಾರಗಳನ್ನು ಸಮರ್ಪಿಸಬೇಕು. 


ಪದ್ಮಾಸನೇ ಪದ್ಧಕರೇ ಸರ್ವಲೋಕೈಕಪೂಜಿತೇ। 

ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ 
ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. 


ಆವಾಹನೆ 


ಉದ್ಯದ್ದಾಸ್ಟತ್‌ ಸಮಾಭಾಸಃ ಚಿದಾನಂದೈಕದೇಹವಾನ್‌ 
ಶಂಖಚಕ್ರಗದಾಪದ್ಧಧರೋ ಧ್ಯೇಯೋ5ಹಮೀಶ್ಟರಃ | 
ಲಕ್ಷ್ಮೀಧರಾಭ್ಯಾಮಾಶ್ಸಿಷ್ಠಃ ಸ್ವಮೂರ್ತಿಗಣಮಧ್ಭಗಃ 
ಬ್ರಹ್ಮವಾಯುಶಿವಾಹೀಶವಿಪೈ: ಶಕ್ರಾದಿಕೈರಪಿ 
ಸೇವ್ಯಮಾನೋಧಿಕಂ ಭಕ್ತ್ಯಾನಿತ್ಯನಿಃಶೇಷಶಕ್ತಿಮಾನ್‌ | 
ಉದ್ಯದ್ಭಾನುಸಹಸ್ರಕೋಟಿವಿಲಸತ್ಪದ್ಧಸ್ಫುರತ್ಕರ್ಣಿಕಾ 

ಮಾಣಿಕ್ಯಾದಿ ಮಣಿಪ್ರವಾಲಖಚಿತೇ ಸಿಂಹಾಸನೇ ಸಂಸ್ಥಿತಮ್‌ । 
ಕೇಯೂರಾಂಗದಹಾರನೂಪುರಯುತಂ ಸ್ವರ್ಣಾಭಪೀತಾಂಬರಂ 
ಮಂದಸ್ಥೇರಮುಪಾಸ್ಕಹೇ ಸಮುಕುಟಂ ನಿತ್ಯಂ ರಮೇಶಂ ಹರಿಮ್‌ ॥ 


-36- 


ದೀಪಾವಳಿ -೨ ಅಮಾವಾಸ್ಯೆ 


ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್‌ | 

ಸಭೂಮಿಂ ವಿಶ್ವೋೋ ವೃತ್ವಾರತೃತಿಷ್ಠದ್ದಠಾಂಗುಲಮ್‌ WO 

ಹಿರಣ್ಯರೂಪಃ ಸ ಹಿರಣ್ಯ ಸಂದೃಗಪಾಂ ನಪಾತ್ಲೇದು ಹಿರೆಣ್ಯವರ್ಣಃ । 

ಹಿರಣ್ಯಯಾತ್‌ ಪರಿ ಯೋನೇರ್ನಿಷದ್ಯಾ ಹಿರಣ್ಯದಾ ದದತ್ಕನ್ನಮಸ್ಥೈ ॥ 

ಏಹ್ಯೇಹಿ ಶ್ರೀರಾಮಕೃಷ್ಣವೇದವ್ಯಾಸಾದ್ಯನಂತಾವತಾರ ರೂಪಾವಯವ- 
ಗುಣಕ್ರಿಯಾತ್ಮಕ್ರಂ ಭಗವಂತಂ ಶ್ರೀಲಕ್ಷ್ಮೀನಾರಾಯಣಂ ಪೀಠಸ್ಥಿತ ಏತದ್ಧಾತುಮಯ 
ಪ್ರತಿಮಾಂತಃಸ್ಥಿತ (ಕಲಶೇ) ತೇಜಸ್ನಾರಮಯಭೂತಪ್ರತಿಮಾಂತಃಸ್ಥಿತ 
ಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ ರಮಾಯಾ ಸಹ ಕ್ಟೀರನೀರವದಾಸೀನಸ್ವ 
ಪ್ರತಿಮಾಯಾಂ (ದೀಪೇ) ಆವಾಹಯಾಮಿ । ಓಂ ಓಂ ನಮೋ ನಾರಾಯಣಾಯ 
ಓಂ। 


ಸ್ವಾಮಿನ್‌ ಸರ್ವಜಗನ್ನಾಥ ಯಾವತ್ತೂಜಾವಸಾನಕಮ್‌ । 
ತಾವತ್‌ ಸಂಪ್ರೀತಿಭಾವೇನ ಅಸ್ಮಿನ್‌ ದೀಪೇ ಸನ್ನಿಧಿಂ ಕುರು ॥ 


ಕೌಶೇಯಪೀತವಸನಾಮ್‌ ಅರವಿಂದನೇತ್ರಾಂ 
ಪದ್ಧದ್ವಯಾಭಯವರೋದ್ಯತಪದ್ಧಹಸ್ತಾಮ್‌ । 
ಉದ್ಯಚ್ಛತಾರ್ಕಸದೃಶಾಂ (ಶೀಂ) ಪರಮಾಂಕಸಂಸ್ಥಾಂ 
ಧ್ಯಾಯೇದ್‌ ವಿಧೀಶನುತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ಶ್ರೀಂ ಶ್ರಿಯೈೆ ನಮಃ । ಶ್ರಿಯಮಾವಾಹಯಾಮಿ ॥ 


ಕೌಶೇಯರಕ್ಕವಸನಾಮ್‌ ಅರವಿಂದನೇತ್ರಾಂ 
ತಾಂಬೂಲನೀಲಸುಮಾಭಯಸದ್ದರೇತಾಮ್‌ I 
ಶ್ಯಾಮಾಂಗಕಾಂತಸಹಿತಾಂ ಪರಮಾಂಕಸಂಸ್ಥಾಂ 
ಧ್ಯಾಯೇದ್‌ ವಿಧೀಶನುತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ಭೂಂ ಭುವಃ ನಮಃ । ಭೂಮಾವಾಹಯಾಮಿ ॥ 


-37- 


ದೀಪಾವಳಿ -೨ ಅಮಾವಾಸ್ಯೆ 


ಕೌಶೇಯರಕ್ತವಸನಾಮ್‌ ಕಮಲತ್ರಿನೇತ್ರಾಂ 
ಚಕ್ರಾಬ್ಲತರ್ಜನಸುಶೂಲಯುತಾಬ್ದಹಸ್ತಾಮ್‌ । 
ಉದ್ಯಚ್ಛತಾರ್ಕಸದ್ಭಶೀಂ ಪರಮಾಂಕಸಂಸ್ಥಾಂ 
ಧ್ಯಾಯೇದ್ದಿಧೀಶನುತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ದುಂ ದುರ್ಗಾಯ್ಕೆ ನಮಃ ಓಂ ॥ 


ಶ್ರೀ-ಭೂ-ದುರ್ಗಾಂಭ್ರಣೀ- ಹ್ರೀ- ಮವಾಯಾ- ಜಯಾ-ಕೈತಿ-ಶಾಂತಿ- 
ಲಕ್ಷ್ಮೀಜಯಂತೀ-ಜಾನಕೀ-ಸತ್ಯಾ-ರುಕ್ಮಿಣೀ-ಸ್ವಯಂಪ್ರೀತಾಖ್ಯ ಮಹಾಲಕ್ಷ್ಮೀ- 
ರೂಪಾನ್‌ ಆವಾಹಯಾಮಿ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । 


ಆಸನ 
ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಮ್‌ । 
ಉತಾಮೃತತ್ವಸ್ಯೇಶಾನೋ ಯದನ್ನೇನಾತಿರೋಹತಿ Il 
ಏತಾವಾನಸ್ಯ ಮಹಿಮಾ5ತೋ ಜ್ಯಾಯಾಂಶ್ಚ ಪೂರುಷಃ । 
ಪಾದೋತಸ್ಯ ವಿಶಾ J ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ Il 
ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಮ್‌ 
ಚಂದ್ರಾಂ ಹಿರಣ್ಣಯೀಂ ಲಕ್ಷ್ಮೀಂ ಜಾತವೇದೋ ಮ ಅವಹ॥ 
ತಾಂ ಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಮ್‌ I 
ಯಸ್ಕಾಂ ಹಿರಣ್ಯಂ ವಿಂದೇಯಂ ಗಾಮಶ್ಚಂ ಪುರುಷಾನಹಮ್‌ [| 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ 
ಆಸನಂ ಸಮರ್ಪಯಾಮಿ । 


ದೀಪಾವಳಿ -೨ ಅಮಾವಾಸ್ಯೆ 


ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋತಸ್ಕೇಹಾ ಭವತ್‌ ಪುನಃ I 

ತತೋ ವಿಷ್ಣಜ್‌ ವೈಕ್ರಾಮತ್ತಾಶನಾನಶನೇ ಅಭಿ i 

ಅಶ್ವಪೂರ್ವಾಂ ರಥಮಧ್ಯಾಂ ಹಸ್ತಿನಾದ ಪ್ರಬೋಧಿನೀಮ್‌ । 

ಶ್ರಿಯಂ ದೇವೀಮುಷಹ್ವಯೇ ಶ್ರೀರ್ಮಾ ದೇವೀ ಜುಷತಾಮ್‌ ॥ 

ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥಸಮುದ್ಧವಮ್‌ | 

ಪಾದ್ಯಂ ಗೃಹಾಣ ದೇವಿ ತ್ವಂ ಸರ್ವದೇವನಮಸ್ಕ್ಯತೇ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ 
ಪಾದಯೋಃ ಪಾದ್ಯಂ ಸಮರ್ಪಯಾಮಿ । 


ಅರ್ಯ 
ಸರಸ್ವತೀ ಭಾರತೀ ಮೊದಲಾದ ಶ್ರೇಷ್ಠ ದೇವಸ್ತ್ರೀಯರಷ್ಟೇ ಮಹಾಲಕ್ಷ್ಮಿಯನ್ನು 
ಪೂಜಿಸುತ್ತಾರೆ. ಅದರ ಅನುಸಂಧಾನವನ್ನಷ್ಟೇ ನಾವು ಮಾಡಬೇಕು. ನಮಗೆ ಪೂಜಿಸುವ 
ಯೋಗ್ಯತೆ ಸರ್ವಥಾ ಇರುವುದಿಲ್ಲ. 


ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಠಾದಿಮಿಶ್ರಿತಮ್‌ । 

ಅರ್ಫ್ಯಂ ದಾಸ್ಯಾಮಿ ತೇ ದೇವಿ ಗೃಹಾಣ ಸುರಪೂಜಿತೇ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ ಹಸ್ತಯೋಃ ಅರ್ಫ್ಯಂ ಸಮರ್ಪಯಾಮಿ । 

ಆಚಮನ 

ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ 

ಸ ಜಾತೋ ಅತ್ಯರಿಚ್ಛತ ಪಶ್ಚಾದ್‌ ಭೂಮಿಮಥೋ ಪುರಃ ॥ 

ಕಾಂಸ್ಯಸ್ಥಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ 

ಜ್ವಲಂತೀಂ ತೃಪ್ತಾಂ ತರ್ಪಯಂತೀಮ್‌ । 


-39- 


ದೀಪಾವಳಿ -೨ ಅಮಾವಾಸ್ಯೆ 


ಪದ್ಧೇ ಸ್ವಿತಾಂ ಪದ್ಧವರ್ಣಾಂ ತಾಮಿಹೋಪಹ್ಹಯೇ ಶ್ರಿಯಮ್‌ ॥ 
ಸುವರ್ಣಕಲಶಾನೀತಂ ಚಂದನಾಗರುಸಂಯುತಮ್‌ । 
ಗೃಹಾಣಾಚಮನಂ ದೇವಿ ಮಯಾ ದತ್ತಂ ಶುಭಪ್ರದೇ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ 1 ಆಚಮನೀಯಾರ್ಥೇ ಜಲಂ ಸಮರ್ಪಯಾಮಿ । 
ಮಧುಪರ್ಕ 


ದಧ್ಯಾಜ್ಯಮಧುಸಂಯುಕ್ತಂ ಮಧುಪರ್ಕಂ ಮಯಾ ಹೃತಮ್‌ । 
ಗೃಹಾಣ ವರದೇ ದೇವಿ ನಮಸ್ತೇ ಹರಿವಲ್ಲಭೇ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 


ನಮಃ | ಮಧುಪರ್ಕಂ ಸಮರ್ಪಯಾಮಿ । 
ಪಂಚಾಮೃತಸ್ನಾನ 
| 1 ಕ್ಷೀರಸ್ನಾನ I 

ಓಂ ಆಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಣ್ಯಮ್‌ । 

ಭವಾ ವಾಜಸ್ಯ ಸಂಗಥೇ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ 1 ಕ್ಟೀರಸ್ನಾನಂ ಸಮರ್ಪಯಾಮಿ । 

ದಧಿಸಾನ 
ಕ್‌ 

ಓಂ ದಧಿಕ್ರಾಮ್ಲೋ ಅಕಾರಿಷಂ ಜಿಷ್ಟೋರಶಸ್ತ್ರ ವಾಜಿನಃ । 

ಸುರಭಿನೋ ಮುಖಾ ಕರತ್‌ಪ್ರಣ ಆಯೂಂಪಿ ತಾರಿಷತ್‌ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ದಧಿಸ್ನಾನಂ ಸಮರ್ಪಯಾಮಿ । 


-40- 


ದೀಪಾವಳಿ -೨ ಅಮಾವಾಸ್ಯೆ 


ಫೃತಸ್ನಾನ 


ಕ್‌ 
ಓಂ ಫೃತಂ ಮಿಮಿಕ್ಷೇ ಫೃತಮಸ್ಯ ಯೋನಿರ್ಫೃತೇ ಶ್ರಿತೋ ಫೃತಮಸ್ಯ ಧಾಮ । 
ಅನುಷ್ಟಧಮಾ ವಹ ಮಾದಯಸ್ವ ಸ್ವಾಹಾಕೃತಂ ವೃಷಭ ವಕ್ಷೆ ಹವ್ಯಮ್‌ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಘೃತಸ್ನಾನಂ ಸಮರ್ಪಯಾಮಿ । 
ಮಧುಸ್ನಾನ 
ಓಂ ಮಧು ವಾತಾ ಖುತಾಯತೇ ಮಧು ಕ್ಷರಂತಿ ಸಿಂಧವಃ । 
ಮಾಧ್ವೀರ್ನಃ ಸಂತ್ರೋಷಧೀಃ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಮಧುಸ್ನಾನಂ ಸಮರ್ಪಯಾಮಿ. 
ಶರ್ಕರಾಸ್ನಾನ 
ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು ನಾಮ್ನೇ । 
ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ಥತಯೇ ಮಧುಮಾಳ 
ಅದಾಭ್ಯಃ Il 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಶರ್ಕರಾಸ್ನಾನಂ ಸಮರ್ಪಯಾಮಿ. 
ದ 
ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಣೀಃ । 
ಬೃಹಸ್ಪತಿ ಪ್ರಸೂತಾಸ್ತಾ ನೋ ಮುಂಚಂತ್ಚಂ ಹಸಃ ॥ ಓಂ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ನಾರಿಕೇಲಫಲೋದಕಸ್ನಾನಂ ಸಮರ್ಪಯಾಮಿ 


೬4 1- 


ದೀಪಾವಳಿ -೨ ಅಮಾವಾಸ್ಯೆ 

ಶುದ್ಧೋದಕಸ್ನಾನ 
ಯತ್ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ನತ | 
ವಸಂತೋ ಅಸ್ಯಾಸೀದಾಜ್ಯಂ ಗ್ರೀಷ್ಠ ಇದ್ದ: ಶರದ್ಧವಿಃ || 
ಚಂದ್ರಾಂ ಪ್ರಭಾಸಾಂ ಯಶಸಾ ಜ್ವಲಂತೀಂ 
ಶ್ರಿಯಂ ಲೋಕೇ ದೇವಜುಷ್ಠಾಮುದಾರಾಮ್‌ | 
ತಾಂ ಪದ್ಧಿನೀಮೀಂ ಶರಣಮಹಂ ಪ್ರಪದ್ಯೇ5- 
ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ I 
ಗಂಗಾ ಗೋದಾವರೀ ಕೃಷ್ಣಾಗೌತಮೀ ನರ್ಮದಾಜಲೈ: । 
ಸ್ನಾನಾರ್ಥಮಾಹೃತಂ ಮಾತಃ ಸ್ವೀಕರುಷ್ವಹರಿಪ್ರಿಯೇ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 

ನಮಃ । ಗಂಗೋದಕೇನ ಸ್ನಪಯಾಮಿ । 

ವಸ್ತಸಮರ್ಪಣೆ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಷನ್‌ ಪುರುಷಂ ಜಾತಮಗ್ರತಃ | 
ತೇನ ದೇವಾ ಅಯಜಂತ ಸಾಧ್ಯಾ ಯಹಷಯಶ್ವ ಯೇ ॥ 
ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಥತಿಸ್ತವ ವೃಕ್ಟೋ5 ಥಬಿಲ್ವ। 
ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚಬಾಹ್ಯಾ ಅಲಕ್ಷ್ಮೀಃ ॥ 
ರಜತಾದ್ರಿಸಮಂ ದಿವ್ಯಂ ಕ್ಲೀರಸಾಗರಸನ್ನಿಭಮ್‌ । 
ಚಂದ್ರಪ್ರಭಾಸಮಂ ದೇವಿ ವಸ್ತಯುಗ್ಗಂ ದದಾಮ್ಯಹಮ್‌ ॥ 
ಓಂ ಅಭಿವಸ್ತ್ರಾ ಸುವಸನಾನ್ಶರ್ಷಾಬಿಧೇನೂಃ ಸುದುಘಾಃ ಪೂಯಮಾನಃ | 
ಅಭಿ ಚಂದ್ರಾ ಭರ್ತವೇ ನೋ ಹಿರಣ್ಯಾಭ್ಯಶ್ವಾನ್‌ ರಥಿನೋ ದೇವ ಸೋಮ ॥ 


-42- 


ದೀಪಾವಳಿ -೨ ಅಮಾವಾಸ್ಯೆ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 

ನಮಃ । ವಸ್ತಯುಗ್ಗಂ ಸಮರ್ಪಯಾಮಿ । 
ಉಪವೀತ 

ತಸ್ಮಾದ್‌ ಯಜ್ಞಾತ್‌ ಸರ್ವಹುತಃ ಸಂಚೃತಂ ಪೃಷದಾಜ್ಯಮ್‌ । 

ಪಶೂನ್‌ ತಾಂಶಕ್ರೇ ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಶ್ಚ ಯೇ॥ 

ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ । 

ಪ್ರಾದುರ್ಭೂತೋಸ್ಸಿ ರಾಷ್ಟ್ರೇತಸ್ಸಿನ್‌ ಕೀರ್ತಿಮೃದ್ಧಿಂ ದದಾತು ಮೇ॥ 

ತಪ್ಪಹೇಮಕೃತಂ ಸೂತ್ರಂ ಮುಕ್ತಾದಾಮವಿಭೂಷಿತಮ್‌ । 

ಉಪವೀತಮಿದಂ ದೇವಿ ಗೃಹಾಣ ತಂ ಶುಭಪ್ರದೇ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಉಪವೀತಂ ಸಮರ್ಪಯಾಮಿ । 


ಗಂಧ 

ತಸ್ಮಾದ್ಯಜ್ಞಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಞಿರೇ | 
ಛಂದಾಂಸಿ ಜಜ್ಜಿರೇ ತಸ್ಮಾದ್‌ ಯಜುಸ್ತಸ್ಥಾದಜಾಯತ ॥ 
ಕುತಿಪಾಸಾಮಲಾಂ ಜೇಷಾಮಲಕ್ಷ್ಮೀಂ ನಾಶಯಾಮ್ಯಹಮ್‌ । 

ಬಲ i) © _ wb RN ಶೆ 
ಅಭೂತಿಮನಮೃದ್ದಿಂ ಚ ಸರ್ವಾಂ ನಿರ್ಣುದ ಮೇ ಗೃಹಾತ್‌ ॥ 
ಕರ್ಪೂರಾಗರುಕಸ್ತೂರಿ ರೋಚನಾದಿಭಿರನ್ನಿತಮ್‌ | 
ಗಂಧಂ ದಾಸ್ಯಾಮ್ಯಹಂ ದೇವಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 


ನಮಃ । ಗಂಧಾನ್‌ ಸಮರ್ಪಯಾಮಿ । 
-43- 


ದೀಪಾವಳಿ -೨ ಅಮಾವಾಸ್ಯೆ 


ಮಂತ್ರಾಕತೆ 

A 

ಅಕ್ಷತಾನ್‌ ದವಲಾನ್‌ ದೇವಿ ಶಾಲೀಯಾನ್‌ ತಂಡುಲಾನ್‌ ಶುಭಾನ್‌ । 
ಹರಿದ್ರಾಕುಂಕುಮೋಪೇತಾನ್‌ ಗೃಹಾಣಾಂಬುಧಿಪುತ್ರಿಕೇ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಅಕ್ಷತಾನ್‌ ಸಮರ್ಪಯಾಮಿ । 


ಆಭರಣ 
ತಸ್ಥಾದಶ್ಪಾ ಿ ಅಜಾಯಂತ ಯೇಕೇ ಚೋಭಯಾದತಃ I 
ಗಾವೋ ಹ ಜಜ್ಞಿರೇ ತಸ್ಮಾತ್‌ ತಸ್ಥಾಜ್ಞಾತಾ ಅಜಾವಯಃ ॥ 
ಗಂಧದ್ದಾಧಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ । 
ಈಶ್ವರೇಂ ಸರ್ವಭೂತಾನಾಂ ತಾಮಿಹೋಪಹ್ಹಯೇ ಶ್ರಿಯಮ್‌ ॥ 
ಹಾರಗೈವೇಯ ತಾಟಂಕ ಕಂಕಣಾಂಗುಲಿಭೂಷಣಮ್‌ । 
ತೈಲೋಕ್ಕೇ ಭೂಷಿತೇ ದೇವಿ ಗೃಹಾಣಾಭರಣಂ ಶುಭಮ್‌ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ | ಆಭರಣಾನಿ ಸಮರ್ಪಯಾಮಿ । 
ಪುಷಗಳು 
0 
ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಹಯನ್‌ । 
ಮುಖಂ ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಛೇತೇ ॥ 
ಮನಸಃ ಕಾಮಮಾಕೂತಿಂ ವಾಚಸ್ತತ್ಯಮಶೀಮಹಿ । 
ಪಶೂನಾಂ ರೂಪಮನಸ್ನ ಮಯಿ ಶ್ರೀಶ್ಚಯತಾಂ ಯಶಃ ॥ 
ki lus ಕಕ ಎ ಕ್ರೈ 
ಕೇತಕೀ ಜಾಜಿ ಪುನ್ನಾಗೈ: ಚಂಪಕ್ಕಃ ವಕುಲೈ: ಶುಬ್ಬೆ: । 
ಶತಪತ್ರೆಶ್ಚಕಲ್ಹಾರೈಃ ಅರ್ಚಯಾಮಿ ಹರಿಪ್ರಿಯಾಮ್‌ ॥ 


-44- 


ದೀಪಾವಳಿ -೨ ಅಮಾವಾಸ್ಯೆ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 


ನಮಃ । ನಾನಾವಿಧ 


ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ । 


ಕುಂಕುಮ/ಸಿಂಧೂರ/ಕಾಡಿಗೆ 


ಹರಿದ್ರಾ ಕುಂಕುಮಂ ಚೈವ ಸಿಂಧೂರಂ ಕಜ್ಜಲಾನ್ವಿತಮ್‌ । 
ಸೌಭಾಗ್ರದ್ರವ್ಯ ಸಂಯುಕ್ತಂ ಗೃಹಾಣ ಹರಿವಲ್ಲಭೇ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಹರಿದ್ರಾಕುಂಕುಮಂ ಸಮರ್ಪಯಾಮಿ । 


ಅಂಗಪೂಜೆ 

ಶ್ರೀ ರಮಾಯೈ ನಮಃ | ಪಾದೌ ಪೂಜಯಾಮಿ । 
ಶ್ರೀ ಚಂಚಲಾಯೈ ನಮಃ । ಗುಲ್ಲೌ ಪೂಜಯಾಮಿ । 
ಶ್ರೀ ಕ್ಷೀರಾಬ್ದಿತನಯಾಯ್ಯೆ ನಮಃ । ಜಾನುನೀ ಪೂಜಯಾಮಿ । 
ಶ್ರೀ ಕಮಲಾಯೈ ನಮಃ | ಜಂಘೇ ಪೂಜಯಾಮಿ । 
ಶ್ರೀ ಹರಿಪಾದರತಾಯೈ ನಮಃ । ಊರೂ ಪೂಜಯಾಮಿ । 
ಶ್ರೀ ಮದನಮಾತ್ರೇ ನಮಃ । ನಾಭಿಂ ಪೂಜಯಾಮಿ । 
ಶ್ರೀ ಪೀತಾಂಬರಧಾರಿಣ್ಕೈ ನಮಃ । ಕಟಿಂ ಪೂಜಯಾಮಿ । 

ಶ್ರೀ ವಿಶ್ವೋದರಾಯೈ ನಮಃ । ಉದರಂ ಪೂಜಯಾಮಿ । 
ಶ್ರೀ ವಿಷ್ಣುವಲ್ಲಭಾಯೈ ನಮಃ । ಹೃದಯಂ ಪೂಜಯಾಮಿ । 


ಶ್ರೀ ಜಗದಂಬಾಯ್ಕೆ ನಮಃ । 
ಶ್ರೀ ಶಂಖಚಕ್ರಧಾರಿಣ್ಣೆ ನಮಃ । 
ಶ್ರೀ ಕಮಲಹಸ್ತಾಯೈ ನಮಃ | 
ಶ್ರೀ ವರಪ್ರದಾಯೈ ನಮಃ । 


ಶ್ರೀ ಮಾಂಗಲ್ಯಸೂತ್ರಕಂಠಾಯ್ಕೆ ನಮಃ । 


ಶ್ರೀ ಶ್ರುತಿಸ್ತುತಾಯೈ ನಮಃ । 
ಶ್ರೀ ಕೃಪಾಕಟಾಕ್ಟಾಯೈ ನಮಃ | 
w ೮ 


-45- 


ಸನೌ ಪೂಜಯಾಮಿ | 
ಬಾಹೂನ್‌ ಪೂಜಯಾಮಿ । 
ಹಸ್ತಾನ್‌ ಪೂಜಯಾಮಿ । 
ಭುಜೌ ಪೂಜಯಾಮಿ । 
ಕಂಠಂ ಪೂಜಯಾಮಿ । 
ಶ್ರೋತ್ರಂ ಪೂಜಯಾಮಿ । 
ನೇತ್ರೇ ಪೂಜಯಾಮಿ । 


ದೀಪಾವಳಿ -೨ ಅಮಾವಾಸ್ಯೆ 


ಶ್ರೀ ಸುಮುಖಾಯೈ ನಮಃ । : ಮುಖಂ ಪೂಜಯಾಮಿ । 

ಶ್ರೀ ಕುಂಕುಮಾಂಕಿತಾಯೈ ನಮಃ । ಲಲಾಟಂ ಪೂಜಯಾಮಿ । 

ಶ್ರೀ ಕ್ಲೀರಸಾಗರಜಾಯೈ ನಮಃ 1 ಶಿರಃ ಪೂಜಯಾಮಿ | 

ಪತ್ರಪೂಜೆ 
ಇಂದಿರಾಯೈ ನಮಃ । ಪದ್ಮ ಪತ್ರಂ ಸಮರ್ಪಯಾಮಿ । 
ಪದ್ಷಕರಾಯೈ ನಮಃ । ಜಾಜೀ ಪತ್ರಂ ಸಮರ್ಪಯಾಮಿ । 
ಭಾಗ್ಯದಾಯೈ ನಮಃ । ಮಾಲತೀ ಪತ್ರಂ ಸಮರ್ಪಯಾಮಿ । 
ಶ್ರದ್ದಾಯ್ಕೆ ನಮಃ । ಮರುಗ ಪತ್ರಂ ಸಮರ್ಪಯಾಮಿ । 
ಪ್ರಕೃತ್ಯೈ ನಮಃ । ದಮನಕ ಪತ್ರಂ ಸಮರ್ಪಯಾಮಿ | 
ಕಾಂತಾಯೈ ನಮಃ । ಮಾಚೀ ಪತ್ರಂ ಸಮರ್ಪಯಾಮಿ । 
ಹರಿಪ್ರಿಯಾಯೈ ನಮಃ । ಮಲ್ಲಿಕಾ ಪತ್ರಂ ಸಮರ್ಪಯಾಮಿ । 
ಕಮಲವಾಸಿನ್ಕೈ ನಮಃ | ಪೂಗಪತ್ರಂ ಸಮರ್ಪಯಾಮಿ । 
ಲೋಕಮಾತ್ರೇ ನಮಃ । ಬಕುಳ ಪತ್ರಂ ಸಮರ್ಪಯಾಮಿ । 
ಪದ್ಮನಿಲಯಾಯ್ಯೆ ನಮಃ । ಸೇವಂತಿಕಾ ಪತ್ರಂ ಸಮರ್ಪಯಾಮಿ । 
ಸರ್ವೈೆಶ್ವರ್ಯಕಾರಿಣ್ಕೈ ನಮಃ । ಕರವೀರ ಪತ್ರಂ ಸಮರ್ಪಯಾಮಿ । 
ಶ್ರೀವರಲಕ್ಷ್ಮೈ ನಮಃ । ನೀಲೋತ್ಸಲ ಪತ್ರಂ ಸಮರ್ಪಯಾಮಿ! 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ನಾನಾವಿಧಪತ್ರಾಣಿ ಸಮರ್ಪಯಾಮಿ । 
ಪುಷ್ಪಪೂಜೆ 

ಪ್ರಸನ್ನವದನಾಯೈ ನಮಃ । ಕಮಲ ಪುಷ್ಪಂ ಸಮರ್ಪಯಾಮಿ । 
ಹರಸೇವಿತಪದಾಯೈ ನಮಃ । ಜಾಜೀ ಪುಷಂ ಸಮರ್ಪಯಾಮಿ । 
ಸರೋಜಹಸ್ತಾಯೈ ನಮಃ ।ಟ ಪದ್ಮಪುಷಂ ಸಮರ್ಪಯಾಮಿ । 
ಮನೋಜ್ಞೈ ನಮಃ । ಬಕುಳ ಪುಷ್ಪಂ ಸಮರ್ಪಯಾಮಿ । 
ಪುಣ್ಯಗಂಧಾಯೈ ನಮಃ । ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ । 
ಚಂದ್ರರೂಪಾಯ್ಯೆ ನಮಃ ।  ನೀಲೋತ್ಪಲ ಪುಷ್ಪ ಸಮರ್ಪಯಾಮಿ । 


-46- 


ದೀಪಾವಳಿ -೨ ಅಮಾವಾಸ್ಯೆ 

ವಿಮಲಾಯೈ ನಮಃ । ಮಲ್ಲಿಕಾ ಪುಷಂ ಸಮರ್ಪಯಾಮಿ । 
ಶಾಂತಾಯ್ಕೆ ನಮಃ । ಪುನ್ನಾಗ ಪುಷ್ಪಂ ಸಮರ್ಪಯಾಮಿ । 
ಧನಧಾನ್ಯಕರ್ತ್ರೇ ನಮಃ 1 ಕರವೀರ ಪುಷ್ಪಂ ಸಮರ್ಪಯಾಮಿ । 


ಶ್ರೀವರಲಕ್ಟ್ಮೈ ನಮಃ । ಕೇತಕೀ ಪುಷ್ಪಂ ಸಮರ್ಪಯಾಮಿ । 
ಶ್ರೀ ಹರಿಣ್ಯೈ ನಮಃ । ಪಾರಿಜಾತ ಪುಷಂ ಸಮರ್ಪಯಾಮಿ । 


ಶ್ರೀ ಮಹಾಲಕ್ಟ್ಮೈ ನಮಃ । ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ 


ಅಷ್ಟೋತ್ತರನಾಮ ಪೂಜೆ 


ಶ್ರೀ ಮಹಾಲಕ್ಷ್ಮೈ ನಮಃ | ಶ್ರೀ ರಮಾಯೈ ನಮಃ । 

ಶ್ರೀ ಗುಣತ್ರಯಾಭಿಮಾನಿನ್ಯೈ ನಮಃ । ಶ್ರೀ ಕುಂಭಿಣ್ಕೈ ನಮಃ । 

ಶ್ರೀ ದುರ್ಗಾಯೈ ನಮಃ | ಶ್ರೀ ರುಗ್ಮಿಣ್ಕೆ ನಮಃ । 

ಶ್ರೀ ಸತ್ಯಾಯೈ ನಮಃ । ಶ್ರೀ ಶಾಂತ್ಕೈ ನಮಃ । 

ಶ್ರೀ ಕೃತ್ಯೈ ನಮಃ । ಶ್ರೀ ಜಯಾಯೈ ನಮಃ ॥೧೦॥ 
ಶ್ರೀ ಮಾಯಾಯ್ಕೆ ನಮಃ । ಶ್ರೀ ಸೀತಾಯೈ ನಮಃ । 

ಶ್ರೀ ಕಮಲಾಯೈ ನಮಃ । ಶ್ರೀ ದಕ್ಷಿಣಾಯ್ಕೆ ನಮಃ । 

ಶ್ರೀ ತ್ರಿಲೋಕಜನನ್ಯೈ ನಮಃ ಶ್ರೀ ಅನುಪಮಾಯೈ ನಮಃ । 
ಶ್ರೀ ಅಂಭ್ರಿಣ್ಯೆ ನಮಃ । ಶ್ರೀ ಜಯಂತ್ಯೈ ನಮಃ | 

ಶ್ರೀ ಪ್ರಕೃತ್ಯೆ ನಮಃ । ಶ್ರೀ ವಿಷ್ಣುಪತ್ನ್ಯೈ ನಮಃ ॥೨೦॥ 
ಶ್ರೀ ವರುಣಜಾಯೈ ನಮಃ । ಶ್ರೀ ಪದ್ಮಾಯೈ ನಮಃ । 

ಶ್ರೀ ಹ್ರೀನಾಮಕಾಯೈ ನಮಃ । ಶ್ರೀ ವೇದಾಯೈ ನಮಃ । 

ಶ್ರೀ ವೇದವತ್ಯೈ ನಮಃ । ಶ್ರೀ ದೇವತಾಯೈ ನಮಃ । 

ಶ್ರೀ ಧಾತ್ರೈ ನಮಃ । ಶ್ರೀ ಸುಖಾಲಯಾಯ್ಕೆ ನಮಃ । 
ಶ್ರೀ ಭಾರ್ಗವ್ಯೈ ನಮಃ । ಶ್ರೀ ರೇವತ್ಕೈ ನಮಃ ॥೩೦॥ 
ಶ್ರೀ ಪ್ರಭಾಯೈ ನಮಃ । ಶ್ರೀ ಶ್ರಿಯ್ಛೆ ನಮಃ । 

ಶ್ರೀ ಲಕ್ಷ್ಮ ನಮಃ । ಶ್ರೀ ಕಮಲಾಯೈ ನಮಃ । 

ಶ್ರೀ ಪದ್ಮಾಯೈ ನಮಃ | ಶ್ರೀ ಪದ್ಮಿನೈ ನಮಃ । 

ಶ್ರೀ ಕಮಲಾಲಯಾಯ್ಯೆ ನಮಃ | ಶ್ರೀ ರಮಾಯೈ ನಮಃ । 


ದೀಪಾವಳಿ -೨ ಅಮಾವಾಸ್ಯೆ 


ಶ್ರೀ ವೃಷಾಕಪ್ಕೈ ನಮಃ | ಶ್ರೀ ಧನ್ಯಾಯೈ ನಮಃ ॥೪೦॥ 

ಶ್ರೀ ಬುದ್ಧೈ ನಮಃ । ಶ್ರೀ ಯಜ್ಞಾಯೈ ನಮಃ । 

ಶ್ರೀ ಇಂದಿರಾಯೈ ನಮಃ । ಶ್ರೀ ಹಿರಣ್ಯಾಯೈ ನಮಃ । 

ಶ್ರೀ ಹರಿಣ್ಕೈ ನಮಃ | ಶ್ರೀ ಸತ್ಯಾಯ್ಕೆ ನಮಃ । 

ಶ್ರೀ ನಿತ್ಯಾಯೈ ನಮಃ | ಶ್ರೀ ಆನಂದಾಯೈ ನಮಃ । 

ಶ್ರೀ ಆಪ್ರಜ್ಞಾಯೈ ನಮಃ । ಶ್ರೀ ಸುಖಾಯೈ ನಮಃ ॥೫೦॥ 

ಶ್ರೀ ಸುಗಂಧಾಯೈ ನಮಃ । ಶ್ರೀ ಸುಂದರ್ಯೈ ನಮಃ । 

ಶ್ರೀ ವಿದ್ಯಾಯೈ ನಮಃ । ಶ್ರೀ ಸುಶೀಲಾಯೈ ನಮಃ । 

ಶ್ರೀ ಸುಲಕ್ಷಣಾಯೈ ನಮಃ । ಶ್ರೀ ಪದ್ಮನಾಭಪ್ರಿಯಾಯೈ ನಮಃ । 
ಶ್ರೀ ಭೂತ್ಕೈ ನಮಃ । ಶ್ರೀ ಶ್ರದ್ಧಾಯೈೆ ನಮಃ । 

ಶ್ರೀ ಸರಸ್ವತ್ಯೈ ನಮಃ । ಶ್ರೀ ಲೋಕಪಾವನ್ಯೈ ನಮಃ ॥೬೦॥ 
ಶ್ರೀ ಮುಕ್ತಿಫಲದಾಯಿನ್ಕೈ ನಮಃ । ಶ್ರೀ ಸರ್ವಲೋಕಮಾತ್ರೇ ನಮಃ । 
ಶ್ರೀ ವ್ಯಾಪ್ತರೂಪಾಯೈ ನಮಃ | ಶ್ರೀ ಪದಾಕ್ಷ್ಯೈ ನಮಃ । 

ಶ್ರೀ ನಿತ್ಯಾವಿಯೋಗಿನ್ಯೈ ನಮಃ । ಶ್ರೀ ಕೋಪಾದಿವರ್ಜಿತಾಯ್ಕೆ ನಮಃ 
ಶ್ರೀ ಮಾಲತ್ಕೈ ನಮಃ | ಶ್ರೀ ವಿರಜಾಯೈ ನಮಃ । 

ಶ್ರೀ ಮನ್ಮಥಜನನೈೈ ನಮಃ | ಶ್ರೀ ಬ್ರಹ್ಮಮಾತ್ರೇ ನಮಃ ॥೭೦॥ 
ಶ್ರೀ ಜಗದಾನಂದದಾಯಿನ್ಕೈ ನಮಃ । ಶ್ರೀ ಜಗದ್ಗಾತ್ರೇ ನಮಃ । 

ಶ್ರೀ ಕಲ್ಯಾಣ್ಯೈ ನಮಃ । ಶ್ರೀ ಸಂಪಶ್ಚದಾಯಕಾಯ್ಕೆ ನಮಃ । 
ಶ್ರೀ ವಿಷ್ಣುಪ್ರಿಯಾಯೈ ನಮಃ । ಶ್ರೀ ಆಪದ್ದುದ್ಧರಣಾಯೈ ನಮಃ । 
ಶ್ರೀ ವೈಷ್ಣವ್ಯೈ ನಮಃ । ಶ್ರೀ ನಾರಾಯಣ್ಯೈ ನಮಃ । 

ಶ್ರೀ ಸ್ವರ್ಣವರ್ಣಾಯೈ ನಮಃ । ಶ್ರೀ ತಮುಮಧ್ಯಾಯೈ ನಮಃ ॥೮೦॥ 


ಶ್ರೀ ಮುಕುಂದ ಕಿಂಕರ್ಯ್ಯೈ ನಮಃ । ಶ್ರೀ ಮಹಿಷಾಸುರಮರ್ದಿನ್ಶೈ ನಮಃ 
ಶ್ರೀ ಶುಂಭ ನಿಶುಂಭ ಸಂಹರ್ತೆೇ ನಮಃ । ಶ್ರೀ ಸ್ವರ್ಗಾಪವರ್ಗದಾಯೈ ನಮಃ । 
ಶ್ರೀ ಕೊಲ್ಲಾಫುರವಾಸಿನ್ಕೈ ನಮಃ । ಶ್ರೀ ಜಗದಂಬಾಯ್ಕೆ ನಮಃ । 

ಶ್ರೀ ಅಘಟಿತಘಟನಾಯ್ಯೆ ನಮಃ । ಶ್ರೀ ದೇವ್ಕೈ ನಮಃ । 

ಶ್ರೀ ಅಮೃತೋದ್ಧವಾಯೈೆ ನಮಃ । ಶ್ರೀ ಚಂದ್ರಲೋಚನಾಯೈ ನಮಃ।೯೦॥ 


-48- 


ದೀಪಾವಳಿ -೨ ಅಮಾವಾಸ್ಯೆ 


ಶ್ರೀ ವರಾರೋಹಾಯ್ಯೆ ನಮಃ । ಶ್ರೀ ಹರಿವಲ್ಲಭಾಯೈ ನಮಃ । 

ಶ್ರೀ ಲೋಕಸುಂದರ್ಯೆ ನಮಃ । ಶ್ರೀ ಮುಕುಂದಮಹಿಷ್ಠೈಯ್ಯೈೆ ನಮಃ । 
ಶ್ರೀ ಸರೋಜಾನನಾಯೈ ನಮಃ । ಶ್ರೀ ದುರಾಧರ್ಷಾಯ್ಯೆ ನಮಃ । 

ಶ್ರೀ ಈಶ್ವರ್ಯ್ಯೆ ನಮಃ | ಶ್ರೀ ಸಮಾನಾಯೈ ನಮಃ । 

ಶ್ರೀ ವೇದಮಾನಿನೈ ನಮಃ | ಶ್ರೀ ಮೂಲಪ್ರಕೃತ್ಯೆ ನಮಃ ॥೧೦೦॥ 
ಶ್ರೀ ವರವರ್ಣಿನ್ಶೈ ನಮಃ । ಶ್ರೀ ಅಂಬಾಯೈ ನಮಃ । 

ಶ್ರೀ ಮಾಂಗಲ್ಯಸೂತ್ರಧರಾಯ್ಕೆ ನಮಃ । ಶ್ರೀ ಹರಿಣಾಕೃತಮಂದಿರಾಯ್ಕೆ ನಮಃ 
ಶ್ರೀ ಸರ್ವಸರ್ವಸ್ವದಾಯೈ ನಮಃ । ಶ್ರೀ ಚತುಷ್ಕಪರ್ದಾಯೈ ನಮಃ । 

ಶ್ರೀ ಚತುರ್ಮೂರ್ತಿಹರಿಪ್ರಿಯಾಯ್ಕೆ ನಮಃ | 


ಶ್ರೀ ಚತುರ್ವೇದೋದಿತಾಯ್ಕೆ ನಮಃ । ಶ್ರೀ ಅಭಯದಾಯ್ಯೆ ನಮಃ । 

ಶ್ರೀ ಮಹಾಲಕ್ಷ್ಮೈ ನಮಃ | | 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । 
ಅಷ್ಟೋತ್ತರ ಶತನಾಮಪೂಜಾಂ ಸಮರ್ಪಯಾಮಿ । 


ಧೂಪ 
ಬ್ರಾಹ್ಮಣೋ5ಸ್ಕ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ । 
ಊರೂ ತದಸ್ಯ ಯದ್ವೈಶ್ಯಃ ಪದ್ಭ್ಯಾಂ ಶೂದ್ರೋ ಅಜಾಯತ ॥ 
ಕರ್ದಮೇನ ಪ್ರಜಾಭೂತಾ ಮಯಿ ಸಂಭವ ಕರ್ದಮ | 
ಶ್ರಿಯಂ ವಾಸಯ ಮೇ ಕುಲೇ ಮಾತರಂ ಪದ್ಧಮಾಲಿನೀಮ್‌ ॥ 
ಚಂದನಾಗರುಕರ್ಪೂರಶ್ವೇತಗುಗ್ಗುಳಸಂಯುತ: । 
ಕಪಿಲಾಫೃತಸಂಯುಕ್ತಧೂಪೋ5 ಯಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 


ನಮಃ । ಧೂಪಮಾಘ್ರಾಪಯಾಮಿ । 


-49- 


ದೀಪಾವಳಿ -೨ ಅಮಾವಾಸ್ಯೆ 


ದೀಪ 

ಚಂದ್ರಮಾ ಮನಸೋ ಜಾತಶಕ್ಷೋಃ ಸೂರ್ಯೋ ಅಜಾಯತ। 

ಮುಖಾದಿಂದ್ರಶ್ನಾಗ್ಗಿಶ್ಚ ಪ್ರಾಣಾದ್‌ ವಾಯುರಜಾಯತ Il 

ಆಪಸ ಜಂತು ಸಿಗಾನಿ ಚಿಕೀತ ವಸ ಮೇ ಗೃಹೇ। 

೨ ಇ. ಜಿ ಮ 

ನಿ ಚ ದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೇ ॥ 

ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ಗೃಹಾಣ ಮಂಗಲಂ ದೀಪಂ ತೈಲೋಕ್ಕತಿಮಿರಾಷಹಮ್‌ Il 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ದೀಪಂ ದರ್ಶಯಾಮಿ | 

ಮಹಾನೈವೇದ್ಯ 

ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ। 

ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಂ ಅಕಲ್ಪ ಯನ್‌ || 

ಆರ್ದ್ರಾಂ ಪುಷ್ಕರಿಣೀಂ ಪುಷ್ಪಿಂ ಪಿಂಗಲಾಂ ಪದ್ಮಮಾಲಿನೀಮ್‌ | 

ಚಂದ್ರಾಂ ಹಿರಣ್ಣಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ॥ 

ಓಂ ಭೂರ್ಭೂವಸ್ಪೃಃ । ಸತ್ಯಂತ್ವರ್ತ್ತ್ವೇನ ಪರಿಷಿಂಚಾವಿ । 
ಅಮೃತೋಪಸ್ತರಣಮಸಿ ಸ್ವಾಹಾ । 
ಓಂ ಪ್ರಾಣಾತ್ಮನೇ ನಾರಾಯಣಾಯ ಸ್ವಾಹಾ | ನಾರಾಯಣಾಯೇದಂ ನಮಮ। 
ಓಂ ಅಪಾನಾತ್ಮನೇ ವಾಸುದೇವಾಯ ಸ್ವಾಹಾ - ವಾಸುದೇವಾಯ ಇದಂ ನಮಮ | 
ಓಂ ವ್ಯಾನಾತ್ಮನೇ ಸಂಕರ್ಷಣಾಯ ಸ್ವಾಹಾ - ಸಂಕರ್ಷಣಾಯ ಇದಂ ನಮಮ । 
ಓಂ ಉದಾನಾತ್ಮನೇ ಪ್ರದ್ಯುಮ್ನಾಯ ಸ್ವಾಹಾ - ಪ್ರದ್ಯುಮ್ನಾಯ ಇದಂ ನಮಮ । 
ಓಂ ಸಮಾನಾತ್ಮನೇ ಅನಿರುದ್ಧಾಯ ಸ್ವಾಹಾ - ಅನಿರುದ್ಧಾಯ ಇದಂ ನಮಮ । 

(ಓಂ ನಮೋ ನಾರಾಯಣಾಯ ಓಂ (ಎಂಟು ಬಾರಿ ಹೇಳುವುದು) 


-50- 


ದೀಪಾವಳಿ -೨ ಅಮಾವಾಸ್ಯೆ 


ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಂಮೇ ಹ್ಯಚಲಾಂ ಕುರು | 

ಈಪಿತಂ ಮೇ ವರಂ ದೇಹಿ ಪರತ್ರ ಚ ಪರಾಂ ಗತಿಮ್‌ ॥ 

ಅನ್ನಂ ಚತುರ್ವಿಧಂ ಸ್ವಾದುಪಯೋದಧಿಫೃತಂ ತಥಾ । 

ನಾನಾವ್ಯಂಜನಶೋಭಾಡಢ್ಯಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 

ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತ ಪ್ರಕ್ಷಾಲನಂ ಸಮರ್ಪಯಾಮಿ । 
ಗಂಡೂಷಂ ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ | 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಹರಿನಿವೇದಿತ ನೈವೇದ್ಯಂ ಸಮರ್ಪಯಾಮಿ | 

ಪ್ರಾಣಾಯಸ್ವಾಹಾ । ಅಪಾನಾಯಸ್ವಾಹಾ | ವ್ಯಾನಾಯಸ್ವಾಹಾ । 
ಉದಾನಾಯಸ್ವಾಹಾ । ಸಮಾನಾಯಸ್ವಾಹಾ । 


ಮೋದಕಾಪೂಪಸಂಯುಕ್ತಂ ದಧ್ಯಾಜ್ಯಂ ಮಧುಪಾಯಸಮ್‌ । 

ರಸಾಯನೋಪದಂಶಾದಿ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 

ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತಪ್ರಕ್ಷಲನಂ ಸಮರ್ಪಯಾಮಿ । 
ಮುಖಪ್ರಕ್ಷಾಲನಂ ಸಮರ್ಪಯಾಮಿ. 


ತಾಂಬೂಲ 
ಸಪ್ತಸ್ಯಾ ಸನ್‌ ಪರಿಧಯಸ್ತಿಃ ಸಪ್ತ ಸಮಿಧ: ಕೃತಾಃ | 
ದೇವಾ ಯದ್ಯ ಜ್ಕಂ ತನ್ಹಾನಾ ಅಬದ್ಧನ್‌ ಪುರುಷಂ ಪಶುಮ್‌ T 
ಆರ್ದ್ರಾಂ ಯಃ ಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಮ್‌ I 
ಸೂರ್ಯಾಂ ಹಿರಣ್ಣಯೀಂ € ಲಕ್ಷ್ಮೀ ೦ ಜಾತವೇದೋ ಮ ಆವಹ॥ 
ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 
ಕರ್ಪೂರ- ಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 


ನಮಃ । ತಾಂಬೂಲಂ ಸಮರ್ಪಯಾಮಿ | 
೬51- 


ದೀಪಾವಳಿ -೨ ಅಮಾವಾಸ್ಯೆ 


ದಕಿಣೆ 

| 
ಸುವರ್ಣಂ ಸರ್ವಧಾತೂನಾಂ ಶ್ರೇಷ್ಠಂ ದೇವಿ ಚ ತತದಾ । 
ಭಕ್ತ್ಯಾ ದದಾಮಿ ವರದೇ ಸ್ವರ್ಣವೃಷ್ಠಿಂ ಚ ದೇಹಿ ಮೇ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ । 


ಮಹಾಮಂಗಳಾರತಿ 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ 
ತೇ ಹ ನಾಕಂ ಮಹಿಮಾನ; ಸಚಂತ ಯತ್ರ ಪೂರ್ಮೇ ಸಾಧ್ಯಾಃ ಸಂತಿ ದೇವಾಃ॥ 
ತಾಂ ಮ ಆವಹ ಜಾತವೇದೋ ಲಕ್ಕಿ ಕ್ಲೀಮನಪಗಾಮಿನೀಮ್‌ | 
ಯಸ್ಕಾಂ ಹಿರಣ್ಯ ೦ ಪ್ರಭೂತಂ ಗಾವೋ ದಾಸ್ಕೊ ೀಶ್ವಾನ್‌ ವ ವಿಂದೇಯಂ 
ಪುರುಷಾನಹಮ್‌ || 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಶಸ್ತುತೇ॥ 
ನೀರಾಜನಂ ಸುಮಾಂಗಲ್ಯಂ ಕರ್ಪೂರೇಣ ಸಮನ್ವಿತಮ್‌ । 
ಚಂದ್ರಾರ್ಕವಸ್ನಿಸದೃಶಂ ಗೃಹಾಣ ಕಮಲಾಲಯೇ ॥। 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ | ಮಹಾನೀರಾಜನಂ ಸಮರ್ಪಯಾಮಿ । 
ಮಂತ್ರಪುಷ್ಪ 
ನಾರಾಯಣಾಯ ವಿದ್ಧಹೇ ವಾಸುದೇವಾಯ ಧೀಮಹಿ । 
ತನ್ನೋ ವಿಷ್ಣುಃ ಪ್ರಚೋದಯಾತ್‌ Il 


-52- 


ದೀಪಾವಳಿ -೨ ಅಮಾವಾಸ್ಯೆ 


ಮಹಾದೇವೈ ಚ ವಿದ್ಧಹೇ ವಷ್ಟುಪತ್ತ್ವೈ ಧೀಮಹಿ । 
ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್‌ Il 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಮಂತ್ರಪುಷ್ಪಂ ಸಮರ್ಪಯಾಮಿ । 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಛತ್ರ, ಚಾಮರ, ದರ್ಪಣ, ನೃತ್ಯ, ಗೀತ, ಸಮಸ್ತರಾಜೋಪಚಾರಾನ್‌ 
ಸಮರ್ಪಯಾಮಿ॥ 

ಪ್ರದಕ್ಷಿಣನಮಸ್ವಾರ 

ಪದ್ಧಪ್ರಿಯೇ ಪದ್ಧಿನೀ ಪದ್ಧಹಸ್ತೇ ಪದ್ಮಾಲಯೇ ಪದ್ಧದಲಾಯತಾಕ್ಷಿ! 

ವಿಶ್ವಪ್ರಿಯೇ ವಿಶ್ವಮನೋನುಕೂಲೇ ತ್ನತ್ನಾದಪದ್ಧಂ ಮಹಿ ಸನ್ನಿಧತ್ವ್ವ॥ 

ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ। 

ತಾನಿ ತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇ ಪದೇ ॥ 


ನಮಸ್ತೇ ಲೋಕಜನನಿ ನಮಸ್ತೇ ವಿಷ್ಣುವಲ್ಲಭೇ | 
ಹರಿಕಾಂತೇ ನಮಸ್ತೇಶಸ್ತು ತ್ರಾಹಿ ಮಾಂ ದುಃಖಸಾಗರಾತ್‌ ॥ 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಪ್ರದಕ್ಷಿಣನಮಸ್ವಾರಾನ್‌ ಸಮರ್ಪಯಾಮಿ । 


ಅರ್ಯ 
ಕ್ಷೀರೋದಾರ್ಣವಸಂಭೂತೇ ವಿಷ್ಣುಪತ್ನೀ ಸುಶೋಭನೇ ॥ 


ವಿಷ್ಣುನಾ ಸಹಿತಾ ದೇವಿ ಗೃಹಾಣಾರ್ಫ್ಯಂ ನಮೋಸ್ತು ತೇ॥ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಇದಮರ್ಫ್ಯಮಿದಮರ್ಫ್ಯಮಿದಮರ್ಫ್ಯಂ I 


53- 


ದೀಪಾವಳಿ -೨ ಅಮಾವಾಸ್ಯೆ 


ಪ್ರಾರ್ಥನೆ 
ದೀರ್ಥಮಾಯುರ್ಧನಂ ಧಾನ್ಯಂ ಸೌಮಾಂಗಲ್ಯಂ ಚ ಪುತ್ರತಾಮ್‌ । 
ದೇಹಿ ಮೇ ದೇಹಿ ಸುಪ್ರೀತೇ ಪಶುರತ್ನಾದಿಸಂಪದಃ ॥ 
ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಧಕ್ತ್ಯಾ ತರಾಯಣಾ । 
ವಾಂಛಿತಂ ದೇಹಿ ಮೇ ನಿತ್ಯಂ ಹರೌ ಭಕ್ತಿಮಚಂಚಲಾಮ್‌ || 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಲಕ್ಷ್ಮೀನಾರಾಯಣಾಯ 
ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 


ಹೀಗೆ ಪೂಜೆ ಮುಗಿದ ಮೇಲೆ ಶ್ರೀಸೂಕ್ತ ಹಾಗೂ ಭಾಗ್ಯಸೂಕ್ತಗಳನ್ನು ಪಠಿಸುತ್ತಾ 
ಮನೆಯ ಮೂಲೆ ಮೂಲೆಗಳಿಗೂ ಈ ದೀಪಗಳನ್ನು ತೆಗೆದುಕೊಂಡು ಹೋಗಿ 
ತೋರಿಸಬೇಕು. ಎಲ್ಲೆಡೆಯೂ ಅಲಕ್ಷ್ಮಿಯು ನಾಶವಾಗಿ ಲಕ್ಷ್ಮಿಯು ಸನ್ನಿಹಿತಳಾಗಿ 
ಅಷ್ಟಐಶ್ಚರ್ಯಗಳನ್ನು ನಮಗೆ ಕರುಣಿಸುತ್ತಾಳೆಂದು ಭಕ್ತಿಭರಾಭಿನುನ್ನರಾಗಬೇಕು. 


ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 

ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 

ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ। 

ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ॥ 

ಅನೇನ ಮಯಾಚರಿತ ಶ್ರೀ ಮಹಾಲಕ್ಷ್ಮೀಪೂಜನೇನ ಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ । ಪ್ರೀತೋ 
ವರದೋ ಭವತು ॥ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು ॥ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ | 
ಬುದ್ಭ್ಯಾತ್ಸನಾ ವಾ ಅನುಸೃತಃ ಸ್ವಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 
॥ ಶ್ರೀಕೃಷ್ಣಾರ್ಪಣಮಸ್ತು ॥ 
-54- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಬಲಿಪಾಡ್ಯ ಹಬ್ಬದ ಹಿನ್ನೆಲೆ 
ಬಲಿಪಾಡ್ಯ ಎಂದರೇನು 9 ಈ ಹೆಸರು ಕಾರ್ತಿಕ ಶುದ್ಧ ಪ್ರತಿಪತ್‌ ದಿವಸಕ್ಕೆ 
ಬರಲು ಏನು ಕಾರಣ ? ಎಂಬುದರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಭಗವಂತನು 
ನೂರಾರು ಅವತಾರಗಳನ್ನು ಮಾಡಿರುವನು. ಅವುಗಳಲ್ಲಿ ದಶಾವತಾರವು ಅತ್ಯಂತ 
ಪ್ರಸಿದ್ಧ. ದಶಾವತಾರದಲ್ಲೂ ವಾಮನಾವತಾರ ಸುಪ್ರಸಿದ್ಧ | 
"ಅಜಿನದಂಡಕಮಂಡಲುಮೇಖಲರುಚಿರಪಾವನವಾಮನಮೂರ್ತಯೇ। 
ಮಿತಜಗತ್‌ತ್ತಿತತಾಯ ಜಿತಾರಯೇ ನಿಗಮವಾಕಟವೇ ವಟವೇ ನಮಃ' 


ಮುಂಜಹುಲ್ಲಿನ ಕಟಿಸೂತ್ರವನ್ನು, ಉಪವೀತವನ್ನು , ಕೃಷ್ಣಾಜಿನದ 
ಉತ್ತರೀಯವನ್ನು ಧರಿಸಿ, ಕಣ್‌ಕುಕ್ಕುವ ಸೌಂದರ್ಯದ ರಾಶಿಯಂತಿರುವ 
ವಟುರೂಪಧಾರಿಯಾದ ವಾಮನನು ಎಲ್ಲರ ಮನಸಿಗೆ ಮುದವನ್ನುಂಟು ಮಾಡುತ್ತಾ 
ಹಸನ್ಮುಖಿಯಾಗಿ ಬಲಿಯನ್ನು ಉದ್ಧರಿಸಲು ಅಶ್ವಮೇಧಯಾಗ ಮಾಡುತ್ತಿರುವ 
ಬಲಿಯ ಮನೆಗೆ ನಡೆದು ಬಂದನು. ಭಾದ್ರಪದ ಮಾಸದಲ್ಲಿ ವಾಮನಾವತಾರ 
ನಡೆದರೂ ಕೂಡ ಅವತಾರದ ಉದ್ದೇಶವು ಸಫಲವಾದದ್ದುಕಾರ್ತಿಕ ಶುದ್ಧ ಪ್ರತಿಪತ್‌ 
ದಿವಸ. 


ದೇವತೆಗಳು ಹಾಗೂ ಅಸುರರು ಸೇರಿ ಕ್ಷೀರಸಮುದ್ರಮಥನವನ್ನು ಮಾಡಿದರು. 
ಅದರ ಪ್ರತಿಫಲವಾಗಿ ಅಮೃತವು ದೊರೆಯಿತು. ದೊರೆತ ಅಮೃತವನ್ನು ದೇವತೆಗಳಷ್ಟೇ 
ಪಡೆದರು. ದೈತ್ಯರಿಗೆ ಅಮೃತವು ಸಿಗಲೇ ಇಲ್ಲ. ದೇವತೆಗಳು ಮೋಸ ಮಾಡಿದರೆಂಬ 
ಸಿಟ್ಟು ಅಸುರರಿಗೆ ಹೆಚ್ಚಾಯಿತು. ದೇವತೆಗಳಿಂದ ಮೋಸವಾಯಿತೆಂಬ ಸಿಟ್ಟಿನಿಂದ 
ದೇವತೆಗಳ ಲೋಕವನ್ನೇ ಅಪಹಾರ ಮಾಡಬೇಕೆಂದು ನಿರ್ಣಯ ಮಾಡಿದರು. ಎಲ್ಲ 
ಅಸುರರ ಗುರುಗಳಾದ ಶ್ರುಕ್ರಾಚಾರ್ಯರು ಬಲಿಯ ಮೂಲಕ ನೂರು 


೨57- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಅಶ್ವಮೇಧಯಾಗಗಳನ್ನು ಮಾಡಿಸಿದರು. ಅದರ ಪ್ರತಿಫಲವಾಗಿ ಇಂದ್ರಪದವಿಯು 
ಬಲಿಚಕ್ರವರ್ತಿಗೆ ದೊರೆಯಿತು. ಇದಕ್ಕೂ ಮೊದಲು ಎಲ್ಲ ಅಸುರರ ಒಡೆಯನಾದ 
ಬಲಿಯು ತನ್ನ ಅಜ್ಜನಾದ ಪ್ರಹ್ಲಾದನ ಬಳಿ ತೆರಳಿ ದೇವತೆಗಳ ಸಾಮ್ರಾಜ್ಯಕ್ಕೆ 
ಲಗ್ಗೆಯಿಡುತ್ತೇನೆಂದು ತಿಳಿಸಿದ್ದನು. ಹರಿಸಂಕಲ್ಪವನ್ನು ಅರಿತ ಪ್ರಹ್ಲಾದನು, 
ಬಲಿಚಕ್ರವರ್ತಿಗೆ ತಥಾಸ್ತು ಎಂಬ ವರವನ್ನು ನೀಡಿದ್ದನು. 


ಬಲಿಯು ತನ್ನ ಶಕ್ತಿಸಾಮರ್ಥದಿಂದ ದೇವತೆಗಳನ್ನೆಲ್ಲಾ ಗೆದ್ದ. 
ಇಂದ್ರಪದವಿಯಲ್ಲಿ ಸುಖವಾಗಿ ಕಾಲ ಕಳೆಯುತ್ತಿದ್ದ. ಕೆಲವು ದಿನಗಳು ಉರುಳಿದ 
ಮೇಲೆ, ತನ್ನ ಮನಸ್ಸಿನಲ್ಲಿ ಏನೋ ಕಳವಳ, ಅದೇನೋ ಗೊಂದಲ. ತಾನೇನೋ 
ತಪ್ಪು ಮಾಡಿದ್ದೇನೆಂಬ ಅಂತರಂಗದ ಅರಿವು. ಅದೇ ಸಮಯದಲ್ಲಿ ಅವನ 
ಸುತ್ತ-ಮುತ್ತಲಿನವರಿಗೂ ಇದೇ ತರಹ ಗೊಂದಲ. ಎಲ್ಲೆಡೆಯೂ ಅಪಶಕುನಗಳು. 
ಬಲಿಯ ಸಾಮ್ರಾಜ್ಯಕ್ಕೆ ಕುತ್ತು ಬರುವುದೋ ಏನೋ ಎಂಬ ಸಂಶಯ ಎಲ್ಲರಲ್ಲೂ 
ಅಂಕುರಿಸಿತು. ಇದರಿಂದ ಬಲಿ ಕಕ್ಕಾವಿಕ್ಕಿಯಾದ. ತನ್ನ ಮನಸಿನ ಸಮಾಧಾನಕ್ಕಾಗಿ 


ಅಜ್ಜನಾದ ಪ್ರಹ್ಲಾದನನ್ನು ಸಂಪರ್ಕಿಸಿದ. 
ಜ ೧ ಎ 


""ಅಜ್ಜ! ನನ್ನ ಸಾಮ್ರಾಜ್ಯದಲ್ಲಿ ಅನೇಕ ಅಪಶಕುನಗಳು. ಅದೇನೋ ಕಳವಳ. 
ಇದರ ಕಾರಣವನ್ನು ತಿಳಿಸುವಿರಾ 9'' 


ಮೊಮ್ಮಗನ ಉದ್ವಿಗ್ನಸ್ಥಿತಿಗೆ ಪ್ರಹ್ಲಾದನ ಹೃದಯ ಮಿಡಿಯಿತು. ಮರುಕ್ಷಣದಲ್ಲಿ 
ಸಮಾಧಿಸ್ಥಿತಿಗೆ ತೆರಳಿದ. ಮುಂದೆ ಬಲಿಗೆ ಯಾವ ಗತಿ ಬರಬಹುದೆಂದು 
ಕಂಡುಕೊಂಡ. ಸಮಾಧಿಸ್ಥಿತಿಯಲ್ಲಿ ಪ್ರಹ್ಲಾದ ಭಗವಂತನ ವಿಶ್ವರೂಪವನ್ನೇ ಕಂಡ. 
ಅದಿತಿಯ ಗರ್ಭದಲ್ಲಿ ವಾಮನ, ಅವನಲ್ಲಿ ಸಮಸ್ತ ಲೋಕವನ್ನೂ, ತನ್ನನ್ನೂ, 
ಬಲಿಯನ್ನೂ ಕೂಡ ಕಂಡ. ಬಲಿಯ ಅಧೀನದಲ್ಲಿರುವ ಸಮಸ್ತ ಸಾಮ್ರಾಜ್ಯವನ್ನು 
ಕಸಿದುಕೊಂಡಿರುವುದನ್ನೂ ಕೂಡ ಕಂಡ. ಕಂಡದ್ದನ್ನು ಬಲಿಗೆ ತಿಳಿಸಿದ. 


-58- 


ದೀಪವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ವಿಷಯ ತಿಳಿದ ಬಲಿ ಭಯ ಪಡಲಿಲ್ಲ. ಅಹಂಕಾರ ಪಟ್ಟ. ""ನನ್ನ ಪೌರುಷದ 
ಮುಂದೆ ಮತ್ತು ನನ್ನ ಅಪಾರ ಸೈನ್ಯದ ಮುಂದೆ ಅವನೊಬ್ಬ ಪರಮಾತ್ಮ ಏನು ತಾನೇ 
ಮಾಡಿಯಾನು 9'' ಎಂದು ಬೀಗಿದ. ವಿಷ್ಣುದ್ರೋಹದ ಬಲಿಯ ಮಾತನ್ನು ಕೇಳಿ 
ತತ್‌ಕ್ಷಣದಲ್ಲಿಯೇ ಪ್ರಹ್ಲಾದ ಶಪಿಸಿಬಿಟ್ಟ. "ನಿನ್ನ ಸಮಸ್ತ ಸಾಮ್ರಾಜ್ಯ ನಶಿಸಿಹೋಗಲಿ' 
ಎಂದು. ಆತನ ಶಾಪಕ್ಕೆ ಹೆದರಿದ ಬಲಿ ಕ್ಷಮೆ ಯಾಚಿಸಿದ. ವಿಷ್ಣುದ್ರೋಹ ಮಾಡಲಾರೆ 
ಎಂದು ಮಾತುಕೊಟ್ಟ. ಪ್ರಹ್ಲಾದನ ಈ ಶಾಪ ಮುಂದಿನ ಬಲಿಯ ಅವನತಿಗೆ 
ಕಾರಣವಾಯಿತು. (ವಾಮನ ಪುರಾಣ) 


ಬಲಿ ದೈತ್ಯನಾಗಿದ್ದರೂ ಶುದ್ಧಸಾತ್ಲಿಕ ಸ್ವಭಾವದವನು. ಒಮ್ಮೊಮ್ಮೆ ಮಾತ್ರ ಇವನಿಗೆ 
ಅಸುರಾವೇಶ  ಆಗುತ್ತಿತ್ತೆಂದು "ಅಸುರಾವೇಶತಃ' ಎಂಬ ಮಾತಿನಿಂದ 
ಶ್ರೀಮದಾಚಾರ್ಯರು ಭಾಗವತ ತಾತರ್ಯದಲ್ಲಿ ತಿಳಿಸಿದ್ದಾರೆ. ಒಟ್ಟು ಎರಡು ಜೀವ 
ಬಲಿಯಲ್ಲಿ ಕುಳಿತು ಕೆಲಸ ಮಾಡುತ್ತಿ ದ್ವವು. ಮೇಲೆ ಉಲ್ಲೇಖಿಸಿದ ಕಥೆಯಂತೆ ಬಲಿ 
ಪ್ರಹ್ಲಾದನ ಬಳಿ ಪರಮಾತ್ಮನನ್ನು ಅವಹೇಳನ ಮಾಡಿದ್ದ. ಪರಮಾತ್ಮ ವಾಮನ 
ರೂಪದಿಂದ ಪ್ರಕಟನಾದಾಗಲೂ ಅಹಂಕಾರ ಮಮಕಾರಗಳನ್ನು ತೋರ್ಪಡಿಸಿದ್ದ. 
ಮತ್ತೊಂದೆಡೆ ದೇವರಿಗೆ ಸರ್ವಸ್ವವನ್ನೂ ಸಮರ್ಪಿಸಿದ. 


ಇಂದ್ರ ತನ್ನ ಪದವಿಯನ್ನು ಕಳೆದುಕೊಂಡ ಮೇಲೆ ದೇವತೆಗಳೆಲ್ಲರೂ 
ಶ್ರೀಹರಿಯನ್ನು ಮೊರೆ ಹೋದರು. ತಾನು ಅವತರಿಸಿ ನಿಮ್ಮನ್ನು ರಕ್ಷಿಸುತ್ತೇನೆಂಬ 
ಭರವಸೆಯನ್ನು ಪರಮಾತ್ಮ ದೇವತೆಗಳಿಗಿತ್ತನು. ಅದೇ ಸಂದರ್ಭದಲ್ಲಿ ಅದಿತಿಯು 
ತನ್ನನ್ನು ಮಗನನ್ನಾಗಿ ಪಡೆಯಲು ತಪಸ್ಸನ್ನು ಆಚರಿಸುವಂತೆ ತಿಳಿಸಲು ದೇವತೆಗಳಿಗೆ 
ಆದೇಶಿಸಿದನು. ಹೀಗೆ ವಾಮನಪುರಾಣ ಹೇಳುತ್ತದೆ. 


ಅದಿತಿಗೂ ತಪಸನ್ನಾಚರಿಸಬೇಕೆಂಬ ಬಯಕೆಯಿತ್ತು. ಅದೇ ಸಂದರ್ಭದಲ್ಲಿ 
ಹರಿಪ್ರೇರಣೆಯೂ ಆಯಿತು. ಮಕ್ಕಳಾಗದವರಿಗೆ ಹೇಳಿಟ್ಟವ್ರತ ಎಂದರೆ ಪಯೋವ್ರತ. 


-59- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಇದನ್ನು ಅದಿತಿ ಆಚರಿಸಿದಳು. ಪಯೋವ್ರತವನ್ನು ಆಚರಣೆ ಮಾಡುವುದರಿಂದ 
ಮಕ್ಕಳಾಗದೇ ಇರಲು ಸಾಧ್ಯವೇ ಇಲ್ಲ. ಮಕ್ಕಳಾಸೆ ಇರದವರೂ ವಿಷ್ಣುಪ್ರೀತ್ಯರ್ಥವಾಗಿ 
ಆಚರಿಸಬಹುದು. 


ಭಾದ್ರಪದ ಶುದ್ಧ ವಿಜಯದ್ವಾದಶಿ, ಶ್ರವಣ ನಕ್ಷತ್ರ, ಅಭಿಜಿನ್‌ 
ಮುಹೂರ್ತದಲ್ಲಿ, ಶಂಖ-ದುಂದುಭಿ ಮೊದಲಾದ ವಾದ್ಯಘೋಷಗಳೊಂದಿಗೆ, 
ಗಂಧರ್ವ, ಅಪ್ಪರೆಯರ ಗಾನ-ನೃತ್ಯಗಳೊಂದಿಗೆ, ದೇವ, ಖಷಿ, ಪಿತೃ, ಅಗ್ನಿಗಳ 
ಸ್ತೋತ್ರದೊಂದಿಗೆ, ಪುಷ್ಪವೃಷ್ಟಿಯಾಗುತ್ತಿರುವಾಗ ವಾಮನನು ಅವತಾರ ಮಾಡಿದನು. 


ವಾಮನರೂಪಿಯಾದ ಭಗವಂತನು ಬಲಿಯ ಬಳಿ ತೆರಳಿದಾಗ ಬಲಿಯು 
ಏನನ್ನು ಬೇಕಾದರೂ ದಾನಮಾಡುತ್ತೇನೆಂಬ ಭರವಸೆಯನ್ನು ನೀಡಿದನು. ಆದರೆ 
ಶುಕ್ರಾಚಾರ್ಯರು ತಡೆದರು. ಆದರೂ ಬಲಿಯು ಅವರ ಮಾತನ್ನು ಕೇಳಲಿಲ್ಲ. 
ಪರಮಾತ್ಮನು ಮೂರು ಪಾದದಷ್ಟು ಭೂದಾನವನ್ನು ಕೇಳಿದನು. ಅದಕ್ಕೆ ಬಲಿಯು 
ಒಪ್ಪಿದನು. ಮೊದಲನೆಯ ಪಾದದಿಂದ ಸಮಸ್ತ ಭೂಲೋಕವನ್ನು ವ್ಯಾಪಿಸಿದನು. 
ಎರಡನೆಯ ಪಾದದಿಂದ ಅಂತರಿಕ್ಷಲೋಕವನ್ನು ವ್ಯಾಪಿಸಿದನು. ಮೂರನೆಯ ಹೆಜ್ಜೆಗೆ 
ಸ್ಥಳವೇ ಇಲ್ಲದಂತಾಯಿತು. 


ಭಗವಂತನ ಈ ವಿಶ್ವರೂಪವನ್ನು ಬಲಿ ಹಾಗೂ ಶುಕ್ರಾಚಾರ್ಯರು 
ನೋಡಿದರು. ಬೇರೆ ಅಸುರರಿಗೆ ವಾಮನರೂಪದಿಂದಲೇ ಭಗವಂತನು 
ಕಾಣಿಸಿಕೊಂಡನು. 


ಮೂರನೆಯ ಪಾದಕ್ಕೆ ಎಲ್ಲಿ ಸ್ಥಳ ? ಎಂಬುದಾಗಿ ಪರಮಾತ್ಮನು ಪ್ರಶ್ನೆಯನ್ನು 
ಮಾಡಿದಾಗ, ತನ್ನ ಶಿರಸ್ಲೇ ಅದಕ್ಕೆ ತಕ್ಕ ಸ್ಥಳವೆಂದು ಬಲಿಯು ತನ್ನನ್ನೇ ಸಮರ್ಪಣೆ 
ಮಾಡಿಕೊಂಡನು. ಹೀಗೆ ಬಲಿಚಕ್ರವರ್ತಿಯು ತನ್ನ ಸಮಸ್ತ ಐಶ್ವರ್ಯವನ್ನು, 


-60- 


ದೀಪಾವಳಿ -೨ ಬಲಿಪಾಡ್ಯ್ಕ- ಯಮದ್ವಿತೀಯಾ 


ಇಂದ್ರಪದವಿಯನ್ನು, ಭೂಲೋಕ, ಸ್ವರ್ಗಲೋಕಾಧಿಪತ್ಯವನ್ನು ಸ್ವತಃ ತನ್ನನ್ನೇ 


ವ 


ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡ ಪರ್ವಕಾಲವೇ ಬಲಿಪಾಡ್ಯ. 


"ಹೇಮಾದ್ರಿಶಿಖರಾಕಾರಂ' ಇತ್ಯಾದಿಯಾಗಿರುವ ದಧಿವಾಮನಸ್ತೊ ತ್ರವನ್ನು 
ಇಂದು ಅವಶ್ಯವಾಗಿ ಪಠಿಸಬೇಕು. ಮತ್ತು ಬಲಿಯಂತೆ ನಾವೂ ಕೂಡ ಭಗವಂತನಿಗೆ 
ಶರಣೆನ್ನಬೇಕು. 


ಎಂಟು ಬಗೆಯ ಮದಗಳು ನಮ್ಮ ಹೃದಯದಲ್ಲಿ ಮನೆ ಮಾಡಿವೆ. ಈ 
ದುಷ್ಟಶಕ್ತಿಗಳನ್ನು ಮಟ್ಟಹಾಕಬೇಕು. ಒಳ್ಳೆಯ ಗುಣಗಳನ್ನು ಶ್ರೀಹರಿಗೆ ಸಮರ್ಪಿಸಬೇಕು. 
ಅದಕ್ಕಾಗಿ ನಮ್ಮ ಹೃದಯದಲ್ಲಿ ವಾಮನನ ಅವತಾರವಾಗಬೇಕು. ಬಲಿಯಲ್ಲಿರುವ 
ಅಹಂಕಾರ ಮಮಕಾರಗಳನ್ನು ಮಟ್ಟಹಾಕಿ, ಅವನ ತಲೆಯ ಮೇಲೆ ಪಾದವನ್ನು ಇಟ್ಟು 
ಅನುಗ್ರಹಿಸಿದ. ಬಲಿಯಂತೆ ನಾವೂ ಸಹ ನಮ್ಮ ತಲೆಯನ್ನು ಶ್ರೀಹರಿಗೆ ಸಮರ್ಪಿಸಿ, 
ಶರಣಾಗತರಾಗಬೇಕು. 


ಮೂರು ಹೆಜ್ಜೆಗಳಿಂದ ಬಲಿಯನ್ನು ಉದ್ಧರಿಸಿದ. ಇದರಂತೆ ನಮ್ಮ 
ಜೀವನದಲ್ಲಿಯೂ ಪರಮಾತ್ಮನು ತನ್ನ ಮೂರು ರೂಪಗಳಿಂದ ನಮನ್ನು 
ಅನುಗ್ರಹಿಸಬೇಕು. ಜಾಗ್ರತ್‌, ಸ್ವಪ್ನ , ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲಿ ವಿಶ್ವ, 
ತೈಜಸ, ಪ್ರಾಜ್ಞಎಂಬ ರೂಪದಿಂದ, ಬಾಲ್ಯ, ಯೌವನ, ವಾರ್ಧಕ್ಕ ಎಂಬ ಮೂರು 
ಅವಸ್ಥೆಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ ಎಂಬ ಮೂರು ರೂಪಗಳಿಂದ, 
ಮುಂದೆ, ಹಿಂದೆ, ಮಧ್ಯದಲ್ಲಿ, ನರಸಿಂಹ, ಶ್ರೀಕೃಷ್ಣ, ಶ್ರೀರಾಮ ರೂಪಗಳಿಂದ ನಮ್ಮನ್ನು 
ಉದ್ಧರಿಸಬೇಕು. ಬಲಿಗೆ ಎಶ್ವರೂಪದರ್ಶನವಿತ್ತಂತೆ ನಿರಂತರ ಎಲ್ಲೆಡೆಯೂ 


ಭಗವಂತನನ್ನು ಕಾಣುವ ಬುದ್ಧಿಯನ್ನಿಟ್ಟು ನಮ್ಮನ್ನು ಸಲಹಬೇಕು. 
ಧ್ಯಾಯೇತ್‌ ಸು-ಶುಕ್ಷಮರವಿಂದ- ದಲಾಯತಾಕ್ಷಂ 


ಸೌವರ್ಣ-ಪಾತ್ರ- ದಧಿ-ಭೋಜ್ಯಮಥಾಮೃತಂ ಚ । 


-61- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ದೋಭಾ್ಯಂ ದಧಾನಮಖಿಲೈಶ್ಚಸುರೈಃ ಪರೀತಂ 

ಶೀತಾಂಶು-ಮಂಡಲ-ಗತಂ ರಮಯಾ ಸಮೇತಮ್‌ ॥೩೦॥ 

ಚಿನ್ನದ ಬಟ್ಟಲಲ್ಲಿರುವ ಮೊಸರನ್ನವನ್ನೂ ಅಮೃತವನ್ನೂ ತನ್ನೆರಡು ಕೈಗಳಿಂದ 
ಹಿಡಿದುಕೊಂಡು, ತನ್ನ ಪರಿವಾರಭೂತರಾದ ಎಲ್ಲ ದೇವತೆಗಳೊಡನೆ ಮತ್ತು 
ರಮಾದೇವಿಯೊಡನೆ ಚಂದ್ರಮಂಡಲದಲ್ಲಿ ಕುಳಿತಿರುವ, ತಾವರೆಯಂತೆ ಅರಳ್ಗಣ್ಣಿನ 
ಗೌರಾಂಗನಾದ ಶ್ರೀಹರಿಯನ್ನು ಧ್ಯಾನಿಸಬೇಕು. 


ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ 
ಬಲಿಪಾಡ್ಕದ ನಿರ್ಣಯ 


ಶ್ರಾವಣೀ ದುರ್ಗನವಮೀ ತಥಾ ದುರ್ಗಾಷ್ಠಮೀ ಚಯಾ । 
ಪೂರ್ವವಿದ್ಧಾತು ಕರ್ತವ್ಯಾ ಶಿವರಾತ್ರಿರ್ಬಲೇರ್ದಿನಮ್‌ ॥ 


ಪೂರ್ವತಿಥಿಯ ವೇಧದಿಂದ ಕೂಡಿದ ಪಾಡ್ಯದಲ್ಲಿಯೇ ಬಲಿಪಾಡ್ಯದ 
ಉತ್ಸವವನ್ನು ಮಾಡಬೇಕು. ಶ್ರಾವಣೀ (ಉಪಾಕರ್ಮ) ದುರ್ಗನವಮೀ, 
ದುರ್ಗಾಷ್ಟಮೀ, ಶಿವರಾತ್ರಿ, ಬಲಿಪ್ರತಿಪದಾ, ಇವೆಲ್ಲವನ್ನು ಪೂರ್ವ ವೇಧದಿಂದ 
ಕೂಡಿದಾಗಲೇ ಮಾಡಬೇಕು. 


ವರಾಹಪುರಾಣದಲ್ಲಿ ಬಲಿಪಾಡ್ಯದ ಬಗ್ಗೆ 


ಪ್ರತಿಪದ್ಯಪಿ ತೈಲೇನ ತತಃ ಸ್ನಾಯಾದ್ದಲೇರ್ದಿನೇ । 

ಪೂರ್ವಂ ಬಲೀಃ ಸ್ಪರ್ಗರಾಜ್ಯಂ ಆಪ್ತವಾನ್‌ ಕೃಪಯಾ ಮಮ ॥ 

ಹಾಗೆಯೇ ವರಾಹಪುರಾಣದಲ್ಲಿ ಬಲಿಪ್ರತಿಪದೆಯ ದಿನ ಮಾಡಬೇಕಾದ 
ಕರ್ತವ್ಯ ವಿಶೇಷವನ್ನು ಹೇಳಿದ್ದಾರೆ. 


ಅನಂತರ ಬಲಿಪ್ರತಿಪದೆಯ ದಿನದಲ್ಲಿ ತೈಲ ಸ್ನಾನವನ್ನು ಮಾಡಬೇಕು. ಹಿಂದೆ 
ಬಲಿಚಕ್ರವರ್ತಿಯು ನನ್ನ ದಯೆಯಿಂದ ಸ್ವರ್ಗದ ರಾಜ್ಯವನ್ನು ಹೊಂದಿದನು. ನಾನು 


-62- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಅವನಿಗೆ ಹೀಗೆ ವರವನ್ನು ಕೊಟ್ಟೆನು. ಬಲಿಪ್ರತಿಪದೆಯ ದಿನ ಯಾವ ಯಾವ 
ಮನುಷ್ಯನು ಸಂತೋಷ ಅಥವಾ ಕೋಪ, ದುಃಖ ಅಥವಾ ಸುಖ ಇವುಗಳಲ್ಲಿ 
ಯಾವುದರಿಂದ ಕೂಡಿರುತ್ತಾನೋ ಆ ವರ್ಷ ಪೂರ್ತಿಯಾಗಿ ಪ್ರಾಯಃ ಅದೇ 
ಸ್ಥಿತಿಯಲ್ಲಿ ಒಂದು ವರ್ಷ ಪೂರ್ತಿ ಕಳೆಯುತ್ತಾನೆ. (ಆದ್ದರಿಂದ ಬಲಿಪಾಡ್ಯದ ದಿನ 
ಸಂತೋಷದಿಂದ ಇರಬೇಕು). 


ಬಲಿಪಾಡ್ಯದ ದಿವಸ ವಿಶೇಷವಾಗಿ ಮಂಗಲೋತ್ತವವನ್ನು ಮಾಡಬೇಕು. ಆ 
ದಿವಸ ಬ್ರಾಹ್ಮಣರಿಗೆ ದಾನ ಕೊಡುವುದು ಮಹಾಪುಣ್ಯಕರವಾದುದು. ಬಟ್ಟೆಗಳು, 
ಕುದುರೆಗಳು, ಆನೆಗಳು, ಗೋವುಗಳು, ರಥಗಳು, ದಿವ್ಯವಾದ ಉಪಕರಣಗಳು, 
ಹಾಸಿಗೆ-ಹೊದಿಕೆ ಮುಂತಾದವುಗಳನ್ನು ನಾನಾವಿಧವಾದ ಧನಗಳನ್ನೂ ಬ್ರಾಹ್ಮಣರಿಗೆ 
ಕೊಡಬೇಕು. ಭಕ್ತರು ಎಷ್ಟೆಷ್ಟು ಉತ್ಸವವನ್ನು ಮಾಡುತ್ತಾರೋ, ಅಷ್ಟಷ್ಟೂ, 
ಸಂತೋಷವು ಅವರಿಗೆ ಆ ದಾನವನ್ನು ಅನುಸರಿಸಿ ಉಂಟಾಗುತ್ತದೆ. ಆದ್ದರಿಂದ 
ಬಲಿಪಾಡ್ಯದಿನ ವಿಶೇಷೋತವವನ್ನು ಮಾಡಿ ದಾನಗಳನ್ನು ಕೊಡಬೇಕು. 


ಬಲಿಪಾಡ್ಯದಂದು ಆಚರಿಸಬೇಕಾದ ಕರ್ತವ್ಯಗಳು 


೫ ಬಲಿಪಾಡ್ಯದಂದು ಹಸುಗಳಿಗೆ, ಎತ್ತುಗಳಿಗೆ ವಿಶ್ರಾಂತಿಯನ್ನು ನೀಡಬೇಕು. 
ಹಸುಗಳ ಕೆಚ್ಚಲಿನಿಂದ ಹಾಲನ್ನು ಕರೆಯಬಾರದು. ಕರುಗಳಿಗೆ ಯಥೇಚ್ಛವಾಗಿ 
ಹಾಲನ್ನು ಕುಡಿಯಲು ಬಿಡಬೇಕು. ಎತ್ತುಗಳಿಂದ ಯಾವುದೇ ಕೆಲಸವನ್ನು 
ಮಾಡಿಸಬಾರದು. 


೫ ಹಸುಗಳನ್ನು ಹಾಗೂ ಎತ್ತುಗಳನ್ನು ಚೆನ್ನಾಗಿ ತೊಳೆದು ಸ್ನಾನ ಮಾಡಿಸಬೇಕು. 
ಅಲಂಕಾರವನ್ನು ಮಾಡಿ ತಿನ್ನಲು ಯಥೇಚ್ಚವಾಗಿ ನೀಡಿ, ನೀರನ್ನು ಕುಡಿಸಿ ಬಾಲಕ್ಕೆ 
ಪೂಜೆಯನ್ನು ಮಾಡಬೇಕು. ಗೋಗ್ರಾಸವನ್ನು ದಿನನಿತ್ಯಕ್ಕಿಂತ ಹೆಚ್ಚುನೀಡಬೇಕು. 


-63- 


ದೀಪಾವಳಿ -೨ ಬಲಿಪಾಡ್ಯ್ಕ- ಯಮದ್ವಿತೀಯಾ 


xk 


ಬಲಿಪಾಡ್ಯದಂದು ಪಾರ್ವತೀದೇವಿಗೆ ಲಕ್ಷ್ಮೀದೇವಿಯು ಗೋರೂಪದಿಂದ 
ಬಂದು ಅನುಗ್ರಹ ಮಾಡಿದಳು ಎಂದು ಪುರಾಣವು ಹೇಳುತ್ತದೆ. ಆದ್ದರಿಂದ 
ಗೋವಿನಲ್ಲಿರುವ ಲಕ್ಷ್ಮಿಗೆ ಪೂಜೆಯನ್ನು ಮಾಡಬೇಕು. 


ಗೋಪೂಜೆಯ ಜೊತೆ ಗೋವರ್ಧನಪೂಜೆಯನ್ನೂ ಕೂಡ ಅವಶ್ಯವಾಗಿ 
ಮಾಡಲೇಬೇಕು. ಗೋವರ್ಧನಗಿರಿಗೆ ತೆರಳಿ ಪೂಜೆಯನ್ನು ಮಾಡಿದರೆ, 
ವಿಶೇಷಫಲವು ದೊರಕುತ್ತದೆ. ಸಾಧ್ಯವಾಗದಿದ್ದರೆ, ರಂಗೋಲಿಯಲ್ಲಿಯೇ 
ಗೋವರ್ಧನಗಿರಿಯನ್ನು ಬರೆದು ಅದಕ್ಕೆ ಪೂಜೆಯನ್ನು ಮಾಡಬೇಕು. 

ವರ್ಷದ ಮೂರುವರೆ ಮಹಾಪರ್ವಕಾಲಗಳಲ್ಲಿ ಬಲಿಪಾಡ್ಯವು 
ಅರ್ಧಪರ್ವಕಾಲ ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಇಂದಿನ ದಿವಸ ಬೆಳಿಗ್ಗೆ 
ಮಾಡಿದ ಎಲ್ಲ ಸತ್ಕಾರ್ಯಗಳಿಗೂ ಅನಂತಪಟ್ಟು ಫಲವು ಬರುತ್ತದೆ. 


ಬಲಿಚಕ್ರವರ್ತಿಗೆ ದಾನವೆಂದರೆ ಬಹಳ ಇಷ್ಟ. ಆದ್ದರಿಂದ ಇಂದು ಯಾರು 
ಯಥೇಚ್ಛವಾಗಿ ದಾನವನ್ನು ಮಾಡುತ್ತಾರೋ, ಅವರಿಗೆ ಬಲೀಂದ್ರನ 
ತದಂತರ್ಯಾಮಿಯಾದ ವಾಮನರೂಪಿಯಾದ ಪರಮಾತ್ಮನ ಅನುಗ್ರಹದಿಂದ 
ಭೂಪ್ರಾಪ್ತಿಯು ಆಗುತ್ತದೆ. 


ಇದು ಪರ್ವಕಾಲವಾದ್ದರಿಂದ ಮನೆಯಲ್ಲಿ ಭಗವಂತನಿಗೆ ಪಂಚಾಮೃತ 
ಅಭಿಷೇಕವನ್ನು ಮಾಡಬೇಕು. ಶುದ್ಧವಾದ ಕ್ರಮದಲ್ಲಿ ಪಂಚಾಮೃತ 
ಅಭಿಷೇಕವನ್ನು ಮಾಡುವುದರಿಂದ ಮಹಾಪುಣ್ಯವು ಪ್ರಾಪ್ತವಾಗುತ್ತದೆ. 
ಭಗವಂತನ ಎಲ್ಲಾ ಮೂರ್ತಿಗಳನ್ನು ಶಾಲಗ್ರಾಮಗಳನ್ನು ಉದ್ವರ್ಚನೆ ಮಾಡಿ 
ಪೂಜಿಸಬೇಕು. 


ಯಥಾಶಕ್ತಿ ವೈಭವೋಪೇತವಾಗಿ ಭಗವಂತನ ಪೂಜೆಯನ್ನು ಮಾಡಬೇಕು. 
ಹಾಗೂ ಪೂಜಾ ಕಾಲದಲ್ಲಿ ವಾಮನರೂಪಿಯಾದ ಭಗವಂತನನ್ನು ಹಾಗೂ 


-64- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ತ್ರಿವಿಕ್ರಮರೂಪಿ ಭಗವಂತನನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. ಹಾಗೂ 
ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. 


೫ ಪ್ರಾತಣಾಲದಲ್ಲಿ ಮುತ್ತೈದೆಯರಿಂದ ಆರತಿಯನ್ನು ಮಾಡಿಸಿಕೊಂಡು 
ಅಭ್ಯಂಗಸ್ನಾನವನ್ನು ಮಾಡಬೇಕು. 


* ಹೊಸ ಬಟ್ಟೆಯನ್ನು ಧಾರಣೆ ಮಾಡಬೇಕು. 


೫. ಬಲಿಪಾಡ್ಕದಂದು ಮಧ್ಯಾಹ್ನಕಾಲದಲ್ಲಿ ಸರ್ವಥಾ ಮಲಗಬಾರದು. ಯಾರು 
ಬಲಿಪಾಡ್ಯದ ಮಧ್ಯಾಹ್ನದ ದಿವಸ ಮಲಗುತ್ತಾರೋ, ಅವರು ಮಾಡಿದ 
ಅರ್ಧಭಾಗದ ಪುಣ್ಯವನ್ನು ವಾಮನರೂಪಿಯಾದ ಭಗವಂತನು 
ಬಲಿಚಕ್ರವರ್ತಿಗೆ ನೀಡುತ್ತಾನೆಂದು ಶಾಸ್ತ್ರವು ಹೇಳುತ್ತದೆ. 


೫ ಆದ್ದರಿಂದ ಹಗಲು ನಿದ್ರೆ ಮಾಡುವುದು ಶಾಸ್ತ್ರ ದೃಷ್ಟಿಯಲ್ಲಿ 
ಮಹಾಪರಾಧವಾಗುತ್ತದೆ. ಬಲಿಪಾಡ್ಕದಂದು ಹಗಲು ನಿದ್ರೆ ಬಿಡುವ ಮೂಲಕ 
ವರ್ಷವೆಲ್ಲ ಹಗಲು ನಿದ್ರೆ ಮಾಡುವುದನ್ನು ಬಿಡಬೇಕು. ಹೀಗೆ ಹಗಲು ನಿದ್ರೆ 
ಬಿಡುವುದರಿಂದ ಧರ್ಮ ಪರಿಪಾಲನೆ ಆಗುತ್ತದೆ. ಮತ್ತು ಆರೋಗ್ಯವು 
ಅಭಿವೃದ್ಧವಾಗುತ್ತದೆ. 

೫ ಬಲಿಪಾಡ್ಯದಂದು ಬೆಳಿಗ್ಗೆಯಿಂದ ರಾತ್ರಿಯತನಕ ಸತ್ಕರ್ಮಗಳನ್ನೇ 
ಮಾಡಬೇಕು. ಒಂದೇ ಒಂದು ಅಸತ್ಕಾರ್ಯಗಳನ್ನು ಮೋಹದಿಂದಲೂ ಕೂಡ 
ಮಾಡಬಾರದು. ಆಗ ವರ್ಷಪೂರ್ತಿ ಸತ್ಯಾರ್ಯಗಳನ್ನೇ ಮಾಡುತ್ತಾನೆ. ಅಥವಾ 
ಸತ್ಕಾರ್ಯಗಳನ್ನು ಮಾಡಿದ ಫಲವನ್ನು ಹೊಂದುತ್ತಾನೆಂದು ಪದ್ಮಪುರಾಣವು 
ಹೇಳುತ್ತದೆ. 


-65- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಜೇ 


ಬಲಿಪಾಡ್ಯದಂದು ಶ್ರೀಕೃಷ್ಣಪರಮಾತ್ಸ್ನನು ಗೋವರ್ಧನಗಿರಿಯನ್ನು ಎತ್ತಿರುವನು. 
ಆದ್ದರಿಂದ ಇಂದು ಗೋವರ್ಧನ ಪರ್ವತದ ಪೂಜೆಯನ್ನು ಗೋವರ್ಧನ 
ಉದ್ದಾರಕನಾದ ಗೋವಿಂದನ ಪೂಜೆಯನ್ನು ಹಾಗೂ ಗೋವುಗಳ 
ಪೂಜೆಯನ್ನು ಮಾಡಬೇಕೆಂದು ಶಾಸ್ತ್ರವು ತಿಳಿಸುತ್ತದೆ. 


ಗೋವರ್ಧನ ಪರ್ವತವು ದೊರೆಯದ ಕಾರಣ ಸೆಗಣಿಯನ್ನೇ ಪರ್ವತ 
ಸದೃಶವಾಗಿ ಮಾಡಿ, ಅದರ ಮೇಲೆ ಗರಿಕೆ, ಹೂವುಗಳನ್ನು ಅಲ್ಲಲ್ಲಿ ಸಿಕ್ಕಿಸಿ, 
ಅದರ ಸುತ್ತಲೂ ಇಂದ್ರ ಹಸುಗಳ, ಹಾಗೂ ಕರುಗಳ ಚಿತ್ರಗಳ ಅಥವಾ 
ಸೆಗಣಿಯ ಮೂರ್ತಿಗಳನ್ನು ಜೋಡಿಸಿರುತ್ತಾರೆ. ಅದಕ್ಕೆ ಮೆರವಣಿಗೆಯನ್ನೂ 
ಕೂಡ ಮಾಡುತ್ತಾರೆ. 


ಪ್ರತಿಯೊಬ್ಬರೂ ಸಹ ಹೀಗೆ ಸೆಗಣಿಯಿಂದ ಗೋವರ್ಧನನ ಹಾಗೂ 
ಗೋವುಗಳ ಪೂಜೆಯನ್ನು ಮಾಡುವ ವಾಡಿಕೆ ಎಲ್ಲೆಡೆಯೂ ವ್ಯಾಪಕವಾಗಿ 
ಬಂದಿದೆ. 

ಕೃಷಿಕರು ತಮ್ಮಮನೆಗಳ ಮುಂದೆ ಬೆಳಿಗ್ಗೆಯ ಕಾಲದಲ್ಲಿತಳಿರುತೋರಣಗಳನ್ನು 
ಕಟ್ಟಿ, ಬಾಗಿಲುಗಳ ಪಕ್ಕದಲ್ಲಿ ಗೋವಿನ ಸೆಗಣಿಯಿಂದ ಪಂಚಪಾಂಡವರನ್ನು 
ನಿರ್ಮಿಸುತ್ತಾರೆ. ಹೊನ್ನೇ ಹೂವು, ಕೆಂಪು ಉತ್ತರಣಿ ಮೊದಲಾದವುಗಳಿಂದ 
ಅದನ್ನು ಸಿಂಗರಿಸುತ್ತಾರೆ. ಮೊಸರನ್ನವನ್ನು ನೈವೇದ್ಯ ಮಾಡಿ, ಪಾಂಡವರ 
ಪೂಜೆಯನ್ನು ಮಾಡುತ್ತಾರೆ. 

ಕೆಲವರು ಅನ್ನದಲ್ಲಿಯೇ ಗೋವರ್ಧನಗಿರಿಯನ್ನು ಅನುಸಂಧಾನ ಮಾಡಿ ಪೂಜೆ 
ಮಾಡುತ್ತಾರೆ. ಪದ್ಪಪುರಾಣದಲ್ಲಿ ಗೋವರ್ಧನಪೂಜೆಯ ಬಗ್ಗೆ ವಿಶೇಷವಾಗಿ 
ಹೇಳಿದ್ದಾರೆ. 

ಈ ಪುಸ್ತಕದಲ್ಲಿ ನೀಡಿದ ಕ್ರಮದಲ್ಲಿ ಗೋಪೂಜೆಯನ್ನು ಮಾಡತಕ್ಕದ್ದು. 


-66- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ತುಳಸೀ ಸಂಕೀರ್ತನೆ 

೫. ಬಲಿಪಾಡ್ಯದಿಂದ ಉತ್ಸಾನದ್ವಾದಶಿಯ ತನಕ ತುಳಸೀ ಸಂಕೀರ್ತನೆಯನ್ನು 
ಮಾಡಬೇಕು. ಶ್ರೀವಾದಿರಾಜ ಪೂಜ್ಯಚರಣರು ವಾರದ ಆಯಾ ದಿವಸಗಳಲ್ಲಿ 
ಒಂದೊಂದು ಪದ್ಯವನ್ನು ಹೇಳುತ್ತಾ ಸಂಕೀರ್ತನೆ ಮಾಡಬೇಕೆಂಬುದನ್ನು 
ತಿಳಿಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ಬಲ್ಲವರ ಬಳಿ ತಿಳಿದು ಅವಶ್ಯವಾಗಿ ಮನೆಯ 
ಮಂದಿಯರೆಲ್ಲ ಸೇರಿ ತುಳಸೀ ಸಂಕೀರ್ತನೆಯನ್ನು ಮಾಡಬೇಕು. 

೫೬ ಉಡುಪಿಯ ಕೃಷ್ಣಮಠದಲ್ಲಿ ಹಾಗೂ ಅಷ್ಟಮಠಗಳಲ್ಲಿ ಈ ಸಂಪ್ರದಾಯ 
ಇಂದೂ ಸಹ ನಡೆದುಕೊಂಡು ಬಂದಿದೆ. 

೫ ತಾಳವನ್ನು ತಟ್ಟುತ್ತಾ ನರ್ತನ ಮಾಡುತ್ತಾ, ಶ್ರೀವಾದಿರಾಜರು ರಚಿಸಿದ 
ಪದ್ಯಗಳನ್ನು ಹಾಡುತ್ತಾ, ಶ್ರೀಕೃಷ್ಣನ ಮಹಿಮೆಯನ್ನು ಚಿಂತನೆ ಮಾಡುವುದನ್ನೇ 
ತುಳಸೀ ಸಂಕೀರ್ತನೆ ಎಂದು ಕರೆಯುತ್ತಾರೆ. ಇದು ಮನಸಿಗೆ ಬಹಳ 
ಸಂತೋಷವನ್ನು ನೀಡುತ್ತದೆ. ಇದನ್ನು ಹನ್ನೆರಡು ದಿವಸಗಳ ಕಾಲ ಅವಶ್ಯವಾಗಿ 
ಆಚರಣೆ ಮಾಡಬೇಕು. 

ಜು ಜು ಬು ಬು 

ಸುಖರಾತ್ರ್ಯಾಂ ಪ್ರದೂಷೇ ಹಿ ಕುಬೇರಂ ಪೂಜಯಂತಿಹಿ । (ಭವಿಷ್ಯಪುರಾಣ) 

ರುದ್ರದೇವರ ಈ ಮಾತಿನಂತೆ ಲಕ್ಷ್ಮೀಪೂಜೆಯ ಅನಂತರ ಕುಬೇರನನ್ನೂ 
ಕೂಡ ಸುಖರಾತ್ರಿಯ ಪ್ರದೋಷಕಾಲದಲ್ಲಿ ಪೂಜೆ ಮಾಡಬೇಕು. 

ಬಲಿರಾಜ ನಮಸ್ತುಭ್ಯಂ ದೈತ್ಯದಾನವಂದಿತ । 

ಇಂದ್ರಶತ್ರೋಠಮರರಾತೇ ವಿಷ್ಣುಸಾನ್ನಿಧ್ಯದೋ ಭವ ॥ 

ಎಂಬ ಶ್ಲೋಕವನ್ನು ಹೇಳಿ ಬಲಿಯಲ್ಲಿ ಎಷ್ಟುಸಾನ್ನಿಧ್ಯವನ್ನು ಚಿಂತನೆ 
ಮಾಡಬೇಕು. 


-67- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಬಲಿಮುದ್ದಿಶ್ಯ ದೀಯಂತೇ ದಾನಾನಿ ಕುರುನಂದನ | 

ಯಾನಿ ತಾನೃಕ್ಚಯಾಣ್ಯಾಹುರ್ಮಯೈವಂ ಸಂಪ್ರದರ್ಶಿತಮ್‌ ॥ 

ಮಹಾಪುಣ್ಯಾ ತಿಥಿರಿಯಂ ಬಲಿರಾಜ್ಯಪ್ರವರ್ಧಿನೀ । 

ಸ್ನಾನಂ ದಾನಂ ಶತಗುಣಂ ಕಾರ್ತಿಕೇಠಸ್ಯಾಂ ತಿಥೌ ಭವೇತ್‌ ॥ 

(ಭವಿಷ್ಯೋತ್ತರ ೧೪೦.೫೭) 

ಬಲಿರಾಜನನ್ನು ಉದ್ದೇಶಿಸಿ ಯಾವ ದಾನಗಳನ್ನು ನೀಡುತ್ತಾರೋ, ಆ ಎಲ್ಲಾ 
ದಾನಗಳು ಅಕ್ಸೆಯಫಲವನ್ನು ನೀಡುತ್ತವೆ. ಆದ್ದರಿಂದ ಈ ತಿಥಿಯು 
ಮಹಾಪುಣ್ಯಪ್ರದಾಯಕವಾಗಿದೆ. ಕಾರ್ತಿಕಮಾಸದಲ್ಲಿಯೂ ಈ ಬಲಿಪಾಡ್ಯದ ದಿವಸ 
ಮಾಡುವ ಸ್ನಾನ, ದಾನ ಎಲ್ಲವೂ ಸಹ ನೂರುಪಟ್ಟುಅಧಿಕ ಪುಣ್ಯದಾಯಕಗಳಾಗಿವೆ. 


ವೀರಪ್ರತಿಪತ್‌ ನಾಮ ತವ ಭಾವೀ ಮಹೋತವಃ । 

ತತ್ರ ತ್ವಾಂ ನರಶಾರ್ದೂಲ ತತೋ ಹೃಷ್ಟಾಃ ಸ್ವಲಂಕೃತಾಃ ॥ 

ಪುಷ್ಠಧೂಪಪ್ರದಾನೇನ ಅರ್ಚಯಿಷ್ಯಂತಿ ತತ್ತ್ವತಃ ॥ (ವಾಮನಪುರಾಣ) 

ತ್ರಿವಿಕ್ರಮದೇವರು ಬಲಿಚಕ್ರವರ್ತಿಗೆ ಹೀಗೆ ಹೇಳುತ್ತಾರೆ - ಇದಕ್ಕೆ ವೀರಪ್ರತಿಪತ್‌ 
ಎಂದು ಹೆಸರು. ಇಂದು ನಿನ್ನ ಮಹೋತ್ಸವವನ್ನು ಜಗತ್ತಿನಲ್ಲಿ ಎಲ್ಲೆಡೆಯೂ ಕೂಡ 
ಮಾಡುತ್ತಾರೆ. ಪುಷ್ಪ, ಧೂಪ, ದೀಪ, ನೈವೇದ್ಯ ಇವುಗಳನ್ನು ನೀಡುವ ಮೂಲಕ 
ನಿನ್ನನ್ನು ಭಕ್ತಿಯಿಂದ ಅರ್ಚಿಸುತ್ತಾರೆ. ನಿನಗಾಗಿ ಈ ದಿವಸವನ್ನು ನಾನು ವರರೂಪದಲ್ಲಿ 
ನೀಡುತ್ತಿದ್ದೇನೆ. 


ಬಲಿರಾಜ್ಯೇ ದೀಪದಾನಾತದಾ ಲಕ್ಷ್ಮೀಃ ಸಿರಾ ಭವೇತ್‌ 
~ ಉಪ. ಛ€ 
ದೀಪೈರ್ನೀರಾಜನಾದತ್ರ ಸೈಷಾ ದೀಪಾವಲೀ ಸ್ಪೃತಾ ॥ 
ಬಲಿರಾಜ್ಯವೆನಿಸಿದ ಬಲಿಪಾಡ್ಯದಂದು ದೀಪದಾನವನ್ನು ಮಾಡಬೇಕು. ಆಗ 


ಅವನ ಮನೆಯಲ್ಲಿ ಲಕ್ಷ್ಮೀದೇವಿಯು ಸ್ಥಿರವಾಗಿ ನೆಲೆಸುತ್ತಾಳೆ. ಹಾಗೂ ದೀಪಗಳನ್ನು 
-68- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಹಚ್ಚಬೇಕು. ನೀರಾಜನಗಳನ್ನು ಮಾಡಬೇಕು. ಆ ಕಾರಣದಿಂದಲೇ ಇದಕ್ಕೆ ದೀಪಾವಳಿ 
ಎಂಬ ಹೆಸರು ಸಾರ್ಥಕವಾಗಿದೆ. ಯಾರು ದೀಪಾವಳಿಯನ್ನು ಮಾಡುವುದಿಲ್ಲವೋ, 
ಅವರ ಮನೆಯಲ್ಲಿ ಸಂಪತ್ತು ಬೆಳಗಲು ಹೇಗೆ ಸಾಧ್ಯ? 


ಲಕ್ಷ್ಮೀರ್ಯಾ ಲೋಕಪಾಲಾನಾಂ ಧೇನುರೂಪೇಣ ಸಂಸ್ಥಿತಾ | 

ಫೃತಂ ವಹತಿ ಯಜ್ಞಾರ್ಥೇ ಮಮ ಪಾಪಂ ವ್ಯಪೋಹತು । 

ಅಗ್ರತಃ ಸಂತು ಮೇ ಗಾವೋ ಗಾವೋ ಮೇ ಸಂತು ಪೃಷ್ಠತಃ | 

ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೇ ವಸಾಮ್ಯಹಮ್‌ ॥ 

ಗೋಪೂಜೆಯನ್ನು ಮಾಡುವಾಗ ಹೀಗೆ ಪ್ರಾರ್ಥನೆಯನ್ನು ಮಾಡಬೇಕು - 
ಲಕ್ಷ್ಮೀದೇವಿಯು ಹಸುವಿನ ರೂಪದಲ್ಲಿನೆಲೆಸಿದ್ದಾಳೆ. ಯಜ್ಞಕ್ಕಾಗಿ ಘೃತವನ್ನು ಧಾರಣೆ 
ಮಾಡಿದ್ದಾಳೆ. ಇಂಥ ಗೋಲಕ್ಷ್ಮಿಯು ನನ್ನ ಪಾಪಗಳನ್ನು ಪರಿಹರಿಸಲಿ. ನನ್ನ ಮುಂದೆ, 
ನನ್ನ ಹಿಂದೆ, ನನ್ನ ಎಡಬಲಭಾಗಗಳಲ್ಲಿ ಗೋವುಗಳು ನಿರಂತರ ಇರಲಿ. ನನ್ನ 
ಹೃದಯದಲ್ಲೂ ಗೋವುಗಳಿರಲಿ. ನಾನು ಎಂದೆಂದೂ ಗೋವುಗಳ ಮಧ್ಯದಲ್ಲಿಯೇ 
ವಾಸವನ್ನು ಮಾಡುತ್ತೇನೆ. (ಪದ್ಮಪುರಾಣ) 


ಪ್ರತಿಪದ್ಧರ್ಶಸಂಯೋಗೇ ಕ್ರೀಡನಂ ತು ಗವಾಂ ಮತಮ್‌ । 

ಪರವಿದ್ಧೇಷು ಯಃ ಕುರ್ಯಾತ್ಪುತ್ರದಾರಧನಕ್ಷಯ: । 

ಯಾ ಕುಹೂಃ ಪ್ರತಿಪನ್ನಿಶ್ರಾ ತತ್ರ ಗಾಃ ಪೂಜಯೇನ್ಹೃಪ । 

ಪೂಜನೇ ತ್ರೀಣಿ ವರ್ಧಂತೇ ಪ್ರಜಾ ಗಾವೋ ಮಹೀಪತಿಃ ॥ 

ದರ್ಶದಿಂದ ಸಂಯುಕ್ತವಾದಾಗ ಪಾಡ್ಯದಂದು ಹಸುಗಳನ್ನು 
ಆಟವಾಡಿಸಬೇಕು. ಮತ್ತು ಹಸುಗಳನ್ನು ಪೂಜೆ ಮಾಡಿ ತೃಪ್ತಿ ಪಡಿಸಬೇಕು. ಇದರಿಂದ 
ಗೋ ಸಂಪತ್ತು, ಪ್ರಜಾಸಂಪತ್ತು , ರಾಜ್ಯಸಂಪತ್ತು ಅಭಿವೃದ್ಧವಾಗುತ್ತದೆ. 


kk 
-69- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಬಲಿಪಾಡ್ಕದಂದು ಗೋಪೂಜೆ ಹಾಗೂ 
ಗೋವರ್ಧನನ ಪೂಜೆ 


ಭೂಷಣೀಯಾಸ್ತಥಾ ಗಾವೋ ವರ್ಜಾ ವಾಹನದೋಹನಾತ್‌ । 

ಗೋವರ್ಧನಧರಾಧಾರಗೋಕುಲತ್ರಾಣಕಾರಕ॥ 

ವಿಷ್ಣುಬಾಹುಕೃತೋಚ್ಛಾ ್ರಿಯ ಗವಾಂಕೋಟಿಪ್ರದೋ ಭವ। 

ಯಾಲಕ್ಷ್ಮೀರ್ಲೋಕಪಾಲಾನಾಂ ಧೇನುರೂಪೇಣ ಸಂಸ್ಥಿತಾ I 

ಆದಿನ ಗೋವುಗಳನ್ನು ಅಲಂಕರಿಸಬೇಕು. ಅವುಗಳನ್ನು ಉಳುವುದಕ್ಕಾಗಲೀ 
ಗಾಡಿ ಮುಂತಾದುವುಕ್ಕಾಗಲೀ ಕಟ್ಟಬಾರದು. ಕೆಲಸವನ್ನು ಅವುಗಳಿಂದ 
ಮಾಡಿಸಬಾರದು. ಹಸುಗಳಿಂದ ಹಾಲನ್ನು ಕರೆಯಬಾರದು. ಕರುಗಳಿಗೆ ಬಿಡಬೇಕು. 
ಎಲೈ ಗೋವರ್ಧನನೇ। ಧರೆಗೆ ಆಧಾರನೆ | ಗೋವುಗಳನ್ನು ಕಾಪಾಡುವವನೇ | 
ಎಲ್ಲ ಕಡೆಯಲ್ಲಿಯೂ ನೀಡಲು ಕೈಯನ್ನು ಎತ್ತಿಕೊಂಡಿರುವವನೆ ! ಕೋಟಿ 
ಗೋವುಗಳನ್ನು ನನಗೆ ಕೊಡು. 


ಫೃುತಂ ವಹತಿ ಯಜ್ಞಾರ್ಥೇ ಮಮ ಪಾಪಂ ವ್ಯಪೋಹತು । 

ಅಗ್ರತಸಂತು ಮೇ ಗಾವೋ ಗಾವೋ ಮೇ ಸಂತು ಪೃಷ್ಠತಃ | 

ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೇ ವಸಾಮ್ಯಹಂ ॥1 

ಲೋಕಪಾಲಕನ ಯಾವ ಲಕ್ಷ್ಮಿಯು ಧೇನುವಿನ ರೂಪದಿಂದ ಇರುವುದೋ 
ಯಾವ ಗೋವು ಯಜ್ಞಕ್ಕೋಸ್ಕರ ತುಪ್ಪವನ್ನು ಹೊಂದಿದೆಯೋ, ಅಂಥ ಹಸುವು 
ನನ್ನ ಪಾಪವನ್ನು ನಾಶಮಾಡಲಿ. ನನ್ನ ಮಂದೆಯೂ ಹಸುಗಳಿರಲಿ, ನನ್ನ ಹಿಂದೆಯೂ 
ಹಸುಗಳಿರಲಿ. ನನ್ನ ಹೃದಯಲ್ಲಿಯೂ ಹಸುಗಳಿರಲಿ. ಗೋವುಗಳ ಮಧ್ಯದಲ್ಲಿನಾನು 
ವಾಸಮಾಡುತ್ತೇನೆ. 

ಬಲಿಪಾಡ್ಯದಂದು ಅನ್ನಸಂತರ್ಪಣೆ 
ಸದ್ಭಾವೇನೈವ ಸಂತೋಷ್ಯ ದೇವಾನ್‌ ಸತ್ತುರುಷಾನ್‌ ನರಾನ್‌ । 


ಇತರಾಂಶ್ಚಾನ್ಷಪಾನೇನ ವಾಕ್ಯದಾನೇನ ಪಂಡಿತಾನ್‌ ॥ 


-70- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ವಸ್ತ್ರೈಸ್ತಾ ಂಬೂಲದಾನೈಶ್ನ ಪುಷ್ಪಕರ್ಪೂರಕುಂಕುಮೈ: | 

ಭಕ್ಬ್ಯೆ ರುಚ್ಛಾವಚ್ಛೆರ್ಭೋಜೈ 4ರಂತಃಪುರನಿವಾಸಿನಃ ॥1 

ರಾಜನಾದವನು ದೇವತೆಗಳನ್ನೂ ಸುತ್ತುರುಷರನ್ನೂ ಒಳ್ಳೆಯತನದಿಂದ 
ಸಂತೋಷಪಡಿಸಬೇಕು. ಇತರರನ್ನು ಅನ್ನ ಹಾಕುವುದರಿಂದಲೂ ಪಾನಕ 
ಮುಂತಾದವುಗಳಿಂದಲೂ ಸಂತೋಷ ಪಡಿಸಬೇಕು. ಪಂಡಿತರನ್ನು ಒಳ್ಳೆಯ 
ಜಾಣತನದ ಮಾತಿನಿಂದಲೂ ಸಂತೋಷಪಡಿಸಬೇಕು. ಅಂತಃಪುರದಲ್ಲಿರುವ 
ಹೆಂಗಸರಿಗೂ ಆಳುಗಳಿಗೂ ಬಟ್ಟೆ ತಾಂಬೂಲ ಹೂವು ಪಚ್ಚಕರ್ಪೂರ 
ಕುಂಕುಮಕೇಸರಿಗಳನ್ನು ಕೊಟ್ಟು ಉತ್ತಮವಾದ ಭಕ್ಷ್ಯಗಳಿಂದ ಊಟಗಳಿಂದಲೂ 


ಸಂತೋಷ ಪಡಿಸಬೇಕು. 


ಗ್ರಾಮೈಃ ವೃಷಭದಾನೈಶ್ಚಸಾಮಂತಾನ್‌ ನೃಪತಿರ್ಧನ್ನೆ: । 

ಪದಾತಿಜನಸಂಘಾಂಶ್ಚ ಗೈವೇಯೈಃ ಕಟಕ್ಕೈಶ್ಶುಬ್ಛೆ: ॥ 

ಸ್ವನಾಮಾಂಕೈಶ್ಚತಾನ್ರಾಜಾ ತೋಷಯೇತ್‌ ಸ್ವಜನಾನ್‌ ಪೃಥಕ್‌ । 

ಯಥಾರ್ಥಂ ತೋಷಯಿತ್ವಾತು ತತೋ ಮಲ್ಲಾನ್‌ ಭಟಾಂಸ್ತಥಾ || 

ವೃಷಭಾನ್ನಹಿಷಾಂಶ್ನೆ; ವ ಯುದ್ಧ ಕಮಾನಾನ್ನರೈೆಸಹ | 

ರಾಜ್ಞಶ್ಚಾಪಿ ಹಿ ಯೋಧಾಂಶ್ಚ ಪದಾತೀನಮಲಂಕೃತಾನ್‌ ॥ 

ಮಂಚಾರೂಢಸ್ಸ್ವಯಂ ಪಶ್ಯೇನ್ನಟನರ್ತಕಚಾರಣಾನ್‌ । 

ಯುದ್ಧಾಪಯೇದ್ವಾಸಯೇಚ್ಚ ಗೋಮಹಿಷ್ಯಾದಿಕಂ ಭಯಾತ್‌ ॥ 

ಸಾಮಂತರಾಜರಿಗೆ ಗ್ರಾಮಗಳನ್ನೂ ಹೋರಿಗಳನ್ನೂ ಕೊಟ್ಟು ಗೌರವಿಸಬೇಕು. 
ಯುದ್ಧದ ಕಾಲಾಳುಗಳಿಗೆ ಕತ್ತಿಗೆ ಹಾಕಿಕೊಳ್ಳುವ ಹಾರಗಳನ್ನೂ ಕೈಬಳೆ 
(ಥೋಡ)ಗಳನ್ನೂ ಕೊಟ್ಟು ಗೌರವಿಸಬೇಕು. ತನ್ನ ಕಡೆಯ ಜನರಿಗೆ ರಾಜನಾದವನು 
ತನ್ನ ಹೆಸರಿರುವ ಯಾವುದಾದರೂ ಪದಾರ್ಥಗಳನ್ನು ಕೊಟ್ಟು ಗೌರವಿಸಬೇಕು. ತನ್ನ 
ಭಟರನ್ನೂ ಜಟ್ಟಿಗಳನ್ನೂ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಭಾವನೆಗಳನ್ನು ಕೊಟ್ಟು 
ಗೌರವಿಸಬೇಕು. ಹೋರಿಗಳನ್ನೂ, ಕೋಣಗಳನ್ನೂ ಗುದ್ದಾಟಕ್ಕೆ ಬಿಡಬೇಕು. ತನ್ನ 


೬71. 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಪದಾತಿಗಳನ್ನು ಅಲಂಕರಿಸಿ ಜೂಜಿಗೆ ಬಿಡಬೇಕು. ರಾಜನಾದವನು ತಾನು ಮಂಚದ 
ಮೇಲೆ ಕುಳಿತುಕೊಂಡು ನೋಡುತ್ತಿರಬೇಕು. ಮತ್ತು ಕುಣಿಯುವರರನ್ನೂ ಗಾನ 
ಮಾಡುವವರನ್ನೂ ಒಂದು ಕಡೆ ಅವರವರ ಕೆಲಸದಲ್ಲಿ ನಿಯಮಿಸಿ ಅದನ್ನು 
ನೋಡುತ್ತಿರಬೇಕು. ಹೋರಿಗಳು, ಕೋಣಗಳು, ಟಗರುಗಳು ಇವೆಲ್ಲವನ್ನೂ ಹಿಂದಕ್ಕೆ 
ಎಳೆದೆಳೆದು ಕುಸ್ತಿ ಮಾಡಿಸಬೇಕು. 


ಬಲಿಪಾಡ್ಯದಂದು ಮಾರ್ಗಪಾಲಿಯನ್ನು ಪೂಜಿಸಬೇಕು 


ಮಾರ್ಗಪಾಲೀಂ ಪ್ರಬದ್ಧೀಯಾದ್ದುರ್ಗೇ ಸ್ತಂಭೇಥ ಪಾದಪೇ। 

ಕುಶಕಾಶಮಯೀಂ ದಿವ್ಯಾಂ ಲಂಬಕೈರ್ಬಹುಭಿಃ ಪ್ರಿಯೇ ॥ 

ದೀಕ್ಷಯಿತ್ವಾ ಗಜಾನಶ್ಚಾನ್‌ ಸಾಯಮಸ್ಕಾಸ್ತಲೇ ನಯೇತ್‌ । 

ಗಾವೈ ವೃಷಾಂಶ್ಚ ಮಹಿಷಾನ್‌ ಮಹಿಷೀರ್ಥಂಟಿಕೋತ್ಕಟಾಃ || 

ಕೃತಹೋಮೈದರ್ದ್ವಿಜೇಂದೈಸ್ತು ಬದ್ದೀಯಾನ್ಮಾರ್ಗಪಾಲಿಕಾಂ। 

ನಮಸ್ಕಾರಂ ತತಃ ಕುರ್ಯಾನ್ಭಂತ್ರೇಣಾನೇನ ಸುವ್ರತ । 

ಹಸುಗಳನ್ನೂ ಕರುಗಳನ್ನೂ ಎಳೆದಾಡುತ್ತ ಪೈಪೋಟಿಯ 
ಮಾತುಗಳನ್ನಾಡುತ್ತಿರಬೇಕು. ಆಮೇಲೆ ಅಪರಾಹ್ನದಲ್ಲಿ ಪೂರ್ವದಿಕ್ಕಿನಲ್ಲಿ 
ಮಾರ್ಗಪಾಲಿಯನ್ನು ದುರ್ಗದಲ್ಲಿಯಾಗಲೀ ಎತ್ತರವಾದ ಜಾಗದಲ್ಲಿಯಾಗಲಿ ಕಂಬ 
ಅಥವಾ ಮರದಲ್ಲಿಯಾಗಲೀ ಮೇಲಕ್ಕೆ ಕಟ್ಟಬೇಕು. ಆ ಮಾರ್ಗಪಾಲಿಯ 
ಬೊಂಬೆಯನ್ನು ದರ್ಭೆಯಿಂದಾಗಲೀ ಲಾಲೆಯ ಹುಲ್ಲಿನಿಂದಾಗಲೀ ಮಾಡಿರಬೇಕು. 
ಇಂತಹ ಮಾರ್ಗಪಾಲಿ ಬೊಂಬೆಗಳು ಅನೇಕವಾಗಿರಬೇಕು. ಅವನ್ನು ನೇತಾಡುವಂತೆ 
ಉದ್ದಕ್ಕೂ ಕಟ್ಟಿರಬೇಕು. ಕುದುರೆ ಆನೆಗಳನ್ನು ತೊಳೆದು ಪೂಜಿಸಿ ನಿಯಮದಿಂದ ಆ 
ಮಾರ್ಗಪಾಲಿಯ ಕೆಳಭಾಗದಲ್ಲಿ ತೆಗೆದುಕೊಂಡು ಹೋಗಬೇಕು.ಆ ಆನೆ 
ಕುದುರೆಗಳಿಗೆ ಹಾರಾದಿಗಳನ್ನು ಹಾಕಿ ಅಲಂಕರಿಸಿರಬೇಕು. ಹಸುಗಳು ಎತ್ತುಗಳು 
ಎಮ್ಮೆಗಳು ಇವುಗಳಿಗೆಲ್ಲಾ ಗಂಟೆಗಳನ್ನು ಕಟ್ಟರಬೇಕು. ಆ ಮಾರ್ಗಪಾಲಿಯನ್ನು ಕಟ್ಟುವ 


-72- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಸ್ಥಳದಲ್ಲಿ ಪುರೋಹಿತನಿಂದ ಹೋಮ ಮುಂತಾದವುಗಳಲ್ಲಿ ಮಾಡಿಸಿ ಅಲ್ಲಿ ಆ 
ಮಾರ್ಗಪಾಲಿಕೆಯನ್ನು ಕಟ್ಟಬೇಕು. ಅನಂತರ ಅದಕ್ಕೆ ಮುಂದಿನ ಮಂತ್ರವನ್ನು ಹೇಳುತ್ತ 
ನಮಸ್ಕರಿಸಬೇಕು. 
ಟಿಪ್ಪಣಿ - ಮಾರ್ಗಪಾಲಿಯೆಂದರೆ ಮಾರ್ಗವನ್ನು ರಕ್ಷಣೆ ಮಾಡುವ 
ದೇವತೆಯೆಂದರ್ಥ. ವರ್ಷಪೂರ್ತಿ ಯಾವ ಮಾರ್ಗವನ್ನು ನಮ್ಮಸಂಚಾರಕ್ಕೆ 
ಉಪಯೋಗಿಸುತ್ತೇವೋ, ಅದರ ಅಭಿಮಾನಿದೇವತೆಗೆ ಬಲಿಪಾಡ್ಕದಂದು 
ಪೂಜೆಯನ್ನು ಆಚರಿಸಬೇಕು. ಆ ಮಾರ್ಗದಲ್ಲಿಯಾರೂ ಓಡಾಡದಂತೆ ಅಂದು 
ವಿಶ್ರಾಂತಿಯನ್ನು ಮಾರ್ಗಪಾಲಿಗೆ ನೀಡಬೇಕು. ಮಾರ್ಗಪಾಲಿಯನ್ನು ಅಂದು 
ವೈಭವೋಪೇತವಾಗಿ ಪೂಜಿಸಬೇಕು. 


ರಾತ್ರಿಯಲ್ಲಿ ಬಲೀಂದ್ರನ ಪೂಜೆ 


ಕೃತ್ವೈತತರ್ವಮೇವೇಹ ರಾತ್ರೌ ದೈತ್ಯಪತೇರ್ಬಲೇಃ । 

ಪೂಜಾಂ ಕುರ್ಯಾತ್‌ ಪ್ರಿಯೇ ಸಾಕ್ಷಾದ್ಭೂಮೌ ಮರೆಡಲಕೇ ಕೃತೇ ॥ 

ಬಲಿಮಾಲಿಖ್ಯ ದೈತ್ಯೇಂದ್ರಂ ವರ್ಣಕ್ಕೆ: ಪಂಚರಂಗಕ್ಕೆಃ । 

ಸರ್ವಾಭರಣಸಂಪೂರ್ಣಂ ವಿಂಧ್ಯಾವಳ್ಯಾ ಸಮನ್ನಿತಾಮ್‌ ॥ 
ಕೂಶ್ಮ್ಶಾಂಡಮಯಜಂಭೋರುಮಧುದಾನವಸಂವೃತಮ್‌ । 

ಸಂಪೂರ್ಣಂ ಹ ಕೃಷ್ಟವದನಂ ಕಿರೀಟೋತ್ಕಟಕುಂಡಲಮ್‌ ॥ 

ದ್ವಿಭುಜಂದೈ ದೈತ್ಯರಾಜಾನಂ ಕಾರಯಿತ್ತಾ ಸ ಸ್ತೇ ಪುನಃ । 

ಗೃಹಸ್ಯ ಮಧ್ಯೇ ಶಾಲಾಯಾಂ ವಿಶಾಲಾಯಾಂ ತತೋತರ್ಚಯೇತ್‌ ॥ 

ಈ ರೀತಿಯಾಗಿ ಮಾರ್ಗಪಾಲೀ ಪೂಜೆಯನ್ನು ಮಾಡಿ ರಾತ್ರಿಯಲ್ಲಿ 
ದೈತ್ಯರಾಜನಾದ ಬಲೀಂದ್ರನ ಪೂಜೆಯನ್ನು ಮಾಡಬೇಕು. ಮನೆಯ ಮಧ್ಯದಲ್ಲಿ 
ನೆಲದ ಮೇಲೆ ಮಂಡಲವನ್ನು ಮಾಡಬೇಕು. ಅಲ್ಲಿ ಐದು ಬಗೆಯ ಬಣ್ಣಗಳಿಂದ 
ದೈತ್ಯೇಂದ್ರನಾದ ಬಲಿಯನ್ನು ಬರೆಯಬೇಕು. ಅವನಿಗೆ ಎರಡು ಕೈಗಳಿರಬೇಕು. 


-73- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಸಮಸ್ತವಾದ ಆಭರಣಗಳಿಂದ ಅಲಂಕರಿಸಬೇಕು. ಅವನ ಹೆಂಡತಿಯಾದ 
ವಿಂಧ್ಯಾವಳಿಯನ್ನು ಬರೆಯಬೇಕು. ಕೂಷ್ಮಾಂಡ ಮಯ ಜಂಭೋರು ಮಧು 
ಮುಂತಾದ ಮುಖ್ಯರಾದ ದಾನವರನ್ನು ಬರೆಯಬೇಕು. ಮುಖದಲ್ಲಿ ಸಂತೋಷವು 
ಕಾಣುವಂತಿರಬೇಕು. ಕಿರೀಟವೂ ಕುಂಡಲಗಳೂ ಇರಬೇಕು. ಈ ರೀತಿಯಾದ 
ದೈತ್ಯರಾಜನಾದ ಬಲಿಯನ್ನು ತನ್ನ ಮನೆಯ ಮಧ್ಯದ ಅಂಗಳದಲ್ಲಿ ಬರೆದು 
ಪೂಜಿಸಬೇಕು. 


ಟಿಪ್ಪಣಿ - ಬಲೀಂದ್ರನ ಚಿತ್ರದ ಮೇಲೆ ವಾಮನನ ಚಿತ್ರವನ್ನು 
ಬರೆಯಬೇಕು. ಐದು ಬಣ್ಣಗಳಿಂದ ಹನ್ನೆರಡು ದಳಗಳ ರಂಗೋಲಿಯನ್ನು 
ಬಿಡಿಸಬೇಕು. ಮಧ್ಯದಲ್ಲಿ ಬಿಳಿಯ ರಂಗೋಲಿಯನ್ನು ಹಾಕಬೇಕು. ವಾಮನನ 
ಕಾಲಿನ ಕೆಳಗೆ ನಿಂತಿರುವ ಬಲಿಯ ಚಿತ್ರವನ್ನು ಬಿಡಿಸಬೇಕು. ಭಗವಂತನ 
ನಿರ್ಮಾಲ್ಯಗಳಿಂದಲೇ ಬಲಿಯನ್ನು ಪೂಜೆ ಮಾಡಬೇಕು. 


ಮಾತೃಭ್ರಾತೃಜನೈಸ್ಪಾರ್ಧಂ ಸಂತುಷ್ಟೋ ಬಂಧುಭಿಸಹ । 

ಕಮಲೈಃ ಕುಮುದ: ಪುಷ್ಪೈಃ ಕಹ್ನಾರೈರಕ್ತಕೋತ್ಸಲ್ಟೆ: ॥ 

ಗಂಧಪುಷ್ಪಾನ್ನ ನೈವೇದ್ಯೈಃ ಸಕ್ಟೀರೈರ್ಗುಡಪಾಯಸ್ಯೆ: । 

ತಾಯಿ, ತಂದೆ, ಸಹೋದರರು ಬಂಧುಗಳು ಇವರೊಡನೆ ಕುಳಿತುಕೊಂಡು 
ಸಂತೋಷದಿಂದ ಪೂಜೆ ಮಾಡಬೇಕು. ಕಮಲ ಕುಮುದ, ಕಹ್ಲಾರ 
ರಕ್ರೋತ್ಸಲಗಳಿಂದಲೂ ಹೂವುಗಳಿಂದಲೂ ಪೂಜಿಸಿ ಹಾಲು, ಬೆಲ್ಲ, ಪಾಯಸ, 
ಚಟ್ನಿ, ಭಕ್ಷ್ಯ ಅನ್ನ ಮುಂತಾದವುಗಳನ್ನು ನಿವೇದಿಸಿ ಪೂಜಿಸಬೇಕು. 


ಮಂತ್ರೇಣಾನೇನ ರಾಜೇಂದ್ರಃ ಸಮಂತ್ರಿಃ ಸಪುರೋಹಿತಃ । 
ಪೂಜಾಂ ಕರಿಷ್ಠತೇ ಯೋ ವೈ ಸೌಖ್ಯಂ ಸ್ಯಾತ್ರಸ್ಯ ವತ್ತರಮ್‌ ॥ 
ಮಂತ್ರಗಳನ್ನು ಹೇಳುತ್ತಾ ರಾಜನು ಮಂತ್ರಿಗಳಿಂದ ಪುರೋಹಿತರಿಂದ ಪೂಜೆ 


ಮಾಡಿದರೆ ಅವರಿಗೆ ಒಂದು ವರ್ಷ ಪರ್ಯಂತ ಸುಖವಾಗಿರುವುದು. 
74- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಬಲೀಂದ್ರನ ಬಳಿ ಪ್ರಾರ್ಥನೆ 


ಬಲಿರಾಜ ನಮಸ್ತುಭ್ಯಂ ವಿರೋಚನಸುತ ಪ್ರಭೋ । 

ಭವಿಷ್ಯೇಂದ್ರ ಸುರಾರಾತೇ ಪೂಜೇಯಂ ಪ್ರತಿಗೃಹ್ಯತಾಂ ॥ 

ಎಲೈ ಪ್ರಭುವೂ ವಿರೋಚನನ ಮಗನೂ ಆದ ಬಲಿರಾಜನೇ | ನಿನಗೆ 
ನಮಸ್ಕಾರವು. ಎಲ್ಲೆ ಮುಂದೆ ಇಂದ್ರನಾಗುವವನೆ | ಈ ನನ್ನ ಪೂಜೆಯನ್ನು ಸ್ವೀಕರಿಸು. 

ಏವಂ ಪೂಜಾಂ ಪ್ರಿಯೇ ಕೃತ್ವಾರಾತ್ರೌ ಜಾಗರಣಂ ತತಃ । 

ಕಾರಯೇತ್ಸೇಕ್ಷಣೀಯಾದಿ ನಟನೃತ್ಯ ಕಥಾನಕ್ಕೆ: Il 

ರಾಜನು ಈ ರೀತಿಯಾಗಿ ಪೂಜಿಸಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಬೇಕು. 
ಆ ಜಾಗರಣೆಯಲ್ಲಿ ರಾತ್ರಿಯೆಲ್ಲಾ ನೋಡಲು ಚೆನ್ನಾಗಿರುವ ಆಟ, ನಾಟಕ, ಕಥೆ, 
ನರ್ತನಗಳನ್ನು ಆಚರಿಸುತ್ತಿರಬೇಕು. 

ಲೋಶಕಶ್ಚಾಪಿ ಗೃಹಸ್ಯಾಂತೇ ಪರ್ಯಂಕೇ ಶುಕ್ಲ ತಂಡುಲೈ: ! 

ಸಂಸ್ಥಾಪ್ಯ ಬಲಿರಾಜಾನಂ ಫಲೈ:ಃ ಪುಷ್ಪೆ ಶ್ವ ಪೂಜಯೇತ್‌ ॥ 

ಇತರ ಜನಗಳೂ ಕೂಡ ಮನೆಯಲ್ಲಿ ಮಂಚದ ಮೇಲೆ ಬಲಿರಾಜನ 
ಪ್ರತಿಮೆಯನ್ನಿಟ್ಟು ಹೂವುಗಳಿಂದಲೂ ಹಣ್ಣುಗಳಿಂದಲೂ ಬಿಳಿಯ ಅಕ್ಕಿಯಿಂದಲೂ 
ಪೂಜಿಸಬೇಕು. 

ಬಲಿಮುದ್ದಿಶ್ವ ದೀಯೇತ ತತ್ರ ಸರ್ವಂ ಚ ಭಾಮಿನೀ 

ದತ್ತಾನಿ ಚಾಕ್ಚಯಾಣ್ಯಾಹುರ್ಮುನಯಸ್ತತ್ವದರ್ಶಿನಃ ॥ 

ಎಲೈ ಸತ್ಯಭಾಮೆಯೆ ! ಬಲಿಚಕ್ರವರ್ತಿಯನ್ನುದ್ದೇಶಿಸಿಕೊಂಡು ಎಲ್ಲವನ್ನೂ 
ಕೊಡಬೇಕು. ಹಾಗೆ ಕೊಟ್ಟುದುದೆಲ್ಲವೂ ಅಕ್ಷಯವಾಗುವುದೆಂದು ತಿಳಿದ ಯಷಿಗಳು 
ಹೇಳುತ್ತಾರೆ. | 

ಯದಸ್ಯ ದೀಯತೇ ದಾನಂ ಸ್ಥಲಂ ವಾ ಯದಿ ವಾ ಬಹು। 

ತದಕ್ಷಯಂ ಭವೇತ್ಸರ್ವಂ ವಿಷ್ಣೋಃ ಪ್ರೀತಿಕರಂ ಶುಭಂ ॥ 


-75- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ರಾತ್ರೌ ಯೇ ನ ಕರಿಷ್ಯಂತಿ ತವ ಪೂಜಾಂ ಬಲೇ ನರಾಃ । 
ತೇಷಾಂ ಚ ಶ್ರೋತ್ರಿಯೋ ಧರ್ಮೋತಕರ್ಮತಮುಷತಿಷ್ಠತೇ ॥ 


ಬಲಿಯನ್ನುದ್ದೇಶಿಸಿ ಕೊಡತಕ್ಕ ದಾನವು ಹೆಚ್ಚಾಗಿರಲಿ ಕಡಿಮೆಯಾಗಿರಲಿ ಅದು 
ಅಕ್ಜಯವಾಗುವುದಲ್ಲದೆ ವಿಷ್ಣುವಿಗೆ ಪ್ರೀತಿಯನ್ನು ಉಂಟುಮಾಡುತ್ತದೆ. ಎಲೈ ಬಲಿಯೆ! 
ರಾತ್ರಿಯಲ್ಲಿ ಯಾವ ಮನುಷ್ಯನು ನಿನ್ನ ಪೂಜೆಯನ್ನು ಮಾಡುವುದಿಲ್ಲವೋ ಅವರು 
ಮಾಡತಕ್ಕ ಕರ್ಮಗಳು ಶ್ರುತ್ಯುಕ್ತವಾದ ಕರ್ಮಗಳಾಗುವುದಿಲ್ಲ. 


ವಿಷ್ಣುನಾ ವಸುಧಾಂ ಲಬ್ದ್ಯಾತುಷ್ಟೇನ ಬಲಯೇ ಪುನಃ । 
ಉಪಕಾರಕರಂ ದತ್ತಮಸುರಾಣಾಂ ಮಹೋತವಂ ॥ 


ವಿಷ್ಣುವು ಬಲಿಯಿಂದ ರಾಜ್ಯವನ್ನು ತೆಗೆದುಕೊಂಡು ಸಂತೋಷದಿಂದ ಅವನಿಗೆ 
ಉಪಕಾರಕವಾದ ದೈತ್ಯರಿಗೆ ಸಂತೋಷ ರೂಪವಾದ ಈ ಉತ್ಸವವನ್ನು ಕೊಟ್ಟಿರುವನು. 


ಇದುವೇ ಕೌಮುದ್ಯುತುವ 


ತತಃ ಪ್ರಭೃತಿ ರಂಭೋರು ಪ್ರವೃತ್ತಾ ಕೌಮುದೀ ಶುಭಾ | 

ಸರ್ವೋಪದ್ರವಸಂಹರ್ತೀ ಸರ್ವವಿಫ್ಲವಿನಾಶಿನೀ ॥ 

ಎಲೈ ಸತ್ಯಭಾಮೆಯೆ ! ಆಗಿನಿಂದ ಮೊದಲು ಮಾಡಿಕೊಂಡು ಎಲ್ಲಾ 
ರೋಗಗಳ್ನೂ ನಾಶಮಾಡುವ ಎಲ್ಲಾವಿಘ್ನಗಳನ್ನೂ ಪರಿಹರಿಸುವ ಈ ಕೌಮುದ್ಯುತ್ತವವು 
ಲೋಕದಲ್ಲಿ ಪ್ರಚಾರಕ್ಕೆ ಬಂದಿತು. 


ಲೋಕಶೋಕಹರಾ ಕಾಮ್ಯಾ ಧನಪುಷ್ಟಿ ಸುಖಾವಹಾ। 

ಕುಶಬ್ದೇನ ಮಹೀಜ್ಞೇಯಾ ಮುದ ಹರ್ಷೇ ತತೋ ದ್ವಯಾ ॥ 

ಈ ಕೌಮುದ್ಯುತ್ತವವು ಲೋಕದ ದುಃಖವನ್ನು ನಾಶಮಾಡುತ್ತದೆ. ಧನಸಂಪತ್ತು 
ಸೌಖ್ಯ ಇನ್ನೂ ಬೇಕಾದುದೆಲ್ಲವನ್ನೂ ಕೊಡುತ್ತದೆ. ""ಕು'' ಎಂಬ ಪದಕ್ಕೆ 
ಭೂಮಿಯೆಂದು ""ಮುದ' ಶಬ್ದಕ್ಕೆ ಸಂತೋಷವೆಂದೂ ಅರ್ಥವಿರುತ್ತದೆ. ಅವೆರಡೂ 
ಸೇರಿ ಕೌಮುದೀಪದವಾಗಿ ಪ್ರಪಂಚಕ್ಕೆ ಸಂತೋಷಕರವೆಂಬ ಅರ್ಥವನ್ನು ಕೊಡುತ್ತದೆ. 


-76- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಧಾತುರ್ಜ್ಸ್ಜೈರ್ನಿಗಮಜ್ಜೆ ಕೈಶ್ಚತೇನೈಷಾ ಕೌಮುದೀ ಸ್ಮೃತಾ। 

ಕೌಮುದೀತಿ ಜನಾ ಯಸ್ಮಾನ್ನಾನಾಭಾಭವೈ: ಪರಸ್ಪರಂ || 

ಹೃಷ್ಟಾತುಷ್ಟಾಸುಖಾಪನ್ನಾಸ್ಟೇನೈಷಾ ಕೌಮುದೀ ಸ್ಮೃತಾ । 

ಕುಮುದಾನಿ ಬಲೇರ್ಯಸ್ಥಾದ್ದೀಯಂತೇ ತತ್ರ ಭಾಮಿನೀ ॥ 

ಧಾತುವಿನ ಅರ್ಥವನ್ನು ಬಲ್ಲವರು ಕೋಶವನ್ನೂ ಬಲ್ಲವರು ಈ ರೀತಿಯಾಗಿ 
ಕೌಮುದೀ ಪದದ ನಿಷ್ಪತ್ತಿಯನ್ನು ತಿಳಿದಿದ್ದಾರೆ. ಜನಗಳೂ ಕೌಮುದಿ ಎಂಬುದಾಗಿ 
ಅನೇಕ ಬಗೆಯ ಅಭಿಪ್ರಾಯಗಳಿಂದ ಸಂತೋಷದಿಂದಲೂ ತೃಪ್ತಿಯಿಂದಲೂ 
ಇರುವುದರಿಂದ ಆ ಸುಖವನ್ನು ನೋಡಿ ಅದಕ್ಕೆ ಕೌಮುದಿ ಎಂದು ಹೆಸರು ಬಂದಿದೆ. 
ಎಲೈ ಸತ್ಯಭಾಮೆಯೇ | ಧನವಂತರಾದವರು ಆದಿನ ಬಲಿಯ ತೃಪ್ತಿಗೋಸ್ಕರ 
ಎಲ್ಲರಿಗೂ ಸಂತೋಷಕರವಾಗುವಂತೆ ದಾನ ಮಾನಗಳನ್ನು ಮಾಡುವುದರಿಂದ 
ಕೌಮುದೀ ಎಂಬ ಹೆಸರು ಬಂದಿದೆ. | 


ಅರ್ಥಾಢ್ಯಪಾರ್ಥಿವೈರ್ಭಾಮೇ ತೇನೈಷಾ ಕೌಮುದೀ ಸ್ಕೃತಾ। 

ಏಕಮೇವಮಹೋರಾತ್ರಂ ವರ್ಷೇ ವರ್ಷೇ ಚ ಭಾಮಿನೀ। 

ದತ್ತಂ ದಾನವರಾಜಸ್ಯ ಆದರ್ಶಮಿವ ಭೂತಳೇ | 

ಯಃ ಕರೋತಿ ನೃಪೋ ರಾಜ್ಯೇ ತಸ್ಯ ವ್ಯಾಧಿಭಯಂ ಕುತಃ ॥ 

ಎಲೈ ಸತ್ಯಭಾಮೆಯೆ ! ಪ್ರತಿವರ್ಷವೂ ಇದು ಒಂದು ಉತ್ತವವುಳ್ಳ ರಾತ್ರಿಯನ್ನು 
ಆ ದಾನವ ರಾಜನಾದ ಬಲಿಗೆ ವಿಷ್ಣುವು ಕೊಟ್ಟಿರುವನು. ಇದು ಭೂಮಿಯಲ್ಲಿರುವ 
ಜನರಿಗೆ ದೃಷ್ಟಾಂತವಾಗಿರುವುದು. ಈ ಉತ್ಸವವನ್ನು ಯಾವನು ತನ್ನ ರಾಜ್ಯದಲ್ಲಿ 
ಮಾಡುತ್ತಾನೆಯೋ ಆ ರಾಜನಿಗೆ ರೋಗದ ಭಯವು ಇರುವುದಿಲ್ಲಿ. 

ಅಂತಹವನ ರಾಜ್ಯದಲ್ಲಿ ಸುಭಿಕ್ಷವೂ ಕ್ಷೇಮವೂ ಆರೋಗ್ಯವೂ ಉಂಟಾಗಿ 
ಹೆಚ್ಚಾದ ಸಂಪತ್ತು ಇರುತ್ತದೆ. ಜನಗಳು ರೋಗಗಳಿಲ್ಲದೆ, ತೊಂದರೆಯನ್ನು ಹೊಂದದೆ 
ಸುಖಿಸುತ್ತಾರೆ. 


-77- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಬಲಿಪಾಡ್ಯ ಇದ್ದಂತೆ ವರ್ಷವಿಡೀ ಇರುತ್ತಾನೆ 

ಕೌಮುದೀ ಕ್ರಿಯತೇ ಯಸ್ಮಾದ್ಧವಂತೀಹ ಮಹೀತಳೇ । 

ಯೋ ಯಾದೃಶೇನ ಭಾವೇನ ತಿಷ್ಠತೃಸ್ಯಾಂ ತು ಭಾಮಿನೀ ॥ 

ಈ ಕೌಮುದ್ಯುತವವನ್ನು ಆಚರಿಸುವುದರಿಂದ ಲೋಕದಲ್ಲಿ ಒಳ್ಳೆಯದು 
ಕೆಟ್ಟದ್ದುಗಳು ಆಗುತ್ತವೆ. ಎಲೈ ಸತ್ಯಭಾಮೆಯೆ | ಯಾವನು ಯಾವ ಬಗೆಯ 
ಭಾವದಿಂದ ಈದಿನವಿರುತ್ತಾನೆಯೋ ಅವನು ಆ ವರ್ಷವೆಲ್ಲವನ್ನೂ ಅದೇ ರೀತಿಯಾದ 
ಭಾವದಿಂದಲೇ ಕಳೆಯುತ್ತಾನೆ. 


ಹರ್ಷದುಃಖಾದಿಭಾವೇನ ತಸ್ಯ ವರ್ಷಂ ಪ್ರಯಾತಿ ಹಿ । 

ರುದಿತೋ ರೋದಿತೋ ವರ್ಷಂ ಹೃಷ್ಟೋ ವರ್ಷಂ ಪ್ರಹೃಷ್ಠತಿ ॥ 

ಆ ದಿನ ಅಳುತ್ತಿದ್ದವನು ಆ ವರ್ಷವೆಲ್ಲವೂ ಅಳುತ್ತಲೇ ಇರುವನು. ಆದಿನ 
ಸಂತೋಷದಿಂದ ಇದ್ದವನು. ಆ ವರ್ಷವೆಲ್ಲವನ್ನೂ ಸಂತೋಷದಿಂದಲೇ ಕಳೆಯುತ್ತಾನೆ. 
ಆ ದಿನ ಊಟಮಾಡಿದವನು ವರ್ಷವೆಲ್ಲವೂ ಸುಖದಿಂದ ಊಟ ಮಾಡುತ್ತಾನೆ. 
ಆದಿನ ಸ ಸ್ವಸ್ಥವಾಗಿದ್ದವನು ಆ ವರ್ಷವೆಲ್ಲವೂ ಸ ಸ್ಥವಾಗಿರುವನು. 

ಭುಕ್ತೋ ಭೋಕ್ತಾ ಭವೇದ್ದರ್ಷಂ ಸ್ಪನ್ನಃ ಸ್ನನ್ನೋ ಭವಿಷ್ಯತಿ 

ತಸ್ನಾತ್ಸಹೃಷ್ಟೆ ಸುಷ್ಟೈಶ್ಚಕರ್ತವ್ಯಾ ಕೌಮುದೀ ನರೈಃ । 

ವೈಷ್ಣವೀ ದಾನವೀ ಚೇಯಂ ತಿಥಿಃ ಪ್ರೋಕ್ತಾ ಚ ಭಾಮಿನೀ ॥ 

ಆದುದರಿಂದ ಸಂತೋಷದಿಂದಲೂ, ತೃಪ್ತಿಯಿಂದೆಲೂ ಈ 
ಕೌಮುದ್ಯುತ್ತವವನ್ನು ಆಚರಿಸಬೇಕು. ಈ ತಿಥಿಯು ವೈಷ್ಣವ ಸಂಬಂಧವಾಗಿಯೂ 
ದಾನವ ಸಂಬಂಧವಾಗಿಯೂ ಇರುವುದು. 


ದೀಪೋತವಂ ಜನಿತಸರ್ವಜನಪ್ರಮೋದಂ 
ಕುರ್ವಂತಿ ಯೇ ಸುಮತಯೋ ಬಲಿರಾಜಪೂಜಾಂ । 
ದಾನೋಪಭೋಗಸುಖಬುದ್ಧಿಮತಾಂ ಕುಲಾನಾಂ 
ಹರ್ಷಂ ಪ್ರಯಾಂತಿ ಸಕಲಂ ಕುಮುದಂ ಚ ವರ್ಷಂ॥ 


-78- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಎಲ್ಲ ಜನರಿಗೂ ಸಂತೋಷವನ್ನುಂಟುಮಾಡುವ ಈ ದೀಪೋತ್ಸವವನ್ನೂ 
ಬಲಿಚಕ್ರವರ್ತಿಯ ಪೂಜೆಯನ್ನೂ ಯಾರು ಮಾಡುತ್ತಾರೆಯೋ ಅವರು ಆ 
ವರ್ಷವೆಲ್ಲವೂ ದಾನ ಮಾಡುತ್ತಾ ಸುಖಗಳನ್ನು ಅನುಭವಿಸುತ್ತಾ ಬುದ್ಧಿವಂತರಾಗಿ 
ತಮ್ಮಕುಲವನ್ನೇ ಹರ್ಷಗೊಳಿಸುತ್ತಾರೆ. 


ವಾಮನಾವತಾರದ ಹಾಡು 


ಅದಿತಿದೇವಿ ಪಯೋವ್ರತ ಮಾಡಿದಳಾಕೆ | ಪತಿಯ ಆಜ್ಞೆಯ ಕೇಳಿಕೊಂಡು! 
ಪೃಥಿವಿಯನ್ನೆಲ್ಲಾ ಕ್ರಮಿಸಿ ಕ್ರಮಿಸಿದ ಸ್ವಾಮಿ ತಾ ಸುತನಾಗಿ ಅಲ್ಲೆ ಜನಿಸಿದ । 
ಜಾತಕರ್ಮವ ಮಾಡಿ ಮಧುವಿಟ್ಟು ಮುದದಿಂದ ಪುಣ್ಯಾಹವಾಚನ ಮಾಡಿಕೊಂಡ 
ಕೋಟಿ ಗೋದಾನವನು ಕೊಟ್ಟು ಕಶ್ಯಪ ತಾನು ಶ್ರೀಕೃಷ್ಣಗರ್ಪಿತವೆಂದು । ದಶರಾತ್ರಿ 
ಕಳೆಯಲು ಅಸುರ ಸಂಹಾರಗೆ ಶಶಿಮುಖಿಯರೆಲ್ಲ ನೆರೆದು | ಯಶವೋ ಚಿನ್ನದ 
ತೊಟ್ಟಿಲೊಳ್‌ವಿಟ್ಟುತೂಗುತ ಹೆಸರು ಇಟ್ಟರು ವಾಮನನಂತ । ಅನ್ನಪ್ರಾಶನ ಮಾಡಿ 
ಚೌಲಕರ್ಮ ಮಾಡಿ ತನ್ನ ಬಂಧುಗಳನ್ನೆಲ್ಲಾ ಕರೆಸಿ ಹನ್ನೆರಡು ವರ್ಷ ತಪವಿದ್ದು ಪಡೆದಾ। 
ಮೋಹನ್ನಗ ಮುಂಜಿ ಕಟ್ಟಿದರು ! ಉಪನಯನವನು ವಾಮನನಿಗೆ ಕಶ್ಯಪ ಮಾಡಿದ 
ಸತಿ, ಸರಸ್ವತಿ, ಭಾರತೀಯರು ಅತಿ ಭಕ್ತಿಯಿಂದ ಉಂಗುರವ ಭಿಕ್ಷವನಿಟ್ಟರು । 
ಮುತ್ತಿನಾರತಿಯನೆತ್ತಿದರ್ದರುಷದಲ್ಲಿ । ದಂಡ ಕಮಂಡಲ ಯಜ್ಞೋಪವೀತವು । 
ಮುಂಜೆ ಕೃಷ್ಣಾಜಿನ ಧರಿಸಿ । ಅಂದಿಗೆ, ಕಿರುಗೆಜ್ಜೆ, ಸರಪಳಿಯು ಫಿಲ್ಲು ಫಲ್ಲೆನುತಲಿ 
ಬಂದ ವಾಮನ ಬಲಿರಾಜನ ಸಭೆಯಲ್ಲಿ । ಕೋಟಿಸೂರ್ಯ ಚಂದ್ರಕಾಂತೆ 
ಶೋಭಿಸುವಂತಾ ನೋಟದಿ ಮುದ್ದಿನ ಮುಖವು । ನೋಟದಿ ಕರುಣಾರಸಸೂಸಿ 
ಹೊಳೆವಂತಾ ಪ್ರಖ್ಯಾತ ಬಂದಾ ರಾಜಸಭೆಗೆ | ತಾಳಮದ್ದಲಿ, ಭೇರಿ, ಡಮರೆಂಬೋ 
ನಾಟ್ಯಆಡಿದರು. ಊರ್ವಶಿ, ರಂಭೆ 1 ಚತುರ್ಮುಖ ಬ್ರಹ್ಮ ಸ್ತೋತ್ರವ ಮಾಡಿ 
ಬರುತಿರೆ | ಪರಮ ಪುರುಷನು ಈತನೆಂದು ಧರೆಯೊಳಗುತ್ತಮ ಸುಂದರ ಪುರುಷ 
ಬೆರಗಾತು ನಿಂತು ನೋಡಿದರೆ । ಮುತ್ತಿನ ಮಣಿಯು ತಂದಿಟ್ಟನು ಬಲಿರಾಯ ಇತ್ತ 
ಬನ್ನಿರಿ ಕುಳ್ಳಿರೆಂದಾ । ಎತ್ತ ಕಡೆಲಿಂದಾ ಬಂದಿರಿ ಏನು ಕಾರಣ ಕೈ ಎತ್ತಿ ಹಸ್ತವ 


-79- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಮುಗಿದಾ । ಬಹಳ ದೂರದಿಂದ ಬಂದೆನು ಬಲಿರಾಯ ನಿನ್ನ ಮೂರುತಿ, ಕೀರುತಿ 
ಕೇಳಿ ಮೂರು ಪಾದವ ಭೂಮಿ ದಾನವ ಕೊಡು ಎಂದು ಬೇಡಿಕೊಂಡನು 
ಬ್ರಹ್ಮಚಾರಿ । ಏನು ಬೇಡಿದೆಯೋ ಬಡ ಬ್ರಾಹ್ಮಣ ಕನಕವ ಬೇಡು ನಾ ದಾನವ 
ಕೊಡುವೆ ಏನು ಬೇಡಾ ಯೆನಗೆ ಮೂರು ಪಾದದ ಭೂಮಿ ಸಾಕೆನುತ ಇದ್ದ | 
ಯಾಚಕ ಇವನಲ್ಲಾ ಯದುಕುಲ ತಿಲಕನು ಮಾತಿನಲಿ ಮನವ ಕೊಂಬುವಾನು । 
ಸೂಚನೆ ಮಾಡಿದರು ಶುಕ್ರಾಚಾರ್ಯರು ಬಲು ಜೋಕೆಂದು ಹೇಳಿದರು । ಎಷ್ಟು 
ಹೇಳಿದರು ಇವ ಬಿಟ್ಟುಹೋಗುವನಲ್ಲಾಸಿಟ್ಟಲೆ ಶಾಪಿಸುವಾ । ಕೊಟ್ಟೆನು ಯದುಕುಲ 
ತಿಲಕಗೆ ದಾನವ ಕೊಟ್ಟ ಮಾತಿಗೆ ತಪುದ್ದಂಗ । ಮುತ್ತಿನ ಗಿಂಡಿಲಿ ಉದಕವ ತಾರೆಂದು 
ತನ್ನ ವಲ್ಲಭೆಗೆ ಹೇಳಿದನು । ಅಂದ ಮಾತನು ಕೇಳಿ ತಂದಳು ಉದಕವಾ ವಿಂಧ್ಯಾವಳಿ 
ಸಭೆಯಲ್ಲಿ | ಪನ್ನಂಗಶಯನನ ಪಾದಪದ್ಮ ತೊಳೆದು ಧನ್ಯರಾದೆವೆನಲು । ಉತ್ತಮ 
ಪುರುಷನ ಪಾದಪದ್ಮ ತೊಳೆಯಲು ಸುರನದಿ ಸುತ್ತಿಹರಿದಿತು ನಾಲ್ಕು ಬ್ರಹ್ಮಾಂಡ । 
ಇನ್ನೊಂದು ಪಾದವ ಇಡಲಿಕ್ಕೆ ಸ್ಥಳವಿಲ್ಲಾ ಇನ್ನೆಲ್ಲಿ ಇಡಲಿ ಹೇಳೆಂದ । ನೆತ್ತಿಯ 
ಮೇಲಿಟ್ಟು ನಿಜವುಳ್ಳ ಪಾದವ ವತ್ತಿದ ಪಾತಾಳದಲ್ಲಿ । ಚೆನ್ನಿಗ ಹರಿಯ ಪಾದವ 
ಕಂಡು ಅನ್ಯಾಯವೆಂಬರು ಜನರು ನಾಭಿಕಮಲದಿಂದ ಬ್ರಹ್ಮದೇವರ ಪಡೆದಾ 
ಪಾದದಿಂದ ಭಾಗೀರಥಿ ಪಡೆದ। ಕೋರೆದಾಡಿಲಿಂದಾ ತುಂಗಭದ್ರೆಯ ಪಡೆದ 
ನಾರಾಯಣಗೆದುಇಲ್ಲಾ | ತಾ ಕ್ರಮಿಸಿದ ಮೂರು ಸುತಳ ಲೋಕವನು ತ್ರಿವಿಕ್ರಮ 
ರೂಪಾಗಿ ನಿಂತಾ | ಅಷ್ಟಐಶ್ವರ್ಯ, ಸೌಭಾಗ್ಯ, ಸಂಪತ್ತು ಎಂಬೊ ಪಟ್ಟಣವ 
ನಿರ್ಮಿಸಿದಾ । ಪಟ್ಟ ಶಾಸನ ಘನ ಮಾಡಿದಾ ಬಲಿರಾಯಗ ಕೊಟ್ಟಾ ನು ಸುತಳ 
ಲೋಕವನು । ಬಲಿಯ ಬಾಗಿಲ ಕಾಯ್ದ ಭಕ್ತವತ್ಸಲ ಸ್ವಾಮಿ ಧರೆಯನುದ್ದರಿಸಿದ 
ದೇವಾ ಬಲವಂತ ಸ್ವಾಮಿ ರಂಗವಿಠ್ಠಲನಾ ಅನುದಿನ ನೆನಕಂಡ್ಯಾ ಮನವೆ ॥ 


ಇವ ಬು ಜು ಬು 


ಪೂಜಾವಿಭಾಗ 
ಗೋವರ್ಧನನ ಪೂಜೆ 
ಗೋಪೂಜೆ 
ಬಲೀಂದ್ರಪೂಜೆ 
ತುಳಸೀ ಸಂರ್ಕೀತನೆ 


ಕ 
ಶ್ರ 
a 
ಹ 
ಕ್ಕ 
[3 
6 
೯ 
[4 
ಅ 
[4 
ಜೃ 
5 


hr ಈ ಜ್‌ 


ಸ ಶಾ ಇ 


ಸ್ಯ 
ಗ? 


ತ 
ಸತ 
(4 


(ನ 
ತ್ಮ ವ ಸ ಜು ಶ್‌, ಕೃತಿ 
Ns NN AEA CO 
೫ ಸ್ರ ನಾ ಸ್ವ? AN ಸನ Ne ಕ ಸಟಟ HN pe ೪೫೪ರ 0D 


RR 
MN 


-81- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 
| ಶ್ರೀಮದ್ದನುಮದ್ಧೀಮಮಧ್ಯಾ _ಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಗೋವರ್ಧನನ ಪೂಜೆ 
ಗೋವರ್ಧನನ್ನು ಹೀಗೆ ಪ್ರಾರ್ಥಿಸಬೇಕು 


ಗೋವರ್ಧನಧರಾಧಾರ ಗೋಕುಲತ್ರಾಣಕಾರಕ 
ಎಷ್ಟುಬಾಹುಕೃತೋದ್ಧಾರ ಪೂಜಯಾಮಿ ನಗೋತ್ತಮ ॥ 


ಗೋವರ್ಧನನಾದ ಶ್ರೀಕೃಷ್ಣನಿಗೆ ಅರ್ಫ್ಯವನ್ನು ನೀಡಬೇಕು 
ಗವಾಮಾಧಾರ ಗೋವಿಂದ ರುಗ್ಮಿಣೀವಲ್ಲಭ ಪ್ರಭೋ। 
ಗೋಪಗೋಪೀಸಮಾಯುಕ್ತ ಗೃಹಾಣಾರ್ಫ್ಯಂ ನಮೋಶಸ್ತುತೇ॥ 
ಕೃಷ್ಣನನ್ನು ನಮಿಸಬೇಕು 
ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ | 


ಲ ಜಣ 


ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋನಮಃ ॥ 
ಗೋಪೂಜೆ 
ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ ॥ . 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 


ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ | 


ಯೇಷಾಂ ಹೃದಿಸ್ಥೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 


-82- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ | 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 


ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ॥ 


ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 

ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವಪ್ರದಿಶ ಸುದೃತಂ ನೋ ಜಯ ಜಯ ॥ 

ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 

ದುಷ್ಟಾನಾಂ ವಿಷ್ಠಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5 ಹಂ ಮತ ಇತಿ ಸುಧಿಯಾಂ ಸ್ಪಷ್ಠಮಾಜ್ಗಾಪನಾಯ । 

ಪೌಲಸ್ತ್ಯೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟ್ಠಸಂಪ್ರಾಪು,ಪಾಯಃ 

ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 

ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 

ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇ5ಂಘ್ರಿಯುಗಂ ಸ್ಥರಾಮಿ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ । ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಠವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ | ಹೃಷೀ- 


-83- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷ- 
ಣಾಯ ನಮಃ । ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ । ಅನಿರು- 
ದ್ಲಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । ನಾರ- 
ಸಿಂ ಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂ- 
ದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 
ಪ್ರಾಣಾಯಾಮ 


ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ । ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋನಃ ಪ್ರಚೋದಯಾತ್‌ | ಓಮಾಪೋಜ್ಯೊ ಆತಿ ರಸೋಶಠ ಮೃತಂ 
ಬ್ರಹ್ಮ ಭೂಭುರ್ವಸ್ಸ್ವ ರೋಮ್‌ । 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೆೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ಹ ಯತೌ ಕಾರ್ತೀಕಮಾಸೇ ಶುಕ್ಕಪಕ್ಷೇ ಪ್ರತಿಪದೀ ಪುಣ್ಯತಿಥೌ 
. ವಾಸರಯುಕ್ತಾಯಾಂ ಶುಭನಕ್ಸತ್ರ ಶುಭಯೋಗ ಶುಭಕರಣ 
ಏವಂಗುಣವಿಶೇಷಣವಿಶಿಷ್ಟಾಯಾಂ ಅಸ್ಮದುರುಣಾನಾಂ ಶ್ರೀಮಧ್ವಾಚಾರ್ಯಾಣಾಂ 


-84- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಹೃತ್ಯಮಲಮಧ್ಯನಿವಾಸಿ ವಾಸುದೇವ-ಸಂಕರ್ಷಣ-ಪ್ರದ್ಯುಮ್ನು- 
ಅನಿರುದ್ಧಾದಿ ಚತುರ್ಮೂತ್ಯಾದಿ ಅನಂತಗುಣಾತೃಕ್ರ ಶ್ರೀಮಾಂಗಲ್ಯಮೂರ್ತಿ ಶ್ರೀ 
ಲಕ್ಷ್ಮೀನರಾಯಣಪ್ರೇರಣಯಾ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಬಲಿಪ್ರತಿಪತ್‌ 
ಪರ್ವಕಾಲೇ ಗೋಪೂಜಾಂ ಕರಿಷ್ಯೇ Il 


ಗೋವುಗಳನ್ನು ಚೆನ್ನಾಗಿ ತೊಳೆದು ಸ್ನಾನ ಮಾಡಿಸಿ ಅಲಂಕಾರವನ್ನು ಮಾಡಿ, 
ಕೆಳಗಿನ ಮಂತ್ರವನ್ನು ಹೇಳಿ ನಮಿಸಬೇಕು. 


ಲಕ್ಷ್ಮೀರ್ಯಾ ಲೋಕಪಾಲಾನಾಂ ಧೇನುರೂಪೇಣ ಸಂಸ್ಥಿತಾ | 
ಫೃತಂ ವಹತಿ ಯಜ್ಞಾರ್ಥೇ ಮಮ ಪಾಪಂ ವ್ಯಪೋಹತು । 
ನಮೋ ಗೋಭ್ಯಃ ಶ್ರೀಮತೀಭ್ಯಃ ಸೌರಭೇಯೇಭ್ಯ ಏವ ಚ 
ನಮೋ ಬ್ರಹ್ಮಸುತಾಭ್ಯಶ್ಚ ಪವಿತ್ರಾಭ್ಯೋ ನಮೋನಮಃ ॥ 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ 
ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋನಮಃ ॥ 
ಬೊಗಸೆಯಿಂದ ನೀರನ್ನು ತೆಗೆದುಕೊಂಡು ಹಸುವಿನ ಕಾಲಿಗೆ ಅರ್ಥವನ್ನು 
ನೀಡಬೇಕು. 
ಕ್ಲೀರೋದಾರ್ಣವಸಂಭೂತೇ ಸುರಾಸುರನಮಸ್ಯತೇ 
ಸರ್ವದೇವಮಯೇ ಮಾತಃ ಗೃಹಾಣಾರ್ಫ್ಯಂ ನಮೋ ನಮಃ ॥ 
ಹಸುವಿಗೆ ತಿನ್ನಲು ಹಣ್ಣು, ಬೆಲ್ಲ ಅಕ್ಕಿಗಳನ್ನು ನೀಡಬೇಕು - 
ಸುರಭಿ ತ್ವಂ ಜಗನ್ಮಾತಃ ದೇವಿ ವಿಷ್ಣುಪದೇ ಸ್ಥಿತಾ 
ಸರ್ವದೇವಮಯೇ ಗ್ರಾಸಂ ಮಯಾ ದತ್ತಂ ಇಮಂ ಗ್ರಸ 


ಸರ್ವದೇಮಮಯೇ ದೇವಿ ಸರ್ವದೇವೈರಲಂಕೃತೇ 
ಮಾತಃ ಮಮಾಭಿಲಪಿತಂ ಸಫಲಂ ಕುರು ನಂದಿನಿ ॥ 


ಹಸುವಿನ ಅಂಗಾಂಗಳಿಗೆ ಪೂಜಿಸಬೇಕು - 


-85- 


ದೀಪಾವಳಿ -೨ ಬಲಿಪಾಡ್ಯ್ಕ- ಯಮದ್ವಿತೀಯಾ 


ಕೃಷ್ಣಾಯ ನಮಃ ಪಾದೌ ಪೂಜಯಾಮಿ 
ಹರಯೇ ನಮಃ ಜಾನುನೀ ಪೂಜಯಾಮಿ । 
ಬಲದೇವಾಯ ನಮಃ ಉದರಂ ಪೂಜಯಾಮಿ ॥ 
ಮುಕುಂದಾಯ ನಮಃ ಕಟಿಂ ಪೂಜಾಯಾಮಿ । 
ಚಕ್ರಿಣೇ ನಮಃ ಭುಜೌ ಪೂಜಯಾಮಿ । 
ಶ್ರೀಕಂಠಧಾರಿಣೇ ನಮಃ ಕಂಠಂ ಪೂಜಯಾಮಿ । 
ಪದ್ಧಮುಖಾಯ ನಮಃ ಮುಖಂ ಪೂಜಯಾಮಿ | 
ಗೋವಿಂದಾಯ ನಮಃ ಶಿರಃ ಪೂಜಯಾಮಿ ॥ 


ಕೆಳಗಿನ ಮಂತ್ರವನ್ನು ಹೇಳುತ್ತಾ ಮಂಗಳಾರತಿಯನ್ನು ಮಾಡಿ ಪ್ರಾರ್ಥನೆ 
ಮಾಡಬೇಕು - 


ಶೃಂಗಮೂಲೇ ಗವಾಂ ನಿತ್ಯಂ ಬ್ರಹ್ಮವಿಷ್ಣೂ ಸಮಾಶ್ರಿತೌ 
ಶೃಂಗಾಗ್ರೇ ಸರ್ವತೀರ್ಥಾನಿ ಸ್ಥಾವರಾಣಿ ಚರಾಣಿ ಚ 
ಶಿರೋಮಧ್ಯೇ ಮಹಾದೇವಃ ಸರ್ವಭೂತಮಯೇಸ್ಥಿತಃ 
ಲಲಾಟಾಗ್ರೇ ಸ್ಥಿತಾ ಗೌರೀ ನಾಸಾವಂಶೇ ಚ ಷಣ್ಣುಖಃ 
ಕಂಬಳಾಶ್ಚತರೌ ನಾಗೌ ನಾಸಾಯುಗ್ಗಮುಪಾತ್ರಿತೌ 
ಕರ್ಣಯೋರಶ್ಲಿನೌ ದೇವ್‌ ಚಕ್ಷುಷಹೋಃ ಶಶಿಭಾಸ್ಕರೌ 

ಡ್‌ ೦ %್‌ © ನೃ 
ದಂತೇಷು ವಾಯವಃ ಸರ್ವೇ ಜಿಹ್ಮಾಯಾಂ ವರುಣಃ ಸ್ಥಿತಃ 
ಸರಸ್ವತೀ ಚ ಹುಂಕಾರೇ ಮಾಸಪಕ್ಸೌ ಚ ಗಂಡಯೋಃ 
ಸಂಧ್ಯಾದ್ಧಯಂ ತಥೋಷ್ಯಾಭ್ಯಾಂ ಗ್ರೀವಾಮಿಂದ್ರಃ ಸಮಾಶ್ರಿತಃ 
ರಕ್ಷಾಂಸಿ ವಕ್ಟೋದೇಶೇ ತು ಸಾಧ್ಯಾಶ್ಹೋರಸಿ ಸಂಸ್ಥಿತಾಃ 
ಚತುಷ್ಟಾತಕಲೋ ಧರ್ಮಃ ಸ್ವಯಂ ಜಂಘಾಸು ಸಂಸ್ಥಿತಃ 
ಖುರಮಧ್ಯೇ ತು ಗಂಧರ್ವಾಃ ಖುರಾಗ್ರೇಷು ಚ ಪನ್ನಗಾಃ 
ಖುರಾಣಾಂ ಪಶ್ಚಿಮಾಗ್ರೇಷು ಗಣಾ ಅಪ್ಪರಸಾಂ ತಥಾ 


ರುದ್ರಾಶ್ಚಸಕಲಾಃ ಪೃಷ್ಠೇ ವಸವಃ ಸರ್ವಸಂಧಿಷು 
-86- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಶ್ರೋಣೀತಟಸ್ಥಾ; ಪಿತರಃ ಸೋಮೋಲಾಂಗೂಲವಾತಶ್ರಿತಃ 
ಆದಿತ್ಯರಶ್ನಯೋ ಬಾಲಾಃ ಪಿಂಡೀಭೂತಾಶ್ಚ ಸಂಸ್ಥಿತಾಃ 
ಸಾಕ್ದಾತ್‌ ಗಂಗಾ ಚ ಗೋಮೂತ್ರೇ ಗೋಮಯೇ ಯಮುನಾ ಸ್ಥಿತಾ 
ಕ್ಷೀರೇ ಸರಸ್ವತೀ ದೇವೀ ನರ್ಮದಾ ದದ್ದಿ ಸಂಸ್ಥಿತಾ । 
ಅಷ್ಟಾವಿಂಶತಿ ದೇವಾನಾಂ ಕೊಟಯೋ ರೋಮಸುಸ್ಥಿತಾಃ 
ಉದರೇ ಪೃಥಿವೀ ಜ್ಞೇಯಾ ಸಾಗರಾಶ್ಚಪಯೋಧರಾಃ ॥ 
ಅನೇನ ಗೋಪೂಜಾಕರಣೇನ ಅಸ್ಮದುರ್ವಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಗೋಪಾಲಕೃಷ್ಣಃ ಪ್ರೀಯತಾಂ 
ಶ್ರೀಕೃಷ್ಣಾರ್ಪಣಮಸ್ತು | 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧ್ಯಾತ್ಮನಾ ವಾನನುಸ್ಫತಸ್ವಭಾವಃ 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 
| ಶ್ರೀಮದ್ವೇಶಾರ್ಪಣಮಸ್ತು ॥ 


ಇಲ್ಲಿಗೆ ಗೋಪೂಜೆಯು ಮುಗಿಯಿತು. 


* ಬು ಜು ಬ 


-87- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಬಲೀಂದ್ರನ ಪೂಜೆ 
ರಾತ್ರಿಯ ಕಾಲದಲ್ಲಿ ೧೦ ಘಂಟೆಯ ಒಳಗೆ ಬಲೀಂದ್ರನನ್ನು ಹೀಗೆ 
ಪೂಜಿಸಬೇಕು - 


ಬಲಿರಾಜ ನಮಸ್ತುಭ್ಯಂ ದೈತ್ಯದಾನವಂದಿತ 

ಇಂದ್ರಸೇನಾಮರಾರಾತೇ ವಿಷ್ಣುಸಾನ್ನಿಧ್ಯದೋ ಭವ । 

ಬಲಿರಾಜ ನಮಸ್ತುಭ್ಯಂ ದೀಪೋsಯಂ ಪ್ರತಿಗೃಹ್ಯತಾಯಮ್‌ | । 
ವ ಜು ಜು ಬ 

ನಮಃ ಪಿತೃಭ್ಯಃ ಪ್ರೇತೇಭ್ಯೋ ನಮೋ ಧರ್ಮಾಯ ವಿಷ್ಠವೇ 

ನಮೋ ಯಮಾಯ ರುದ್ರಾಯ ಕಾಂತಾರಪತಯೇ ನಮಃ ॥ 

ಎಂಬ ಶ್ಲೋಕದಿಂದ ನಮಸ್ಕಾರ ಮಾಡಬೇಕು. 


| 


| ಯಮದ್ದೀತಿಯಾ ಆಚರಣೆ | 


| 
ಕ್ಟ 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಯಮದ್ಧಿತೀಯಾದ ವೈಶಿಷ್ಟ್ಯ 
ಸತ್ಯೇ ತಾ ಸ್ಥಿತಿಯೋ ನೂನಂ ದ್ದಿಶೀಯಾದ್ಯಾಶ್ಚ ವಿಶ್ರುತಾಃ । 
ಮಾಸ್ಫೆಶ್ಚತುರ್ಭಿಶ್ಚತತಃ ಪ್ರಾವೃಟ್ಯಾಲೇ ಶುಭಾವಹಾಃ ॥ 
ಶ್ರೀ ಕೃಷ್ಣನು ಹೇಳಿದನು - ಎಲೈ ಸತ್ಯಭಾಮೆಯೇ ! ದ್ವಿತೀಯಾ ತಿಥಿಯು 
ಮಳೆಗಾಲದ ನಾಲ್ಕು ತಿಂಗಳಲ್ಲಿಯೂ ಪ್ರಸಿದ್ಧವಾಗಿ ಶುಭಕರಗಳಾಗಿದೆ. 


ಪ್ರಥಮಾ ಶ್ರಾವಣೇ ಮಾಸಿ ತಥಾ ಭಾದ್ರಪದೇ ಪರಾ । 
ತೃತೀಯಾಶ್ಚಯುಜೇ ಮಾಸಿ ಚತುರ್ಥೀ ಕಾರ್ತಿಕೇ ಭವೇತ್‌ ॥ 


ಮೊದಲನೆಯ ದ್ವಿತೀಯೆಯು ಶ್ರಾವಣದಲ್ಲಿಯೂ ಎರಡನೆಯ ದ್ವಿತೀಯೆಯು 
ಭಾದ್ರಪದ ಮಾಸದಲ್ಲಿಯೂ ಮೂರನೆಯ ದ್ವಿತೀಯೆಯು ಆಶ್ವಯುಜ 
ಮಾಸದಲ್ಲಿಯೂ ನಾಲ್ಕನೆಯದು ಕಾರ್ತಿಕ ಮಾಸದಲ್ಲಿಯೂ ಪ್ರಸಿದ್ಧವಾಗಿದೆ. ಈ 
ದ್ವಿತೀಯಗಳೆಲ್ಲವನ್ನೂ ಶುದ್ಧದ ದ್ವಿತೀಯೆಗಳೆಂದು ತಿಳಿಯಬೇಕು. 


ಕಲುಷಾ ಶ್ರಾವಣೇ ಮಾಸಿ ತಥಾಭಾದ್ರಪದೇ ಮಲಾ । 

ಆಶ್ರಿನೇ ಪ್ರೇತಸಂಚಾರಾ ಕಾರ್ತಿಕೇ ಯಾಮ್ಯಕಾ ಮತಾ ॥ 

ಶ್ರಾವಣ ಮಾಸದ ದ್ವಿತೀಯೆಗೆ ಕಲುಷ ಎಂದೂ ಭಾದ್ರಪದದ ದ್ವಿತೀಯೆಗೆ 
ಅಮಲಾ ಎಂದೂ ಆಶ್ವಯುಜದ ದ್ವಿತೀಯೆಗೆ ಪ್ರೇತಸಂಚಾರಾ ಎಂದೂ ಕಾರ್ತಿಕ 
ಮಾಸದ ದ್ವಿತೀಯೆಗೆ ಯಾಮ್ಯಕಾ ಎಂದೂ ಹೆಸರು ಬಂದಿವೆ. 


ಕಸ್ಮಾತ್ಸಾಕಲುಷಾ ಪ್ರೋಕ್ತಾ ಕಸ್ಮಾತ್ಸಾ ನಿರ್ಮಲಾ ಮತಾ | 

ಕಸ್ಥಾತ್ಸಾ ಪ್ರೇತಸಂಚಾರಾ ಕಸ್ಮಾದ್ಯಾಮ್ಯಾ ಪ್ರಕೀರ್ತಿತಾ ॥ 

ಸತ್ಯೆಯು ಹೇಳಿದಳು - ಕಲುಷಾ ನಿರ್ಮಲಾ ಪ್ರೇತಸಂಚಾರಾ ಯಾಮ್ಯಾ 
ಎಂಬುದಾಗಿ ಆಯಾಯ ದ್ವಿತೀಯೆಗಳಿಗೆ ಹೆಸರು ಬರಲು ಕಾರಣವೇನು ? 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಇತಿ ಸತ್ಯಾವಚಶ್ಶುತ್ವಾ ಭಗವಾನ್ಫೂತಭಾವನಃ I 

ಉವಾಚ ವಚನಂ ಶಕ್ಷ್ಮಂ ಪ್ರಹಸನ್‌ ಗರುಡದ್ದಜಃ ॥ 

ಸೂತನು ಹೇಳಿದನು - ಸತ್ಯಭಾಮೆಯು ಹೇಳಿದ ಈ ರೀತಿಯಾದ ಮಾತನ್ನು 
ಕೇಳಿ ಭೂತ ಭವಿಷ್ಯದ್ವರ್ತಮಾನಗಳನ್ನು ಬಲ್ಲ ಕೃಷ್ಣನು ನಗುತ್ತ ನಿಧಾನವಾಗಿ ಆಕೆಗೆ 
ಇಂತೆಂದನು. 


ಶ್ರಾವಣ ॥ ಶುದ್ಧ ॥ ದ್ವಿತೀಯಾ ಬಗ್ಗೆ 


ಪುರಾ ವೃತ್ರವಧೇ ವೃತ್ತೇ ಪ್ರಾಪ್ತರಾಜ್ಯೇ ಪುರಂದರೇ । 

ಬ್ರಹ್ಮಹತ್ಯಾಪನೋದಾರ್ಥಮಶ್ಚಮೇಧಃ ಪ್ರಕೀರ್ತಿತಃ ॥ 

ಶ್ರೀ ಕೃಷ್ಣನು ಹೇಳಿದನು - ಪೂರ್ವದಲ್ಲಿಇಂದ್ರನು ವೃತ್ರಾಸುರನನ್ನು ಕೊಂದನು. 
ರಾಜ್ಯವನ್ನು ವಶಪಡಿಸಿಕೊಳ್ಳಲು ಉದ್ಯುಕ್ತನಾದನು. ಆ ವೃತ್ರನನ್ನು ಕೊಂದ ಕಾರಣ 
ಬ್ರಹ್ಮಹತ್ಯೆಯು ಬಂದಿತು. ಅದು ಹೋಗುವುದಕ್ಕೋಸ್ಕರ ಆತನಿಗೆ ಅಶ್ಚಮೇಧವನ್ನು 
ಮಾಡೆಂದು ಹೇಳಿದರು. 


ಕ್ರೋಧಾದಿಂದ್ರೇಣ ವಜ್ರೇಣ ಬ್ರಹ್ಮಹತ್ಯಾ ನಿಷೂದಿತಾ । 

ಷಡ್ಡಿಧಾ ಸಾ ಕಿತೌ ಕ್ಲಿಪ್ತಾ ವೃಕ್ಷೇ ತೋಯೇ ಮಹೀತಳೇ ॥ 

ನಾರ್ಯಾಂ ಭ್ರೂಣಹನಿ ವಹ್ನೌ ಸಂವಿಭಜ್ಯ ಯಥಾಕ್ರಮಂ । 

ತತ್ಪಾಪಶ್ರವಣಾತ್ಟೂರು ದ್ವಿತೀಯಾಯಾ ವಿನೋದಯೇ ॥ 

ನಾರೀವೃಕ್ಷನದೀಭೂಮಿವಹ್ಲಿಭ್ರೂಣಹನಸ್ತಥಾ 

ಕಲುಷೀಭವನಂ ಜಾತಾ ಹ್ಯತಸ್ಪಾ ಕಲುಷಾ ಮತಾ ॥ 

ಆಗ ಕೋಪಗೊಂಡ ಇಂದ್ರನು ಆ ಬ್ರಹಹತ್ಯೆಯನ್ನು ವಜ್ರಾಯುಧದಿಂದ 
ಆರು ಭಾಗವನ್ನಾಗಿ ಕತ್ತರಿಸಿ ನೆಲದ ಮೇಲೆ ಎಸೆದನು. ಹೀಗೆ ಎಸೆಯಲ್ಪಟ್ಟ ಆರು 
ಭಾಗಗಳಲ್ಲಿ ಒಂದು ಮರದಲ್ಲಿಯೂ ಒಂದು ನೀರಿನಲ್ಲಿಯೂ ಒಂದು 
ಭೂಮಿಯಲ್ಲಿಯೂ ಒಂದು ಹೆಂಗಸಿನಲ್ಲಿಯೂ ಒಂದು ಗರ್ಭಘಾತಕನಲ್ಲಿಯೂ 
ಒಂದು ಬೆಂಕಿಯಲ್ಲಿಯೂ ಈ ರೀತಿಯಾಗಿ ಭಾಗವಾದುವು. ಆಗ ಆ ಪಾಪವು 


-91- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ತಮಗೆ ಬರುತ್ತದೆಂದು ಕೇಳುವುದಕ್ಕೆ ಮೊದಲೇ ಬಂದಿದ್ದ ದ್ವಿತೀಯೆಯ ದಿವಸ 
ಹೆಂಗಸು ಮರ, ನದಿ, ಭೂಮಿ, ವಹ್ನಿ | ಮಕ್ಕಳಗಡುಕರು ಕಾಂತಿಹೀನರಾದರು. 
ಆದುದರಿಂದ ಆ ದ್ವಿತೀಯೆಯು ಕಲುಷ ಎಂದೆನಿಸಿಕೊಂಡಿತು. 


ಭಾದ್ರಪದ ॥ ಶುದ್ಧ ದ್ವಿತೀಯಾ ಬಗ್ಗೆ 


ಮಧುಕೈಟಭಯೋ ರಕ್ಷೇ ಪುರಾ ಮಗ್ನಾ ತು ಮೇದಿನೀ । 


ಅಷ್ಟಾಂಗುಳಾರ ಪವಿತ್ರಾ ಸಾ ನಾರೀಣಾಂ ತು ರಜೋಮಲಂ ॥ 


ಪೂರ್ವದಲ್ಲಿ ಮಧುಕೈಟಭರನ್ನು ಕೊಂದಾಗ ಭೂಮಿಯು ಎಂಟು 
ಅಂಗುಲದಷ್ಟುಉದ್ದಕ್ಷೆ ಅವರ ರಕ್ತದಲ್ಲಿ ಮುಳುಗಿತು. ಆದುದರಿಂದ ಅದಕ್ಕೆ ಅಪವಿತ್ರ 
ಎಂದರೆ ಮುಲವುಳ್ಳದ್ದೆಂದು ಹೆಸರು ಬಂದಿತು. ನಾರಿಯರ ರಜಸ್ಸು 
ಮಲರೂಪವಾದುದರಿಂದ ಅದಕ್ಕೆ ಮಲವೆಂದು ಹೆಸರು ಬಂದಿತು. 


ನದ್ಯಃ ಪ್ರಾವೃಣ್ಣಲಾಸರ್ವಾ ವಹ್ನೇರೂರ್ಧ್ವಂ ಮಷೀ ಮಲಂ । 

ನಿರ್ಯಾಸಮಲಿನೋ ವೃಕ್ಣಾ ಸಂಗಾದ್ಯೂಣಹನೋ ಮಲಾಃ ॥ 

ಮಳೆಗಾಲದಲ್ಲಿ ನದಿಗಳೆಲ್ಲವೂ ಮಲವಾಗಿರುವುದರಿಂದ ಬೆಂಕಿಯ 
ಮೇಲುಭಾಗದಲ್ಲಿರುವ ಮಸಿಯು ಮಲವಾಗಿರುವುದರಿಂದ ಮರಗಳ ಹಾಲು ಅಥವಾ 
ಗೋಂದು ಮಲವಾಗಿರುವುದರಿಂದ ಕಾಲವಲ್ಲದ ಕಾಲದಲ್ಲಿ ರಮಿಸುವುದರಿಂದಲೂ 
ರಮಿಸಬೇಕಾದ ಕಾಲದಲ್ಲಿ ರಮಿಸದಿರುವುದರಿಂದಲೂ ಭ್ರೂಣಹನನು ಮಲನು. 


ಕಲುಷಾಣಿ ಚರಂತ್ಯಸ್ಯಾಂ ತೇನೈಷಾ ಕಲುಷಾ ಮತಾ । 
ದೇವರ್ಷಿ ಪಿತೃ ಧರ್ಮಾಣಾಂ ನಿಂದಕಾ ನಾಸ್ತಿಕಾಶಠಾಃ ॥ 


ತೇಷಾಂ ಸಾ ವಾಜ್ಮಲಾ ಪೂಜಾ ದ್ವಿತೀಯಾ ತೇನ ನಿರ್ಮಲಾ । 
ಅನಧ್ಯಾಯೇಷು ಶಾಸ್ತ್ರಾ ಣಿ ಪಾಠಯಂತಿ ಪಠಂತಿ ಚ॥ 
ಸಾಂಖ್ಯಕಾಸಾರ್ಕಿಕಾಶ್ಕೌತಾಸ್ತೇಷಾಂ ಶಬ್ದಾಪಶಬ್ದಜಾತ್‌ । 
ಮಲಾತ್ಟೂತಾ ದ್ವಿತೀಯಾಯಾಂ ತತೋರ್ಥಂ ನಿರ್ಮಲಾ ಮತಾ ॥ 


-92- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಈ ರೀತಿಯಾಗಿ ಕಲುಷವಾದ ಪದಾರ್ಥಗಳು ಈ ದ್ವಿತೀಯೆಯಲ್ಲಿ 
ಸಂಚರಿಸುವುದರಿಂದ ಅದಕ್ಕೆ ಕಲುಷಾ ಎಂದು ಹೆಸರು ಬಂದಿರುವುದು. ದೇವತೆಗಳು 
ಯಷಿಗಳು ಧರ್ಮಗಳು ಇವುಗಳನ್ನು ನಿಂದಿಸುವ ನಾಸ್ತಿಕರು ಶಠರು. ಅಯೋಗ್ಯರು 
ಅಂಥವರ ಮಾತು ಮಲವುಳ್ಳದ್ದರಿಂದ ಆ ದ್ವಿತೀಯೆಗೆ ನಿರ್ಮಲೆಯೆಂದು ಹೆಸರು 
ಬಂದಿದೆ. ಅನಧ್ಯಾಯಗಳಲ್ಲಿ ಶಾಸ್ತ್ರಗಳನ್ನು ಓದುತ್ತಾರೆ. ಓದಿಸುತ್ತಾರೆ. ಅಲ್ಲದೆ 
ಸಾಂಖ್ಯದವರು ತರ್ಕದವರು ಹೇಳುವ ಶಬ್ದದಲ್ಲಿ ಅಪಶಬ್ದಗಳು ಅನೇಕವಾಗಿವೆ. ಆ 
ಮಲದಿಂದ ಈ ದ್ವಿತೀಯೆಯು, ಪವಿತ್ರ ಮಾಡುವುದರಿಂದ ಅದು ನಿರ್ಮಲವೆಂದು 
ಹೆಸರು ಹೊಂದಿದೆ. 


ಅಗ್ನಿಷ್ಟಾತ್ತಾ ಬರ್ಹಿಷದ ಆಜ್ಯಪಾಸ್ಲೋಮಪಾಸ್ಪಥಾ | 

ಪಿತೃಪಿತಾಮಹಪ್ರೇತಸಂಚಾರಾತ್ವೇತಸಂಚರಾ ॥ 

ಅಗ್ನಿಷ್ಟಾತ್ತಾದಿ ಬರ್ಹಿಷದವರು ಆಜ್ಯಪರು ಸೋಮಪರು ಪಿತೃಪಿತಾಮಹರು 
ಆ ದ್ವಿತೀಯೆಯಲ್ಲಿ ಸಂಚಾರ ಮಾಡುವುದರಿಂದ ಅದು ಪ್ರೇತಸಂಚಾರವೆಂದು 
ಹೆಸರು ಹೊಂದಿದೆ. 


ಪ್ರೇತಾಸ್ತು ಪಿತರಃ ಪ್ರೋಕ್ವಾಸ್ಟೇಷಾಂ ತಸ್ಯಾಂ ತು ಸಂಚರಃ । 

ಪುತ್ರಪೌತ್ರೈಸ್ತು ದೌಹಿತ್ರೈಃ ಸ್ವಧಾಮಂತ್ರೈಸ್ತು ಪೂಜಿತಾಃ ॥ 

ಪಿತ್ಳಗಳೇ ಪ್ರೇತರೆಂದೆನಿಸಿಕೊಳ್ಳುತ್ತಾರೆ. ಅವರು ಆ ದ್ವಿತೀಯೆಯಲ್ಲಿ ಸಂಚಾರ 
ಮಾಡುತ್ತಾರೆ. ಅವರು ಆ ದಿನ ಮಕ್ಕಳು, ಮೊಮಕ್ತಳು ದೌಹಿತ್ರರುಗಳಿಂದ ಸ್ವಧಾ 
ಮಂತ್ರವನ್ನು ಹೇಳುತ್ತಾ ಪೂಜಿಸಲ್ಪಡುತ್ತಾರೆ. ಆ ದಿನ ಅವರು ಶ್ರಾದ್ಧಮುಖಗಳಿಂದ 
ತೃಪ್ತರಾಗಿ ಹೋಗುತ್ತಾರೆ. ಆದುದರಿಂದ ಆ ದ್ವಿತೀಯೆಯು ಪ್ರೇತಸಂಚಾರವೆಂದು 
ಹೆಸರು ಹೊಂದಿದೆ. 


ಕಾರ್ತಿಕ ॥ ಶುದ್ಧ || ದ್ವಿತೀಯಾವೇ ಯಮದ್ವಿತೀಯಾ 
ಶ್ರಾದ್ಧದಾನಮಖ್ಯೆಸ್ಪಪ್ತಾ ಯಾಂತ್ಯತಃ ಪ್ರೇತಸಂಚರಾ । 


ಕಾರ್ತಿಕೇ ತು ದ್ವಿಶೀಯಾಯಾಂ ಪೂರ್ವಾಹ್ನೇ ಯಮಮರ್ಚಯೇತ್‌ ॥ 


-93- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಯಮುನೆಯಲ್ಲಿ ಸ್ನಾನಮಾಡಿ ಕಾರ್ತಿಕಮಾಸದ ದ್ವಿತೀಯೆಯ ದಿನ 
ಪೂರ್ವಾಹ್ನದಲ್ಲಿ ಯಮನನ್ನು ಪೂಜಿಸಬೇಕು. ಅವನು ಯಮಲೋಕವನ್ನು 
ನೋಡುವುದಿಲ್ಲ ಎಂದರೆ ನರಕಭಾಗಿಯಾಗುವುದಿಲ್ಲ. 


ಭಾನುಜಾಯಾಂ ನರಸ್ಲಾತ್ನಾ } ಯಮಲೋಕಂ ನ ಪಶ್ಯತಿ | 
ಕಾರ್ತೀಕೇ ಶುಕ್ಲಪಕ್ಷೇ ತು ದ್ವಿತೀಯಾಯಾಂ ತು ಭಾಮಿನಿ ॥ 


ಕಾರ್ತಿಕ ಶುದ್ಧದ್ವಿತೀಯೆಯ ದಿವಸ ಯಮನು ಯಮುನೆಯ ಕೈಯ್ಯಲ್ಲಿಆಕೆಯ 
ಮನೆಯಲ್ಲಿ ಮೊದಲು ಊಟಮಾಡಿದನು. ಮತ್ತು ಗೌರವವನ್ನು ಹೊಂದಿನು. 


ಯಮೋ ಯಮುನಯಾ ಪೂರ್ವಂ ಭೋಜಿತಸ್ತ ಗಹೇತರ್ಚಿತಃ I 
ದ್ವಿತೀಯಾಯಾಂ ಮಹೋತರ್ಗೋ ನಾರಕೀಯಾಶ್ವ ತರ್ಪಿತಾಃ ॥ 


ಕಾರ್ತಿಕ ಶುದ್ಧದ್ವಿತೀಯೆಯ ದಿವಸ ನರಕದವರೆಲ್ಲರಿಗೂ ತೃಪ್ತಿಪಡಿಸಿ ಅವರನ್ನು 
ಪಾಪಗಳಿಂದ ಮುಕ್ತಿ ಹೊಂದಿಸಿದನು. ಮತ್ತು ತೊಂದರೆಗಳೆಲ್ಲವನ್ನೂ ತಪ್ಪಿಸಿದನು. 


ಪಾಪೇಭ್ಯೋ ವಿಪ್ರಯುಕ್ತಾಸ್ಟೇ ಮುಕ್ತಾಸರ್ವನಿಬಂಧನಾತ್‌ । 

ಅತ್ರಾಸಿತಾಶ್ಚ ಸಂತುಷ್ಯಾ ಸ್ಥಿತಾಸ್ಪರ್ವೇ ಯದೃಚ್ಛಯಾ ॥ 

ತೇಷಾಂ ಮಹೋತ್ಸವೋ ವೃತ್ತೋ ಯಮರಾಷ್ಟ್ರಸುಖಾವಹಃ | 

ಅತೋ ಯಮದ್ದಿಶೀಯೇಯಂ ತ್ರಿಷು ಲೋಕೇಷು ವಿಶ್ರುತಾ ॥ 

ಆ ದಿನ ಪಾಪಿಗಳೆಲ್ಲರನ್ನೂ ಯಮನು ಹೆದರಿಸದಿದ್ದುದರಿಂದಲೂ ಅವರು 
ಸಂತೋಷವಾಗಿದ್ದುದರಿಂದಲೂ ಅವರೆಲ್ಲರೂ ಸ್ವತಂತ್ರರಾಗಿ ಮನಸ್ಸು ಬಂದಂತೆ 
ಇದ್ದುದರಿಂದಲೂ ಅವರಿಗೆ ಬಹು ಸಂತೋಷವಾಗಿದ್ದಿತು. ಆದಿನ ಯಮನ ದೇಶವೇ 
ಸುಖವಾಗಿದ್ದಿತು. ಆದುದರಿಂದ ಈ ಯಮದ್ವಿತೀಯೆಯು ಮೂರು 
ಲೋಕದಲ್ಲಿಯೂ ಪ್ರಸಿದ್ಧವಾಗಿರುವುದು. 


ಅಕ್ಕ-ತಂಗಿಯರ ಮನೆಯಲ್ಲಿ ಊಟ ಮಾಡಬೇಕು 


ತಸ್ಥಾನ್ನಿಜಗೃಹೇ ವಿಪ್ರ ನ ಭೋಕ್ತವ್ಯಂ ತತೋ ಬುದ್ಧೆಃ ! 
ಸ್ನೇಹೇನ ಭಗಿನೀಹಸ್ತಾ ದ್ಭೋಕ್ತವ್ಯಂ ಪುಷ್ಟಿವರ್ಧನಂ ॥ 
-94- 


ದೀಪವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ಆದುದರಿಂದ ಆ ದಿನ ತನ್ನ ಮನೆಯಲ್ಲಿ ಬುದ್ಧಿವಂತನು ಊಟ ಮಾಡಬಾರದು. 
ಸ್ನೇಹದಿಂದ ಸೋದರಿಯರ ಕೈಯಿಂದ ಊಟ ಮಾಡಿದರೆ ಪುಷ್ಟಿಯು ಉಂಟಾಗುತ್ತದೆ. 


ದಾನಾನಿ ಚ ಪ್ರದೇಯಾನಿ ಭಗಿನೀಭ್ಯೋ ವಿಧಾನತಃ। 

ಸ್ಪರ್ಣಾಲಂಕಾರವಸ್ತಾ: ಣಿ ಪೂಜಾಸತ್ಕಾರಪೂರ್ವಕಂ || 

ಆಗ ಅಕ್ಕ ತಂಗಿಯರಿಗೆ ಶಾಸ್ತ್ರವಿಧಾನದಿಂದ ಅನೇಕ ದಾನಗಳನ್ನು ಕೊಡಬೇಕು. 
ಚಿನ್ನದ ಒಡವೆ ಸೀರೆ ಕುಪ್ಪುಸಗಳು ಪೂಜೆಯ ಪದಾರ್ಥಗಳು ಮುಂತಾದವುಗಳಿಂದ 
ಅವರನ್ನು ಗೌರವಿಸಬೇಕು. 


ಭೋಕ್ತವ್ಯಂ ಸಹಜಾಯಾಶ್ಚ ಭಗಿನ್ಯಾ ಹಸ್ತತಃ ಪರಂ । 

ಸರ್ವೈಸ್ಸು ಭಗಿನೀಹಸ್ತಾತ್‌- ಭೋಕ್ತವ್ಯಂ ಬಲವರ್ಧನಂ ॥ 

ಎಲ್ಲರೂ ತನ್ನ ಜೊತೆಯಲ್ಲಿ ಹುಟ್ಟಿದ ಅಕ್ಕತಂಗಿಯರ ಕೈಯಿಂದಲೇ 
ಊಟಮಾಡಬೇಕು. ಹಾಗೆ ಮಾಡಿದರೆ ಬಲವು ಹೆಚ್ಚುತ್ತದೆ. 


ಊರ್ಜೆ ಶುಕ್ಷದ್ದಿಶೀಯಾಯಾಂ ಪೂಜಿತಸ್ಪರ್ಪಿತೋ ಯಮಃ । 

ಮಹಿಷಾಸನಮಾರೂಢೋ ದಂಡಮುದ್ಧರಬೃತ್ವಭಃ ॥ 

ಕಾರ್ತಿಕ ಶುಕ್ಲ ದ್ವಿತೀಯೆಯ ದಿವಸ ಯಮನು ಪೂಜಿತನಾಗಿ ತೃಪ್ತಿ; ಗೊಂಡನು. 
ಕೋಣನ ಮೇಲೆ ಕುಳಿತುಕೊಂಡು ದಂಡ ಮುದ್ಧರಗಳನ್ನು ಧರಿಸಿ ಸಂತೋಷದಿಂದ 
ಇದನು. 


ಯಮದೇವರೂ ಸಹ ಯಮುನೆಯ ಮನೆಯಲ್ಲಿ 
ಊಟ ಮಾಡುವರು 


ವೇಷ್ಟಿತಃ ಕಿಂಕರರೈರ್ಜುಷ್ಟೈೈಸ್ತಸ್ಥೈ ಯಮ್ಯಾತ್ಮನೇ ನಮಃ । 

ಯೈರ್ಭಗಿನ್ಯಸುಖಾಸಿನ್ಯೋ ವಸ್ತ್ರದಾನಾದಿತೋಷಿತಾಃ Il 

ಮತ್ತು ಆ ದಿನ ಯಮನು ತಂಗಿಯರ ಕೈಯಲ್ಲಿ ಊಟಮಾಡಿ ಅವರಿಗೆ ಬಟ್ಟೆ 
ಬರೆಗಳನ್ನು ಕೊಟ್ಟು ಸಂತೋಷಪಡಿಸಿದನು. ತನ್ನ ಆಳುಗಳಿಂದಲೂ 


ಸುತ್ತು ವರಿಯಲಟನು. 
-95- 


ದೀಪಾವಳಿ -೨ ಬಲಿಪಾಡ್ವ- ಯಮದ್ವಿತೀಯಾ 


ನ ತೇಷಾಂ ವತರಂ ಯಾವತ್ವಲಹೋ ನ ರಿಪೋರ್ಭಯಂ। 

ಧನ್ಯಂ ಯಶಸ್ಯಮಾಯುಷ್ಯಂ ಧರ್ಮಕಾಮಾರ್ಥಸಾಧನಂ । 

ವ್ಯಾಖ್ಯಾತಂ ಸಕಲಂ ಸತ್ಯೇ ಸರಹಸ್ಯಂ ಮಯಾನಘಫೇ ॥ 

ಹೀಗೆ ಅಕ್ಕತಂಗಿಯರ ಕೈಯಲ್ಲಿ ಊಟ ಮಾಡಿ ಅವರಿಗೆ ಬಹುಮಾನವನ್ನು 
ಕೊಟ್ಟವರಿಗೆ ವರ್ಷದವರೆಗೂ ಜಗಳವಿರುವುದಿಲ್ಲ. ಇದು ಧನ್ಯವಾದುದು, ಯಶಸ್ಸನ್ನು 
ಕೊಡತಕ್ಕದ್ದು . ಧರ್ಮ ಅರ್ಥಕಾಮಗಳಿಗೆ ಸಾಧನವಾದುದು. ಇಂತಹ ರಹಸ್ಯವನ್ನು 
ನಿನಗೆ ಹೇಳಿದ್ದೇನೆ. 


ಯಸ್ಯಾಂ ತಿಥೌ ಯಮುನಯಾ ಯಮರಾಜದೇವಃ 

ಸಂಭೋಜಿತಃ ಪಿತೃಪತಿಃ ಸ್ಪಸ್ಪಸೌಹೃದೇನ । 

ತಸ್ಯಾಂ ಸ್ವಸುಃ ಕರತಳಾದಿಹ ಯೋ ಭುನಕ್ತಿ 

ಪ್ರಾಪ್ನೋತಿ ವಿತ್ತಶುಭಸಂಪದಮುತ್ತಮಾಂ ಸಃ ॥ 

ಯಮರಾಜನು ಸಹೋದರರಿಯಲ್ಲಿರುವ ಪ್ರೀತಿಯಿಂದ ಯಾವ ತಿಥಿಯಲ್ಲಿ 
ಭೋಜನ ಮಾಡಿದನೋ ಆ ತಿಥಿಯ ದಿವಸ ಸೋದರಿಯರ ಕೈಯ್ಯಿಂದ ಯಾವನು 
ಮಾಡುತ್ತಾನೆಯೋ ಅವನು ಸರ್ವ ಸಂಪತ್ತನ್ನೂ ಹೊಂದುತ್ತಾನೆ. 

ಇಲ್ಲಿಗೆ ಯಮದ್ವಿತೀಯಾ ವಿಚಾರವು ಮುಗಿಯಿತು. 
ಇವ ಬು ಜು ಜು 


ಸಂಕೀರ್ತನೆಗಳು 


4 
¢ 
೪ 
ತ್ರ 
ಗ್‌ 


-97- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ತುಳಸೀಸಂಕೀರ್ತನೆ 
ಯಾ ದೃಷ್ಟಾನಿಖಿಲಾಘಸಂಘಶಮನೀ ಸ್ಪ ಸ್ಲಾವಪುಃ ಪಾವನೀ 
ರೋಗಾಣಾಮಭಿವಂದಿತಾ ನಿರಸನೀ ಸಿಕ್ತಾಂತಕತ್ರಾಸಿನೀ । 
ಪ್ರತ್ಯಾಸಿವಿಧಾಯಿನೀ ಭಗವತಃ ಕೃಷ್ಣಸ್ಯ ಸಂರೋಷಿತಾ 
ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಕೈ ತುಲಸ್ಕೈ ನಮಃ ॥ 

೧. ಸಂಕೀರ್ತನೆ 

ಹರಿ ಹರಿಯೇ ಲಕ್ಟುಮಿನಾರಾಯಣ (ಜಯ) ಲಕ್ಬುಮಿನಾರಾಯಣ 
ಲಕ್ಷುಮಿನಾರಾಯಣ (ಮಹ) ಲಕ್ಷುಮಿನಾರಾಯ ॥ಷ॥ 


ಶ್ರೀಲಕುಮೀಶ ಹರಿ ಲಕುಮಿನಾರಾಯಣ | 
೦) Ke) 


ಶ್ರೀಧರಣೀಶ ಹರಿ ಲಕ್ಟುಮಿನಾರಾಯಣ 1111 
ಶ್ರೀವೇಂಕಟೇಶ ............ | ಕಾರ್ಯೋ ಸರ್ವೆಶ.......... 11211 
ಶ್ರೀರಾಮಚಂದ್ರ .......... | ಶುಭಗುಣಸಾಂದ್ರ ............ 11311 
ಎನ್ನ ಮನದೊಡೆಯ ............. । ಚೆನ್ನ ಗೋಪಿನಾಥ ........... 11411 
ಆದಿಮೂರುತಿಯೇ ........... | ವೇದಪಾಲಕನೇ ........... 1151 
ಅಕಲಂಕಮಹಿಮನೇ ............ | ಮಕರಕುಂಡಲನೇ ........... 1161 
ಕಸೂರಿತಿಲಕನೇ ........... | ಕೌಸ್ತುಭಧರನೇ ........... 11711 
ಕ್ಲೀರಸಾಗರನೇ ............ ವಾರಿಜೋದ್ಧವನೇ ಜ್‌ 11811 
ವಸುದೇವಸುತನೇ ........... 1ಅಸುರಮರ್ದನನೇ ........... 1191 
ನಂಬಿದೆ ನಿನ್ನ ............ | ಕಂಬುಕಂಧರನೇ ........... 11101 
೨. ಸಂಕೀರ್ತನೆ 


ಕಂಡೆ ಕಂಡೆನು ಕೃಷ್ಣನಿನ್ನಯ ದಿವ್ಯಮಂಗಳಮೂರ್ತಿಯ | ಕಂಡು ಬದುಕಿದೆ 
ಇಂದು ನಾನು ಕರುಣಿಸೋ ಎನ್ನೊಡೆಯನೆ ಪ ಉಟ್ಟ ದಟ್ಟಿಯು ಪಿಡಿದ ವಂಕಿಯು 


-98- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ತೊಟ್ಟ ಕೌಸ್ತುಭ ಭೂಷಣ | ಮೆಟ್ಟಿದ ನವರತ್ನದ್ದಾವಿಗೆ ಇಟ್ಟ ಕಸೂರಿತಿಲಕವು ॥೧॥ 
ಮಂದಹಾಸವು ದಂತಪಂಕ್ತಿಯು ಚೆಲುವ ಕಡೆಗಣ್ಣ ನೋಟವು । ಅಂದವಾದ 
ಕುರುಳುಗೂದಲು ಮುದ್ದು ಸುರಿವುತ ಮುಖವನೆ ॥೨॥ ಮುಲ್ಲೆ ಮಲ್ಲಿಗೆ ದಂಡ 
ಕೊರಳಲಿ ಚೆಲ್ವ ಕಂಕಣ ಕೈಯಲಿ । ಗೊಲ್ಲಸತಿಯರ ಕುಚಗಳಲ್ಲಿ ಜಲ್ಲುಜಲ್ಲುತ 
ನಲಿವನು ॥೩॥ ಸುರರು ಪುಷ್ಪದ ವೃಷ್ಟಿ ಕರೆಯಲು ಅಸುರರೆಲ್ಲರು ಓಡಲು । ಕ್ರೂರ 
ಕಾಳಿಯ ಫಣಗಳಲ್ಲಿ ಧೀರ ನಲಿನಲಿದಾಡಲು ॥೪॥ ಇಂದು ಎನ್ನ ಬಂಧ ತೀರಿತು 
ಇಂದು ಎನ್ನ ಕ್ಲೇಶ ಹೋಯಿತು । ಇನ್ನು ಅನ್ಯರ ಭಜಿಸಲೇಕೋ ಮನ್ನಿಸೋ 
ಗೋಪಿನಾಥನೇ ॥೫॥ 


೩. ಸಂಕೀರ್ತನೆ 


ರುಗ್ಗಭೂಷಣ ಪಾಲಿಸೆನ್ನನು ತಿಗ್ಗಕಿರಣಶತಪ್ರಭ । ರುಗ್ಮಿಣೀಪರ್ವನಾರ್ಚ್ಳ 
ಸತ್ತದಯುಗ್ಮ ಉಡುಪಿನ ಕೃಷ್ಣನೆ ॥॥೧॥ ದ್ವಾರಕಾಪುರದಲ್ಲಿ ದೇವಕಿ ಸರಸ 
ಬಾಲಕಲೀಲೆಯ | ತೋರು ಎನುತಲೆ ದಧಿಯ ಮಥಿಸಲು ಕರುಣಿ ಬಾಲ್ಯವ ತೋರಿದೆ 
॥೨॥ ತೊಡೆಯನೇರಿ ಸ್ತನ್ಯಪಾನವ ಮಾಡಿ ಮೋದವು ತಾಯಿಗೆ । ಕೊಡುತ 
ಕಡೆಗೋಲು ನೇಣು ಸಹಿತಲೆ ಪ್ರೌಢ ನೀನಪಹರಿಸಿದೆ ॥1೩/ ಮೊಸರ 
ಭಾಂಡವನೊಡೆದು ಬೆಣ್ಣೆಯ ನಸುನಗುತಲೇ ಭಕ್ಷಿಸಿ । ಶೇಷಶಯನ ನೀನು ಕುಣಿಯೆ 
ಸಂತೋಷಪಟ್ಟಳು ದೇವಕಿ ॥೪॥ ದೂರದಿಂದಲೆ ಕಂಡು ರುಗ್ಮಿಣಿ ಹರುಷದಿ 
ಶಿಶುರೂಪವ । ತರುಣರೂಪವ ನೀನು ಪುನರಪಿ ತೋರೆಲೋ ಸತಿ ನುಡಿದಳು 
॥೫॥ ವಿತತ ವೈಭವ ಈ ಪರಿಯಲಿ ಪ್ರತಿಮೆಯನ್ನು ಮಾಡಿಸಿ | ಸತತ ಪೂಜೆಯ 
ಮಾಳರೆ ಅತಿ ಪ್ರೀತಿಯಿಂದ ಕೊಡೆನಗೆ ॥೬॥ ರಮಣಿ ಈ ಪರಿ ಪೇಳೆ ವಿಶ್ವಕರ್ಮನಿಂದ 
ಮಾಡಿಸಿ | ಕಮಲನಾಭನು ಇತ್ತು ಅದರಲಿ ವಿಮಲಪೂಜೆಯ ಕೊಂಡನು ॥೭/ 
ವೀರ ನಿನ್ನವತಾರಕಾರ್ಯವು ಪರಿಸಮಾಪ್ತವು ಆಗಲು | ಸುರಪನಂದನ ತತ್ನತಿಮೆಯ 
ಶರಧಿತೀರದಲಿಟ್ಟನು ॥೮॥ ನಾವೆಯಲ್ಲಿ ಗೋಪಿಚಂದನ ಸಂವೃತಾರ್ಚೆಯು 
ಬರುತಿರೆ | ನಾವೆಯೊಡೆಯಲು ಮಧ್ವಮುನಿಪನು ಭಾವದಿಂದಲೆ ತಂದನು ॥೯॥ 


-99- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಅಮರರೊಡೆಯ ಶ್ರೀಮಡುತ್ಸತಿ ಶತ್ಪತಿಷ್ಠೆಯ ವಿರಚಿಸಿ | ಕುಮುದಬಂಧುಕ್ಷೇತ್ರದಲ್ಲಿ 
ಅಮಿತ ಪೂಜೆಯ ಮಾಡುತ ॥೧೦॥ ನನ್ನ ಹಿರಿಯರ ಪುಣ್ಯ ಫಲಿಸಲು ನಿನ್ನ ಪೂಜೆಯ 
ಮಾಡುತ । ಧನ್ಯನಾದೆನು ಮುಕ್ತಿ ಕರಗತ ಎನ್ನಗಾಯಿತು ಕೃಷ್ಣನೇ ॥೧೧॥ ಮಧ್ದಪೂಜಿತ 
ರಕ್ಕಿಸೆನ್ನನು ಸಾಧ್ವಸೋಜ್ಜಿತ ಸದ್ಗುಣ । ಸಾಧ್ವಲಂಕೃತವೇಷ ಮುಕ್ತಿ ಪದಾಬ್ದನೇ 
ರಘುತಿಲಕನೇ ॥೧೨॥ 


೪. ಸಂಕೀರ್ತನೆ 


ದೇವರ ದೇವನೆ ಕಾಯೋ ದೇವಕೀನಂದನೆ ಕಾಯೋ । ಜೀವರಾಶಿಗಳಿಗೆ 
ಸಂಜೀವನ ದೇವನೆ ಕಾಯೋ ॥ಷ॥ ಮಕರಿಗೆ ಕೈ ಸಿಕ್ಕಿ ಮಾನಭಂಗಗೊಂಡ ದೀನ | 
ಪ್ರಕೃತಿಬಂಧನದಿಂದ ಪಾಡುಬಡುತ್ತಿದ್ದೆನಯ್ಯ ॥೧॥ ಕಾಮನೆಂಬ ಕಡುವೈರಿ ಕಂಡಕಂಡ 
ಕಡೆಗೆನ್ನ । ಸೀಮೆಯೊಳು ಸುಳಿವಂತೆ ಶ್ರೀಧರ ಮಾಡಿದ ನೋಡು ॥೨॥ 
ಶ್ರೀಹಯವದನ ನೀನು ಶ್ರಿತಜನ ಕಾಮಧೇನು । ಮಹಂತನೆಂಬುದ ಕೇಳಿ ಮೆಚ್ಚಿ 
ಬಂದೆನಯ್ಯ ನಿನ್ನ ॥॥೩॥ 


೫. ಸಂಕೀರ್ತನೆ 


ಕೇಳು ಕೇಳಲೆ ಗೋಪಿ ನಿನ್ನಯ ಬಾಲಕೃಷ್ಣನ ಚೇಷ್ಟೆಯ । ತಾಳಲಾರೆನು ನೀನು 
ಕರೆದು ಪೇಳದಿದ್ದರೆ ಬುದ್ಧಿಯ ॥೧॥ ಮನೆ ಮನೆಗಳ ಪೊಕ್ಕು ಪೊಕ್ಕು ಪಾನ ಮಾಡುವ 
ಬಾಲನು | ಮಾನಿನೀಯರು ಕಂಡು ತಡೆದರೆ ಸ್ತನವ ಪಿಡಿದು ಮುದ್ದಿಪ ॥೨॥ ಬೆಳಕು 
ಇಲ್ಲದ ಎಡೆಯಲ್ಲಿದ್ದರು ಹೊಳೆವನೇ ಸುರಧಿಪತಿ । ಉಳಿಯದಂತೆ ಕದ್ದು ಮೆದ್ದವು 
ಬಾಲನೆಂಬುದು ಉಚಿತವೇ ॥೩॥ ಪರರ ನಷ್ಟವು ಲಾಭವೀತಗೆ ಪರರ ಪೀಡೆಯು 
ಲೀಲೆಯು ಪರರು ಈ ಪರಿ ತನ್ನನೆಂದರೆ ಪರಮ ಹರುಷವ ಮಾಡುವ ॥೪॥ 
ಎಲ್ಲರಂತವನಲ್ಲದೇವನು ಒಲ್ಲದೇ ಮನ ಚಿತ್ತವು । ನಲ್ಲಈ ಮಣಿ ಏನು ಮಹಿಮೆಯ 
ಬಲ್ಲನೇ ರಘುತಿಲಕನೇ ॥೫॥ 


-100- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 
೬. ಸಂಕೀರ್ತನೆ 


ದೇವರ ದೇವನೇ ಬಾರೋ ದೇವಕಿನಂದನ ಬಾರೊ । ದೇವೇಂದ್ರನ ಸಲಹಿದ 
ದೇವ ಬಾರೋ ಹರಿಯೆ ॥ಷ। ಮತ್ತ್ಯನಾಗಿ ಶ್ರುತಿಯ ತಂದಿತ್ತ ಭಕ್ತವತ್ಸಲ । ಭೃತ್ಯ 
ಸತ್ಯವ್ರತನೆಂದು ಪೊತ್ತೆ ಬಾರೋ ಹರಿಯೆ ॥೧॥ ಸಾರಿದ ಸುರರಿಗಾಗಿ ನೀರೊಳಗೆ 
ಮುಳುಗಿದ ಗಿರಿಯನ್ನುದ್ಧರಿಸಿದ ಕೂರ್ಮ ಬಾರೋ ಹರಿಯೇ 11೨॥ 
ಧರೆಯನ್ನುದ್ದರಿಸಲು ವರಹನಾದವನೇ । ಹಿರಣ್ಯಾಕ್ಷನ ಗೆಲಿದ ಧೀರ ಬಾರೋ ಹರಿಯೇ 
1೩॥ ನಂಬಿದ ಭಕ್ತರ ಕಾವೆನೆಂಬ ಕರುಣದಿ ಕಲ್ಲ ಕಂಭದಿಂದಲುದಿಸಿದ ಡಂಭ 
ಬಾರೋ ಹರಿಯೇ ॥೪॥ ಮಾಣವಕ ವೇಷನಾಗಿ ಕ್ಟೋಣಿಯನಳೆದವನೆ । ದಾನವನ 
ಸೋಲಿಸಿದ ಜಾಣ ಬಾರೋ ಹರಿಯೆ ॥೫। ರುಡಿದು ದುಷ್ಪನೃಪರ ಗಡಣವ 
ಬಿಡದೆ | ಕಡಿದುಗ್ರ ಕೊಡಲಿಯ ಪ್ರೌಢ ಬಾರೋ ಹರಿಯೆ ॥೬/। ವೃಂದಾರಕವಂದ್ಯ 
ಸೇತುಬಂಧನ ವಿಹಾರ ದಶ । ಕಂಧರನ್ನ ಕೊಂದ ರಾಮಚಂದ್ರ ಬಾರೋ ಹರಿಯೇ 
1೭॥ ಮಲ್ಲರನೆಲ್ಲರ ಸೀಳಿ ಬಲ್ಲಿದ ಮಾವನ ಕೊಂದ । ಗೊಲ್ಲರ ವಲ್ಲಭ ನಮ್ಮನಲ್ಲ 
ಬಾರೋ ಹರಿಯೆ ॥೮॥ ಬುದ್ಧನಾಗಿ ದೈತ್ಯರಿಗಬದ್ಧ ಪದ್ಧತಿಯ ತೋರಿ । ರುದ್ರನ 
ಗೆಲಿಸಿದ ಸುಭದ್ರ ಬಾರೋ ಹರಿಯೆ ॥೯॥ ಕರ್ಕಶದ ಖಳರನ್ನು ಕಲ್ಕಿರೂಪನಾಗಿ 
ಮೇಲೆ । ಶಿಕ್ಷಿಸುವ ಸುಜನರ ಪಕ್ಷ ಬಾರೋ ಹರಿಯೆ ॥೧೦॥ ವಿಜಯ ಶ್ರೀಹಯವದನ 
ಭಜಕರ ಭಾಗ್ಯನೆ । ಸುಜನಾಬ್ಧಿರಾಜ ಶಶಿತೇಜ ಬಾರೋ ಹರಿಯೆ ॥೧॥ 


೭. ಸಂಕೀರ್ತನೆ 


(ಸೋಮವಾರಕ್ಕೆ) ದಾವ ಕುಲವೆಂದರಿಯಬಾರದು ಗೋವ ಕಾವ ಗೊಲ್ಲನಂತೆ 
ಈ ತಾನು ಪೋಗಿ ಪಾರಿಜಾತದ ಹೂವ ಸತಿಗೆ ತಂದನಂತೆ ॥॥ ಗೋಕುಲದಲ್ಲಿ 
ಪುಟ್ಟಿದನಂತೆ ಗೋವುಗಳನೆ ಕಾಯ್ದನಂತೆ । ಕೊಳಲನೂದಿ ಮೃಗಪಕ್ಷಿಗಳ 
ಮರುಳುಮಾಡಿದ ದೇವನಂತೆ ॥೧॥ ತರಳತನದಲ್ಲಿ ಒರಳನೆಳೆದು ಮರನ ಮುರಿದು 
ಮತ್ತಿಯ ತ । ನ್ನೊಡಲ ಒಳಗೆ ಈರೇಳು ಜಗಂಗಳ ಪಡೆದ ತಾತಿಗೆ ತೋರಿದನಂತೆ 
॥೨॥ ಗೊಲ್ಲಸತಿಯರ ಮನೆಯ ಪೊಕ್ಕು ಕಳ್ಳತನವ ಮಾಡಿದನಂತೆ । ಬಲಿದ ಪೂತನಿ 


-101- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ॥೩॥ ಕಾಲಲಿ ಶಕಟನ ಒದ್ದನಂತೆ 
ಗಾಳಿಕಂಭವ ಕಿತ್ತನಂತೆ । ಕಾಳಿಂಗ ನಾಗನ ಫಣವ ತುಳಿದು ಬಾಲರಿಗೆಲ್ಲ ಒಲಿದನಂತೆ 
॥೪॥ ಸರ್ಪ ತನ್ನ ಹಾಸಿಗೆಯಂತೆ ಪಕ್ಷಿ ತನ್ನ ವಾಹನವಂತೆ । ಮುಕ್ಕಣ್ಣ ತನ್ನ 
ಮೊಮ್ಮಗನಂತೆ ಮುದ್ದು ಮುಖದ ಚೆಲುವನಂತೆ ॥೫॥ ಕಡಲ ಮಗಳ ತಂದನಂತೆ 
ಕರಡಿ ಮಗಳು ಮಡದಿಯಂತೆ। ಕೊಡೆಯ ಪಿಡಿದು ಬೇಡಿದನಂತೆ ಈರೇಳು ಲೋಕಕೆ 
ಒಡೆಯನಂತೆ ॥೬॥ ಹಡಗಿನೊಳಗಿಂದ ಬಂದನಂತೆ ಕಡಲತಡಿಯಲಿ ನಿಂದನಂತೆ । 
ಗುರುಮಧ್ವ್ಹ ಮುನಿಗೆ ಒಲಿದನಂತೆ ಹಯವದನ ಚೆಲುವನಂತೆ ॥೭॥ 


೮. ಸಂಕೀರ್ತನೆ 


(ಮಂಗಳವಾರಕ್ಕೆ) ದಿತಿಜರ ಬನಕೆ ದುರಂತ ಕೃತಾಂತ । ಗತಿ ನೀನೆ ನಮಗೆ 
ಗುಣವಂತ ಹನುಮಂತ ॥ಷ। ಅಂಬುಧಿಯ ದಾಟಿ ಸೀತೆಯ ರೂಪಕಂಡೆ। ಕುಬುದ್ಧಿ 
ರಾವಣನ ಪುರವ ಸೂರೆಗೊಂಡೆ ॥॥ ವಿಬುಧರುತಹದಿ ಮಾಡಿದ ಬಲುಗಂಡೆ । 
ಪ್ರಬುದ್ಧವೃಂದದ ಪುಣ್ಯ ಫಲರಸ ಉಂಡೆ ॥೧॥ ಕೇಸರಿಯ ತನಯ ದಕ್ಷಿಣಕಾಗಿ 
ಬಂದೆ | ವಾರಿಧಿಬಂಧನಕೆ ಬಲು ಗಿರಿಗಳ ತಂದೆ ॥ ಈಶ ರಘಂಪತಿಸೇವೆಗೆ ಘನವಾಗಿ 
ನಿಂದೆ। ಅಸುರ ರಾವಣನ ಸರ್ವಸ್ಥೆನ್ಯವ ಕೊಂದೆ ॥೨॥ ಹಯವದನ ಕೃಪಾ ಪ್ರವಾಹವ 
ಪೊತ್ತ ಆ | ಪ್ರಿಯವಾದ ಭವತರುವಿನ ಬೇರೆ ಕಿತ್ತೆ ॥ ಭಯವ ಖಂಡಿಸಿ ಸಂತೋಷವ 
ನಮಗಿತ್ತೆ | ಜಯ ಜಯ ಪ್ರಾಣಸುತ ನಮೋ ನಮಸ್ತೆ ॥1೩॥ 


೯. ಸಂಕೀರ್ತನೆ 


(ಬುಧವಾರಕ್ಕೆ) ನೀರೆ ತೋರೆಲೆ ನೀರೆ ತೋರೆಲೆ ನೀಲವರ್ಣದ ದೇವನ । 
ಭಾಮೆ ತೋರೆಲೆ ಭಾಮೆ ತೋರೆಲೆ ಬಾಲ ಉಡುಪಿನ ಕೃಷ್ಣನ ॥೧॥ ಕಾಲಲಂದುಗೆ 
ಕಡಗ ಕಂಕಣ ಲೋಲ ಉಡುಪಿಗೆ ಬಂದನ | ಬಾಲಲೀಲೆಯ ಜಗಕೆ ತೋರಿದ 
ಗೋಪಾಲ ಉಡುಪಿನ ಕೃಷ್ಣನ ॥೨॥ ಕಡವ ಕಡೆಗೋಲ ನೇಣು ಸಹಿತಲಿ 
ಹಡಗಿನೊಳಗಿಂದ ಬಂದನ । ಬಿಡದೆ ಭಕ್ತರ ಒಡನೆ ಪಾಲಿಪ ರಂಗ ಉಡುಪಿನ 
ಕೃಷ್ಣನ ॥೩॥। ಮುದ್ದು ಮುಖದವ ಮೂರು ಜಡೆಯಲಿ ಇದ್ದ ಉಡುಪಿನ ಸ್ಥಳದಲಿ । 


-102- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಒದ್ದು ಶಕಟನ ಆದಿಗುರುಗಳ ಮುದ್ದು ಉಡುಪಿನ ಕೃಷ್ಣನ ॥೪॥ ಮಲ್ಲರೊಡಗೂಡಿ 
ಮಥದುರಪುರದಲಿ ಬಿಲ್ಲಹಬ್ಬವ ನಡೆಸಿದ । ಬಲ್ಲಿದ ಕಂಸಾಸುರನ ಸೀಳಿದ ಮುದ್ದು 
ಉಡುಪಿನ ಕೃಷ್ಣನ ॥೫॥ ಬಾಲಸನ್ಯಾಸಿಗಳು ನಿನ್ನನು ಪ್ರೇಮದಿಂದಲಿ ಭಜಿಸಲು । 
ಆಲದೆಲೆಯ ಮೇಲೆ ಮಲಗಿದ ಗೋಪಾಲ ಉಡುಪಿನ ಕೃಷ್ಣನ ॥೬॥ ಅದ್ವಯ ಹರಿ 
ಬ್ರಹ್ಮ ವಲ್ಲಭ ವಿದ್ಯಸಾರಥಿ ಮಾಡಿದೆ । ಸದ್ಗುರು ಮುನಿ ವಾದಿರಾಜನ ಮುದ್ದು 
ಉಡುಪಿನ ಕೃಷ್ಣನ ॥1೭॥ 


೧೦. ಸಂಕೀರ್ತನೆ 


(ಗುರುವಾರಕ್ಕೆ) ಎನ್ನೊಡೆಯ ಹಯಗ್ರೀವ ಅನುದಿನ ನೆನೆದರೆ । ಪುಣ್ಯಹೀನರಿಗೆ 
ದೊರಕೊಂಬುದೆಲೆ ಮನುಜ ॥ಷ॥ ಭಕ್ತಿ ಬೇಕು ಪರಮ ವಿರಕ್ತಿ ಬೇಕು ಸರಿ ತನ್ನಿಂ । 
ದುತ್ತಮ ಮತ್ತೊಬ್ಬನೆಂಬ ನೆನಹಿರಬೇಕು ॥ ಮೊತ್ತದಿಂದ್ರಿಯಂಗಳ ನಿಗ್ರಹ ಬೇಕು 
ಬೊಮ್ಮಾದಿಗಳು । ಉತ್ತಮರೆನ್ನಿಂದ ಭೃತ್ಯ ಅಚ್ಯುತಂಗೆ ಇರಬೇಕು ॥೧॥ 
ಅರಿಷಡ್ವರ್ಗದ ವಿಜಯ ಬೇಕು ಗುರು ಕುಲನಿಯ । ಗುರು ಮಧ್ವಮತ ಬೇಕು 
ಗುರುಭಕ್ತಿ ಬೇಕು । ಹರಿಯ ಡಿಂಗರಿಗರ ಸಂಗ ಬೇಕು ಶಂಖ ಚಕ್ರ | ಧರನಾಗಿರಬೇಕು 
ಸ್ವರೂಪಯೋಗ್ಯತಾ ಬೇಕು ॥೨॥ ವೇದಾಭ್ಯಾಸವು ಬೇಕು ಅದರರ್ಥ ಹರಿಯೆಂಬ। 
ಬೋಧವಿರಬೇಕು ಖಳರಳಿಯಲು ಬೇಕು ॥ ವಾದಿರಾಜನೊಡೆಯ ಶ್ರೀಹಯವದನ 
ದಿವ್ಯ । ಪಾದವ ನಂಬಿರಬೇಕಿಹ-ಪರಾದಿಗಳ ಬಯಸುವರೆ ॥೩। 


೧೧. ಸಂಕೀರ್ತನೆ 


(ಶುಕ್ರವಾರಕ್ಕೆ) ಬುದ್ಧಿಯ ಹೇಳಮ್ಮ ನೀನು ಮುದ್ದು ಬಾಲಕೃಷ್ಟನಿಗೆ । ಕದ್ದು 
ಬೆಣ್ಣೆಮೇಲುವಾಗ ಕರೆಯೆ ಗೋಪಮ್ಮ॥೧॥ ಕಾಲು ಕಾಲು ನಲಿವಾಗ ಧ್ವನಿಪಾಲನಮ್ಮ 
ಕೆರೆನೀರೊಳಗೆ ಬಿದ್ದು ತೇಲಿಹೋದನಮ್ಮ ॥೨॥॥ ಬಾಲರ ಮಂಡೆಗೆ ಹೆಟ್ಟೋದುಚಿತ 
ವೇನಮ್ಮ ! ಕೋಲು ಕೊಂಡು ಕೊಲ್ಲಹೋದರೆ ಓಡಿ ಹೋದನಮ್ಮ ।ಃ೩। 
ಬಟ್ಟಲೊಳಗಿನ ಹಾಲು ಕುಡಿದಾತನಮ್ಮ॥| ಕಟ್ಟಿದ ಕರುಗಳ ಬಿಚ್ಚಿ ಬಿಟ್ಟುಹೋದನಮ್ಮ 
॥೪॥। ಉಟ್ಟ ಸೀರೆ ಸೆಳೆವುದು ಉಚಿತವೇನಮ್ಮಾ । ದಿಟ್ಟತನ ಬೇಡೆಂದು ಹೇಳೆ 


ಗೋಪ್ಯಮ್ಮ ॥೫॥ ಹಾವಿನ ಹೆಗಲ ಮೇಲೇರಿ ಬಂದನಮ್ಮ । ಹಾವಿನಲ್ಲಿ 
-103- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ನಿದ್ದೆಗೈವುದುಚಿತವೇನಮ್ಮ ॥೬॥' ಸಾವಿರ ಪೆಸರುಳ್ಳ ದೇವ ಕಾಣಮ್ಮ । ಭಾವಜ್ಞ 
ಕಾವೇರಿರಂಗ ಕಾಣಮ್ಮ !॥೭॥ 


೧೨. ಸಂಕೀರ್ತನೆ 


(ಶನಿವಾರಕ್ಕೆ) ನಿನ್ನ ಪಾದವ ನಂಬಿದೆ ನಾ ನಿನ್ನನೆ ಮೊರೆಹೊಕ್ಕೆನು । ನಿನ್ನ ದಾಸರ 
ದಾಸ ನಾನು ಪ್ರಸನ್ನ ವೇಂಕಟ ಪಾಹಿ ಮಾಮ್‌ ॥ಪ॥ ಲೋಕಲೋಕಂಗಳನೆಲ್ಲಾನೇಕ 
ರೂಪದಿ ಸಲಹಿದೆ | ಸಾಕು ಸಾಸಿರನಾಮದೊಡೆಯ ಲೋಕ ವೇಂಕಟ ಪಾಹಿ ಮಾಮ್‌ 
೧1 ಮಂದರಾದ್ರಿಯನೊಂದು ಬೆರಳಲಿ ಬಂದು ನೀ ನಲಿದೆತ್ತಿದೆ । 
ಸಿಂಧುಶಯನಾನಂದ ಮೂರುತಿ ತಂದೆ ವೇಂಕಟ ಪಾಹಿಮಾಮ್‌ ॥೨॥ ರಾಮ 
ಭಾರ್ಗವರಾಮ ದಶರಥರಾಮ ರಘುಕುಲರಾಮನೆ | ಕಾಮಿತಾರ್ಥವನೀವ 
ದಯಾಳು ಕರುಣಿ ವೇಂಕಟ ಪಾಹಿ ಮಾಮ್‌ ॥೩॥ ಕರಿಯು ಮೊರೆಯಿಡೆ ಕೇಳಿ 
ಬೇಗದಿ ಭರದಿ ಮಕರಿಯ ಸೀಳಿದೆ । ಪರಮ ಭಕ್ತರ ಧುರದಿ ಪಾಲಿಪ ವರದ ವೇಂಕಟ 
ಪಾಹಿ ಮಾಮ್‌ ॥೪॥ ನರಗೆ ಸಾರಥಿಯಾಗಿ ತುರಗವ ಭರದಿ ನೀನೇ ನಡೆಸಿದೆ । 
ಹರಿ ಮುಕುಂದ ಮುರಾರಿ ರಕ್ಷಿಸು ವರದ ವೇಂಕಟ ಪಾಹಿ ಮಾಮ್‌ ॥೫॥ ನಾರದಾದಿ 
ಮುನೀಂದ್ರರೆಲ್ಲರ ಭರದಿ ನೀನೇ ಪಾಲಿಪೆ। ಗುರುವ ಮೂಡಲಗಿರಿಯ ವಾಸ ಹರಿಯೆ 
ವೇಂಕಟ ಪಾಹಿ ಮಾಮ್‌ ॥೬॥ ಶರಣು ಶ್ರೀವೈಕುಂಠನಾಮಕ ಶರಣು 
ಶ್ರೀಪುರುಷೋತ್ತಮ । ಶರಣು ಶ್ರೀಧರ ಗರುಡವಾಹನ ಶರಣು ವೇಂಕಟ ಪಾಹಿ 
ಮಾಮ್‌ ॥೭॥ 


೧೩. ಸಂಕೀರ್ತನೆ 
ಗೋವಿಂದ ಗೋವಿಂದ ರಾಮ | ಗೋವಿಂದ ನಾರಾಯಣ ॥ 
ಗೋವಿಂದ ಗೋಪಾಲಕೃಷ್ಣ। ಗೋವಿಂದ ನಾರಾಯಣ ॥ಪ॥ 


ಸೋಮಾಸಾುರನೆಂಬ ದೈತ್ಯ | ಸಾಮಕವೇದವನೊಯ್ಯಲುಮ Il 
ಸೋಮಾಸುರನನ್ನು ಕೊಂದು | ಸಾಮಕ ವೇದವ ತಂದನುಮ ॥೧॥ ಗುಡ್ಡವು ಮುಳುಗಿ 
ಪೋಗಲು ನಮ್ಮದೇವ । ಗುಡ್ಡವ ಬೆನ್ನಲಿ ಪೊತ್ತನುಮ ॥ ಗುಡ್ಡದಂತೆ ಅಸುರರನೆಲ್ಲ। 


-104- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಅಡ್ಡಗೆಡಹಿ ಬಿಸುಟನುಮ ॥೨॥ ಚಿನ್ನ ಗಣ್ಣಿನವನು ಬಂದು | ಕನ್ನೆ ಹೆಣ್ಣನೊಯ್ಯಲುಮ॥। 
ವರ್ಣರೂಪವ ತಾಳಿ ಅಸುರನ | ಛಿನ್ನ ಭಿನ್ನವ ಬಗಿದನುಮ ॥೩॥ ಕಂಭದಿಂದಲಿ 
ಉದಿಸಿ ನಮ್ಮ ದೇವ । ಜಂಬಾದಸುರನ ಬಗಿದನುಮ ॥ ನಂಬಿದ ಪ್ರಹ್ನಾದನ್ನ 
ಕಾಯಿದ । ಅಂಬುಜನಾಭ ನೃಸಿಂಹನುಮ 11೪1 ಬಲು ಮುರುಡನ್ನಾಗಿ 
ಭೂಮಿಯ | ಬಲಿಯ ದಾನವ ಬೇಡಿದನುಮ ॥ ಇಳೆಯ ಈರಡಿಯ ಮಾಡಿ । 
ಬಲಿಯ ಪಾತಾಳಕ್ಕೊತ್ತಿದನುಮ ॥೫॥ ಕೊಡಲಿಯನ್ನು ಪಿಡಿದು ನಮ್ಮ ದೇವ । 
ಕಡಿದ ಕೃತ್ರಿಯಲಕುಲವನುಮ ಹಡೆದ ತಾಯ ಶಿರವ ತರಿದು | ಪಡೆದನಾಕೆಯ 
ಪ್ರಾಣನುಮ ॥೬॥ ಎಂಟೆರಡು ತಲೆಯಾದಸುರನ । ಕಂಟವ ಛೇದಿಸಿ ಬಿಸುಟನುಮ 
॥ ಒಂಟಿರೂಪವ ತಾಳಿ ಲಂಕೆಯ । ಬಂಟ ವಿಭೀಷಣಗಿತ್ತನುಮ ॥೭।॥ ಸೋಳ 
ಸಾಸಿರ ಗೋಪಿಯರೊಡನೆ । ಕೇಳಮೇಳದೊಳಿಪನುಮ ॥ ಬಾಲಕನಾಗಿ ತನ್ನ 

ಪದಲಿ ಶ್ರೀ 1! ಲೋಲ ಲಕ್ಷುಮಿಯರಸನುಮ ॥1೮॥ ಒಪ್ಪದಿಂದಲಿ ಬಂದು 
ನಮ್ಮದೇವ । ಇಪವನದೊಳಗಿಪನುಮ ॥ ಸರ್ಪಶರನ್ನಾಗಿ ಪೋಗಿ । ತ್ರಿಪುರಸಂಹಾರ 
ಮಾಡಿದನುಮ ॥೯॥॥ ಯಲಮ ಯಲಮ ಯಲಮ ನಮ್ಮ ದೇವ । ಬಲ್ಲಿದ 
ಕಲ್ಯ್ಯವತಾರನುಮ ॥ ಇಳೆಯ ಸ್ವರ್ಗ ಪಾತಾಳ ಕೊಡೆಯ । ಚೆಲುವ 


ಶ್ರೀಹಯವದನನುಮ ॥೧೦॥ 
೧೪. ಸಂಕೀರ್ತನೆ 


ಕೊಲ್ಲು ಬೇಗ ಕಳ್ಳರಾ ಶ್ರೀನಲ್ಲಮಧ್ವವಲ್ಲಭ । ಕೊಲ್ಲದಿದ್ದರೆ ನಿಲ್ಲರವರು 
ಕಲಿಯುಗದ ಕಳ್ಳರು ॥ಪ॥ ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿದ್ದರು । ಗಡ। 
ಬಲ್ಲೆನವರ ಕೊಲೆ (ಗುಲ್ಲು)ಗಾರರ ಹಲ್ಲ ಕೀಳದೆ ನಿಲ್ಲರು ॥೧॥ ಒಳ್ಳೆ 
ಮಾತನಾಡಲವರು ಕೋಲಾಹಲವ ಮಾಡಿ ಬೈವರು । ಗೆಲ್ಲು ಶಕ್ತಿ ಇಲ್ಲನಮಗೆ ಬಲ್ಲೆ 
ನೀ ಮದ್ವಗೊಲಿದವನೆ ॥೨॥ ಕಳ್ಳತನವನೊಲ್ಲೆನೆಂಬರು ಮುಳ್ಳು ಮೊನೆಯಂತಿಹರು| 
ಚೆಲ್ವ ಹಯವದನವರ ಕೊಲ್ಲು ಕೊಲ್ಲು ನಮ್ಮಗೆಲಿಸು ॥೩। 


೧೫. ಸಂಕೀರ್ತನೆ 


ಮತ್ತ್ಯಾಕೃತಿಧರ ಜಯ ದೇವೇಶ । ವೇದವಿಬೋಧಕ ಕೂರ್ಮಸ್ವರೂಪ ॥ 
ಮಂದರಗಿರಿಧರ ಸೂಕರರೂಪ । ಭೂಮಿವಿದಾರಕ ಜಯ ದೇವೇಶ ॥।೧॥ 


-105- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ಕಾಂಚನಲೋಚನ ನರಹರಿರೂಪ । ದುಷ್ಪಹರಣ್ಯಕಭಂಜನ ಜಯ ಭೋ ॥ ಜಯ 
ಜಯ ವಾಮನ ಬಲಿವಿದ್ದಂಸಿನ್‌ | ದುಷ್ಪಕುಲಾಂತಕ ಭಾರ್ಗವರೂಪ ॥೨॥ ಜಯ 
ವಿಶ್ರವಸಃ ಸುತವಿಧ್ವಂಸಿನ್‌ | ಜಯ ಕಂಸಾರೇ ಯದುಕುಲತಿಲಕ ॥ ಜಯ 
ವೃಂದಾವನಚರ ದೇವೇಶ । ದೇವಕಿನಂದನ ನಂದಕುಮಾರ ॥೩॥ ಜಯ 
ಗೋವರ್ಧನಧರ ವತಾರೇ । ಧೇನುಕಭಂಜನ ಜಯ ಕಂಸಾರೇ ॥ ರುಗ್ಮಿಣಿನಾಯಕ 
ಜಯ ಗೋವಿಂದ । ಸತ್ಯಾವಲ್ಲಭ ಪಾಂಡವಬಂಧೋ ॥೪॥ ಖಗವರವಾಹನ ಜಯ 
ಪೀಠಾರೇ । ಜಯ ಮುರಭಂಜನ ಪಾರ್ಥಸಖೇ ತ್ವಮ್‌ ॥ ಭೌಮವಿನಾಶಕ 
ದುರ್ಜನಹಾರಿನ್‌ । ಸಜ್ಜನ ಪಾಲಕ ಜಯ ದೇವೇಶ ॥೫॥ ಶುಭಗುಣಗಣ ಪೂರಿತ 
ವಿಶ್ವೇಶ । ಜಯ ಪುರುಷೋತ್ತಮ ನಿತ್ಯವಿಬೋಧ ॥। ಭೂಮಿಭರಾಂತಕ 
ಕಾರಣರೂಪ । ಜಯ ಖರಭಂಜನ ದೇವವರೇಣ್ಯ ॥೬॥ ವಿಧಿಭವಮುಖಸುರಸತತ 
ಸುವಂದಿತ । ಸಚ್ಚರಣಾಂಬುಜಕಂಜಸುನೇತ್ರ ॥ ಸಕಲಸುರಾಸುರನಿಗ್ರಹಕಾರಿನ್‌ । 
ಪೂತನಿಮಾರಣ ಜಯ ದೇವೇಶ ॥೭॥ ಯದ್ಭೂವಿಭ್ರಮಮಾತ್ರಾತ್ತದಿದ- 
ಮಾಕಮಲಾ ಸನಶಂಭುವಿಪಾದ್ಯಂ। ಸೃಷ್ಟಿಸ್ಥಿತಿಲಯಮೃಚ್ಛತಿ ಸರ್ವಮ್‌ । ಸ್ಥಿರಚರವಲ್ಲಭ 
ಸತ್ವಂ ಜಯ ಭೋ ॥೮॥ ಜಯ ಯಮಳಾರ್ಜುನಭಂಜನ ಮೂರ್ತೇ |! ಜಯ 
ಗೋಪೀಕುಚ ಕುಂಕುಮಾಂಕಿತಾಂಗ ॥ ಪಾಂಚಾಲೀಪರಿಪಾಲನ ಜಯ ಭೋ । 
ಜಯ ಗೋಪೀ ಜನರಂಜನ ಜಯ ಭೋ 1೯11 ಜಯ ರಾಸೋತ್ಸವರತ 
ಲಕ್ಷ್ಮೀಶ । ಸತತಸುಖಾರ್ಣವ ಜಯ ಕಂಜಾಕ್ಚ॥ ಜಯ ಜನನೀಕರಪಾಶಸುಬದ್ಧ | 
ಹರಣಾನ್ನವನೀತಸ್ಯ ಸುರೇಶ ॥೧೦॥ ಬಾಲಕ್ರೀಡನಪರ ಜಯ ಭೋ ತ್ವಮ್‌ । 
ಮುನಿವರವಂದಿತಪದಪದ್ದೇಶ ॥ ಕಾಲಿಯ ಫಣಿಫಣಮರ್ದನ ಜಯ ಭೋ ॥ 
ದ್ವಿಜಪತ್ನ್ಯರ್ಪಿತಮತ್ಸಿ ವಿಭೋ5ನ್ನಮ್‌ ॥॥೧೧॥ ಕ್ಷೀರಾಂಬುಧಿ ಕೃತನಿಲಯನ 
ದೇವ | ವರದ ಮಹಾಬಲ ಜಯ ಜಯಕಾಂತ ॥ ದುರ್ಜನ ಮೋಹಕ 
ಬುದ್ಧಸ್ತರೂಪ । ಸಜ್ಜನ ಬೋಧಕ ಕಲ್ಕಿಸ್ಟರೂಪ ॥೧೨॥ ಜಯ ಯುಗಕ್ಕತದುರ್ಜನ 
ವಿಧ್ವಂಸಿನ್‌ 1 ಜಯ ಜಯ ಜಯ ಭೋ ಜಯ ವಿಶ್ವಾತ್ಮನ್‌ ॥೧೩। ಇತಿ ಮಂತ್ರಂ 
ಪಠನ್ನೇವ ಕುರ್ಯಾನ್ನೀರಾಜನಂ ಬುಧಃ ॥ 


* ಜು ಬು ಬು ಬು 


-106- 


-107- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 


ದೀಪಾವಳಿ ಅಮಾವಾಸ್ಯೆ ಹಾಗೂ ಬಲಿಪಾಡ್ಯ 
ಹಬ್ಬದ ಅಡುಗೆಗಳು 
ಖರ್ಜೂರದ ಪಾಯಸ 


ಖರ್ಜೂರಗಳನ್ನು ತಂದು ಬೀಜಗಳನ್ನು ತೆಗೆದು ಒರಳಲ್ಲಿ ಹಾಕಿ ಸಣ್ಣನಾಗಿ 
ಕುಟ್ಟಬೇಕು. ಆಮೇಲೆ ಒಂದು ಕಲಾಯದ ಪಾತ್ರೆಗೆ ನೀರು ಹಾಲು ಸಹ ಹಾಕಿ ಚೆನ್ನಾಗಿ 
ಕಾಯಿಸಿ ಈ ಖರ್ಜೂರದ ಪುಡಿಯನ್ನು ಹಾಕಿ ಚೆನ್ನಾಗಿ ಪಕ್ವ ಮಾಡಬೇಕು. ಚೆನ್ನಾಗಿ 
ಪಕ್ಷವಾದ ಮೇಲೆ ಪುಡಿ ಸಕ್ಕರೆ ಹಾಕಿದರೆ ಖರ್ಜೂರದ ಪಾಯಸ ಸಿದ್ದ ವಾಗುವುದು. 


ಕೂಬ್ಬರಿ ಹೋಳಿಗೆ 


1 ಪಾವಿನಷ್ಟು ಒಣಕೊಬ್ಬರಿ ತುರಿಯನ್ನು ಅರ್ಧಪಾವು ನೆನೆದ ಅಕ್ಕಿಯನ್ನಾಗಲೀ, 
ರವೆಯನ್ನಾಗಲಿ ಹೊಂದಿಸಿ, ಒರಳಲ್ಲಿ ಹಾಕಿ ಕುಟ್ಟಿದ ಬಳಿಕ ಹದವಾಗಿ ತಿರುವಿ 
ಸಕ್ಕರೆಯನ್ನಾಗಲಿ ಬಿಳೀ ಬೆಲ್ಲವನ್ನಾಗಲಿ ಬೆರಸಿ, ಬಾಣಲೆಗೆ ತುಪ್ಪಹಾಕಿ ಸಣ್ಣ ಉರಿಯಲ್ಲಿ 
ಇದನ್ನು ಹುರಿದು, ಹೂರಣವನ್ನು ಮಾಡಿಕೊಂಡು, ಬಾಣಲೆಯನ್ನು ಕೆಳಗೆ 
ತೆಗೆದುಕೊಂಡು, ನಿಂಬೇಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನಾಗಿ ಮಾಡಿ ಬಟ್ಟೆಯನ್ನು 
ಹೊದ್ದಿಸಿಡಬೇಕು. ಒಂದು ಪಾವು ಹಸನಾದ ರವೆಯನ್ನಾಗಲಿ, ಗೋಧಿಯ ಹಿಟ್ಟನ್ನಾಗಲಿ 
ನೀರು ಹಾಕಿ ಕಲೆಸಿ ನಾದಿ ಕುಟ್ಟಿಡಬೇಕು. ಇದನ್ನು ಹಿತ್ತಾಳೆಯ ತಟ್ಟೆಯಲ್ಲಿ ಹಾಕಿ, 
ಎಳ್ಳೆಣ್ಣೆಯನ್ನು ಹಾಕಿ ಸವರಬೇಕು. ಇದರಲ್ಲಿ ಒಂದು ನಿಂಬೆಹಣ್ಣಿನ ಪ್ರಮಾಣದಷ್ಟನ್ನು 
ತೆಗೆದುಕೊಂಡು ಬಟ್ಟಲು ಮಾಡಿ, ಅದರೊಳಗೆ ಆ ಹೂರಣವನ್ನಿಟ್ಟು, ಮೇಲೆ ಮುಚ್ಚಿ 
ಚಂಡಿನಂತೆ ಮಾಡಿಡಬೇಕು - ಬಳಿಕ ಪೋಳುಪಾಟಿನಲ್ಲಿ, ಶೋಧಿಸಿದ ಅಕ್ಕಿಯ 
ಹಿಟ್ಟನ್ನು ಉದುರಿಸಿ, ಲಟ್ಟಣಿಗೆಯಿಂದ ತೆಳ್ಳಗೆ ದಪ್ಪ ಬಾಳೆಲೆಯಮಂದಕ್ಕೆ ಮೆಲ್ಲನೆ 
ಹರಿಯದಂತೆ ಲಟ್ಟಿಸಿ, ಕಾವಲಿಗೆ ಎಣ್ಣೆಯನ್ನು ಸವರಿ, ಪಕ್ವ ಮಾಡಿ ಮೊಗಚಿ ಹಾಕಿ, 


-108- 


ದೀಪಾವಳಿ -೨ ಬಲಿಪಾಡ್ಯ್ಕ- ಯಮದ್ವಿತೀಯಾ 


ಹದವಾಗಿ ಬೇಯಿಸಿ, ಮೊಗಚುವ ಕೈಯಿಂದ ತೆಗೆದು, ಪರಾತದಲ್ಲಿ ಹಾಕಿ 
ಮುಚ್ಚಿಡುವುದು. ಹೀಗೆಯೇ ಎಲ್ಲವನ್ನೂ ಮಾಡುವುದು. ಬಾಳೆ ಎಲೆಗೆ ಎಣ್ಣೆಸವರಿ, 
ತೆಳ್ಳಗೆ ತಟ್ಟಿ, ಹದನಾಗಿ, ಮೃದುವಾಗಿ, ಪಕ್ವ ಮಾಡಿದರೆ ನೈವೇದ್ಯಕ್ಕೆ ಸಿದ್ಧವಾಗುವುದು. 


ಜಾಮೂನು 


3-4 ಸೇರು ಹಾಲನ್ನು ಬಾಂಡ್ಲೆಗೆ ಹಾಕಿ ಕಾಯಿಸಬೇಕು. ಹೀಗೆ ಕಾಯಿಸುತ್ತಿದ್ದರೆ 
ಹಾಲು ಗಟ್ಟಿಯಾಗಿ ಕೆಂಪಗೆ ಆಗುವುದು ಸಣ್ಣಉರಿಮಾಡಿ ಪುನಃ ಕಾಯಿಸಿ ಸೌಟಿನಿಂದ 
ತೊಳಿಸುತ್ತಿದ್ದರೆ, ಕೆನೆ ಕಟ್ಟುವುದು. ಹೀಗೆ 1-2 ಘಂಟೆ ಹೊತ್ತು ಮಾಡಿದರೆ ಕೆನೆ 
ಚೆನ್ನಾಗಿ ಕಟ್ಟುವುದು. ಅದನ್ನು ತೆಗೆದು ಕೆಂಡದ ಮೇಲೆ ಇಡಬೇಕು. ಸ್ವಲ್ಪ ಹೊತ್ತಾದ 
ಮೇಲೆ ಹಾಲು ಗಟ್ಟಿಯಾಗುವುದು. ಈ ಕೆನೆಯನ್ನು ಬೇರೇ ಪಾತ್ರೆಗೆ ತೋಡಿಕೊಳ್ಳಬೇಕು. 
ಅದಕ್ಕೆ ಅರ್ಧಪಾವು ತುಪ್ಪದಲ್ಲಿ ಹುರಿದ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹೊಂದಿಸಿ 
ಗಟ್ಟಿಯಾಗುವಂತೆ ಮಾಡಬೇಕು. 


ಆ ಬಳಿಕ ಇದನ್ನು ನೇರಳೆ ಹಣ್ಣಿನಂತೆ ಉದ್ದನಾಗಿ ಮಾಡಿ ಇಡಬೇಕು. ಎಲ್ಲವನ್ನು 
ಹೀಗೆ ಮಾಡಿಕೊಂಡು ಬಳಿಕ ಬಾಂಡ್ಲೆಗೆ 1 ಸೇರು ತುಪ್ಪ ಹಾಕಿ ಈ ಹಿಟ್ಟುಗಳ 
ಉಂಡೆಯನ್ನು ಹದನಾಗಿ ಕರಿದು ಜಾರೀ ಸೌಟನಿಂದ ತಟ್ಟೆಗೆ ತೋಡಿಕೊಳ್ಳಬೇಕು. 
ಎಲ್ಲವನ್ನು ಕರಿದ ಬಳಿಕ ಸಕ್ಕರೆ ಹಾಲು ಬೆರೆಸಿ ಪಾಕ ಮಾಡಿ ಆ ಪಾಕಕ್ಕೆ ಕರಿದ 
ಉಂಡೆಗಳನ್ನು ಹಾಕಿ ಹೊರಳಿಸಬೇಕು. ಅನಂತರ ಅವುಗಳನ್ನು ತೆಗೆದು 1 ತಟ್ಟೆಯಲ್ಲಿ 
ಸಮನಾಗಿ ಇಡುವುದು. 


ಗುಲಾಬ್‌ ಜಾಮೂನು 
ಹಿಂದೆ ಹೇಳಿದ ಪ್ರಕಾರ ಹಾಲನ್ನು ಕಾಯಿಸಿ ಕೆನೆಯನ್ನು ಮಾಡಿಕೊಂಡು 
ಪ್ದದಲ್ಲಿ ಹುರಿದ ಗೋಧಿಯ ಹಿಟ್ಟನ್ನು ಸ್ವಲ್ಪಹಾಕಿ ಕೈಗೆ ತುಪ್ಪಸವರಿ ಹಾಲ ಕೆನೆಯನ್ನು 


-109- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಮರ್ದಿಸಿ ಹೊಂದಿಸಿ ಹಿಂದೆ ಹೇಳಿದ ಪ್ರಕಾರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ 
ತುಪ್ಪದಲ್ಲಿಕರಿದ ನಂತರ ಹಾಲು ಸಕ್ಕರೆ ಪಾಕಕ್ಕೆ ಹಾಕಿ ಹೊಂದಿಸಿ ಪಾಕದಲ್ಲಿಹೊರಳಿಸಿ 
1 ಪಾತ್ರೆಯಲ್ಲಿ ಸಮನಾಗಿ ತೆಗೆದಿಡುವುದು. ಗೋಧಿಯ ಹಿಟ್ಟನ್ನು ಹೆಚ್ಚಾಗಿ ಹಾಲ 
ಕೆನೆಯಿಂದಲೇ ಮಾಡುವುದು. 


ಖೋವಾ (ಹಾಲುಕೆನೆ) ಹೋಳಿಗೆ 


4-5 ಸೇರು ಹಾಲನ್ನು ಅರ್ಧಕ್ಕೆ ಆಗುವಂತೆ ಚೆನ್ನಾಗಿ ಕಾಯಿಸಿ ಸೌಟಿನಿಂದ 
ಆಡಿಸುತ್ತಾ ಬರುವುದು. ಹೀಗೆ ಮಾಡುತ್ತಾ ಇದ್ದರೆ, ಹಾಲು ಕೆಂಪಗೆ ಆಗಿ ಅಟ್ಟುವುದು. 
ನೊರೆ ಬಾರದಂತೆ ಸೌಟಿನಿಂದ ಆಡಿಸಿ, ಹಾಲನ್ನು ತುಂಬಿ, ಆ ಪಾತ್ರೆಯಲ್ಲಿ ಮೇಲಕ್ಕೆ 
ಸುರಿಯುತ್ತಿರಬೇಕು. ಬಳಿಕ ಕೆಂಡದ ಮೇಲೆ ತುಂಬಿದ ಹಾಲಿನ ಪಾತ್ರೆಯನ್ನು ಇಟ್ಟು 
ಸೌಟನಿಂದ ಆಡಿಸುತ್ತಿದ್ದರೆ 1-2 ಘಂಟೆಯೊಳಗಾಗಿ ಹಾಲು ಗಟ್ಟಿಯಾಗಿ ಕೆನೆ ಮೇಲೆ 
ನಿಲ್ಲುವುದು. ಈ ಹಾಲಿನ ಕೆನೆಯಲ್ಲಿ ಸುಮಾರು 24 ಗ್ರಾಂ. ಅಥವಾ ಹೆಚ್ಚಾಗಿ 
ಬೇಕಾದರೂ ತೆಗೆದುಕೊಂಡು ಸರಿಯಾಗಿ ಸಕ್ಕರೆ ಹಾಕಿ ಕಲೆಸಿ ಹೂರಣವನ್ನು 
ಮಾಡುವುದು. ಅಳ್ಳಕನಾದರೆ ಸ್ವಲ್ಪ ಪಿಟ್ಟೆದ ಹಿಟ್ಟನ್ನು ಹುರಿದು ಹಾಕಿ ಕಲಸಿ, 
ಉಂಡೆಗಳನ್ನಾಗಿ ಮಾಡಿ ಹಿಂದೆ ಹೇಳಿರುವ ಕಣಕದಲ್ಲಿ ತುಂಬಿ ಹೋಳಿಗೆ 
ಮಾಡುವುದು. ನೈವೇದ್ಯಕ್ಕೆ ಸಿದ್ಧವಾಗುವುದು. 

ಬಾಸುಂದೆ 

4 ಸೇರು ಹಾಲನ್ನು ಒಲೆಯ ಮೇಲಿಟ್ಟುಕಾಯುಸುತ್ತಾ ಸೌಟಿನಿಂದ ಆಡಿಸುತ್ತಾ 
ಸುಮಾರು 1 ಸೇರಿಗೆ ತಿಳಿಸಿಕೊಂಡು 1 ಸೇರು ಹಸನಾದ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ 
ಹೊಂದಿಸಿದ ಬಳಿಕ ಪಾತ್ರೆಯನ್ನು ಕೆಳಗೆ ತೆಗೆದುಕೊಂಡು 3 ಗ್ರಾಂ. ಕಲ್ಲು ಸಕ್ಕರೆ 
ಹುಡಿ, ಇವನ್ನು ಹಾಕಿ ಹೊಂದಿಸಿ ಇದನ್ನು ಬೇರೊಂದು ಪಾತ್ರೆಯಲ್ಲಿ 
ಸುರಿದುಕೊಂಡು ಉಪಯೋಗಿಸುವುದು. 


-110- 


ದೀಪಾವಳಿ -೨ ಬಲಿಪಾಡ್ಕ- ಯಮದ್ವಿತೀಯಾ 
ಮಂಡಿಗೆ 


ಒಂದು ಸೇರು ಹಸನಾದ ರವೆಯನ್ನು ಕಲೆಸಿಡಬೇಕು. ಬಳಿಕ ಸ್ವಲ್ಪ ಅಕ್ಕಿಯ 
ಹಿಟ್ಟಿಗೆ ತುಪ್ಪ ಅಥವಾ ಬೆಣ್ಣೆಯನ್ನು ಹಾಕಿ ಕಲೆಸಿ ಇದನ್ನು ಆ ಕಣಕಕ್ಕೆ ಸವರಿ ಚೆನ್ನಾಗಿ 
ಕುಟ್ಟಿ ಹೀಗೆ 2-3 ವೇಳೆ ಕುಟ್ಟಿಹದವಾಗಿ ಕಣಕವು ನಾರಾಗಿ ಬರುವಂತೆ ಮಾಡಿಕೊಂಡು 
ಬೇಲದ ಹಣ್ಣಿನ ಗಾತ್ರಕ್ಕೆ ಉಂಡೆಗಳನ್ನು ಮಾಡಿಕೊಂಡು ತುಪ್ಪಸವರಿ ಬಾಳೆ ಎಲೆಯಲ್ಲಿ 
ಮುಚ್ಚಿಡಬೇಕು. ಶೋಧಿಸಿದ ಪುಡಿಸಕ್ಕರೆ, ಸುಮಾರು 3 ಸೇರನ್ನು ಹಾಕಿ ಇದಕ್ಕೆ 
ಸಮನಾಗಿ ತುಪ್ಪ ಅಥವಾ ಹಸನಾದ ಬೆಣ್ಣೆ ಇವನ್ನು ಸೇರಿಸಿ ಮರ್ದಿಸಿ ಹೂರಣವನ್ನು 
ಮಾಡಿಕೊಂಡು 1 ಬೇಲದ ಕಾಯಿಯ ಪ್ರಮಾಣಕ್ಕೆ ಉಂಡೆಗಳನ್ನು ಮಾಡಿಕೊಂಡು 
ಮುಚ್ಚಿಡಬೇಕು. ದೊಡ್ಡ ಗುಡಾಣವನ್ನು ತಂದು ಅದರ ಬಾಯಿಯನ್ನು ಸುತ್ತಲೂ 
ಮೆಲ್ಲಗೆ ಒಡೆದು ಒಲೆದು ಮೇಲಿಟ್ಟು ಸುತ್ತಲೂ ಮಣ್ಣನ್ನು ಮೆತ್ತಿ ಅದರೊಳಗೆ 
ಉರಿಮಾಡಿ ಈ ಗುಡಾಣದ ಮೇಲೆ ನುಣುಪಾದ ಕೆಂಮಣ್ಣು ಕಲಸಿ ತೆಳ್ಳಗೆ ಮೆತ್ತಿ 
ಕೆಳಗೆ ಉರಿಮಾಡಿ, ಈ ಗುಡಾಣವನ್ನು ಕಾಯಿಸುವುದು ಬಳಿಕ 1 ಪಾವು 
ಶೋಧಿಸಿದ ಅಕ್ಕಿಯ ಹಿಟ್ಟನ್ನು ಸಿದ್ಧಪಡಿಸಿ ದೊಡ್ಡ ಪೋಳಪಾಟಿನ ಮೇಲೆ ಅಥವಾ 
ಚೌಕವಾಗಿರುವ ಮಣೆಯ ಮೇಲೆ ಕಣಕದ ಉಂಡೆಗಳನ್ನು ಬಟ್ಟಲು ಮಾಡಿ ಆ 
ಹೂರಣವನ್ನಿಟ್ಟು ಸುತ್ತಲೂ ಮುಚ್ಚಿ ಈ ಉಂಡೆಯನ್ನು ಅಕ್ಕಿಯ ಹಿಟ್ಟಿನಲ್ಲಿ ಹೊರಳಿಸಿ 
ತೆಳ್ಳಗೆ ಹೋಳಿಗೆಯಂತೆ ಲಟ್ಟಿಸಿದ ಬಳಿಕ ಎರಡು ಬಿದಿರು ದಬ್ಬೆಗಳ ಮೂಲಕ ಎರಡು 
ಕೈಗಳ ಮೇಲೆ ತೆಗೆದುಕೊಂಡು, ಮೆಲ್ಲಗೆ ಸುತ್ತಲೂ ಅಗಲವಾಗುವಂತೆ ಅಗಲಿಸಿ ಅಗಲಿಸಿ 
ಓಡಿಗೆ ಪೊರಕೆಯಿಂದ ತುಪ್ಪವನ್ನು ಸವರಿ ಇದನ್ನು ಅದರ ಮೇಲೆ ಮೆಲ್ಲಗೆ 
ಹರಿಯದಂತೆ ಹಾಕಿ ಪಕ್ಚ ಮಾಡಿ ಪುನಃ ಮೊಗಚಿ ಪಕ್ವ ಮಾಡಿ ಮುರಿಯದಂತೆ 
ತೆಗೆದಿಟ್ಟರೆ ನೈವೇದ್ಯಕ್ಕೆ ಸಿದ್ಧವಾಗುತ್ತದೆ. 


* ಬು ಜಬ 


-111- 


ದೀಪಾವಳಿ -೨ ಬಲಿಪಾಡ್ಯ- ಯಮದ್ವಿತೀಯಾ 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಭುರ್ವಂತರ್ಗತಹನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸೇ ಸೇ ಭೇ ಖಂ 
ಅಮಾವಾಸ್ಯೆ ಹಾಗೂ ಬಲಿಪಾಡ್ಯ ಪೂಜೆ ಎಂಬ ಈ ಕೃತಿಯು 
ಅಸದುರ್ವಂತರ್ಗತರಾದ ಹನುಮದ್ಭೀಮಮಧ್ವಾಂತರ್ಗತರಾದ 


ರಾಮಕೃಷ್ಣವೇದವ್ಯಾಸರೂಪಿಯಾದ ಶ್ರೀಲಕ್ಷ್ಮೀಹಯಗ್ರೀವದೇವರ 
ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಜು ಬು ಬು ಬ 


-112- 


J ಮಮ ಸ್ವಾಮೀ ತರಿರ್ನಿತ್ಯಂ ಸರ್ವಸ್ಯ ಪಠಿರೇವ 


ಪಾ 
va | ಹ್‌ 
AL ANE 


ಭ್ರ ್ಷ 
ರತು ಹು ತೆ! ನು gr ಜ್ರ 
೩ "ತ ಕ್ಮ [sa fs ಣಿ ಗಜ! ಸ್ಸ ತ್ಯೆ 
ಗ ಲೆ 


& ಖ್‌ 
ಷ್ಟ ಹ | 
ಕ ಕ್ರಾ 
4 
¢ 2 ಟ್‌ 
he ್ಯ 
ಇ Ae 
iN KX ಡಿ 
ಖ್‌ 
« KS 
* 
ದ » 


- 
ತ್ತ 
3 
11 
ಶ್ರ 
13 

a 

\ 


ಹೋ 
f 
ಇ. 


110 ೪0 ೪0% 


ತ್ರೆ 
FF 


ಪಲಿಪೂರ್ಣಫಲಕ್ಷಾಗಿ ಶಾಪ್ರೋಕ್ತಮಾರ್ಗದರ್ಶಿನಿ 


'ಅತ್ರೀನಮಾಸ -ಕಾರ್ತೀತಮಾಣೆ 
ಮಾರ್ಗವಿರಮಾಸ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ಆಶ್ಲಿ ೀನಮಾಸ-ಕಾರ್ತೀಕಮಾಸ 
ಮಾರ್ಗಶಿರಮಾಸ 


ವಿದ್ದಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ: 
ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ), 
ಬೆಂಗಳೂರು 


li 

"'ಆಶ್ವೀನಮಾಸ-ಕಾರ್ತೀಕಮಾಸ ಮಾರ್ಗಶಿರಮಾಸ'' ಶಾರ್ವರಿ ॥ ಶ್ರಾವಣ ॥ ಶುದ್ಧ ಹುಣ್ಣಿಮೆ, 
(ದಿನಾಂಕ : 3-8- 2020) ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು 
ಪಲಿಮಾರುಮಠಾಧೀಶರಾದ ಶ್ರೀಶ್ರೀವಿದ್ಯಾಧೀಶತೀರ್ಥಶ್ರೀಪಾದರ ಕರಕಮಲಗಳ ಮೂಲಕ 


ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2020 


© :No portion of this book or other books of the set of 30 can be published 
through Whatsapp or Facebook or by way of scanning. Anybody indulging in 
such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯ ಸಿದ್ಧಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದಾ ನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಪ್ರತಿಗಳು : 1000 

ಪುಟಗಳು : 1 * 128 

ಅಕ್ಷರಜೋಡಣೆ : ಸುಬ್ಬಣ್ಣ ಕೆಂಪದಾಳಿಹಳ್ಳಿ , 
9141311280 

ಮುಖಪುಟ - ಶ್ರೀವಿಶ್ವಾತ್ಮಾ, ಕಾರ್ತಿಕಜೋಷಿ. 

ಮುದ್ರಣ : 

ಮುಕ್ತಿಪಥ ಮುದ್ರಣಾಲಯ, 

(ಪಿ. ಮಂಜುನಾಥ) 

ಬೆಂಗಳೂರು. 


ಕಠಿಣ ಪರಿಶ್ರಮದಲ್ಲಿ ಜೀವನ ಸಾಗಿಸಿ ನಮ್ಮನ್ನೆಲ್ಲ ಸಂಸ್ಕಾರವಂತರನ್ನಾಗಿ ಮಾಡಿ ಉತ್ತಮ 
ವಿದ್ಯೆ ನೀಡಿ ಜೀವನದ ದಾರಿದೀಪರಾದ ದಿವಂಗತ ಶ್ರೀ ಅರವಿಂದಾಚಾರ್ಯ ರಾಘವೇಂದ್ರಾ 
-ಚಾರ್ಯ ಕಟ್ಟಿ, ಅಥಣಿ (1935 - 2017) ಇವರ ಆಶೀರ್ವಾದ ನಮ್ಮಮೇಲೆ ನಿರಂತರ 
ಇರಬೇಕೆಂಬ ಉದ್ದೇಶದಿಂದ ಈ ಜ್ಞಾನಸೇವೆಯನ್ನು ಆಚರಿಸಲಾಗಿದೆ. ಇದರಿಂದ ಪ್ರಾಪ್ತವಾ 
-ಗುವ ಪುಣ್ಯರಾಶಿಯು ಇವರಿಗೆ ತಲುಪಲಿ ಎಂದು ಪ್ರಾರ್ಥಿಸುತ್ತೇವೆ. 


ಒದ ೦೦ “ವಿ ಲು ಟಾ ಹನು ಓಟ VS ಓ. 


ಆ ಪಾ ಫಾ ಜಾ ಇ 
& YW VN = OO 


. ಶ್ರೀಸುಕೃತೀಂದ್ರತೀರ್ಥರು 


ಶ್ರೀಶ್ರೀಧರ ಕಟ್ಟಿ, ಕುಂ॥ ಸೌ ॥ ಸಪ್ನಾ 
ವಿಷಯಾನುಕ್ರಮಣಿಕೆ 
ಆಶ್ಚೀನಮಾಸ 15. ಶುಕ್ಲಪಕ್ಚದ ಏಕಾದಶೀಮಹಿಮೆ 7 
ನವರಾತ್ರೋತವ | | 16- ಪದನಾಭದ್ವಾದಶೀವ್ರತ 11 
~ 

ದ್ವಿತೀಯಾಚಂದ್ರದರ್ಶನ gy |W ents 15 
ಸಪ್ತರಾತ್ರೋತವಪ್ರಾರಂಭ ) 18. ಕೋಜಾ ರೀವ್ರ 15 
ಕಪರ್ದಿವಿನಾಯಕಪೂಜೆ » |19- ರಾಸಕ್ರೀಡೆಮಾಡಿದ ದಿನ 17 
ಲಲಿತಾಪಂಚಮೀ , | 20. ಶ್ರೀವಸುಧೇಂದ್ರತೀರ್ಥರು 17 
21. ಕಷಪಕದ ಏಕಾದಶೀಮಹಿಮೆ 18 
ಕಾತ್ಯಾಯನೀ ಪ್ರಶ | 22 ಕಾದಶಿಯ ಬಗ್ಗೆ 23 

ಸರಸ್ವತೀಪೂಜೆ 3 | ನಿದ್ಭೃಕಾ ್ಗ 
ಶುಭಸಪಮೀ ಟ್ಟು ಹರಿವಾಸರ 24 

des 
ಶ್ರೀಸತ್ಯಪರಾಯಣತೀರ್ಥರು 4 24. Ws 25 
. ದುರ್ಗಾಷಮೀ ; | 25. ಪ್ರದೋಷ 26 
pt K 

. ಶ್ರೀಸತ್ಯಪರಾಕ್ರಮತೀರ್ಥರು 6 26. ದ್ವಾದಶಿಯ ಬಗ್ಗೆ 26 
ಮಹಾನವಮೀ 6 |27. ಶ್ರೀಸುಮತೀಂದ್ರತೀರ್ಥರು 28 

. ವಿಜಯದಶಮೀ 6 ಕಾರ್ತಿಕಮಾಸ 
, | 28. ಕಾರ್ತಿಕಮಾಸದ ಧರ್ಮಗಳು 29 


Pp 
[Sy 


ಟಗ 
es 


29 


. ಕಾರ್ತಿಕಮಾಸದ ದಾನಗಳು 
. ಯಮದ್ವಿತೀಯಾ 33 
. ಶ್ರೀವಿದ್ಯಾಸಮುದ್ರತೀರ್ಥರು 34 
. ಸೀಗೇಗೌರೀ ಹಾಡು 35 
. ಶ್ರೀಸತ್ಯಪ್ರಮೋದತೀರ್ಥರು 35 
. ಗೋಪಾಷ್ಠಮೀ 36 
. ಶ್ರೀಸತ್ಯವೀರತೀರ್ಥರು 36 
. ಶ್ರೀವಿಜಯದಾಸರು 37 
. ಪ್ರಬೋಧಿನೀಏಕಾದಶೀಯ 
ಮಹಿಮೆ 41 
. ಭೀಷ್ಮಪಂಚಕವ್ರತ 49 
. ಧರಣೀವ್ರತ 51 
ಉತ್ಸಾನದ್ವಾದಶೀ 54 
ಸ ಧನ್ವಂತರೀಜಯಂತಿ 55 
. ಧನ್ವಂತರೀ ಸುಳಾದಿ 56 
ಧನ್ವಂತರಿಯ ಬಗ್ಗೆ 58 
. ಧಾತ್ರೀಮಹಿಮೆ 67 
. ಶ್ರೀಲಕ್ಷ್ಮೀನಾರಾಯಣತೀರ್ಥರು 67 
ಕೆ ವೈಕುಂಠಚತುರ್ದಶೀ 68 
. ಶ್ರೀಜಯಧ್ವಜತೀರ್ಥರು 68 
ಸ ಲಕ್ಷದೀಪೋತ್ಸವ 69 
. ಕರಕಚತುರ್ಥೀ 71 
. ಶ್ರೀವಿದ್ಯಾನಿಧಿತೀರ್ಥರು 71 
ಕಾಲಭೈರವ ಪೂಜೆ 71 
. ಶ್ರೀರಘುನಂದನತೀರ್ಥರು 72 


53. 
54. 
55. 


56. 
೨7. 
58. 
59. 


60. 
61. 
62. 
63. 
64. 
65. 
66. 
67. 
68. 
69. 
70. 
13, 
13. 
73. 
74. 


ರಮೈಕಾದಶೀ ಮಹಿಮೆ 73 
ಶ್ರೀಪದ್ಮನಾಭತೀರ್ಥರು 80 
ಶ್ರೀರಾಮಚಂದ್ರತೀರ್ಥರು 84 


ಮಾರ್ಗಶಿರಮಾಸ 
ಮಾರ್ಗಶಿರಮಾಸಧರ್ಮಗಳು 85 
ವಿಷ್ಣುಪಂಚಕವ್ರತ 85 


ಶ್ರೀರಘುಮಾನ್ಯತೀರ್ಥರು 86 
ಶ್ರೀಕಂಬಾಲೂರು 
ರಾಮಚಂದ್ರತೀರ್ಥರು 86 


ಚಂಪಾಷಷ್ಠೀ 88 
ನಾಗಾರಾಧನೆ 90 
ವಟುಗಳ ಆರಾಧನೆ 9] 
ಪಾರಾಯಣಕ್ಕೆ ಸ್ಫಂದಚರಿತ್ರೆ 92 
ಸೂರ್ಯವ್ರತ 99 
ಮೋಕ್ಟೈಕಾದಶೀಯ ಮಹಿಮೆ 101 
ಗೀತಾಜಯಂತೀ 107 
ಶ್ರೀಸತ್ಯನಾಥತೀರ್ಥರು ` 107 
ಮತ್ತ ದಾ ಿದಶೀವ್ರತ | 108 
ಹನುಮದ್ವತ 113 
ದತಾತ್ರೇಯಜಯಂತಿ 114 


ದತ್ತಾತ್ರೇಯನ ಬಗ್ಗೆ ವಿವರ 115 
ಶ್ರೀಅಕ್ಟೋಭ್ಯತೀರ್ಥರು 122 
ಧನುರ್ಮಾಸ 126 
ಧನುರ್ವ್ಯತೀಪಾತ 127 


LR 


ಮುನ್ನುಡಿ 
PERSE. i 

ಆಶ್ವೀನಮಾಸ, ಕಾರ್ತೀಕಮಾಸ ಹಾಗೂ ಮಾರ್ಗಶಿರ ಮಾಸದ ಎಲ್ಲ ವಿಷಯಗಳನ್ನು ಈ 
ಕೃತಿಯಲ್ಲಿ ಸಂಗ್ರಹಮಾಡಲಾಗಿದೆ. ಏಕಾದಶಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಈ ಕೃತಿಯಿಂದ 
ತಿಳಿದುಕೊಳ್ಳಬಹುದು. ಸುಬ್ರಹ್ಮಣ್ಯ ಷಷ್ಠಿಯ ಬಗ್ಗೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆಯ ಬಗ್ಗೆ 
ಇಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳಬಹುದು. ದತ್ತಾತ್ರೇಯ, ಧನ್ವಂತರಿ ಮೊದಲಾದ 
ಭಗವದವತಾರಗಳ ಬಗ್ಗೆಯೂ ಪ್ರಶ್ನೋತ್ತರರೂಪದಲ್ಲಿ ಅನೇಕ ವಿಚಾರಗಳನ್ನು ನೀಡಲಾಗಿದೆ. 
ನವರಾತ್ರಿ , ದೀಪಾವಳಿ, ಉತ್ಕಾನದ್ವಾದಶೀ, ಕಾರ್ತೀಕದೀಪೋತ್ಸವ ಹಾಗೂ ಧಾತ್ರೀಹವನ ಈ 
ಎಲ್ಲ ವಿಚಾರಗಳ ಬಗ್ಗೆ ಪ್ರತ್ಯೇಕ ಪುಸ್ತಕಗಳನ್ನು ಮಾಡಿರುವುದರಿಂದ ಈ ಕೃತಿಯಲ್ಲಿ ಅವುಗಳ 
ಬಗ್ಗೆ ಹೆಚ್ಚಿನ ವಿಚಾರವು ದೊರಕುವುದಿಲ್ಲ. ಈ ಎಲ್ಲ ವಿಚಾರಗಳಿಗಾಗಿ ಪ್ರತ್ಯೇಕ ಪುಸ್ತಕಗಳಲ್ಲಿ 
ನೀವು ನೋಡಬೇಕು. ಈ ಕೃತಿಯಲ್ಲಿರುವ ಅನೇಕ ವಿಚಾರಗಳನ್ನು ಸಂಗ್ರಹ ಮಾಡಿಕೊಟ್ಟ 
ವಿದ್ವಾನ್‌ ಸಿ.ಆರ್‌.ಪ್ರದೀಪಸಿಂಹಾಚಾರ್ಯರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 
ಹಾಗೂ ಗುರುಚರಿತ್ರೆ ಪುಸ್ತಕಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಪುಸ್ತಕದ ಡಿ.ಟಿ.ಪಿ. 
ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಉತ್ತಮಸಲಹೆಗಳನ್ನು ನೀಡಿ 
ಅನೇಕ ವಿಷಯಗಳ ಯಥಾರ್ಥತೆಗೆ ಕಾರಣರಾದ ಸುಬ್ಬಣ್ಣ.ಕೆಂಪದಾಳಿಹಳ್ಳಿ ಇವರಿಗೂ 
ಅನಂತ ಅಭಿನಂದನೆಗಳು. 

ಹರಿಭಕ್ತರಾದ ಉತ್ತಮದಾನಿಗಳಾದ ಶ್ರೀಶ್ರೀಧರ ಕಟ್ಟಿ ಹಾಗೂ ಕುಂ॥ ಸೌ॥ ಸಪ್ನಾ ಇವರು 
ಈ ಕೃತಿಯ ಸೇವೆಯನ್ನು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ಮಾಡಿರುತ್ತಾರೆ. ಇವರ ಈ 
ಸೇವೆಯನ್ನು ಶ್ರೀಹರಿವಾಯುಗುರುಗಳು ಮೆಚ್ಚುತ್ತಾರೆ. ಸಂಪೂರ್ಣವಾಗಿ ಅನುಗ್ರಹವನ್ನು 
ಕೂಡ ಮಾಡುತ್ತಾರೆ ಎಂಬ ವಿಷಯದಲ್ಲಿ ಸಂಶಯವೇ ಇಲ್ಲ. ಇವರಿಂದ ಇನ್ನೂ ಅನೇಕ 
ಸಾಧನೆಗಳು ಹೆಚ್ಚಿನ ಮಟ್ಟದಲ್ಲಿ ನಡೆಯಲಿ ಎಂದು ಪ್ರಾರ್ಥಿಸುತ್ತಾ, ಜ್ಞಾನಭಕ್ತಿವೈರಾಗ್ಯಗಳು 
ಪ್ರಾಪ್ಪವಾಗಲಿ. ಭಗವದನುಗ್ರಹವು ಉಂಟಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆಯಲ್ಲಿ ಈ 
ಸೇವೆಯಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು ದಿ॥ ಶ್ರೀ ಅರವಿಂದಾಚಾರ್ಯ ರಾಘವೇಂದ್ರಾ- 
ಚಾರ್ಯ ಕಟ್ಟಿ ಇವರಿಗೆ ತಲುಪಲಿ ಎಂದು ಶ್ರೀಹರಿವಾಯುಗುರುಗಳಲ್ಲಿ ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. | 


ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 


Il ಶ್ರೀಮದ್ಭನುಮದ್ಧೀಮಮಧ್ಯಾ ಿಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಆಶ್ಲೀನಮಾಸ 
ಮಾಸನಿಯಾಮಕ ಯಜ್ಞಾಪತಿಪದ್ಮನಾಭಾಯ ನಮಃ 
ಆಶ್ವೀನ ॥ ಶುದ್ದ॥। ಪ್ರತಿಪ 


ಇಂದು ವೇಂಕಟೇಶ ಕಲ್ಯಾಣ ಪಾರಾಯಣದ ಪ್ರಾರಂಭವನ್ನು ಮಾಡಬೇಕು. 
ದುರ್ಗಾದೇವಿಯ ಪೂಜೆಯನ್ನು: ಪ್ರಾರಂಭ ಮಾಡಬೇಕು. ಅಂಕುರಘಟಸ್ಥಾಪನೆಯನ್ನು 
ಮಾಡಬೇಕು. ಕುಮಾರಿ ಪೂಜೆ ಮಾಡಬೇಕು. ಅಖಂಡದೀಪೋತ್ಸವವನ್ನು ಪ್ರಾರಂಭ 
ಮಾಡಬೇಕು. ಅಶೋಕವೃಕ್ಷದ ಪೂಜೆಯನ್ನು ಮಾಡಬೇಕು. ಚತುರ್ವೇದಪಾರಾ- 
ಯಣವನ್ನು ಆಚರಿಸಬೇಕು. ಭಾಗವತಗ್ರಂಥವನ್ನು ಪಾರಾಯಣ ಮಾಡಬೇಕು. 
ಪುತ್ನಲಿಕಾಪೂಜೆಯನ್ನು ಆರಂಭಿಸಬೇಕು. (ಬೊಂಬೆಯಿಟ್ಟು ಪೂಜಿಸಬೇಕು). ಬಾಗಿಣ 
ದಾನವನ್ನು ಕೊಡಲು ಪ್ರಾರಂಭಿಸಬೇಕು. ಅಧಿಕಾರಿಗಳು ಮಾತಾಮಶಶ್ರಾದ್ಧವನ್ನು 
ಮಾಡಬೇಕು. 


ಶ್ರೀ ವಿಜಯಮಾಧವತೀರ್ಥರು (ಮಾಧವತೀರ್ಥ ಮಠ) ಆಶ್ವೀನ ಶುದ್ಧ 
ಪ್ರತಿಪತ್‌- ಮಾಧವಪುರ. ಸದಾ ವಿಜಯಶೀಲಂ ತಂ ಪ್ರಸನ್ನೀಕೃತರಾಘವಮ್‌ 
ವಿಜಯಾಖ್ಯಮಾಧವಂ ವಂದೇ ವಿಜಯಧ್ವಜಕಾರಿಣಮ್‌ [| 


ಆಶ್ವೀನ Il ಶುದ್ಧ [| ದ್ವಿತೀಯಾ 


ಚಂದ್ರದರ್ಶನವನ್ನು ಮಾಡುವುದರಿಂದ ವಿಶೇಷಫಲವು ಉಂಟಾಗುತ್ತದೆ. 
ಹಾಗೂ ಅನೇಕ ಅಪವಾದದೋಷಗಳು ಕಳಂಕದೋಷಗಳು ಪರಿಹಾರವಾಗುತ್ತವೆ. 
ಚಂದ್ರದರ್ಶನ ಮಾಡುವಾಗ ಈ ಶೊ ್ಲೀಕಗಳನ್ನು ಪಠನೆ ಮಾಡಬೇಕು - ಶ್ವೇತಾಂಬರ 
ಶ್ಲೇತವಪುಃ ಶಶಾಂಕಃ ಶ್ಲೇತದ್ಯುತಿಃ ದಂಡಧರೋ ದ್ವಿಬಾಹುಃ | ಚಂದ್ರೋಮೃತಾತ್ಮಾ 
ವರದಃ ಕಿರೀಟೀ ಶ್ರೇಯಾಂಸಿ ಮಹ್ಯಂ ವಿದಧಾತು ದೇವಃ ॥। ಪರಸ್ಯ ಯೋಗ್ಯತಾ- 
ಪೇಕ್ದಾರಹಿತೋ ನಿತ್ಯಮಂಗಲಮ್‌ । ದದಾತ್ಯೇವ ನಿಜೌದಾರ್ಯಾತ್‌ ಯಸ್ತಂ 
ಭದ್ರಂ ನಮಾಮ್ಯಹಮ್‌ 1 ರೋಹಿಣೀಶ ಸುಧಾಮೂರ್ತೇ ಸುಧಾರೂಪ 


2 ಆಶ್ವೀನಮಾಸ 


ಸುಧಾಶನ । ಸೋಮ ಸೌಮ್ಯೋ ಭವಾಸ್ಕಾಕಂ ಸರ್ವಾರಿಷ್ಟಂ ವಿನಾಶಯ ॥ 
ರೋಹಿಣೀಶ ಸುಧಾಮೂರ್ತಿಃ ಸುಧಾಗಾತ್ರ ಸುಧಾಶನ। ವಿಷಮಸ್ಥಾನಸಂಭೂತಾಂ 
ಪೀಡಾಂ ಹರತು ಮೇ ವಿಧುಃ ॥ 


ಆಶ್ವೀನ Il ಶುದ್ಧ Il ತೃತೀಯಾ 


ಪ್ರತಿಪತ್‌ ದಿವಸ ನವರಾತ್ರಿ ಉತ್ಸವವು ಪ್ರಾರಂಭವಾದರೆ ಇಂದು ಸಪ್ತ- 
ರಾತ್ರೋತ್ಸವವು ಪ್ರಾರಂಭವಾಗುತ್ತದೆ. ನವರಾತ್ರಿಯ ಆಚರಣೆಯು ಯಾರಿಗೆ 
ಸಾಧ್ಯವಾಗುವುದಿಲ್ಲವೋ ಅವರು ಇಂದು ಸಪ್ತರಾತ್ರೋತವವನ್ನು ಪ್ರಾರಂಭ 
ಮಾಡಬೇಕು. ಮತ್ತು ಇಂದು ವಾಯುಸ್ತುತಿ ಪುರಶ್ಚರಣೆಯನ್ನು ಪ್ರಾರಂಭ ಮಾಡಿ 
ನವಮಿಯಂದು ಮುಕ್ತಾಯಗೊಳಿಸಿ ವಿಜಯದಶಮೀಯಂದು ವಾಯುಸ್ತುತಿ 
ಪುರಶ್ಚರಣೆಯ ಹೋಮವನ್ನು ಮಾಡಬೇಕು. ಇದರಿಂದ ಶ್ರೀಮದಾಚಾರ್ಯರ 
ಪೂರ್ಣಾನುಗ್ರಹವು ಉಂಟಾಗುತ್ತದೆ. 


ಬೃಹದ್‌ಗೌರೀವ್ರತ - ಇಂದು ಬೃಹತೀವೃಕ್ಷದಲ್ಲಿ ನೆಲೆಸಿರುವ ಗೌರಿಯನ್ನು 
ಪೂಜೆ ಮಾಡಬೇಕು. ಆದ್ದರಿಂದ ಇದನ್ನು ಬೃಹದೌರೀವ್ರತ ಎಂದೇ ಕರೆಯುತ್ತಾರೆ. 
ಆದರೆ ಭಾದ್ರಪದ ಮಾಸದ ಕೃಷ್ಣಪಕ್ಷದ ತೃತೀಯಾ ದಿವಸ ಇದನ್ನು ಆಚರಿಸ- 
ಬೇಕೆಂದು ವ್ರತರಾಜವು ಹೇಳುತ್ತದೆ. 


ಆಶ್ವೀನ || ಶುದ್ಧ 1 ಚತುರ್ಥೀ 


(ಕಪರ್ದಿವಿನಾಯಕ ಪೂಜೆ) - ಗಣಪತಿಯನ್ನು ಕಪರ್ದಿವಿನಾಯಕ ಎಂಬ 
ಹೆಸರಿನಿಂದ ಪೂಜಿಸಿ ಅರ್ಚಿಸಬೇಕು. ಹುಲಿಯ ಚರ್ಮವನ್ನು ಧರಿಸಿದ ಗಣಪತಿ- 
ಯನ್ನು ಪೂಜಿಸಬೇಕು. ರುದ್ರದೇವರು ಇಂದು ಗಣಪತಿಗೆ ಎಶೇಷಾನುಗ್ರಹವನ್ನು 
ಉಂಟು ಮಾಡಿದ್ದಾರೆ. 


ಆಶ್ವೀನ [| ಶುದ್ಧ 11 ಪಂಚಮೀ 


ಲಲಿತಾಪಂಚಮೀ- ಶರದಾಶ್ಚಯುಜೇ ಬ್ರಹ್ಮನ್‌ ಪಂಚಮ್ಯಾಂ ಚ ವಿಶೇಷತಃ । 
. ಉಪಾಂಗಲಲಿತಾದೇವ್ಯಾ ವ್ರತಂ ತ್ರೈಲೋಕ್ಯದುರ್ಲಭಮ್‌ ॥ ಎಂಬ ಮಾತಿನಂತೆ 


ಆಶ್ವೀನಮಾಸ 3 


ಮೂರುಲೋಕದಲ್ಲಿಯೇ ದುರ್ಲಭವಾದ ಲಲಿತಾದೇವಿಯನ್ನು ಇಂದು ಪೂಜಿಸ- 
ಬೇಕು. ಲಲಿತಾಪಂಚಮೀಪೂಜಾಕ್ರಮವನ್ನು ವ್ರತರಾಜವು ಉಲ್ಲೇಖ ಮಾಡುತ್ತದೆ. 


ಇಂದು ಪಂಚರಾತ್ರೋತ್ಸವವು ಪ್ರಾರಂಭವಾಗುತ್ತದೆ. ನವರಾತ್ರೋತ್ಸವ, ಸಪ್ತ- 
ರಾತ್ರೋತ್ತವವನ್ನು ಪ್ರಾರಂಭ ಮಾಡಲು ಆಗದಿರುವವರು ಇಂದು ಪಂಚ- 
ರಾತ್ರೋತ್ಸವವನ್ನು ಪ್ರಾರಂಭ ಮಾಡಬೇಕು. 


ಆಶ್ಲೀನ [| ಶುದ್ಧ॥ ಷಷ್ಠೀ 


ಕಾತ್ಯಾಯನೀವ್ರತ - ಗೋಪಿಕಾಸ್ತೀಯರು ಶ್ರೀಕೃಷ್ಣನನ್ನೇ ಪತಿಯನ್ನಾಗಿ 

ಈ ಲ | a 
ಪಡೆಯುವುದಕ್ಕಾಗಿ ಇಂದು ಕಾತ್ಯಾಯಿನೀವ್ರತವನ್ನು ಆಚರಣೆ ಮಾಡಿದರು. 
ಮಣ್ಣಿನಲ್ಲಿ ಗೌರೀದೇವಿಯನ್ನು ತಯಾರಿಸಿ ವಿವಾಹಿತಸ್ತ್ರೀಯರು ಕಾತ್ಯಾಯಿನೀ 
ಗೌರಿಯನ್ನು ಪೂಜಿಸಬೇಕು. ಇದರಿಂದ ಸತುತ್ರರು ಜನಿಸುತ್ತಾರೆ. ವಿವಾಹವಾಗದೇ 
ಇರುವವರು ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಉತ್ತಮಪತಿಯು 
ದೊರಕುತ್ತಾನೆ. 


ಆಶ್ಲೀನ ॥। ಶುದ್ಧ ॥ ಸಪ್ತಮೀ 


ಮೂಲಾನಕೃತ್ರವಿದ್ದರೆ ಇಂದು ಸರಸ್ವತೀಪೂಜೆಯನ್ನು ಪ್ರಾರಂಭ ಮಾಡಬೇಕು. 
ಕೆಲವೊಮ್ಮೆ ಮೂಲಾನಕ್ಷತ್ರವು ಷಷ್ಠೀ ದಿವಸವು ಕೂಡ ಬರುತ್ತದೆ. ಇಂದು ಸರಸ್ವತೀ 
ದೇವಿಯನ್ನು ಆವಾಹನೆ ಮಾಡಬೇಕು. ಮರುದಿವಸ ಪೂಜೆಮಾಡಬೇಕು. ಅದರ 
ಮರುದಿವಸ ವಿಸರ್ಜನೆ ಮಾಡಬೇಕು. ಹಾಗೂ ಸರಸ್ವತೀದೇವಿಯನ್ನು ಆವಾಹನೆ 
ಮಾಡಿದ ಮೇಲೆ ಅಧ್ಯಯನವನ್ನು ನಿಲ್ಲಿಸಬೇಕು. ಸರಸ್ಪತೀಪೂಜೆಯ ಹೆಚ್ಚಿನ 
ವಿಚಾರಕ್ಕಾಗಿ ನಮ್ಮ ಸಂಸ್ಥೆಯಿಂದ ಪ್ರಕಟನೆಗೊಂಡ ಸರಸ್ಪತೀಪೂಜೆ ಎಂಬ ಪುಸ್ತಕ- 
ವನ್ನು ನೋಡಿರಿ. 

ಪಂಚಗವ್ಯಪ್ರಾಶನ - ಇಂದು ಪಂಚಗವ್ಯವನ್ನು ಮಾಡಿ ಅವಶ್ಯವಾಗಿ 
ಪ್ರಾಶನ ಮಾಡಬೇಕು. ಸೂರ್ಯವ್ರತ ಇರುವ ದಿವಸ ಪಂಚಗವ್ಯಪ್ರಾಶನಕ್ಕೆ 
ವಿಶೇಷವಿಧಾನವಿದೆ. ಹಾಗೂ ಸಕಲ ರೋಗಗಳು ಇದರಿಂದ ಪರಿಹಾರವಾಗುತ್ತದೆ. 


4 ಆಶ್ವೀನಮಾಸ 


ಶುಭಸಪ್ತಮೀ - ಈ ದಿನವನ್ನು ಶುಭಸಪ್ತಮೀ ಎಂದು ಕರೆಯುತ್ತಾರೆ. 
ಸೂರ್ಯನಾರಾಯಣನನ್ನು ಕುರಿತು ಪೂಜೆಯನ್ನು ಮಾಡಬೇಕು. ಗಾಯತ್ರೀ 
ಮಂತ್ರವನ್ನು ವಿಶೇಷವಾಗಿ ಜಪಿಸಬೇಕು. ಹಾಗೂ ಗಾಯತ್ರೀಹೋಮವನ್ನು 
ಮಾಡಬೇಕು. ಸೂರ್ಯನ ಮೂಲಕ ಆರೋಗ್ಯವನ್ನು ಪಡೆದುಕೊಳ್ಳಬೇಕು. 
ಸೂರ್ಯಪ್ರೀತಿಗಾಗಿ ಗೋದಾನವನ್ನು ಮಾಡಬೇಕು ಗೋಪೂಜೆ ಮಾಡಬೇಕು. 


ಬಿಲ್ಲಫಾಖಾ ಪೂಜೆ - ವ್ರತರಾಜವು ಬಿಲ್ವಶಾಖಾ ಪೂಜೆಯನ್ನು ಇಂದು 
ವಿಧಾನ ಮಾಡುತ್ತದೆ. ಬಿಲ್ವಮರದ ಬಳಿ ತೆರಳಿ ಇಂದು ಪೂಜೆಯನ್ನು ಮಾಡ- 
ಬೇಕು. 


ಶ್ರೀ ವೈರಾಗ್ಯನಿಧಿತೀರ್ಥರು (ಶ್ರೀಪಾದರಾಜ ಮಠ) ಮುಳಬಾಗಿಲು - 
ವೈರಾಗ್ಯಾದಿಗುಣೋಪೇತಂ ಭಕ್ತವೈರಾಗ್ಯದಂ ಮುನಿಮ್‌ । ನರಸಿಂಹತಟಾವಾಸಂ 
ವೈರಾಗ್ಯನಿಧಿಮಾಭಜೇ ॥ 

ಶ್ರೀ ಸತ್ಯಪರಾಯಣತೀರ್ಥರು (ಉತ್ತರಾದಿ ಮಠ)ಅಶ್ವಯುಜ ಶುಕ್ಲ 
ಸಪ್ತಮೀ - ಸತ್ಯಸಂತುಷ್ಟದುಗ್ಳಾಬ್ಬೇಃ ಜಾತಃ ಸತ್ಯಪರಾಯಣಃ | ಚಿಂತಾಮಣಿಃ 
ಸದಾ ಭೂಯಾತ್‌ ಸತಾಂ ಚಿಂತಿತಸಿದ್ದಯೇ ॥ ಕರ್ನಾಟಕದ ಹಾವೇರಿಯಲ್ಲಿ 
ಜನಿಸಿ, ಗುರುರಾಜಾಚಾರ್ಯರೆಂದು ಗುರುತಿಸಿಕೊಂಡು, ಶ್ರೀ ಸತ್ಯಸಂತುಷ್ಠ 
ತೀರ್ಥರಿಂದ ತುರ್ಯಾಶ್ರಮವನ್ನು ಸ್ವೀಕರಿಸಿ ಶ್ರೀ ಸತ್ಯಪರಾಯಣತೀರ್ಥರು ಎಂದು 
ಪೀಠವನ್ನಾಳಿದರು. ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಸಂಚರಿಸಿ ವಾದಿನಿಗ್ರಹ 
ಮಾಡಿದರು. ತೀರ್ಥಕ್ಷೇತ್ರಗಳ ಸಂದರ್ಶನವನ್ನು ಮಾಡಿದರು. ಶಿಷ್ಯಸಂಪತ್ತನ್ನೂ, 
ದ್ರವ್ಯಸಂಪತ್ತನ್ನೂ ವೃದ್ಧಿಗೊಳಿಸಿದರು. ಪೇಶ್ವೆ ಬಾಜಿರಾವ ಮತ್ತು ಮೈಸೂರಿನ 
ಒಡೆಯರು ಇವರನ್ನು ಗೌರವಿಸಿದರು. ಶ್ರೀಮಠಕ್ಕೆ ಕಾಣಿಕೆಯನ್ನೂ ಸಮರ್ಪಿಸಿದರು. 
ಬ್ರಿಟಿಷರ ಕಾಲದಲ್ಲಿ ಅನಿರ್ಬಂಧಿತವಾಗಿ ಸಂಚಾರ ಮಾಡಲು ಅನುಮತಿಯನ್ನು 
ಗುರುಗಳ, ಶ್ರೀರಾಮದೇವರ ಅನುಗ್ರಹದಿಂದ ಪಡೆದಿದ್ದರು. ನಿರಂತರ ಪಾಠ- 
ಪ್ರವಚನ, ಮುದ್ರಾಧಾರಣಗಳಲ್ಲೇ ರತರಾಗಿದ್ದರು. ಹೈದ್ರಾಬಾದ್ದಲ್ಲಿ ಶ್ರೀ ಹನುಮಂತ- 
ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಶಿಷ್ಯಸ್ವೀಕಾರದ ನಂತರ ಸಂತೇಬಿದನೂರಿನಲ್ಲಿ 
`` ಆಶ್ವಿನ ಶುದ್ಧ ಸಪ್ತಮೀಯಂದು ವೃಂದಾವನಸ್ಥರಾದರು. 


ಆಶ್ವೀನಮಾಸ 5 


ಆಶ್ವೀನ Il ಶುದ್ದ || ಅಷ್ಟಮೀ 


ದುರ್ಗಾಷ್ಠಮೀ 


ಇಂದು ದುರ್ಗೆಯನ್ನು ವಿಶೇಷವಾಗಿ ಪ್ರತಿಯೊಬ್ಬರೂ ಆರಾಧನೆ 
ಮಾಡಲೇಬೇಕು. ಬ್ರಹ್ಮಚಾರಿಣೀ ಎನಿಸಿದ ಲಕ್ಷ್ಮಿಯ ದುರ್ಗಾರೂಪವನ್ನು 
ಆರಾಧನೆ ಮಾಡುವುದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಪ್ರಕಟನೆಗೊಂಡ ದುರ್ಗಾ 
-ಷ್ಟಮೀ ಎಂಬ ಪುಸ್ತಕವನ್ನು ನೋಡಿರಿ. 


ಶ್ರೀರಘುವರತೀರ್ಥರು (ಪಲಿಮಾರು ಮಠ) ಆಶ್ವಯುಜ ಶುದ್ಧ ಅಷ್ಟಮಿ 
ಪರಂಪರೆಯಲ್ಲಿ ಇಪ್ಪತ್ತೆರಡನೆಯವರು ಶಾಸ್ತವಚನ, ವ್ರತಾನುಷ್ಠಾನಗಳಲ್ಲಿ ಕಾಲ 
ಕಳೆದವರು. ಒಂದೂವರೆ ದಶಕಗಳ ಕಾಲ ಈ ಪೀಠದಲ್ಲಿದ್ದು ಶಾ.ಕ. 1688 (ಕ್ರಿ.ಶ. 
1765) ಪಾರ್ಥಿವ ಸಂವತ್ಸರದ ಆಶ್ವಯುಜ ಶುದ್ಧ ಅಷ್ಟಮಿಯಂದು ಪಲಿಮಾರಿನಲ್ಲಿ 
ವೃಂದಾವನಸ್ಥರಾದರು. 

ಶ್ರೀಸತ್ಯಪರಾಕ್ರಮತೀರ್ಥರು (ಉತ್ತರಾದಿ ಮಠ)ಆಶ್ಚಯುಜ ಶುಕ್ಲ ಅಷ್ಟಮೀ 
ಸತ್ಯೇಷ್ಟಾರ್ಯಸರಿನ್ನಾಥಾದುದ್ಧೂತೋದ್ಭುತದರ್ಶನ: | ನಾಶಯೇತ್‌ ಹೃದಯ- 
ಧ್ವಾಂತಂ ಸತ್ತರಾಕ್ರಮಕೌಸ್ತುಭಃ ॥. ಪೂರ್ವಾಶ್ರಮದ ಹೆಸರು ವಾಯೀಕರ 
ಶ್ರೀನಿವಾಸಾಚಾರ್ಯರು. ಪೂರ್ವಾಶ್ರಮದಲ್ಲೇ ತಮ್ಮ ಅದ್ಭುತ ಪಾಂಡಿತ್ಯಕ್ಕೆ 
ಹೆಸರಾಗಿದ್ದ ಇವರು ಶ್ರೀಮಠದ ಸಂಸ್ಥಾನಾಧೀಶ್ವರರಾಗಿ ಮಹಾತಪಸ್ಸಿಗಳಾಗಿ ಮೆರೆ- 
ದರು. ದ್ವೈತಮತದೀಕ್ಷೆ ಶ್ರೀಮದಾಚಾರ್ಯರ ಮತ್ತು ಅನೇಕ ಗುರುಗಳ ಗ್ರಂಥಾ- 
ಸ್ವಾದದಲ್ಲೇ ತಲ್ಲೀನರಾಗಿದ್ದರು. ಪ್ರಾದೇಶಿಕ ರಾಜರುಗಳಿಂದ ಮಾನ್ಯರಾಗಿ ವಿಜೃಂಭಿ- 
ಸಿದರು. ಕ್ರಿ.ಶ. 1878ರಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ಶ್ರೀಮಧ್ವಸಿದ್ದಾಂತ ಉನ್ನಾಹಿನಿ 
ಸಭಾವನ್ನು ಪ್ರಾರಂಭಿಸಿದರು. ಈ ಸಭೆಯು ಇಂದಿಗೂ ನಡೆದು ಬಂದಿರುವುದು 
ಅವರ, ಅವರ ಅಂತರ್ಯಾಮಿಯ ಪರಾಕ್ರಮದ ಪ್ರದರ್ಶನವೇ! ಶ್ರೀ ಸತ್ಯ- 
ವೀರತೀರ್ಥರಿಗೆ ಸಂಸ್ಥಾನವನ್ನು ಪ್ರದಾನ ಮಾಡಿ ಆಶ್ವಿನ ಶುಕ್ಲ ಅಷ್ಟಮೀಯಂದು 
ಹಳೆಯ ಕೊಪ್ಪಳ ಜಿಲ್ಲೆಯ ಲಿಂಗಸೂರಿನ ಚಿತ್ತಾಪುರ (ನವಲಿ) ತಾಲೂಕಿನಲ್ಲಿ 
ವೃಂದಾವನಸ್ಥರಾದರು. 


6 ಆಶ್ವೀನಮಾಸ 
ಆಶ್ವೀನ ॥ ಶುದ ॥ ನವಮೀ 
ಛಿ 


ಮಹಾನವಮೀ - ಪ್ರತಿಯೊಬ್ಬರೂ ಇಂದು ವಾಹನ ಪೂಜೆ, ಆಯುಧ 
ಪೂಜೆಯನ್ನು ಮಾಡಬೇಕು. ಇದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಪ್ರಕಟನೆಗೊಂಡ 
ನವರಾತ್ರಿ ಎಂಬ ಪುಸ್ತಕವನ್ನು ನೋಡಿರಿ. 


ಆಶ್ವೀನ ॥ ಶುದ ॥। ದಶಮೀ 
ಡಾ 


ವಿಜಯದಶಮೀ - ಇಂದು ಶಮೀಪೂಜೆಯನ್ನು ಮಾಡಬೇಕು. ಮಧ್ವ- 
ಜಯಂತಿಯನ್ನು ಆಚರಿಸಬೇಕು. ವೇಂಕಟೇಶಕಲ್ಯಾಣದ ಮಂಗಳವನ್ನು ಮಾಡ- 
ಬೇಕು. ವಾಯುಸ್ತುತಿ ಪುರಶ್ಚರಣೆಯ ಹೋಮವನ್ನು ಮಾಡಬೇಕು. ದುರ್ಗಾ- 
ಪೂಜೆಯ ಸಮಾಪ್ತಿಯನ್ನು ಮಾಡಬೇಕು. ಬುದ್ಧಜಯಂತೀಯಾದ್ದರಿಂದ ಭಗ- 
ವಂತನ ಬುದ್ಧರೂಪವನ್ನು ಆರಾಧನೆ ಮಾಡಬೇಕು. ಹೆಚ್ಚಿನ ವಿಚಾರಕ್ಕಾಗಿ ನಮ್ಮ 
ಸಂಸ್ಥೆಯಿಂದ ಪ್ರಕಟನೆಗೊಂಡ ನವರಾತ್ರಿ ಎಂಬ ಪುಸ್ತಕವನ್ನು ನೋಡಿರಿ. 


ಶ್ರೀಸುಕೃತೀಂದ್ರತೀರ್ಥರು(ರಾಯರ ಮಠ) - ನಂಜನಗೂಡು ಸುವಿದ್ದ- 
ತ್ಕುಮುದೋಲ್ಲಾಸಮಾರ್ತಾಂಡಂ ಸುಗುಣಾಕರಂ | ಸಚ್ಚಾಸ್ರಾಸಕ್ಷಹೃದಯಂ 
ಸುಕೃತೀಂದ್ರಗುರುಂ ಭಜೇ ॥ ಆಶ್ವೀನ ॥ ಶುದ್ಧ ॥ ದಶಮೀ ಸ್ವಾಮಿಗಳ ಅವಸಾನ 
ಸಮಯ ಅತಿ ವಿಚಿತ್ರವಾಗಿತ್ತು. ಸ್ವಲ್ಪ ದೇಹಾಲಸ್ಕವಾದ ಕೂಡಲೇ ಶ್ರೀಗಳವರು 
ಸ್ಥಳೀಯ ಅಧಿಕಾರಿಗಳನ್ನು ಕರೆಸಿ ನೀವು ರಾಜಪ್ರತಿನಿಧಿಗಳು, ನಮ್ಮ ಅಂತ್ಯವಿನ್ನು 
ಸಮೀಪಿಸಿತು. ಇನ್ನು ನಮಗೆ ಲೌಕಿಕ ಸಂಪರ್ಕ ಸಾಕು ಎಂದು ಹೇಳುತ್ತಾ ಭಗವ- 
ದ್ವ್ಯಾನರತರಾಗಿ, ಹತ್ತಿರವಿದ್ದ ಭಕ್ತರಿಗೆ "ಇಗೋ ನೋಡಿ ಪ್ರಾಣದೇವರು ನಾಭಿಯನ್ನು 
ಬಿಟ್ಟು ಊರ್ಧ್ವಭಾಗಕ್ಕೆ ಬಂದರು' ಎಂದು ಶ್ವಾಸಗತಿಯನ್ನು ಕ್ರಮವಾಗಿ ಹೇಳಿ 
ನಾರಾಯಣ ನಾಮಸಂಕೀರ್ತನ ಮಾಡುತ್ತಾ ಇಹಲೋಕದ ವ್ಯಾಪಾರವನ್ನು ಮುಗಿಸಿ 
-ದರು. ಇದರಿಂದ ಶ್ರೀಗಳವರ ಅಗಾಧ ಜ್ಞಾನ ತಪಶ್ಶಕ್ಕಿ ತಿಳಿಯುತ್ತದೆ. 


ಆಶ್ಲೀನ Il ಶುದ್ಧ॥ ಏಕಾದಶೀ 


ಯುಧಿಷ್ಠಿರಃ - ಕಥಯಸ್ವ ಪ್ರಸಾದೇನ ಮಮಾಗ್ರೇ ಮಧುಸೂದನ । ಇಷಸ್ಯ 
ಶುಕ್ಸಪಕ್ಹೇ ತು ಕಿನ್ನಾಮೈಕಾದಶೀ ಭವೇತ್‌ ॥1॥ ಯುಧಿಷ್ಠಿರನು ಹೇಳಿದನು - ಎಲೈ 


ಆಶ್ವೀನಮಾಸ 7 


ಮಧುಸೂದನನೇ! ಆಶ್ವಯುಜಶುಕ್ಕಪಕ್ಷದಲ್ಲಿ ಬರುವ ಏಕಾದಶಿಯ ಹೆಸರೇನು? 
ಎಂಬುದನ್ನು ದಯಮಾಡಿ ಹೇಳು. ಶ್ರೀಕೃಷ್ಣಃ - ಶೃಣು ರಾಜೇಂದ್ರ ವಕ್ಷ್ಯಾಮಿ 
ಮಾಹಾತ್ಮ 19 ಪಾಪನಾಶನಮ್‌ । ಶುಕ್ಲಪಕ್ಷೇ ಚಾಶ್ಚಿನಸ್ಯ ಭವೇದೇಕಾದಶೀ ತು ಯಾ 
1121 ಶ್ರೀಕೃಷ್ಣನು ಹೇಳಿದನು - ಎಲ್ಫೆ ಯುಧಿಷ್ಠಿರನೇ! ಆಶ್ವಯುಜಶುಕ್ನಪಕ್ಷದ 
ಏಕಾದಶಿಯ ವಿಷಯವನ್ನು ಹೇಳುತ್ತೇನೆ. ಕೇಳು. ಅದು ಪಾಪನಾಶಕವು. 
ಪಾಪಾಂಕುಶೇತಿ ವಿಖ್ಯಾತಾ ಸರ್ವಪಾಪಹರಾ ಪರಾ। ಪದ್ಗನಾಭಾಭಿಧಾನಂ ಮಾಂ 
ಪೂಜಯೇತ್‌ ತತ್ರ ಮಾನವಃ ॥3॥ ಆ ಏಕಾದಶಿಗೆ "ಪಾಪಾಂಕುಶ ಏಕಾದಶೀ 
ಎಂದು ಹೆಸರು. ಅದು ಪಾಪಗಳನ್ನು ನಾಶಮಾಡತಕ್ಕದ್ದು . ಆ ದಿನ ಪದ್ಮನಾಭನೆಂಬ 
ಹೆಸರುಳ್ಳ ನನ್ನನ್ನು ಪೂಜಿಸಬೇಕು. ಸರ್ವಾಭೀಷ್ಟಥಲಪ್ರಾಪ್ನೆ ಆ ಸರ್ಗಮೋಕೃಪ್ರದಂ 
ನೃಣಾಮ್‌ । ತಪಸ್ತಪ್ಹ್ವಾ ಪುನಸ್ತೀವ್ರಂ ಚಿರಂ ಮುನಿರ್ಯತೇಂದ್ರಿಯಃ ॥141॥ ಯತ್ಛ 
ಲಂ ಸಮವಾಪ್ನೋತಿ ತನ್ನತ್ವಾ ಗರುಡಧ್ವಜಮ್‌ | ಕೃತ್ವಾಪಿ ಬಹುಶಃ ಪಾಪಂ ನರೋ 
ಮೋಹಸಮನ್ವಿತಃ ॥5॥ ನ ಯಾತಿ ನರಕಂ ನತ್ವಾ ಸರ್ವಪಾಪಹರಂ ಹರಿಮ್‌ । 
ಪೃಥಿವ್ಯಾಂ ಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾನಿ ಚ ॥6॥ ತಾನಿ ಸರ್ವಾಣಿ 
ಚಾಪ್ಲೋತಿ ವಿಷ್ಣೋರ್ನಾಮಾನುಕೀರ್ತನಾತ್‌ । ದೇವಂ ಶಾರ್ಜ್ಜಧರಂ ವಿಷ್ಣುಂ ಯೇ 
ಪ್ರಪನ್ನಾ ಜನಾರ್ದನಮ್‌ 1171 ನ ತೇಷಾಂ ಯಮಲೋಕಸ್ಯ ಯಾತನಾ ಜಾಯತೇ 
ಕ್ಷಚಿತ್‌ | ಉಪೋಷ್ಯೈಕಾದಶೀಮೇಕಾಂ ಪ್ರಸಂಗೇನಾಪಿ ಮಾನವಃ 1181 ನ ಯಾತಿ 
ಯಾತನಾಂ ಯಾಮೀಂ ಪಾಪಂ ಕೃತ್ವಾಹಿ ದಾರುಣಮ್‌ । ವೈಷ್ಣವಃ ಪುರುಷೋ 
ಭೂತ್ವಾ ಶಿವನಿಂದಾಂ ಕರೋತಿ ಯಃ ॥೨॥ ಆ ಏಕಾದಶಿಯು ಇಷ್ಟಾರ್ಥಗಳನ್ನು 
ಕೊಡುತ್ತದೆ. ಸ್ವರ್ಗ ಮೋಕ್ಷಗಳನ್ನೂ ಕೊಡುತ್ತದೆ. ಮುನಿಯಾದವನು ಇಂದ್ರಿಯ 
ನಿಗ್ರಹ ಮಾಡಿಕೊಂಡು ತೀವ್ರವಾದ ತಪಸನ್ನು ಮಾಡಿದರೆ ಹೊಂದುವ ಫಲವನ್ನು 
ಗರುಡಧ್ವಜನಾದ ವಿಷ್ಣುವನ್ನು ನಮಸ್ಕರಿಸಿದರೆ ಹೊಂದುತ್ತಾನೆ. ಮನುಷ್ಯನು 
ಅಜ್ಞಾನಿಯಾಗಿ ಅನೇಕ ಬಗೆಯ ಪಾಪಗಳನ್ನು ಮಾಡಿದ್ದರೂ ಕೂಡ ಸಮಸ್ತ 
ಪಾಪಹಾರಕನಾದ ಹರಿಯನ್ನು ಈ ದಿನ ನಮಸ್ಕರಿಸಿದರೆ ನರಕವನ್ನು ಹೊಂದು- 
ವುದಿಲ್ಲ. ಆ ದಿವಸ ವಿಷ್ಣುವಿನ ನಾಮಸ್ಕರಣೆಯನ್ನು ಮಾಡಿದರೆ ಭೂಮಿಯಲ್ಲಿ 
ಎಷ್ಟು ತೀರ್ಥಗಳಿವೆಯೋ ಅಷ್ಟನ್ನೂ ಸೇವಿಸಿದರೆ ಯಾವ ಪುಣ್ಯವು ಬರುವುದೋ 
ಅಷ್ಟು ಪುಣ್ಯವನ್ನೂ ಹೊಂದುತ್ತಾನೆ. ಆ ದಿನ ಸ್ವಾಮಿಯಾದ ವಿಷ್ಣು ಯಾರು 


8 ಆಶ್ವೀನಮಾಸ 


ಸ್ತುತಿಸಿ ಮೊರೆ ಹೋಗುತ್ತಾರೋ ಅವರಿಗೆ ಯಮನಿಂದ ತೊಂದರೆಯೇ 
ಇರುವುದಿಲ್ಲ. ಅಕಸಾತ್ತಾಗಿ ಈ ಏಕಾದಶಿಯಲ್ಲಿ ಉಪವಾಸವಿದ್ದರೆ ಬಹುಪಾಪ 
ಮಾಡಿದರೂ ಕೂಡ ಯಮಲೋಕವನ್ನು ಹೊಂದುವುದಿಲ್ಲ. ವೈಷ್ಣವನಾದವನು 
ಶಿವನಿಂದೆಯನ್ನು ಮಾಡಬಾರದು. ನ ವಿಂದೇದ್‌ ವೈಷ್ಣವಂ ಲೋಕಂ ಸ ಯಾತಿ 
ನರಕಂ ಧ್ರುವಮ್‌ । ಶೈವಃ ಪಾಶುಪತೋ ಭೂತ್ವಾ ವಿಷ್ಣೋರ್ನಿಂದಾಂ ಕರೋತಿ 
ಚೇತ್‌ ॥॥10॥ ರೌರವೇ ಪಚ್ಕತೇ ಘೋರೇ ಯಾವದಿಂದ್ರಾಶ್ಚತುರ್ದಶ । ನೇದೃಶಂ 
ಪಾವನಂ ಕಿಂಚಿತ್ರಿಷು ಲೋಕೇಷು ವಿದ್ಯತೇ ॥1111॥ ಯಾದೃಶಂ ಪದ್ಮನಾಭಸ್ಯ ವ್ರತಂ 
ಪಾತಕನಾಶನಮ್‌ । ತಾವತ್ಪಾಪಾನಿ ದೇಹೇಸ್ಟಿಂಸ್ತಿಷ್ಠಂತಿ ಮನುಜಾಧಿಪ 11120 
ಯಾವನ್ನೋಪವಸೇತ್‌ ಜಂತುಃ ಪದ್ಧನಾಭದಿನಂ ಶುಭಮ್‌ ।ಟ ಅಶ್ವಮೇಧಸಹಸ್ರಾಣಿ 
ರಾಜಸೂಯಶತಾನಿ ಚ ॥131 ಏಕಾದಶ್ಯುಪವಾಸಸ್ಯ ಕಲಾಂ ನಾರ್ಹಂತಿ 
ಷೋಡಶೀಮ್‌ । ಏಕಾದಶೀಸಮಂ ಕಿಂಚಿದ್ವತಂ ಲೋಕೇ ನ ವಿದ್ಯತೇ ॥141 
ವ್ಯಾಜೇನಾಷಿ ಕೃತಾ ಯೈಶ್ಚನ ತೇ ಯಾಂತಿ ಹಿ ಭಾಸ್ಕರೀಮ್‌ । ಸ್ಪರ್ಗಮೋಕ್ಷಪ್ರದಾ 
ಹ್ಯೇಷಾ ಶರೀರಾರೋಗ್ಯದಾಯಿನೀ ॥15॥ ಶಿವನಿಂದೆ ಮಾಡುವವನು ವೈಷ್ಣವ- 
ಲೋಕವನ್ನು ಖಂಡಿತವಾಗಿಯೂ ಹೊಂದುವುದೇ ಇಲ್ಲ. ಶಿವಭಕ್ತಿಯುಳ್ಳವನು 
ವಿಷ್ಣುವನ್ನು ನಿಂದಿಸಿದರೆ ಅವನು ಹದಿನಾಲ್ಕು ಇಂದ್ರರು ಇರುವವರೆಗೂ ರೌರವ 
ನರಕದಲ್ಲಿ ಬಿದ್ದಿರುತ್ತಾನೆ. ಈ ಪದ್ಮನಾಭನ ವ್ರತವು ಪಾಪವನ್ನು ನಾಶ ಮಾಡುವಂತೆ 
ಪಾಪನಾಶಕವಾದ ವ್ರತವು ಮೂರು ಲೋಕಗಳಲ್ಲಿಯೂ ಮತ್ತೊಂದಿಲ್ಲವು. 
ಪದ್ಮನಾಭನ ದಿನವಾದ ಈ ಏಕಾದಶಿಯ ದಿವಸ ಉಪವಾಸ ಮಾಡುವವರೆಗೂ 
ಮನುಷ್ಯನ ದೇಹದಲ್ಲಿ ಪಾಪಗಳು ವಾಸವಾಗಿರುತ್ತವೆ. ಸಾವಿರ ಅಶ್ವಮೇಧ- 
ಯಾಗಗಳೂ ನೂರು ರಾಜಸೂಯಯಾಗಗಳೂ ಕೂಡ ಈ ಏಕಾದಶಿಯ 
ಹದಿನಾರನೆಯ ಒಂದು ಭಾಗವನ್ನು ಸರಿದೂಗಲಾರವು. ಏಕಾದಶೀವ್ರತಕ್ಕೆ ಸಮಾನ 
-ವಾದ ವ್ರತವು ಲೋಕದಲ್ಲಿ ಮತ್ತೊಂದಿಲ್ಲ. ಯಾವುದಾದರೊಂದು ನೆವದಿಂದ 
ಆ ದಿನ ಉಪವಾಸವಿದ್ದರೆ ಅವರು ಯಮನ ಸಮೀಪವನ್ನು ಹೊಂದುವುದಿಲ್ಲ. 
ಈ ಏಕಾದಶೀಯು ಸ್ವರ್ಗ ಮೋಕ್ಟಗಳನ್ನೂ ಶರೀರಕ್ಕೆ ಆರೋಗ್ಯವನ್ನೂ ಕೊಡು- 
ತ್ತದೆ. ಸುಕಲತ್ರಪ್ರದಾ ಹ್ಯೇಷಾ ಧನಮಿತ್ರಪ್ರದಾಯಿನೀ। ನ ಗಂಗಾ ನ ಗಯಾ ರಾಜನ್ನ 
ಕಾಶೀ ನ ಚ ಪುಷ್ಕರಮ್‌ ॥16॥ ನ ಚಾಪಿ ಕೌರವಂ ಕ್ಲೇತ್ರಂ ಪುಣ್ಯಂ ಭೂಪ 


ಆಶ್ವೀನಮಾಸ 9 


ಹರೇರ್ದಿನಾತ್‌ । ರಾತ್ರೌ ಜಾಗರಣಂ ಕೃತ್ವಾ ಸಮುಪೋಷ್ಯ ಹರೇರ್ದಿನೇ ॥17॥ 
ಅನಾಯಾಸೇನ ಭೂಪಾಲ ಪ್ರಾಪ್ಯತೇ ವೈಷ್ಣವಂ ಪದಮ್‌ । ದಶೈವ ಮಾತೃಕೇ ಪಕ್ಷೇ 
ರಾಜೇಂದ್ರ ದಶ ಪೈತೃಕೇ ॥18॥। ಪ್ರಿಯಾಯಾ ದಶ ಪಕ್ಷೇ ತು ಪುರುಷಾನುದ್ಧರೇನ್ನರಃ 
| ಚತುರ್ಭುಜಾ ದಿವ್ಯರೂಪಾ ನಾಗಾರಿಕೃತಕೇತನಾಃ ॥19॥ ಸ್ರಗ್ಡಿಣಃ ಪೀತವಸ್ಟ್ರಾಶ್ಚ 
ಪ್ರಯಾಂತಿ ಹರಿಮಂದಿರಮ್‌ | ಬಾಲತ್ವೇ ಯೌವನತ್ವೇ ಚ ವೃದ್ಧತ್ತೇ ಚ ನೃಪೋತ್ತಮ 
11201 ಉಪೋಷ್ಯೈಕಾದಶೀಂ ನೂನಂ ನೈತಿ ಪಾಪೋಷಿ ದುರ್ಗತಿಮ್‌ । ಪಾಪಂ- 
ಕುಶಾಮುಪೋಷ್ಯೈವ ಆಶ್ಲಿನಸ್ಯ ಸಿತೇ ನರಃ ॥211 ಈ ಏಕಾದಶೀಯು ಒಳ್ಳೆಯ 
ಹೆಂಡತಿಯನ್ನೂ ಧನಮಿತ್ರರನ್ನೂ ಕೊಡುತ್ತದೆ. ಗಂಗೆ, ಗಯೆ, ಕಾಶಿ, ಪುಷ್ಪರ, 
ಕುರುಕ್ಬೇತ್ರಗಳೊಂದೂ ಹರಿಯ ದಿನಕ್ಕಿಂತ ಪುಣ್ಯತಮವಾದುವಲ್ಲ. ಆ 
ಏಕಾದಶೀಯಲ್ಲಿ ಉಪವಾಸ ಮಾಡಿ ರಾತ್ರಿಯಲ್ಲಿ ಜಾಗರಣೆ ಮಾಡಿದರೆ ಅವನು 
ಅನಾಯಾಸದಿಂದ ವೈಕುಂಠವನ್ನು ಹೊಂದುತ್ತಾನೆ. ಆ ಏಕಾದಶಿಯ ಉಪವಾಸವು 
ತಾಯಿಯ ಕಡೆಯ ಹತ್ತುತಲೆ ತಂದೆಯ ಕಡೆಯ ಹತ್ತು ತಲೆ ಹೆಂಡತಿಯ ಕಡೆ 
ಹತ್ತು ತಲೆಗಳನ್ನೂ ನರಕದಿಂದ ಉದ್ದಾರ ಮಾಡುತ್ತದೆ. ಏಕಾದಶ್ಯುಪವಾಸ 
ಮಾಡಿದವರು ನಾಲ್ಕು ತೋಳುಗಳನ್ನು ಹೊಂದಿ ಉತ್ತಮವಾದ ದೇಹವನ್ನು ಧರಿಸಿ 
ಗರುಡನ ಧ್ವಜವುಳ್ಳವರಾಗಿ ಮಾಲೆಯನ್ನು ಧರಿಸಿ ಹೊಂಬಣ್ಣದ ಬಟ್ಟೆಯನ್ನು 
ಹೊದೆದು ಹರಿಯ ಪದವನ್ನು ಹೊಂದುತ್ತಾರೆ. ಬಾಲ್ಯದಲ್ಲಾಗಲೀ, ಯೌವನದ- 
ಲ್ಲಾಗಲೀ, ಮುಪಿನಲ್ಲಾಗಲೀ ಈ ಏಕಾದಶಿಯಲ್ಲಿ ಉಪವಾಸ ಮಾಡಿದರೆ ಪಾಪಿ- 
ಯಾದರೂ ನರಕಭಾಗಿಯಾಗುವುದಿಲ್ಲ. ಈ ಆಶ್ವಯುಜ ಶುಕ್ಲದ ಪಾಪಾಂಕುಶ 
ಏಕಾದಶೀಯ ದಿನ ಉಪವಾಸ ಮಾಡಬೇಕು. ಸರ್ವಪಾಪವಿನಿರ್ಮುಕ್ತೋ 
ಹರಿಲೋಕಂ ಸ ಗಚ್ಛತಿ । ದತ್ವಾ ಹೇಮತಿಲಾನ್‌ ಭೂಮಿಂ ಗಾಮನ್ನಮುದಕಂ ತಥಾ 
112211 ಉಪಾನಚ್ಛತ್ರವಸ್ತ್ರಾಣಿ ನ ಪಶ್ಯತಿ ಯಮಂ ನರಃ । ಯಸ್ಯ ಪುಣ್ಯವಿಹೀನಾನಿ 
ದಿನಾನ್ಯಾಯಾಂತಿ ಯಾಂತಿ ಚ 1230 ಸ ಲೋಹಕಾರಭಸ್ತ್ರೇವ ಶ್ವಸನ್ನಪಿ ನ ಜೀವತಿ । 
ಅವಂಧ್ಯಂ ದಿವಸಂ ಕುರ್ಯಾದ್‌ ದರಿದ್ರೋಪಿ ನೃಪೋತ್ತಮ ॥2411 ಸಮಾಚರನ್‌ 
ಯಥಾಶಕ್ತಿ ಸ್ನಾನದಾನಾದಿಕಾಃ ಕ್ರಿಯಾಃ । ಹೋಮಸ್ನಾನಜಪಧ್ಯಾನಸತ್ರಾದಿಪುಣ್ಕ- 
ಕರ್ಮಣಾಮ್‌ 11251 ಕರ್ತಾರೋ ನೈವ ಪಶ್ಯಂತಿ ಘೋರಾಂ ತಾಂ ಯಮ- 
ಯಾತನಾಮ್‌ | ದೀರ್ಫಾಯುಷೋ ಧನಾಢ್ಯಾಶ್ಚ ಕುಲೀನಾ ರೋಗವರ್ಜಿತಾಃ 


10 ಆಶ್ವೀನಮಾಸ 


1126 ದೃಶ್ಯಂತೇ ಮಾನವಾ ಲೋಕೇ ಪುಣ್ಯಕರ್ತಾರ ಈದೃಶಾಃ | ಕಿಮತ್ರ 
ಬಹುನೋಕ್ತೇನ ಯಾಂತ್ಯಧರ್ಮೇಣ ದುರ್ಗತಿಮ್‌ ॥27॥ ಹೀಗೆ ಮಾಡಿದರೆ 
ಎಲ್ಲಾ ಪಾಪಗಳನ್ನೂ ಕಳೆದುಕೊಂಡು ಹರಿಯ ಲೋಕವನ್ನು ಹೊಂದುತ್ತಾನೆ. 
ಚಿನ್ನ, ಎಳ್ಳು, ಭೂಮಿ, ಗೋವು, ಅನ್ನ, ಉದಕ, ಕೆರೆ, ಛತ್ರಿ, ವಸ್ತ್ರಗಳನ್ನು ಆ 
ದಿನ ದಾನಕೊಟ್ಟರೆ ಆತನು ಯಮನ ದರ್ಶನ ಮಾಡುವುದಿಲ್ಲ. ಯಾವನು ಈ 
ಪುಣ್ಯದಿನಗಳನ್ನು ಮಾಡದೆ ಕಾಲವನ್ನು ಕಳೆಯುತ್ತಾನೆಯೋ ಅವನು ತಿದಿಯಂತೆ 
ಉಸಿರು ತೆಗೆದುಕೊಳ್ಳುತ್ತ ಬಿಡುತ್ತಾ ಇರುವನೇ ಹೊರತು ಜೀವದಿಂದಿರುವವನಲ್ಲ. 
ದರಿದ್ರನಾದರೂ ಕೂಡ ದಿವಸವನ್ನು ವ್ಯರ್ಥಮಾಡಿಕೊಳ್ಳಬಾರದು. ಕೈಯ್ಯಲ್ಲಿ 
ಆದ ಮಟ್ಟಿಗೆ ಸ್ನಾನ ದಾನಾದಿಗಳನ್ನು ಮಾಡಬೇಕು. ಹೋಮ, ಸ್ನಾನ, ಜಪ, 
ಧ್ಯಾನ, ಯಜ್ಞ ಮುಂತಾದ ಕೆಲಸಗಳನ್ನು ಮಾಡುವವರು ಘೋರವಾದ ಯಮನ 
ಬಾಧೆಯನ್ನು ನೋಡುವುದಿಲ್ಲ. ಪುಣ್ಯಗಳನ್ನು ಮಾಡಿದವರು ಈ ಲೋಕದಲ್ಲಿ 
ದೀರ್ಫಾಯುಸನ್ನು ಹೊಂದಿದವರಾಗುವರು. ಆರೋಹಂತಿ ದಿವಂ ಧರ್ಮೈರ್ನಾತ್ರ 
ಕಾರ್ಯಾ ವಿಚಾರಣಾ । ಇತಿ ತೇ ಕಥಿತಂ ರಾಜನ್‌ ಯತ್ಪೃಷ್ಟೋಹಂ ತ್ವಯಾನಫ । 
ಪಾಪಾಂಕುಶಯಾ ಮಾಹಾತ್ಮ್ಯಂ ಕಿಮನ್ಯತ್‌ ಶ್ರೋತುಮಿಚ್ಛಸಿ ॥28॥ ಈ 
ಏಕಾದಶಿಯನ್ನು ಆಚರಿಸುವವರು ಧನವಂತರಾಗಿಯೂ ಕುಲೀನರಾಗಿಯೂ 
ರೋಗವಿಲ್ಲದವರಾಗಿಯೂ ಇರುತ್ತಾರೆ. ಬಹಳ ಮಾತಿನಿಂದೇನು? ಜನರು 
ಅಧರ್ಮದಿಂದ ನರಕವನ್ನೂ ಧರ್ಮದಿಂದ ಸ್ವರ್ಗವನ್ನೂ ಹೊಂದುತ್ತಾರೆ. ಇದ- 
ರಲ್ಲಿ ವಿಚಾರಮಾಡಬೇಕಾದುದೇ ಇಲ್ಲ. ಎಲೈ ಯುಧಿಷ್ಠಿರನೇ! ನೀನು ಕೇಳಿದು- 
ದನ್ನು ಹೇಳಿದೆನು. ಈ ಪಾಪಾಂಕುಶ ಏಕಾದಶಿಯ ಮಹಿಮೆಯು ಈ ರೀತಿಯಾಗಿ- 
ರುವುದು. ಮತ್ತೇನು ಬೇಕು? ಕೇಳು. ಹೇಳುವೆನು. 

ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಆಶ್ವಯುಜಶುಕ್ಸಫಾಪಾಂಕುಶೈಕಾದಶೀಮಾಹಾತ್ಮ್ಯಂ ನಾಮ 
ಏಕಷಷ್ಟಿತಮೋ5 ಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಆಶ್ಚ 
ಯುಜಶುಕ್ಲಫಾಪಾಂಕುಶೈಕಾದಶಿಯ ಮಹಿಮೆ ಎಂಬ ಅರವತ್ಕೊಂದನೆಯ 
ಅಧ್ಯಾಯವು ಮುಗಿಯಿತು. 


ಆಶ್ವೀನಮಾಸ 11 


ಆಶ್ಲೀನ Il ಶುದ್ಧ॥ ದ್ವಾದಶೀ 


ಪದ್ಮನಾಭದ್ದಾದಶೀವ್ರತ 
ದುರ್ವಾಸಮುನಿ - ಹಿಂದಿನಂತೆಯೇ ಆಶ್ಚಯುಜಮಾಸದ ಶುಕ್ಲಪಕ್ಷದ 
ದ್ವಾದಶಿಯಲ್ಲಿ ಸನಾತನನಾದ ಪದ್ಮನಾಭದೇವನನ್ನು ಆರಾಧಿಸಬೇಕು. 


ದೇವನ ಪಾದಗಳಿಗೆ ಪದನಾಭಾಯ ನಮಃ ಎಂದೂ, ಉದರಕ್ಕೆ 
ಸರ್ವದೇವಾಯ ನಮಃ ಎಂದೂ, ಹೃದಯಕ್ಕೆ ಪುಷ್ಪರಾಕ್ಷಾಯ ನಮಃ ಎಂದೂ, ಕೈಗೆ 
ಅವ್ಯಯಾಯ ನಮಃ ಎಂದೂ, ಅಸ್ತಗಳಿಗೆ ಹಿಂದಿನಂತೆಯೂ, ಶಿರಸಿಗೆ ಪ್ರಭವಾಯ 
ನಮಃ ಎಂದೂ, ಅರ್ಚನೆಯನ್ನು ಮಾಡಿ, ಮೊದಲಿನಂತೆಯೇ ಎದುರಿಗೆ 
ಕಲಶವನ್ನಿಡಬೇಕು. ಅದರ ಮೇಲೆ ಹೊನ್ನಿನ ಪದ್ಮನಾಭದೇವನ ಮೂರ್ತಿಯನ್ನು 
ಬಿಜ ಮಾಡಿಸಬೇಕು. ಆ ದೇವನನ್ನೇ ಗಂಧಪುಷ್ಟಾದಿಗಳಿಂದ ಕ್ರಮವಾಗಿ ಚೆನ್ನಾಗಿ 
ಪೂಜಿಸಿ, ರಾತ್ರಿಯು ಕಳೆದು ಬೆಳಗಾಗಲು, ಬ್ರಾಹ್ಮಣನಿಗೆ ಅರ್ಪಿಸಬೇಕು. 


ಚತುರನೇ। ಹೀಗೆ ಮಾಡಿದರೆ ಯಾವ ಪುಣ್ಯವೋ ಅದನ್ನು ಕೇಳು. 
ಕೃತಯುಗದಲ್ಲಿ ವೀರ್ಯವಂತನಾದ ಭದ್ರಾಶ್ವನೆಂಬ ರಾಜನಿದ್ದನು. ಅವನ 
ಹೆಸರಿನಿಂದಲೇ ಒಂದು ಭೂಖಂಡವು ಭದ್ರಾಶ್ವವರ್ಷವೆಂಬ ಹೆಸರುಳ್ಳದ್ದಾಯಿತು. 


ಒಂದಾನೊಂದು ದಿನ ಸತ್ಪುರುಷೋತ್ತಮನಾದ ಅಗಸ್ತಮುನಿಯು ಅವನ 
ಮನೆಗೆ ಬಂದು ""ನಿನ್ನ ಮನೆಯಲ್ಲಿ ಏಳು ದಿನ ವಾಸ ಮಾಡುತ್ತೇನೆ'' ಎಂದು 
ಭದ್ರಾಶ್ಚನಿಗೆ ಹೇಳಿದನು. ದೊರೆಯು ಖಯಷಿಯನ್ನು ತಲೆಬಾಗಿ ವಂದಿಸಿ, 
"ಇರೋಣವಾಗಲಿ' ಎಂದು ಹೇಳಿದನು. ಆ ದೊರೆಗೆ ಅತಿಸುಂದರಿಯಾದ 
ಕಾಂತಿಮತಿಯೆಂಬ ಹೆಂಡತಿಯಿದ್ದಳು. ಅವಳು ದ್ವಾದಶಾದಿತ್ಯರಿಗೆ ಸಮಾನವಾದ 
ತೇಜಸುಳ್ಳವಳಾಗಿದ್ದಳು. ಆ ರಾಜನಿಗೆ ಅವಳೊಬ್ಬಳೇ ಪತ್ನಿಯಾಗಿರಲಿಲ್ಲ. ವ್ರತಶೀಲೆ- 
ಯರಾದ ಐನೂರು ಜನ ರಾಣಿಯರಿದ್ದರು. ಮಂಗಳಾಂಗಿಯರಾದ ಅವರು 
ದಿನದಿನವೂ ದಾಸಿಯರಂತೆ ಕೆಲಸ ಮಾಡುತ್ತಿದ್ದರು. ಮಹಾಭಾಗ್ಯಶಾಲಿನಿಯಾದ 
ಕಾಂತಿಮತಿಯೇ ದೊರೆಗೆ ಅತ್ಯಂತ ಪ್ರೀತಿಪಾತ್ರಳಾದ ರಾಣಿಯಾಗಿದ್ದಳು. ಅಗಸ್ತನು 
ಕಾಂತಿಮತಿಯ ಭಯದಿಂದ ಕೆಲಸ ಮಾಡುತ್ತಾ ಕಷ್ಟಪಡುತ್ತಿರುವ ಆ 


12 ಆಶ್ವೀನಮಾಸ 


ಮಂಗಳಾಂಗಿಯರನ್ನೂ (ಸಪತ್ನಿಯರನ್ನೂ), ದೊರೆಯು ಕಾಂತಿಮತಿಯ 
ಸಂತೋಷಯುತವಾದ ನಗುಮುಖವನ್ನೇ ನೋಡುತ್ತಿರುವುದನ್ನೂ, ರೂಪ- 
ದಿಂದಲೂ ತೇಜಸಿನಿಂದಲೂ ಒಪ್ಪುತ್ತ ಪರಮಶೋಭನಾಂಗಿಯಾಗಿರುವ ಕಾಂತಿಮತಿ- 
ಯನ್ನೂ ನೋಡಿ, ಬಹಳ ಸಂತೋಷವುಳ್ಳವನಾಗಿ ""ಜಗನ್ನಾಥನೇ! ಚೆನ್ನಾಗಿದೆ. 
ಚೆನ್ನಾಗಿದೆ!'' ಎಂದನು. 


ಎರಡನೆಯ ದಿವಸವೂ ಹಾಗೆಯೇ ಮಹಾಕಾಂತಿವಂತಳಾದ ರಾಣಿಯನ್ನು 
ನೋಡಿ ಅಗಸ್ಥನು "'ಆಶ್ಚರ್ಯ! ಆಶ್ಚರ್ಯ! ಚರಾಚರಾತಕವಾದ ಈ ಜಗತ್ತು 
ಕಳವಾಯಿತು. ಹೋ! ಕಳವಾಯಿತು!'' ಎಂದು ಹೇಳಿದನು. 


ಮೂರನೆಯ ದಿನ ಆ ಕಾಂತಿಮತಿಯನ್ನು ನೋಡಿ ಅಗಸ್ತನು ತಿರುಗಿ 
"ಆಶ್ಚರ್ಯ! ಯಾರು ಒಂದೇ ದಿನದಲ್ಲಿ ತೃಪ್ತನಾಗಿ ರಾಜನಿಗೆ ಎಲ್ಲವನ್ನೂ 
ಕೊಟ್ಟಿರುವನೋ, ಗೋವಿಂದನಾದ ಆ ಪರಮೇಶ್ವರನನ್ನು ಮೂಢರು ಅರಿಯು- 
ವುದಿಲ್ಲ'' ಎಂದು ಹೇಳಿದನು. 


ನಾಲ್ಕನೆಯ ದಿವಸ ತಿರುಗಿ ಕೈಯ್ಯನ್ನು ಮೇಲೆತ್ತಿ ಹೀಗೆ ಹೇಳಿದನು. 
""ಜಗನ್ನಾಥನೇ। ಚೆನ್ನಾಗಿದೆ, ಚೆನ್ನಾಗಿದೆ! ಸ್ತ್ರೀಯರೇ ಶೂದ್ರರೇ, ಚೆನ್ನಾಗಿದೆ ಚೆನ್ನಾಗಿದೆ! 
ಬ್ರಾಹ್ಮಣರೇ ಚೆನ್ನಾಯಿತು! ದೊರೆಗಳೇ ಒಳ್ಳೆಯದಾಯಿತು! ವೈಶ್ಯರೇ ಚೆನ್ನಾ- 
ಯಿತು!''ಎಂದು ಮತ್ತೆ ಮತ್ತೆ ""ಭದ್ರಾಶ್ವನೇ ಚೆನ್ನಾಯಿತು! ನೀನು ಒಳ್ಳೆಯವನು, 
ಎಲೈ ಅಗಸ್ತ್ಯ ನಿನಗೂ ಚೆನ್ನಾಯಿತು, ಚೆನ್ನಾಯಿತು! ಪ್ರಹ್ಲಾದ! ಧ್ರುವನೇ! ನಿನಗೆ 
ಸೊಗಸು! ಮಹಾವ್ರತನೇ ಸೊಗಸಾಗಿದೆ'' ಎಂದು ಹೇಳುತ್ತಾ ಅಗಸ್ಸನು ದೊರೆಯ 
ಸಮೀಪದಲ್ಲಿಮೇಲಕ್ಕೆ ಹಾರಿ ಹಾರಿ, ಕುಣಿದಾಡಿದನು. 


ರಾಣಿಯೊಡಗೂಡಿದ ರಾಜೋತ್ತಮನು ಆ ರೀತಿಯ ಅಗಸ್ತ್ಯಮುನಿಯನ್ನು 
ನೋಡಿ ""ಬ್ರಾಹ್ಮಣನೇ। ಈ ಸಂತೋಷಕ್ಕೆ ಕಾರಣವೇನು? ನೀನು ಹೀಗೆ 
ಕುಣಿಯುತ್ತಿರುವಿಯಲ್ಲಾ'' ಎಂದನು. 


ಅಗಸ್ತ್ಯ - “ಆಶ್ಚರ್ಯ! ನೀನು ಮೂರ, ಕೆಟ್ಟ ದೊರೆ. ಅಯ್ಯೋ! ನಿನ್ನ 
ಹಿಂಬಾಲಕರೂ ಮೂರ್ಪರು. ಅಯ್ಯೋ! ಪುರೋಹಿತರೂ ಮೂರ್ಪರು. 
ಯಾರೂ ನನ್ನ ಅಭಿಪ್ರಾಯವನ್ನು ತಿಳಿಯುವುದಿಲ್ಲ'' ಎಂದನು. 


ಆಶ್ವೀನಮಾಸ 13 


ಆತನು ಹಾಗೆ ಹೇಳಲು ದೊರೆಯು ಕೈಮುಗಿದುಕೊಂಡು ""ಮಹಾಭಾಗನೇ!। 
ಬ್ರಹ್ಮನೇ। ನೀನು ಹೇಳಿದ ಈ ಪ್ರಶ್ನೆಯೇ ನಮಗೆ ತಿಳಿಯಲಿಲ್ಲ. ನಿನಗೆ ದಯೆ ಬಂದರೆ 
ತಿಳಿಯುವಂತೆ ಹೇಳು'' ಎಂದನು. 


ಅಗಸ್ತ್ಯ ಖಷಿ - ಈ ರಾಣಿಯು ಹಿಂದೆ ನಗರದಲ್ಲಿ ಹರಿದತ್ತನೆಂಬ ವೈಶ್ಯನ 
ಮನೆಯಲ್ಲಿ ಸೇವಕಳಾಗಿದ್ದಳು. ನೀನು ಅವಳ ಪತಿಯಾಗಿದ್ದೆ. ಶೂದ್ರನಾದ ನೀನು 
ಸೇವೆಯಲ್ಲಿ ಆಸಕ್ತನಾಗಿ ಅದೇ ವೈಶ್ಯನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಆ ವೈಶ್ಯನು 
ಆಶ್ವಯುಜಮಾಸದಲ್ಲಿದ್ವಾದಶೀವ್ರತದಲ್ಲಿದ್ದನು. ಅವನು ತಾನೇ ವಿಷ್ಣುದೇವಾಲಯಕ್ಕೆ 
ಹೋಗಿ, ಪುಷ್ಪದೀಪಾದಿಗಳಿಂದ ಆ ಹರಿಯನ್ನು ಪೂಜಿಸಿ, ಮಹಾಮತಿಯೇ! 
ದಂಪತಿಗಳಾದ ನಿಮ್ಮನ್ನು ಇಬ್ಬರನ್ನೂ ಅಲ್ಲಿದೀಪಗಳನ್ನು ಸರಿಯಾಗಿ ಉರಿಸುವುದಕ್ಕಾಗಿ 
ಕಾವಲಿಟ್ಟು ತನ್ನ ಮನೆಗೆ ಹೋದನು. ವೈಶ್ಯನು ಹೊರಟು ಹೋದ ಮೇಲೆ, 
ನರೋತ್ತಮನೇ! ನೀವಿಬ್ಬರೂ ದೀಪಗಳು ಚೆನ್ನಾಗಿ ಉರಿಯುವಂತೆ ಮಾಡಿ, 
ಬೆಳಗಾಗುವವರೆಗೂ ಒಂದು ರಾತ್ರಿಯೆಲ್ಲಾಅಲ್ಲಿಯೇ ಇದ್ದಿರಿ. ಬಳಿಕ ಕಾಲಾಂತರದಲ್ಲಿ 
ನೀವು ದಂಪತಿಗಳಿಬ್ಬರೂ ಮೃತರಾಗಲು ಆ ದೀಪವನ್ನು ದೊಡ್ಡದು ಮಾಡಿದ 
ಪುಣ್ಯದಿಂದ ಪ್ರಿಯವ್ರತನ ಮನೆಯಲ್ಲಿ ಜನ್ಮವೆತ್ತಿದೆ. ಹಿಂದೆ ವೈಶ್ಯನ ಸೇವಕಳಾಗಿದ್ದ 
ಇವಳು ನಿನಗೆ ಪತ್ನಿಯಾದಳು. ಹರಿಯ ಸನ್ನಿಧಿಯಲ್ಲಿ ಪರರು ಹತ್ತಿಸಿದ ದೀಪವನ್ನು 
ದೊಡ್ಡದನ್ನಾಗಿ ಮಾಡಿ ಉರಿಸಿದುದಕ್ಕೇ ಇಷ್ಟಾದರೆ, ತನ್ನ ದುಡ್ಡನ್ನು (ಹಣವನ್ನು) 
ವೆಚ್ಚಮಾಡಿ, ಹರಿಗೃಹದಲ್ಲಿ ದೀಪವನ್ನು ಹತ್ತಿಸುವವರ ಪುಣ್ಯವನ್ನು ಗಣಿಸಲು 
(ಎಣಿಸಲು) ಸಾಧ್ಯವೇ! ಇಲ್ಲ! ಆದುದರಿಂದ ಚೆನ್ನಾಗಿದೆ! ಹರಿಯೇ ಚೆನ್ನಾಗಿದೆ 
ಎಂದು ನಾನು ಹೇಳಿದೆನು. 


ತಿಳಿದವನು ಕೃತಯುಗದಲ್ಲಿ ಒಂದು ವರ್ಷಕಾಲ ಪೂರ್ತಿಯಾಗಿ ಹರಿಯಲ್ಲಿ 
ಭಕ್ತಿಯನ್ನು ಮಾಡುವುದು ತ್ರೇತಾಯುಗದಲ್ಲಿ ಅರ್ಧವರ್ಷ ಕಾಲ ಮಾಡುವ ಭಕ್ತಿಗೆ 
ಸಮನಾಗುವುದು. ದ್ವಾಪರಯುಗದಲ್ಲಿ ಮೂರು ತಿಂಗಳು ಭಕ್ತಿಯಿಂದ ಪೂಜಿಸಿ, 
ಯಾವ ಫಲವನ್ನು ಪಡೆಯುವನೋ ಅದೇ ಫಲವನ್ನು ಕಲಿಯುಗದಲ್ಲಿ "ನಮೋ 
ನಾರಾಯಣಾಯ' (ನಾರಾಯಣನಿಗೆ ನಮಸ್ಕಾರ) ಎಂದು ಹೇಳಿ ಪಡೆಯುವುದರಲ್ಲಿ 
ಸಂದೇಹವಿಲ್ಲ. ಆದುದರಿಂದಲೇ ಜಗತ್ತೆಲ್ಲದರಲ್ಲೂ ಭಕ್ತಿಯು ಮಾತ್ರ ಕಳವಾಯಿತು 


14 ಆಶ್ವೀನಮಾಸ 


ಎಂದು ನಾನು ಹೇಳಿದೆನು. ದೊರೆಯೇ! ಮತ್ತೊಬ್ಬರು ದೇವರೆದುರಿಗೆ ಹತ್ತಿಸಿದ್ದ 
ದೀಪವನ್ನು ದೊಡ್ಡದನ್ನಾಗಿ ಮಾಡಿದುದರಿಂದ, ನೀನು ಇಂತಹ ಫಲವನ್ನು ಪಡೆದೆ. 
ಆದರೂ ನೀವರಿಯದುದರಿಂದ "ಅಯ್ಯೋ! ಮೂಢರು. ಹರಿಗೆ ದೀಪ ಹತ್ತಿಸುವ 
ಕಾರ್ಯದ ಫಲವನ್ನು ತಿಳಿಯುವುದಿಲ್ಲ' ಎಂದು ನಾನು ಹೇಳಿದೆನು. 


ಇಂತಹ ರಾಜರು ಯಾರು ಬ್ರಾಹ್ಮಣರನ್ನು ಮುಂದಿಟ್ಟುಕೊಂಡು, ಭಕ್ತಿಯಿಂದ 
ಬಗೆ ಬಗೆಯ ಯಜ್ಞಗಳನ್ನು ಮಾಡುವರೋ ಅವರು ಸಾಧುಗಳೆನಿಸಿಕೊಳ್ಳುವರು. 
ನಾನು ಭೂತಲದಲ್ಲಿ ನಾರಾಯಣನನ್ನು ಹೊರತು ಬೇರಾವುದನ್ನೂ ಕಾಣೆನು. 
ಆದುದರಿಂದ "ಸಾಧುವೇ! ಅಗಸ್ತ್ಯ ' ಎಂದು ನನ್ನನ್ನು ನಾನೇ ಹೊಗಳಿಕೊಂಡೆನು. 


ಒಡೆಯನ ಸೇವೆಯನ್ನೂ , ಅವನೆದುರಿಗಿಲ್ಲದಾಗ ಹರಿಸೇವೆಯನ್ನು ಮಾಡಿದ ಆ 
ಸ್ತ್ರೀಯು ಧನ್ಯಳು, ನಿಜವಾಗಿ ಧನ್ಯಳು. ಅಲ್ಲದೇ ದ್ವಿಜಶುಶ್ರೂಷೆಯಲ್ಲಿ ಆಸಕ್ತನಾದ ಆ 
ಶೂದ್ರನೂ ಧನ್ಯನು. ಬಹುಧನ್ಯನೆನಿಸಿ ಕೊಳ್ಳುವನು. ದ್ವಿಜನ ಅಪ್ಪಣೆಯಿಂದ 
ಅವರಿಗೆ ಹರಿಭಕ್ತಿ. ಆದುದರಿಂದ "ಸ್ತೀಶೂದ್ರರೇ! ಚೆನ್ನಾಗಿದೆ, ಒಳ್ಳೆಯದು' 
ಎಂದೆನು. 


ರಾಕ್ಸಸನಾಗಿ ಉದಿಸಿದ್ದೂ ಪ್ರಹ್ಲಾದನು ಪುರುಷೋತ್ತಮನಾದ ನಾರಾಯಣನನ್ನು 
ಹೊರತು ಬೇರಾವುದನ್ನೂ ತಿಳಿಯನು. ಆದುದರಿಂದ ಅವನು 
ಸಾಧುವೆನಿಸಿಕೊಳ್ಳುವನು. ಬ್ರಹ್ಮನ ವಂಶದಲ್ಲಿ ಹುಟ್ಟಿ, ಧ್ರುವನು ಬಾಲ್ಯದಲ್ಲಿಯೇ 
ವನಕ್ಕೆ ಹೋಗಿ ವಿಷ್ಣುವನ್ನಾರಾಧಿಸಿ, ಪರಮೋತೃಷ್ಣವಾದ ಸ್ಥಾನವನ್ನು ಪಡೆದನು. 
ರಾಜೋತ್ತಮನೇ! ಆದುದರಿಂದ "ಸಾಧುವೇ ಧ್ರುವ' ಎಂದು ನಾನು ಹೇಳಿದೆನು. 


ಭದ್ರಾಶ್ವರಾಜನು, ಮಹಾತ್ಮನಾದ ಅಗಸ್ತನ ಈ ಮಾತನ್ನು ಕೇಳಿ, ಆ ಮುನಿಯನ್ನೇ 
ಸ್ವಲ್ಪವಾಗಿ ಉಪದೇಶಮಾಡಬೇಕೆಂದು ಕೇಳಿದನು. 


ಮಹಾಭಾಗನಾದ ಅಗಸ್ಸನು ಕಾರ್ತಿಕಮಾಸದ ಹುಣ್ಣಿಮೆಯಲ್ಲಿ ಪುಷ್ಕರಕ್ಕೆ 
ಹೋಗಬೇಕೆಂದು ಭದ್ರಾಶ್ವನ ಮನೆಯಿಂದ ಹೊರಟುಹೋಗುತ್ತಿರುವಾಗ ರಾಜನು 
ಮತ್ತೆ ಕೇಳಲು ಯಷಿವರ್ಯನು ಪದ್ಮನಾಭದ್ವಾದಶೀವ್ರತವನ್ನೇ ಉಪದೇಶಿಸಿದನು. 


ದುರ್ವಾಸಮುನಿ - ತಪೋಧನನಾದ ಸತ್ಯತಪನೇ! ಅದನ್ನೇ ನಾನು ನಿನಗೆ 


ಆಶ್ವೀನಮಾಸ 15 
ಹೇಳಿದೆನು. ಅಗಸ್ಸನು ರಾಜೋತ್ತಮನಿಗೆ ವ್ರತವನ್ನು ಉಪದೇಶಿಸಿ "ನಾನು ಪುಷ್ಕರಕ್ಕೆ 
ಹೋಗುತ್ತೇನೆ. ನಿನ್ನ ಮನೆಯು ಸಪುತ್ರವಾಗಲಿ' ಎಂದು ಹೇಳಿ ಒಡನೆಯೇ ಬೇಗನೆ 
ಕಣ್ಮರೆಯಾದನು. ಭದ್ರಾಶ್ವರಾಜನು ಬಳಿಕ ಪದನಾಭದ್ವಾದಶೀವ್ರತವನ್ನು ಶಾಸ್ತ್ರೊ ಕ್ಷ” 
ವಿಧಾನದಿಂದ ಮಾಡಿ, ಈ ಜನ್ಮದಲ್ಲಿ ಬೇಕಾದ ಉತ್ತಮವಾದ ಪ್ರಯೋಜನವನ್ನೆಲ್ಲಾ 
ಪಡೆದನು. ಆತನು ಮಕ್ಕಳುಗಳೊಡಗೂಡಿ, ಉತ್ತಮಭೋಗಗಳನ್ನನುಭವಿಸಿ, 
ಕೊನೆಗೆ ಪದ್ಮನಾಭನ ಅನುಗ್ರಹದಿಂದ ವಿಷ್ಣುಲೋಕವನ್ನು ಪಡೆದನು. 


ಆಶ್ವೀನ || ಶುದ್ದ 11 ಚತುರ್ದಶೀ 


ಶ್ರೀ ಶ್ರೀಧರತೀರ್ಥರು (ಶ್ರೀಪಾದರಾಜ ಮಠ) - ಮುಳಬಾಗಿಲು (ಕ್ರಿ.ಶ. 
1571-1598) ಶ್ರೀಪತೇಃ ಯತಿರಾಜಸ್ಯ ಕರಕಂಜಸಮುದ್ಧವಮ್‌ । ಶ್ರೀಧರಾಖ್ಯ- 
ಮುನಿಂ ವಂದೇ ಸಚ್ಛಾಸ್ತ್ರಾಧ್ಯಯನೇ ರತಂ ॥ 


ಶ್ರೀ ರಾಮತೀರ್ಥರು (ವ್ಯಾಸರಾಜ ಮಠ) ಆಶ್ವೀನ ಶುದ್ಧ ಚತುರ್ದಶಿ 
(ಕ್ರಿ.ಶ. 1564-1584) ರಾಮತೀರ್ಥಗುರುಂ ವಂದೇ ರಾಮಪಾದಾಬ್ದಭಾಜಕಂ | 
ಸಂಯಗ್‌ ಜ್ಞಾತಧರೇಶಾನಾಂ ರಾಮಪಾರಮೃ್ಯಸಾಧಕಂ॥ 


ಇವರು ಶ್ರೀನಿವಾಸತೀರ್ಥರಲ್ಲಿ ವ್ಯಾಸಂಗ ಮಾಡಿ ಅವರಿಂದ ಸನ್ಯಾಸ ಸ್ವೀಕರಿಸಿ 
ಸಂಸ್ಥಾನಾಧಿಪತಿಗಳಾದರು. ಇವರಿಗೆ ಶ್ರೀ ವ್ಯಾಸರಾಜ ಕೃತ ಗ್ರಂಥಗಳನ್ನು ಪಾಠ- 
ಪ್ರವಚನಗಳ ಮುಖಾಂತರ ಪ್ರಚಾರ ಮಾಡುವುದು ಮುಖ್ಯ ಕೆಲಸವಾಗಿತ್ತು. 
ವಿಜಯನಗರ ಅರಸನೇ ಮೊದಲಾಗಿ ಅನೇಕ ಭೂಪಾಲಕರಿಂದ ಸನಾನಿತರಾಗಿ 
ಅವರಿಗೆ ಧಾರ್ಮಿಕ ಸಲಹೆಗಳನ್ನು ಕೊಡುತ್ತಿದ್ದರೆಂದು ಬಲ್ಲ ಮೂಲಗಳು 
ವಿವರಿಸುತ್ತವೆ. ತಮ್ಮ ಗುರುಗಳಾದ ಶ್ರೀ ಶ್ರೀನಿವಾಸತೀರ್ಥರ ಬಳಿಯಲ್ಲಿಯೇ 
1584ರ ಆಶ್ವೀನ ಶುದ್ಧ ಚತುರ್ದಶಿಯಂದು ಬೃಂದಾವನಸ್ಥರಾದರು. 


ಕೋಜಾಗರ ಮಹಾಲಕ್ಷ್ಮಿವ್ರತ 


ಆಶ್ವೀನ ಮಾಸದ ಹುಣ್ಣಿಮೆಯ ತುಂಬು ಬೆಳದಿಂಗಳಿನಲ್ಲಿರಾತ್ರಿ ಮಹಾಲಕ್ಷ್ಮಿಯ 
ಪೂಜೆ ಮಾಡುವ ಈ ವ್ರತದಲ್ಲಿ ಮಹಾಲಕ್ಷ್ಮಿ ಹಾಗೂ ಇಂದ್ರರ ಪೂಜೆ ನಡೆಯುತ್ತದೆ. 
ದೇವಿಯು ಈ ರಾತ್ರಿ ಯಾರು ಎಚ್ಚರವಿದ್ದು (ಕೋ ಜಾಗರ್ತಿ) ನನ್ನ ಪೂಜೆ ಮಾಡು- 


16 ಆಶ್ವೀನಮಾಸ 


ತ್ತಾರೆ ಎಂದು ಭೂಮಿಯಲ್ಲಿ ಸಂಚರಿಸುತ್ತಾಳೆ. ಈ ದಿನ ದೇವಿಗೆ ಎಳನೀರು ಹಾಗೂ 
ಹಾಲು ನಿವೇದಿಸಬೇಕು. ಹಾಲಿಗೆ ಬಾದಾಮಿ ಕಲ್ಲುಸಕ್ಕರೆ ಎಳೆಕೇಸರಿ ಏಲಕ್ಕಿ ಇತ್ಯಾದಿ 
ಬೆರಸಿ ಕುದಿಸಿ ನಂತರ ಬೆಳದಿಂಗಳಲ್ಲಿ ಇಡುತ್ತಾರೆ. ಶರಶ್ಚಂದ್ರನ ಕಿರಣಗಳು ಅಮೃತದ 
ಅಂಶದಿಂದ ಕೂಡಿರುತ್ತವೆಂದು ನಂಬಿ ಹಾಲಿನಲ್ಲಿ ಚಂದ್ರ ಬಿಂಬದ ದರ್ಶನ ಮಾಡಿ 
ನಂತರ ಪ್ರಸಾದದ ರೂಪದಲ್ಲಿ ಹಾಲು ಸ್ವೀಕರಿಸಿ ರಾತ್ರಿ ಪೂರ್ತಿ ಜಾಗರಣೆ ಮಾಡ- 
ಬೇಕು. ಹಿಂದಿನ ಕಾಲದಲ್ಲಿ ಇದೇ ರಾತ್ರಿ ಕೌಮುದೀಮಹೋತ್ಸವ ಏರ್ಪಡಿಸುತ್ತಿದ್ದರು. 
ಈ ಕುರಿತು ಎರಡು ಕಥೆಗಳಿವೆ. 


1. ಧರ್ಮಭೀರುವಾದ ರಾಜನೊಬ್ಬ ತನ್ನ ರಾಜ್ಯದ ಕಲಾವಿದನೊಬ್ಬ ಮಾಡಿದ 
ಅಲಕ್ಷ್ಮಿಯ ಕಬ್ಬಿಣದ ಪ್ರತಿಮೆಯನ್ನು ಮನೆಯಲ್ಲಿ ತಂದಿಟ್ಟು ಕೊಳ್ಳುತ್ತಾನೆ. ಇದರಿಂದ 
ನೊಂದ ಅವನ ಮನೆಯಲ್ಲಿ ನೆಲೆಸಿದ ಮಹಾಲಕ್ಷ್ಮೀ ನಾನು ಹಾಗೂ ಅಲಕ್ಷ್ಮೀ 
ಒಂದು ಕಡೆ ಇರಬಾರದು ಎಂದು ಎಚ್ಚರಿಸುತ್ತಾಳೆ. ಆದರೆ ಹಾಗೆ ಆ ಪ್ರತಿಮ 
ವಿಸರ್ಜನೆ ಮಾಡುವುದು ಆ ಕಲಾವಿದನ ನೈಪುಣ್ಯಕ್ಕೆ ಮಾಡುವ ಅಪಮಾನ ಎಂದು 
ಮನೆಯಲ್ಲಿ ಅಲಕ್ಷ್ಮೀ ಪ್ರತಿಮೆ ಇಟ್ಟುಕೊಳ್ಳುತ್ತಾನೆ. ಆಗ ಮಹಾಲಕ್ಷ್ಮಿಯು 
ಮನೆಯಿಂದ ಹೊರ ನಡೆಯುತಾಳೆ. ಆಕೆಯ ಹಿಂದೆ ಆಕೆಯ ಅನುಯಾಯಿಗಳಾದ 
ಸಂಪತ್ತು ಸಂತುಷ್ಟಿ ಮುಂತಾದವರೂ ಹೋಗುತ್ತಾರೆ. ಕೊನೆಗೆ ಧರ್ಮದೇವನು 
ಮನೆಬಿಟ್ಟು ಹೋಗುವಾಗ ರಾಜ ಅವನನ್ನು ತಡೆದು ತಾನೂ ಆ ಕಲಾವಿದನ ಕಲೆಗೆ 
ಗೌರವ ಸೂಚಿಸಿ ಧರ್ಮಪಾಲನೆ ಮಾಡಿರುವುದಾಗಿ ಹೇಳಿದಾಗ ಸಂತೋಷಗೊಂಡ 
ಧರ್ಮ ನಿನ್ನ ಪತ್ನಿ ಕೋಜಾಗರ ವ್ರತ ಮಾಡಿದರೆ ಮಹಾಲಕ್ಷ್ಮಿಯು ಪ್ರಸನ್ನಳಾಗಿ 
ಪುನಃ ಮನೆಗೆ ಹಿಂದಿರುಗಿತ್ತಾಳೆಂದು ಹೇಳುತ್ತಾನೆ. ಅದರಂತೆ ರಾಜಪತ್ನಿ ಸಕಾಲದಲ್ಲಿ 
ಕೋಜಾಗರ ವ್ರತ ಮಾಡುತ್ತಾಳೆ. ಅವಳ ವ್ರತ ಪ್ರಭಾವದಿಂದ ಆ ಅಲಕ್ಷ್ಮಿಯ 
ಕಬ್ಬಿಣದ ವಿಗ್ರಹ ತುಂಬು ಬೆಳದಿಂಗಳ ತಂಪಿನಲ್ಲೂಕರಗಿ ನೀರಾಗಿ ಹೊರಗೆ ಹರಿದು 
ಹೋಗಿ ಅವರ ಮನೆಯಲ್ಲಿ ಪುನಃ ಲಕ್ಷ್ಮೀದೇವಿ ಸನ್ನಿಧಾನ ಏರ್ಪಡುತ್ತದೆ. 


2. ಲಲಿತನೆಂಬ ಬಡ ಬ್ರಾಹ್ಮಣನು ಅವನ ಇಚ್ಛೆಗೆ ಸದಾ ವ್ಯತಿರಿಕ್ತವಾಗಿ 
ನಡೆಯುವ ಅವನ ಹೆಂಡತಿ ಚಂಡಿಯ ಊಟಕ್ಕೆ ಬೇಸತ್ತು ಅರಣ್ಯಗಳಲ್ಲಿ 
ಸಂಚರಿಸುವಾಗ ಕೆಲವು ಅಪ್ಪರೆಯರು ಈ ವ್ರತವನ್ನು ಆಚರಿಸುವುದು ನೋಡಿ 


ಆಶ್ವೀನಮಾಸ 17 


ತಾನೂ ಅವರೊಂದಿಗೆ ಸೇರಿ ಪೂಜೆ ಮಾಡಿ ಜಾಗರಣೆ ಮಾಡಿ ಮಹಾಲಕ್ಷಿ ಯ 
ಕೃಪೆಯನ್ನು ಪಡೆಯುತ್ತಾನೆ. 


ಆಶ್ಚಯುಜ || ಶುದ್ಧ॥ ಹುಣ್ಣಿಮೆ 


ಈ ದಿನವೇ ಶ್ರೀಕೃಷ್ಣನು ವ್ರಜಮಂಡಲದಲ್ಲಿ ರಾಸಕ್ರೀಡೆಯನ್ನಾಡಿದನೆಂದು 
ಶ್ರೀಮದ್ಭಾಗವತದಲ್ಲಿ ಹೇಳಲಾಗಿದೆ. 


ಆಶ್ವೀನ ॥ ಬಹುಳ ॥ ಚೌತಿ 


ಶ್ರೀಸುಬೋಧನಿಧಿ ತೀರ್ಥರು (ಶ್ರೀಪಾದರಾಜ ಮಠ) - ಮುಳಬಾಗಿಲು 
ಪ್ರಾಜ್ಞನಿಧಿಸಂಜಾತಂ ಪಾಷ್ಠಿಕಕುಲಭೂಷಣಂ | ಭಕ್ತಾ ದಿಭೂಷಣಂ ನೌಮಿ ಸುಬೋ 
-ಧನಿಧಿನಾಮಕಮ್‌ ॥ 


ಆಶ್ವೀನ 11 ಬಹುಳ ॥ ಷಷ್ಠೀ 


-ಶ್ರೀ ಸತ್ಯಮಾಧವತೀರ್ಥರು (ಮಾಧವತೀರ್ಥ ಮಠ) ಆಶ್ವೀನ ಬಹುಳ 
ಷಷ್ಠೀ - ಮಾಧವಪುರ. ಮುಖ್ಯಪ್ರಾಣಪದಾಸಕ್ಷಂ ಸುಶಾಂತ್ಯಾದಿಗುಣಾಕರಮ್‌ । 
ಭಕ್ತಾಭೀಷ್ಟಪ್ರದಾತಾರಂ ಸತ್ಯಮಾಧವ ಗುರುಂ ಭಜೇ॥ 

ಆಶ್ರಿಜ ॥ ಬಹುಳ ॥ ಸಪ್ತಮೀ 
ಶ್ರೀಶ್ರೀನಿಧಿತೀರ್ಥರು (ಶ್ರೀಪಾದರಾಜಮಠ) - ಪುರುಪಾಳ್ಯ. ಸು- 
ಸಂಸ್ತುತಿಪ್ರಣಯನಪ್ರಸನ್ನಗುರುರಾಜಕಮ್‌ । ಗುರುಂ ಶ್ರೀನಿಧಿತೀರ್ಥಾಖ್ಯಂ ಸತ್‌ 
ಶ್ರೀಕಾಂತಮಾಭಜೇ॥ 
ಶ್ರೀವಸುಧೇಂದ್ರತೀರ್ಥರು (ರಾಯರ ಮಠ) - ಕೆಂಚನಗುಡ್ಡೆ- ವಸುಧಾ - 
ತಲವಿಖ್ಯಾತಂ ವೈರಾಗ್ಯಾದಿಗುಣಾರ್ಣವಂ । ವೇದವೇದಾಂಗಚತುರಂ ವಸುಧೇಂದ್ರ 
-ಗುರುಂ ಭಜೇ ॥ ವಾದೀಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ತಮ್ಮಂದಿರಾದ ವೇಣು 


ಗೋಪಾಲಾಚಾರ್ಯರಿಗೆ, ಮೂರುಜನ ಮಕ್ಕಳು. ಅವರಲ್ಲಿ ಪುರುಷೋ- 
ತ್ತಮಾಚಾರ್ಯರು ಚಿಕ್ಕವರು. ಇವರು ಮೂರು ಜನರೂ ಅನುಕ್ರಮವಾಗಿ 


18 ಆಶ್ವೀನಮಾಸ 


ವಸುಧೇಂದ್ರತೀರ್ಥರು, ವರದೇಂದ್ರತೀರ್ಥರು, ಭುವನೇಂದ್ರತೀರ್ಥರೆಂದು 
ಪ್ರಖ್ಯಾತರಾದ ಸಂಸ್ಥಾನಾಧಿಪತಿಗಳಾದರು. ವಸುಧೇಂದ್ರತೀರ್ಥರು ಮಹಾತಪಸ್ವಿ- 
ಗಳು. ಇವರು ವಿಶೇಷ ಸಂಚಾರ ಮಾಡದೆ ಬಹುದಿನ ಮಂತ್ರಾಲಯದಲ್ಲೇ 
ಪಾಠಪ್ರವಚನ ಮಾಡಿಕೊಂಡಿದ್ದರು. ಇವರ ಕಾಲದಲ್ಲೂ ಆದವಾನಿಯ ಅಧಿಕಾರಿ 
ನವಾಬ್‌ಸಬ್ಬಲ್‌ ಜಂಗ್‌ಬಹದೂರ್‌ ಎಂಬುವರು ಮಂತ್ರಾಲಯ ಜಹಗಿರಿಯ ಬಗ್ಗೆ 
ಕಾಗದಪತ್ರಗಳನ್ನು ಮಾಡಿಕೊಟ್ಟ. ಕಿರೀಟಗಿರಿ ಗ್ರಾಮ 1756 ರಿಂದ 1760 ರವರೆಗೆ 
ಸರ್ಕಾರದ ವಶವಾಗಿದ್ದು ಈಗ ಅದು ಮತ್ತೆ ಶ್ರೀಗಳವರ ಹೆಸರಿನಲ್ಲಿ ಕಾಗದ- 
ಪತ್ರವಾಯಿತು. ಇದಲ್ಲದೆ ರಾಮಭೂಪಾಲನೆಂಬೊಬ್ಬ ಪಾಳೆಯಗಾರ ಸೋಮನ- 
ಹಳ್ಳಿಯೆಂಬ ಗ್ರಾಮವನ್ನು ಶ್ರೀಗಳವರಿಗೆ ದಾನ ಕೊಟ್ಟ. ಇದಲ್ಲದೆ ಶ್ರೀಗಳವರು ಒಮ್ಮೆ 
ದಕ್ಷಿಣ ದೇಶದ ಸಂಚಾರ ಕೈಕೊಂಡರು. ಅಲ್ಲಿ ತಿರುಚನಾಪಲ್ಲಿ ಪ್ರಾಂತ್ಯದಲ್ಲಿ 
ಅರಿಯುಲೂರಿನನಾಯಕ ವಿಜಯವೊಪ್ಪುಲಾಮಾಳವ ರಾಯನೆಂಬುವನು ಶ್ರೀಗಳ- 
ವರಿಗೆ ಮರ್ಯಾದೆ ಮಾಡಿದ. ಅವರು ಯಾವಾಗಲೂ ಜಪತಪಾನುಷ್ಠಾನಮಗ್ನ- 
ರಾಗಿರುತ್ತಿದ್ದರು. ಇವರು ಕೊನೆಗೆ ಶಿರಗುಪ್ಪಿಯ ಹತ್ತಿರ ಕೆಂಚನಗುಡ್ಡವೆಂಬ 
ತುಂಗಭದ್ರಾತೀರದ ಗ್ರಾಮದಲ್ಲಿ ಬೃಂದಾವನಸ್ಥರಾದರು. ಇವರಿಂದ ರಚಿತವಾದ 
ಗ್ರಂಥಗಳ ಪೈಕಿ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನ ಒಂದೇ ಈಗ ಉಪಲಬ್ಬವಿದೆ. ಇವರ 
ಬೃಂದಾವನಸ್ಥಳವೇ ಬಹಳ ಜಾಗರೂಕವೆಂದು ಪ್ರಸಿದ್ಧವಿದೆ. ಅಲ್ಲಿ ದೇಹಶುದ್ದಿ ಇಲ್ಲದೆ 
ಹೋಗುವವರಿಗೆ ತಕ್ಷಣದಲ್ಲೇ ಶಿಕ್ಷೆಯಾಗುತ್ತದೆ. ಸ್ವಾಮಿಗಳು ಮಹಾತಪಸ್ವಿಗಳೆಂದು 
ಈಗಲೂ ಪ್ರಸಿದ್ಧಿ ಇದೆ. 


ಆಶ್ಲೀನ 11 ಬಹುಳ ॥ ಏಕಾದಶೀ 


ಯುಧಿಷ್ಠಿರಃ - ಕಥಯಸ್ವ ಪ್ರಸಾದೇನ ಮಮಾಗ್ರೇ ಮಧುಸೂದನ । ಇಷಸ್ಯ 
ಕೃಷ್ಣಪಕ್ಷೇ ತು ಕಿನ್ನಾಮೈಕಾದಶೀ ಭವೇತ್‌ 11! ಯುಧಿಷ್ಠಿರನು ಹೇಳಿದನು - ಎಲೈ 
ಮಧುಸೂದನನೇ! ಆಶ್ವಯುಜಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿಗೆ ಹೆಸರೇನು? 
ದಯವಿಟ್ಟು ಹೇಳು. ಶ್ರೀಕೃಷ್ಣ - ಆಶ್ವಿನೇ ಕೃಷ್ಣಪಕ್ಷೇ ತು ಇಂದಿರಾ ನಾಮ ನಾಮತಃ | 
ತಸ್ಯಾ ವ್ರತಪ್ರಭಾವೇಣ ಮಹಾಪಾಪಂ ಪ್ರಣಶ್ಯತಿ ॥121 ಶ್ರೀಕೃಷ್ಣನು ಹೇಳಿದನು - 
ಆಶ್ವಯುಜಕೃಷ್ಣಪಕ್ಷದಲ್ಲಿ ಬರುವ ಏಕಾದಶೀಗೆ ಇಂದಿರಾ ಏಕಾದಶಿಯೆಂದು 


ಆಶ್ವೀನಮಾಸ 19 


ಹೆಸರು. ಅದನ್ನು ಆಚರಿಸಿದರೆ ಮಹಾಪಾಪಗಳು ನಾಶವಾಗುತ್ತವೆ. ಅಧೋ 
ಯೋನಿಗತಾನಾಂ ಚ ಪಿತ್ವಣಾಂ ಗತಿದಾಯಿನೀ । ಶೃಣುಷ್ಟಾವಹಿತೋ ರಾಜನ್‌ 
ಕಥಾಂ ಪಾಪಹರಾಂ ಪರಾಮ್‌ ॥131 ಪಿತೃಗಳು ನರಕದಲ್ಲಿರಲಿ ಕೀಳು ಜನ್ಮದಲ್ಲಿ 
ಹುಟ್ಟಿರಲಿ ಅವರಿಗೆ ಈ ವ್ರತವನ್ನು ಆಚರಿಸುವುದರಿಂದ ಉತ್ತಮಗತಿಯು 
ಬರುತ್ತದೆ. ಪಾಪಹಾರಕವಾದ ಇದರ ವಿಷಯವನ್ನು ಹೇಳುತ್ತೇನೆ. ಮನಸ್ಸಿಟ್ಟು 
ಕೇಳು. ಯಸ್ಯಾ ಶ್ರವಣಮಾತ್ರೇಣ ವಾಜಪೇಯಫಲಂ ಲಭೇತ್‌ । ಪುರಾ ಕೃತಯುಗೇ 
ರಾಜನ್‌ ಬಭೂವ ನೃಪನಂದನಃ ॥4॥ ಇಂದ್ರಸೇನ ಇತಿ ಖ್ಯಾತಃ ಪುರಾ 
ಮಾಹಿಷ್ಯತೀಪತಿಃ | ಸ ರಾಜಾ ಪಾಲಯಾಮಾಸ ಧರ್ಮೇಣ ಯಶಸಾನ್ವಿತಃ ISI 
ಪುತ್ರಪೌತ್ರಸಮಾಯುಕ್ತೋ ಧನಧಾನ್ಯಸಮನ್ನಿತ: 1 ಮಾಹಿಷ್ಠತ್ಯಧಿಪೋ ರಾಜಾ 
ವಿಷ್ಣುಭಕ್ತಿಪರಾಯಣಃ ॥6॥ ಈ ವ್ರತದ ಮಹಿಮೆಯನ್ನು ಕೇಳುವುದರಿಂದಲೇ 
ವಾಜಪೇಯಯಾಗದ ಫಲವು ಬರುತ್ತದೆ. ಎಲೈ ರಾಜನೇ! ಪೂರ್ವದಲ್ಲಿ ಕೃತ- 
ಯುಗದಲ್ಲಿ ಮಾಹಿಷ್ಠತಿಯಲ್ಲಿ ಇಂದ್ರಸೇನನೆಂಬ ರಾಜನೊಬ್ಬನಿದ್ದನು. ಆ ರಾಜನು 
ಮಕ್ಕಳು ಮೊಮಕ್ತಳೊಡನೆ ಕೂಡಿಕೊಂಡು ಧನ, ಧಾನ್ಯ ಸಮೃದ್ಧಿಮಂತನಾಗಿ 
ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ಮತ್ತು ವಿಷ್ಣುಭಕ್ತರಲ್ಲಿ ಮೊದಲ- 
ನೆಯವನಾಗಿದ್ದನು. ಜಪನ್‌ ಗೋವಿಂದನಾಮಾನಿ ಮುಕ್ತಿದಾನಿ ನರಾಧಿಪ । ಕಾಲಂ 
ನಯತಿ ವಿಧಿವದಧ್ಯಾತ್ಮಧ್ಯಾನಚಿಂತಕಃ 11711 ಏಕಸ್ಮಿನ್‌ ದಿವಸೇ ರಾಜ್ಞಿ ಸುಖಾಸೀನೇ 
ಸದೋಗತೇ | ಅವತೀರ್ಯಾಗಮತ್‌ ತತ್ರ ಹೃಂಬರಾನ್ನಾರದೋ ಮುನಿಃ ॥8॥ 
ಅವನು ಯಾವಾಗಲೂ ಗೋವಿಂದನಾಮಗಳನ್ನೇ ಜಪಿಸುತ್ತಾ ಕಾಲವನ್ನು 
ಕಳೆಯುತ್ತಿದ್ದನು. ಒಂದು ದಿನ ಸಭೆಯಲ್ಲಿ ಆ ರಾಜನು ಕುಳಿತಿರಲು ನಾರದನು 
ಅಂತರಿಕ್ಷದಿಂದ ಇಳಿದು ಅಲ್ಲಿಗೆ ಬಂದನು. ತಮಾಗತಮಭಿಪ್ರೇಕ್ಟ್ಯ ಪ್ರತ್ಯುತ್ಕಾಯ 
ಕೃತಾಂಜಲಿಃ । ಪೂಜಯಿತ್ವಾಥ ವಿಧಿನಾ ಚಾಸನೇ ಸನ್ನ್ಯವೇಶಯತ್‌ ॥॥ ಸುಖೋ- 
ಪವಿಷ್ಠಂ ಸ ಮುನಿಂ ಪ್ರತ್ಯುವಾಚ ನೃಪೋತ್ಸಮಃ ॥9॥। ನಾರದನು ಬಂದುದನ್ನು 
ನೋಡಿ ಅವನನ್ನು ಎದುರುಗೊಂಡು ಅರ್ಥ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನದಲ್ಲಿ 
ಕೂರಿಸಿ ಕೈಮುಗಿದುಕೊಂಡು ಇಂತೆಂದನು. ರಾಜಾ- ತ್ವತ್ಪಸಾದಾತ್‌ ಮುನಿಶ್ರೇಷ್ಠ 
ಸರ್ವಂ ಚ ಕುಶಲಂ ಮಮ। ಮಮ ಕ್ರತುಕ್ರಿಯಾಃ ಸರ್ವಾಃ ಸಫಲಾಸ್ತವ ದರ್ಶನಾತ್‌ 
lo ಪ್ರಸಾದಂ ಕುರು ದೇವರ್ಷೇ ಬ್ರಹ್ಮನ್ನಾಗಮಕಾರಣಾತ್‌ ॥11॥ ಎಲ್ಫೆ 


18 ಆಶ್ವೀನಮಾಸ 


ವಸುಧೇಂದ್ರತೀರ್ಥರು, ವರದೇಂದ್ರತೀರ್ಥರು, ಭುವನೇಂದ್ರತೀರ್ಥರೆಂದು 
ಪ್ರಖ್ಯಾತರಾದ ಸಂಸ್ಥಾನಾಧಿಪತಿಗಳಾದರು. ವಸುಧೇಂದ್ರತೀರ್ಥರು ಮಹಾತಪಸ್ವಿ- 
ಗಳು. ಇವರು ವಿಶೇಷ ಸಂಚಾರ ಮಾಡದೆ ಬಹುದಿನ ಮಂತ್ರಾಲಯದಲ್ಲೇ 
ಪಾಠಪ್ರವಚನ ಮಾಡಿಕೊಂಡಿದ್ದರು. ಇವರ ಕಾಲದಲ್ಲೂ ಆದವಾನಿಯ ಅಧಿಕಾರಿ 
ನವಾಬ್‌ಸಬ್ಬಲ್‌ ಜಂಗ್‌ ಬಹದೂರ್‌ ಎಂಬುವರು ಮಂತ್ರಾಲಯ ಜಹಗಿರಿಯ ಬಗ್ಗೆ 
ಕಾಗದಪತ್ರಗಳನ್ನು ಮಾಡಿಕೊಟ್ಟ. ಕಿರೀಟಗಿರಿ ಗ್ರಾಮ 1756 ರಿಂದ 1760 ರವರೆಗೆ 
ಸರ್ಕಾರದ ವಶವಾಗಿದ್ದು ಈಗ ಅದು ಮತ್ತೆ ಶ್ರೀಗಳವರ ಹೆಸರಿನಲ್ಲಿ ಕಾಗದ- 
ಪತ್ರವಾಯಿತು. ಇದಲ್ಲದೆ ರಾಮಭೂಪಾಲನೆಂಬೊಬ್ಬ ಪಾಳೆಯಗಾರ ಸೋಮನ- 
ಹಳ್ಳಿಯೆಂಬ ಗ್ರಾಮವನ್ನು ಶ್ರೀಗಳವರಿಗೆ ದಾನ ಕೊಟ್ಟ. ಇದಲ್ಲದೆ ಶ್ರೀಗಳವರು ಒಮ್ಮೆ 
ದಕ್ಷಿಣ ದೇಶದ ಸಂಚಾರ ಕೈಕೊಂಡರು. ಅಲ್ಲಿ ತಿರುಚನಾಪಲ್ಲಿ ಪ್ರಾಂತ್ಯದಲ್ಲಿ 
ಅರಿಯುಲೂರಿನನಾಯಕ ವಿಜಯವೊಪ್ಪಲಾಮಾಳವ ರಾಯನೆಂಬುವನು ಶ್ರೀಗಳ- 
ವರಿಗೆ ಮರ್ಯಾದೆ ಮಾಡಿದ. ಅವರು ಯಾವಾಗಲೂ ಜಪತಪಾನುಷ್ಠಾನಮಗ್ನ- 
ರಾಗಿರುತ್ತಿದ್ದರು. ಇವರು ಕೊನೆಗೆ ಶಿರಗುಪ್ಪಿಯ ಹತ್ತಿರ ಕೆಂಚನಗುಡ್ಡವೆಂಬ 
ತುಂಗಭದ್ರಾತೀರದ ಗ್ರಾಮದಲ್ಲಿ ಬೃಂದಾವನಸ್ಥರಾದರು. ಇವರಿಂದ ರಚಿತವಾದ 
ಗ್ರಂಥಗಳ ಪೈಕಿ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನ ಒಂದೇ ಈಗ ಉಪಲಬ್ಬವಿದೆ. ಇವರ 
ಬೃಂದಾವನಸ್ಥಳವೇ ಬಹಳ ಜಾಗರೂಕವೆಂದು ಪ್ರಸಿದ್ಧವಿದೆ. ಅಲ್ಲಿ ದೇಹಶುದ್ದಿ ಇಲ್ಲದೆ 
ಹೋಗುವವರಿಗೆ ತಕ್ಷಣದಲ್ಲೇ ಶಿಕ್ಷೆಯಾಗುತ್ತದೆ. ಸ್ವಾಮಿಗಳು ಮಹಾತಪಸ್ವಿಗಳೆಂದು 
ಈಗಲೂ ಪ್ರಸಿದ್ಧಿ ಇದೆ. 


ಆಶ್ವೀನ 11 ಬಹುಳ ॥। ಏಕಾದಶೀ 


ಯುಧಿಷ್ಠಿರಃ - ಕಥಯಸ್ವ ಪ್ರಸಾದೇನ ಮಮಾಗ್ರೇ ಮಧುಸೂದನ । ಇಷಸ್ಯ 
ಕೃಷ್ಣಪಕ್ಷೇ ತು ಕಿನ್ನಾಮೈಕಾದಶೀ ಭವೇತ್‌ ॥1॥ ಯುಧಿಷ್ಠಿರನು ಹೇಳಿದನು - ಎಲೈ 
ಮಧುಸೂದನನೇ! ಆಶ್ವಯುಜಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿಗೆ ಹೆಸರೇನು? 
ದಯವಿಟ್ಟು ಹೇಳು. ಶ್ರೀಕೃಷ್ಣ; - ಆಶ್ವಿನೇ ಕೃಷ್ಣಪಕ್ಷೇ ತು ಇಂದಿರಾ ನಾಮ ನಾಮತಃ । 
ತಸ್ಯಾ ವ್ರತಪ್ರಭಾವೇಣ ಮಹಾಪಾಪಂ ಪ್ರಣಶ್ಯತಿ ॥2॥ ಶ್ರೀಕೃಷ್ಣನು ಹೇಳಿದನು - 
ಆಶ್ವ ಯುಜಕೃಷ್ಣಪಕ್ಷದಲ್ಲಿ ಬರುವ ಏಕಾದಶೀಗೆ ಇಂದಿರಾ ಏಕಾದಶಿಯೆಂದು 


ಹೆಸರು. ಅದನ್ನು ಆಚರಿಸಿದರೆ ಮಹಾಪಾಪಗಳು ನಾಶವಾಗುತ್ತವೆ. ಅಧೋ 
ಯೋನಿಗತಾನಾಂ ಚ ಪಿತೃಣಾಂ ಗತಿದಾಯಿನೀ । ಶೃಣುಷ್ಟಾವಹಿತೋ ರಾಜನ್‌ 
ಕಥಾಂ ಪಾಪಹರಾಂ ಪರಾಮ್‌ ॥13॥ ಪಿತೃಗಳು ನರಕದಲ್ಲಿರಲಿ ಕೀಳು ಜನ್ಮದಲ್ಲಿ 
ಹುಟ್ಟಿರಲಿ ಅವರಿಗೆ ಈ ವ್ರತವನ್ನು ಆಚರಿಸುವುದರಿಂದ ಉತ್ತಮಗತಿಯು 
ಬರುತ್ತದೆ. ಪಾಪಹಾರಕವಾದ ಇದರ ವಿಷಯವನ್ನು ಹೇಳುತ್ತೇನೆ. ಮನಸಿಟ್ಟು 
ಕೇಳು. ಯಸ್ಯಾ ಶ್ರವಣಮಾತ್ರೇಣ ವಾಜಪೇಯಫಲಂ ಲಭೇತ್‌ । ಪುರಾ ಕೃತಯುಗೇ 
ರಾಜನ್‌ ಬಭೂವ ನೃಪನಂದನಃ 141 ಇಂದ್ರಸೇನ ಇತಿ ಖ್ಯಾತಃ ಪುರಾ 
ಮಾಹಿಷ್ಯತೀಪತಿಃ | ಸ ರಾಜಾ ಪಾಲಯಾಮಾಸ ಧರ್ಮೇಣ ಯಶಸಾನ್ನಿತಃ 115 
ಪುತ್ರಪೌತ್ರಸಮಾಯುಕ್ತೋ ಧನಧಾನ್ಯಸಮನ್ವಿತಃ । ಮಾಹಿಷ್ಠತ್ಯಧಿಪೋ ರಾಜಾ 
ವಿಷ್ಣುಭಕ್ತಿಪರಾಯಣಃ ॥6॥ ಈ ವ್ರತದ ಮಹಿಮೆಯನ್ನು ಕೇಳುವುದರಿಂದಲೇ 
ವಾಜಪೇಯಯಾಗದ ಫಲವು ಬರುತ್ತದೆ. ಎಲೈ ರಾಜನೇ! ಪೂರ್ವದಲ್ಲಿ ಕೃತ- 
ಯುಗದಲ್ಲಿ ಮಾಹಿಷ್ಠತಿಯಲ್ಲಿ ಇಂದ್ರಸೇನನೆಂಬ ರಾಜನೊಬ್ಬನಿದ್ದನು. ಆ ರಾಜನು 
ಮಕ್ಕಳು ಮೊಮಕ್ತಳೊಡನೆ ಕೂಡಿಕೊಂಡು ಧನ, ಧಾನ್ಯ ಸಮೃದ್ಧಿಮಂತನಾಗಿ 
ಧರ್ಮದಿಂದ ರಾಜ್ಯಭಾರ ಮಾಡುತ್ತಿದ್ದನು. ಮತ್ತು ವಿಷ್ಣುಭಕ್ತರಲ್ಲಿ ಮೊದಲ- 
ನೆಯವನಾಗಿದ್ದನು. ಜಪನ್‌ ಗೋವಿಂದನಾಮಾನಿ ಮುಕ್ತಿದಾನಿ ನರಾಧಿಪ । ಕಾಲಂ 
ನಯತಿ ವಿಧಿವದಧ್ಯಾತ್ಮಧ್ಯಾನಚಿಂತಕಃ 1171 ಏಕಸ್ಮಿನ್‌ ದಿವಸೇ ರಾಜ್ಞಿಸುಖಾಸೀನೇ 
ಸದೋಗತೇ | ಅವತೀರ್ಯಾಗಮತ್‌ ತತ್ರ ಹ್ಯಂಬರಾನ್ನಾರದೋ ಮುನಿಃ ॥8॥ 
ಅವನು ಯಾವಾಗಲೂ ಗೋವಿಂದನಾಮಗಳನ್ನೇ ಜಪಿಸುತ್ತಾ ಕಾಲವನ್ನು 
ಕಳೆಯುತ್ತಿದ್ದನು. ಒಂದು ದಿನ ಸಭೆಯಲ್ಲಿ ಆ ರಾಜನು ಕುಳಿತಿರಲು ನಾರದನು 
ಅಂತರಿಕ್ಷದಿಂದ ಇಳಿದು ಅಲ್ಲಿಗೆ ಬಂದನು. ತಮಾಗತಮಭಿಪ್ರೇಕ್ಟ್ಯ ಪ್ರತ್ಯುತ್ಕಾಯ 
ಕೃತಾಂಜಲಿಃ । ಪೂಜಯಿತ್ವಾಥ ವಿಧಿನಾ ಚಾಸನೇ ಸನ್ನ್ಯವೇಶಯತ್‌ ॥ ಸುಖೋ- 
ಪವಿಷ್ಟಂ ಸ ಮುನಿಂ ಪ್ರತ್ಯುವಾಚ ನೃಪೋತ್ತಮಃ 119॥| ನಾರದನು ಬಂದುದನ್ನು 
ನೋಡಿ ಅವನನ್ನು ಎದುರುಗೊಂಡು ಅರ್ಫ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನದಲ್ಲಿ 
ಕೂರಿಸಿ ಕೈಮುಗಿದುಕೊಂಡು ಇಂತೆಂದನು. ರಾಜಾ - ತೃತ್ನನಾದಾತ್‌ ಮುನಿಶ್ರೇಷ್ಠ 
ಸರ್ವಂ ಚ ಕುಶಲಂ ಮಮ। ಮಮ ಕ್ರತುಕ್ರಿಯಾಃ ಸರ್ವಾಃ ಸಫಲಾಸ್ತವ ದರ್ಶನಾತ್‌ 
lon ಪ್ರಸಾದಂ ಕುರು ದೇವರ್ಷೇ ಬ್ರಹ್ಮನ್ನಾಗಮಕಾರಣಾತ್‌ ॥॥11॥ ಎಲ್ಫೆ 


20 ಆಶ್ವೀನಮಾಸ 


ಮುನಿಯೇ! ನಿನ್ನ ಅನುಗ್ರಹದಿಂದ ನನಗೆ ಎಲ್ಲದಲ್ಲಿಯೂ ಕ್ಲೇಮವಿದೆ. ನಿನ್ನ 
ದರ್ಶನದಿಂದ ನನ್ನ ಯಾಗ ಮುಂತಾದವುಗಳೆಲ್ಲಾ ಸಫಲವಾದವು. ದಯವಿಟ್ಟು 
ನೀನು ಬಂದ ಕಾರಣವನ್ನು ಹೇಳು. ನಾರದಃ - ಶ್ರೂಯತಾಂ ನೃಪಶಾರ್ದೂಲ 
ಮದ್ವಚೋ ವಿಸ್ಮಯಪ್ರದಮ್‌ । ಬ್ರಹ್ಮಲೋಕಾದಹಂ ಪ್ರಾಪ್ತೋ ಯಮಲೋಕಂ 
ನೃಪೋತ್ತಮ ॥1121 ನಾರದನು ಹೇಳಿದನು - ಎಲೈ ದೊರೆಯೇ! ಕೇಳು. ನಾನು 
ಹೇಳುವ ಮಾತು ಆಶ್ಚರ್ಯಕರವಾಗಿರುವುದು. ಬ್ರಹ್ಮಲೋಕದಿಂದ ಯಮ- 
ಲೋಕಕ್ಕೆ ಹೋಗಿದ್ದೆನು. ಶಮನೇನಾರ್ಚಿತೋ ಭಕ್ತ್ಯಾ ಉಪವಿಷ್ಟೋ ವರಾಸನೇ । 
ಧರ್ಮಶೀಲಾಃ ಸತ್ಯವಂತೋ ಭಾಸ್ಕರಿಂ ಸಮುಪಾಸತೇ ॥1131 ಅಲ್ಲಿ ಯಮನು 
ಭಕ್ತಿಯಿಂದ ನನ್ನನ್ನು ಪೂಜಿಸಿದನು. ಅನಂತರ ಆಸನದಲ್ಲಿ ಕುಳಿತುಕೊಂಡನು. 
ಅನೇಕ ಜನ ಧರ್ಮಿಷ್ಠರು ಸತ್ಯವಂತರು ಆ ಯಮನನ್ನು ಸೇವಿಸುತ್ತಿದ್ದರು. 
ಬಹುಪುಣ್ಯಪ್ರಕರ್ತಾರೋ ವ್ರತವೈಕಲ್ಯದೋಷತಃ । ಸಭಾಯಾಂ ಶ್ರಾದ್ಧದೇವಸ್ಯ 
ಮಯಾ ದೃಷ್ಟ; ಪಿತಾ ತವ ॥14 ಇನ್ನೂ ಅನೇಕಜನ ಪುಣ್ಯವಂತರೂ ಆ 
ಯಮನ ಸಭೆಯಲ್ಲಿದ್ದರು. ವ್ರತವನ್ನು ವ್ಯತ್ಯಾಸವಾಗಿ ಮಾಡಿ ದೋಷವನ್ನು 
ಹೊಂದಿದ ನಿನ್ನ ತಂದೆಯನ್ನು ನಾನು ಅಲ್ಲಿ ನೋಡಿದೆನು. ಕಥಿತಸ್ತೇನ ಸಂದೇಶಸ್ತಂ 
ನಿಬೋಧ ಜನೇಶ್ವಧ । ಇಂದ್ರಸೇನ ಇತಿ ಖ್ಯಾತೋ ರಾಜಾ ಮಾಹಿಷ್ಯತೀಪತಿಃ ॥15॥ 
ತಸ್ಯಾಗ್ರೇ ಕಥಯ ಬ್ರಹ್ಮನ್‌ ಸ್ಥಿತಂ ಮಾಂ ಯಮಸನ್ನಿಧೌ । ಕೇನಾಪಿ ಚಾಂತರಾಯೇಣ 
ಪೂರ್ವಜನ್ಮೋದ್ಧವೇನ ಸ 16 ಅವನು ನಿನಗೆ ಒಂದು ಮಾತನ್ನು ಹೇಳಿ 
ಕಳಿಸಿರುವನು. ಕೇಳು. ಎಲೈ ನಾರದನೇ! ಮಾಹಿಷ್ಯತೀ ನಗರದಲ್ಲಿ ಇಂದ್ರಸೇನನೆಂಬ 
ರಾಜನಿದ್ದಾನೆ. ಅವನ ಬಳಿಗೆ ಹೋಗಿ “ನಿನ್ನ ತಂದೆಯು ಹಿಂದಿನ ಜನ್ಮದ 
ಯಾವುದೋ ಪಾಪದಿಂದ ಯಮನ ಸಭೆಯಲ್ಲಿದ್ದಾನೆ' ಎಂದು ಹೇಳು. ಸ 
ಪ್ರಣಯ ಮಾಂ ಪುತ್ರ ಇಂದಿರಾಪುಣ್ಯದಾನತಃ 1 ಇತ್ಯುಕ್ತೋಹಂ ತಃ 
ಸಮೀಪಂ ತವ ಪಾರ್ಥಿವ ॥ ಪಿತುಃ ಸ್ವರ್ಗಕೃತೇ ರಾಜನ್ನಿಂದಿರಾವ್ರತಮಾಚರ ॥17॥ 
ಎಲೈ ಮಗನೇ! ಇಂದಿರಾ ದಾನದಿಂದ ನನ್ನನ್ನು ಸ್ವರ್ಗಕ್ಕೆ ಹೋಗುವಂತೆ ಮಾಡು 
ಎಂದು ಹೇಳಿದನು. ಆದುದರಿಂದ ನಾನು ನಿನ್ನ ಬಳಿಗೆ ಬಂದೆನು. ಇಂದಿರಾ ವ್ರತದ 
ದಾನದಿಂದ ತಂದೆಯು ಸ್ವರ್ಗಕ್ಕೆ ಹೋಗುವಂತೆ ಮಾಡು. ರಾಜಾ - ಕಥಯಸ್ವ 
ಪ್ರಸಾದೇನ ಭವನ್ನಿಂದಿರಾವ್ರತಮ್‌ । ವಿಧಿನಾ ಕೇನ ಕರ್ತವ್ಯಂ ತಸ್ಮಿನ್‌ ಪಕ್ಷೇ ತಿಥೌ 


ಆಶ್ವೀನಮಾಸ 21 


ತಥಾ 118 ರಾಜನು ಹೇಳಿದನು - ಎಲೈ ನಾರದನೇ! ಆ ಇಂದಿರಾವ್ರತವನ್ನು 
ಯಾವಾಗ ಮಾಡಬೇಕು? ಅದಕ್ಕೆ ನಿಯಮವೇನು? ಅದು ಬರತಕ್ಕದ್ದು ಯಾವ 
ತಿಂಗಳು? ಯಾವ ಪಕ್ಷ? ಎಲ್ಲವನ್ನೂ ದಯವಿಟ್ಟು ಹೇಳು. ನಾರದಃ - ಶೃಣು 
ರಾಜೇಂದ್ರ ತೇ ವಚ್ಚಿ ವ್ರತಸ್ಯಾಸ್ಯ ವಿಧಿಂ ಶುಭಮ್‌ । ಅಶ್ವಿನಸ್ಯಾಸಿತೇ ಪಕ್ಷೇ 
ದಶಮೀದಿವಸೇ ಶುಭೇ 1191 ಪ್ರಾತಃಸ್ನಾನಂ ಪ್ರಕುರ್ವೀತ ಶ್ರದ್ಧಾಯುಕ್ತೇನ ಚೇತಸಾ 
| ತತೋ ಮಧ್ಯಾಹ್ನಸಮಯೇ ಸ್ನಾನಂ ಕೃತ್ವಾ ಸಮಾಹಿತಃ ॥20॥1 ಏಕಭುಕ್ತಂ ತತಃ 
ಕೃತ್ವಾ ರಾತ್ರೌ ಭೂಮ್‌ ಶಯೀತ ಚ | ಪ್ರಭಾತೇ ವಿಮಲೇ ಜಾತೇ ಪ್ರಾಪ್ತೇ 
ಚೈಕಾದಶೀ ದಿನೇ॥2111 ಮುಖಪ್ರಕ್ಷಾಳನಂಕುರ್ಯಾದ್‌ ದಂತಧಾವನಪೂರ್ವಕಮ್‌ 
| ಉಪವಾಸಸ್ಯ ನಿಯಮಂ ಗೃಹ್ಟೀಯಾದ್‌ ಭಕ್ತಿಭಾವತಃ ॥22 ನಾರದನು 
ಹೇಳಿದನು - ಎಲೈ ರಾಜನೇ। ಈ ವ್ರತದ ವಿಧಿಯನ್ನು ಹೇಳುತ್ತೇನೆ ಕೇಳು. 
ಆಶ್ವಯುಜಮಾಸದ ಕೃಷ್ಣಪಕ್ಷದ ದಶಮಿಯ ದಿನ, ಬೆಳಿಗ್ಗೆ ಎದ್ದು ಶ್ರದ್ಧೆಯಿಂದ 
ಸ್ನಾನಾಹ್ಲಿಕಗಳನ್ನು ಮಾಡಬೇಕು. ಅನಂತರ ಮಧ್ಯಾಹ್ನಕಾಲದಲ್ಲಿ ಸ್ನಾನ ಮಾಡಿ 
ಊಟಮಾಡಬೇಕು. ಆ ದಿನ ಒಂದೇ ಹೊತ್ತು ಊಟ ಮಾಡಬೇಕು. ಅನಂತರ 
ಊಟ ಮಾಡಬಾರದು. ರಾತ್ರೆಯಲ್ಲಿ ನೆಲದ ಮೇಲೆ ಮಲಗಬೇಕು. ಬೆಳಗ್ಗೆ ಎದ್ದು 
ಏಕಾದಶಿಯ ದಿನದಲ್ಲಿ ಮುಖವನ್ನು ತೊಳೆದುಕೊಳ್ಳಬೇಕು. ಹಲ್ಲನ್ನುಜ್ಜಕೊಳ್ಳ- 
ಬೇಕು. ಭಕ್ತಿಯಿಂದ ಉಪವಾಸದ ನಿಯಮವನ್ನು ಹಿಡಿಯಬೇಕು. ಅದ್ಯ ಸ್ಥಿತ್ವಾ 
ನಿರಾಹಾರಃ ಸರ್ವಭೋಗವಿವರ್ಜಿತಃ । ಶ್ಲೋ ಭೋಕ್ಸೇ ಪುಂಡರೀಕಾಕ್ಷ ಶರಣಂ 
ಮೇ ಭವಾಚ್ಯುತ ॥23॥ ಈ ದಿನ ಆಹಾರವನ್ನು ತೆಗೆದುಕೊಳ್ಳದೇ ಯಾವ 
ಸುಖವನ್ನೂ ಹೊಂದದೆ ಇದ್ದು ನಾಳೆಯ ದಿನ ಊಟ ಮಾಡುತ್ತೇನೆ. ಎಲೈ 
ಅಚ್ಯುತನೇ! ನನ್ನನ್ನು ಕಾಪಾಡು. ಇತ್ಯೇವಂ ನಿಯಮಂ ಕೃತ್ವಾ ಮಧ್ಯಾಹ್ನಸಮಯೇ 
ತಥಾ । ಶಾಲಗ್ರಾಮಶಿಲಾಗ್ರೇ ತು ಶ್ರಾದ್ದಂ ಕುರ್ಯಾದ್‌ ಯಥಾವಿಧಿ ॥24 ಈ 
ರೀತಿಯಾಗಿ ನಿಯಮವನ್ನು ಮಾಡಿಕೊಂಡು ಮಧ್ಯಾಹ್ನದಲ್ಲಿ ಸಾಲಿಗ್ರಾಮಶಿಲೆಯನ್ನು 
ಹತ್ತಿರವಿಟ್ಟುಕೊಂಡು ಶಾಸ್ತ್ರದಂತೆ ಶ್ರಾದ್ಧವನ್ನು ಮಾಡಬೇಕು. ಪಿತೃಣಾಂ ಪ್ರೀತಯೇ 
ಶ್ರಾದ್ಧಂ ಕುರ್ಯಾಚ್ಛದ್ದಾಸಮನ್ನಿತಃ I ಗೋಧೂಮಚೂರ್ಣೈರ್ಯಚ್ಚಾದ್ದಂ ಕೃತಂ 
ಮಧ್ಯಕೃತಂ ಭವೇತ್‌ 1125॥ ಯವೈರ್ವೀಹಿತಿಲೈರ್ಮಾಷ್ಠೆರ್ಗೋಧೂಮೈಶ್ಚಣಕ್ಕಸ್ತ 
ಥಾ। ಶ್ರಾದ್ಧಂ ಕೃತ್ವಾತು ಯೋ ವಿಪ್ರೋ ನ ಭುಂಕ್ತೇ ಪಿತೃಸೇವಿತಮ್‌ ॥26॥ ಆ ದಿನ 


22 ಆಶ್ವೀನಮಾಸ 
ಮಧ್ಯಾಹ್ನದಲ್ಲಿ ಪಿತೃಗಳ ಪ್ರೀತಿಗೋಸ್ಕರ ಗೋಧಿಹಿಟ್ಟುಗಳನ್ನು ಬಾಕಿ ಶ್ರಾದ್ಧ 
ಮಾಡಬೇಕು. (ಆಮಶ್ರಾದ್ಧ ಮಾಡಬೇಕು). ಇದು ಮಧ್ಯಮವು. ಯವ, ಅಕ್ಕಿ, 
ಎಳ್ಳು, ಉದ್ದು, ಗೋಧಿ, ಕಡಲೆಗಳಿಂದ ಶ್ರಾದ್ಧವನ್ನು ಮಾಡಿದ ಮೇಲೆ ಪಿತೃಗಳು 
ಬಿಟ್ಟಿದ್ದನ್ನು ತಿನ್ನಬೇಕು. ಹಾಗೆ ತಿನ್ನದಿರಬಾರದು. ಅನ್ಹಾಶ್ರಿತಾನಿ ಪಾಪಾನಿ 
ಕ್ಷಯಾಯೇತರವಾಸರೇ । ಬ್ರಾಹ್ಮಣಾನ್‌ ಭೋಜಯೇದ್‌ ರಾಜನ್‌ ದಕ್ಷಿಣಾಭಿಶ್ಚ 
ಪೂಜಿತಾನ್‌ 112711 ಏಕಾದಶಿಯ ಹೊರತು ಮಿಕ್ಕ ದಿನಗಳಲ್ಲಿ ಪಾಪಗಳು 
ಅನ್ನವನ್ನು ಆಶ್ರಯಿಸಿರುತ್ತವೆ. ಆದುದರಿಂದ ಇತರ ದಿನಗಳಲ್ಲಿ ಅನ್ನದಿಂದ ತೃಪ್ತಿ 
ಪಡಿಸಿದೆ. ಮೇಲೆ ದಕ್ಷಿಣೆ ಮುಂತಾದುವುಗಳಿಂದ ತೃಪ್ತಿ ಪಡಿಸಬೇಕು. 1 ;ಮನ್ನಂ 
ಸಮಾಘ್ರಾಯ ಗವೇ. ದದ್ಯಾದ್ದಿಚಕ್ಟಣಃ | ಪೂಜಯಿತ್ವಾ ಹೃಷೀಕೇಶಂ ಧೂಪ- 
ಗಂಧಾದಿಭಿಸ್ತಥಾ 1281 ರಾತ್ರೌ ಜಾಗರಣಂ ಕುರ್ಯಾತ್‌ ಕೇಶವಸ್ಯ ಸಮೀಪತಃ । 
ತತಃ ಪ್ರಭಾತಸಮಯೇ ಪ್ರಾಪ್ತೇ ವೈ ದ್ವಾದಶೀದಿನೇ ॥291॥ ಅರ್ಚಯಿತ್ವಾ ಹರಿಂ 
ಭಕ್ತ್ಯಾ ಭೋಜಯಿತ್ವಾ ದ್ವಿಜಾಂಸ್ರ ಥಾ । ಬಂಧುದ್‌ೌಹಿತ್ರಪುತ್ರಾ 2 ಸ್ವಯಂ 
ಭುಂಜೀತ ವಾಗ್ಯತಃ ॥॥30॥ ಏಕಾದಶಿಯ ದಿವಸ ಪಿತೃಗಳಿಗೆ wd 
ಮೂಸಿ ನೋಡಬೇಕು. ಅದನ್ನು ಅನಂತರ ಗೋವಿಗೆ ಕೊಟ್ಟು ಬಿಡಬೇಕು. 
ಹೃಷೀಕೇಶನನ್ನು ಧೂಪದೀಪಗಳಿಂದ ಪೂಜಿಸಿ ಆ ಕೇಶವನ ಸಮೀಪದಲ್ಲಿಯೇ 
ರಾತ್ರಿಯೆಲ್ಲವೂ ಜಾಗರಣ ಮಾಡಬೇಕು. ಬೆಳಗ್ಗೆ ದ್ವಾದಶಿಯು ಬರಲು ಭಕ್ತಿ- 
ಯಿಂದ ಹರಿಯನ್ನು ಪೂಜಿಸಿ ಆ ಮೇಲೆ ಬಂಧುಗಳು, ಮಕ್ಕಳು, ಮೊಮಕ್ತಳು 
ಇವರೊಡನೆ ನಿಯಮವಂತನಾಗಿ ಊಟ ಮಾಡಬೇಕು. ಅನೇನ ವಿಧಿನಾ ರಾಜನ್‌ 
ಕುರು ವ್ರತಮತಂದ್ರಿತಃ ।ಟ ವಿಷ್ಣುಲೋಕಂ ಪ್ರಯಾಸ್ಯಂತಿ ಪಿತರಸ್ತವ ಭೂಪತೇ 113101 
ಎಲೈ ರಾಜನೇ! ನಿಯಮದಿಂದ ಈ ವ್ರತವನ್ನು ಮಡು ಹಾಗೆ ಮಾಡಿದರೆ ನಿನ್ನ 
ಪಿತೃಗಳು ವಿಷ್ಣುಲೋಕವನ್ನು ಹೊಂದುತ್ತಾರೆ. ಶ್ರೀಕೃಷ್ಣ - ಇತ್ಯುಕ್ತ್ವಾ ನೃಪತಿಂ 
ರಾಜನ್‌ ಮುನಿರಂತರಧೀಯತ 1 ಯಥೋಕ್ತವಿಧಿನಾ ರಾಜಾ ಚಕಾರ ವ್ರತ- 
ಮುತ್ತಮಮ್‌ ॥1321| ಶ್ರೀಕೃಷ್ಣನು ಹೇಳಿದನು - ನಾರದನು ಆ ರಾಜನಿಗೆ ಹೀಗೆಂದು 
ಹೇಳಿ ಹೊರಟು ಹೋದನು. ರಾಜನು ಆ ವ್ರತವನ್ನು ವಿಧಿವತ್ತಾಗಿ ಮಾಡಿದನು. 
ಅಂತಃಪುರೇಣ ಸಹಿತಃ ಪುತ್ರಭೃತ್ಯಸಮನ್ಹಿತಃ । ವ್ರತೇ ಕೃತೇ ತು ಕೌಂತೇಯ 
ಪುಷವೃಷ್ಟಿರಭೂದ್‌ ದಿವಃ 11331 ತತಿತಾ ಗರುಡಾರೂಢೋ ಜಗಾಮ ಹರಿ- 


ಮಂದಿರಮ್‌ । ಇಂದ್ರಸೇನೋತಪಿ ರಾಜರ್ಷಿಃ ಕೃತ್ವಾ ರಾಜ್ಯಮಕಂಟಕಮ್‌ 113411 
ರಾಜ್ಯೇ ನಿವೇಶ್ಯ ತನಯಂ ಜಗಾಮ ತ್ರಿದಿವಂ ಸ್ವಯಮ್‌। ಇಂದಿರಾವ್ರತಮಾಹಾತ್ಮ $0 
ತವಾಗ್ರೇ ಕಥಿತಂ ಮಯಾ 113511 ಪಠನಾಚ್ಛವಣಾದ್‌ ರಾಜನ್‌ Es 
ಪ್ರಮುಚ್ಯತೇ ॥361 ಅಂತಃ ವರರ ಮಕ್ಕಳು ಮರಿ, ಆಳು- 
MRE ಈ ವ್ರತವನ್ನು ರಾಜನು ಆಚರಿಸಲು ಅಂತರಿಕ್ಷದಿಂದ ಹೂಮಳೆ- 
ಗರೆಯಿತು. ಅವನ ತಂದೆಯೂ ಕೂಡ ಗರುಡನ ಮೇಲೆ ಹತ್ತಿಕೊಂಡು 
ವೈಕುಂಠವನ್ನು ಹೊಂದಿದನು. ಇಂದ್ರಸೇನನೂ ರಾಜರ್ಷಿಯಾಗಿದ್ದು ರಾಜ್ಯಭಾರ- 
ವನ್ನು ಚೆನ್ನಾಗಿ ಮಾಡಿ ಕೊನೆಗೆ ಮಗನನ್ನು ರಾಜ್ಯದಲ್ಲಿ ನಿಲ್ಲಿಸಿ ತಾನು ಸ್ವರ್ಗವನ್ನು 
ಹೊಂದಿದನು. ಎಲೈ ದೊರೆಯೇ! ಇಂದಿರಾವ್ರತದ ಮಹಿಮೆಯನ್ನು ನಿನಗೆ 
ಹೇಳಿದೆನು. ಇದನ್ನು ಕೇಳಿದವರೂ ಓದಿದವರೂ ಎಲ್ಲಾಪಾಪಗಳೂ ಹೋಗುತ್ತವೆ. 

ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಆಶ್ವಯುಜಕೃಷ್ಣ ಇಂದಿರೈಕಾದಶೀಮಾಹಾತ್ಮ್ಯಂ ನಾಮ 
ಷಷ್ಠಿತಮೋತಧ್ಯಾಯಃ ಸಮಾಪ್ರಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಆಶ್ವಯುಜಕೃಷ್ಣ ಇಂದಿರೈಕಾದಶಿಯ ಮಹಿಮೆ ಎಂಬ ಅರವತ್ತನೆಯ ಅಧ್ಯಾಯವು 
ಮುಗಿಯಿತು. 


ಏಕಾದಶೀ ವಿಷಯ ಬಂದಾಗ ನಾವು ತಿಳಿಯಲೇ ಬೇಕಾದ ಕೆಲವು ಮಹತ್ವದ 
ವಿಚಾರಗಳಿವೆ. ಪಂಚಾಂಗದಲ್ಲಿ ಕೆಲವೊಮ್ಮೆ ವಿದ್ಫೈಕಾದಶೀ, ಉಪೋಷ್ಯದ್ವಾ ದಶೀ, 
ಪಾರಣತ್ರಯೋದಶೀ ಎಂಬುದಾಗಿಯೂ ಹರಿವಾಸರ, ಅತಿರಿಕ್ತೋಪವಾಸ ಎಂದೂ 
ಬರೆದಿರುತ್ತದೆ. ಏನಿದು? 


ಎದ್ದೆ ಕ ಠಕಾದಶೀ : ವಿದ್ದ ಎಂದರೆ ವೇಧವುಳ್ಳದ್ದು.ವೇಧವೆಂದರೆ ಸಂಬಂಧ. 
ವಿದ್ವೈ ೃಕಾದಶೀ ಎಂದರೆ ಸಂಬಂಧವುಳ್ಳ ಏಕಾದಶೀ ಎಂದರ್ಥವಾಯಿತು. ಏಕಾದಶಿಗೆ 
ಯಾವುದರ ಸಂಬಂಧ? ಯಾವಾಗ? ಅರುಣೋದಯಕಾಲದಲ್ಲಿ ದಶಮಿಯ 


ಸಂಬಂಧವಿರುವ ಏಕಾದಶಿಯೇ ಎದ್ದೆ ಸ ಕಾದಶೀ. 


ಸೂರ್ಯೋದಯಕ್ಕಿಂತ ಮುಂಚೆ 4 ಘಳಿಗೆ (ಒಂದು ಘಂಟೆ 36 ನಿಮಿಷ) 


24 ಆಶ್ವೀನಮಾಸ 


ಕಾಲಕ್ಕೆ ಅರುಣೋದಯಕಾಲವೆಂದು ಹೆಸರು. ಈ ಕಾಲದಲ್ಲಿ ಸ್ವಲ್ಪವಾದರೂ 
ದಶಮಿಯಿದ್ದು ಸೂರ್ಯೋದಯಕ್ಕೆ ಏಕಾದಶಿಯೇ ಇದ್ದರೂ ಅಂದು ವಿದ್ದೈಕಾ- 
ದಶೀಯಾಗಿರುತ್ತದೆ. ಉದಾಹರಣೆಗೆ ಇಂದು 6 ಗಂಟೆಗೆ ಸೂರ್ಯೋದಯವೆಂದು 
ಭಾವಿಸೋಣ. ಸುಮಾರು ನಾಲ್ಕೂವರೆಯಿಂದ ಅರುಣೋದಯಕಾಲವೆಂದು 
ತಿಳಿಯಬಹುದು. ನಿನ್ನೆ ದಶಮಿಯು 58 ಫಳಿಗೆಯಿದ್ದುದಾದರೆ ಬೆಳಗ್ಗೆ ಸುಮಾರು 5 
ಘಂಟೆಯವರೆಗೆ ದಶಮಿಯೇ ಇರುವುದರಿಂದ ಇಂದಿನ ಏಕಾದಶಿಗೆ ದಶಮೀ ವೇಧ 
ಬರುತದೆ. 


ಈ ವಿದ್ಫೈೈಕಾದಶಿಯಂದು ಉಪವಾಸ ಮಾಡಬಾರದು. ಅಂದು ಉಪವಾಸ- 
ಮಾಡುವುದು ಅಪರಾಧ. ಈ ಅಪರಾಧದ ಫಲವಾಗಿಯೇ ಗಾಂಧಾರಿಗೆ ಪುತ್ರ- 
ವಿಯೋಗದ ದುಖುವೊದಗಿದೆ. ಆದ್ದರಿಂದ ವಿದ್ಫೈಕಾದಶೀಯನ್ನು ದಶಮಿಯಂತೆ 
ಆಚರಿಸಿ ದ್ವಾದಶಿಯಂದು ಉಪವಾಸ ಮಾಡಬೇಕು. ಉಪವಾಸ ಮಾಡಬೇಕಾದ ಈ 
ದಾ ಿದಶಿಯು ಉಪೋಷ್ಠದ್ದಾ ಿದಶೀ ಅಥವಾ ಉಪೋಷಿತ ದ್ವಾದಶೀ ಎಂದು 
ಕರೆಯಲ್ಪಡುತ್ತದೆ. ದ್ವಾದಶಿಯಂದು ಉಪವಾಸಮಾಡಿದಾಗ ತ್ರಯೋದಶಿಯಂದು 
ಪಾರಣೆಯಿರುವುದರಿಂದ ಅದು ಪಾರಣತ್ರಯೋದಶೀ ಎನಿಸುತ್ತದೆ. 


ಇಂತಹ ಸಂದರ್ಭದಲ್ಲಿ ಸಂಕಲ್ಪಮಾಡುವಾಗ ತಿಥಿಯನ್ನು ಹೇಗೆ ಉಲ್ಲೇಖಸ- 
ಬೇಕೆಂಬುದು ಅನೇಕರನ್ನು ಕಾಡುವ ಪ್ರಶ್ನೆ. ಏಕಾದಶ್ಯಾಂ ತಿಥೌ ಅನ್ನೋಣವೇ 9 
ಅಂದು ಉಪವಾಸ ಮಾಡುತ್ತಿಲ್ಲ. ದಶಮ್ಯಾಂ ಅನ್ನೋಣವೆಂದರೆ ಸೂರ್ಯೋ- 
ದಯಕಾಲದಲ್ಲಿ ದಶಮೀ ತಿಥಿಯಿಲ್ಲ. ಉತ್ತರವಿಷ್ಟೇ. ವಿದ್ಧ್ಯೈಕಾದಶ್ಯಾಂ ತಿಥೌ 
(ಅಥವಾ ದಶಮೀ ವಿದ್ಫ್ಛೈಕಾದಶ್ಶಾಂ) ಎನ್ನಬೇಕು. ಮರುದಿನ ಉಪೋಷ್ಠದ್ವಾದಶ್ಯಾಂ 
ಎಂದೂ ತ್ರಯೋದಶಿಯಂದು ಪಾರಣತ್ರಯೋದಶ್ಯಾಮ್‌ ಎಂದೂ ಹೇಳಬೇಕು. 


ಹರಿವಾಸರ : ಕೆಲವು ಸಲ ದ್ವಾದಶಿಯಂದು ಹರಿವಾಸರವಿರುತ್ತದೆ. ಅಂದು 
ಹರಿವಾಸರ ಮುಗಿಯುವಲ್ಲಿಯ ತನಕ ಪಾರಣೆ ಮಾಡುವ ಹಾಗಿಲ್ಲ. ಈ 
` ಹರಿವಾಸರವೆಂದರೇನು? ಎಂಬ ಪ್ರಶ್ನೆಗೆ ನಾರದೀಯ ಸ್ಮೃತಿಗ್ರಂಥವು ಹೀಗೆ ಉತ್ತರಿ- 
ಸಿದೆ. ದ್ವಾದಶ್ಯಾಮಾದ್ಯಪಾದಸ್ತು ಕೀರ್ತಿತೋ ಹರಿವಾಸರಃ | ನ ತತ್ರ ಪಾರಣಂ 
ಕುರ್ಯಾತ್‌ ಸಾಪಿ ಏಕಾದಶೀ ಸಮಾ ॥ 


ಆಶ್ವೀನಮಾಸ 25 


ದಾ ಿದಶಿಯ ಒಟ್ಟು ಪೂರ್ಣಘಟಿಯ ನಾಲ್ಕನೇ ಒಂದು ಭಾಗವು ಪಾದವೆನಿಸಿದೆ. 
ದ್ವಾದಶಿಯ ಮೊದಲ ಪಾದವನ್ನು ಹರಿವಾಸರ ಎಂದು ಕರೆಯುತ್ತೇವೆ. ಇದು 
ಏಕಾದಶೀ ಸದೃಶವಾಗಿದ್ದು ಈ ಹರಿವಾಸರ ಕಾಲದಲ್ಲಿ ಏಕಾದಶಿಯಂತೆ ಉಪ- 
ವಾಸವಿರಬೇಕು. ಅಂದರೆ ದ್ವಾದಶಿಯ ಮೊದಲಪಾದ ಮುಗಿದ ಮೇಲೆ ಪಾರಣೆ- 
ಯನ್ನು ಮಾಡಬೇಕು. ಸಾಧಾರಣವಾಗಿ ಏಕಾದಶಿಯು 46 ಪಳಿಗೆಗಿಂತಲೂ 
ಜಾಸ್ತಿಯಿದ್ದಾಗ ಮರುದಿನ ಹರಿವಾಸರಯಿದೆಯೆಂದು ಭಾವಿಸಬಹುದಾಗಿದೆ. 


ಮತ್ತೆ ಕೆಲವೊಮ್ಮೆ ದಶಮಿಯಂದು ರಾತ್ರಿ ಹರಿವಾಸರವೆಂದು ಬರೆದಿರುತ್ತದೆ. 
ಇದೇನು? ದಶಮಿಯಂದು ದ್ವಾದಶಿ ಬರುವುದು ಸಾಧ್ಯವೇ 9 ಕೃಷ್ಣ್ವಾರ್ಯ- 
ಸ್ಮೃತಿಮುಕ್ತಾವಲೀ ಈ ಪ್ರಶ್ನೆಗೆ ಉತ್ತರಿಸುತ್ತದೆ. ದ್ವಾದಶಿಯ ಮೊದಲ ಪಾದವು 
ಮಾತ್ರವಲ್ಲದೆ ಏಕಾದಶಿಯ ಪ್ರಾಂತಭಾಗವೂ ಹರಿವಾಸರವಾಗಿದೆ. ದಶಮಿಯಂದು 
ರಾತ್ರಿ ಏಕಾದಶಿಯ ಕೊನೆಯ ಪಾದ ಪ್ರಾರಂಭವಾಗುವುದಕ್ಕೆ ಮುಂಚೆಯೇ ಆಹಾರ 
ಸೇವನೆ ಮುಗಿಸಬೇಕು. ಹರಿವಾಸರತಃ ಪೂರ್ವಂ ದಶಮ್ಯಾಂ ಭೋಜನಂ ಸ್ಮತಮ್‌ 
ಎಂಬ ವರಾಹವಚನವು ಈ ವಿಷಯವನ್ನು ಹೇಳುತ್ತಿದೆ. ಅದಕ್ಕಾಗಿ ದಶಮಿಯ ರಾತ್ರಿ 
ಹರಿವಾಸರವನ್ನು ಪಂಚಾಂಗಗಳು ಉಲ್ಲೇಖಿಸುತ್ತವೆ. 

ಅತಿರಿಕ್ಟೋಪವಾಸ : ದ್ವಾದಶೀ ತಿಥಿಯ ಆದ್ಯಪಾದವು ಹರಿವಸರವೆಂದು 
ಹೇಳಿದ್ದೇವೆ. ಈ ಹರಿವಾಸರವು ಕೆಲವೊಮ್ಮೆ ದ್ವಾದಶಿಯ ಬೆಳಿಗ್ಗೆ 10 ಘಂಟೆಯ 
ವರೆಗೂ ಇರುತ್ತದೆ. ಒಂದುವೇಳೆ ಮಧ್ಯಾಹ್ನದವರೆಗೂ ಈ ಹರಿವಾಸರ 
ಮುಂದುವರಿದರೆ ಆಗ ಅಂತಹಾ ದ್ವಾದಶಿಯನ್ನು ಪೂರ್ತಿ ಉಪವಾಸ ಮಾಡಬೇಕು. 
ದ್ವಾದಶ್ಯಾಮಾದ್ಯ ಪಾದಸ್ತು ಸಂಗವಾತರತೋ ಯದಿ । ಉಪವಾಸದ್ದಯಂ 
ಕಾರ್ಯಮನ್ಯಥಾ ನರಕಂ ವ್ರಜೇತ್‌ ॥ 

ದ್ವಾದಶಿಯಂದು ಆದ್ಯಪಾದವು (ಹರಿವಾಸರವು) ಸಂಗವದ ನಂತರವೂ ಇದ್ದರೆ 
ಆಗ ಏಕಾದಶಿ ಹಾಗೂ ದ್ವಾದಶಿಯನ್ನು ಸೇರಿಸಿ 2 ದಿನ ಉಪವಾಸ ಮಾಡಬೇಕು. 
ಇಲ್ಲದಿದ್ದರೆ ನರಕವಿದೆ. ಸಂಗವವೆಂದರೆ ಹಗಲನ್ನು 5 ಭಾಗ ಮಾಡಿದರೆ ಎರಡನೇ 
ಭಾಗ. ಅಂದರೆ ದ್ವಾದಶಿಯಂದು ಬೆಳಗ್ಗೆ ಸುಮಾರು 11 ಗಂಟೆಗಿಂತಲೂ ಹೆಚ್ಚು 
ಕಾಲ ಹರಿವಾಸರವಿರುವುದಾದರೆ ದ್ವಾದಶಿಯು ಪೂರ್ತಿ ಉಪವಾಸವಿರಬೇಕು. 


26 ಆಶ್ಲೀನಮಾಸ 
ಅಂತಹಾ ಉಪವಾಸವನ್ನು ಅತಿರಿಕ್ಟೋಪವಾಸ ಎನ್ನುತ್ತಾರೆ. ಪಂಚಾಂಗದಲ್ಲಿ ಈ ಬಗ್ಗೆ 
ಉಲ್ಲೇಖವಿರುತ್ತದೆ. 


ಪ್ರದೋಷ: ಪ್ರದೋಷವೆಂದರೆ ಮುಸಂಜೆಯೆಂಬುದು ಪ್ರಸಿದ್ಧವಾದ ಅರ್ಥ. 
ಆದರೆ ಪಂಚಾಂಗದಲ್ಲಿ ಇದನ್ನು ಪಾರಿಭಾಷಿಕವಾಗಿ ಬಳಸಿದೆ. ಷಷ್ಠೀ ಚತುರ್ಥೀ 
ದ್ವಾದಶಿಗಳಂದು  ಪ್ರದೋಷವಿರುವುದಾದರೂ ಪ್ರಸಿದ್ಧವಾದ ದ್ವಾದಶಿಯ 
ಪ್ರದೋಷವನ್ನು ಮಾತ್ರ ಇಲ್ಲಿ ವಿವರಿಸಲಾಗಿದೆ. - ರಾತ್ರ್‌ ಯಾಮದ್ದಯಾದರ್ವಾಕ್‌ 
ಸಪ್ಪಮೀಸ್ಕಾತ್‌ ತ್ರಯೋದಶೀ । ಪ್ರದೋಷ ಸತು ವಿಜ್ಞೇಯಃ ಸರ್ವವಿದ್ಯಾ 
ವಿಗರ್ಜಿತಃ ॥ ಎಂಬ ವೃದ್ಧ ಗರ್ಗರ ಪ್ರಮಾಣ ವಾಕ್ಯದಂತೆ ರಾತ್ರಿ 2 ಯಾಮಗಳು 
ಮುಗಿಯುವುದಕ್ಕೆ ಮೊದಲೇ ತ್ರಯೋದಶಿಯು ಪ್ರಾರಂಭವಾದರೆ ಪ್ರದೋಷವೆಂದು 
ತಿಳಿಯಬೇಕು. ಪ್ರದೋಷಕಾಲದಲ್ಲಿ ವೇದಾದಿಗಳ ಅಧ್ಯಯನವನ್ನು ಮಾಡಬಾರದು. 
ದ್ವಾದಶಿಯಂದು ರಾತ್ರಿಯೇ ತ್ರಯೋದಶಿಯು ಒದಗುವುದರಿಂದ ದ್ವಾದಶಿಯಂದೇ 
ಪ್ರದೋಷವಿರುತ್ತದೆ. ಈ ಪ್ರದೋಷಕಾಲವು ಸೂರ್ಯಾಸ್ತಕ್ಕಿಂತ ಪೂರ್ವಾಪರಗಳಲ್ಲಿ 
ಸಾಮಾನ್ಯವಾಗಿ 3 ಗಂಟೆಗಳಿರುತ್ತದೆ. ದ್ವಾದಶಿಯಂದು ಸಾಯಂಕಾಲ 6 ಗಂಟೆಗೆ 
ಸೂರ್ಯಾಸ್ತವಾಗುವುದೆಂದು ಭಾವಿಸಿದರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 
ಗಂಟೆಯವರೆಗೆ ಪ್ರದೋಷವಿದೆಯೆಂದು ತಿಳಿಯಬಹುದು. 


ದ್ವಾದಶಿಯಂದು ಹರಿವಾಸರವಿದ್ದರೆ ಅಂದು ಪ್ರದೋಷವಿರುವುದಿಲ್ಲ. ಏಕೆಂದರೆ 
ಅಂದು ಪ್ರಾತಣಾಲದಲ್ಲಿ ತಾನೇ ಪ್ರಾರಂಭವಾಗಿರುವ ದ್ವಾದಶಿಯು ರಾತ್ರಿ ಕಾಲದಲ್ಲಿ 
ಮುಂದುವರಿಯುವುದರಿಂದ ಯಾಮದ್ವಯದಲ್ಲಿ ತ್ರಯೋದಶಿ ಪ್ರವೇಶದ ಸಾಧ್ಯತೆ 
ಇರುವುದಿಲ್ಲ. ಅಂತಹಾ ಸಂದರ್ಭದಲ್ಲಿತ್ರಯೋದಶಿಯಂದೇ ರಾತ್ರಿಯಲ್ಲಿತ್ರಯೋ 
-ದಶಿಯು ಸಿಗುವುದರಿಂದ ಅಂದೇ ಪ್ರದೋಷವಿರುವುದನ್ನು ಪಂಚಾಂಗದಲ್ಲಿ 
ಕಾಣಬಹುದಾಗಿದೆ. ಹೀಗೆಯೇ ಷಷ್ಠೀ ಅಥವಾ ಸಪ್ತಮಿಯಂದೂ ಪ್ರದೋಷ- 
ಎರುತ್ತದೆ. 


ದ್ವಾದಶೀ - ಚಾಂದ್ರಮಾನದಲ್ಲಿ ಬರುವ ಮೂವತ್ತು ತಿಥಿಗಳಲ್ಲಿ ಹನ್ನೆರಡನೆಯ 
ಮತ್ತು ಇಪತ್ರೆ ಛನೆಯ ತಿಥಿಗಳು. ಹನ್ನೆರಡು ತಿಂಗಳಿರುವ ಒಂದು ಸಂವತ್ತರದಲ್ಲಿ 
ಇಪ್ಪತ್ತನಾಲ್ಕು ದಾ _ದಶಿಗಳು ಬರುತ್ತವೆ. ಅಧಿಕಮಾಸ ಬರುವ ವರ್ಷದಲ್ಲಿ ಎರಡು 


ಆಶ್ವೀನಮಾಸ 27 


ದ್ವಾದಶಿಗಳು ಅಧಿಕವಾಗಿ ಬಂದು ಒಟ್ಟು ಇಪ್ಪತ್ತಾರು ದ್ವಾದಶಿಗಳಾಗುತ್ತವೆ. ಈ 
ತಿಂಗಳ ಮೊದಲ ತಿಥಿ ಸೂರ್ಯಚಂದ್ರರ ಅಂತರ 132 ಅಂಶವಾದಾಗ ಪ್ರಾರಂಭ 
-ವಾಗಿ 144 ಅಂಶಗಳಾದಾಗ ಮುಗಿಯುತ್ತದೆ. ಎರಡನೆಯ ತಿಥಿ ಅಂತರ 312 
ಅಂಶಗಳಾದಾಗ ಪ್ರಾರಂಭವಾಗಿ 324 ಅಂಶಗಳಾದಾಗ ಮುಗಿಯುತ್ತದೆ. 


ಸ್ಕಾಂದಪುರಾಣದಲ್ಲಿ ತಿಳಿಸಿರುವಂತೆ ದ್ವಾದಶಿಯ ದಿನ ತುಲಸೀ ಮಿಶ್ರವಾದ 
ನೈವೇದ್ಯವನ್ನು ಊಟ ಮಾಡುವುದರಿಂದ ಬ್ರಹ್ಮಹತ್ಯಾದೋಷವೂ ನಾಶವಾಗುತ್ತದೆ. 
ಪಾರಣೆಯಲ್ಲಿ ಅಗಸೆಯ ಸೊಪ್ಪು ನೆಲ್ಲಿಕಾಯಿಯನ್ನು ಉಪಯೋಗಿಸಬೇಕೆಂದು 
ವಿಷ್ಣುಧರ್ಮೊತ್ತರ ಪುರಾಣದಲ್ಲಿದೆ. ಆ ದಿನ ಹಗಲು ನಿದ್ರೆ, ಪರಾನ್ನ ಭೋಜನ, 
ಪುನರ್ಭೋಜನ, ಮೈಥುನ ಇವನ್ನು ಮಾಡಬಾರದು. ಕಾರಣಾಂತರದಿಂದ ಬೆಳಗ್ಗೆ 
ಪಾರಣೆ ಮಾಡಲು ಆಗದಿದ್ದಾಗ, ಪಾರಣೆಗೆ ಪ್ರತಿಯಾಗಿ ನೀರನ್ನಾದರೂ ಕುಡಿದು 
ಬಳಿಕ ನಿಧಾನವಾಗಿ ಊಟ ಮಾಡಬಹುದು. ಅಂದು ಮಾಧ್ಯಾಜ್ನಿಕವನ್ನು ಬೆಳಗ್ಗೆಯೇ 
ಮಾಡುವುದರಿಂದ ಕಾಲಾತೀತ ದೋಷಬರುವುದಿಲ್ಲ. . 


ದ್ವಾದಶೀ ತಿಥಿ ಪ್ರಮಾಣದಲ್ಲಿ ಪ್ರಾರಂಭದ ನಾಲ್ಕನೆಯ ಒಂದು ಭಾಗಕ್ಕೆ 
ಹರಿವಾಸರ ಎಂದು ಸಂಜ್ಞೆ ಈ ಕಾಲದಲ್ಲಿ ಪಾರಣೆ ಮಾಡಕೂಡದು. ದ್ವಾದಶಿ- 
ಯಂದು ಶ್ರವಣ ನಕ್ಷತ್ರ ಸೇರಿದರೂ ಪಾರಣೆ ಕೂಡದು ; ಉಪವಾಸವಿದ್ದುತ್ರಯೋ- 
ದಶೀ ದಿವಸ ಪಾರಣೆ ಮಾಡಬೇಕು. ಸಾಮಾನ್ಯವಾಗಿ ಶುಕ್ಲ ದ್ವಾದಶೀ ಶ್ರವಣ 
ಯೋಗ ಭಾದ್ರಪದ ತಿಂಗಳಿನಲ್ಲೂ ಕೃಷ್ಣ ದ್ವಾದಶೀ ಶ್ರವಣಯೋಗ ಮಾಘ- 
ಮಾಸದಲ್ಲೂ ಸಂಭವಿಸುತ್ತವೆ. 

ಉನ್ನೀಲನೀ ವಂಜುಲೀ ತ್ರಿಸರ್ಶಾ ಪಕ್ಷವರ್ಧಿನೀ ಜಯ ವಿಜಯಾ ಜಯಂತೀ 
ಪಾಪನಾಶಿನೀ ಎಂದು ಮಹಾ ದ್ವಾದಶಿಗಳು ಎಂಟು. ಶುದ್ಧೈಕಾದಶೀಯುಕ್ತವಾದ 
ದ್ವಾದಶಿ ಉನ್ಮೀಲನೀ, ಶುದ್ಧಾದಿಕ ದ್ವಾದಶೀ ವಂಜುಲೀ, ಉದಯ ಕಾಲದಲ್ಲಿ 
ಏಕಾದಶೀ ಅನಂತರ ದ್ವಾದಶೀ, ರಾತ್ರಿ ಶೇಷದಲ್ಲಿ ತ್ರಯೋದಶೀ - ಹೀಗೆ ಮೂರು 
ತಿಥಿಗಳಿಂದಲೂ ಕೂಡಿರುವುದು ತ್ರಿಸರ್ಶಾ. 16 ದಿನಗಳು ಬರುವ ಪಕ್ಷದಲ್ಲಿರುವ 
ದಾ _ದಶೀ ಪಕ್ಷವರ್ಧಿನೀ, ಪುಷ್ಕನಕ್ಚತ್ರ ಸಹಿತವಾದ ದ್ವಾದಶೀ ಜಯಾ. ಶ್ರವಣ ನಕ್ಷತ್ರ 
ಸಹಿತವಾದ ದ್ವಾದಶೀ ವಿಜಯಾ. ಪುನರ್ವಸು ನಕ್ಷತ್ರಯುಕ್ತ ದ್ವಾದಶೀ ಜಯಂತೀ. 


28 ಆಶ್ವೀನಮಾಸ 


ರೋಹಿಣೀ ನಕ್ಷತ್ರಯುಕ್ತ ದ್ವಾದಶೀ ಪಾಪನಾಶಿನೀ ಎಂದು ಇವುಗಳಿಗೆ ವಿಶೇಷ 
ನಾಮಗಳು. 


ಶ್ರೀ ಸುಮತೀಂದ್ರತೀರ್ಥರು - ಶ್ರೀ ರಾಘವೇಂದ್ರತೀರ್ಥ ಮಠ (1725 
ಬೃಂದಾವನ ಪ್ರವೇಶದ ವರ್ಷ) ಆರಾಧನೆ - ಆಶ್ವಯುಜ ಬಹುಳ ದ್ವಾದಶಿ 
ವೃಂದಾವನ - ಶ್ರೀರಂಗಂ ಶ್ರೀಗಳು ಅದ್ವಿತೀಯ ಗ್ರಂಥಕಾರರು, 


ಶ್ರೀಗಳು ಚಕ್ರವಾಲಪ್ರಬಂಧ, ಜಯಘೋಷಣ, ಬಿರುದಾವಲಿ, ದೇವರಾಜಸ್ತುತಿ 
ಎನ್ನುವ ಅನೇಕ ಚಾಟುಪ್ರಬಂಧಗಳನ್ನು ರಚಿಸಿದ್ದಾರೆ. ಅದಲ್ಲದೆ ರಾಮದಂಡಕ, 
ರಾಮತಾರವಳಿ, ಯೋಗೀಂದ್ರ ವಿಜಯ, ಯೋಗೀಂದ್ರ ತಾರಾವಳಿ, ಅಭಿನವ 
ಕಾದಂಬರಿ ಮೊದಲಾದ ಗ್ರಂಥಗಳನ್ನು ಸಾಹಿತ್ಯದಲ್ಲಿ ರಚಿಸಿದ್ದಾರೆ. ಶ್ರೀಸುಧೀಂದ್ರ 
ತೀರ್ಥರ ಸುಭದ್ರಾಪರಿಣಯ, ಅಲಂಕಾರಮಂಜರಿ ಹಾಗು ಪಂಡಿತಾಚಾರ್ಯರ 
ಉಷಾಹರಣ ಕಾವ್ಯಕ್ಕೂ, ಶ್ರೀವಿಜಯೀಂದ್ರ, ಶ್ರೀವ್ಯಾಸರಾಜ ವಿಜಯಕ್ಕೂ ವ್ಯಾಖ್ಯಾನ 
ರಚಿಸಿದ್ದಾರೆ. 

ಇನ್ನು ವೇದಾಂತ ವಿಚಾರದಲ್ಲಿ ಗೀತಾಭಾಷ್ಯಪ್ರಮೇಯದೀಪಿಕಾ, ತತ್ವಪ್ರಕಾಶಿಕಾ, 
ಯಗ್ಗಾಷ್ಯಟೀಕಾ ಮೊದಲಾದ ಗ್ರಂಥಗಳಿಗೆ ಭಾವರತ್ನ ಕೋಶವೆಂಬ ವ್ಯಾಖ್ಯಾನವನ್ನು 
ರಚಿಸಿದ್ದಾರೆ. ಅಧಿಕರಣ ರತ್ನಮಾಲೆ ಎನ್ನುವ ಬ್ರಹ್ಮ ಮೀಮಾಂಸಾರ್ಥಕ ಬೋಧಕ 
ಗ್ರಂಥವನ್ನು ರಚಿಸಿದ್ದಾರೆ. 

ಶ್ರೀಗಳು ಸಂಸ್ಥಾನಪೂಜಾ ನೆರವೇರಿಸುವ ಸಮಯದಲ್ಲಿ ಶ್ರೀ ಹೆಳವನಕಟ್ಟೆ 
ಗಿರಿಯಮ್ಮನವರು ಶ್ರೀ ಮೂಲರಾಮದೇವರಲ್ಲಿ ರಂಗನನ್ನು ಪ್ರತ್ಯಕ್ಷೀಕರಿಸಿಕೊಂಡು 
ಮೂಲರಾಮದೇವರ ಮೇಲೆ ಕೀರ್ತನೆಯನ್ನು ರಚಿಸಿರುವುದು ಸರ್ವ ಮಾಧ್ವ ಮನ 
ಮನೆಗಳಲ್ಲಿ ಪ್ರಚಲಿತವಾದ ವಿಷಯ. 


ಇಲ್ಲಿಗೆ ಆಶ್ವೀನಮಾಸದ ವಿಧಾನವು ಸಮಾಪ್ತವಾಯಿತು ॥ 
ಶ್ರೀಮಧದ್ದೇಶಾರ್ಪಣಮಸ್ತು ॥ 


೫ ಚೇ ಶೇ ಸೇ 


 ಶ್ರೀಮದ್ಭನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 
ಕಾರ್ತಿಕಮಾಸ 
ಮಾಸನಿಯಾಮಕ - ಇಂದಿರಾದಾಮೋದರಾಯ ನಮಃ 


ಕಾರ್ತಿಕಮಾಸದ ಧರ್ಮಗಳು 


ಈ ಮಾಸದಲ್ಲಿ ಮಾಡುವ ಎಲ್ಲ ಧರ್ಮಗಳನ್ನು ಇಂದಿರಾಪತಿ ದಾಮೋದರನ 
ಪ್ರೀತಿಗಾಗಿ ಮಾಡತಕ್ಕದ್ದು. 

ಬಲಿಪಾಡ್ಯ - (ಬಲಿಪ್ರತಿಪತ್‌) ಬಲಿಪಾಡ್ಯದಂದು ರಾತ್ರಿ ಬಲೀಂದ್ರನ ಪೂಜೆ- 
ಯನ್ನು ಮಾಡಬೇಕು. ಭೂಮಿಯಲ್ಲಿ ಮಂಡಲ ಮಾಡಿ ಅದರಲ್ಲಿ ಐದು ಬಣ್ಣದ 
ರಂಗೋಲಿಯಿಂದ ಬಲೀಂದ್ರನನ್ನು ಬರೆದು ಪೂಜಿಸಬೇಕು. ಜನಸಾಮಾನ್ಯರು 
ಮನೆಯೊಳಗೆ ಗೋಮಯದಿಂದ ಮೂರ್ತಿಯನ್ನು ಮಾಡಿ, ಗೋಮಯದಿಂದ 
ಮಾಡಿದ ಕೋಟೆಯೊಳಗೆ ಆ ಮೂರ್ತಿಯನ್ನಿಟ್ಟು- 
ಬಲಿರಾಜ ನಮಸ್ತುಭ್ಯಂ ವಿರೋಚನಸುತ ಪ್ರಭೋ । ಭವಿಷ್ಯೇಂದ್ರ ಸುರಾರಾತೇ 
ಪೂಜೇಯಂ ಪ್ರತಿಗೃಹ್ಯತಾಮ್‌ ॥ ಬಲಿರಾಜ ನಮಸ್ತುಭ್ಯಂ ದೈತ್ಯದಾನವವಂದಿತ । 
ಇಂದ್ರಶತ್ರೋತಮರಾರಾತೇ ವಿಷ್ಣುಸಾನ್ನಿಧ್ಯ್ಧದೋ ಭವ॥ 

ಎಂಬ ಮಂತ್ರವನ್ನು ಹೇಳಿ ಆ ಮೂರ್ತಿಯ ಎದುರಿನಲ್ಲಿ ಮೊಸರನ್ನು 
ಹಾಕಬೇಕು. ಮನೆಯ ಅಂಗಳದಲ್ಲಿಯೂ ಸಹ ಗೋಮಯದ ಮೂರ್ತಿಯನ್ನು 
ಇಡಬೇಕು. 


ಕಾರ್ತಿಕಮಾಸದಲ್ಲಿಮಾಡುವ ದಾನಗಳು 


ಕಾರ್ತಿಕಮಾಸದಲ್ಲಿ ದೀಪದಾನವು ಸರ್ವಪಾಪ ಪರಿಹಾರಕ. ಪ್ರಾತಃ ಕಾಲದಲ್ಲಿ 
ದೇವರ ಮುಂದೆ ದೀಪ ಹಚ್ಚುವುದನ್ನು ಇಲ್ಲಿ ದೀಪದಾನ ಎಂದು ಕರೆಯಲಾಗಿದೆ. 
ನಮಗೆ ದೀಪ ಹಚ್ಚಿಡಲು ಶಕ್ತಿ ಇಲ್ಲದಿದ್ದರೂ ಮತ್ತೊಬ್ಬರು ಹಚ್ಚಿದ ದೀಪವನ್ನು ಬತ್ತಿ 
ಸರಿಮಾಡಿ ಪ್ರಜ್ವಲಿಸುವಂತೆ ಮಾಡಿದರೂ ದೀಪದಾನದ ಫಲವನ್ನು ಪಡೆಯುವರು. 


30 ಕಾರ್ತಿಕಮಾಸ 
ದೀಪಕ್ಕಾಗಿ ಹತ್ತಿಯನ್ನು ಬತ್ತಿಯನ್ನು ಎಳ್ಳೆಣ್ಣೆಯನ್ನೂ, ಹಣತೆಯನ್ನು ಕೊಡುವುದೂ 
ಪುಣ್ಯಕರ. ದೀಪದಾನ ಕೊಡುವವರಿಗೆ ಸಹಾಯ ಮಾಡುವುದೂ ಪುಣ್ಯಕರವಾಗಿದೆ. 

ಶ್ರೋತ್ರಿಯರಿಗೆ ಗೋಪೀಚಂದನದಾನ ಕೊಡುವುದರಿಂದ ಪಾಪಮುಕ್ತರಾಗಿ 
ವೈಷ್ಣವತ್ವವನ್ನು ಪಡೆಯುವರು. ಸರ್ವಪಾಪಪರಿಹಾರ, ಜನ್ಮಾಂತರದಲ್ಲಿ ವೈಷ್ಣವತ್ಚ 
ಪ್ರಾಪ್ತಿ. 

ಗೋದಾನ ಕೊಡುವವನು, ಕ್ರಮೇಣ ನಿಶ್ಚಯವಾಗಿ ಮೋಕ್ಷ ಸೇರುವನು. 
ಬಾಳೆಹಣ್ಣು, ನೆಲ್ಲಿಕಾಯಿಯ ದಾನಗಳು ಶ್ರೇಷ್ಠ. ಶೀತಾರ್ತವಿಪ್ರನಿಗೆ ವಸ್ತದಾನವೂ 
ಪುಣ್ಯಪ್ರದ. ಕೇಶವಪ್ರಿಯವಾದ ಕಾರ್ತಿಕ ಮಾಸದಲ್ಲಿ ಅನ್ನದಾನವೂ ಶ್ರೇಷ್ಠ. 
ಸಂಪತ್ತಿಗೆ ಅನುಸಾರವಾಗಿ ಕಾಯಿಪಲ್ಯೆಗಳ ದಾನವನ್ನು ಮಾಡಬೇಕು. ಶಾಲಗ್ರಾಮ 
ದಾನವು ತುಂಬ ಶ್ರೇಯಸ್ಕರ. ಪುರಾಣಪ್ರವಚನ ಮಾಡುವ ವಿಪ್ರನಿಗೆ ಫೃತ ಪಾಯಸ 
ದಾನವನ್ನು ಕೊಡುವವನು ನೂರು ಬ್ರಾಹ್ಮಣರ ಭೋಜನದ ಫಲವನ್ನು ಪಡೆ- 
ಯುವನು. 


ಶಂಖದಾನವು ಚಕ್ರಾಂತಿಕ ದಾನವೂ ಪಾಪಪರಿಹಾರಕ ಹಾಗೂ ಸುಪುಣ್ಯಪ್ರದ- 
ವಾಗಿದೆ. 


ಕಾರ್ತಿಕಮಾಸದಲ್ಲಿ ಪರಮಾತ್ಮನ ಪ್ರೀತ್ಯರ್ಥವಾಗಿ ಕಾಯಿಪಲ್ಯೆಗಳ ದಾನವನ್ನಾ- 
ಗಲಿ, ಉಪ್ಪನ್ನೇ ಆಗಲಿ ಯಾವುದೇ ಯೋಗ್ಯ ಪದಾರ್ಥವನ್ನಾದರೂ ದಾನ ಕೊಡ- 
ಬೇಕು. ದಾನಕೊಡದೆ ಕಾರ್ತಿಕಮಾಸವನ್ನುವ ಯರ್ಥವಾಗಿ ಕಳೆಯಬಾರದು. 


ಗೋದಾನ ಮಂತ್ರ- ಅಪಮೃತ್ಯುವಿನಾಶಾರ್ಥಂ ಸಂಸಾರಾರ್ಣವತಾರಕ । 
ವಿಪ್ರ ತುಭ್ಯಮಿಮಾಂ ಸೌಮ್ಯಂ ಧೇನುಂ ಸಂಪ್ರದದಾಮ್ಯಹಮ್‌ ॥ 


ಮೋಕ್ಪಪ್ರಾಪ್ತಿ (ಸಾಕ್ಟಾತ್‌ ಗೋವು ಅಥವಾ ಎಳ್ಳಿನಿಂದ ಮಾಡಿದ ಗೋವು). 
ಗೋವು ದೊರೆಯದಿದ್ದರೆ ಬ್ರಾಹ್ಮಣನಿಗೆ ಚಪ್ಪಲಿಗಳನ್ನು ದಾನ ಕೊಡಬೇಕು. 


ಪಾದರಕ್ಷೆ ದಾನ- ಪ್ರವಾಸ ಮಾಡುವಂತಹ ವಿಪ್ರನಿಗೆ ಪಾದರಕ್ಷೆಗಳನ್ನು ದಾನ 
ಕೊಟ್ಟರೆ ದಾನಿಯು ನೆಲದ ಮೇಲೆ ನಡೆಯುವ ಸಂದರ್ಭವೇ ಬಾರದು. 


ಕಾರ್ತಿಕಮಾಸ 31 
ವಸ್ತ್ರದಾನ- ವೇದಾಧ್ಯಯನ ಸಂಪನ್ನ ಬಡ ಬ್ರಾಹ್ಮಣರಿಗೆ ವಸ್ತದಾನವನ್ನು 
ಈ ಷ್ಠ 
ಅವಶ್ಯ ಕೊಡಬೇಕು. ವಸ್ತ್ರದಾನದಿಂದ ನಮಗೆ ನಗ್ಗತೆಯು ಬಾರದು. 
ಅನ್ನದಾನ- ಷಡ್ರಸದಿಂದ ತುಂಬಿದ ಉತ್ತಮ ಅನ್ನವನ್ನು ದಾನ ಮಾಡುವುದ- 
ರಿಂದ ಅಮರತ್ವವನ್ನು ಯೋಗ್ಯತೆಯಿದ್ದರೆ ಪಡೆಯಬಲ್ಲನು. 


ಜಲದಾನ- ಸರ್ವರಿಗೂ ಸರ್ವಕಾಲದಲ್ಲಿ ಜೀವನ ಪ್ರದವಾದ ನೀರು 
ಪ್ರಧಾನ. ಅನ್ನದಾನಕ್ಕಿಂತ ಉತ್ತಮವಿದು. ಈ ದಾನವನ್ನು ಎಲ್ಲರಿಗೂ ಕೊಡಬೇಕು. 
ಈ ಯಾವ ನಿಷೇಧವೂ ಇಲ್ಲ. ಜಲದಾನಿಯು ವರುಣಲೋಕ ಸೇರುವನು. 


ಕ್ಲೀರದಾನ- ವಿಪ್ರರಿಗೆ ಅದರಲ್ಲೂ ಬಾಲಕರಿಗೆ ಕ್ಷೀರದಾನ ನೀಡುವುದು ಈ 
ಮಾಸದಲ್ಲಿ ತುಂಬ ಪುಣ್ಯಕರ. ಇದರಿಂದ ಪುತ್ರ ಪೌತ್ರಾದಿ ಪ್ರಾಪ್ತಿ. 

ಧಾನ್ಯದಾನ- ಎಲ್ಲಪ್ರಾಣಿಗಳಿಗೆ ಧಾನ್ಯವನ್ನು ಕೊಡುವುದರಿಂದ ಕುಬೇರಪುರ- 
ದಲ್ಲಿ ಫಲವನ್ನು ಅನುಭವಿಸುತ್ತಾನೆ. 

ಹೀಗೆ ವಿವಿಧ ದಾನಗಳನ್ನು ಈ ಮಾಸದಲ್ಲಿ ಕೊಡಬಹುದು. ಶಕ್ತಿಯಿರದಿದ್ದರೆ 
ಶಕ್ತಿಯಿದ್ದಷ್ಟು ವಿಪ್ರನ ಕೈಗೆ ದಾನ ಕೊಡಲೇಬೇಕು. 

ದೀಪದಾನ- ಇದರಿಂದ ಸ್ತ್ರೀ ಅಥವಾ ಪುರುಷರು ಹುಟ್ಟಿದಾರಭ್ಯ ಮಾಡಿರುವ 
ಪಾಪನಾಶ. ಸ್ವರ್ಗಪ್ರಾಪ್ತಿ. ಸ್ವತಃ ದೀಪದಾನ ಮಾಡಲು ಸಾಧ್ಯವಿಲ್ಲದವರು 


ನ 


ಬೇರೆಯವರು ಹಚ್ಚಿರುವ ದೀಪವನ್ನು ಪ್ರಜ್ವಲಿಸುವಂತೆ ಮಾಡಿದರೂ ಅವರಿಗೆ 
ಸ್ಪರ್ಗಾದಿ ಫಲ. 

ಆಕಾಶದೀಪ - ಪ್ರತಿದಿನ ರಾತ್ರಿ ದೇವಾಲಯದ, ಮನೆಯ ಮೇಲ್ಭಾಗದಲ್ಲಿ 
ದೀಪವನ್ನು ಹಚ್ಚಿ ದೇವರಿಗೆ ಸಮರ್ಪಣೆ ಮಾಡಬೇಕು. ಇದರಿಂದ ಒಂದು ಕೋಟಿ 
ಕಲ್ಪಗಳ ಕಾಲ ಪುನರ್ಜನವಿಲ್ಲ. ಆಕಾಶದೀಪದಾನದ ಮಂತ್ರ - 
ದಾಮೋದರಾಯ ವಿಶ್ವದೂಪಧರಾಯ ಚ। 
ನಮಸ್ಕೃತ್ವಾ ಪ್ರದಾಸ್ಯಾಮಿ ವ್ಯೋಮ್ನಿ ದೀಪಂ ಹರಿಪ್ರಿಯಮ್‌ ॥ 
ಗೋವಿಂದದಾಮೋದರವಾಸುದೇವ ಬ್ರಹ್ಮಾದಿಜೀವಸ್ಯ ನಿದಾನಮೂರ್ತೇ । 
ಆಕಾಶವತ್ಸರ್ವಗತಾವ್ಯಯಾತ್ಮನ್‌ ಪ್ರೀತೋ ಭವಸ್ವಾಶು ಸಮಸ್ತದೋಷಾನ್‌ ॥ 


32 ಕಾರ್ತಿಕಮಾಸ 


ನಿರ್ವಿಘ್ನಂ ಕುರು ದೇವೇಶ ಯಾವನ್ನಾಸಂ ಸಮಾಪ್ಯತೇ। 
ವ್ರತೇನಾನೇನ ದೇವೇಶ ತ್ವಯಿ ಭಕ್ತಿಃ ಪ್ರವರ್ಧತು॥ 


ಫುತ-ಪಾಯಸದಾನ - ೧೦೦ ಬ್ರಾಹ್ಮಣಭೋಜನದ ಫಲ 
ಶಂಖ-ಚಕ್ರಾಂಕಿತದಾನ - ಸಕಲ ಪಾಪನಾಶ. 


ವಸ್ತ್ರದಾನ, ಅನ್ನದಾನ, ಕದಲೀಫಲದಾನ, ಧಾತ್ರೀಫಲದಾನ, ಶಾಲಿಗ್ರಾಮದಾನ, 
ರಜತ- ಹೇಮದಾನ. 


ಗೀತಾಪಾರಾಯಣ - ವೈಕುಂಠಪ್ರಾಪ್ತಿ, ಕಾರ್ತಿಕಮಾಸದಲ್ಲಿ ವಿಶೇಷ ಭಗ- 
ವಂತನ ಪ್ರೀತಿಗೆ ಕಾರಣ. ಕೇವಲ ಅಧ್ಯಾಯವೊಂದನ್ನು ಪಾರಾಯಣ 
ಮಾಡುವುದರಿಂದಲೂ ಬಹುಪುಣ್ಯವಿದೆ. ಕಾರ್ತಿಕಮಾಸದಲ್ಲಿ ಗೀತಾಪಾರಾಯಣ 
ಮಾಡುವವರ ಪುಣ್ಯಫಲವನ್ನು 100ವರ್ಷಗಳು ಹೇಳಿದರೂ ಇಷ್ಟೇ ಎಂದು 
ಹೇಳಲಾಗುವುದಿಲ್ಲ. 


ಕೇದಿಗೆ ಹೂವಿನಿಂದ ಭಗವಂತನ ಪೂಜೆ ಮಾಡಿದರೆ 1000 ವರ್ಷಗಳ ಕಾಲ 
ಸರ್ವಮಾನ್ಯರಾಗಿರುತ್ತಾರೆ. ಕಮಲಪುಷದಿಂದ ಪೂಜಿಸಿದರೆ ಬಹು ಐಶ್ಚರ್ಯಪ್ರಾಪ್ತಿ 


ಪ್ರದಕ್ಷಿಣೆ ನಮಸ್ಕಾರ - ಪ್ರದಕ್ಷಿಣೆಯ ಒಂದೊಂದು ಹೆಜ್ಜೆಗೂ ಅಶ್ವಮೇಧ 
ಯಾಗದ ಫಲ. ಚ ನಮಸ್ಕಾರ (ದೀರ್ಫದಂಡನಮಸ್ಕಾರಕ್ಕೆ ಸ್ಸ) ರಾಜ- 
ಸೂಯ ಹಾಗೂ ಅಶ _ಮೇಧಯಾಗಗಳ ಫ ಲ ಪ್ರಾಪ್ತವಾಗುತ್ತದೆ. 


ಲಕ್ಷ್ಮೀಪೂಜಾ - (ಗೋಪೂಜಾ) - ಲಕ್ಷ್ಮೀರ್ಯಾ ಲೋಕಪಾಲಾನಾಂ 
ಧೇನುರೂಪೇಣ ಸಂಸ್ಥಿತಾ | ಫೃತಂ ವಹತಿ ಯಜ್ಞಾರ್ಥೆ ಮಮ ಪಾಪಂ ವ್ಯಪೋ- 


ಹತು ॥ ಅಗ್ರತಃ ಸಂತು ಮೇ ಗಾವೋ ಗಾವೋ ಮೇ ಸಂತು ಪೃಷ್ಠತಃ 1 ಗಾವೋಮೇ 
ಹ್ಫ ದಯೇ ಸಂತು ಗವಾಂ ಮಧ್ಯೇ ವಸಾಮ್ಯಹಮ್‌ ॥ 


ಈ ಎರಡೂ ಮಂತ್ರಗಳಿಂದ ಹಸು -ಕರು ಎರಡನ್ನೂ ಪೂಜಿಸಬೇಕು. 


ಗೋವರ್ಧನ ಪೂಜಾ - ಅಪರಾಹ್ನಕಾಲದಲ್ಲಿ ಗೋಮಯದಿಂದ ಅಥವಾ 
ಅನ್ನದಿಂದ ಗೋವರ್ಧನಪರ್ವತವನ್ನು ಮಾಡಿ ಸಂಕಲ್ರಮಾಡಬೇಕು 


ಕಾರ್ತಿಕಮಾಸ 33 


ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಕೃಷ್ಣಪ್ರೀತ್ಯರ್ಥಂ ಗೋವರ್ಧನ 
ಪೂಜನ - ಗೋಪಾಲಕೃಷ್ಣಪೂಜನಾತಂ ಮಹೋತವಂ ಕರಿಷ್ಯೇ - ಎಂಬುದಾಗಿ. 
ನಂತರ ಈ ಮಂತ್ರದಿಂದ ಆವಾಹನೆ ಮಾಡಬೇಕು 
ಬಲಿರಾಜ್ಞೋ ದ್ವಾರಪಾಲೋ ಭವಾನದ್ಯ ಭವ ಪ್ರಭೋ। 
ನಿವಾಕ್ಯಾರ್ಥನಾರ್ಥಾಯ ಸಗೋವರ್ಧನಗೋಪತೇ ॥ - ಎಂಬುದಾಗಿ. 
ಗೋಪಾಲಮೂರ್ತೇ ವಿಶ್ವೇಶ ಶಕ್ರೋತವವಿಭೇದಕ । 
ಗೋವರ್ಧನಕೃತಚ್ಛತ್ರ ಪೂಜಾಂ ಮೇ ಹರ ಗೋಪತೇ॥ 
ಗೋವರ್ಧನ ಧರಾಧಾರ ಗೋಕುಲತ್ರಾಣರಕ್ಕಕ । 
ಎಷ್ಟುಬಾಹುಕೃತಚ್ಛಾಯ ಗವಾಂ ಕೋಟಿಪ್ರದೋ ಭವ॥ 

ಈ ಎರಡು ಮಂತ್ರಗಳಿಂದ ಗೋವರ್ಧನ ಹಾಗೂ ಕೃಷ್ಣರನ್ನು ಷೋಡಶೋ- 
ಪಚಾರಗಳಿಂದ ಪೂಜಿಸಬೇಕು. ನಂತರ ಈ ಪೂಜಾಂತವಾಗಿ "ಆಗಾವೋ ಅಗ್ಗನ್‌' 
"ಪ್ರೇತೇ ವದಂತು' ಈ ಮಂತ್ರಗಳಿಂದ ಗೃಹಸಿದ್ಧ ಚರುಹೋಮವನ್ನು ಮಾಡಬೇಕು. 
ವಿಕ್ರಮಶಕೆ ಆರಂಭವಾದ ದಿವಸವಿದು. 


ಕಾರ್ತೀಕ ॥ ಶುದ್ಧ Il ದ್ವಿತೀಯಾ 


ಯಮದ್ವಿತೀಯಾ - ಈ ದಿನದಂದು ಅತ್ತಿಮರದ ಕೆಳಗೆ ಎಂಟು ದಳದ 
ಕಮಲವನ್ನು ಬರೆದು ಅದರಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಸರಸ್ವತಿ ಇವರನ್ನು 
ಆವಾಹಿಸಿ ಪೂಜಿಸಬೇಕು. ನಂತರ ಹಾಲು ಕರೆಯುವ ಹಸುವನ್ನು ಕರುವಿನ 
ಸಹಿತವಾಗಿ ಮೃತ್ಯುನಾಶಕ್ಕೋಸ್ಕರ ಬ್ರಾಹ್ಮಣನಿಗೆ ಈ ಮಂತ್ರವನ್ನು ಹೇಳಿ ದಾನ 
ಮಾಡಬೇಕು - ಅಪಮೃತ್ಯುವಿನಾಶಾರ್ಥಂ ಸಂಸಾರಾರ್ಣವತಾರಕ । ವಿಪ್ರ ತುಭ್ಯ- 
ಮಿಮಾಂ ಸೌಮ್ಯಾಂ ಧೇನುಂ ಸಂಪ್ರದದಾಮ್ಯಹಮ್‌ ॥ 

ಅನಂತರ ಯಮ - ಚಿತ್ರಗುಪ್ತ ಹಾಗೂ ಯಮದೂತರನ್ನು ಪೂಜಿಸಿ, ಯಮ- 
ದೇವರಿಗೆ - | 


ಏಹ್ಯೇಹಿ ಮಾರ್ತಾಂಡಜ ಪಾಶಹಸ್ತ ಯಮಾಂತಕಾಲೋ ಧರಾಮರೇಶ। 
ಭ್ರಾತೃದ್ಧಿತೀಯಾ ಕೃತದೇವಪೂಜಾಂ ಗೃಹಾಣ ಚಾರ್ಫ್ಥ್ಯಂ ಭಗವನ್ನಮಸ್ತೇ || 


34 ಕಾರ್ತಿಕಮಾಸ 


ಎಂಬ ಮಂತ್ರದಿಂದ ಅರ್ಫ್ಯವನ್ನು ಕೊಡಬೇಕು. ಅನಂತರ ತನ್ನ ಅಕ್ಕ ತಂಗಿಯರ 
ಮನೆಗೆ ಹೋಗಿ ಅವರಿಗೆ ಉಡುಗೊರೆ ಕೊಟ್ಟು ಅವರ ಮನೆಯಲ್ಲಿಯೇ ಊಟ 
ಮಾಡಬೇಕು. ಅಕ್ಕ ತಂಗಿಯರಿಲ್ಲದಿದ್ದಲ್ಲಿತನ್ನ ಸೋದರತ್ತೆಯ ಮನೆಯಲ್ಲಿಯಾದರೂ 
ಮಾಡಬೇಕು. ಇದರಿಂದ ಅಕ್ಕ ತಂಗಿಯರ ವೈಧವ್ಯವು ಪರಿಹಾರವಾಗುತ್ತದೆ. ಇದು 
ನಿತ್ಯವ್ರತ; ಇದನ್ನು ಮಾಡದಿದ್ದರೆ ಬ್ರಹ್ಮಹತ್ಯಾದಿದೋಷಗಳು ಬರುತ್ತವೆ. 


ಕಾರ್ತಿಕ ಶುದ್ಧ ದ್ವಿತೀಯಾದಂದು ಅತ್ತಿಮರದ ಬುಡದಲ್ಲಿ ಬ್ರಹ್ಮ, ವಿಷ್ಣು, 
ಮಹೇಶ್ವರರನ್ನು ವೀಣಾಪುಸ್ತಕಧಾರಿಣಿಯಾದ ಸರಸ್ವತಿಯನ್ನೂ ಪೂಜೆ ಮಾಡಬೇಕು. 
ಅನಂತರ ಅಪಮೃತ್ಯು ಪರಿಹಾರಕ್ಕಾಗಿ ಗೋದಾನ ಕೊಡಬೇಕು. 


ಶ್ರೀ ವಿದ್ಯಾಸಮುದ್ರತೀರ್ಥರು (ವ್ಯಾಸರಾಜ ಮಠ) ಕಾರ್ತಿಕ ಶುದ್ಧ 
ದ್ವಿತೀಯ (ಕ್ರಿ.ಶ. 1890-1903) ಶ್ರೀಮದ್ವಿದ್ಯಾಶ್ರೀನಿವಾಸತೀರ್ಥಪಾಣಿಸರೋಜ- 
ಭೂಃ । ಕೃಪಾಂ ವಿದ್ಯಾಂ ಶ್ರೀಸಮುದ್ರ ಗುರುಃ ಕುರ್ಯಾತ್ರದಾ ಮಯಿ ॥ ಇವರ 
ಪೂರ್ವಾಶ್ರಮನಾಮ ರಂಗಸ್ವಾಮಿ ಆಚಾರ್ಯರೆಂದು. ಇವರು ಶ್ರೀ ವಿದ್ಯಾಪೂರ್ಣ- 
ತೀರ್ಥರ ಪೂರ್ವಾಶ್ರಮದ ಮೊಮಕ್ಟಳು ಮತ್ತು ಶ್ರೀವಿದ್ಯಾಶ್ರೀಸಿಂಧು ತೀರ್ಥರ 
ಪೂರ್ವಾಶ್ರಮದ ತಮ್ಮಂದಿರು ಆಗಿರುತ್ತಾರೆ. ಶ್ರೀವಿದ್ಯಾಶ್ರೀನಿವಾಸ ತೀರ್ಥರ ಕರ- 
ಕಮಲಸಂಜಾತರಾಗಿ ಶ್ರೀವಿದ್ಯಾಸಮುದ್ರತೀರ್ಥರೆಂಬ ನಾಮಕರಣದಿಂದ 13 
ವರ್ಷಗಳ ಕಾಲ ಪೀಠವನ್ನಲಂಕರಿಸಿದ್ದರು. ಇವರ ಕಾಲದಲ್ಲಿ ಮಠಕ್ಕೆ ಒದಗಿದ 
ಆರ್ಥಿಕ ಮುಗ್ಗಟ್ಟನ್ನು ದೈರ್ಯವಾಗಿ ಎದುರಿಸಿ ಆರ್ಥಿಕ ಮುಗ್ಗಟ್ಟಿನಿಂದ ಪಾರಾಗಿ 
ಪುನರುಜ್ಜೀವಿತರಾಗಬೇಕೆಂಬ ಧ್ಯೇಯದಿಂದ ಮಠದ ಆಸ್ಪಿಪಾಸಿಗಳನ್ನು ಒತ್ತೆಯಿಟ್ಟು 
ನಿರಂತರ್ಕ ದೇಶಸಂಚಾರ ಮಾಡಿ ಶಿಷ್ಯರನ್ನು ಸಂಪಾದಿಸಿ ಕ್ಲಿಪ್ರಕಾಲದಲ್ಲಿ ಎಲ್ಲಕುಂದು 
ಕೊರತೆಗಳನ್ನು ನಿವಾರಿಸಿಕೊಂಡ ಹೆಗ್ಗಳಿಕೆ ಇವರದು. ರಾಷ್ಟ್ರದ ನಾನಾ ಭಾಗಗಳಲ್ಲಿ 
ಪಾಠ-ಪ್ರವಚನಗಳಿಂದ ಶಿಷ್ಯ ಸಂಪಾದನೆ ಮಾಡಿ ವ್ಯಾಸರಾಜ ಮಠವು ವಿದ್ಯಾಮಠ- 
ವೆಂಬ ಕೀರ್ತಿಯನ್ನು ಸಂಪಾದಿಸಿತು. ಇವರೂ ಸಹ ಸೋಸಲೆಯಲ್ಲಿಯೇ 1903ರ 
ಕಾರ್ತಿಕ ಶುದ್ಧ ದ್ವಿತೀಯಾದಂದು ವೃಂದಾವನಸ್ಥರಾದರು. 


ರವ ಜವ ಇಷ ಇದ ಜಭ 


ಕಾರ್ತಿಕಮಾಸ 35 
ಕಾರ್ತಿಕ ॥ ಶುಕ್ಲ || ತೃತೀಯಾ 


ಕಾರ್ತೀಕ ಮಾಸದ ಸೀಗೀಗೌರಿ ಹಾಡು - ದಯಮಾಡಿ ಬಾರಮ್ಮ 
ಸೀಗಿಗೌರಿ ಶಿವನಾ ಪಟ್ಟದ ರಾಣಿ ॥॥ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗ- 
ನಿಧೇಶ್ವರಿ ನಂದಗೋಪಸುತಂ ಕೃಷ್ಣಂ ಪತಿಮೆ ಕುರುತೇ ನಮಃ । ಕಾರ್ತೀಕಮಾಸದ 
ಕಾತ್ಯಾಯನಿಯೆ ನಿನ್ನ ಪೂಜಿಪ ಕನ್ಯಾಮಣಿಗಳಿಗೆಲ್ಲ । ನಿನ್ನಂತಪತಿಯನು ಅನಂತ- 
ವರಗಳ ಕೊಟ್ಟು ಕಾಪಾಡಮ್ಮ ಶಿವಕಾಮಸುಂದರಿ । ಕಾರ್ತೀಕ ಶುದ್ಧ ದ್ವಾದಶಿಯಲ್ಲಿ 
ಶ್ರೀರಂಗತುಳಸಿಯ ವಿವಾಹವೆಂದು ವೈಭವದಿಂದಾಚರಿಸಿದರೆ । ಮುಕ್ತಿಕೊಡುವನು 
ಕಪಿಲನಾಮಕನು ॥2॥ ಸಾವಿರ ಜ್ಯೋತಿಗಳ್ಳಚ್ಚುವರು ಬಾಣ ಬಿರುಸುಗಳು ಬಿಡುತಲಿ 
ಹರುಷದಿ । ಭಕ್ತಿಲಿ ಶಿವ ಪಾರ್ವತಿಯರು ಷಣ್ಮುಖಗಣನೊಡನೆ ನಂದಿವಾಹನ 
ಮೇಲೇರಿ ॥ 

ಶ್ರೀ ಸತ್ಯಪ್ರಮೋದತೀರ್ಥರು (ಉತ್ತರಾದಿಮಠ)- ಸತ್ಯಾಭಿಜ್ಞಕರಾಬ್ಬೋ- 
ತ್ಥಾನ್‌ ಪಂಚಾಶದ್ವರ್ಷಪೂಜಕಾನ್‌ । ಸತ್ಯಪ್ರಮೋದತೀರ್ಥಾರ್ಯಾನ್‌ ನೌಮಿ 
ನ್ಯಾಯಸುಧಾರತಾನ್‌ ॥ ಶ್ರೀಮದುತ್ತರಾದಿಮಠದ ಭವ್ಯಪರಂಪರೆಯಲ್ಲಿ ಸಂಸ್ಥಾನದ 
ಶ್ರೀರಾಮದೇವರನ್ನು ಐವತ್ತು (50) ವರ್ಷಗಳ ಕಾಲ ಪೂಜಿಸಿ ಇತಿಹಾಸವನ್ನು 
ರಚಿಸಿದವರು ಶ್ರೀ ಸತ್ಯಪ್ರಮೋದತೀರ್ಥರು. ಪೂರ್ವಾಶ್ರಮದಲ್ಲಿಯೇ ವಿಶೇಷ 
ಅಧ್ಯಯನವನ್ನು ರೂಢಿಸಿಕೊಂಡಿದ್ದ ಇವರು ಪೀಠಾಧೀಶರಾದ ಮೇಲೆ ಶ್ರೀ ಟೀಕಾ- 
ಕೃತ್ತಾದರ ಭವ್ಯ ಕೃತಿ ಶ್ರೀಮನ್ನಾ ಕ್ವಿ ಯಸುಧಾಕ್ಕೆ ಶ್ರೀಸುಧಾಮಂಡನ ಎಂಬ ಗ್ರಂಥವನ್ನು 
ರಚಿಸಿದ ಯತಿಪುಂಗವರು. ಇದೇ ಅವರ ವ್ಯಕ್ತಿತ್ವಕ್ಕೆ ಒಂದು ಕನ್ನಡಿ. ಕಠಿಣ ವ್ರತಗಳ 
ಆಚರಣೆ, ನಿತ್ಯ ಶ್ರೀರಾಮದೇವರ ಪೂಜೆ, ಎಂದೂ ನಿಲ್ಲದ ಶ್ರೀಮನ್ಹ್ಯಾಯಸುದಾ 
ಪಾಠ ಇವುಗಳೇ ಅವರ ದೈನಂದಿನ ಕಾರ್ಯಗಳು. ಸ್ವಮತ ಸ್ಥಾಪನೆ, ಪರಮತ 
ಖಂಡನೆ - ಇವೇ ಅವರ ಧ್ಯೇಯೋದ್ದೇಶಗಳು. ಸರ್ವತ್ರ ಶ್ರೀಹರಿಯ ಸರ್ವೋ- 
ತ್ತಮತ್ವದ ಪ್ರಚಾರ ಮಾಡಿದರು. ಎಲ್ಲ ಮಾಧ್ವಮಠಗಳ ಜೊತೆಗೆ ಬಾಂಧವ್ಯವನ್ನು 
ಭದ್ರಗೊಳಿಸಿದರು. ಇವರಲ್ಲಿ ಗೃಹಸ್ಥರು, ಸಂನ್ಯಾಸಿಗಳು, ಪೀಠಾಧೀಶರು ಪಾಠ 
ಕೇಳಿದರು. ಶ್ರೀ ವಾದಿರಾಜತೀರ್ಥಪೂಜ್ಯಚರಣರ ಯುಕ್ತಿಮಲ್ಲಿಕಾ ಎಂಬ ಗಂಥಕ್ಕೆ 
ಟಿಪ್ಪಣಿಯನ್ನು ವಿರಚಿಸಿದರು. ಶ್ರೀವಿಜಯೀಂದ್ರತೀರ್ಥ ಪೂಜ್ಯಪಾದರ ಉಪ- 


36 ಕಾರ್ತಿಕಮಾಸ 
ಸಂಹಾರವಿಜಯ ಎಂಬ ಗ್ರಂಥಕ್ಕೆ ಖಂಡನೆ ಬಂದಾಗ ಶ್ರೀ ವಿಜಯೀಂದ್ರವಿಜಯವೈಭವ 
ಎಂಬ ಮಂಡನವನ್ನು ಇವರು ರಚಿಸಿದ್ದು ಅವರ ದ್ವೈತಮತದ ನಿಷ್ಠೆ, ಹೃದಯ- 
ವೈಶಾಲ್ಯತೆ ಎರಡನ್ನೂ ಎತ್ತಿಹಿಡಿಯುವಂತಾಯಿತು. ಅನೇಕ ಮಾಧ್ವರ ಮನೆಗಳಲ್ಲಿ 
ಧೂಳು ತಿನ್ನುತ್ತಿದ್ದ, ಹುಳುಗಳಿಗೆ ಆಹಾರವಾಗಬಹುದಾಗಿದ್ದ ಪ್ರಾಚೀನ ಹಸ್ತಪ್ರತಿ- 
ಗಳನ್ನು ತಾಳೆಗರಿಗಳನ್ನು ತಾವು ಸ್ವೀಕರಿಸಿ, ಸಂರಕ್ಷಣೆಗಾಗಿ ಗ್ರಂಥಾಲಯವನ್ನು 
ನಿರ್ಮಾಣ ಮಾಡಿದರು. 


ಕಾರ್ತೀಕ ॥ ಶುದ ॥ ಷಷೀ 
ಛ © 


ಷಷ್ಠೀ - ಈ ದಿನ ಮಂಗಳವಾರ ಬಂದಿದ್ದರೆ ಅಗ್ನಿಯನ್ನು ಪೂಜಿಸಿ ಅಗ್ನಿಯ 
ಪ್ರೀತಿಗಾಗಿ ಬ್ರಾಹ್ಮಣಭೋಜನ ಮಾಡಿಸಬೇಕು. 


ಕಾರ್ತೀಕ ॥ ಶುದ್ಧ || ಅಷ್ಟಮೀ 


ಗೋಪಾಷ್ಠಮಿ - ಈ ದಿನ ಗೋಪೂಜೆ, ಗೋಪ್ರದಕ್ಷಿಣೆ (ಗೋವನ್ನು ಅನು- 
ಸರಿಸಿ ಅದರ ಹಿಂದೆ ಹೋಗುವುದು), ಗವಾನುಗಮನ ಇವುಗಳಿಂದ ಅಭೀಷ್ಟಫಲ 
ಸಿಗುತ್ತದೆ. 


ಕಾರ್ತೀಕ ॥ ಶುದ್ಧ 1 ನವಮೀ 
ನವಮೀ - ಈ ದಿನ ಮಥುರಾ ಪ್ರದಕ್ಷಿಣೆಯನ್ನು ಮಾಡಬೇಕು. 


ಕಾರ್ತಿಕ ॥। ಶುಕ್ಲ॥! ದಶಮೀ 


ಶ್ರೀಸತ್ಯವೀರತೀರ್ಥರು(ಉತ್ತರಾದಿಮಠ) ಸತ್ಪರಾಕ್ರಮದುಗ್ಳಾಬ್ಲೇಃ ಸಂಜಾತಃ 
ಕೀರ್ತಿಚಂದ್ರಿಕಃ | ಸಂತಾಪಂ ಹರತು ಶ್ರೀಮಾನ್‌ ಸತ್ಯವೀರೇಂದುರಂಜಸಾ ॥ ಈ 
ಗುರುಗಳು ಶ್ರೀ ಸತ್ಯಬೋಧತೀರ್ಥರ ಆಶೀರ್ವಾದದ ಬಲದಿಂದ ಜನಿಸಿದವರು. 
ಅದಕ್ಕಾಗ್ಗಿಯೇ ಇವರಿಗೆ ಬೋಧರಾಯಾಚಾರ್ಯ ಎಂದೇ ನಾಮಕರಣ ಮಾಡ- 
ಲಾಗಿತ್ತು. ಇವರು ಕೊರ್ಲಹಳ್ಳಿ ಮನೆತನದವರು. ತಮ್ಮಗುರುಗಳ ವೃಂದಾವನವನ್ನು 
ನಿರ್ಮಿಸಿ ಮಹಾಸಮಾರಾಧನೆಯನ್ನು ಮಾಡಿದರು. ಏಳು (7) ವರ್ಷಗಳ ಕಾಲ 
ಪೀಠವನ್ನಾಳುತ್ತ, ನಿರಂತರ ಪಾಠ-ಪ್ರವಚನ, ಶ್ರೀರಾಮನ ಪೂಜೆ, ದೇಶ ಸಂಚಾರ - 


ಕಾರ್ತಿಕಮಾಸ 37 


ಗಳನ್ನು ಮಾಡಿದರು. ಆರಣಿಯ ಮಹಾರಾಜನಿಗೆ ಪುತ್ರಸಂತಾನವಾಗುವಂತೆ ಅನು- 
ಗ್ರಹ ಮಾಡಿದರು. ರಾಜನು ತನ್ನ ಮಗನಿಗೆ ಸತ್ಯವೀರ ಎಂದೇ ನಾಮಕರಣ 
ಮಾಡಿದನು. ಮಹಾರಾಜನು ಇವರ ನಿರ್ಯಾಣದ ನಂತರ ಇವರ ಮೃತ್ತಿಕಾ ವೃಂದಾ 
-ವನವನ್ನು ಶ್ರೀಸತ್ಯವಿಜಯತೀರ್ಥರ ಹೆಸರಿನಿಂದ ಕರೆಸಿಕೊಂಡ ಸತ್ಯವಿಜಯನಗರ 
(ತಮಿಳುನಾಡು) ಎಂಬಲ್ಲಿ ಪ್ರತಿಷ್ಠಾಪಿಸಿದನು. ಶ್ರೀ ಸತ್ಯಧೀರತೀರ್ಥರಿಗೆ ಪೀಠವನ್ನು 
ಒಪ್ಪಿಸಿ ತುಂಗಭದ್ರಾ ನದಿಯ ದಡದಲ್ಲಿ ಕೊರ್ಲಹಳ್ಳಿ ಗ್ರಾಮದಲ್ಲಿ, ವ್ಯಯ 
ಸಂವತ್ಸರದ ಕಾರ್ತಿಕ ಶುಕ್ಲ ದಶಮೀಯಂದು ವೃಂದಾವನ ಪ್ರವೇಶ ಮಾಡಿದರು. 


ವಿಜಯದಾಸರ ಆರಾಧನೆ 


ದಾಸಸಾಹಿತ್ಯದ ಧ್ರುವತಾರೆ ವಿಜಯಾರ್ಯರು. ನೂರಾರು ದೇವರ ನಾಮ- 
ಗಳನ್ನು, ಸುಳಾದಿಗಳನ್ನೂ ರಚಿಸಿ ವಿಜಯವಿಟ್ಕಲನ ಸೇವೆಗೈದ ಇವರ ಆರಾಧನೆ 
ಕಾರ್ತಿಕಶುದ್ಧ ದಶಮಿಯಂದು ಚಿಪ್ಪಗಿರಿಯಲ್ಲಿ ನಡೆಯುತ್ತದೆ. ಅಜ್ಞಾನತಿಮಿರಚ್ಛೇದಂ 
ಬುದ್ಧಿಸಂಪತ್ಚದಾಯಕಮ್‌ | ವಿಚ್ಛಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ 
ಭಜೇ॥ 


ಶ್ರೀವಿಜಯಕವಚ - ರಾಗ : ಗೋಪೀಗೀತೆಯ ಮಟ್ಟು ಸಂಗಸುಖವ 
ಬಯಸಿ ಬದುಕಿರೋ ದಿವ್ಯ ಚರಣಕೆರಗಿರೋ । ದುರಿತ ತರಿದು ಪೊರೆವ ವಿಜಯ- 
ಗುರುಗಳೆಂಬರ ॥ ದಾಸರಾಯನಾ ದಯವ ಸೂಸಿಪಡೆದನಾ । ದೋಷರಹಿತನ 
ಸಂತೋಷಭರಿತನಾ ॥ ಜ್ಞಾನವಂತನಾ ಬಲುನಿದಾನಿ ಶಾಂತನಾ । ಮಾನ್ಯವಂತನಾ 
ಮಹವದಾನ್ಯದಾತನಾ ॥ ಹರಿಯ ಭಜಿಸುವ ನರಹರಿಯ ಯಜಿಸುವ । ದುರಿತ 
ತ್ಯಜಿಸುವ ಮನಕೆ ಹರುಷ ಸುರಿಸುವ ॥ ಮೋದಭರಿತನಾ ಪಂಚಭೇದವರಿತನಾ । 
ಸಾಧುಚರಿತನಾ ಮನವಿಷಾದ ಮರೆತನಾ ॥ ಇವರ ನಂಬಿದಾ ಜನಕೆ ಭವ- 
ವಿದೆಂಬುದೂ | ಹವನವಾಗದೋ ನಮ್ಮವರ ಮತವಿದೂ ॥ ಪಾಪಕೋಟಯ ರಾಶಿ 
ಲೇಪವಾಗದೋ । ತಾಪ ಕಳೆವನೋ ಬಲು ದಯಾಪಯೋನಿಧಿ ॥ ಕವನ ರೂಪದಿ 
ಸವನ ಮಾಡಿದ । ಭುವನ ಬೇಡಿದ ಮಾಧವನ ನೋಡಿದಾ ॥ ರಂಗನೆಂದನಾ 
ಭವವು ಹಿಂಗಿತೆಂದನಾ | ಮಂಗಳಾಂಗನ ಆಂತರಂಗವರಿದನಾ ॥ ಕಾಶಿನಗರದಲ್ಲಿದ್ದ 
ವ್ಯಾಸದೇವನಾ ದಯವ। ಸೂಸಿ ಪಡೆದನಾ ಉಲ್ಲಾಸತನದಲ್ಲಿ ್ಲೀ || ಚಿಂತೆ ಬ್ಯಾಡಿರೋ 


38 ಕಾರ್ತಿಕಮಾಸ 


ನಿಶ್ಚಿಂತರಾಗಿರೋ । ಶಾಂತಗುರುಗಳಾ ಪಾದವಾಂತು ನಂಬಿರೋ ಖೇದವಾಗದೋ 
ನಿಮಗೆ ಮೋದವಾಹುದೋ । ಆದಿದೇವನ ಸುಪ್ರಸಾದವಾಹುದೋ ॥ ತಾಪ 
ತಡೆವನೂ ಬಂದ ಪಾಪ ಕಡಿವನೋ । ಶ್ರೀಪತಿಯ ಪಾದಸಮೀಪವಿಡುವನನೋ ॥ 
ಗಂಗೆ ಮಿಂದರೇ ಮಲವು ಹಿಂಗಿತಲ್ಲದೆ । ರಂಗನೊಲಿಯನೋ ಭಕ್ತರ ಸಂಗ 
ದೊರೆಯದೇ ॥ ವೇದ ಓದಲೂ ಬರಿದೆ ವುದ ಮಾಡಲು । ಹಾದಿಯಾಗದೋ 
ಬುಧರ ಪಾದ ನಂಬದೇ ॥ ಲೆಕ್ಕವಿಲ್ಲದೇ ದೇಶ ಸುತ್ತಿ ಬಂದರೂ । ದುಃಖವಲ್ಲದೇ 
ಲೇಶ ಭಕ್ತಿ ದೊರಕದೂ ॥ ದಾನ ಮಾಡಲೂ ದಿವ್ಯ ಗಾನ ಪಾಡಲು! ಜ್ಞಾನ 
ದೊರೆಯದೋ ಇವರಧೀನನಾಗದೇ ॥ ನಿಷ್ಟೆ ಯಾತಕೇ ಕಂಡ ಕಷ್ಟ್ಯಾತಕೇ । ದಿಟ್ಟ 
ಗುರುಗಳು ಪಾದ ಮುಟ್ಟಿ ಭಜಿಸಿರೋ ॥ ಪೂಜೆ ಮಾಡಲು ಕಂಡ ಗೋಜು 
ಬೀಳಲೂ । ಬೀಜಮಾತಿನ ಫಲ ಸಹಾಯ ದೊರೆಯದೋ ॥ ಸುರರು ಎಲ್ಲರೂ 
ಇವರ ಕರವ ಪಿಡಿವರೂ । ತರಳರಂದದೀ ಹಿಂದೆ ತಿರುಗುತಿಪರೂ ॥ ಗ್ರಹಗಳೆಲ್ಲವೂ 
ಇವರ್ಗೆ ಸಹಯಮಾಡುತಾ | ಅಹೋರಾತ್ರಿಲೀ ಸುಖದ ನಿವಹ ಕೊಡುವವೋ॥ 
ವ್ಯಾಧಿಬಾರದೋ ದೇಹಬಾಧೆ ತಟ್ಟದೋ। ಆದಿದೇವನಾ ಸುಪ್ರಸಾದವಾಹುದೋ ॥ 
ಪತಿತ ಪಾಮರ ಮಂದಮತಿಯು ನಾ ಬಲೂ 1 ಸುತಿಸಲಾಪೆನೇ 
ಇವರಅತಿಶಯಂಗಳಾ ॥ ಕರುಣದಿಂದಲೀ ಎಮ್ಮಪೊರೆವನಲ್ಲದೇ । ದುರಿಕೋಟಿಯ 
ಬ್ಯಾಗ ತರಿದು ದಯದಲೀ ॥॥ ಮಂದಮತಿಗಳೂ ಇವರ ಛಂದವರಿಯದೇ | ನಿಂದೆ 
ಮಾಡಲೂ ಭವದ ಬಂಧ ತಪ್ಪದೋ ॥ ಇಂದಿರಾಪತಿ ಇವರ ಮುಂದೆ ಕುಣಿವನೋ। 
ಅಂದ ವಚನಾ ನಿಜಕೆ ತಂದುಕೊಡುವನೋ ॥ ಉದಯಕಾಲದೀ ಈ ಪದವ 
ಪಠಿಸಲೂ । ಮದಡನಾದರೂ ಜ್ಞಾನುದಯವಾಹುದೋ ॥ ಸಟೆ ಇದಲ್ಲವೋ 
ವ್ಯಾಸವಿಠಲ ಬಲ್ಲನೋ | ಪಠಿಸಬಹುದಿದೂ ಕೇಳಿ ಕುಟಿಲರಹಿತರೂ ॥ 


ಕಾರ್ತೀಕ ॥ ಶುದ್ಧ॥ ಏಕಾದಶೀ 


ಯುಧಿಷ್ಠಿರಃ - ಶ್ರುತಂ ರಮಾಯಾ ಮಾಹಾತ್ಸ್ಯಂ ತ್ವತ್ತಃ ಕೃಷ್ಣಯಥಾತಥಮ್‌ । 
ಕಾರ್ತಿಕೇ ಶುಕ್ಲಪಕ್ಷೇ ಯಾ ತಾಂ ಮೇ ಕಥಯ ಮಾನದ ॥ಃ1॥ ಯುಧಿಷ್ಠಿರನು 
ಹೇಳಿದನು - ಎಲೆ ಕೃಷ್ಣನೇ! ನೀನು ಹೇಳಿದ ಈ ರಮಾ ಏಕಾದಶಿಯ ಮಹಿಮೆ- 
ಯನ್ನು ಕೇಳಿದೆನು. ಕಾರ್ತಿಕಶುಕ್ಸಪಕ್ಚದಲ್ಲಿ ಬರುವ ಏಕಾದಶಿಯ ಹೆಸರೇನು? 


ಕಾರ್ತಿಕಮಾಸ 39 


ಅದನ್ನು ಹೇಳು. ಶ್ರೀಕೃಷ್ಣಃ - ಶೃಣು ರಾಜನ್‌ ಪ್ರವಕ್ಟ್ಯಾಮಿ ಶುಕ್ಲೇ ಚೋರ್ಜದಳೇ 
ತು ಯಾ। ಸಾ ಯಥಾ ನಾರದಾಯೋಕ್ತಾ ಬ್ರಹ್ಮಣಾ ಲೋಕಕಾರಿಣಾ ॥121 ಕೃಷ್ಣನು 
ಹೇಳಿದನು - ಎಲೈ ದೊರೆಯೇ! ಕಾರ್ತಿಕಶುಕ್ಕಪಕ್ಷದಲ್ಲಿ ಬರುವ ಏಕಾದಶಿಯನ್ನು 
ಹೇಳುತ್ತೇನೆ. ಕೇಳು. ಅದನ್ನು ಬ್ರಹ್ಮನು ನಾರದನಿಗೆ ಹೇಳಿರುವನು. ನಾರದಃ - 
ಪ್ರಬೋಧಿನ್ಯಾಶ್ಚ ಮಾಹಾತ್ಮ್ಯಂ ವದ ವಿಸ್ತರತೋ ಮಮ | ಯಸ್ಯಾಂ ಜಾಗರ್ತಿ 
ಗೋವಿಂದೋ ಧರ್ಮಕರ್ಮಪ್ರವರ್ತಕಃ ॥131 ನಾರದನು ಹೇಳಿದನು. - 
ಪ್ರಬೋಧಿನೀ ಏಕಾದಶಿಯ ಮಹಿಮೆಯನ್ನು ನನಗೆ ವಿಸ್ತಾರವಾಗಿ ಹೇಳು. ಧರ್ಮ 
-ಕರ್ಮಪ್ರವರ್ತಕನಾದ ಗೋವಿಂದನು ಈ ಏಕಾದಶಿಯಲ್ಲಿ ಎಚ್ಚೆತ್ತಿರುವನಷ್ಟೇ | 
ಬ್ರಹ್ಮಾ- ಪ್ರಬೋಧಿನ್ಯಾಶ್ಚ ಮಾಹಾತ್ಸ್ಯಂ ಪಾಪಘ್ನಂ ಪುಣ್ಯವರ್ಧನಮ್‌ । ಮುಕ್ತಿ- 
ಪ್ರದಂ ಸುಬುದ್ದೀನಾಂ ಶೃಣುಷ್ವ ಮುನಿಸತ್ತಮ 141 ಬ್ರಹ್ಮನು ಹೇಳಿದನು - ಎಲೈ 
ನಾರದನೇ! ಪ್ರಬೋಧಿನಿಯ ಮಹಿಮೆಯನ್ನು: ಹೇಳುತ್ತೇನೆ. ಅದು ಪಾಪ- 
ನಾಶಕವು. ಪುಣ್ಯವರ್ಧನವು. ಮುಕ್ತಿಯನ್ನು ಕೊಡುತ್ತದೆ. ತಾವದ್‌ಗರ್ಜಂತಿ 
ತೀರ್ಥಾನಿ ಆಸಮುದ್ರಸರಾಂಸಿ ಚ । ಯಾವತ್ವಬೋಧಿನೀ ಎಷ್ಟೋಸ್ತಿಥಿರ್ನಾಯಾತಿ 
ಕಾರ್ತಿಕೇ ॥15॥ ಕಾರ್ತಿಕ ಮಾಸದ ಪ್ರಬೋಧಿನೀ ಏಕಾದಶಿಯು ಬರುವವರೆಗೂ 
ಸಮುದ್ರವೇ ಮುಂತಾದ ತೀರ್ಥಗಳು "ನಾನು ಹೆಚ್ಚು, ನಾನು ಹೆಚ್ಚು' ಎಂದು 
ಗರ್ಜಿಸುತ್ತವೆ. ತಾವದ್ಧರ್ಜಂತಿ ವಿಪ್ರೇಂದ್ರ ಗಂಗಾಭಾಗೀರಥೀ ಕ್ಷಿತೌ । ಯಾವ- 
ನ್ನಾಯಾತಿ ಪಾಪಫ್ಲೀ ಕಾರ್ತಿಕೇ ಹರಿಬೋಧಿನೀ ॥16॥ ಪಾಪನಾಶಕವಾದ ಹರಿ- 
ಬೋಧಿನ್ಯೈಕಾದಶಿಯು ಕಾರ್ತಿಕದಲ್ಲಿರುವವರೆಗೂ ಗಂಗಾ ನರ್ಮದೆಗಳು ತಾವೇ 
ಹೆಚ್ಚೆಂದು ಕೂಗುತ್ತವೆ. ಅಶ್ವಮೇಧಸಹಸ್ರಾಣಿ ರಾಜಸೂಯಶತಾನಿ ಚ । ಏಕೇನೈ- 
ವೋಪವಾಸೇನ ಪ್ರಬೋಧಿನ್ಯಾಂ ಲಭೇನ್ನರಃ ॥7॥। ಸಾವಿರ ಅಶ್ವಮೇಧಗಳ, ನೂರು 
ರಾಜಸೂಯಗಳ ಫಲವನ್ನು ಪ್ರಬೋಧಿನ್ಯೈಕಾದಶಿಯೊಂದರ ಉಪವಾಸದಿಂದಲೇ 
ಹೊಂದುತ್ತಾನೆ. ಯದ್‌ ದುರ್ಲಭಂ ಯದಪ್ರಾಪ್ಯಂ ತ್ರೈಲೋಕ್ಕಸ್ಯ ನ ಗೋಚರಮ್‌ 
| ತದಪಿ ಪ್ರಾರ್ಥಿತಂ ಪುತ್ರ ದದಾತಿ ಹರಿಬೋಧಿನೀ ॥8॥। ಪ್ರಪಂಚದಲ್ಲಿ 
ಹೊಂದಲಸಾಧ್ಯವಾದ, ಸಿಕ್ಕುವುದೇ ಇಲ್ಲವೆಂಬ, ಕೊನೆಗೆ ಮೂರು ಲೋಕದಲ್ಲಿ 
ಯಾವುದು ಬೇಕೆನ್ನುತ್ತಾನೆಯೋ ಅದು ಸಿಕ್ಕದಿದ್ದುದಾದರೂ ಅಂತಹುದನ್ನೂ ಈ 
ಪ್ರಬೋಧಿನಿ ಏಕಾದಶಿವ್ರತದಿಂದ ಹೊಂದುತ್ತಾನೆ. ಐಶ್ಚರ್ಯಂ ಸಂಪದಂ ಪ್ರಜ್ಞಾಂ 


40 ಕಾರ್ತಿಕಮಾಸ 


ರಾಜ್ಯಂ ಚ ಸುಖಮೇವ ಹಿ । ದದಾತ್ಯುಪೋಷಿತಾ ಭಕ್ತ್ಯಾಜನೇಭ್ಯೋ ಹರಿಬೋಧಿ 
ನೀ॥9॥ ಈ ಹರಿಬೋಧಿನಿಯು ತನ್ನ ದಿನ ಉಪವಾಸ ಮಾಡಿದವರಿಗೆ ಐಶ್ವರ್ಯ, 
ಬುದ್ಧಿ, ರಾಜ್ಯ, ಸುಖಗಳನ್ನು ಕೊಡುತ್ತದೆ. ಮೇರುಮಂದರಗಾತ್ರಾಣಿ ಪಾಪಾನ್ಯು 
-ಚ್ಚಾನಿ ಯಾನಿ ಚ । ಏಕೇನೈವೋಪವಾಸೇನ ದಹತೇ ಪಾಪನಾಶಿನೀ ॥10॥ 
ಪಾಪಗಳು ಮೇರುಮಂದರಪರ್ವತಗಳಷ್ಟು ದೊಡ್ಡದಾಗಿದ್ದರೂ ಅವು ಹರಿ- 
ಬೋಧಿನೀ ಏಕಾದಶಿಯ ಒಂದು ಉಪವಾಸದಿಂದಲೇ ನಾಶವಾಗುತ್ತವೆ. 


ಪೂರ್ವಜನ್ಮಸಹಸ್ರೇಷು ಯತ್ಪಾಪಂ ಸಮುಪಾರ್ಜಿತಮ್‌ । ನಿಶಿ ಜಾಗರಣಂ 
ಚಾಸ್ಕಾ ದಹತೇ ತೂಲರಾಶಿವತ್‌ ॥॥111 ಈ ಪ್ರಬೋಧಿನಿಯ ರಾತ್ರೆ ಜಾಗರಣ 
ಮಾಡುವುದರಿಂದ ಹಿಂದಿನ ಸಾವಿರ ಜನ್ಮಗಳ ಪಾಪಗಳನ್ನು ಹತ್ತಿಯ ರಾಶಿಯನ್ನು 
ಬೆಂಕಿಯು ಸುಡುವಂತೆ ಸುಡುತ್ತದೆ. ಉಪವಾಸಂ ಪ್ರಬೋಧಿನ್ಯಾಂ ಯಃ ಕರೋತಿ 
ಸ್ವಭಾವತಃ | ವಿಧಿವನ್ನುನಿಶಾರ್ದೂಲ ಯಥೋಕ್ತಂ ಲಭತೇ ಫಲಮ್‌ 111211 
ಪ್ರಬೋಧಿನಿಯ ದಿನ ಉಪವಾಸ ಮಾಡಿದವನು ಶಾಸ್ತ್ರೋಕ್ತವಾದ ಫಲವನ್ನು 
ಹೊಂದುತ್ತಾನೆ. ಯಥೋಕ್ತಂ ಕುರುತೇ ಯಸ್ತು ವಿಧಿವತ್ತುಕೃತಂ ನರಃ । ಸ್ಟಲ್ಪಂ 
ಮುನಿವರಶ್ರೇಷ್ಠ ಮೇರುತುಲ್ಕಂ ಭವೇತ್‌ ಫಲಮ್‌ ॥13॥ ಆ ಪ್ರಬೋಧಿನಿಯ 
ದಿನ ಯಾವನು ವಿಧಿವತ್ತಾಗಿ ಸ್ವಲ್ಪವಾದರೂ ಪುಣ್ಯ ಬರುವ ಕೆಲಸವನ್ನು 
ಮಾಡುತ್ತಾನೆಯೋ ಅದು ಅವನಿಗೆ ಮೇರುಪರ್ವತದಷ್ಟು ದೊಡ್ಡದಾಗುತ್ತದೆ. 
ವಿಧಿಹೀನಂ ತು ಯಃ ಕುರ್ಯಾತ್‌ ಸುಕೃತಂ ಮೇರುಮಾತ್ರಕಮ್‌ । ಅಣುಮಾತ್ರಂ 
ತದಾಪ್ನೋತಿ ಫಲಂ ಧರ್ಮಸ್ಯ ನಾರದ 11141 ಯಾರು ಆ ದಿನ ನಿಯಮವನ್ನು 
ಅನುಸರಿಸದೇ ಮೇರುವಿನಷ್ಟು ಪುಣ್ಯವನ್ನು ಮಾಡಿದರೂ ಕೂಡ ಅದು ಸ್ವಲ್ಪವೇ 
ಫಲವನ್ನು ಕೊಡುತ್ತದೆ. ಯೇ ಧ್ಯಾಯಂತಿ ಮನೋವೃತ್ತ್ವಾ ಯೇ ಕರಿಷ್ಯಂತಿ ಬೋಧಿ 
ನೀಮ್‌ । ವಸಂತಿ ಪಿತರೋ ಹೃಷ್ಟಾ ವಿಷ್ಣುಲೋಕೇ ಚ ತಸ್ಯ ವೈ ॥15॥ ಯಾರು ಈ 
ಪ್ರಬೋಧಿನಿಯನ್ನು ಧ್ಯಾನಮಾಡಿ ಆಚರಿಸುತ್ತಾರೆಯೋ ಅವರ ಪಿತೃಗಳು 
ಸಂತೋಷದಿಂದ ವೈಕುಂಠಲೋಕದಲ್ಲಿ ವಾಸಮಾಡುತ್ತಾರೆ. ವಿಮುಕ್ತಾ ನಾರಕ್ಕೆ- 
ರ್ದುಃಖೈರ್ಯಾಂತಿ ವಿಷ್ಣೋಃ ಪರಂ ಪದಮ್‌ । ಕೃತ್ವಾ ತು ಪಾತಕಂ ಘೋರಂ 
ಬ್ರಹ್ಮಹತ್ಯಾದಿಕಂ ನರಃ ॥161 ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದ್ದರೂ ಕೂಡ 


ಕಾರ್ತಿಕಮಾಸ 41 


ಯಾವನು ಈ ಪ್ರಬೋಧಿನಿಯನ್ನು ಆಚರಿಸುವನೋ ಅವನು ವಿಷ್ಣುಲೋಕವನ್ನು 
ಹೊಂದುತ್ತಾನೆ. ಕೃತ್ವಾ ತು ಜಾಗರಂ ವಿಷ್ಣೋರ್ಧಾತಪಾಪೋ ಭವೇನ್ನರಃ । 
ದುಷ್ಟಾಹ್ಯಂ ಯತ್ನಲಂ ವಿಪ್ರ ಹೃಶ್ವಮೇಧಾದಿಕೈರ್ಮಖ್ಯೈಃ 11171 ಪ್ರಾಪ್ಯತೇ ತತ್ತು- 
ಖೇನೈವ ಪ್ರಬೋಧಿನ್ಯಾಸ್ತು ಜಾಗರೇ । ಆಪ್ಸತ್ಯ ಸರ್ವತೀರ್ಥೇಷು ಪ್ರದತ್ವಾಂ 
ಕಾಂಚನಂ ಮಹೀಮ್‌ ॥1181 ತತ್ಸಲಂ ಸಮವಾಪ್ನೋತಿ ಯತೃತ್ವಾ ಜಾಗರಂ ಹರೇಃ 
| ಜಾತಃ ಸ ಏವ ಸುಕೃತೀ ಕುಲಂ ತೇನೈವ ಪಾವಿತಮ್‌ ॥19॥ ಕಾರ್ತಿಕೇ ಮುನಿ- 
ಶಾರ್ದೂಲ ಕೃತಾ ಯೇನ ಪ್ರಬೋಧಿನೀ 1 ಯಥಾ ಧ್ರುವಂ ನೃಣಾಂ ಮೃತ್ಯುಃ 
ಧನಮಾತ್ರಂ ತಥಾ ಧ್ರುವಮ್‌ ॥20॥ ಪ್ರಬೋಧಿನಿಯ ದಿನ ಜಾಗರಣ ಮಾಡಿದರೆ 
ಮನುಷ್ಯನು ತನ್ನ ಪಾಪಗಳನ್ನೆಲ್ಲಾ ಕಳೆದುಕೊಳ್ಳುತ್ತಾನೆ. ಬಹುಕಷ್ಟದಿಂದ ಸಾಧಿ 
ಸುವ ಅಶ್ಚಮೇಧಾದಿಯಾಗಗಳನ್ನು ಮಾಡಿದರೆ ಯಾವ ಫಲವು ಬರುತ್ತದೋ ಆ 
ಫಲವನ್ನು ಈ ಪ್ರಬೋಧಿನಿಯ ಏಕಾದಶಿಯ ಉಪವಾಸವೊಂದರಿಂದಲೇ 
ಸುಖವಾಗಿ ಹೊಂದುತ್ತಾನೆ. ಆ ಪ್ರಬೋಧಿನಿಯ ದಿನ ಜಾಗರಣವನ್ನು ಮಾಡಿದರೆ 
ಸರ್ವತೀರ್ಥದಲ್ಲಿಯೂ ಸ್ನಾನ ಮಾಡಿದ ಫಲವನ್ನೂ ಅನೇಕ ಚಿನ್ನವನ್ನು ದಾನ 
ಮಾಡಿದ ಫಲವನ್ನೂ ಹೊಂದುತ್ತಾನೆ. ಕಾರ್ತಿಕಮಾಸದಲ್ಲಿ ಪ್ರಬೋಧಿನೀ 
ಏಕಾದಶಿಯನ್ನು ಮಾಡಿದವನೇ ಪ್ರಪಂಚದಲ್ಲಿ ಜನಸಾರ್ಥಕವನ್ನುಂಟು ಮಾಡಿ- 
ಕೊಂಡು ಹುಟ್ಟಿದ ಮನುಷ್ಯನು. ಅವನೇ ಪುಣ್ಯಶಾಲಿಯು. ಅವನಿಂದಲೇ ಕುಲವು 
ಪವಿತ್ರವಾಗುವುದು. ಮನುಷ್ಯನಿಗೆ ಸಾವು ಹೇಗೆ ಶಾಶ್ವತವೋ ಹಾಗೆ ಹಣ 
ಮುಂತಾದವುಗಳು ಶಾಶ್ವತವಲ್ಲ. 


ಇತಿ ಜ್ಞಾತ್ವಾ ಮುನಿಶ್ರೇಷ್ಠ ಕರ್ತವ್ಯಂ ವೈಷ್ಣವಂ ದಿವಮ್‌ । ಯಾನಿ ಕಾನಿ ಚ 
ತೀರ್ಥಾನಿ ತ್ರೈಲೋಕ್ಶೇ ಸಂಭವಂತಿ ಚ ॥211 ತಾನಿ ತಸ್ಯ ಗೃಹೇ ಸಮ್ಯಗ್‌ ಯಃ 
ಕರೋತಿ ಪ್ರಬೋಧಿನೀಮ್‌ । ಕಿಂ ತಸ್ಯ ಬಹುಭಿಃ ಪುಣ್ಯೈ: ಕೃತಾ ಯೇನ ಪ್ರಬೋಧಿ 
ನೀ 1221 ಇದನ್ನು ತಿಳಿದುಕೊಂಡು ಪ್ರಬೋಧಿನೀ ಏಕಾದಶಿಯನ್ನು ಮಾಡಬೇಕು. 
ಪ್ರಬೋಧಿನೀ ಏಕಾದಶಿಯನ್ನು ಆಚರಿಸಿದವನ ಮನೆಯಲ್ಲಿ ತೀರ್ಥಗಳೂ 
ವ್ರತಗಳೂ ಇರುತ್ತವೆ. ಪ್ರಬೋಧಿನಿಯನ್ನು ಆಚರಿಸಿದವನು ಮತ್ತಾವ ಪುಣ್ಯವನ್ನೂ 
ಆಚರಿಸಬೇಕಾದ ಅವಶ್ಯಕತೆಯೇ ಇಲ್ಲವು. ಪುತ್ರಪೌತ್ರಪ್ರದಾಹ್ಯೇಷಾ ಕಾರ್ತಿಕೇ 


42 ಕಾರ್ತಿಕಮಾಸ 


ಹರಿಬೋಧಿನೀ । ಸ ಜ್ಞಾನೀಸ ಚ ಯೋಗೀ ಚ ಸ ತಪಸ್ವೀ ಜಿತೇಂದ್ರಿಯಃ 112311 
ಭೋಗೋ ಮೋಕ್ಸಶ್ಚ ತಸ್ಕಾಸ್ತಿ ಯ ಉಪಾಸ್ತೇ ಪ್ರಬೋಧಿನೀಮ್‌ । ವಿಷ್ಣೋಃ 
ಪ್ರಿಯತರಾ ಹ್ಯೇಷಾ ಧರ್ಮಸಾರಸಹಾಯಿನೀ ॥241॥ ಪ್ರಬೋಧಿನೀ ವ್ರತವು 
ಮಕ್ಕಳು ಮೊಮಕ್ಸಳನ್ನೂ ಕೊಡುತ್ತದೆ. ಯಾವನು ಪ್ರಬೋಧಿನಿಯನ್ನು ಆಚರಿಸು- 
ತ್ತಾನೆಯೋ ಅವನೇ ಜ್ಞಾನಿಯು. ಅವನೇ ಯೋಗಿಯು. ಅವನೇ ತಪಸ್ವಿಯು. 
ಅವನೇ ಜಿತೇಂದ್ರಿಯನು. ಭೋಗಗಳೂ ಮೋಕ್ಟಗಳೂ ಅವನಿಗೇ ಸಿಕ್ಕುತ್ತವೆ. ಈ 
ಪ್ರಬೋಧಿನಿಯು ವಿಷ್ಣುವಿಗೆ ಪ್ರಿಯವಾದುದು. ಧರ್ಮಕ್ಕೆ ಸಹಾಯಕವಾದುದು. 
ಯಃ ಕರೋತಿ ನರೋ ಭಕ್ತ್ಯಾ ಮುಕ್ತಿಭಾಕ್‌ ಸ ಭವೇನ್ನರಃ | ಪ್ರಬೋಧಿನೀ- 
ಮುಪೋಷಿತ್ವಾ ಗರ್ಭೇ ನ ವಿಶತೇ ನರಃ ॥25॥ ಈ ಪ್ರಬೋಧಿನೀವ್ರತವನ್ನು 
ಮಾಡಿದವನು ಮುಕ್ತಿಯನ್ನು ಹೊಂದುತ್ತಾನೆ. ಪ್ರಬೋಧಿನಿಯನ್ನಾಚರಿಸಿದರೆ 
ಅವನು ಮತ್ತೆ ಜನವನ್ನು ತಾಳುವುದಿಲ್ಲ. ಸರ್ವಧರ್ಮಾನ್‌ ಪರಿತ್ಯಜ್ಯ ತಸ್ಮಾತ್ಕು- 
ರ್ವೀತ ನಾರದ | ಕರ್ಮಣಾ ಮನಸಾ ವಾಚಾ ಪಾಪಂ ಯತಮುಪಾರ್ಜಿತಮ್‌ 
॥26॥ ತತ್‌ ಕ್ಹಾಳಯತಿ ಗೋವಿಂದಃ ಪ್ರಬೋಧಿನ್ಯಾಂ ತು ಜಾಗರೇ । ಸ್ನಾನಂ ದಾನಂ 
ಜಪೋ ಹೋಮಃ ಸಮುದ್ಧಿಶ್ಯ ಜನಾರ್ದನಮ್‌ 11271 ನರೋ ಯತ್ಕುರುತೇ ವತ್ಸ 
ಪ್ರಬೋಧಿನ್ಯಾಂ ತದಕ್ಟಯಂ | ಯೇರರ್ಚಯಂತಿ ನರಾಸ್ತಸ್ಯಾಂ ಭಕ್ತ್ಯಾ ದೇವಂ ತು 
ಮಾಧವಮ್‌ 128 ಸಮುಪೋಷ್ಯ ಪ್ರಮುಚ್ಯಂತೇ ಪಾಷ್ಠೆಸ್ತೇ ಶತಜನ್ಯಜೈಃ । 
ಮಹಾವ್ರತಮಿದಂ ಪುತ್ರ ಮಹಾಪಾಪೌಘನಾಶನಮ್‌ ॥1291 ಮನುಷ್ಯನು ಮಿಕ್ಕ 
ಧರ್ಮಗಳೆಲ್ಲವನ್ನೂ ಬಿಟ್ಟು ಈ ಪ್ರಬೋಧಿನಿಯನ್ನಾಚರಿಸಬೇಕು. ಮನೋ- 
ವಾಕ್ಕಾಯಗಳಿಂದ ಮಾಡಿದ ಪಾಪವನ್ನು ಈ ಪ್ರಬೋಧಿನಿಯ ಆಚರಣೆಯಿಂದ 
ಗೋವಿಂದನು ನಾಶ ಮಾಡುತ್ತಾನೆ. ಮನುಷ್ಯನು ಪ್ರಬೋಧಿನಿಯ ದಿನ ಮಾಡಿದ 
ಸ್ನಾನ, ದಾನ, ಜಪ, ಹೋಮಗಳು ಅಕ್ಷಯವಾಗುತ್ತವೆ. ಆ ಪ್ರಬೋಧಿನಿಯ ದಿನ 
ಭಕ್ತಿಯಿಂದ ಯಾರು ಮಾಧವನನ್ನು ಪೂಜಿಸುತ್ತಾರೆಯೋ ಮತ್ತು ಉಪವಾಸವಿ- 
ರುತ್ತಾರೆಯೋ ಅವರ ಪಾಪಗಳೆಲ್ಲವೂ ಹೋಗುತ್ತವೆ. ಎಲೈ ನಾರದನೇ! ಇದು 
ಮಹಾವ್ರತವು. ಪಾಪನಾಶಕವಾದುದು. ಪ್ರಬೋಧವಾಸರೇ ವಿಷ್ಣೋರ್ವಿಧಿವತ್‌ 
ಸಮುಪೋಷಯೇತ್‌ । ವ್ರತೇನಾನೇನ ದೇವೇಶಂ ಪರಿತೋಷ್ಯ ಜನಾರ್ದನಮ್‌ 
113011 ವಿರಾಜಯನ್‌ ದಿಶಃ ಸರ್ವಾಃ ಪ್ರಯಾತಿ ಹರಿಮಂದಿರಮ್‌ । ಕರ್ತವ್ಯೈಷಾ 


ಕಾರ್ತಿಕಮಾಸ 45 


ಪ್ರಯತ್ನೇನ ನರೈಃ ಕಾಂತಿಧನಾರ್ಥಿಭಿಃ 11311 ಬಾಲ್ಯೇ ಯತಂಚಿತಂ ಪಾಪಂ 
ಯ್‌ೌವನೇ ವಾರ್ಧಕೇ ತಥಾ । ಶತಜನ್ಮಕೃತಂ ಪಾಪಂ ಸ್ಥಲಂ ವಾ ಯದಿ ವಾ ಬಹು 
113211 ತತ್‌ ಕ್ಹಾಳಯತಿ ಗೋವಿಂದಃ ಚಾಸ್ಕ್ಯಾಮಭ್ಯರ್ಚಿತೋ ನೃಣಾಮ್‌ । ಧನ- 
ಧಾನ್ಯವಹಾಪುಣ್ಯಾ ಸರ್ವಪಾಪಹರಾಪರಾ ॥331 ಈ ಪ್ರಬೋಧಿನಿಯ ವ್ರತವನ್ನು 
ವಿಧಿವತ್ತಾಗಿ ಮಾಡಬೇಕು. ಈ ವ್ರತದಿಂದ ಜನಾರ್ದನನನ್ನು ಸಂತೋಷ ಪಡಿಸಿ- 
ದರೆ ಎಲ್ಲಾ ದಿಕ್ಕುಗಳನ್ನೂ ಪ್ರಕಾಶ ಪಡಿಸುತ್ತಾ ವೈಕುಂಠಕ್ಕೆ ಹೋಗುವನು. 
ಆದುದರಿಂದ ಕಾಂತಿ ಧನಗಳನ್ನು ಅಪೇಕ್ಷಿಸುವವರು ಪ್ರಯತ್ನದಿಂದ ಇದನ್ನು 
ಮಾಡಬೇಕು. ಬಾಲ್ಯ, ಯೌವನ, ಕೌಮಾರಗಳಲ್ಲಿ ನೂರು ಜನ್ಮಗಳಲ್ಲಿ ಮಾಡಿದ್ದ 
ಪಾಪಗಳು ಕೂಡ ಎಷ್ಟಿದ್ದರೂ ಅವನ್ನು ಈ ಪ್ರಬೋಧಿನಿಯಲ್ಲಿ ಪೂಜಿತನಾದ 
ಗೋವಿಂದನು ನಾಶ ಮಾಡುತ್ತಾನೆ. ಇದು ಧನಧಾನ್ಯಗಳನ್ನು ಕೊಡುತ್ತದೆ. ಸರ್ವ- 
ಪಾಪಗಳನ್ನೂ ನಾಶ ಮಾಡುತ್ತದೆ. ಆ ದಿನ ಉಷವಾಸವಿದ್ದರೆ ದುರ್ಲಭವಾದು- 
ವುಗಳೆಲ್ಲವೂ ಸಿಕ್ಕುತ್ತವೆ. 

ತಾಮುಪೋಷ್ಯ ಹರೇರ್ಭಕ್ತ್ಯಾ ದುರ್ಲಭಂ ನ ಭವೇತ್‌ ಕ್ವಚಿತ್‌ । ಚಂದ್ರ- 
ಸೂರ್ಯೋಪರಾಗೇ ಚ ಯತ್ಪ್ನಲಂ ಪರಿಕೀರ್ತಿತಮ್‌ 11341 ತತಹಸ್ರಗುಣಂ 
ಪ್ರೋಕ್ತಂ ಪ್ರಬೋಧಿನ್ಯಾಂ ಚ ಜಾಗರೇ । ಸ್ನಾನಂ ದಾನಂ ಜಪೋ ಹೋಮ: 
ಸ್ವಾಧ್ಯಾಯೋಭ್ಯರ್ಚನಂ ಹರೇಃ ॥35॥ ತತ್ಸರ್ವಂ ಕೋಟಿಗುಣಿತಂ ಪ್ರಬೋಧಿನ್ಯಾಂ 
ತು ಯತೃತಮ್‌ । ಜನ್ಮಪ್ರಭೃತಿ ಯತ್ಪುಣ್ಯಂ ನರೇಣೋಪಾರ್ಜಿತಂ ಭವೇತ್‌ ॥1361 
ವೃಥಾ ಭವತಿ ತತ್ತರ್ವಮಕೃತ್ಥಾ } ಕಾರ್ತಿಕೇ ವ್ರತಮ್‌ । ಅಕೃತ್ವಾನಿಯಮಂ ವಿಷ್ಲೋಃ 
ಕಾರ್ತಿಕೇ ಯಃ ಕ್ಲಿಹೇನ್ನರಃ 113711 ಜನ್ಮಾರ್ಜಿತಸ್ಯ ಪುಣ್ಯಸ್ಯ ಫಲಂ ನಾಪ್ನೋತಿ ನಾರದ 
| ತಸ್ಮಾತ್‌ ಸರ್ವಪ್ರಯತ್ನೇನ ದೇವದೇವಂ ಜನಾರ್ದನಮ್‌ ॥1381 ಪ್ರಬೋಧಿನಿಯ 
ದಿನ ಜಾಗರಣ ಮಾಡಿದರೆ ಚಂದ್ರಸೂರ್ಯರ ಗ್ರಹಣದಲ್ಲಿ ಬರುವ ಫಲಕ್ಕಿಂತಲೂ 
ಸಾವಿರದಷ್ಟು ಹೆಚ್ಚು ಬರುವುದೆಂದು ಹೇಳಲ್ಪಟ್ಟಿದೆ. ಪ್ರಬೋಧಿನಿಯ ದಿನ 
ಮಾಡಿದ ಸ್ನಾನ, ದಾನ, ಜಪ, ಹೋಮ, ಅಧ್ಯಯನ, ಪೂಜೆಗಳೆಲ್ಲವೂ ಕೋಟಿ- 
ಯಷ್ಟು ಹೆಚ್ಚಿರುತ್ತವೆ. ಈ ಪ್ರಬೋಧಿನಿಯನ್ನಾಚರಿಸದೆ ಯಾವನು ತಿರಸ್ಕರಿಸು- 
ವನೋ ಅವನು ಜನ್ಮಾಂತರದಿಂದ ಮಾಡಿದ ಪುಣ್ಯಗಳನ್ನು ಹೊಂದುವುದಿಲ್ಲ. 


44 ಕಾರ್ತಿಕಮಾಸ 


ಆದುದರಿಂದ ಸರ್ವಪ್ರಯತ್ನದಿಂದಲೂ ಆ ದಿವಸ ಉಪವಾಸ ಮಾಡಿ ದೇವ- 
ದೇವನಾದ ಜನಾರ್ದನನನ್ನು ಪೂಜಿಸಬೇಕು. ಉಪವಾಸೇನ ವಿಪ್ರೇಂದ್ರ ಸರ್ವ- 
ಕಾಮಫಲಪ್ರದಮ್‌ । ಪರಾನ್ನಂ ವರ್ಜಯೇದ್‌ ಯಸ್ತು ಕಾರ್ತಿಕೇ ವಿಷ್ಣುತತ್ಥರ: 
1139॥॥ ಪರಾನ್ನವರ್ಜನಾದ್‌ ವತ್ಸ ಚಾಂದ್ರಾಯಣಫಲಂ ಲಭೇತ್‌ । ನಿತ್ಯಂ 
ಶಾಸ್ತ್ರವಿನೋದೇನ ಕಾರ್ತಿಕಂ ಯಃ ಕ್ಲಿಪೇನ್ನರಃ ॥40 ಸ ದಹೇತ್‌ ಸರ್ವಪಾಪಾನಿ 
ಯಜ್ಞಾಯುತಫಲಂ ಲಭೇತ್‌ | ನ ತಥಾ ತುಷ್ಯತೇ ಯಜೆ ರ್ನ ದಾನೈರ್ವಾ 
ಜಪಾದಿಭಿ: ಟ ಯಥಾ ಶಾಸ್ತ್ರಕಥಾಲಾಪೈಃ ಕಾರ್ತಿಕೇ ಮಧುಸೂದನಃ 11411 
ಕಾರ್ತಿಕದಲ್ಲಿ ವಿಷ್ಣುವಿನಲ್ಲಿ ಭಕ್ತಿಯಿಂದ ಪರರ ಮನೆಯ ಅನ್ನವನ್ನು ಊಟ 
ಮಾಡದಿರಬೇಕು. ಹಾಗೆ ಊಟ ಮಾಡದಿದ್ದರೆ ಚಾಂದ್ರಾಯಣವನ್ನು ಮಾಡಿದ 
ಫಲವು ಬರುತ್ತದೆ. ಆ ಕಾರ್ತಿಕದಲ್ಲಿ ಯಾವನು ಶಾಸ್ತ್ರಾ ರ್ಥಗಳಿಂದಲೇ ಕಾಲವನ್ನು 
ಕಳೆಯುತ್ತಾನೆಯೋ ಅವನು ಪಾಪಗಳನ್ನು ಕಳೆದುಕೊಂಡು ಸಾವಿರಯಜ್ಞಗಳ 
ಫಲವನ್ನು ಹೊಂದುತ್ತಾನೆ. ಕಾರ್ತಿಕದಲ್ಲಿ ಜನಾರ್ದನನು ಶಾಸ್ತ್ರಾಲಾಪಗಳಿಂದ 
ಸಂತೋಷಗೊಳ್ಳುವಂತೆ ಯಜ್ಞಗಳಿಂದಲಾಗಲೀ, ದಾನಗಳಿಂದಾಗಲೀ, ಜಪ- 
ಗಳಿಂದಾಗಲೀ ಸಂತೋಷಗೊಳ್ಳುವುದಿಲ್ಲ. 


ಯೇ ಕುರ್ವಂತಿ ಕಥಾಂ ವಿಷ್ಣೋಃ ಯೇ ಶೃಣ್ವಂತಿ ಶುಭಾನಿತಾಃ । ಶ್ಲೋಕಾರ್ಧಂ 
ಶ್ಲೋಕಪಾದಂ ವಾ ಕಾರ್ತಿಕೇ ಗೋಶತಂ ಫಲಮ್‌ ॥1421 ಕಾರ್ತಿಕಮಾಸದಲ್ಲಿ 
ಪುರಾಣದ ಕಥೆಯನ್ನು ಯಾರು ಕೇಳುತ್ತಾರೆಯೋ ಅವರು, (ಅಥವಾ) ಕೊನೆಗೆ 
ಒಂದು ಶ್ಲೋಕ ಕೇಳಿದವರು ಅವರು, (ಅಥವಾ) ಒಂದು ಪಾದವನ್ನಾಗಲೀ 
ಕೇಳಿದವರು ಅವರು ಕೂಡ ನೂರು ಗೋವುಗಳನ್ನು ದಾನ ಮಾಡಿದ ಫಲವನ್ನು 
ಹೊಂದುತ್ತಾರೆ. ಸರ್ವಾನ್‌ ಧರ್ಮಾನ್‌ ಪರಿತ್ಯಜ್ಯ ಕಾರ್ತಿಕೇ ಕೇಶವಾಗ್ರತಃ | 
ಶಾಸ್ತ್ರಾವಧಾರಣಂ ಕಾರ್ಯಂ ಶ್ರೋತವ್ಯಂ ಚ ಮಹಾಮುನೇ 11431 ಆದುದರಿಂದ 
ಕಾರ್ತಿಕಮಾಸದಲ್ಲಿ ಎಲ್ಲವನ್ನೂ ಬಿಟ್ಟು ಕೇಶವನ ಮುಂದೆ ಶಾಸ್ತ್ರವನ್ನು ಓದಬೇಕು. 
ಇಲ್ಲವೇ ಕೇಳಬೇಕು. ಶ್ರೇಯಸಾಂ ಲೋಭಬುದ್ಧ್ಯಾ ಚ ಯಃ ಕರೋತಿ ಹರೇಃ 
ಕಥಾ । ಕಾರ್ತಿಕೇ ಮುನಿಶಾರ್ದೂಲ ಕುಲಾನಾಂ ತಾರಯೇತ್‌ ಶತಮ್‌ ॥441 
ಯಾವನು ಶ್ರೇಯಸಾಗಬೇಕೆಂದು ಹರಿಯ ಕಥೆಯನ್ನು ಹೇಳುತ್ತಾನೆಯೋ ಅಥವಾ 


ಕಾರ್ತಿಕಮಾಸ 45 


ಕೇಳುತ್ತಾನೆಯೋ ಅವನು ನೂರು ಕುಲಗಳನ್ನು ಉದ್ದಾರ ಮಾಡಿಕೊಳ್ಳುತ್ತಾನೆ. 
ನಿಯಮೇನ ನರೋ ಯಸ್ತು ಶೃಣುತೇ ವೈಷ್ಣವೀ ಕಥಾಮ್‌ । ಕಾರ್ತಿಕೇತು ವಿಶೇಷೇಣ 
ಗೋಸಹಸ್ರಫಲಂ ಲಭೇತ್‌ ॥45॥ ಕಾರ್ತಿಕಮಾಸದಲ್ಲಿ ನಿಯಮದಿಂದ ಯಾವನು 
ಎಷ್ಟು ಕಥೆಗಳನ್ನು ಕೇಳುತ್ತಾನೆಯೋ ಅವನು ಸಾವಿರ ಗೋದಾನಗಳ ಫಲವನ್ನು 
ಹೊಂದುತ್ತಾನೆ. ಪ್ರಬೋಧವಾಸರೇ ವಿಷ್ಣೋಃ ಶೃಣುತೇ ಯೇ ಹರೇಃ ಕಥಾಮ್‌ । 
ಸಪ್ಪದ್ದೀಪವತೀದಾನೇ ಯತ್ಫಲಂ ತಲ್ಲಭೇನ್ನುನೇ 11461 ಪ್ರಬೋಧಿನೀ ಏಕಾದಶಿಯ 
ದಿವಸ ಹರಿಕಥೆಯನ್ನು ಕೇಳಿದರೆ ಸಪ್ತದ್ವೀಪಗಳಿಂದ ಕೂಡಿದ ಭೂಮಿಯನ್ನು 
ದಾನ ಮಾಡಿದ ಫಲವು ಬರುತ್ತದೆ. ಶ್ರುತ್ವಾವಿಷ್ಣುಕಥಾಂ ವಿಷ್ಣೋರ್ಯೇರ್ಚಯಂತಿ 
ಕಥಾವಿದಮ್‌ । ಸ್ವಶಕ್ತ್ಯಾ ಮುನಿಶಾರ್ದೂಲ ತೇಷಾಂ ಲೋಕೋತಕ್ಸಯಃ ಸ್ಮ ತೆ್‌ 
147 ವಿಷ್ಣುವಿನ ಕಥೆಯನ್ನು ಕೇಳಿ ಯಾರು ಆ ಕಥೆ ಹೇಳಿದವನನ್ನು ಶಕ್ತ್ಯಾನು- 
ಗುಣವಾಗಿ ಪೂಜಿಸುವನೋ ಅವರು ಅಕ್ಷಯವಾದ ಲೋಕವನ್ನು ಹೊಂದುತ್ತಾರೆ. 
ಗೀತಶಾಸ್ತ್ರ ವಿನೋದೇನ ಕಾರ್ತಿಕೇ ಯೋ ಭವೇನ್ನರಃ। ನ ತಸ್ಯ ಪುನರಾವೃತ್ತಿರ್ಮಯಾ 
ದೃಷ್ಟಾ ಕಲಿಪ್ರಿಯ ॥48॥ ಎಲೆ ನಾರದನೇ! ಗೀತಶಾಸ್ತ್ರಗಳ ವಿನೋದದಿಂದ 
ಯಾವನು ಕಾರ್ತಿಕಮಾಸದಲ್ಲಿ ವಿಷ್ಣುವನ್ನು ತೃಪ್ತಿ ಪಡಿಸುವನೋ ಅವನಿಗೆ 
ಪುನರಾವೃತ್ತಿಯಾದ ಜನ್ಮವೆಂಬುದೇ ಇಲ್ಲ. ಗೀತಂ ನೃತ್ಯಂ ಚ ವಾದ್ಯಂ ಚ ತಥಾ 
ವಿಷ್ಣುಕಥಾಂ ಮುನೇ । ಯಃ ಕರೋತಿ ಸ ಪುಣ್ಯಾತ್ಮಾ ತ್ರೈಲೋಕ್ಯೋಪರಿಸಂಸ್ಥಿತ: 
11491। ಯಾವನು ಆ ಪ್ರಬೋಧಿನಿಯ ದಿನ ಗೀತ, ನೃತ್ಯ, ವಾದ್ಯಘೋಷಗಳನ್ನು 
ಮಾಡುತ್ತಾನೆಯೋ ಅವನು ಮೂರು ಲೋಕಕ್ಕಿಂತಲೂ ಮೇಲಿರುವವನು. 
ಬಹುಪುಷ್ಟೆ ಲರ್ಜಹುಫಲೈಃ ಕರ್ಪೂರಾಗರುಕುಂಕುಮೈಃ:। ಹರೇಃ ಪೂಜಾ ವಿಧಾತವ್ಯಾ 
ಕಾರ್ತಿಕೇ ಬೋಧವಾಸರೇ॥501 ಈ ಕಾರ್ತಿಕಮಾಸದಲ್ಲಿ ಬಹು ಪುಷ್ಪಗಳಿಂದಲೂ 
ಬಹು ಫಲಗಳಿಂದಲೂ ಕರ್ಪೂರ, ಅಗರು, ಕುಂಕುಮಗಳಿಂದಲೂ ಹರಿಯ 
ಪೂಜೆಯನ್ನು ಮಾಡಬೇಕು. ವಿತ್ತಶಾಠ್ಯಂ ನ ಕರ್ತವ್ಯಂ ಸಂಪ್ರಾಪ್ತೇ ಹರಿವಾಸರೇ । 
ಯಸ್ಮಾತ್ಪುಣ್ಯಮಸಂಖ್ಯಾತಂ ಪ್ರಾಪ್ಯತೇ ಮುನಿಸತ್ತಮ ॥51/ ಈ ಹರಿವಾಸರದಲ್ಲಿ 
ಲೋಭವನ್ನು ಮಾಡಕೂಡದು. ಅದರಿಂದ ಬಹು ಪುಣ್ಯವು ಬರುವುದು. 
ಫಲೈರ್ನಾನಾವಿಧೈಃ ದ್ರವ್ಯೈಃ ಪ್ರಬೋಧಿನ್ಯಾಂ ತು ಜಾಗರೇ । ಶಂಖತೋಯಂ 

ಸಮಾದಾಯ ಅರ್ಥ್ಯೋ ದೇಯೋ ಜನಾರ್ದನೇ 1152 ಶಂಖದಲ್ಲಿ ನೀರನ್ನು 


46 ಕಾರ್ತಿಕಮಾಸ 


ಇಟ್ಟುಕೊಂಡು ಅದರ ಮೇಲೆ ಬಗೆ ಬಗೆಯಾದ ದ್ರವ್ಯವನ್ನಿಟ್ಟುಕೊಂಡು ಜನಾ- 
ರ್ದನನಿಗೆ ಅರ್ಫ್ಯವನ್ನು ಕೊಡಬೇಕು. ಯತ್ನಲಂ ಸರ್ವತೀರ್ಥೇಷು ಸರ್ವದಾನೇಷು 
ಯತ್ನಲಮ್‌ | ತತ್ಸಲಂ ಕೋಟಿಗುಣಂ ದತ್ವಾರ್ಫ್ಯಂ ಬೋಧವಾಸರೇ 1531 ಆ 
ಬೋಧಿನಿಯ ದಿವಸ ಅರ್ಫ್ಯವನ್ನು ಕೊಟ್ಟರೆ ಸರ್ವತೀರ್ಥಗಳಲ್ಲಿಯೂ ಎಲ್ಲಾ 
ದಾನಗಳನ್ನೂ ಮಾಡಿದರೆ ಬರುವ ಫಲವು ಬರುತ್ತದೆ. ಗುರುಪೂಜಾ ತತಃ 
ಕಾರ್ಯಾ ಭೋಜನಾಚ್ಛಾದನಾದಿಭಿಃ I ದಕ್ಷಿಣಾಭಿಶ್ಚ ದೇವರ್ಷೇ ತುಷ್ಟ್ಯರ್ಥಂ 
ಚಕ್ರಪಾಣಿನಃ ॥54॥ ಜನಾರ್ದನನ ಪ್ರೀತಿಗೋಸ್ಕರ ಊಟ ಬಟ್ಟೆ ದಕ್ಷಿಣೆಗಳಿಂದ 
ಗುರುಪೂಜೆಯನ್ನು ಮಾಡಬೇಕು. ಭಾಗವತಂ ಶೃಣುತೇ ಯಸ್ತು ಪುರಾಣಂ ಚ 
ಪಠೇನ್ನರಃ । ಪ್ರತ್ಯಕ್ಷರಂ ಭವೇತ್ವಸ್ಯ ಕಪಿಲಾದಾನಜಂ ಫಲಮ್‌ ॥55॥ ಆ ಪ್ರಬೋಧಿ 
ನಿಯ "ದಿನ ಭಾಗವತ ಪು ರಾಣವನ್ನು ಓದಿದರೆ ಅಥವಾ ಕೇಳಿದರೆ ಆ ಪುರಾಣದ 
ಒಂದೊಂದು ಅಕ್ಷರಕ್ಕೂ ಕಪಿಲಾ ಗೋದಾನ ಮಾಡಿದ ಫಲವು ಬರುತ್ತದೆ. 
ಕಾರ್ತಿಕೇ ಮುನಿಶಾರ್ದೂಲ ಸ್ವಶಕ್ತ್ಯಾ ವೈಷ್ಣವಂ ವ್ರತಮ್‌ । ಯಃ ಕರೋತಿ 
ಯಥೋಕ್ಪಂ ತು ಮುಕ್ತಿಸ್ಟಸ್ಯ ಸುನಿಶ್ಚಲಾ ॥156॥ ಕಾರ್ತಿಕ ಮಾಸದಲ್ಲಿ ಶಕ್ಷನುಣವಾಗಿ 
ಪ್ರಬೋಧಿನೀ ಅಥವಾ ವ ಪೃವವ್ರತವನ್ನು ಮಾಡಿದರೆ ಅವನಿಗೆ ಮುಕ್ತಿ ಯಾಚಕ 
ಖಂಡಿತ. ಕೇತಕ್ಕಾ ಎಕಪತ್ರೇಣ ಈಸಾ ಗರುಡಧ್ವಜಃ | ಸಮಾಃ ಸಹಸ್ರಂ 
ಸುಪ್ರೀತೋ ಭವತಿ ಮಧುಸೂದನಃ ॥57॥ ಆ ದಿನ ಜನಾರ್ದನನನ್ನು ತಾಳೆಯ 
ಒಂದು ಹೂ ಎಸಳಿನಿಂದ ಪೂಜಿಸಿದರೂ ಸಾವಿರ ವರ್ಷಗಳವರೆಗೂ ಅವನು 
ಭಕ್ತನಲ್ಲಿ ಪ್ರೀತಿಯುಳ್ಳವನಾಗುತ್ತಾನೆ. ಅಗಸ್ತಿಕುಸುಮೈರ್ದೇವಂ ಪೂಜಯೇದ್‌ 
ಯೋ ಜನಾರ್ದನಮ್‌ | ದರ್ಶನಾತ್‌ ತಸ್ಯ ದೇವರ್ಷೇ ನರಕಾಗ್ಗಿಃ ಪ್ರಣಶ್ಯತಿ ॥58॥ 
ಆ ದಿನ ಅಗಸೆಯ ಹೂಗಳಿಂದ ಆ ಸಾ ಿಮಿಯನ್ನು ಪೂಜಿಸಿದರೆ ನರಕದ ಅಗ್ನಿಯು 
ನಾಶವಾಗುತ್ತದೆ. ಮುನಿಪುಷ್ಠಾರ್ಚಿತೋ ವಿಷ್ಣುಃ ಕಾರ್ತಿಕೇ ಪುರುಷೋತ್ತಮಃ । 
ದದಾತ್ಯಭಿಮತಾನ್‌ ಕಾಮಾನ್‌ ಶಶಿಸೂರ್ಯಗ್ರಹೌ ಯಥಾ ॥59॥ ಆ ಅಗಸೆಯ 
ಹೂವಿನಿಂದ ವಿಷ್ಣುವನ್ನು ಕಾರ್ತಿಕಮಾಸದಲ್ಲಿ ಪೂಜಿಸಿದರೆ ಸೂರ್ಯಚಂದ್ರರು 
ಫಲಕೊಡುವಂತೆ ಬೇಕಾದ ಫಲಗಳನ್ನು ಕೊಡುವನು. 

ವಿಹಾಯ ಸರ್ವಪುಷ್ಟಾಣಿ ಮುನಿಪುಷ್ಟೇಣ ಕೇಶವಮ್‌ ॥। ಕಾರ್ತಿಕೇ 
ಯೇರ್ಚಯೇದ್‌ ಭಕ್ತ್ಯಾ ವಾಜಿಮೇಧಫಲಂ ಲಭೇತ್‌ 11601 ಮಿಕ್ಕ ಎಲ್ಲಾ 


ಕಾರ್ತಿಕಮಾಸ 47 


ಪುಷ್ಪಗಳನ್ನೂ ಬಿಟ್ಟು ಈ ಅಗಸೆಯ ಹೂವಿನಿಂದಲೇ ಕಾರ್ತಿಕದಲ್ಲಿ ಕೇಶವನನ್ನು 
ಪೂಜಿಸಿದರೆ ಅಶ್ಚಮೇಧಫಲವು ಬರುತ್ತದೆ. ತುಳಸೀದಳಪುಷ್ಟಾಣಿ ಯೇ ಯಚ್ಛಂತಿ 
ಜನಾರ್ದನೇ । ಕಾರ್ತಿಕೇ ಸಕಲಂ ವತ್ಸ ಪಾಪಂ ಜನ್ಮಾರ್ಜಿತಂ ದಹೇತ್‌ ॥611 ಆ 
ಪ್ರಬೋಧಿನಿಯಲ್ಲಿ ತುಳಸಿಯ ದಳದಿಂದ ಜನಾರ್ದನನನ್ನು ಪೂಜಿಸಿದರೆ 
ಜನ್ಮಾಂತರಗಳ ಪಾಪಗಳೂ ಹೋಗುತ್ತವೆ. ದೃಷ್ಟ್ವಾ ಸ್ಪೃಷ್ಟಾಥವಾ ಧ್ಯಾತಾ 
ಕೀರ್ತಿತಾ ನಾಮತಸ್ತುತಾ । ರೋಪಿತಾ ಸೇಚಿತಾ ನಿತ್ಯಂ ಪೂಜಿತಾ ತುಲಸೀ ನತಾ 
116211 ನವಧಾ ತುಲಸೀಭಕ್ತಿಂ ಯೇ ಕುರ್ವಂತಿ ದಿನೇ ದಿನೇ। ಯುಗಕೋಟಿಸಹಸ್ರಾಣಿ 
ತನ್ನಂತಿ ಸುಕೃತಂ ಮುನೇ ॥63/ ನಿತ್ಯವೂ ತುಳಸಿಯನ್ನು ನೋಡಬೇಕು. 
ಮುಟ್ಟಬೇಕು. ಧ್ಯಾನಿಸಬೇಕು. ಹೊಗಳಬೇಕು. ಬೆಳೆಸಬೇಕು. ನೀರು ಹಾಕಬೇಕು. 
ಪೂಜಿಸಬೇಕು. ನಮಸ್ಕರಿಸಬೇಕು. ಸ್ತೋತ್ರ ಮಾಡಬೇಕು. ಈ ರೀತಿಯಾಗಿ 
ದಿನವೂ ಒಂಭತ್ತು ಬಗೆಯಲ್ಲಿ ಯಾರು ತುಳಸಿಯ ಭಕ್ತಿಯನ್ನು ಮಾಡುತ್ತಾರೋ 
ಅವರು ಕೋಟಿ ಸಾವಿರ ಯುಗಗಳವರೆಗೂ ಪುಣ್ಯವಂತರಾಗಿರುತ್ತಾರೆ. ಯಾವ- 
ಚ್ಚಾಖಾಪ್ರಶಾಖಾಭಿಃ ಬೀಜಪುಷ್ಪದಳ್ಳೆರ್ಮುನೇ । ರೋಷಿತಾ ತುಲಸೀ ಪುಂಭಿಃ 
ವರ್ಧತೇ ವಸುಧಾತಳೇ ॥64॥ ತುಳಸಿಯನ್ನು ಶಾಖೋಪಶಾಖೆಗಳಾಗಿಯೂ 
ಬೀಜ ಹೂವು ದಳಗಳುಳ್ಳದ್ದಾಗಿಯೂ ಆಗುವಂತೆ ಯಾವ ಮನುಷ್ಯನು 
ಬೆಳೆಸುತ್ತಾನೆಯೋ ಅವನು ಧನ್ಯನು. ತೇಷಾಂ ವಂಶೇ ತು ಯೇ ಜಾತಾ ಯೇ 
ಭವಿಷ್ಯಂತಿ ಯೇ ಗತಾಃ । ತೇಷಾಮಾಕಲ್ಪಸಾಹಸ್ರಂ ಭವೇದ್‌ ವಾಸೋ ಹರೇರ್ಗ್ಗಹೇ 
651 ಅವರ ವಂಶದಲ್ಲಿ ಹುಟ್ಟಿದ, ಹುಟ್ಟಿರುವ, ಹುಟ್ಟುವವರಿಗೆ ಸಾವಿರ 
ಕಲಗಳವರೆಗೂ ಹರಿಯ ಮನೆಯಲ್ಲಿಯೇ (ವೈಕುಂಠದಲ್ಲಿ) ವಾಸವು ಲಭಿಸುತ್ತದೆ. 
ಯತ್ನಲಂ ಸರ್ವಪುಷ್ಟೇಷು ಸರ್ವಪತ್ರೇಷು ನಾರದ । ತುಲಸೀದಳೇನ ಚೈಕೇನ 
ಕಾರ್ತಿಕೇ ಪ್ರಾಪ್ಯತೇ ತು ತತ್‌ ॥66 ಎಲ್ಲಾ ಹೂವುಗಳನ್ನೂ , ಪತ್ರೆಗಳನ್ನೂ 
ಪೂಜೆಮಾಡಿದ ಫಲವು ಒಂದು ತುಳಸಿಯ ದಳವನ್ನು ಕಾರ್ತಿಕದಲ್ಲಿ ಪೂಜೆ 
ಮಾಡುವುದರಿಂದ ಬರುತ್ತದೆ. ಸಂಪ್ರಾಪ್ತಂ ಕಾರ್ತಿಕಂ ದೃಷ್ಟ್ವಾ ನಿಯಮೇನ 
ಜನಾರ್ದನಃ । ಪೂಜನೀಯೋ ಮಹಾವಿಷ್ಣುಃ ತುಲಸೀದಳಕೋಮಲೈ: 116711 
ಕಾರ್ತಿಕಮಾಸವು ಬಂದುದನ್ನು ತಿಳಿದು ಜನಾರ್ದನನನ್ನು ನಿಯಮದಿಂದ 
ತುಳಸಿಯ ದಳಗಳಿಂದ ಪೂಜಿಸಬೇಕು. ಇಷ್ಟ್ವಾ ಕ್ರತುಶತೈರ್ದೇವಾನ್‌ ದತ್ವಾ 


48 ಕಾರ್ತಿಕಮಾಸ 


ದಾನಾನ್ಯನೇಕಶ: | ತುಲಸೀದಳ್ಳೆಸ್ತು ತತ್ಪುಣ್ಯಂ ಕಾರ್ತಿಕೇ ಕೇಶವಾರ್ಚನೇ 116811 
ಅನೇಕ ಯಾಗಗಳನ್ನು ಅನೇಕಬಾರಿ ಮಾಡಿದರೆ ಬರುವ ಪುಣ್ಯವು ಕಾರ್ತಿಕದಲ್ಲಿ 
ತುಳಸಿಯ ದಳಗಳಿಂದ ಕೇಶವನನ್ನು ಪೂಜಿಸಿದರೆ ಬರುತ್ತದೆ. 


ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಕಾರ್ತಿಕಶುಕ್ಸಪ್ರಬೋಧಿನ್ಯೈಕಾದಶೀಮಾಹಾತ್ಮ್ಯಂ ನಾಮ ತ್ರಿಷಷ್ಟಿ 
-ತಮೋ5ಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣಯುಧಿಷ್ಠಿರಸಂವಾದದಲ್ಲಿ 
ಕಾರ್ತಿಕಶುಕ್ಷಪ್ರಬೋಧಿನ್ಯೈಕಾದಶಿಯ ಮಹಿಮೆ ಎಂಬ ಅರವತ್ತಮೂರನೆಯ 
ಅಧ್ಯಾಯವು ಮುಗಿಯಿತು. 


ಶ್ರೀ ಲಕ್ಷ್ಮೀಪತಿತೀರ್ಥರು (ವ್ಯಾಸರಾಜ ಮಠ) (ಕ್ರಿ .ಶ. 1660-1670) 


ಲಕ್ಷ್ಮೀನಾಥಾಬ್ಬಿಸಂಭೂತೋ ಲಕ್ಷ್ಮೀ ೇಪತ್ಯಾಖ್ಯಚಂದ್ರಮಾಃ। ಸಾಧುಸಂದೋಹ 
'ಕುಮುದಾಮೋದಸಂಪಾತುನಃ ಸದಾಃ ॥ ಶ್ರೀಲಕ್ಷ್ಮೀನಾಥತೀರ್ಥರ ಕರಕಮಲ 
ಸಂಜಾತರಾಗಿ ಬಂದ ಈ ಮಹಾನುಭಾವರು ಅಲಕಾಲದಲ್ಲಿಯೇ ರಾಜಾಧಿರಾಜರ 
ವಿಶೇಷ ಮಾನ್ಯತೆಗೆ ಪಾತ್ರರಾದರು. ಶ್ರೀರಂಗ, ಮಧುರೈ ಮುಂತಾದ ಪ್ರಸಿದ್ಧ 
ಸ್ಥಳಗಳಲ್ಲಿ ಸಂಚರಿಸುತ್ತಾ ರಾಜರುಗಳಿಂದ ಯಥೇಷ್ಟವಾಗಿ ಭಾೂಸ್ವತ್ತುಗಳನ್ನು 
ಸಂಪಾದಿಸಿ ಶ್ರೀಮಠದ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದರು. ಸಾತ್ವಿಕ ಜನರೆಂಬ 
ಕುಮುದ ಪುಷ್ಪಗಳಿಗೆ ಚಂದ್ರನಂತೆ ಆಹ್ಲಾದಕರರಾಗಿದ್ದರು. ಇವರೂ ಸಹ ಶ್ರೀರಂಗ 
ಕ್ಷೇತ್ರದಲ್ಲಿಯೇ ತಮ್ಮಗುರುಗಳ ಸಮೀಪದಲ್ಲಿಯೇ 1670ನೇ ಇಸವಿ ಕಾರ್ತಿಕ ಶುದ್ಧ 
ಏಕಾದಶಿಯಂದು ಶ್ರೀರಂಗನಾಥನ ಪಾದವನ್ನು ಸೇರಿ ಬೃಂದಾವನಸ್ಥರಾದರು. ಇವರ 
ಬೃಂದಾವನವೂ ಶ್ರೀರಂಗದಲ್ಲಿ ಭವ್ಯವಾಗಿ ಕಂಗೊಳಿಸುತ್ತಿದೆ. 


ಶ್ರೀ ವೇದನಿಧಿತೀರ್ಥರು (ಉತ್ತರಾದಿ ಮಠ) - ವಿದ್ಯಾಧೀಶಾಬ್ಧಿಸಂಭೂ- 
ತೋ ವಿದ್ಧತ್ಯುಮುದಬಾಂಧವಃ | ವೇದನಿಧ್ಯಾಖ್ಯಚಂದ್ರೋಯಂ ಕಾಮಿತಾರ್ಥಾನ್‌ 
ಪ್ರಯಚ್ಛತು ॥ ಶ್ರೀವಿದ್ಯಾಧೀಶತೀರ್ಥರಿಂದ ಸಂನ್ಯಾಸ ಪಡೆದ ಶ್ರೀವೇದನಿಧಿತೀರ್ಥ 
ರು ಶ್ರೀಮಠಕ್ಕೆ ಶಿಷ್ಯಸಂಪತ್ತನ್ನು ಮಾತ್ರವಲ್ಲದೆ ಭೂಸಂಪತ್ತನ್ನೂ ದೊರಕಿಸಿದರು. 
ತಿರುಚಿನಾಪಲ್ಲಿಯ ನವಾಬನಿಂದ ಸತ್ಕರಿಸಲ್ಪಟ್ಟು ಕೆಲವು ಗ್ರಾಮಗಳನ್ನು ದಾನವಾಗಿ 


ಕಾರ್ತಿಕಮಾಸ 49 
ಪಡೆದರು. ಶ್ರೀಸತ್ಯವ್ರತತೀರ್ಥರಿಗೆ ಪೀಠವನ್ನಿತ್ತು ಪಂಢರಾಪುರದ ಪ್ರಾಚೀನ ಮಠ- 
ವೊಂದರಲ್ಲಿ ಶ್ರೀ ಪಂಢರಿನಾಥನ ಪಾದವನ್ನು ಸೇರಿದರು. 


ಭೀಷ್ಮ ಪಂಚಕ ವ್ರತ 
ಈ ದಿನದಿಂದ ಭೀಷ್ಠಪಂಚಕವ್ರತವನ್ನು ಗ್ರಹಣ ಮಾಡಬೇಕು. 


ಭೀಷ್ಮ ಪಂಚಕ ವ್ರತವು ಪರಮ ಪವಿತ್ರವೂ,ಸಮಸ್ತ ಪಾಪ ನಾಶಕವೂ ಆದ 
ವ್ರತವಾಗಿದೆ. ಯಾವ ಮಾನವನು ಭಕ್ತಿ ಪೂರ್ವಕವಾಗಿ ಈ ವ್ರತವನ್ನು ಅನುಷ್ಠಾನ 
ಮಾಡುವನೋ ಅವನಿಗೆ ಅಚ್ಯುತನು ಮುಕ್ತಿ ಪ್ರಧಾನ ಮಾಡುತ್ತಾನೆ. ಬ್ರಹ್ಮಚಾರಿ, 
ಗ್ರಹಸ್ಥ ಕ ವಾನಪ್ರಸ್ಥ ಅಥವಾ ಸನ್ಯಾಸಿ ಯಾವನಾದರೂ ಈ ವ್ರತವನ್ನು ಮಾಡಿದರೆ 
ಅವನಿಗೆ ಪರಮ ದುರ್ಲಭವಾದ ವೈಷ್ಣವ ಸ್ಥಾನವು ಪ್ರಾಪ್ತವಾಗುತ್ತದೆ. ಈ ವ್ರತವನ್ನು 
ಕಾರ್ತಿಕ ಶುಕ್ಲಏಕಾದಶಿಯಿಂದ ಪ್ರಾರಂಭಿಸಿ ಹುಣ್ಣಿಮೆಯ ದಿನ ಪೂರ್ತಿಗೊಳಿಸಬೇಕು. 
ಯಾವನು ಈ ವ್ರತವನ್ನು ಮಾಡುವನೋ ಅವನು ಬ್ರಹ್ಮಹತ್ಯಾ, ಗೋಹತ್ಯಾ, 
ಪಾಪಗಳಿಂದ ಮುಕ್ತನಾಗಿ ಶುದ್ಧವಾದ ಸದ್ಗತಿಯನ್ನು ಹೊಂದುತ್ತಾನೆ ಎಂದು 
ಭೀಷ್ಮಾಚಾರ್ಯರ ವಚನವಿದೆ. ಮೊದಲು ಕೃತಯುಗದಲ್ಲಿ ವಶಿಷ್ಠ, ಭೃಗು, ಶುಕ್ರ, 
ಗರ್ಗ, ಪ್ರಹ್ಲಾದ, ಮೊದಲಾದ ಮುನಿಗಳೂ, ಆನಂತರ ತ್ರೇತಾಯುಗದಲ್ಲಿ 
ನಾಭಾಗ, ಅಂಬರಿಷ ಇನ್ನುಳಿದವರು, ದ್ವಾಪರದಲ್ಲಿ ಶಿರಭದ್ರ ಮೊದಲಾದ ವೈಶ್ಯರು 
ಮತ್ತು ಕಲಿಯುಗದಲ್ಲಿ ಉತ್ತಮ ಅಚಾರವುಳ್ಳ ಶೂದ್ರರು ಕೂಡಾ ಈ ವ್ರತವನ್ನು 
ಅನುಷ್ಠಾನ ಮಾಡಿದ್ದಾರೆ. 

ವ್ರತಾಚರಣೆ - 

ಭೀಷ್ಮಪಂಚಕವೆಂಬ ಹೆಸರಿನ ಈ ವ್ರತವು ವಿಷ್ಣುವಿಗೆ ಹೆಚ್ಚು ಸಂತೋಷವನ್ನುಂಟು 
ಮಾಡುವಂಥಾದ್ದು ಮತ್ತು ರಹಸ್ಯಮಯವೂ, ಆಗಿದೆ. ಕಾರ್ತಿಕ ಮಾಸದ ಶುಕ್ಲ 
ಪಕ್ಷದ ಏಕಾದಶಿಯಿಂದ ಮನೋಹರವಾದ ಪೌರ್ಣಿಮೆಯವರೆಗಿನ (5)ಐದು 
ತಿಥಿಗಳು ಭೀಷ್ಮಪಂಚಕವೆಂದು ಪ್ರಸಿದ್ಧವಾಗಿದೆ. ಈ ತಿಥಿಗಳು ಬಹು ಪುಣ್ಯ- 
ದಾಯಕವಾಗಿವೆ. ಈ ದಿನಗಳಂದು ಪ್ರಾತಃಕಾಲದಲ್ಲೆದ್ದು ವಿಧಿಪೂರ್ವಕ ಶೌಚಾದಿ- 
ಗಳನ್ನು ಮುಗಿಸಿ ವ್ರತವನ್ನು ಮಾಡುವವರು ಶುದ್ಧವಾದ ಜಲವುಳ್ಳ ನದಿ, ದೇವಖಾತ, 


50 ಕಾರ್ತಿಕಮಾಸ 


ಅಥವಾ ಪವಿತ್ರ ಜಲಾಶಯಗಳಲ್ಲಿ ಶರೀರಕ್ಕೆ ಗೋಮಯವನ್ನು ಹಚ್ಚಿಕೊಂಡು ತಮ್ಮ 
ಧರ್ಮಪತ್ನಿಯೊಂದಿಗೆ (ಹೆಂಡತಿಯೂ ವ್ರತ ಮಾಡುತ್ತಿದ್ದಲ್ಲಿ) ಸ್ನಾನ ಮಾಡಬೇಕು. 
ನಂತರ ಮಡಿ ಬಟ್ಟೆಯನ್ನುಟ್ಟುಕೊಂಡು ದೇವತಾನಿರ್ಮಾಲ್ಯವಿಸರ್ಜನ, ಸಂಧ್ಯಾ- 
ವಂದನ, ಬ್ರಹ್ಮಯಜ್ಞಾದಿಗಳನ್ನು ಮುಗಿಸಿ ಕುರುವಂಶ ಪಿತಾಮಹನಾದ ಭೀಷ್ಮಾ 
ಚಾರ್ಯರನ್ನು ಕುರಿತು ಈ ಮಂತ್ರಗಳಿಂದ ಐದು ದಿನಗಳಲ್ಲಿಯೂ ಅರ್ಫ್ಯವನ್ನು 
ಕೊಡಬೇಕು. 


ಸತ್ಯವ್ರತಾಯ ಶುಚಯೇ ಗಾಂಗೇಯಾಯ ಮಹಾತ್ಮನೇ | ಭೀಷ್ಮಾಯೈತದ್ದದಾ- 
ಮ್ಯರ್ಫ್ಯಂ ಆಜನೃಬ್ರಹ್ಮಚಾರಿಣೇ ॥1॥। ವೈಯಾಪ್ರಪಾದಗೋತ್ರಾಯ ಸಾಂಕೃತ್ಯ- 
ಪ್ರವರಾಯ ಚ। ಗಂಗಾಪುತ್ರಾಯ ಭೀಷ್ಮಾಯ ಪ್ರದಾಸ್ಕೇಹಂ ತಿಲೋದಕಮ್‌ ॥॥2॥ 
ಅಪುತ್ರಾಯ ದದಾಮ್ಕೈತತ್ತಲಿಲಂ ಭೀಷ್ಠವರ್ಮಣೇ । ವಸೂನಾಮವತಾರಾಯ 
ಶಂತನೋರಾತ್ಮಜಾಯ ಚ | ಅರ್ಥಂ ದದಾಮಿ ಭೀಷ್ಮಾಯ ಸೋಮವಂಶೋ- 
ದೃವಾಯ ಚ ॥3॥ ಎಂದು ಭೀಷರಿಗೆ ತರ್ಪಣವನ್ನು ಕೊಟ್ಟು. ಆಚಮನವನ್ನು 
ಮಾಡಬೇಕು. ನಂತರ ಗಂಧ,ಅಕ್ವತೆ, ಪುಷ್ಪ, ಧೂಪ, ದೀಪ, ನೈವೇದ್ಯಾದಿಗಳಿಂದ 
ದೇವತಾರ್ಚನೆಯನ್ನು ಮಾಡಬೇಕು. 


ಹೀಗೆ ದಾ _ದಶಿಯಿಂದಾರಂಭಿಸಿ ಪೂರ್ಣಿಮಾದವರೆಗೆ ಅರ್ಫ್ಯವನ್ನು ಕೊಟ್ಟ 
ನಂತರ ಪೂರ್ಣಿಮಾ ದಿನದಂದು ಹೋಮದ ನಂತರ ಕೃಷ್ಣನ ಪ್ರತಿಮೆಯನ್ನು ದಾನ 
ಕೊಡಬೇಕು. ಈ ಐದು ದಿನಗಳಲ್ಲಿ ಸಂಪೂರ್ಣ ಉಪವಾಸವನ್ನು ಮಾಡಬೇಕು. 
ಅದಾಗದಿದ್ದರೆ ಪಂಚಗವ್ಯವನ್ನು ತೆಗೆದುಕೊಂಡು ವ್ರತವನ್ನು ಮಾಡಬೇಕು. (ಅಧಮ 
-ಪಕ್ಷದಲ್ಲಿ ಫಲವನ್ನು ತೆಗೆದುಕೊಳ್ಳಬಹುದು.) 


ನಂತರ ಯತಾತ್ಮನಾದ ವ್ರತಧಾರಿಯು - ಸತ್ಯವ್ರತಾಯ ಶುಚಯೇ ಗಾಂಗೇ- 
ಯಾಯ ಮಹಾತ್ಮನೇ। ಭೀಷ್ಮಾಯ ತದ್ದದಾಮ್ಯರ್ಫ್ಯಂ ಆಜನ್ಮ ಬ್ರಹ್ಮಚಾರಿಣೇ॥211 


ಎಂದು ಭೀಷರಿಗೆ ಪುನಃ ಅರ್ಫ್ಯವನ್ನು ಕೊಡಬೇಕು. ಮತ್ತು ಪ್ರತಿದಿನ 
ಬ್ರಾಹ್ಮಣನಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿ ತಾನು ತೀರ್ಥವನ್ನು ನಿತ್ಯದಂತೆ 
ತುಲಸಿಸಹಿತವಾಗಿ (3) ಮೂರುಸಲ ತೆಗೆದುಕೊಳ್ಳಬೇಕು. ಗಂಧ, ಅಕ್ಕತೆ, ಅಂಗಾರ- 
ಗಳನ್ನು ಧಾರಣೆ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಐದು ದಿನಗಳ ಪರ್ಯಂತ 


ಕಾರ್ತಿಕಮಾಸ 51 


ಉಪವಾಸ ಮಾಡಬೇಕು. ಅನಿವಾರ್ಯವಾದಲ್ಲಿ ದ್ವಾದಶಿಯಂದು ಗೋಮಯ 
ಅಥವಾ ಗೋಮೂತ್ರ, ತ್ರಯೋದಶಿಯಂದು ಕ್ಲೀರ, ಚತುರ್ದಶಿಯಂದು ದಧಿ 
(ಮೊಸರು), ಪೌರ್ಣಿಮೆಯಂದು ಫೃತ(ತುಪ್ಪ)ವನ್ನು ಸ್ವೀಕರಿಸಬಹುದು. ಪೌರ್ಣಿ 
-ಮೆಯ ದಿನ ಸಾಯಂಕಾಲದಲ್ಲಿ ಪಂಚಗವ್ಯ ಪ್ರಾಶನ ಮಾಡಿ, ಭೀಷರಿಗೆ ಅರ್ಫ್ಯ- 
ವನ್ನು ಕೊಟ್ಟು, ನಕ್ಷತ್ರ ಕಂಡ ನಂತರದಲ್ಲಿ ಪಾರಣೆಯನ್ನು ಮಾಡಬೇಕು. 

ವ್ರತದ ಪೂರ್ಣಫಲಪ್ರಾಪ್ತಿಗಾಗಿ ಕರುಸಹಿತವಾದ ಆಕಳನ್ನು ಶ್ರೋತ್ರಿಯನಾದ, 
ಕುಟುಂಬಿಯಾದ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು. ಮತ್ತು ಯಾವನು ಪತ್ನಿ- 
ಸಮೇತನಾಗಿ ಪುತ್ರಕಾಮನೆಯಿಂದ ಭೀಷಪಂಚಕವ್ರತವನ್ನು ಮಾಡುವರೋ ಅವರು 
ವರುಷದಲ್ಲಿ ಪುತ್ರನನ್ನು ಪಡೆಯುವರು. ಈ ಐದೂ ದಿನಗಳಲ್ಲಿ ಭಾಗವತಾದಿಪುರಾಣ- 
ಶ್ರವಣ ಮಾಡಬೇಕು ಹಾಗೂ ಕೊನೆಯ ದಿನದಂದು ಆಚಾರ್ಯರಿಗೆ ಯಥಾಶಕ್ತಿ 
ವಸ್ತ್ರಾಲಂಕಾರ ಸಹಿತವಾಗಿ ದಕ್ಷಿಣೆಗಳನ್ನು ಕೊಡಬೇಕು. 


ಕಾರ್ತಿಕ ॥॥ ಶುಕ್ಲ || ದ್ವಾದಶೀ 
ಅಥ ಧರಣೀವ್ರತ 


ದುರ್ವಾಸಮುನಿ - ಮುನಿವರ್ಯನಾದ ಅಗಸ್ಸನು ಪುಷ್ಪರತೀರ್ಥಕ್ಕೆ ಕಾರ್ತಿಕ- 
ಮಾಸದ ಹುಣ್ಣಿಮೆಯಲ್ಲಿ ಹೋಗಿದ್ದು, ಮತ್ತೆ ಬೇಗನೆ ಭದ್ರಾಶ್ವನ ಅರಮನೆಗೆ 
ಬಂದನು. ಅವನು ಬಂದುದನ್ನು ಪರಮಧಾರ್ಮಿಕನಾದ ಆ ದೊರೆಯು ಕಂಡು, 
ಅರ್ಫ್ಯಪಾದ್ಯಾದಿಗಳಿಂದ ಪೂಜಿಸಿ, ಪೀಠದಲ್ಲಿ ಕುಳಿತುಕೊಂಡಿರುವ ಶ್ಲಾಘ್ಯವ್ರತ- 
ನಿಷ್ಠನಾದ ಆ ಖುಷಿಯನ್ನು ಕುರಿತು (ಮುಂದಿನ) ಮಾತನ್ನಾಡಿದನು. 

ದೊರೆ- ಯಷಿವರೋತ್ತಮನೇ! ಮೊದಲು ನೀನು ಹೇಳಿದ ಆಶ್ವಯುಜಮಾಸದ 
ದ್ವಾದಶೀವ್ರತವನ್ನು ನಾನು ಮಾಡಿದೆನು. ಈಗ ಕಾರ್ತಿಕಮಾಸದಲ್ಲಿ ಯಾವುದು 
ಪುಣ್ಯಪ್ರದವಾದುದೋ ಅದನ್ನು ಹೇಳು. 

ಅಗಸ್ತಮುನಿ - ದೊರೆಯೇ, ಕಾರ್ತಿಕಮಾಸದ ದ್ವಾದಶಿಯು ಪರಮಪಾವನ- 
ವಾದುದು. ಅದರಲ್ಲಿ ಉಪವಾಸಮಾಡಿ ವ್ರತಮಾಡುವುದರಿಂದ ಯಾವ ಫಲವು 
ದೊರೆಯುವುದೋ ಅದನ್ನು ವಿವರವಾಗಿ ಹೇಳುವೆನು. ನೀನು ಗಮನವಿಟ್ಟು ಕೇಳು. 


52 ಕಾರ್ತಿಕಮಾಸ 


ಈ ವ್ರತವನ್ನು ಮಾಡುವವನು ಹಿಂದೆ ಹೇಳಿರುವ ನಿಯಮದಂತೆ ಸರಿಯಾಗಿ 
ಸಂಕಲ್ಪಮಾಡಿ, ಸ್ನಾನ ಮಾಡಬೇಕು. ದೋಷರಹಿತನಾದ ಆ ನಾರಾಯಣದೇವನನ್ನೇ 
ಪೂಜಿಸಬೇಕು. ಸಹಸ್ರಶಿರಸೇ ನಮಃ ಎಂದು ಹರಿಯ ಶಿರಸನ್ನು ಪೂಜಿಸಬೇಕು. 
ಪುರುಷಾಯ ನಮಃ ಎಂದು ತೋಳುಗಳನ್ನೂ, ವಿಶ್ವರೂಪಿಣೇ ನಮಃ ಎಂದು 
ಕಂಠವನ್ನೂ , ಜ್ಞಾನಾಸ್ತ್ರಾಯ ನಮಃ ಎಂದು ಶಂಖಚಕ್ರಾದ್ಯಗಳನ್ನೂ, ಶ್ರೀವತ್ಲಾಯ 
ನಮಃ ಎಂದು ಹೃದಯವನ್ನೂ, ಜಗದ್ಧಸಿಷ್ಠವೇ ತುಭ್ಯಂ ನಮಃ ಎಂದು (ಲೋಕವನ್ನು 
ನುಂಗುವ ನಿನಗೆ ನಮಸ್ಕಾರ ಎಂದು) ಉದರವನ್ನೂ , ದಿವ್ಯಮೂರ್ತಯೇ ನಮಃ 
ಎಂದು ನಡುವನ್ನೂ, ಸಹಸ್ರಪಾದಾಯ ನಮಃ ಎಂದು ದೇವನ ಪಾದಗಳನ್ನೂ 
ಪೂಜಿಸಬೇಕು. 


ತಿಳಿವಳಿಕೆಯುಳ್ಳವನು ಹೀಗೆ ದೇವೇಶನನ್ನು, ತಲೆಯಿಂದ ಆರಂಭಿಸಿ, 
ಪಾದದವರೆಗೆ (ಅನುಲೋಮವಾಗಿ) ಪೂಜಿಸಿ, ದಾಮೋದರಾಯ ನಮಃ ಎಂದು 
ಹರಿಯ ಸರ್ವಾಂಗವನ್ನೂ ಪೂಜಿಸಬೇಕು. ಹೀಗೆ ಪೂಜಿಸಿ, ದೇವನೆದುರಿಗೆ 
ರತ್ತಗರ್ಭಗಳಾದ ನಾಲ್ಕು ಕಲಶಗಳನ್ನು, ಗಂಧವನ್ನು ಲೇಪಿಸಿ, ಹೂಮಾಲೆಗಳನ್ನು 
ಕಂಠಕ್ಕೆ ಸುತ್ತಿ, ಬಿಳಿಯ ವಸ್ತ್ರದಿಂದ ಅಲಂಕರಿಸಿ ಸ್ಥಾಪಿಸಬೇಕು. ರಾಜೋತ್ತಮನೇ! 
ಎಳ್ಳಿನಿಂದ ತುಂಬಿದ ಸುವರ್ಣನಾಣ್ಯಗಳುಳ್ಳ , ತಾಮ್ರದ ಪಾತ್ರೆಗಳನ್ನು ಕಲಶಗಳ 
ಮೇಲೆ ಇಟ್ಟು, ಆ ನಾಲ್ಕು ಕಲಶಗಳನ್ನೇ ಆ ನಾಲ್ಕು ಸಮುದ್ರಗಳೆಂದು ಭಾವಿಸಬೇಕು. 
ಆ ನಾಲ್ಕು ಕಲಶಗಳ ನಡುವೆ ಹಿಂದಿನ ಕ್ರಮದಲ್ಲಿಯೇ ಸುವರ್ಣದ ಹರಿಮೂರ್ತಿ- 
ಯನ್ನು ಸ್ಥಾಪಿಸಬೇಕು. 


ಯೋಗೀಶ್ವರನೂ, ಯೋಗಿಗಳಿಗೆ ಗೋಚರನೂ, ಪೀತಾಂಬರಧಾರಿಯೂ 
ಆದ ಆ ಪ್ರಭುವನ್ನು ಹೀಗೆ ವಿಧ್ಯುಕ್ತವಾಗಿ ಪೂಜಿಸಿ, (ಏಕಾದಶಿಯಾದ ಆ ರಾತ್ರಿ) 
ಅಲ್ಲಿಯೇ ಜಾಗರಣೆಯನ್ನು ಮಾಡಬೇಕು. 


ಹಲವರು ಯೋಗಿಗಳು ಮಾಡಿರುವಂತೆ ಹದಿನಾರು ಅರಗಳುಳ್ಳ ಚಕ್ರವನ್ನು 
ರಚಿಸಿ, ಅದರಲ್ಲಿ ವಿಷ್ಣುಸಂಬಂಧವಾದ ಯಜ್ಞವನ್ನು ಮಾಡಬೇಕು. ಯೋಗೀಶ್ವರ- 
ನಾದ ಆ ಹರಿಯನ್ನು ಪೂಜಿಸಬೇಕು. ನಿಯಮದಂತೆ ಪೂಜಿಸಿ, ಆ ರಾತ್ರಿಯು ಕಳೆದು 
ಬೆಳಗಾಗುತ್ತಲೇ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ನಾಲ್ಕು ಸಾಗರಗಳೆಂದು ಭಾವಿಸಿದ 


ಕಾರ್ತಿಕಮಾಸ 53 


ಕಲಶಗಳನ್ನು ನಾಲ್ಕು ಜನ ಬ್ರಾಹ್ಮಣರಿಗೆ ಕೊಟ್ಟು, ಯೋಗೀಶ್ವರನಾದ ದೇವನನ್ನು 
ಐದನೆಯ ಬ್ರಾಹ್ಮಣನಿಗೆ ಪರಿಶುದ್ಧವಾದ ಮನಸ್ಸುಳ್ಳವನಾಗಿ ಅರ್ಪಿಸಬೇಕು. 


ವೇದಕ್ಕೆಂದು ಕೊಡುವುದರ ಎರಡರಷ್ಟು ಗುಣವು ವೇದವನ್ನು ತಿಳಿದವನಿಗೆ 
ಕೊಟ್ಟರೆ ಆಗುವುದು. ಯಾರು ಈ ವ್ರತದ ರಹಸ್ಯವನ್ನೂ, ವಿಧಾನವನ್ನೂ 
ಸಮಂತ್ರಕವಾಗಿ ಹೇಳುವನೋ ಅವನಿಗೆ ಕೊಟ್ಟರೆ ಕೋಟಿಯಷ್ಟು ಫಲವಾಗುವುದು. 


ಗುರುವಿದ್ದರೂ ಕೆಟ್ಟಬುದ್ದಿಯುಳ್ಳ ಯಾರು ಬೇರೆಯವನನ್ನು ಆಶ್ರಯಿಸುವನೋ, 
ಪೂಜಿಸುವನೋ, ಅವನು ದುರ್ಗತಿಯನ್ನು ಪಡೆಯುವನು. ಅವನು ಕೊಟ್ಟುದೂ 
ನಿಷಲವಾಗುವುದು. ಆದುದರಿಂದ ಮೊದಲು ಗುರುವಿಗೆ ಕೊಟ್ಟು, ಆಮೇಲೆ 
ಬೇರೆಯವನಿಗೆ ಕೊಡಬೇಕು. ಅವಿದ್ಯಾವಂತನಾಗಲೀ, ವಿದ್ಯಾವಂತನಾಗಲೀ, 
ಗುರುವೇ ಜನಾರ್ದನನು (ಎಂದರೆ ದೇವರು). ಸನ್ನಾರ್ಗದಲ್ಲಿರುವನಾಗಲಿ, 
ಅಮಾರ್ಗದಲ್ಲಿರುವನಾಗಲಿ ಗುರುವೇ ಉತ್ತಮವಾದ ಗತಿ. ಯಾರು ಗುರುವನ್ನು 
ಪಡೆದೂ ಅಜ್ಞಾನದಿಂದ ಅವನನ್ನು ಗೌರವಿಸದಿರುವನೋ ಆ ಪುರುಷಾಧಮನು 
ಕೋಟಿಯುಗಗಳ ಕಾಲ ನರಕದಲ್ಲಿ ಬೇಯುವನು. 


ಹೀಗೆ ದ್ವಾದಶಿಯಲ್ಲಿ ವಿಷ್ಣುವನ್ನು ಪೂಜಿಸಿ, ಮೇಲೆ ಹೇಳಿದಂತೆ ಕಲಶಾದಿಗಳನ್ನು 
ಬ್ರಾಹ್ಮಣರಿಗೆ ಅರ್ಪಿಸಿ, ತನ್ನ ಶಕ್ತಿಗನುಸಾರವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು 
ಮಾಡಿಸಿ, ದಕ್ಷಿಣೆಯನ್ನೂ ಕೊಡಬೇಕು. 

ಪೂರ್ವದಲ್ಲಿ ಬ್ರಹ್ಮನು, ಭೂದೇವಿಯು ಮಾಡಿದ ಈ ವ್ರತವನ್ನು ತಾನೂ 
ಮಾಡಿ, ಪ್ರಜಾಧಿಪತ್ಯವನ್ನು ಪಡೆದನು. ಮುಕ್ತಿಯೆಂಬ ಶಾಶ್ವತಬ್ರಹ್ಮನನ್ನೂ ಪಡೆದನು. 

ಹಾಗೆಯೇ ಹೈಹಯರಾಜನಾದ ಕೃತವೀರ್ಯನು ಈ ವ್ರತದಿಂದ ಕಾರ್ತ- 
ವೀರ್ಯಾರ್ಜುನನೆಂಬ ಮಗನನ್ನು ಶಾಶ್ವತ ಪರಬ್ರಹ್ಮನನ್ನೂ ಪಡೆದನು. ಶಕುಂತಲೆ- 
ಯು ಹೀಗೆಯೇ ವ್ರತವನ್ನು ಮಾಡಿ, ಚಕ್ರವರ್ತಿಯಾದ ಭರತನನ್ನು ದುಷ್ಯಂತನಿಂದ 
ಮಗನನ್ನಾಗಿ ಪಡೆದಳು. ಅಲ್ಲದೆ, ಗತಿಸಿದ ಹಲವರು ರಾಜರೂ, ವೇದದಲ್ಲಿ 
ಹೇಳಿರುವ ಚಕ್ರವರ್ತಿಗಳೂ ಈ ವ್ರತದಿಂದ ಉತ್ತಮವಾದ ಚಕ್ರವರ್ತಿತ್ಸವನ್ನೂ 
ಪಡೆದರು. ಪಾತಾಳದಲ್ಲಿ ಮುಳುಗಿದ್ದ ಧರಣೀದೇವಿ(ಭೂದೇವಿ)ಯು ಪೂರ್ವದಲ್ಲಿ 


54 ಕಾರ್ತಿಕಮಾಸ 


ಉತ್ತಮವಾದ ಈ ವ್ರತವನ್ನು ಮಾಡಿದಳು. ಆದುದರಿಂದಲೇ ಇದಕ್ಕೆ ಧರಣೀ 
-ವ್ರತವೆಂದು ಹೆಸರಾಯಿತು. ಈ ವ್ರತವು ನೆರವೇರಲು (ಮುಗಿಯಲು) ವರಾಹ- 
ರೂಪಿಯಾದ ಹರಿಯು ತೃಪ್ತನಾಗಿ ಭೂದೇವಿಯನ್ನು ಉದ್ಧರಿಸಿ, ಸಮುದ್ರದಲ್ಲಿ 
ಹಡಗಿನಂತೆ ನಿಲ್ಲಿಸಿದನು. ಮಹಾಮುನಿಯೇ! ಈ ಧರಣೀವ್ರತವನ್ನು ನಾನು ನಿನಗೆ 
ಹೇಳಿದ್ದೇನೆ. ಇದನ್ನು ಕೇಳುವ ಮತ್ತು ಮಾಡುವ ಉತ್ತಮ ಮನುಷ್ಯನು ಪಾಪವೆಲ್ಲ- 
ವನ್ನೂ ಕಳೆದುಕೊಂಡು ವಿಷ್ಣುಸಾಯುಜ್ಯವನ್ನು ಪಡೆಯುವನು. 


ಆಗ್ರಾಯಣ ಶುಕ್ಲ ದ್ವಾದಶಿಗೆ ಅಖಂಡ ದ್ವಾದಶಿ ಎಂಬ ಹೆಸರೂ ಉಂಟು. 
ಎಷ್ಟುಪದ ಪ್ರಾಪ್ತಿ ಕಾಮನೆಯುಳ್ಳವರು ಈ ದ್ವಾದಶಿಯಲ್ಲಿ ವಿಷ್ಣುಪೂಜೆಯನ್ನು 
ಮಾಡುತ್ತೇನೆಂದು ಸಂಕಲ್ಪ ಮಾಡಿ ವಿಷ್ಣುವನ್ನು ಪಂಚಗವ್ಯದಿಂದ ಸ್ನಾನ ಮಾಡಿಸಿ 
ಪೂಜಿಸಬೇಕು. 

ಉತ್ಥಾನ ದ್ವಾದಶೀ 

ಆಷಾಢದಲ್ಲಿ ಶಯನಿಸಿರುವ ವಿಷ್ಣು ಈ ದಿವಸ ಏಳುವುದರಿಂದ ಇದನ್ನು 
ಉತ್ಥಾನ ದ್ವಾದಶೀ ಎಂದು ಕರೆಯುತ್ತಾರೆ. ಎಷ್ಟು ದೇವಾಲಯಗಳಲ್ಲಿ ಪುಷ್ಪ ಬೃಂದಾ 
-ವನೋತ್ಸವವನ್ನು ಮಾಡುತ್ತಾರೆ. ರೇವತೀ ನಕ್ಷತ್ರದೊಡನೆ ಕೂಡಿದ ಈ 
ದ್ವಾದಶಿಯಲ್ಲಿ ವಿಶೇಷಬ್ರಾಹ್ಮಣಸಂತರ್ಪಣೆಯಿಂದ ಬ್ರಹ್ಮಲೋಕಪ್ರಾಪ್ತಿಯಾಗುತ್ತದೆ. 
ಈ ದಿವಸದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತದೆ. 

ತುಳಸೀ ಮಹಿಮಾ - ತುಳಸೀಗಿಡವನ್ನು ಬೆಳೆಸುವುದರಿಂದ 1000 ಯಾಗ 
ಮಾಡಿದ ಫಲ ಪ್ರಾಪ್ತಿ, ಸ್ಪರ್ಗಲೋಕಪ್ರಾಪ್ತಿ, ಶನಿಪೀಡಾನಿವೃತ್ತಿ. ಮುಖ, ಕಿವಿ, 
ತಲೆಗಳಲ್ಲಿ ತುಳಸೀಧಾರಣೆಯಿಂದ ಯಮಭಯಪರಿಹಾರ, ತುಳಸೀಮಾಹಾತ್ಮ್ಯ - 
ಶ್ರವಣದಿಂದ ಬ್ರಹ್ಮಲೋಕಪ್ರಾಪ್ತಿ . 

ತುಳಸೀ ವಿವಾಹ ಮಾಡಿದ ನಂತರ ಯಜಮಾನನು- ತಂ ದೇವಿ ಮೇನಗ್ರತೋ 
ಭೂಯಾ: ತುಲಸೀ ದೇವಿ ಪಾರ್ಶ್ವತಃ । ದೇವಿ ತ್ವಂ ಪೃಷ್ಠತೋ ಭೂಯಾಸ್ತ ಎನ್ನೌನಾ” 
ನ್ಫೋಕ್ಟಮಾಪ್ನುಯಾಮ್‌ ॥ ಎಂದು ಹೇಳಿ ದೇವರ ಮುಂದೆ ದಕ್ಷಿಣೆಯನ್ನು ಇಟ್ಟು 
ಶಾಂತಿಸೂಕ್ತಗಳನ್ನು ವಿಷ್ಣುಸೂಕ್ತಗಳನ್ನು ಪಠಿಸಬೇಕು. ಅನಂತರ ದೇವರ ಮುಂದೆ - 


ಕಾರ್ತಿಕಮಾಸ 55 


ಇದಂ ವ್ರತಂ ಮಯಾ ದೇವ ಕೃತಂ ಪ್ರೀತ್ಯೈ ತವ ಪ್ರಭೋ। ನ್ಯೂನಂ ಸಂಪೂರ್ಣತಾಂ 
ಯಾತು ತ್ವತ್ವಸಾದಾಜ್ಜನಾರ್ದನ ॥ ಎಂದು ಹೇಳಿ ಚಾತುರ್ಮಾಸ್ಯವ್ರತವನ್ನು ಕೃಷ್ಣಾ 
ರ್ಪಣ ಮಾಡಬೇಕು. "ಉತ್ಥಾನದ್ವಾದಶೀ' ಎಂಬ ಪುಸ್ತಕದಿಂದ ಹೆಚ್ಚಿನ ವಿಚಾರವನ್ನು 
ತಿಳಿದುಕೊಳ್ಳಿರಿ. 


ಧನ್ವಂತರಿ ಜಯಂತಿ 


ಕಾರ್ತಿಕಶುದ್ದದ್ದಾ ಿದಶಿಯಂದು ಧನ್ವಂತರಿಜಯಂತೀ. ತೌಳವರಲ್ಲಿ ತುಲಾ- 
ಮಾಸದ ಕೃಷ್ಣದ್ವಾದಶಿಯಂದು ಆಚರಿಸಲಾಗುತ್ತದೆ. ಕ್ಲೀರಸಾಗರಮಥನಕಾಲದಲ್ಲಿ 
ಜ್ಞಾನಮುದ್ರೆಯೊಂದಿಗೆ ಅಮೃತಕಲಶವನ್ನು ಹಿಡಿದು ಧನ್ಹಂತರಿಯು ಆವಿರ್ಭವಿಸಿ, 
ಆಯುರ್ವೇದವನ್ನು ಪ್ರಸಾರಗೊಳಿಸಿದ್ದಾನೆ . 

ಆಚಾರ್ಯಮಧ್ವರು ತಂತ್ರಸಾರಸಂಗ್ರಹದಲ್ಲಿ ಹೇಳಿದ ಧನ್ವಂತರಿಮಂತ್ರದ 
ಜಪ, ತರ್ಪಣ, ಹೋಮಗಳು ಪ್ರಶಸ್ತ. ಧನ್ವಂತರಿಯಾಗಿ ಅವತರಿಸಿದ ಭಗವಂತ- 
ನನ್ನು ಚಂದ್ರಮಂಡಲದಲ್ಲಿ ಧ್ಯಾನಿಸಬೇಕು 


ಚಂದ್ರೌಘಕಾಂತಿಮಮೃತೋರುಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮ- 
ಸುಖಂ ಪರೇಶಮ್‌ | ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶು- 
ಮಂಡಲಗತಂ ಸ್ಫರತಾತ್ಮಸಂಸ್ಕಮ್‌ || 

ಹೀಗೆ ಧ್ಯಾನಿಸಿ ಪ್ರಾರ್ಥನೆ ಸಲ್ಲಿಸಿ ನಮಸ್ಕರಿಸಿ. 

ಧನ್ಸಂತರೇ5ಂಗರುಚಿ ಧನ್ಸಂತರೇರಿತರು ಧನ್ನನ್‌ಸ್ತರೀಭವ ಸುಧಾಭಾನ್ಸಂತ- 
ರಾವಸಥ ಮನ್ಪಂತರಾಧಿ ಕೃತ ತನ್ವಂತರೌಷಧನಿಧೇ | ದನ್ಸಂತರಂಗಶುಗುದನ್ನಂತ- 
ಮಾಜಿಷು ವಿತನ್ಸನ್‌ ಮಮಾಬ್ದಿತನಯಾ ಸೂನ್ವಂತಕಾತ್ಮಹೃದ ತನ್ನಂತರಾವಯವ 
ತನ್ನಂತರಾರ್ತಿಜಲಧೌ ॥॥ ನಮೋ ಧನ್ಹಂತರೇ ತುಭ್ಯಂ ಸಂಸ್ಕೃತಿವ್ಯಾಧಿನಾಶನ । 
ಪದ್ಧಪತ್ರವಿಶಾಲಾಕ್ಷ ದೇವವೈದ್ಯ ನಮೋತಸ್ತು ತೇ ॥॥ ನಮಾಮಿ ಧನ್ಹಂತರಿ- 
ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಧಮ್‌ | ಲೋಕೇ ಜರಾರುಗ್ಭಯಮೃತ್ಯು 
ನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ॥। ಅರಿಜಲಜಜಲೂಕಾರತ್ನಪೀಯೂಷ 
ಕುಂಭಪ್ರಕಟಿತ ಕರಕಾಂತಃ ಕಾಂತ ಪೀತಾಂಬರಾಢ್ಯಃ | ಸಿತವಸನ ವಿರಾಜನ್ಸ್‌ಲಿ- 


54 ಕಾರ್ತಿಕಮಾಸ 


ಉತ್ತಮವಾದ ಈ ವ್ರತವನ್ನು ಮಾಡಿದಳು. ಆದುದರಿಂದಲೇ ಇದಕ್ಕೆ ಧರಣೀ 
-ವ್ರತವೆಂದು ಹೆಸರಾಯಿತು. ಈ ವ್ರತವು ನೆರವೇರಲು (ಮುಗಿಯಲು) ವರಾಹ- 
ರೂಪಿಯಾದ ಹರಿಯು ತೃಪ್ತನಾಗಿ ಭೂದೇವಿಯನ್ನು ಉದ್ಧರಿಸಿ, ಸಮುದ್ರದಲ್ಲಿ 
ಹಡಗಿನಂತೆ ನಿಲ್ಲಿಸಿದನು. ಮಹಾಮುನಿಯೇ! ಈ ಧರಣೀವ್ರತವನ್ನು ನಾನು ನಿನಗೆ 
ಹೇಳಿದ್ದೇನೆ. ಇದನ್ನು ಕೇಳುವ ಮತ್ತು ಮಾಡುವ ಉತ್ತಮ ಮನುಷ್ಯನು ಪಾಪವೆಲ್ಲ- 
ವನ್ನೂ ಕಳೆದುಕೊಂಡು ವಿಷ್ಣುಸಾಯುಜ್ಯವನ್ನು ಪಡೆಯುವನು. 


ಆಗ್ರಾಯಣ ಶುಕ್ಲ ದ್ವಾದಶಿಗೆ ಅಖಂಡ ದ್ವಾದಶಿ ಎಂಬ ಹೆಸರೂ ಉಂಟು. 
ಎಷ್ಟುಪದ ಪ್ರಾಪ್ತಿ ಕಾಮನೆಯುಳ್ಳವರು ಈ ದ್ವಾದಶಿಯಲ್ಲಿ ವಿಷ್ಣುಪೂಜೆಯನ್ನು 
ಮಾಡುತ್ತೇನೆಂದು ಸಂಕಲ್ಪ ಮಾಡಿ ವಿಷ್ಣುವನ್ನು ಪಂಚಗವ್ಯದಿಂದ ಸ್ನಾನ ಮಾಡಿಸಿ 
ಪೂಜಿಸಬೇಕು. 

ಉತ್ಥಾನ ದ್ವಾದಶೀ 

ಆಷಾಢದಲ್ಲಿ ಶಯನಿಸಿರುವ ವಿಷ್ಣು ಈ ದಿವಸ ಏಳುವುದರಿಂದ ಇದನ್ನು 
ಉತ್ಥಾನ ದ್ವಾದಶೀ ಎಂದು ಕರೆಯುತ್ತಾರೆ. ವಿಷ್ಣು ದೇವಾಲಯಗಳಲ್ಲಿ ಪುಷ್ಪ ಬೃಂದಾ 
-ವನೋತ್ಸವವನ್ನು ಮಾಡುತ್ತಾರೆ. ರೇವತೀ ನಕ್ಷತ್ರದೊಡನೆ ಕೂಡಿದ ಈ 
ದ್ವಾದಶಿಯಲ್ಲಿ ವಿಶೇಷಬ್ರಾಹ್ಮಣಸಂತರ್ಪಣೆಯಿಂದ ಬ್ರಹ್ಮಲೋಕಪ್ರಾಪ್ತಿಯಾಗುತ್ತದೆ. 
ಈ ದಿವಸದಲ್ಲಿ ಉಡುಪಿ ಕ್ಷೇತ್ರದಲ್ಲಿ ಲಕ್ಷ ದೀಪೋತವ ನಡೆಯುತ್ತದೆ. 

ತುಳಸೀ ಮಹಿಮಾ - ತುಳಸೀಗಿಡವನ್ನು ಬೆಳೆಸುವುದರಿಂದ 1000 ಯಾಗ 
ಮಾಡಿದ ಫಲ ಪ್ರಾಪ್ತಿ, ಸ್ಪರ್ಗಲೋಕಪ್ರಾಪ್ತಿ, ಶನಿಪೀಡಾನಿವೃತ್ತಿ. ಮುಖ, ಕಿವಿ, 
ತಲೆಗಳಲ್ಲಿ ತುಳಸೀಧಾರಣೆಯಿಂದ ಯಮಭಯಪರಿಹಾರ, ತುಳಸೀಮಾಹಾತ್ಮ್ಯ - 
ಶ್ರವಣದಿಂದ ಬ್ರಹ್ಮಲೋಕಪ್ರಾಪ್ತಿ . 

ತುಳಸೀ ವಿವಾಹ ಮಾಡಿದ ನಂತರ ಯಜಮಾನನು - ತ್ವಂ ದೇವಿ ಮೇಠಗ್ರತೋ 
ಭೂಯಾಃ ತುಲಸೀ ದೇವಿ ಪಾರ್ಶ್ವತಃ । ದೇವಿ ತ್ವಂ ಪೃಷ್ಠತೋ ಭೂಯಾಸ್ತ ಎನ್ನೌನಾ- 
ನ್ಫೋಕ್ಚಮಾಪ್ನ್ನಯಾಮ್‌ ॥ ಎಂದು ಹೇಳಿ ದೇವರ ಮುಂದೆ ದಕ್ಷಿಣೆಯನ್ನು ಇಟ್ಟು 
ಶಾಂತಿಸೂಕ್ತಗಳನ್ನು ವಿಷ್ಣುಸೂಕ್ತಗಳನ್ನು ಪಠಿಸಬೇಕು. ಅನಂತರ ದೇವರ ಮುಂದೆ - 


ಕಾರ್ತಿಕಮಾಸ 55 


ಇದಂ ವ್ರತಂ ಮಯಾ ದೇವ ಕೃತಂ ಪ್ರೀತ್ಯೈ ತವ ಪ್ರಭೋ। ನ್ಯೂನಂ ಸಂಪೂರ್ಣತಾಂ 
ಯಾತು ತ್ವತ್ವಸಾದಾಜ್ಜನಾರ್ದನ ॥। ಎಂದು ಹೇಳಿ ಚಾತುರ್ಮಾಸ್ಯವ್ರತವನ್ನು ಕೃಷ್ಣಾ 
ರ್ಪಣ ಮಾಡಬೇಕು. "ಉತ್ಕಾನದ್ದಾದಶೀ' ಎಂಬ ಪುಸ್ತಕದಿಂದ ಹೆಚ್ಚಿನ ವಿಚಾರವನ್ನು 
ತಿಳಿದುಕೊಳ್ಳಿರಿ. 


ಧನ್ವಂತರಿ ಜಯಂತಿ 


ಕಾರ್ತಿಕಶುದ್ದದ್ದಾ ಿದಶಿಯಂದು ಧನ್ವಂತರಿಜಯಂತೀ. ತೌಳವರಲ್ಲಿ ತುಲಾ- 
ಮಾಸದ ಕೃಷ್ಣದ್ಹಾದಶಿಯಂದು ಆಚರಿಸಲಾಗುತ್ತದೆ. ಕ್ಷೀರಸಾಗರಮಥನಕಾಲದಲ್ಲಿ 
ಜ್ಞಾನಮುದ್ರೆಯೊಂದಿಗೆ ಅಮೃತಕಲಶವನ್ನು ಹಿಡಿದು ಧನ್ವಂತರಿಯು ಆವಿರ್ಭವಿಸಿ, 
ಆಯುರ್ವೇದವನ್ನು ಪ್ರಸಾರಗೊಳಿಸಿದ್ದಾನೆ . 

ಆಚಾರ್ಯಮಧ್ವರು ತಂತ್ರಸಾರಸಂಗ್ರಹದಲ್ಲಿ ಹೇಳಿದ ಧನ್ವಂತರಿಮಂತ್ರದ 
ಜಪ, ತರ್ಪಣ, ಹೋಮಗಳು ಪ್ರಶಸ್ತ. ಧನ್ವಂತರಿಯಾಗಿ ಅವತರಿಸಿದ ಭಗವಂತ- 
ನನ್ನು ಚಂದ್ರಮಂಡಲದಲ್ಲಿ ಧ್ಯಾನಿಸಬೇಕು 


ಚಂದ್ರೌಘಕಾಂತಿಮಮೃತೋರುಕರೈರ್ಜಗಂತಿ ಸಂಜೀವಯಂತಮಮಿತಾತ್ಮ್ವ- 
ಸುಖಂ ಪರೇಶಮ್‌ | ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ ಶೀತಾಂಶು- 
ಮಂಡಲಗತಂ ಸ್ಫರತಾತ್ಮಸಂಸ್ಕಮ್‌ || 

ಹೀಗೆ ಧ್ಯಾನಿಸಿ ಪ್ರಾರ್ಥನೆ ಸಲ್ಲಿಸಿ ನಮಸ್ಕರಿಸಿ. 

ಧನ್ಪಂತರೇಠಂಗರುಚಿ ಧನ್ಸಂತರೇರಿತರು ಧನ್ದನ್‌ಸ್ತರೀಭವ ಸುಧಾಭಾನ್ಸಂತ- 
ರಾವಸಥ ಮನ್ಸಂತರಾಧಿ ಕೃತ ತನ್ನಂತರೌಷಧನಿಧೇ | ದನ್ವಂತರಂಗಶುಗುದನ್ಹಂತ- 
ಮಾಜಿಷು ವಿತನ್ಸನ್‌ ಮಮಾಬ್ದಿತನಯಾ ಸೂನ್ವಂತಕಾತ್ಮಹೃದ ತನ್ನಂತರಾವಯವ 
ತನ್ನಂತರಾರ್ತಿಜಲಧೌ ॥ ನಮೋ ಧನ್ಸಂತರೇ ತುಭ್ಯಂ ಸಂಸ್ಕೃತಿವ್ಯಾಧಿನಾಶನ | 
ಪದ್ಗಪತ್ರವಿಶಾಲಾಕ್ಷ ದೇವವೈದ್ಯ ನಮೋಶಸ್ತು ತೇ ॥ ನಮಾಮಿ ಧನ್ವಂತರಿ- 
ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಧಮ್‌ | ಲೋಕೇ ಜರಾರುಗೃಯಮೃತ್ಯು 
ನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ॥ ಅರಿಜಲಜಜಲೂಕಾರತ್ನಪೀಯೂಷ 
ಕುಂಭಪ್ರಕಟಿತ ಕರಕಾಂತಃ ಕಾಂತ ಪೀತಾಂಬರಾಢ್ಯಃ | ಸಿತವಸನ ವಿರಾಜನ್ಸ್‌ಲಿ- 


56 ಕಾರ್ತಿಕಮಾಸ 


ರಾರೋಗ್ಯದಾಯೀ ಶತಮುಖ ಮಣಿವರ್ಣಃ ಪಾತು ಧನ್ವಂತರಿರ್ನಃ ॥ ಶಂಖಂ 
ಚಕ್ರಂ ಜಲೂಕಾಂ ದಧದಮೃತಘಟಂ ಚಾಪಿ ದೋರ್ಭಿಶ್ಚತುರ್ಭಿಃ ಸೂಕ್ಷ್ಮಃ ಸ್ವಚ್ಛಂ ಚ 
ಹೃದ್ಯಾಂಶುಕಪರಿವಿಲಸನ್ನೌಲಿಂ ಅಂಭೋಜ ನೇತ್ರಮ್‌ । ಕಾಲಾಂಭೋದೋ- 
ಜ್ವಲಾಂಗಂ ಕಟಿತಟಿ ಎಲಸಚ್ಚಾರು ಪೀತಾಂಬರಾಢ್ಯಂ ವಂದೇ ಧನ್ಸಂತರೀಂ ತಂ 
ನಿಖಿಲ ಗದವನ ಪ್ರೌಢದಾವಾಗ್ನಿಲೀಲಮ್‌ ॥ ಶಂಖಂ ಚಕ್ರಮುಷರ್ಯಧಶ್ಚ- 
ಕರಯೋರ್ದಿವ್ಯೌಷಧಂ ದಕ್ಷಿಣೇ ವಾಮೇನಾನ್ಯ ಕರೇಣ ನಿರ್ಮಲ ಸುಧಾಕುಂಭಂ 
ಜಲೂಕಾವಲಿಮ್‌ । ಬಿಭ್ರಾಣಃ ಕರುಣಾಕರ: ಶುಭಕರಃ ಸರ್ವಾಮಯ ಧ್ವಂಸಕಃ 
ಸರ್ವಂ ಮೇ ದುರಿತಂ ಛಿನತ್ತು ಭಗವಾನ್‌ ಧನ್ಪಂತರಿಃ ಸಂತತಮ್‌ ॥ 


ಧನ್ವಂತರಿ ಸುಳಾದಿ ರಚನೆ - ವಿಜಯದಾಸರು 
ಧ್ರುವತಾಳ 


ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು | ಕಾಯಾ ನಿರ್ಮಲಿನಾ 
ಕಾರಣವಾಹುದೋ ।್ತ ಮಾಯಾ ಹಿಂದಾಗುವುದು ನಾನಾರೋಗದ ಬೀಜ 
| ಬೇಯಿಸಿ ಕಳೆವುದು ವೇಗಾದಿಂದ । ನಾಯಿಮೊದಲಾದ ಕುತಿತದೇಹ ನಿ- । 
ಕಾಯವ ತೆತ್ತು ದುಷ್ಕರ್ಮದಿಂದ । ಕ್ರೀಯಮಾಣ ಸಂಚಿತ ಭರಿತವಾಗಿದ್ದ ದುಃಖ 
| ಹೇಯ ಸಾಗರದೊಳು ಬಿದ್ದು ಬಳಲೀ | ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ 
ತನ್ನ । ಬಾಯಿಲಿ ವೈದ್ಯಮೂರ್ತಿ ಶ್ರೀಧನ್ವಂತ್ರಿ । ರಾಯಾ ರಾಜೌಷಧಿ ನಿಯಾಮಕ 
ಕರ್ತ । ಕ್ರೀಯರಸನೆಂದು ತುತಿಸಲಾಗಿ । ತಾಯಿವೊದಗಿ ಬಂದು ಬಾಲನ್ನ ಸಾಕಿದಂತೆ 
| ನೋಯಗೊಡದೆ ನಮನ್ನು ಪಾಲಿಪಾ । ಧೇಯಾ ದೇವಾದಿಗಳಿಗೆ ಧರ್ಮಜ್ಞ 
ಗುಣಸಾಂದ್ರ । ಶ್ರೇಯಸ್ಸು ಕೊಡುವನು ಭಜಕರಿಗೆ | ಮಾಯಾಮಾತ್ರದಿಂದ 
ಜಗವೆಲ್ಲವ್ಯಾಪಿಸಿ ಸ- | ನ್ಯಾಯವಂತನಾಗಿ ಚೇಷ್ಟೆ ಮಾಳ್ಬಾ! ವಾಯುವಂದಿತ ನಿತ್ಯ 
ವಿಜಯವಿಟ್ಕಲರೇಯಾ । ಪ್ರಿಯನು ಕಾಣೊ ನಮಗೆ ಅನಾದಿರೋಗ ಕಳೆವಾ ॥1 
ಮಟ್ಟತಾಳ 

ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು | ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ । ನಿನ್ನವ ನಿನ್ನವನೊ 
ಘನ್ನತಿಯಲಿ ನೆನೆದ । ಮನ್ನುಜ ಭುವನದೊಳು ಧನ್ಯನು ಧನ್ಯನೆನಿಸಿ । ಚನ್ನ 


ಕಾರ್ತಿಕಮಾಸ 57 
ಮೂರುತಿ ಸುಪ್ರಸನ್ನ ವಿಜಯವಿಟ್ಟ- । ಲನ್ನ ಸತ್ಯವೆಂದು ಬಣ್ಣಿಸು ಬಹುವಿಧದಿ 
1121 

ತ್ರಿವಿಡಿತಾಳ 

ಶಶಿಕುಲೋದ್ಧವ ದೀರ್ಫತಮನಂದನ ದೇವಾ । ಶಶಿವರ್ನ ಪ್ರಕಾಶ ಪ್ರಭುವೆ 
ವಿಭುವೆ । ಶಶಿಮಂಡಲಸಂಸ್ಥಿತ ಕಲಶ ಕಲಶಪಾಣಿ । ಬಿಸಜಲೋಚನ ಅಶ್ವಿನೇಯ 
ವಂದ್ಯಾ । ಶಶಿಗರ್ಭ ಭೂರುಹ ಲತೆಪೊದೆತಾಪ ಓ- । ಡಿಸುವಿ ಔಷಧಿ ತುಲಸಿ 
ಜನಕ । ಅಸುರ ನಿರ್ಜರತತಿ ನೆರೆದು ಗಿರಿಯ ತಂದು । ಮಿಸುಕದಲೆ ಮಹೋದಧಿ 
ಮರ್ದಿಸಲಾಗಿ । ನಸುನಗುತ ಪುಟ್ಟಿದೆ ಪೀಯೂಷಘಟಧರಿಸಿ । ಅಸಮದೈವನೆ 
ನಿನ್ನ ಮಹಿಮೆಗೆ ನಮೋ । ಬಿಸಜ ಸಂಭವ ರುದ್ರ ಮೊದಲಾದ ದೇವತಾ- । 
ಚುಷಿನಿಕರ ನಿನ್ನ ಕೊಂಡಾಡುವರೊ । ದಶದಿಶದೊಳು ಮೆರೆವ ವಿಜಯವಿಟ್ನಲ 
ಭಿಷ್ಯಾ । ಅಸು ಇಂದ್ರಿಯಂಗಳ ರೋಗ ನಿವಾರಣ 11311 

ಅಟ್ಟತಾಳ 

ಶರಣು ಶರಣು ಧನ್ವಂತರಿ ತಮೋಗುಣ ನಾಶ । ಶರಣು ಆರ್ತಜನ ಪರಿಪಾಲಕ 
ದೇವ- | ತರುವೆ ಭವತಾಪ ತರುಣ ದಿತಿಸುತ | ಹರಣ ಮೋಹಕ ಲೀಲಾ ಪರಮ 
| ಪೂರ್ಣ ಬ್ರಹ್ಮಬ್ರಹ್ಮಉದ್ದಾರಕ । ಉರು ಪರಾಕ್ರಮ ಉರಗಶಾಯಿ | ವರಕಿರೀಟ 
ಮಹಾಮಣಿ ಕುಂಡಲ ಕರ್ನ । ಮಿರುಗುವ ಹಸ್ತಕಂಕಣ ಹಾರಪದಕ ತಾಂ- । 
ಬರ ಕಾಂಚೀ ಪೀತಾಂಬರ ಚರಣ ಭೂಷಾ । ಸಿರಿವತಲಾಂಛನ ವಿಜಯವಿಟ್ಕಲ- 
ರೇಯಾ । ತರುಣಗಾತುರ ಜ್ಞಾನಮುದ್ರಾಂಕಿತ ಹಸ್ತಾ ॥1411 


ಆದಿತಾಳ 

ಏಳುವಾಗಲಿ ಮತ್ತೆ ತಿರುಗಿ ತಿರುಗುತಲಿ । ಬೀಳುವಾಗಲಿ ನಿಂತು ಕುಳ್ಳಿರುವಾ- 
ಗಲಿ । ಹೇಳುವಾಗಲಿ ಮಾತು ಕೇಳುವಾಗಲಿ ಕರೆದು | ಪೇಳುವಾಗಲಿ ಪೋಗಿ 
ಸತ್ಯರ್ಮಮಾಡುವಾಗ । ಬಾಳುವಾಗಲಿ ಭೋಜನ ನಾನಾ ಷಡ್ರಸ ಸಂ-। 
ಮೈಳವಾಗಲಿ ಮೇಲು ಪುತ್ರಾದಿ ಒಡನೊಡನೆ । ಖೇಳವಾಗಿ ಮನುಜ 
ಮಾರ್ಯಾದೆ ನಿನ್ನಯ । ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ । 
ಕಾಲಅಕಾಲದಲ್ಲಿ ಸ್ಮರಿಸಿದರೆ ಅವಗೆ । ವ್ಯಾಳಿ ವ್ಯಾಳಿಗೆ ಬಾಹ ಭವಬೀಜ ಪರಿ- 


58 ಕಾರ್ತಿಕಮಾಸ 


ಹಾರ । ನೀಲಮೇಘಶ್ಯಾಮ ವಿಜಯವಿಟ್ಠಲರೇಯಾ | ವಾಲಗ ಕೊಡುವನು 
ಮುಕರ ಸಂಗದಲಿ॥5॥ 


ಜತೆ 


ಧಂ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ 
ವಂದಿಸಿ ನೆನೆಯಲು ವಿಜಯವಿಟ್ಕಲ ಒಲಿವಾ ॥6॥ 


ಧನ್ವಂತರಿ 
ಧನ್ವಂತರಿಯ ಬಗ್ಗೆ ಪ್ರಶ್ನೋತ್ತರರೂಪದಲ್ಲಿಸಂಕ್ಷೇಪವಾಗಿ ತಿಳಿದುಕೊಳ್ಳೋಣ. 


ಒಬ್ಬರ ಪ್ರಶ್ನೆ : ಮಾಟ ಮಂತ್ರಗಳಿಂದ ತತ್ತರಿಸಿ ಹೋಗಿರುವೆ. ನಮ್ಮ ಮನೆಯ 
ಕಷ್ಟಯಾರ ಬಳಿ ತಾನೆ ಹೇಳಿಕೊಳ್ಳಲಿ ! ದುಡ್ಡು ದುಗ್ಗಾಣಿಗೆ ಕೊರತೆ ಇಲ್ಲವಾದರೂ 
ಕೃತ್ರಿಮ ಪ್ರಯೋಗಗಳಿಂದ ನೂರಾರು ಅನಾರೋಗ್ಯಗಳು, ಹತ್ತಾರು ಮಾನಸಿಕ- 
ರೋಗಗಳು ಜೀವನವೇ ಬೇಡವೆನ್ನುವಷ್ಟು ಜಿಗುಪ್ಸೆ ಬಂದಿದೆ. ಏನಾದರೂ ಉಪಾಯ 
ಹೇಳಿ? 


ಪರಿಹಾರ : ಇಷ್ಟು ಕಂಗಾಲಾಗಬೇಕಾಗಿಲ್ಲ. ಸುಲಭ-ದಾರಿಯಿದೆ. ಜೀವನ 
ಸಾರ್ಥಕಕ್ಕಾಗಿಯೇ ಇಂಥ ಕಷ್ಟಗಳು ಎದುರಾಗುತ್ತವೆ. ಪೂರ್ಣ ವಿಶ್ಠಾ _ಸವಿಟ್ಟು 
ಧನ್ವಂತರಿ ಮಹಾಮಂತ್ರವನ್ನು ಒಂದುಲಕ್ಷಬಾರಿ ಜಪ ಮಾಡಿರಿ. ಹತ್ತುಸಾವಿರ ಬಾರಿ 
ಉತ್ತರಣೆಗಿಡದ ಸಮಿತ್ತಿನಿಂದ ಎರಡು ಸಾವಿರ ಬಾರಿ ಅಮೃತಬಳ್ಳಿಯಿಂದ ಆಹುತಿ 
ನೀಡಿ ಧನ್ವಂತರಿ ಹೋಮ ಮಾಡಿರಿ. ಯಾವ ಕೃತ್ರಿಮಗಳೂ ನಿಮ್ಮ ಹತ್ತಿರ ಬರು- 
ವುದಿಲ್ಲ. ಎಲ್ಲಾ ಮಾಟ-ಮಂತ್ರಗಳಿಗೆ ಉರಿಯುವ ಪ್ರಜ್ವಲ ಬೆಂಕಿಯಂತೆ ನೀವು 
ಕಾಣಿಸಿಕೊಳ್ಳುವಿರಿ. "ಭೂತಾಭಿಚಾರಶಾಂತ್ಯರ್ಥಮಪಾಮಾರ್ಗಾಹುತಿಕ್ರಿಯಾ ।ಟ 
ದ್ವಿಗುಣಾರಮೃತಯಾ ಪಶ್ಚಾತ್‌ ಕೇವಲೇನ ಫೃತೇನ ವಾ॥' 


ಇನ್ನೊಬ್ಬರ ಪ್ರಶ್ನೆ : ನನಗೆ ಹಲವಾರು ವರ್ಷಗಳಿಂದ ತಲೆನೋವು ಮತ್ತು 
ವಿಪರೀತ ಪಿತ್ತದ ಬಾಧೆ. ಎಲ್ಲಾ ಚಿಕಿತ್ಸೆ ಆದರೂ ಪರಿಹಾರ ದೊರೆತಿಲ್ಲ. ಮತ್ತು 
ನಮ್ಮ ಹಿರಿಯರೊಬ್ಬರಿಗೆ ವಾರಕ್ಕೆ ಎರಡು ಬಾರಿ ಜ್ವರ ಕಾಡುತ್ತಿದೆ. ಇದಕ್ಕೆ 
ಏನಾದರೂ ಪರಿಹಾರ ತಿಳಿಸಿರಿ. 


ಕಾರ್ತಿಕಮಾಸ 59 


ಪರಿಹಾರ : "ಜ್ವರ-ದಾಹಾದಿ-ಶಾಂತ್ಯರ್ಥಂ ತರ್ಪಯೇನ್ನಮನಾಠಮುನಾ । 
ಧ್ಯಾತ್ವಾ ಹರಿಂ ಜಲೇ ಸಪ್ತ-ರಾತ್ರಾ ಜೂರ್ತಿರ್ವಿನಕ್ಕತಿ ॥|' ಪ್ರತಿನಿತ (ದಿನಕ್ಕೆ ಎಂಟು 
ಸಾವಿರದಂತೆ ಅಥವಾ ರು. ಸಾವಿರದಂತೆ) ಧನ್ವಂತರಿ ಮಂತ್ರವನ್ನು ಏಳು 
ದಿವಸಗಳ ಕಾಲ ಜಪ ಮಾಡಿ ತರ್ಪಣ ಕೊಡಿರಿ. ರೋಗಗಳು ಹೆಸರೇ ಇಲ್ಲದಂತೆ 
ಮಾಯಾವಾಗುತ್ತವೆ. 

ಮತ್ತೊಬ್ಬರ ಪ್ರಶ್ನೆ : ನನ್ನ ಜಾತಕದಲ್ಲಿ ಇನ್ನು ಕೇವಲ ಒಂದೇ ವರ್ಷ ಆಯುಷ್ಯ 
-ವಿದೆ ಎಂದು ಜೌತಿಷ್ಠರು ಹೇಳಿದ್ದಾರೆ. ಹೆದರಿಕೆಯಾಗುತ್ತಿದೆ. ಏನಾದರೂ ದಾರಿ 
ತೋರಿಸಿ 9 

ಪರಿಹಾರ : ಹಸುವಿನ ಹಾಲು ಮತ್ತು ತುಪ್ಪಗಳಿಂದ ಗರಿಕೆಯಲ್ಲಿ ಧನ್ಹಂತರಿ- 
ಮಂತ್ರದಿಂದ ಜನ್ಮನಕ್ಷತ್ರದ ದಿವಸ ಹೋಮ ಮಾಡಬೇಕು. ಇದರಿಂದ ಆಯುಷ್ಯವು 
ಅಭಿವೃದ್ಧಿಯಾಗಿ ನಿಮ್ಮ ಜಾತಕವನ್ನು ನೀವೇ ತಿದ್ದುವಿರಿ. "ಆಯುರ್ವಿವೃದ್ಧಯೇ ನಿತ್ಯಂ 
ಜನ್ಮನಕ್ಷತ್ರ ಏವ ವಾ । ಚತುಶ್ಚತುಭಿರ್ದೂರ್ವಾಭಿಃ ಕ್ಷೀರಾಜ್ಯಾಕ್ರಾಭಿರಿಷ್ಯತೇ'॥ 

ಅನೇಕರ ಪ್ರಶ್ನೆ : "ನನಗೆ ವಿದ್ಯೆಯಿಲ್ಲ' "ನನಗೆ ದುಃಖ ತಪ್ಪಿದ್ದಲ್ಲ' "ನನಗೆ 
ಯಾವಾಗಲೂ ಭಯ' "ನನಗೆ ರೋಗವಿಲ್ಲದ ದಿವಸವಿಲ್ಲ' "ನನಗೆ ಊಟದಲ್ಲಿ 
ಮದ್ದು ಹಾಕಿದ್ದಾರೆ' ಈ ಸಮಸ್ಯೆಗಳಿಗೆ ಉತ್ತರವೇ ಸಿಗುತ್ತಿಲ್ಲ ? 

ಪರಿಹಾರ : ಧನ್ವಂತರಿ ಮಂತ್ರವನ್ನು ಪ್ರತಿನಿತ್ಯ ಯಥಾಶಕ್ತಿ ಶ್ರದ್ಧೆಯಿಂದ ಜಪ 
ಮಾಡಬೇಕು. ಇದರಿಂದ ಅಜ್ಞಾನ, ದುಃಖ, ಭಯ,ರೋಗ, ಊಟದಲ್ಲಿ ಹಾಕುವ 
ಮದ್ದು, ಇವೆಲ್ಲವೂ ಕೂಡ ಪರಿಹಾರವಾಗಿ ಜೀವನದಲ್ಲಿ ಸುಖ ದೊರೆಯುತ್ತದೆ. 
ಅಷ್ಟೇ ಅಲ್ಲದೆ ಮಾನಸಿಕವಾದ ಹುಚ್ಚು. ಮನಸ್ಸಿನಲ್ಲಿ ಬರುವ ಗೊಂದಲಗಳು 
ಇವುಗಳೂ ಕೂಡ ಧನ್ವಂತರಿ ಮಂತ್ರದಿಂದ ಪರಿಹಾರವಾಗುತ್ತವೆ. "ಅಜ್ಞಾನ-ದುಃಖ- 
ಭಯ-ರೋಗ ಮಹಾ-ವಿಷಾಣಿ ಯೋಗೋ5ಯಾಮಾಶು ಎನಿಹತ್ಯ ಸುಖಂ ಚ 
ದದ್ಯಾತ್‌' 

ಒಬ್ಬ ರೋಗಿಯ ಪ್ರಶ್ನೆ : ನನಗೆ ಜಪ ಮಾಡಲು ಸಾಧ್ಯವಾಗುವುದಿಲ್ಲ. 
ರೋಗವು ಉಲ್ಬಣಾವಸ್ಥೆಯಲ್ಲಿದೆ. ನಾನೇನು ಮಾಡಲಿ? 


60 ಕಾರ್ತಿಕಮಾಸ 


ಪರಿಹಾರ : ನೀವೇ ಜಪ ಮಾಡಬೇಕಾಗಿಲ್ಲ. ಒಬ್ಬ ಮಂತ್ರೋಪಾಸಕನು 
ಅಮೃತವನ್ನು ಸುರಿಸುತ್ತಿರುವ ಧನ್ವಂತರಿಯನ್ನು ಮನದಲ್ಲಿ ನೆನೆದು ರೋಗಿಯ 
ತಲೆಯ ಮೇಲೆ ಕೈಯನ್ನಿಟ್ಟು ಧನ್ವಂತರಿಯ ಮಹಾಮಂತ್ರವನ್ನು ಉಚ್ಚಾರ ಮಾಡಿದರೆ 
ಸಾಕು. ಸಂಶಯವಿಲ್ಲದೆ ರೋಗವು ಪರಿಹಾರವಾಗುತ್ತದೆ. ರೋಗಕ್ಕೆ ಕಾರಣವಾಗಿ- 
ರುವ ಪಾಪವೂ ದೂರ ಓಡುತ್ತದೆ. ಆ ಮಂತ್ರೋಪಾಸಕನಲ್ಲಿ ಹರಿಭಕ್ತಿ ಹಾಗೂ 
ಶ್ರದ್ಧೆಗಳು ಇರುವುದು ಬಹಳ ಮುಖ್ಯ. 'ಧ್ಯಾತ್ಹೈವ ಹಸ್ತ-ತಳ-ಗಂ ಸ್ವಮೃತಂ 
ಸ್ರವಂತಂ ದೇವಂ ಸ ಯಸ್ಯ ಶಿರಸಿ ಸ್ವ-ಕರಂ ನಿಧಾಯ ಆವರ್ತಯೇನ್‌ - ಮನು- 
ಮಿಮಂ ಸ ಚ ವೀತರೋಗಃ ಪಾಪಾದಪೈಶತಿ ಮನಸಾ ಯದಿ ಭಕ್ತಿ ನಮ್ರಃ ॥' 

ಒಬ್ಬ ವೈದ್ಯನ ಪ್ರಶ್ನೆ: ವೈದ್ಯಕೀಯ ಶಿಕ್ಷಣವನ್ನು ಅಧ್ಯಯನ ಮಾಡಿದ್ದೇನೆ. 
ಯಾವ ರೋಗಕ್ಕೆ ಯಾವ ಔಷಧಿ ಎಂಬ ಪರಿಜ್ಞಾನವು ನನಗಿದೆ. ಆದರೂ ಕೂಡ 
ರೋಗಿಗಳಿಗೆ ನಾನು ನೀಡುವ ಚಿಕಿತ್ಸೆ ಗುಣವಾಗುತ್ತಿಲ್ಲ. ಆದ್ದರಿಂದ ಹೆಚ್ಚು 
ರೋಗಿಗಳು ನನ್ನ ಬಳಿ ಬರುವುದನ್ನು ನಿಲ್ಲಿಸಿದ್ದಾರೆ. ಇದಕ್ಕೇನು ಮಾಡಬೇಕು? 


ಪರಿಹಾರ : ಪ್ರತಿನಿತ್ಯ ಸಾವಿರ ಬಾರಿ ಧನ್ವಂತರಿ ಮಂತ್ರವನ್ನು ಜಪ ಮಾಡಿ. 
ಅಂಗೈಯಲ್ಲಿ ಔಷಧಿಯನ್ನು ಹಿಡಿದು ಧನ್ವಂತರಿಮಂತ್ರವನ್ನು ಒಮ್ಮೆ ಉಚ್ಚರಿಸಿ 
ರೋಗಿಗೆ ನೀಡಿರಿ. ನೀವು ನೀಡುವ ಸಾಮಾನ್ಯ ಔಷಧಿಯಿಂದಲೂ ಕೂಡ 
ಮಹಾರೋಗಗಳು ದೂರ ಓಡುತ್ತವೆ. ಹೆಚ್ಚಿನ ರೋಗಿಗಳಿಗೆ ಸೇವೆಯನ್ನು 
ಒದಗಿಸುವ ಸೌಭಾಗ್ಯವು ನಿಮ್ಮ ಪಾಲಿನದ್ದಾಗುತ್ತದೆ. 


ಸ್ತ್ರ ೀಯರ ಪ್ರಶ್ನೆ : ನೀವು ನೀಡುತ್ತಿರುವ ಪರಿಹಾರಗಳೆಲ್ಲವೂ ಮನಸಿಗೆ ಬಹಳ 
ಹಿತವನ್ನುಂಟು ಮಾಡುತ್ತಿವೆ. ಆದರೆ ನಾವು ಸ್ತ್ರ ೀಯರಾದ್ದರಿಂದ ಧನ್ವಂತರಿಮಂತ್ರವನ್ನು 
ಜಪ ಮಾಡಲು ಅರ್ಹತೆಯಿಲ್ಲ. ನಾವೇನು ಮಾಡಬೇಕು. ತಿಳಿಸಿರಿ? 


ಪರಿಹಾರ : ನೀವೇ ಜಪ ಮಾಡಬೇಕೆಂದೇನಿಲ್ಲ. ಧನ್ವಂತರಿ ಸುಳಾದಿಯನ್ನು 
ಹೇಳಿಕೊಂಡು ಸಿದ್ದಿಯನ್ನು ಪಡೆದುಕೊಳ್ಳಬಹುದು. ಅಥವಾ ನಿಮ್ಮ ಪತಿಯ 
ಮೂಲಕ ಜಪವನ್ನು ಮಾಡಿಸಿ ಅವರ ಮೂಲಕವೂ ರೋಗವನ್ನು ಪರಿಹಾರ 
ಮಾಡಿಕೊಳ್ಳಬಹುದು. ಅಥವಾ ನಿಮ್ಮ ಪತಿಯ ಬಳಿಯೇ ಪ್ರಣವವಿಲ್ಲದ 


ಕಾರ್ತಿಕಮಾಸ 61 


ಧನ್ವಂತರಿಯ ಜಪವನ್ನು ಉಪದೇಶ ಪಡೆದು ಜಪಿಸಬಹುದು. ಉದ್ದೇಶವು 
ಸ್ವಚ್ಚವಾಗಿದ್ದರೆ ಮಾರ್ಗಗಳು ನೂರು. 


ಪ್ರಶ್ನೆ : ಯಾವ ಮಂತ್ರಕ್ಕೂ ಇಲ್ಲದ ಮಹಿಮೆಯನ್ನು ಧನ್ವಂತರಿಮಂತ್ರಕ್ಕೆ 
ಹೇಳುತ್ತಿರುವಿರಿ! ಇದಕ್ಕೇನು ಕಾರಣ? 

ಉತ್ತರ: ತಂತ್ರಸಾರಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಧನ್ವಂತರಿ- ಮಂತ್ರದ 
ಬಗ್ಗೆ ಎಲ್ಲಿಲ್ಲದ ಮಹಿಮೆಯನ್ನು ಹೇಳಿದ್ದಾರೆ. ಸಕಲ ಮಂತ್ರಗಳ ಶಿರೋಮಣಿ ಎಂದು 
ಕೊಂಡಾಡಿದ್ದಾರೆ. “ಧನ್ವಂತರೋ ಮಹಾಮಂತ್ರಃ ಸಂಸ್ಕೃತಿವ್ಯಾಧಿನಾಶನಃ' ಎನ್ನುವ 
ಮೂಲಕ ಧನ್ವಂತರಿಮಂತ್ರವು ಕ್ಷಣಿಕ ರೋಗಗಳನ್ನಷ್ಟೇ ಅಲ್ಲದೆ ಸಂಸಾರರೋಗವನ್ನೇ 
ಪರಿಹಾರ ಮಾಡುವ ಸಾಮರ್ಥ್ಯವುಳ್ಳದ್ದೆಂದು ಮುಕ್ತಕಂಠದಿಂದ ಪ್ರಶಂಸೆ ಮಾಡಿ- 
ದ್ದಾರೆ. ಅಷ್ಟಮಹಾಮಂತ್ರಗಳ ನಂತರದ ಸ್ಥಾನ ಧನ್ವಂತರಿ ಮಂತ್ರದ್ದು. 


ಪ್ರಶ್ನೆ : ಧನ್ವಂತರಿಯ ಮಂತ್ರವನ್ನು ಜಪ ಮಾಡುವಾಗ ಹೇಗೆ ಧ್ಯಾನ 
ಮಾಡಬೇಕು? 

ಉತ್ತರ : ಅನಂತ ಚಂದ್ರರ ಕಾಂತಿಯಿಂದ ಕಂಗೊಳಿಸುತ್ತಿರುವ ಅಮೃತಕಿರಣ- 
ಗಳನ್ನು ಹೊರಸೂಸುವ ಮೂಲಕ ಜಗತ್ತಿಗೆ ಜೀವಕಳೆಯನ್ನು ತುಂಬುತ್ತಿರುವನು. 
ಅಪಾರ ಸುಖಸ್ವರೂಪನಾಗಿರುವನು. ಎಲ್ಲರಿಗೂ ಅಧಿಪತಿಯಾಗಿರುವನು. 
ಅಪ್ರತಿಮಸುಖಸ್ವರೂಪನಾಗಿ ಎಲ್ಲರಿಗೂ ನಿಯಾಮಕನಾಗಿರುವನು ಬಲಗೈಯಲ್ಲಿ 
ಜ್ಞಾನ ಮುದ್ರೆಯನ್ನು ಎಡಗೈಯಲ್ಲಿ ಅಮೃತಕಲಶವನ್ನು ಪಿಡಿದು ಚಂದ್ರಮಂಡಲದಲ್ಲಿ 
ನೆಲೆಸಿರುವನು. 
ಪ್ರಶ್ನೆ: ಧ್ಯಾನದ ಅಧಿಷ್ಠಾನ ಯಾವುದು ಮತ್ತು ಧ್ಯಾನದ ಕ್ರಮ ಹೇಗೆ? 

ಉತ್ತರ: "ಆತ್ಮಸಂಸ್ಥಮ್‌' ಎಂಬ ಮಾತಿನಿಂದ ಶ್ರೀಮದಾಚಾರ್ಯರು ಧ್ಯಾನದ 
ಅಧಿಷ್ಠಾನವನ್ನು ತಿಳಿಸಿದ್ದಾರೆ. ನಮ್ಮ ಹೃದಯದಲ್ಲಿ ಅಗ್ನಿಮಂಡಲ ಚಂದ್ರಮಂಡಲ 
ಸೂರ್ಯಮಂಡಲಗಳಿವೆ. ಹೃದಯದಲ್ಲಿರುವ ಸೂರ್ಯಮಂಡಲದಲ್ಲಿ ಸೂರ್ಯ- 
ನಾರಾಯಣನನ್ನು ಚಿಂತಿಸಿ ಗಾಯಿತ್ರಿಜಪವನ್ನು ಮಾಡುವಂತೆ ಹೃದಯದಲ್ಲಿರುವ 
ಚಂದ್ರಮಂಡಲದಲ್ಲಿ ಧನ್ಹಂತರಿಯನ್ನು ಚಿಂತನೆ ಮಾಡಿ ಜಪವನ್ನು ಆಚರಿಸಬೇಕು. 


62 ಕಾರ್ತಿಕಮಾಸ 


ಹೃದಯದ ಚಂದ್ರಮಂಡಲದಲ್ಲಿನೆಲೆಸಿರುವ ಧನ್ಹಂತರಿಯು 72 ಸಾವಿರ ನಾಡಿಗಳಲ್ಲಿ 
ತನ್ನ ಬೆಳಕನ್ನು ಸೂಸುತ್ತಾ ನಮ್ಮ ಸಮಸ್ತ ದೇಹವನ್ನು ಅಮೃತಮಯವನ್ನಾಗಿ 
ಮಾಡುವನು. ಅಷ್ಟೇ ಅಲ್ಲದೆ ಕೇವಲ ಹೃದಯದಲ್ಲಿ ಮಾತ್ರವಲ್ಲದೆ ಶಿರಸ್ಸಿನಲ್ಲಿ 
ಹುಬ್ಬುಗಳ ನಡುವೆ ಕಿರುನಾಲಿಗೆಯಲ್ಲಿ ಹೊಕ್ಕಳಿನಲ್ಲಿ ಮತ್ತು ಕೆಳಭಾಗದಲ್ಲಿ ಇರುವ 
ಷಟ್‌ ಚಕ್ರಗಳಲ್ಲಿಯೂ ಇದೇ ಧನ್ಹಂತರಿಯು ನೆಲೆಸಿ ಅಮೃತಧಾರೆಯನ್ನು ಸುರಿಸುತ್ತಿ- 
ರುವನು. 
ಪ್ರಶ್ನೆ : ಅಬ್ಬ!! ಏನಾಶ್ಚರ್ಯ | ಧನ್ದಂತರಿಯು ಹೃದಯದಲ್ಲಿ ಮಾತ್ರವಲ್ಲದೆ 
ಆರು ಸ್ಥಳಗಳಲ್ಲಿ ನೆಲೆಸಿರುವನೇ? 

ಉತ್ತರ : ಹೌದು ! ಇದಕ್ಕಿಂತ ಅದ್ಭುತ ಮತ್ತೊಂದಿಲ್ಲ. ಷಟ್‌ಚಕ್ರಗಳಲ್ಲಿಯೇ 
ನೆಲೆಸಿರುವ ಧನ್ವಂತರಿಯ ಮಹಿಮೆಯನ್ನು ಅರಿತು ಆಧಿ-ವ್ಯಾಧಿಗಳನ್ನು ಪರಿಹರಿಸಿ- 
ಕೊಳ್ಳಬೇಕು. 


ಪ್ರಶ್ನೆ : ಧನ್ವಂತರಿಯ ರೂಪ ಹೇಗಿದೆ? ಎರಡು ಕೈಗಳಲ್ಲಿ ಚಕ್ರಗಳನ್ನು ಮತ್ತೆರೆಡು 

ಕೈಯಲ್ಲಿ ಅಮೃತದ ಸವಟು ಹಾಗೂ ಅಮೃತಕಲಶ ಹುಲ್ಲುಗಳನ್ನು 
ಧರಿಸಿರುವನಲ್ಲವೆ? 

ಉತ್ತರ : ಇದಕ್ಕೂ ಕೂಡ "ಏವ ಚ' ಎಂಬ ಪದದಿಂದ ಶ್ರೀಮದಾಚಾರ್ಯರೇ 

ಉತ್ತರಿಸಿದ್ದಾರೆ. ಧನ್ವಂತರಿ ಎಡಗೈಯಲ್ಲಿ ಅಮೃತಕಲಶವನ್ನು ಬಲಗೈಯಲ್ಲಿ ಜ್ಞಾನ- 

ಮುದ್ರೆಯನ್ನು ಧರಿಸಿದ್ದಾನೆ. ಎರಡು ಕೈಗಳನ್ನು ಮಾತ್ರ ಧ್ಯಾನ ಮಾಡಲು ಶ್ರೀಮದಾ- 

ಚಾರ್ಯರು ಹೇಳಿದ್ದಾರೆ. ನಾಕು ಕೈಗಳುಳ್ಳ ಧನ್ವಂತರಿಯನ್ನು ಧ್ಯಾನ ಮಾಡಲು 
ಯಾವುದೇ ಆಧಾರವಿರುವುದಿಲ್ಲ. 


ಪ್ರಶ್ನೆ ಧನ್ವಂತರಿಯ ಅವತಾರ ನಡೆದದ್ದು ಎಲ್ಲಿ ಮತ್ತು ಯಾವಾಗ) 

ಉತ್ತರ : ದೇವತೆಗಳು ಮತ್ತು ಅಸರರು ಸೇರಿ ಕ್ಷೀರಸಮುದ್ರ ಮಥನ ಮಾಡಿ- 
ದಾಗ ಅಮೃತವನ್ನು ಧರಿಸಿ ಬಂದವನೇ ಧನ್ವಂತರಿ. ಅವನು ಅವತರಿಸಿದ ದಿವಸ 
ಆಶ್ವೀನಮಾಸದ ಜಲಪೂರಣ-ತ್ರಯೋದಶಿಯಂದು ಧನ್ವಂತರಿಜಯಂತಿಯನ್ನು 
ಧನ್ವಂತರಿಯ ಆರಾಧಕರು ವಿಶೇಷವಾಗಿ ಆಚರಣೆ ಮಾಡುತ್ತಾರೆ. 


ಕಾರ್ತಿಕಮಾಸ 63 
ಪ್ರಶ್ನೆ : ಧನ್ವಂತರಿಯ ಕಥೆಯನ್ನು ತಿಳಿಸುವಿರಾ ? 

ಉತ್ತರ : ಕ್ಲೀರಸಮುದ್ರದ ಮಥನದಲ್ಲಿ ಅಮೃತವನ್ನು ಪಿಡಿದು ಉದಯಿಸಿ- 
ದವನೇ "ಧನ್ವಂತರಿ'. ಅಮೃತವನ್ನು ತಂದಮೇಲೆ ತಂದೆಯಾದ ಮಹಾವಿಷ್ಣುವಿನ 
ಬಳಿ ಧನ್ವಂತರಿಯು ಕೇಳುತ್ತಾನೆ - "ನನಗೆ ಯಜ್ಞಭಾಗದಲ್ಲಿ ಅವಕಾಶ ಕೊಡು' 
"ನನಗೆ ಲೋಕದಲ್ಲಿ ಸ್ಥಾನ-ಮಾನಗಳನ್ನು ನೀಡು'. (ಅಸುರಮೋಹಕ್ಕಾಗಿ ಮಾಡಿದ 
ನಾಟಕವಿದು) 


ಧನ್ವಂತರಿಯು ಕೇಳಿದಂತೆ ತಂದೆಯಾದ ಮಹಾವಿಷ್ಣುವು ವರ ನೀಡುತ್ತಾನೆ - 
"ಮುಂದೆ ನೀನು ಕಾಶಿರಾಜನ ವಂಶದಲ್ಲಿ ಅವತರಿಸುವಿ. ಆಗ ನಿನಗೆ ಯಜ್ಞದಲ್ಲಿ 
ಭಾಗವು ದೊರೆಯುತ್ತದೆ. ಮತ್ತು ಲೋಕದಲ್ಲಿ ಆರ್ಯುವೇದಶಾಸ್ತ್ರದ ಮೂಲ- 
ಪ್ರವರ್ತಕ - ಗುರುವೆಂದೇ ಪ್ರಸಿದ್ಧಿ ಪಡೆಯುವಿ. ಈಗ ನಿನಗಿಂತ ಮೊದಲು ಹುಟ್ಟಿದ 
ದೇವತೆಗಳು ಯಜ್ಞದಲ್ಲಿ ತಮ್ಮ ತಮ್ಮ ಭಾಗವನ್ನು ಹಂಚಿಕೊಂಡಿರುವುದರಿಂದ ನಿನಗೆ 
ಯಜ್ಞದಲ್ಲಿ ಭಾಗವನ್ನು ನೀಡಲು ಅವಕಾಶವಿಲ್ಲ'. 


ತಂದೆಯಾದ ವಿಷ್ಣುವಿನ ಅಣತಿಯಂತೆ ಇದೇ ಧನ್ವಂತರಿಯು ಪುನಃ ಕಾಶಿ- 
ರಾಜನಲ್ಲಿ ಅವತರಿಸಿದನು. ಯಯಾತಿಯ ವಂಶದಲ್ಲಿ ದೀರ್ಪುತಮ ಎಂಬ 
ಕಾಶಿರಾಜನ ಮಗನಾಗಿ "ಧನ್ಹ' ಎಂಬುವನು ಹುಟ್ಟಿದನು. ಇವನು ಭಗವಂತನ 
ಧನ್ವಂತರಿರೂಪವನ್ನು ಕುರಿತು ತಪಸನ್ನು ಆಚರಿಸಿದನು. ವಿಷ್ಣು ಪ್ರತ್ಯಕ್ಷನಾದಾಗ 
ನೀನೇ ಮಗನಾಗಿ ಹುಟ್ಟಬೇಕೆಂದು ಪ್ರಾರ್ಥಿಸಿದನು. ಪರಮಾತ್ಮನು "ತಥಾಸ್ತು' 
ಎಂದು ವರವನ್ನು ಇತ್ತು ಧನ್ವ ಎಂಬ ರಾಜನಲ್ಲಿ ಮಗನಾಗಿ ಅವತರಿಸಿ ಧನ್ವಂತರಿ 
ಎಂದು ಖ್ಯಾತನಾದನು. 


ಧನ್ವಂತರಿಯು ಭರದ್ವಾಜಮುನಿಗಳಿಂದ ಆಯುರ್ವೇದ ಅಧ್ಯಯನ 
ಮಾಡಿದನು. ಮತ್ತು ಆಯುರ್ವೇದವನ್ನು 1. ಕಾಯಚಿಕಿತ್ಸೆ, 2. ಬಾಲಚಿಕಿತ್ಸೆ, 3. 
ಗ್ರಹಚಿಕಿತ್ಸೆ, 4. ಊರ್ಧ್ವಾಂಗಚಿಕಿತ್ಸೆ, 5. ಶಲ್ಯಚಿಕಿತ್ಸೆ, 6. ದಂಷ್ಠಚಿಕಿತ್ಸೆ, 7. 
ಜರಾಚಿಕಿತ್ಸೆ, 8. ವಾಜೀಕರಣಚಿಕಿತ್ಸೆ ಎಂದು 8 ವಿಭಾಗಗಳನ್ನು ಮಾಡಿ 
ಆರ್ಯುವೇದಪ್ರವರ್ತಕನೆಂದು ಖ್ಯಾತಿ ಪಡೆದನು. ಈ ಧನ್ವಂತರಿಗೆ ಕೇತುಮಂತ 
ಎಂಬ ಮಗನು, ಅವನಿಗೆ ಭೀಮರಥ ಎಂಬ ಮಗನು ಹುಟ್ಟಿದನು. ಹೀಗೆ ಇವನ 


64 ಕಾರ್ತಿಕಮಾಸ 


ವಂಶವು ಅಭಿವೃದ್ಧಿಯನ್ನು ಪಡೆಯಿತು. ಈ ಧನ್ವಂತರಿಯು ಪರಮಾತ್ಮನ ಆವೇಶಾ- 
ವತಾರ ಹೊರತು ಸ್ಪರೂಪಾವತಾರವಲ್ಲ ಎಂದು ಭಾಗವತ ಹೇಳಿದೆ. 


ಪ್ರಶ್ನೆ ಧನ್ವಂತರಿ ಎಂದರೇನು? 

ಉತ್ತರ : ಧನ್ವ = ರೋಗ-ರುಜಿನ ಕಷ್ಟಕಾರ್ಪಣ್ಯಗಳನ್ನು, ತರಿ - ನಾಶ 
ಮಾಡುವವನು ಎಂದರ್ಥ. "ಅಜ್ಞಾನರೋಗ' ಎಂಬ ಶ್ಲೋಕದಲ್ಲಿ ಹೇಳಿದ ಎಲ್ಲಾ 
ಆಪತ್ತುಗಳನ್ನು ನಾಶಮಾಡುವವನು. ಶ್ರೀಮದಾಚಾರ್ಯರು ಧ್ಯಾನಶ್ಲೋಕದಲ್ಲಿ 
ಧನ್ವಂತರಿ ಎಂಬ ಹೆಸರಿನ ವ್ಯುಖ್ಯಾನವನ್ನೇ ಮಾಡಿರುತ್ತಾರೆ. 


ಪ್ರಶ್ನೆ : ಧನ್ವಂತರಿಯ ಮೂರ್ತಿಯನ್ನು ಪೂಜಿಸಬಹುದೇ? ಧನ್ವಂತರಿಯ 
ದೇವಾಲಯ ಎಲ್ಲಾದರೂ ಇದೆಯೇ? 

ಉತ್ತರ: ಚಂದ್ರಮಂಡಲದಲ್ಲಿ ಕುಳಿತ ಅಮೃತಕಲಶವನ್ನು ಪಿಡಿದ ಧನ್ವಂತರಿಯ 
ಮೂರ್ತಿಯನ್ನು ಪೂಜಿಸುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ. ಧನ್ವಂ- 
ತರಿಯ ದೇವಾಲಯ ದಕ್ಷಿಣಕನ್ನಡದ ಕೊಕ್ಕಡ ಎಂಬ ಊರಿನಲ್ಲಿದೆ. ಶ್ರೀಮದಾ- 
ಚಾರ್ಯರು ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರೆಂದು ಮಧ್ವವಿಜಯದಲ್ಲಿ 
ಉಲ್ಲೇಖಿಸಿದ್ದಾರೆ. 

ನಾನಾವಿಧವಾದ ಕಷ್ಟಗಳ ಸಂಕೋಲೆಗಳಲ್ಲಿ ಸಿಲುಕಿರುವ ನಾವೆಲ್ಲರೂ ಸಂಸಾರ 
-ಸಮುದ್ರವನ್ನು ದಾಟಿ, ಎಷ್ಟುವನ್ನು ಹೊಂದಲು ಅನನ್ಯವಾಗಿ ಧನ್ವಂತರಿಯನ್ನೇ 
ಶರಣೆನ್ನೋಣ. 


ಪ್ರಶ್ನೆ ಶಿ ಧನ್ವಂತರಿಯ ಬಳಿ ಏನೆಂದು ಪ್ರಾರ್ಥಿಸಬೇಕು? 

ಉತ್ತರ : ಕಂಡದ್ದನ್ನೆಲ್ಲಾ ನೋಡುತ್ತಿರುವೆ; ಆದರೂ ನಾ ಕುರುಡ. ಎಲ್ಲವನ್ನು 
ಕೇಳುತ್ತಿರುವೆ; ಆದರೂ ಕಿವುಡು. ಹಗಲೆಲ್ಲಾ ಹರಟುವೆ; ಆದರೂ ಮೂಕ. ಹೊಟ್ಟೆ 
ಬಿರಿ ತಿನ್ನುತ್ತಿರುವೆ; ಆದರೂ ನಾಲಿಗೆಯೇ ಇಲ್ಲ. ಕ್ಷಣಕಾಲವು ಬಿಡದೆ ಕೆಲಸ ಮಾಡು 
ತ್ತಿರುವೆ; ಆದರೆ ಕೈಗಳೆ ಇಲ್ಲ. ಮುಖಕೆ ಸುಂದರ ಅಲಂಕಾರ ಮಾಡುತ್ತಿರುವೆ; ಆದರೆ 


ಶಿರವೆ ಇಲ್ಲ. ಉಸಿರೆಳೆದು ಬಿಡುತಿರುವೆ; ಆದರೆ ಮೂಗೇ ಇಲ್ಲ. ಎಲ್ಲಡೆ ಸಂಚರಿಸು 


ಕಾರ್ತಿಕಮಾಸ 65 


-ತ್ತಿರುವೆ; ಆದರೆ ಕಾಲುಗಳೇ ಇಲ್ಲ. ಓ! ಧನ್ವಂತರಿಯೇ ನನ್ನ ಇಂದ್ರಿಯಗಳಿಗೆ 
ಯಾವ ರೋಗವೊ ನಾ ಕಾಣೆ. ನಿನ್ನನ್ನೇ ಹುಡುಕಿ ನಡೆಯುವ ಒಂದೇ ಒಂದಾದರೂ 
ಇಂದ್ರಿಯವನ್ನು ನೀಡಿ ಉದ್ಧರಿಸು ಸ್ವಾಮಿ. ಅರಿವಿನ ಸತ್ಯದ ಬೆಳಕಿನ ದಾರಿಯಲ್ಲಿ 
ಮುನ್ನುಗ್ಗುವಂತೆ ಪ್ರೇರೆಪಿಸು ಎನ್ನುತ್ತಾರೆ - "ಆವ ರೋಗವೋ ಎನಗೆ ದೇವ ಧನ್ವಂ- 
ತರಿ | ಸಾವಧಾನದಿ ಎನ್ನ ಕೈಪಿಡಿದು ನೋಡಯ್ಯ ॥ ಎಂಬ ಪದ್ಯದಲ್ಲಿ ಗೋಪಾಲ- 
ದಾಸರು. 


ಪ್ರಶ್ನೆ: ಧನ್ನಂತರಿಃ ಭಗವಾನ್‌ ಪಾತು ಅಪಥ್ಯಾತ್‌ ಎಂಬನಾರಾಯಣವರ್ಮದ 
ಮಾತಿನ ಅಭಿಪ್ರಾಯವೇನು ? 

ಉತ್ತರ : ಧನ್ವಂತರಿರೂಪಿಯಾದ ಶ್ರೀಹರಿಯು ಅಪಥ್ಯದಿಂದ ರಕ್ಷಣೆ ಮಾಡಲಿ. 
ದೇವತೆಗಳ ಸಕಲವಿಧವಾದ ಕಷ್ಟಗಳನ್ನು ಪರಿಹರಿಸಿದ ಅಭೀಷ್ಟಗಳನ್ನು ವೃಷ್ಟಿಗೆರೆದ 
ಮಹಾಕಾರುಣಿಕನೇ ಧನ್ವಂತರಿ. ಅಮೃತತ್ವದ ಪ್ರಾಪ್ತಿಗೆ ಹೊರಟಿರುವ ಸಕಲ ಸಾಧಕ- 
ರಿಗೆ ಕಾಮಾದಿಗಳ, ಅಹಂ-ಮಮಕಾರಾದಿಗಳ ಆರ್ಭಟದಿಂದ ನೂರಾರು ವಿಘ್ನಗಳು 
ಎದುರಾದಾಗ ಉದ್ಧರಿಸಿ ಗುರಿ ಮುಟ್ಟುವಂತೆ ಅನುಗ್ರಹಿಸುವವನೇ ಧನ್ವಂತರಿ. 
ಐಹಿಕವಾದ ರೋಗಗಳನ್ನಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾದ ರೋಗಗಳನ್ನು ಕೂಡ 
ಸದೆಬಡಿದು ಪ್ರತಿಯೊಬ್ಬ ಸಜ್ಜನರಿಗೂ ಶಾಶ್ವ ತವಾದ ಅಮೃತತ್ವವನ್ನು ನೀಡುವ 
ಧನ್ವಂತರಿಯನ್ನು ಪ್ರತಿನಿತ್ಯ ಪ್ರತಿಕ್ಷಣ ಸ್ಮರಿಸಿ ಧನ್ಯ ರಾಗಬೇಕು. 


ಪ್ರಶ್ನೆ : ತಂತ್ರಸಾರಸಂಗ್ರಹದ ಪ್ರಕಾರ ಧನ್ಸಂತರಿಯನ್ನು ಹೇಗೆ ಧ್ಯಾನ 
ಮಾಡಬೇಕು? 
ಉತ್ತರ : ಚಂದ್ರೌಘ-ಕಾಂತಿಮಮೃತಾತ್ಮತೋರು-ಕರೈರ್ಜಗಂತಿ ಸಂ-ಜೀವ- 
ಯಂತಮಮಿತಾತ್ವಸುಖಂ ಪರೇಶಮ್‌ । ಜ್ಞಾನಂ ಸುಧಾ-ಕಲಶಮೇವ ಚ ಸಂ- 
ದಧಾನಂ ಶೀತಾಂಶು-ಮಂಡಲ-ಗತೆಂ ಸ್ಮರತಾತತ್ವ ;ಸಂಸ್ಥಮ್‌ 1651 


ಅನಂತಚಂದ್ರರ ಕಾಂತಿಯಿಂದ ಬೆಳಗುತ್ತಿರುವ, ಅಮೃತಸ್ರಾವಿಗಳಾದ ತನ್ನ 
ದಿವ್ಯಕಿರಣಗಳಿಂದ ಜಗತ್ತಿಗೆ ಜೀವಕಳೆಯನ್ನು ತುಂಬುತ್ತಿರುವ, ಅಸೀಮಸುಖ 
ಸ್ವರೂಪನಾದ, ಹಿರಿಯ ಒಡೆಯನಾದ, ಬಲದ ಕೈಯಲ್ಲಿ ಜ್ಞಾನಮುದ್ರೆಯನ್ನೂ 


66 ಕಾರ್ತಿಕಮಾಸ 


ಇನ್ನೊಂದರಲ್ಲಿ ಅಮೃತ ತುಂಬಿದ ಕೊಡವನ್ನೂ ಹಿಡಿದು ಚಂದ್ರಮಂಡಲದಲ್ಲಿರುವ 
ಧನ್ವಂತರಿ ತನ್ನೊಳಗೆ ನೆಲೆಸಿರುವನೆಂದು ನೆನೆಯಿರಿ. 


ಮೂರ್ದ್ನಿ ಸ್ಥಿತಾದಮುತ ಏವ ಸುಧಾಂ ಸ್ರವಂತೀಂ ಭ್ರೂ-ಮಧ್ಯ-ಗಾಚ್ಚ ತತ 
ಏವಚ ತಾಲು-ಸಂಸ್ಕಾತ್‌ | ಹಾರ್ದಾಚ್ಚ ನಾಭಿ-ಸದನಾದಧರ- ಸ್ಥಿತಾಚ್ಚ ಧ್ಯಾತ್ವಾ5 ಭಿ- 
ಪೂರಿತ-ತನುರ್ದುರಿತಂ ನಿ-ಹನ್ಯಾತ್‌ ॥66॥ 


ತನ್ನ ಶಿರಸಿನಲ್ಲಿ, ಹುಬ್ಬುಗಳ ನಡುವಿನಲ್ಲಿ, ಕಿರುನಾಲಿಗೆಯಲ್ಲಿ, ಹೃದಯದಲ್ಲಿ, 
ಹೊಕ್ಕುಳಿನಲ್ಲಿ ಮತ್ತು ಕೆಳಭಾಗದಲ್ಲಿ ಹೀಗೆ ಷಟ್‌-ಚಕ್ರಗಳಲ್ಲು ಸನ್ನಿಹಿತನಾದ 
ಧನ್ವಂತರಿಯಿಂದ ಸುರಿಯುತ್ತಿರುವ ಅಮೃತಧಾರೆಯನ್ನು ನೆನೆದು ಆ 
ಅಮೃತಧಾರೆಯಲ್ಲಿ ತನ್ನ ಶರೀರವೆಲ್ಲ ತೊಯ್ದು ಪವಿತ್ರವಾದಂತೆ ಅನುಸಂಧಾನ 
ಮಾಡಿ ಜಪಿಸುವವನು ಎಲ್ಲ ದುರಿತವನ್ನು ದೂರೀಕರಿಸಬಲ್ಲನು. 


ಅಜ್ಞಾನ-ದುಃಖ-ಭಯ-ರೋಗ-ಮಹಾ-ವಿಷಾಣಿ ಯೋಗೋ5 ಯಮಾಶು 
ಎನಿ-ಹಂತಿ ಸುಖಂ ಚ ದದ್ಯಾತ್‌ । ಉನ್ಮಾದ-ವಿಭ್ರಮ-ಹರಃ ಪರತಶ್ಚ ಸಾಂದ್ರ- 
ಮಾನಂದಮೇವ ಪದಮಾಪಯತಿ ಸ್ಮನಿತ್ಯಮ್‌॥।67॥ 


ಈ ಮಂತ್ರವು ಅಜ್ಞಾನ, ದುಃಖ, ಹೆದರಿಕೆ, ರೋಗಗಳು, ಮಾರಕಗಳಾದ 
ವಿಷಗಳು - ಇವನ್ನೆಲ್ಲ ಪರಿಹರಿಸಿ ಸುಖವನ್ನೀಯುವುದು; ಹುಚ್ಚು ಮಾನಸಿಕ 
ಗೊಂದಲಗಳನ್ನೂ ಪರಿಹರಿಸಿ ಪರದಲ್ಲಿ ಅಳಿವಿರದ ಸುಖದ ತಾಣವನ್ನು ಸಾಧಕರಿಗೆ 
ಕರುಣಿಸುವುದು. 


ಧ್ಯಾತ್ಹೈವ ಹಸ್ತ-ತಳ-ಗಂ ಸ್ವಮೃತಂ ಸ್ರವಂತಂ ದೇವಂ ಸ ಯಸ್ಯ ಶಿರಸಿ ಸ್ವ-ಕರಂ 
ನಿಧಾಯ | ಆವರ್ತ ಯೇನ್ನನುಮಿಮಂ ಸ ಚ ವೀತ-ರೋಗಃ ಪಾಪಾದಪೈತಿ ಮನಸಾ 
ಯದಿ ಭಕ್ತಿ-ನಮ್ರಃ ॥681 


ಮಂತ್ರೋಪಾಸಕನು ಅಂಗೈಯಲ್ಲಿದ್ದು ಅಮೃತವನ್ನು ಸುರಿಸುತ್ತಿರುವ ಧನ್ವಂತರಿ 
-ಯನ್ನು ಮನದಲ್ಲಿ ನೆನೆದು ರೋಗಿಯ ತಲೆಯ ಮೇಲೆ ತನ್ನ ಕೈಯನಿಟ್ಟು ಭಗವ- 
ದೃಕ್ಷನಾಗಿದ್ದು ಶ್ರದ್ಧೆಯಿಂದ ಕೂಡಿದ್ದರೆ ಈ ಮಹಾಮಂತ್ರವನ್ನು ಆವೃತ್ತಿ ಮಾಡಿದರೆ 
ರೋಗಿಯು ಪಾಪದಿಂದ ವಿಮುಕ್ತನಾಗಿ ನಿರೋಗಿಯಾಗುವನು, 


ಕಾರ್ತಿಕಮಾಸ 67 
ಕಾರ್ತಿಕ ॥ ಶುದ್ದ ॥ ತ್ರಯೋದಶೀ 


ಧಾತ್ರೀಮಹಿಮಾ - ಧಾತ್ರೀವ್ಯಕ್ಷದ ನೆರಳಿನಲ್ಲಿ ವನಭೋಜನವನ್ನು ಮಾಡ- 
ಬೇಕು. ಇದರಿಂದ ಅನಿವೇದಿತಾನ್ನಾದಿ ಭಕ್ಷಣದಿಂದ ಬರುವ ಪಾಪ, ಭೋಜನ- 
ಸಮಯದಲ್ಲಿ ಶೂದ್ರದರ್ಶನ, ರಜಸ್ವಲಾವಾಕ್ಯಶ್ರವಣ, ಅನ್ನಸರ್ಶ ಇವುಗಳಿಂದ 
ಬರುವ ಪಾಪ, ನಿಷಿದ್ದಪದಾರ್ಥಭಕ್ಷಣ, ಅನ್ನನಿಂದಾ, ಪರ್ವಕಾಲದಲ್ಲಿನ ವಿಹಿತ- 
ಕರ್ಮಾನನುಷ್ಠಾನದಿಂದುಂಟಾದ ಪಾಪ ಇವೆಲ್ಲದರ ನಾಶ, ಧಾತ್ರಿಮಾಲಾಧಾರಣೆ- 
ಯಿಂದ ಅನಂತಫಲ. ಧಾತ್ರೀಸರ್ಶದಿಂದ ದುಷ್ಪಯೋನಿಯಿಂದ ಮುಕ್ತಿ. 


ಶ್ರೀಲಕ್ಷ್ಮೀನಾರಾಯಣತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 
1670-1700) ಭವಸಂಕಟಸಂಘಾತಪ್ರಧಂಸಘಟನಾಂಚನಂ । ಲಕ್ಷ್ಮೀನಾರಾಯಣ - 
ಮುನಿಂ ಲಕ್ಮಣಾರ್ಯ ಮಹಂ ಭಜೇ॥ ಲಕ್ಷಿ £ಪತಿತೀರ್ಥರ ಕರಕಮಲಸಂಜಾತರಾದ 
ಈ ಮಹಾನುಭಾವರು ವ್ಯಾಸರಾಜ ಗುರು ಪರಂಪರೆಯಲ್ಲಿ ಒಂದು ಹೊಸ ಚರಿತ್ರೆ 
-ಯನ್ನೇ ನಿರ್ಮಾಣ ಮಾಡಿದ ಮಹಾನ್‌ ವ್ಯಕ್ತಿಗಳು. 30 ವರ್ಷಗಳ ಕಾಲ ಪಾಠ- 
ಪ್ರವಚನ, ಭಗವಂತನ ಸೇವಾದಿಗಳಿಂದ ಗೋಪಾಲಕೃಷ್ಣನನ್ನು ಮೆಚ್ಚಿಸಿದ 
ಧೀಮಂತರು. ಇವರು ಶೇಷಚಂದ್ರಿಕಾರಾಯರಂತಹ ಸನ್ಯಾಸರತ್ನವನ್ನು ಜಗತ್ತಿಗೆ 
ನೀಡಿದ ಯುಗಪುರುಷರು. ತಮ್ಮ ಭೌತಿಕ ಶರೀರವನ್ನು ತ್ಯಜಿಸದೆ ಕೂತಲ್ಲಿಯೇ 
ಅಂತರ್ಧಾನರಾದ ಅಪಾರ ಕೀರ್ತಿಗೆ ಪಾತ್ರರಾಗಿದ್ದಾರೆ. 1700ರ ಕಾರ್ತಿಕ ಶುದ್ಧ 
ತ್ರಯೋದಶಿಯಂದು ಅನೇಕ ಭಕ್ತವೃಂದ ಸಮೂಹದಲ್ಲಿ ಕುಳಿತು, ಶಿಷ್ಯರನ್ನು ಕುರಿತು 
"ಇದುವರೆಗೂ ಭಗವದಾಜ್ಞಾನುಸಾರ ಶ್ರೀಮೂಲ ಗೋಪಾಲಕೃಷ್ಣ, ಪಟ್ಟಾಭಿರಾಮ 
ಮತ್ತು ಶ್ರೀಮದಾನಂದತೀರ್ಥರ ಸೇವೆಯನ್ನು ಇಹಲೋಕದಲ್ಲಿ ಮಾಡಿದ್ದೇವೆ. ಇನ್ನು 
ಮುಂದೆ ಬದರಿಕಾಶ್ರಮಕ್ಕೆ ಹೋಗಿ ತಪಸ್ಸಿನಲ್ಲಿ ನಿರತರಾಗುತ್ತೇವೆ' ಎಂದು ಹೇಳಿ 
ತತ್‌ಕ್ಷಣದಲ್ಲಿಯೇ ಆ ಭಕ್ತ ಸಂದಣಿಯಿಂದ ಅಂತರ್ಧಾನರಾದರು. ಇದೊಂದು 
ಅತ್ಯಂತ ಅಪೂರ್ವಘಟನೆಯೇ ಸರಿ. ಆದ್ದರಿಂದ ಅವರ ಬೃಂದಾವನ ಎಲ್ಲಿಯೂ 
ಇಲ್ಲ. ಅವರ ಅಂತರ್ಧಾನ ದಿನವನ್ನೇ ಬದರಿಕಾಶ್ರಮ ಪ್ರವೇಶ ದಿನವೆಂದು 
ಆರಾಧನೆಯ ರೂಪದಲ್ಲಿ ಶ್ರೀಮಠದಲ್ಲಿ ಆಚರಿಸಲಾಗುತ್ತಿದೆ. 


* ಜು ಬು ಜುಬ್ಬ 


68 ಕಾರ್ತಿಕಮಾಸ 


ಕಾರ್ತೀಕ ॥ ಶುದ್ಧ 11 ಚತುರ್ದಶೀ 
ವೈಕುಂಠಚತುರ್ದಶೀ 


ಈ ದಿನ ಉಪವಾಸವಿದ್ದು ಕಾರ್ತಿಕಮಾಸವ್ರತೋದ್ಯಾಪನೆಯ ಅಂಗವಾಗಿ 
ರಾತ್ರಿಯಲ್ಲಿ ಜಾಗರಣೆ ಮಾಡಬೇಕು. ಈ ದಿನ ಗೀತ- ನೃತ್ಯ ಮುಂತಾದವುಗಳಿಂದ 
ಜಾಗರಣೆಮಾಡಿದವರಿಗೆ ಸಹಸ್ರಗೋದಾನದ ಫಲ ಬರುತ್ತದೆ. 


ಕಾರ್ತಿಕ ॥ ಹುಣ್ಣಿಮೆ || 


ಶ್ರೀ ಜಯಧ್ಧಜತೀರ್ಥರು (ವ್ಯಾಸರಾಜ ಮಠ) (ಕ್ರಿ.ಶ. 1380-1400) 
ರಮಾರಮಣಪಾದಾಬ್ಜಯುಗಳಾಸಕ್ತಮಾನಸಃ | ಜಯದ್ವಜಮುನೀಂದ್ರೋಸ್‌ೌ ಗುರು- 
ರ್ಭೂಯಾದಭೀಷ್ಠದಃ ॥ ಇವರು ಪೂಜ್ಯ ಶ್ರೀ ರಾಜೇಂದ್ರತೀರ್ಥರ ವಿದ್ಯಾಶಿಷ್ಯರಷ್ಟೇ 
ಅಲ್ಲದೆ, ಅವರ ಸ್ವಂತ ಅನುಜರು ಸಹ ಆದವರು. ಪುರ್ವಾಶ್ರಮದಿಂದಲೂ 
ಅಣ್ಣಂದಿರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೆಜ್ಜೆ ಹಾಕುತ್ತಾ ದೃಢತರವಾದ ಮಾಧ್ವ 
ದೀಕ್ಷೆಯನ್ನು ಬೆಳೆಸಿಕೊಂಡು ಬಂದರು. ಮುಂದೆ ಅಣ್ಣಂದಿರಾದ ರಾಜೇಂದ್ರತೀರ್ಥ- 
ರಲ್ಲಿಂ ಯೇ ಸನ್ಯಾ ಸವನ್ನು ಪಡೆದು ಶ್ರೀ ಜಯಧ್ವ ಜತೀರ್ಥರೆಂದು ಪ್ರಖ್ಯಾತರಾದರು. 
ತಮ್ಮ ಗುರುಗಳಂತೆ ಉತ್ತರ ಭಾರತದಲ್ಲಿ ದ್ವೈತ ಸಿದ್ದಾಂತವನ್ನು ವತ ಮಾಡುವ 
ಇಚ್ಛೆಯಿಂದ ಬಹುಕಾಲ ಉತ್ತರ ಭಾರತದಲ್ಲಿ ದ್ವೈತ ಸಿದ್ಧಾಂತ ದುಂದುಬಿಯನ್ನು 
ಮೊಳಗಿಸಿದರು. ರಮಾರಮಣನ ಪಾದಗಳಲ್ಲಿಯೇ ಆಸಕ್ತರಾಗಿ ಶ್ರೀ ಪುರುಷೋ- 
ತ್ರಮತೀರ್ಥರೆಂಬ ಜ್ಞಾನಿವರೇಣ್ಯ ರನ್ನು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆರಿಸಿ 
1440ರಲ್ಲಿ ಕಾರ್ತಿಕ MN ಯರಗೋಳದಲ್ಲಿ ಬೃಂದಾವನಸ್ಥ "ರಾದರು. 


ಶ್ರೀ ಹಯಗ್ರೀವತೀರ್ಥರು (ಶ್ರೀಪಾದರಾಜ ಮಠ) ಮುಳಬಾಗಿಲು (ಕ್ರಿ.ಶ. 
1504-1536) ವಾಗ್ಗಜ್ರಗ್ರಂಥಸಾರಾರ್ಥಕೋವಿದಂ ಜ್ಞಾನಭಾಗ್ಯದಂ | ಸರ್ವಾಭೀಷ್ಟ 
-ಪ್ರದಾತಾರಂ ಹಯಗ್ರೀವ ಗುರುಂ ಭಜೇ॥ 


ಶ್ರೀ ಮೌನಿವರ್ಯತೀರ್ಥರು (ಮಾಧವತೀರ್ಥ ಮಠ) ರಮಾಧವಪದಾ- 


ಸಕಾನ್‌ ಸದಾ ಭಾಗವತಪ್ರಿಯಾನ್‌ । ಮೌನಿವರ್ಯಗುರೂನ್‌ ನೌಮಿ ವ್ಯಾಸಕೃಷ್ಣ 
ಪದಾರ್ಚಕಾನ್‌ ॥ 


ಪೂರ್ಣಿಮಾ ದಿನದಂದು ದಾನಗಳು - "ಅತೋ ದೇವಾ ಅವಂತು ನಃ ಈ 
ಮಂತ್ರಗಳಿಂದ ಎಳ್ಳು, ಪಾಯಸ ಇವುಗಳಿಂದ ಹೋಮಮಾಡಿ ಪಾರಣೆ ಮಾಡ- 
ಬೇಕು. ಗೋದಾನವನ್ನೂ ಮಾಡಿ ಕೃಷ್ಣಾರ್ಪಣ ಮಾಡಬೇಕು. 

ಲಕ್ಷದೀಪೋತ್ಸವ 

ಕಾರ್ತಿಕಮಾಸಪೂರ್ತಿ ದೀಪೋತವಕ್ಕೆ ಮಹತ್ತಲವಿದೆ. ಅದರಲ್ಲೂ ಕಾರ್ತಿಕ- 
ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನ ದೀಪೋತವವು ಸರ್ವಾಭೀಷ್ಟದಾಯಕ. 
ಜ್ಞಾನಾರೋಗ್ಯವರ್ಧಕ. ದೀಪೋತ್ಸವವನ್ನು ಮಾಡುವವನನ್ನು ಯಮನೂ ಒಯ್ಯಲು 
ಬರುವುದಿಲ್ಲ . ಅವನನ್ನು ಆಧಿವ್ಯಾಧಿಗಳು ಮುಟ್ಟಲಾರವು. ದೀಪೋತ್ಸವಂ ಯಃ 
ಕುರುತೇ ತಂ ಯಮೋತಪಿ ನ ಪಶ್ಯತಿ! ಆಧಯೋ ವ್ಯಾಧಯೋ ಬ್ರಹ್ಮನ್‌ ನ ಸ್ಪಶಂತಿ 
ಕದಾಚನ ॥ ಈ ಸಮಯದಲ್ಲಿ ಸರ್ವದೇವಾಲಯಗಳಲ್ಲೂ ದೀಪಾರಾಧನೆಯು 
ವಿಶೇಷವಾಗಿ ನಡೆಯುತ್ತದೆ. ದೀಪೋತ್ಸವವನ್ನು ಮನೆಯಲ್ಲೂ ನಡೆಸಬಹುದು. 


ಸಂಕಲ್ಪ: ಕಾರ್ತಿಕಪೂರ್ಣಿಮಾಯಾಂ ಕಾರ್ತಿಕದಾಮೋದರಪ್ರೇರಣಯಾ 
ಕಾರ್ತಿಕದಾಮೋದರಪ್ರೀತ್ಯರ್ಥಂ ದೀಪೋತವಂ ಕರಿಷ್ಯೇ । ಅದ್ಯ ದೀಪೋತ್ಸವಂ 
ದೇವ ಕರಿಷ್ಯೇ ತೃತ್ನನಾದತಃ | ನಿರ್ವಿಫ್ಲುಂ ಸಿದ್ದಿಮಾಯಾತು ಯಥೋಕ್ತಫಲದೋ 
ಭವ 

ಚಿನ್ನ ; ಬೆಳ್ಳಿ, ಕಂಚು, ತಾಮ್ರ ಮಣ್ಣಿನ ಹಣತೆಗಳನ್ನು ದೀಪಕ್ಕಾಗಿ ಬಳಸಬಹುದು. 
ಕಬ್ಬಿಣವೂ ದೀಪದ ವಿಷಯದಲ್ಲಿ ನಿಷಿದ್ದವಲ್ಲ. ಹಸುವಿನ ತುಪ್ಪ, ಎಳ್ಳೆಣ್ಣೆ, 
ತೆಂಗಿನೆಣ್ಣೆಗಳು ಶುಭಪ್ರದಗಳು. ಎಮ್ಮೆಯ ತುಪ್ಪ, ಹರಳೆಣ್ಣೆಗಳು ನಿಷಿದ್ಧ. ಬತ್ತಿ ಇಷ್ಟೇ 
ಇರಬೇಕೆಂಬ ನಿಯಮವಿಲ್ಲ. ಒಂದು, ಎರಡು, ಮೂರು ಎಷ್ಟಾದರೂ ಸರಿ. 
ದೀಪವು ದೇವರಿಗಭಿಮುಖವಾಗಿರಬೇಕು. ದಕ್ಷಿಣಾಭಿಮುಖದೀಪ ಕೂಡದು. 
ನಾಲ್ಕೂದಿಕ್ಕುಗಳಲ್ಲೂ ದೀಪ ಹಚ್ಚುವುದಾದರೆ ದಕ್ಷಿಣಮುಖವಾಗಿರಬಹುದು. 
ಸ್ನೇಹೋ ದೀಪಂ ಯಥಾ ಧೃತ್ವಾ ಸರ್ವಲೋಕೋಪಕಾರಕ: | ತಥಾ ಭವಾನ್‌ 
ಮಮ ಜ್ಞಾನಂ ಹೃದಿ ಧಾರಯ ಸಂತತಮ್‌ ॥ ತ್ವದ್ದೂಮಗಂಧಮಾಘ್ರಾಯ ಯಥಾ 
ಪೂತಾಶ್ಚಖೇಚರಾಃ | ತಥಾ ಪ್ರಜ್ವಲ ದೀಪ ತಂ ಸಪ್ತಲೋಕಸಮಾಶ್ರಯಾಃ॥ 


70 ಕಾರ್ತಿಕಮಾಸ 


ದೇವರ ಗರ್ಭಗುಡಿಯ (ಸ್ಪಗೃಹದ) ಭದ್ರದೀಪದಿಂದ ಏಕಾರತಿಯನ್ನು ಹಚ್ಚಿ 
ಆ ದೀಪದಿಂದ ದೇವಳದ ಪ್ರಾಕಾರಾದಿ ಸ್ಥಲದಲ್ಲೆಲ್ಲಾ (ಸ್ವಗೃಹದ ಪ್ರದೇಶಗಳಲ್ಲೆಲ್ಲಾ) 
ದೀಪ ಹಚ್ಚಿ ಪ್ರಾರ್ಥಿಸಬೇಕು. 


ಪ್ರಾರ್ಥನಾಮಂತ್ರ- ಕೌಸ್ತುಭೋರಸ್ಕ ಲಕ್ಷ್ಮೀಶ ವಸ್ತ್ರಮಾಲಾದ್ಯಲಂಕೃತ । 
ತ್ವತ್ವೀತಯೇ ಮಯಾ ದತ್ತಾಂ ದೀಪಮಾಲಾಂ ಗೃಹಾಣ ತಾಮ್‌ ॥ ನ ಜಾನೇ 
ಕರ್ಮ ಯತ್ವಿಂಚಿತನ್ನಾಪಿ ಲೌಕಿಕವೈದಿಕೇ | ತಥಾಪಿ ಮತೃತಾಂ ಪೂಜಾಂ ಸ್ವೀ- 
ಕುರುಷ್ವ ಜನಾರ್ದನ ॥॥ ಕಾಮತೋಶಕಾಮತೋ ವಾಪಿ ನ ಕೃತಂ ನಿಯಮಾ- 
ರ್ಚನಮ್‌ । ಕೇನಚಿದ್ದಿಫುದೋಷೇಣ ಪರಿಪೂರ್ಣಂ ತದಸ್ತು ಮೇ॥ 


ಅನೇನ ದೀಪೋತವಕರಣೇನ ಕಾರ್ತಿಕದಾಮೋದರಾತಕಃ ಪರಂಜ್ಯೋತಿಃ 
ಪರಮಾತ್ಮಾ ಪ್ರೀಯತಾಮ್‌.| 


ಧರ್ಮಶಾಸ್ತ್ರಗಳಲ್ಲಿ ಈ ದೀಪೋತ್ಸವದ ಬಗ್ಗೆ ಒಂದು ಮಾತಿದೆ- ಊರ್ಜೇ 
ಶ್ರೇಷ್ಠೇ ನರೋ ಯಸ್ತು ನ ಕುರ್ಯಾದ್ದೀಪಕೋತ್ಸವಮ್‌ | ತಸ್ಯ ಸಾಂವತ್ತರೀ ಪೂಜಾ 
ನಿಷ್ಠಲಾ ಭವತಿ ಧ್ರುವಮ್‌ ॥ ಕಾರ್ತಿಕದ ಹುಣ್ಣಿಮೆಯಂದು ದೀಪೋತ್ಸವವನ್ನು 
ಆಚರಿಸದಿದ್ದರೆ ಒಂದು ವರ್ಷಪೂರ್ತಿ ಮಾಡಿದ ಪೂಜೆ ವ್ಯರ್ಥವಾಗುವುದೆಂದೂ 
ದೀಪೋತ್ಸವವನ್ನು ಆಚರಿಸಿದರೆ ಸರ್ವಾಭೀಪುಸಿದ್ದಿಯೆಂದೂ ಹೇಳುವ ಈ ಸ್ಮೃತಿಗಳ 
ಆಂತರ್ಯ ದೀಪೋತ್ಸವವು ಅವಶ್ಯಕರ್ತವ್ಯವೆಂಬುದು. ಕನಿಷ್ಠ ನಾಲ್ಕು ದೀಪವ- 
ನ್ನಾದರೂ ಇಂದು ಹಚ್ಚಿಟ್ಟು ಕೀರ್ತನೆ ಸಂಕೀರ್ತನೆಗಳನ್ನು ನಡೆಸಬೇಕು. 
ದೀಪೋತ್ಸವದ ಬಗ್ಗೆ ಉತ್ಕಾನದ್ಹಾದಶೀ ಪುಸ್ತಕ ನೋಡಿರಿ. 

ವೃಷೋತರ್ಗ - ಈ ದಿನ "ಕಾಮ್ಯವೃಷೋತರ್ಗ'ವನ್ನು , ಆನೆ, ಕುದುರೆ, 
ರಥ, ತುಪ್ಪ, ಹಸು ಮುಂತಾದ ಮಹಾದಾನಗಳನ್ನು ಮಾಡಲು ಪ್ರಶಸ್ತವಾಗಿದೆ. 

ಈ ದಿನ ರಾತ್ರಿ ತ್ರಿಪುರೋತ್ಸವವನ್ನು ಮಾಡಬೇಕು. ದೇವಾಲಯದಲ್ಲಿ- 


ಕೀಟಾಃ ಪತಂಗಾ ಮಶಕಾಶ್ಚ ವೃಶ್ಷೇ ಜಲೇ ಸ್ಠಲೇ ಯೇ ವಿಚರಂತಿ ಜೀವಾಃ। 
ದಷಾ,ಪ್ರದೀಪಂನಚ ಜನ್ಮಭಾಗಿನೋ ಭವಂತಿ ನಿತ್ಯಂ ಶ್ರಪಚಾ ಹಿ ವಿಪ್ರಾಃ ॥ 


ಲ ಬವ 


ಎಂಬ ಮಂತ್ರದಿಂದ ದೀಪ ದಾನ ಮಾಡಬೇಕು. ಈ ದಿನ ಕೃತ್ತಿಕಾನಕ್ಷತ್ರವಿದ್ದಲ್ಲಿ 


ಸ್ವಂದ (ಷಣ್ಮುಖ)ದರ್ಶನ ಮಾಡಬೇಕು. ಇದರಿಂದ ಏಳು ಜನ್ಮಗಳಲ್ಲಿ ಶ್ರೀಮಂತ- 
ನಾದ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. 


ಕಾರ್ತಿಕ ॥ ಕೃಷ್ಣ ॥ ಚತುರ್ಥೀ 
ಣ 


ಕರಕಚತುರ್ಥೀ ಪೂಜಾ- ಪೂಜಾಮಂತ್ರಃ- ನಮಃ ಶಿವಾಯೈ ಶರ್ವಾಣ್ಮೈ 
ಸೌಭಾಗ್ಯಂ ಸಂತತಿಂ ಶುಭಾಮ್‌ । ಪ್ರಯಚ್ಛ ಭಕ್ತಿಯುಕ್ತಾನಾಂ ನಾರೀಣಾಂ ಹರ- 
ವಲಭೇ ॥ 


ಶ್ರೀ ವಿದ್ಯಾನಿಧಿತೀರ್ಥರು (ಉತ್ತರಾದಿಮಠ) ಕಾರ್ತಿಕ ಕೃಷ್ಣ ಚತುರ್ಥೀ 
ಯದ್ಭಕ್ತ್ಯಾ ಮೂಲರಾಮಸ್ಕ ಪೇಟಿಕಾ ತ್ಯಕ್ತ್ಷಭೂಮಿಕಾ । ವಿದ್ಯಾನಿಧಿರ್ಧಿಯಂ 
ದದ್ಯಾತ್‌ ಅಷ್ಠಷಷ್ಟ್ಯಬ್ದಪೂಜಕಃ ॥ ಶ್ರೀ ಉತ್ತರಾದಿಮಠದ ದಿವ್ಯ ಪರಂಪರೆಯ 
ಸಿಂಹಾಸನವನ್ನು ಅಲಂಕರಿಸಿದ ಶ್ರೀವಿದ್ಯಾನಿಧಿತೀರ್ಥರು ಸತತವಾಗಿ ಎಂಟು 
ವರ್ಷಗಳ ಕಾಲ ಸಿದ್ಧಾಂತದ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದರು. ಭಾರತದ- 
ಲ್ಲೆಲ್ಲಾ ಸಂಚರಿಸಿದರು. ತಮ್ಮ ಹೆಸರಿಗೆ ಸರಿಯಾದ ಪಾಂಡಿತ್ಯ, ಪಂಡಿತರನ್ನು 
ಮೂಕರನ್ನಾಗಿಸುವ ಶಾಸ್ತ್ರದ ಗಾಂಭೀರ್ಯ ಮುಂತಾದ ಗುಣಗಳಿಗೆ ಮನೆಯಾದ 
ಈ ಮಹಿಮರು ಭೂವರಾಹ ರೂಪದ ಶ್ರೀಹರಿಯನ್ನು ಅನನ್ಯವಾಗಿ ಪೂಜಿಸಿದರು. 
ಅವರಿಂದ ಅರ್ಚಿತವಾದ ಶ್ರೀಭೂವರಾಹಸ್ವಾಮಿಯ ಮೂರ್ತಿ ಶ್ರೀ ಕೂಡ್ಲಿ ಆರ್ಯ 
ಅಕ್ಷೋಭ್ಯತೀರ್ಥ ಸಂಸ್ಥಾನದಲ್ಲಿ ನಿತ್ಯ ಪೂಜೆಗೊಳ್ಳುತ್ತಿದೆ. ತಮ್ಮ ಕಾಲ ಸಮೀಪಿ- 
ಸುತ್ತಿರಲು ಶ್ರೀ ರಘುನಾಥತೀರ್ಥರಿಗೆ ಪೀಠವನ್ನೂ, ಸಂಸ್ಥಾನವನ್ನೂ ಪ್ರದಾನ ಮಾಡಿ 
ತಮ್ಮಗುರುಗಳ ಬಳಿಯಲ್ಲೇ ಯರಗೋಳದಲ್ಲಿ ವೃಂದಾವನಸ್ಥರಾದರು. 


ಕಾರ್ತಿಕ ॥ ಕೃಷ್ಣ!! ಅಷ್ಟಮೀ 
ಈ ದಿನ ಕಾಲಭೈರವನ ಪೂಜೆಯನ್ನು ಮಾಡಿ ಮೂರು ಅರ್ಯ ನೀಡಬೇಕು. 


ಕಾಲಭೈರವ ಸ್ವಾಮಿಯೆ ಭಕ್ತಜನ-! ರಾಳಿಗೆ ಸುಪ್ರೇಮಿಯೆ ಪ! ಮೂರ್ಲೋಕದೊಳು 
ಹರಿಲೀಲೆ ಕೊಂಡಾಡುವ! ಶೀಲರ ಕಾವ ಕೃಪಾಳುವೆ ಜಯ ಜಯಅ.ಪ.| ರುದ್ರನಾಮಕ 
ಹರಿಯ ಪಾದಭಕ್ತಿ! ಮುದ್ರಾಂಕಿತ ನೀನಯ್ಯ। ಬುದ್ಧಿಜ್ಞಾನ ಸಂಸಿದ್ದಿಸುತೆಮ್ಮನು। 
ಉದ್ಧರಿಸುವ ಸುಪ್ರಸಿದ್ದ ಮಹಿಮ ನಿನ್ನ! ಹೊಂದಿದೆನು ಶಾಂತೀರಮಣನನಿ-| 


72 ಕಾರ್ತಿಕಮಾಸ 


ರುದ್ಧನಂಫ್ರಿಸರೋಜ ಸ್ಮರಣೆ ಸ-। ಮೃದ್ಧಿಯನು ನೀನಿತ್ತು ಒಳಹೊರ-! ಗಿದ್ದು ಕಾಯೊ 
ಸುಭದ್ರದಾಯಕ 1! ಕಾಮಕ್ರೋಧ ಮುಂತಾದ ವೈರಿಜನ-। ಸ್ತೋಮದಿಂದ ಬಹಳ 
ಬಾಧಾ। ಶ್ರೀಮನೋರಮನ ಸುನಾಮಸ್ಮರಣೆಯನ್ನು। ಪ್ರೇಮದಿಂದಿತ್ತು ಸುಕ್ಷೇಮದಿಂ 
ಪೊರೆಯೆಂದು। ವ್ಯೋಮಕೇಶನೆ ಧೀಮತಾಂವರ। ಸೋಮಧರ ಸುತ್ರಾಮವಂದಿತ! 
ತಾಮರಸಸಖ ತೇಜ ಸುಜನರ। ಕಾಮಧೇನು ಮನೋಮಯನೆ ಜಯ 2 ಲಕ್ಷ್ಮೀ- 
ನಾರಾಯಣನ ದಾಸಾರ್ಯ ಫಾ-। ಲಾಕ್ಷ ಮಹೇಶಾನ! ಸೂಕ್ಷ್ಮಸ್ಥೂಲದೊಳ್ಬರೀಕ್ಷಕನಾಗಿ 
ವಿ-। ಪಕ್ಷದವರನು ಶಿಕ್ಷಿಸಿ ಶಿಷ್ಟರ! ರಕ್ಷಿಸುವ ಸದಯಾದ್ರಹೃದಯ ಮು-! ಮುಕ್ಷುಪ್ರಿಯ 
ಗುರುವರ್ಯ ಲೋಕಾ-। ಧ್ಯಕ್ಷ ದಕ್ಷಮುಖಾಂತರ ಕರು-! ಣೇಕ್ಷಣದಲಿ ನಿರೀಕ್ಷಿಸೆ- 
ಮ್ಮನು 3 (ಪಾವಂಜೇ ಲಕ್ಷ್ಮೀನಾರಾಯಣಪ್ಪ) 


ಶ್ರೀ ರಘುನಂದನತೀರ್ಥರು (ರಾಯರ ಮಠ) ಕಾರ್ತಿಕ ಕೃಷ್ಣ ಅಷ್ಟಮೀ - 
ಹಂಪಿ ಕಾಲ : ಕ್ರಿಶ 1492 - 1504 ಪರೈರಪಹೃತಾ ಮೂಲರಾಮಾರ್ಚಾಗುರ್ವ- 
ನುಗ್ರಹಾತ್‌ | ಯೇನಾನೀತಾ ನಮಸ್ಪಸ್ಥೈ ರಘುನಂದನಭಿಕ್ಟುವೇ ॥ ಹೆಸರು : 
ಶ್ರೀವಿದ್ವಾನ್‌ ಶ್ರೀ ರಾಮಚಂದ್ರಾಚಾರ್ಯರು ಆಶ್ರಮ ಗುರುಗಳು : ಶ್ರೀ ಜಿತಾ- 
ಮಿತ್ರತೀರ್ಥರು - ಸಾಕ್ಷಾತ್‌ ಹಂಸನಾಮಕ ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ನಡೆದು 
ಬಂದ ಸತ್ತರಂಪರೆತಾದ ಜಗದ್ಗುರು ಶ್ರೀಮನ್ನದ್ವಾಚಾರ್ಯರ ಮೂಲ ಮಹಾ 
ಸಂಸ್ಥಾನಾಧೀಶ್ವರರಾದ ಪ್ರಾತಃ ಸ್ಮರಣೀಯ ಶ್ರೀ ರಾಮಚಂದ್ರತೀರ್ಥರ ಕರಕಮಲ 
ಸಂಜಾತರಾದ ಪ್ರಾತಃ ಸ್ಮರಣೀಯ ಶ್ರೀ ವಿಬುಧೇಂದ್ರತೀರ್ಥರ ವರಪುತ್ರಕರಾದ ಶ್ರೀ 
ಜಿತಾಮಿತ್ರತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನಾಗಿ ಷಾಷ್ಟೀಕ ವಂಶ ಸಂಜಾತರಾದ 
ಶ್ರೀ ರಾಮಚಂದ್ರಾಚಾರ್ಯರಿಗೆ ತುರ್ಯಾಶ್ರಮವನ್ನು ನೀಡಿ ಶ್ರೀ ರಘುನಂದನ- 
ತೀರ್ಥರೆಂಬ ಅಭಿದಾನದೊಂದಿಗೆ ದ್ವೈತ ವೇದಾಂತ ದಿಗ್ವಿಜಯ ವಿದ್ಯಾ ಸಿಂಹಾಸನ- 
ದಲ್ಲಿ ತಮ್ಮ ಅಮೃತ ಹಸ್ತಗಳಿಂದ ಪಟ್ಟಾಭಿಷೇಕವನ್ನು ಮಾಡಿದರು. 

ಶ್ರೀ ಸುಜನೇಂದ್ರತೀರ್ಥರು (ರಾಯರ ಮಠ) ಕಾರ್ತೀಕ ಬಹುಳ ಅಷ್ಟಮಿ 
- ನಂಜನಗೂಡು - ಸುಯುಕ್ತಿಜಾಲಸಹಿತಂ ಸುಜನಾಮೋದಕಾರಿಣಂ | ಸುರೋ- 
ತ್ತಮಗುರುಪ್ರಖ್ಯಂ ಸುಜನೇಂದ್ರಗುರುಂ ಭಜೇ॥ 


ಇವ ಜು ಬು ಜು ಬು 


ಕಾರ್ತಿಕಮಾಸ 73 
ಕಾರ್ತಿಕ ॥ ಬಹುಳ ॥ ಏಕಾದಶೀ ॥ 


ಯುಧಿಷ್ಠಿರಃ - ಕಥಯಸ್ವ ಪ್ರಸಾದೇನ ಮಯಿ ಸ್ನೇಹಾಜ್ಜನಾರ್ದನ ।ಟ 
ಕಾರ್ತಿಕಸ್ಯಾಸಿತೇ ಪಕ್ಷೇ ಕಿನ್ನಾಮೈಕಾದಶೀ ಭವೇತ್‌ ॥॥11॥ ಯುಧಿಷ್ಠಿರನು ಹೇಳಿದನು 
- ಎಲೈ ಜನಾರ್ದನನೇ! ಕಾರ್ತಿಕಮಾಸದ ಕೃಷ್ಣ ಏಕಾದಶಿಯ ಹೆಸರೇನು? 
ಎಂಬುದನ್ನು ನನ್ನಲ್ಲಿರುವ ಸ್ನೇಹದಿಂದ ಹೇಳು. ಶ್ರೀಕೃಷ್ಣ; - ಶ್ರೂಯತಾಂ ನೃಪ- 
ಶಾರ್ದೂಲ ಕಥಯಾಮಿ ತವಾಗ್ರತಃ । ಕಾರ್ತಿಕೇ ಕೃಷ್ಣಪಕ್ಷೇ ತು ರಮಾ ನಾಮ 
ಸುಶೋಭನಾ 1120 ಶ್ರೀಕೃಷ್ಣನು ಹೇಳಿದನು - ಎಲೈ ಯುಧಿಷ್ಠಿರನೇ। ಕೇಳು 
ಕಾರ್ತಿಕಕೃಷ್ಣಪಕ್ಚದ ಏಕಾದಶಿಗೆ ""ರಮಾ'' ಎಂದು ಹೆಸರು. ಏಕಾದಶೀ ಸಮಾ- 
ಖ್ಯಾತಾ ಮಹಾಪಾಪಹರಾ ಪರಾ । ಅಸ್ಯಾಃ ಪ್ರಸಂಗತೋ ರಾಜನ್‌ ಮಾಹಾತ್ಯ್ಯಂ 
ಪ್ರವದಾಮಿ ತೇ ॥3॥ ಈ ರಮಾ ಎಂಬ ಏಕಾದಶಿಯು ಮಹಾಪಾಪಗಳನ್ನೆಲ್ಲಾ 
ನಾಶ ಮಾಡುತ್ತದೆ. ಇದರ ಪ್ರಸಂಗದಿಂದ ಇದರ ಮಹಿಮೆಯನ್ನೂ ಹೇಳುತ್ತೇನೆ 
ಕೇಳು. ಮುಚುಕುಂದ ಅತಿ ಖ್ಯಾತೋ ಬಭೂವ ಭೂಪತಿಃ ಪುರಾ । ದೇವೇಂದ್ರೇಣ 
ಸಮಂ ತಸ್ಯ ಮಿತ್ರತ್ವಮಭವನ್ನೃಪ ॥4॥ ಹಿಂದೆ ಮುಚುಕುಂದನೆಂಬ ರಾಜನಿದ್ದನು. 
ಅವನು ದೇವೇಂದ್ರನಿಗೆ ಸ್ನೇಹಿತನಾಗಿದ್ದನು. ಯಮೇನ ವರುಣೇನೈವಂ ಕುಬೇರೇಣ 
ಸಮಂ ತಥಾ | ವಿಭೀಷಣೇನ ಯಸೈೆ ವಂ ಸಖಿತ್ತಮಭವತ್‌ ಪುರಾ ॥5॥1 ಆ 
ಮುಚುಕುಂದನು ಯಮ, ವರುಣ, ಕುಬೇರ, ವಿಭೀಷಣರೊಡನೆಯೂ ಸ್ನೇಹ 
ಮಾಡಿಕೊಂಡಿದ್ದನು. ವಿಷ್ಣುಭಕ್ತಃ ಸತ್ಯಸಂಧೋ ಬಭೂವ ಸ ನೃಪತಿಃ ಪುರಾ । 
ತಸ್ಕೈವಂ ಶಾಸತೋ ರಾಜನ್‌ ರಾಜ್ಯಂ ನಿಹತಕಂಟಕಮ್‌ ॥161 ಆ ಮುಚುಕುಂದನು 
ಎಷ್ಟುಭಕ್ತನು. ಸತ್ಯವಾದಿಯು. ಅವನು ರಾಜ್ಯವಾಳುತ್ತಿರಲಾಗಿ ರಾಜ್ಯವೆಲ್ಲವೂ 
ಈತಿಬಾಧೆಯಿಲ್ಲದೇ ಇದ್ದಿತು. ಬಭೂವ ದುಹಿತಾ ಗೇಹೇ ಚಂದ್ರಭಾಗಾ ಸರಿದ್ದರಾ । 
ಶೋಭನಾಯ ಚ ಸಾ ದತ್ತಾ ಚಂದ್ರಸೇನಸುತಾಯ ವೈ ॥7॥। ಆ ಮುಚುಕುಂದನಿಗೆ 
ನದಿಗಳಲ್ಲಿ ಪ್ರಸಿದ್ದವಾದ ಚಂದ್ರಭಾಗಾ ಎಂಬ ಮಗಳಿದ್ದಳು. ಆಕೆಯನ್ನು ಚಂದ್ರ- 
ಸೇನನ ಮಗನಾದ ಶೋಭನನಿಗೆ ಮದುವೆ ಮಾಡಿಕೊಟ್ಟಿದ್ದನು. ಸ 
ಕದಾಚಿತಮಾಯಾತಃ ಶ್ವಶುರಸ್ಯ ಗೃಹೇ ನೃಪ | ಏಕಾದಶೀವ್ರತದಿನಂ ಸಮಾಯಾತಂ 
ಸುಪುಣ್ಯದಮ್‌ ॥18॥ ಆ ಶೋಭನನು ಒಂದು ಸಾರಿ ಮಾವನ ಮನೆಗೆ ಬಂದನು. 


74 ಕಾರ್ತಿಕಮಾಸ 


ಆಗ ಈ ಹರಿಯ ಪುಣ್ಯದಿನವಾದ ಏಕಾದಶಿಯು ಬಂದಿತು. ಸಮಾಗತೇ ವ್ರತದಿನೇ 
ಚಂದ್ರಭಾಗಾ ತ್ವಚಿಂತಯತ್‌ | ಕಿಂ ಭವಿಷ್ಯತಿ ದೇವೇಶ ಮಮ ಭರ್ತಾತಿದುರ್ಬಲಃ 
1191 ಕ್ಲುಧಾಂ ನ ಕ್ಷಮತೇ ಸೋಢುಂ ಪಿತಾ ಚೈವೋಗ್ರಶಾಸ $ | ಪಟಹಸ್ತಾಡ್ಯತೇ 
ಯಸ್ಯ ಸಂಪ್ರಾಪ್ತೇ ದಶಮೀದಿನೇ ॥॥101 ನ ಭೋಕ್ತವ್ಯಂ ನ ಭೋಕ್ತವ್ಯಂ ಸಂಪ್ರಾಪ್ತೇ 
ತು ಹರೇರ್ದಿನೇ | ಶ್ರುತ್ವಾಪಟಹನಿರ್ಫೋಷಂ ಶೋಭನಸ್ತ್ಯಬ್ರವೀತ್‌ ಪ್ರಿಯಾಮ್‌ 
ulin ಈ ಏಕಾದಶಿವ್ರತದಿನವು ಬರಲು ಚಂದ್ರಭಾಗೆಯು ಯೋಚಿಸಿದಳು. ಎಲೈ 
ಸ್ವಾಮಿಯೇ! ಏನಾಗುವುದೋ ಕಾಣೆನಲ್ಲ. ನನ್ನ ಗಂಡನು ಬಹು ದುರ್ಬಲನು. 
ಅವನು ಹಸಿವನ್ನು ತಡೆಯಲಾರನು. ನನ್ನ ತಂದೆಯಾದರೋ ಕಠಿಣ ಅಪಣೆ- 
ಯುಳ್ಳವನು ಎಂದು ಕೊಳ್ಳುತ್ತಿದ್ದಳು. ಆ ಮುಚುಕುಂದನು ದಶಮಿಯ ದಿನವೇ 
"ನಾಳೆ ಏಕಾದಶಿಯು ಬರುತ್ತದೆ. ಈ ಏಕಾದಶಿಯಾದ ಹರಿದಿನದಲ್ಲಿ ಯಾರೂ 
ಊಟ ಮಾಡಕೂಡದು. ಊಟಮಾಡಕೂಡದು' ಎಂದು ತಮಟೆಯನ್ನು ಬಡಿ- 
ಸುತ್ತಾ ಸಾರಿಸಿದನು. ಈ ಶೋಭನನು ಆ ಡಂಗೂರವನ್ನು ಕೇಳಿ ಹೆಂಡತಿಯನ್ನು 
ಕುರಿತು ಇಂತೆಂದನು. 


ಶೋಭನಃ - ಕಿಂ ಕರ್ತವ್ಯಂ ಮಯಾ ಕಾಂತೇ ದೇಹಿ ಶಿಕ್ಷಾಂ ವರಾನನೇ 11120 
ಶೋಭನನು ಹೇಳಿದನು - ಎಲೈ ಕಾಂತೆಯೇ! ಈಗ ಏನು ಮಾಡಬೇಕು? ನನಗೆ 
ಹೇಳು. ಚಂದ್ರಭಾಗಾ - ಮತ್ಪಿತುರ್ವೇಶ್ಠನಿ ಪ್ರಭೋ ಭೋಕ್ತವ್ಯಂ ನಾದ್ಯ ಕೇನಚಿತ್‌ | 
ಗಜೈರಶ್ವೈಶ್ಚ ಕಲಭೈರನ್ಯೈಃ ಪಶುಭಿರೇವ ಚ ॥131 ತೃಣಮನ್ನಂ ತಥಾ ವಾರಿ ನ 
ಭೋಕ್ತವ್ಯಂ ಹರೇರ್ದಿನೇ । ಮಾನವೈಶ್ಚಕುತಃ ಕಾಂತ ಭುಜ್ಯತೇ ಹರಿವಾಸರೇ ॥11411 
ಚಂದ್ರಭಾಗೆಯು ಹೇಳಿದಳು - ಎಲೈ ಸ್ವಾಮಿಯೇ! ನಮ್ಮ ತಂದೆಯ ಮನೆಯಲ್ಲಿ 
ಒಬ್ಬರೂ ಊಟಮಾಡಕೂಡದು. ಆನೆ, ಕುದುರೆ, ಆನೆಯ ಮರಿ, ಬೇರೆ 
ಪಶುಗಳು ಇವುಗಳೊಂದೂ ಕೂಡ ಹರಿಯ ದಿನದಲ್ಲಿ ಆಹಾರವನ್ನು ತಿನ್ನ- 
ಕೂಡದು. ನೀರನ್ನೂ ಕೂಡಿಯಕೂಡದು. ಹೀಗಿರುವಲ್ಲಿ ಮನುಷ್ಯರು ಏಕಾದಶಿ- 
ಯ ದಿನದಲ್ಲಿ ಊಟಮಾಡುವುದೆಲ್ಲಿ ಬಂದಿತು? ಯದಿ ತ್ವಂ ಭೋಕ್ಸ್ಯಸೇ ಕಾಂತ 
ತತೋ ಗರ್ಹಾಂ ಪ್ರಯಾಸ್ಯಸಿ | ಏವಂ ವಿಚಾರ್ಯ ಮನಸಾ ಸುದೃಢಂ ಮಾನಸಂ 
ಕುರು ॥15॥। ಎಲೈ ಕಾಂತನೇ! ನೀನು ಈ ದಿನ ಊಟ ಮಾಡಿದರೆ ಅನಂತರ 
ನಿಂದೆಯನ್ನು ಹೊಂದುತ್ತೀಯೆ. ಇದನ್ನು ಚೆನ್ನಾಗಿ ಯೋಚಿಸಿ ಮನಸನ್ನು 


ಕಾರ್ತಿಕಮಾಸ 75 


ದೃಢಮಾಡಿಕೋ. ಶೋಭನಃ - ಸತ್ಯಮೇತತ್‌ ಪ್ರಿಯೇ ವಾಕ್ಯಂ ಕರಿಷ್ಟೇಹಮು- 
ಪೋಷಣಮ್‌ । ದೈವೇನ ವಿಹಿತಂ ಯದ್ದಿ ತತ್ತಥೈವ ಭವಿಷ್ಯತಿ ॥॥161॥ ಶೋಭನನು 
ಹೇಳಿದನು. ಎಲೈ ಕಾಂತೆಯೇ! ನೀನು ಹೇಳಿದುದು ಸರಿ. ನಾನೂ ಕೂಡ 
ಉಪವಾಸವನ್ನು ಮಾಡುತ್ತೇನೆ. ದೇವರು ಹಣೆಯಲ್ಲಿ ಹೇಗೆ ಬರೆದಿದ್ದಾನೋ 
ಹಾಗೆಯೇ ಆಗಲಿ. ಕೃಷ್ಣಃ - ಇತಿ ದೃಢಾಂ ಮತಿಂ ಕೃತ್ವಾ ಚಕಾರ ನಿಯಮಂ ವ್ರತೇ । 
ಕ್ಲುಧಯಾ ಪೀಡಿತತನುಃ ಸ ಬಭೂವಾತಿದುಃಖತಃ ॥17॥ ಕೃಷ್ಣನು ಹೇಳಿದನು - 
ಅವನು ಈ ರೀತಿಯಾಗಿ ದೃಢವಾದ ಬುದ್ಧಿಯನ್ನು ಮಾಡಿಕೊಂಡನು. ಹಸಿವಿನಿಂದ 
ಪೀಡಿತನಾಗಿ ದುಃಖಗೊಂಡನು. ಇತಿ ಚಿಂತಯತಸ್ತಸ್ಯ ಆದಿತ್ಯೋಸ್ತಮಗಾದ್‌ 
ಗಿರಿಮ್‌ |। ವೈಷ್ಣವಾನಾಂ ನರಾಣಾಂ ಸಾ ನಿಶಾ ಹರ್ಷವಿವಿರ್ಧನೀ 111811 ಹರಿ- 
ಪೂಜಾರತಾನಾಂ ಚ ಜಾಗರಾಸಕ್ಷಚೇತಸಾಂ 1 ಬಭೂವ ನೃಪಶಾರ್ದೂಲ 
ಶೋಭನಸ್ಯಾತಿದುಃಖದಾ ॥19॥ ಆ ಶೋಭನನು ಹೀಗೆ ಯೋಚಿಸುತ್ತಿರುವಲ್ಲಿ 
ಸೂರ್ಯನು ಅಸ್ತಂಗತನಾದನು. ಆ ರಾತ್ರಿಯು ವಿಷ್ಣುಭಕ್ತಿಯುಳ್ಳ ಮನುಷ್ಯರಿಗೂ 
ಹರಿಪೂಜೆಯಲ್ಲಿ ಮನಸುಳ್ಳವರಿಗೂ ಜಾಗರಣೆಯನ್ನು ಮಾಡಬೇಕೆಂದಿ- 
ರುವವರಿಗೂ ಹರ್ಷವನ್ನು ಹೆಚ್ಚಿಸುತ್ತಿದ್ದಿತು. ಆದರೆ ಶೋಭನನಿಗೆ ಮಾತ್ರ ಬಹು 
ದುಃಖವನ್ನು ಕೊಟ್ಟಿದ್ದಿತು. ರವೇರುದಯವೇಲಾಯಾಂ ಶೋಭನಃ ಪಂಚತಾಂ 
ಗತಃ | ದಾಹಯಾಮಾಸ ರಾಜಾ ತಂ ರಾಜಯೋಗ್ಯೈಶ್ಚ ದಾರುಭಿಃ ॥120॥ 
ಸೂರ್ಯನು ಹುಟ್ಟುವ ಹೊತ್ತಿಗೆ ಈ ಶೋಭನನು ಸತ್ತುಹೋಗಿದ್ದನು. ಇದನ್ನು 
ತಿಳಿದು ರಾಜನು ರಾಜಯೋಗ್ಯವಾದ ಸೌದೆಗಳಿಂದ (ಗಂಧದ ಸೌದೆ) ಅವನನ್ನು 
ಸುಡಿಸಿದನು. 

ಚಂದ್ರಭಾಗಾ ನಾ55ತ್ಮದೇಹಂ ದದಾಹ ಪತಿನಾ ಸಹ । ಕೃತ್ಹೋರ್ದ್ವದೈಹಿಕಂ 
ತಸ್ಯ ತಸ್ಥೌ ಜನಕವೇಶ್ಥನಿ 11211 ಚಂದ್ರಭಾಗೆಯು ಗಂಡನೊಡನೆ ಸಹಗಮನ 
ಮಾಡಲಿಲ್ಲ. ಅವನಿಗೆ ಅಪರಕರ್ಮಗಳನ್ನು ಮಾಡಿ ತಂದೆಯ ಮನೆಯಲ್ಲಿಯೇ 
ಇದ್ದಳು. ಶೋಭನಶ್ಚ ನೃಪಶ್ರೇಷ್ಠ ರಮಾವ್ರತಪ್ರಭಾವತಃ । ಪ್ರಾಪ್ತೋ ದೇವಪುರಂ 
ರಮ್ಯಂ ಮಂದರಾಚಲಸಾನುನಿ ॥22/! ಶೋಭನನು ರಮಾವ್ರತದ ಪ್ರಭಾವದಿಂದ 
ಮಂದರಪರ್ವತದ ತಪ್ಪಲಿನಲ್ಲಿದ್ದ ದೇವಪುರದಲ್ಲಿ ಹುಟ್ಟಿ ದೊಡ್ಡವನಾದನು. 
ಅನುಪಮಮನಾಧೃಷ್ಯಮಸಂಖ್ಯೇಯಗುಣಾನ್ಹಿತಮ್‌ । ಹೇಮಸ್ತಂಭಮಯ್ಯೆ: 


76 ಕಾರ್ತಿಕಮಾಸ 
ಸೌಧೈಃ ರತ್ನವೈಡೂರ್ಯಮಂಂಡಿತೈ: 1231 ಸ್ಥಾಟಿಕೈರ್ವಿವಿಧಾಕಾರೈರ್ವಿಚಿತ್ರೈರು- 
ಪಶೋಭಿತೈಃ | ಸಿಂಹಾಸನಸಮಾರೂಢಃ ಸುಶ್ವೇತಚ್ಛತ್ರಚಾಮರೈಃ 112411 ಕಿರೀಟ- 
ಕುಂಡಲಯುತೋ ಹಾರಕೇಯೂರಭೂಷಿತಃ 1 ಸ್ತೂಯಮಾನೈಶ್ಚ ಗಂಧರ್ವೈಃ 
ಅಪ್ಪರೋಗಣಸೇವಿತಃ ॥25॥ ಆ ದೇವಪುರವು ಉತ್ಕಷ್ಣವಾಗಿದ್ದಿತು. ಶತ್ರುಗಳು 
ತೊಂದರೆ ಪಡಿಸಲಾಗದುದಾಗಿತ್ತು. ಅಧಿಕವಾದ ಗುಣಗಳಿಂದ ಕೂಡಿದ್ದಿತು. ಆ 
ಊರಿನಲ್ಲಿ ಒಂದು ಅರಮನೆಯಿದ್ದಿತು. ಅದು ರತ್ನ ವೈಡೂರ್ಯಗಳಿಂದ ಕೂಡಿದ 
ಚಿನ್ನದ ಕಂಬಗಳಿಂದ ಕೂಡಿದ್ದಿತು. ಅನೇಕವಾದ ಸ್ಫಟಿಕಶಿಲೆಗಳಲ್ಲಿ ಚಿತ್ರವನ್ನು ಕೆತ್ತಿಸಿ 
ಶೋಭಾಯಮಾನವಾಗಿ ಮಾಡಲಟಿದ್ದಿತು. ಅಲ್ಲಿ ಶೋಭನನು ರಾಜನಾಗಿ ಹುಟ್ಟಿ 
ಸಿಂಹಾಸನವನ್ನು ಹೊಂದಿದ್ದನು. ಅಕ್ಕಪಕ್ಕಗಳಲ್ಲಿ ಚಾಮರಗಳನ್ನು ಬೀಸುತ್ತಿದ್ದರು. 
ಅವನು ಉತ್ತಮವಾದ ಕಿರೀಟವನ್ನು ಹಾಕಿಕೊಂಡಿದ್ದನು. ಭುಜಕೀರ್ತಿಗಳಿಂದ 
ಭೂಷಿತನಾಗಿದ್ದನು. ಅವನನ್ನು ಗಂಧರ್ವರು ಹೊಗಳುತ್ತಿದ್ದರು. ಅಪರರು 
ಸೇವಿಸುತ್ತಿ ದ್ದರು. ಶೋಭನಃ ಶೋಭತೇ ಯತ್ರ ರಾಜರಾಜೋ5ಪರೋ ಯಥಾ । 
ಸೋಮಶರ್ಮೇತಿ ವಿಖ್ಯಾತೋ ಮುಚುಕುಂದಪುರೇಠ5 ಭವತ್‌ ॥261 ಈ ರೀತಿ- 

ಯಾಗಿ ದೇವಪುರದಲ್ಲಿ ಶೋಭನನು ಬೆಳಗುತ್ತಿದ್ದನು. ಮುಚುಕುಂದನ ಪುರದಲ್ಲಿ 
ಸೋಮಶರ್ಮನೆಂಬವನೊಬ್ಬನಿದ್ದನು. ತೀರ್ಥಯಾತ್ರಾಪ್ರಸಂಗೇನ ಭ್ರಮನ್‌ 
ವಿಪ್ರೋ ದದರ್ಶ ತಮ್‌ । ನೃಪಜಾಮಾತರಂ ಜ್ಞಾತ್ವಾ ತತ್ತಮೀಪಂ ಜಗಾಮ ಸಃ 
11271 ಆ ಸೋಮಶರ್ಮನು ತೀರ್ಥಯಾತ್ರೆಗೆ ಹೋಗಿದ್ದವನು ಆ ಶೋಭನನ್ನು 
ನೋಡಿ ಇವನು ನಮ್ಮದೊರೆಯ ಅಳಿಯನು ಎಂದು ತಿಳಿದು ಅಲ್ಲಿಗೆ ಹೋದನು. 

ಶೋಭನೋಂಪಿ ತದಾ ಜ್ಞಾತ್ನಾ _ ಸೋಮಶರ್ಮಾಣಮಾಗತಮ್‌ I ಆಸನಾದುತ್ತಿತಃ 

ಶೀಘ್ರಂ ನಮಶ್ಚಕ್ರೇ ದ್ವಿಜೋತ್ತಮಮ್‌ 112811 ಶೋಭನನು ಸೋಮಶರ್ಮನನ್ನು 
ಗುರುತಿಸಿದನು. ಅವನು ಬರಲು ಆಸನದಿಂದೆದ್ದು ಅವನನ್ನು ನಮಸ್ಕರಿಸಿ 

ಸತ್ಯರಿಸಿದನು. ಚಕಾರ ಕುಶಲಂ ಪ್ರಶ್ನಂ ಶ್ವಶುರಸ್ಯ ನೃಪಸ್ಯ ಚ । ಕಾಂತಾಯಾಶ್ಚಂದ್ರ- 

ಭಾಗಾಯಾಃ ತಥೈವ ನಗರಸ್ಯ ಚ ॥29॥ ಆ ಸೋಮಶರ್ಮನನ್ನು ಕುರಿತು ತನ್ನ 
ಮಾವನ ಹಾಗೂ ಹೆಂಡತಿಯಾದ ಚಂದ್ರಭಾಗೆಯ ಅಂತೆಯೇ ಪಟ್ಟಣಿಗರೆಲ್ಲರ 

ಕುಶಲವನ್ನು ಕೇಳಿದನು. | 


ಕಾರ್ತಿಕಮಾಸ 77 


ಸೋಮಶರ್ಮಃ - ಕುಶಲಂ ವರ್ತತೇ ರಾಜನ್ನಾಶ್ಚರ್ಯಂ ವಿದ್ಯತೇ ದ್ಭುತಮ್‌ 
| ಪರಂ ವಿಚಿತ್ರಂ ಸುಚಿರಂ ನ ದೃಷ್ಟಂ ಕೇನಚಿತ್‌ ಕ್ವಚಿತ್‌ 113011 ಸೋಮಶರ್ಮನು 
ಹೇಳಿದನು - ಎಲ್ಫೆ ರಾಜನೇ! ಕುಶಲಿಯಾಗಿದ್ದೀಯಾ? ಇದು ಬಹು 
ಆಶ್ಚರ್ಯಕರವಾಗಿದೆ. ಈ ಪಟ್ಟಣವು ಬಹು ಆಶ್ಚರ್ಯದಿಂದ ಕೂಡಿದೆ. ಇಂತಹ 
ಆಶ್ಚರ್ಯವನ್ನು ಯಾರು ಎಲ್ಲೂ ಕಾಣರು. ಏತದಾಚಕ್ಚ್ವ ನೃಪತೇ ಕುತಃ ಪ್ರಾಪ್ತ- 
ಮಿದಂ ತ್ವಯಾ । ತತ್ತ್ವಂ ಕಥಯ ರಾಜೇಂದ್ರ ತತ್ಕರಿಷ್ಕಾಮಿ ನಾನ್ಯಥಾ 11311 ಎಲೈ 
ದೊರೆಯೇ! ಈ ಸೌಭಾಗ್ಯವೆಲ್ಲವೂ ನಿನಗೆ ಹೇಗೆ ಬಂದಿತು? ಅದೆಲ್ಲವನ್ನೂ 
ಸರಿಯಾಗಿ ಹೇಳು. ನಾನೂ ಹಾಗೇ ಮಾಡುತ್ತೇನೆ. ಶೋಭನ: - ಕಾರ್ತಿಕಸ್ಯಾಸಿತೇ 
ಪಕ್ಬೇ ಯಾ ನಾಮೈಕಾದಶೀ ರಮಾ | ತಾಮುಪೋಷ್ಯ ಮಯಾ ಪ್ರಾಪ್ತಂ ದ್ವಿಜೇಂದ್ರ 
ಪುರಮೀದೃಶಮ್‌ 11321 ಶೋಭನನು ಹೇಳಿದನು - ಎಲೈ ಬ್ರಾಹ್ಮಣನೇ! ಕಾರ್ತಿಕ 
-ಮಾಸದ ಬಹುಳದಲ್ಲಿ ರಮಾ ಏಕಾದಶಿಯು ಬರುತ್ತದೆ. ಅದರಲ್ಲಿ ಉಪವಾಸ 
ಮಾಡಿದುದರಿಂದ ಇಂತಹ ಸಂಪತ್ತನ್ನು ಹೊಂದಿದೆನು. ಮಯೈತದ್ದಿಹಿತಂ ವಿಪ್ರ 
ಶ್ರದ್ಧಾಹೀನಂ ವ್ರತೋತ್ತಮಮ್‌ । ತೇನಾಹಮಧ್ರುವಂ ಮನ್ಯೇ ಧ್ರುವಂ ಭವತಿ 
ತಚ್ಛುಣು ॥33॥ ಎಲೈ ವಿಪ್ರನೇ! ನಾನು ಭಕ್ತಿಯಿಲ್ಲದವನಾಗಿಯೇ ಆ ಏಕಾ- 
ದಶಿಯನ್ನು ಆಚರಿಸಿದೆನು. ಅದರಿಂದ ಇದು ಬಂದಿತು. ಇದನ್ನು ಶಾಶ್ವತವಲ್ಲವೆಂದು 
ತಿಳಿದಿದ್ದೇನೆ. ಮುಚುಕುಂದಸ್ಯ ದುಹಿತಾ ಚಂದ್ರಭಾಗಾ ಸುಶೋಭನಾ । ತಸ್ಯೈ 
ಕಥಯ ವೃತ್ತಾಂತಂ ರಾಜಕನ್ಯಾಗ್ರತೋ ದ್ವಿಜ ॥13411 ಮುಚುಕುಂದನ ಮಗಳಾದ 
ಚಂದ್ರಭಾಗೆಯು ಇರುವಳಲ್ಲ! ಆಕೆಯ ಮುಂದೆ ಈ ಕಥೆಯನ್ನು ತಿಳಿಸು. ಶ್ರೀಕೃಷ್ಣಃ 
- ಸಶ್ರುತ್ವಾವಚನಂ ತಸ್ಯ ಮುಚುಕುಂದಪುರಂ ಗತಃ | ಉವಾಚ ಸರ್ವಂ ವೃತ್ತಾಂತಂ 
ಚಂದ್ರಭಾಗಾಗ್ರತೋ ದ್ವಿಜಃ ॥1351 ಶ್ರೀಕೃಷ್ಣನು ಹೇಳಿದನು - ಸೋಮಶರ್ಮನು 
ಮುಚುಕುಂದನ ಪಟ್ಟಣಕ್ಕೆ ಹೋಗಿ ಆ ಚಂದ್ರಭಾಗೆಗೆ ಈ ಸಮಾಚಾರಗಳೆಲ್ಲವನ್ನೂ 
ಹೇಳಿದನು. ಸೋಮಶರ್ಮ:ಃ - ಪ್ರತ್ಯಕ್ಷಂ ದಯಿತೋ ಕಾಂತಃ ತವ ದೃಷ್ಟೋ ಮಯಾ 
ಶುಭೇ | ಇಂದ್ರತುಲ್ಕಮಹಾಧೃಷ್ಯಂ ದೃಷ್ಟಂ ತಸ್ಯ ಪುರಂ ಮಯಾ । ಅಧ್ರುವಂ ತೇನ 
ತತ್ವೋಕ್ತಂ ಧ್ರುವಂ ಭವತಿ ತತ್ಕುರು ॥26॥ ಸೋಮಶರ್ಮನು ಹೇಳಿದನು - ಎಲೈ 
ರಾಜಪುತ್ರಿಯೇ! ನಿನ್ನ ಗಂಡನನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದೆನು. ಅವನು 
ಇಂದ್ರನಿಗೆ ಸಮನಾಗಿದ್ದನು. ಅವನು ಪರಾಕ್ರಮಿಯಾಗಿದ್ದಾನೆ. ಅವನ ಪಟ್ಟಣವನ್ನು 


78 ಕಾರ್ತಿಕಮಾಸ 


ನೋಡಿದೆನು. ಅವನು ಅದೆಲ್ಲವೂ ಶಾಶ್ಚತವಲ್ಲವೆಂದು ಹೇಳಿದನು. ಅದು 
ಶಾಶ್ವತವಾಗುವಂತೆ ಮಾಡು. ಚಂದ್ರಭಾಗಾ - ತತ್ರ ಮಾಂ ನಯ ವಿಪ್ರರ್ಷೇ 
ಪತಿದರ್ಶನಲಾಲಸಾಮ್‌ । ಆತ್ಮನೋ ವ್ರತಪುಣ್ಯೇನ ಕರಿಷ್ಯಾಮಿ ಪುರಂ ಧ್ರುವಮ್‌ 
370 ಚಂದ್ರಭಾಗೆಯು ಹೇಳಿದಳು - ಎಲೈ ವಿಪ್ರನೇ! ಅಲ್ಲಿಗೆ ನನ್ನನ್ನು 
ಕರೆದುಕೊಂಡು ಹೋಗು. ಗಂಡನನ್ನು ನೋಡಬೇಕೆಂಬ ಆಸೆ ಬಲವಾಗಿದೆ. ನನ್ನ 
ವ್ರತದ ಪುಣ್ಯಗಳಿಂದ ಆ ಪಟ್ಟಣವನ್ನು ಶಾಶ್ವತವಾಗುವಂತೆ ಮಾಡುತ್ತೇನೆ. 
ಆವರೋರ್ದ್ವಿಜ ಸಂಯೋಗೋ ಯಥಾ ಭವತಿ ತತ್ಕುರು | ಪ್ರಾಪ್ಯತೇ ಹಿ ಮಹ- 
ತ್ಹುಣ್ಯಂ ಕೃತ್ವಾಯೋಗಂ ವಿಯುಕ್ತಯೋಃ ॥38 ಎಲೈ ಬ್ರಾಹ್ಮಣನೇ! ನಮ್ಮಿಬ್ಬರಿಗೂ 
ಸೇರುವಿಕೆಯನ್ನು ಮಾಡು. ಅಗಲಿರುವ ನಮನ್ನು ಸೇರಿಸಿದರೆ ನಿನಗೆ ಬಹು 
ಪುಣ್ಯವು ಬರುತ್ತದೆ. ಶ್ರೀಕೃಷ್ಣಃ- ಇತಿ ಶ್ರುತ್ವಾಸಹ ತಯಾ ಸೋಮಶರ್ಮಾ ಜಗಾಮ 
ಹ । ಆಶ್ರಮಂ ವಾಮದೇವಸ್ಯ ಮಂದರಾಚಲಸನ್ನಿಧೌ ॥39॥ ಶ್ರೀಕೃಷ್ಣನು ಹೇಳಿದನು 
- ಇದನ್ನು ಕೇಳಿ ಆ ಸೋಮಶರ್ಮನು ಆಕೆಯನ್ನು ಕರೆದುಕೊಂಡು 
ಮಂದರಪರ್ವತದ ಬಳಿಯಲ್ಲಿರುವ ವಾಮದೇವನ ಆಶ್ರಮಕ್ಕೆ ಹೋದನು. 
ಯಷಿಮಂತ್ರಪ್ರಭಾವೇಣ ವಿಷ್ಣುವಾಸರಸೇವನಾತ್‌ । ದಿವ್ಯದೇಹಾ ಬಭೂವಾಸೌ 
ದಿವ್ಯಾಂ ಗತಿಮವಾಪ ಹ 11401 ಅಲ್ಲಿ ಆ ಯಷಿಯ ಮಂತ್ರದ ಪ್ರಭಾವದಿಂದಲೂ 
ಹರಿವಾಸರವನ್ನು ಸೇವಿಸಿದ್ದರಿಂದಲೂ ಆಕೆಯು ದಿವ್ಯ ದೇಹವನ್ನು ಹೊಂದಿ 
ಉತ್ತಮಗತಿಯನ್ನು ಹೊಂದಿದಳು. ಪತ್ಯು: ಸಮೀಪಮಗಮತ್‌ ಪ್ರಹರ್ಷೋತ್ಸು 
ಲ್ಲಲೋಚನಾ | ಜಹರ್ಷ ಶೋಭನೋತೀವ ದೃಷ್ಟಾ ಆಕ್‌ಾಂತಾಂ ಸಮಾಗತಾಮ್‌ 
114111 ಸಂತೋಷಪಟ್ಟುಕೊಂಡು ಗಂಡನ ಸಮೀಪಕ್ಕೆ ಹೋದಳು. ಆಗ 
ಆಕೆಯನ್ನು ನೋಡಿ ಶೋಭನನು ಬಹು ಸಂತೋಷಪಟ್ಟನು. ಸಮಾಹೂಯ ಸೇ 
ವಾಮೇ ಪಾರ್ಶ್ವೇ ತಾಂ ಸನ್ನ್ಯವೇಶಯತ್‌ ।್ಲ ಅಥೋವಾಚ ಪ್ರಿಯಂ 
ಹರ್ಷಾಚ್ಚಂದ್ರಭಾಗಾ ಪ್ರಿಯಂ ವಚಃ 114211 ಶೋಭನನು ಆಕೆಯನ್ನು ಕರೆದು ತನ್ನ 
ಎಡಭಾಗದಲ್ಲಿ ಕೂಡಿಸಿಕೊಂಡನು. ಅನಂತರ ಸಂತೋಷದಿಂದ ಆಕೆಯು 
ಪ್ರಿಯನನ್ನು ಕುರಿತು ಇಂತೆಂದಳು. 

ಚಂದ್ರಭಾಗಾ - ಶೃಣು ಕಾಂತ ಹಿತಂ ವಾಕ್ಯಂ ಯತ್ಪುಣ್ಯಂ ವಿದ್ಯತೇ ಮಯಿ | 
ಅಷ್ಟವರ್ಷಾಧಿಕಾ ಜಾತಾ ಯದಾಹಂ ಪಿತ್ಫವೇಶ್ಮನಿ ॥43॥ ಚಂದ್ರಭಾಗೆಯು 


ಕಾರ್ತಿಕಮಾಸ 79 


ಹೇಳಿದಳು - ಎಲೈ ಗಂಡನೇ ಕೇಳು! ನನ್ನಲ್ಲಿರುವ ಪುಣ್ಯವನ್ನು ಹೇಳುತ್ತೇನೆ. 
ನಾನು ನನ್ನ ತಂದೆಯ ಮನೆಯಲ್ಲಿ ಎಂಟುವರ್ಷಗಳಾದ ಮೇಲೆ ಇದುವರೆಗೂ 
ಮಾಡಿರುವ ಪುಣ್ಯವು ನನ್ನಲ್ಲಿದೆ. ತತಃ ಪ್ರಭೃತಿ ಯಚ್ಚೀರ್ಣಂ ಮಯಾ ಚೈಕಾ- 
ದಶೀವ್ರತಮ್‌ । ತೇನ ಪುಣ್ಯಪ್ರಭಾವೇಣ ಭವಿಷ್ಯತಿ ಪುರಂ ಧ್ರುವಮ್‌ । ಸರ್ವ- 
ಕಾಮಸಮೃದ್ಧಂ ಚ ಯಾವದಾಭೂತಸಂಪ್ಸವಮ್‌ ॥44॥ ಆ ಎಂಟುವರ್ಷಗಳಾದ 
ಮೇಲಿನಿಂದ ಇದುವರೆಗೂ ಏಕಾದಶಿಯ ವ್ರತವನ್ನು ಆಚರಿಸಿದ ಪುಣ್ಯವು 
ನನ್ನಲ್ಲಿರುವುದರಿಂದ ಆ ಪುಣ್ಯದ ಪ್ರಭಾವದಿಂದ ಈ ಪಟ್ಟಣವನ್ನು ಶಾಶ್ಚತವನ್ನಾಗಿ 
ಮಾಡುತ್ತೇನೆ. ಅದರಲ್ಲಿಯೂ ಸರ್ವಕಾಮಗಳಿಂದ ಕೂಡಿದುದನ್ನಾಗಿ ಪ್ರಳಯ- 
ಕಾಲದವರೆಗೂ ಇರುವಂತೆ ಮಾಡುತ್ತೇನೆ. ಶ್ರೀಕೃಷ್ಣಃ- ಏವಂ ಸಾ ನೃಪಶಾರ್ದೂಲ 
ರಮತೇ ಪತಿನಾ ಸಹ | ದಿವ್ಯಭೋಗಾ ದಿವ್ಯರೂಪಾ ದಿವ್ಯಾಭರಣಭೂಷಿತಾ 11451! 
ಶ್ರೀಕೃಷ್ಣನು ಹೇಳಿದನು - ಈ ರೀತಿಯಾಗಿ ಹೇಳಿ ಅದರಂತೆ ಮಾಡಿ 
ದಿವ್ಯಭೋಗವುಳ್ಳವಳಾಗಿ ದಿವ್ಯವಾದ ಆಭರಣದಿಂದ ಶೋಭಿತಳಾಗಿ ಗಂಡನ 
ಜೊತೆಯಲ್ಲಿ ರಮಿಸುತ್ತಿ ದಳು. ಶೋಭನೋತಪಿ ತಯಾ ಸಾರ್ಧಂ ರಮ್ಯತೇ 
ದಿವ್ಯವಿಗ್ರಹಃ | ರಮಾವ್ರತಪ್ರಭಾವೇಣ ಮಂದರಾಚಲಸಾನುನಿ ॥4611 ಶೋಭನನು 
ಕೂಡ ದಿವ್ಯವಾದ ದೇಹವನ್ನು ಹೊಂದಿ ಆ ರಮಾವ್ರತ ಪ್ರಭಾವದಿಂದ 
ಚಂದ್ರಭಾಗೆಯೊಡನೆ  ಮಂದರಾಚಲದ ತಪ್ಪಲಿನಲ್ಲಿ ರಮಿಸುತ್ತಿದ್ದನು. 
ಚಿಂತಾಮಣಿಸಮಾ ಹ್ಯೇಷಾ ಕಾಮಧೇನುಸಮಾಥವಾ । ರಮಾಭಿಧಾನಾ ನೃಪತೇ 
ತವಾಗ್ರೇ ಕಥಿತಾ ಮಯಾ ॥47 ಈ ರಮಾ ಏಕಾದಶಿಯು ಚಿಂತಾಮಣಿ- 
ಯಂತೆಯೂ ಕಾಮಧೇನುವಿನಂತೆಯೂ ಕೇಳಿದುದನ್ನು ಕೊಡುತ್ತದೆ. ಈ 
ವ್ರತವನ್ನು ನಿನಗೆ ಹೇಳಿದ್ದೇನೆ. ತಸ್ಯಾ ಮಾಹಾತ್ಮ್ಯಮನಘಂ ಶ್ರುತಂ ಸರ್ವಂ ತವ 
ನೃಪ । ಮಯಾ ತವಾಗ್ರೇ ಕಥಿತಂ ಮಾಹಾತ್ಮ್ಯಂ ಪಾಪನಾಶನಮ್‌ ॥48/ ಎಲ್ಫೆ 
ಯುಧಿಷ್ಠಿರನೇ। ಆ ರಮಾ ಏಕಾದಶಿಯ ಉತ್ತಮವಾದ ಮಹಿಮೆಯೆಲ್ಲವನ್ನೂ 
ನಿನಗೆ ಹೇಳಿದ್ದೇನೆ. ಅದು ಪಾಪನಾಶಕವೂ ಪುಣ್ಯಪ್ರದವೂ ಆಗಿದೆ. ಏಕಾದಶೀ- 
ವ್ರತಾನಾಂ ಚ ಪಕ್ಚಯೋರುಭಯೋರಪಿ | ಯಥಾ ಕೃಷ್ಣಾ ತಥಾ ಶುಕ್ಲಾ ವಿಭೇದಂ 
ನೈವ ಕಾರಯೇತ್‌ ॥49॥ ಎರಡು ಪಕ್ಷಗಳಲ್ಲಿನ ಏಕಾದಶಿಯಲ್ಲಿಯೂ ಯಾವ 
ಭೇದವನ್ನೂ ತೋರಿಸಕೂಡದು. ಕೃಷ್ಣೇಕಾದಶಿಯಂತೆ ಶುಕ್ಲೇಕಾದಶಿಯೂ 


80 ಕಾರ್ತಿಕಮಾಸ 


ಇರುವುದು. ವ್ಯತ್ಯಾಸವನ್ನು ಮಾಡಲೇ ಬಾರದು. ಸವಿತೈಕಾದಶೀ ನೃಣಾಂ ಭುಕ್ತಿ- 
ಮುಕ್ತಿಪ್ರದಾಯಿನೀ । ಧೇನುಃ ಶ್ವೇತಾ ಯಥಾ ಕೃಷ್ಣಾ ಉಭಯೋಃ ಸದೃಶಂ ಪಯಃ 
1501 ಈ ಏಕಾದಶಿಗಳನ್ನು ಸೇವಿಸಿದರೆ ಭುಕ್ತಿ ಮುಕ್ತಿಗಳನ್ನು ಕೊಡುತ್ತವೆ. ಕರಿಯ 
ಹಸು ಬಿಳಿಯ ಹಸುಗಳು ಬಣ್ಣಗಳಲ್ಲಿ ವ್ಯತ್ಯಾಸವಿದ್ದರೂ ಅವುಗಳು ಕೊಡುವ 
ಹಾಲು ಒಂದೇ ಬಗೆಯಾದುದು. ತಥೈವ ತುಲ್ಕಫಲದಂ ಸ್ಕೃತಮೇಕಾದಶೀ- 
ದ್ವಯಮ್‌ । ಏಕಾದಶೀವ್ರತಾನಾಂ ಯೋ ಮಾಹಾತ್ಮ್ಯಂ ಶೃಣುತೇ ನರಃ । ಸರ್ವ- 
ಪಾಪವಿನಿರ್ಮುಕ್ತೋ ವಿಷ್ಣುಲೋಕೇ ಮಹೀಯತೇ ॥s1॥ ಆ ಹಸುಗಳ 
ಹಾಲಿನಂತೆಯೇ ಎರಡೂ ಏಕಾದಶಿಗಳೂ ಸಮವಾದ ಫಲವನ್ನು ಕೊಡುತ್ತವೆ. 
ಏಕಾದಶೀ ವ್ರತಗಳ ಮಹಿಮೆಯನ್ನು ಕೇಳಿದವನು ಎಲ್ಲಾ ಪಾಪಗಳನ್ನೂ 
ಕಳೆದುಕೊಂಡು ವೈಕುಂಠವನ್ನು ಹೊಂದುವನು. 


ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಕಾರ್ತಿಕಕೃಷ್ಣರಮೈಕಾದಶೀ ವರ್ಣನಂ ನಾಮ 
ದ್ವಿಷಷ್ಟಿತಮೋ5 ಧ್ಯಾಯಃ ಸಮಾಪ್ತಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಕಾರ್ತಿಕಕೃಷ್ಣರಮೈಕಾದಶಿಯ ವರ್ಣನೆ ಎಂಬ ಅರವತ್ತೆರಡನೆಯ ಅಧ್ಯಾಯವು 
ಮುಗಿಯಿತು. 


ಕಾರ್ತೀಕ ॥ ಬಹುಳ ॥ ಚತುರ್ದಶೀ 


ಶ್ರೀ ಪದ್ಮನಾಭತೀರ್ಥರು ನವಬ್ಬಂದಾವನ (ಕ್ರಿ.ಶ. 1317-1324) ಇವರು 
ಪೂರ್ವಾಶ್ರಮದಲ್ಲಿಹಸಿ ಸಾರ್ತರು. ಶೋಭನಭಟ್ಟ ಎಂದು ಹೆಸರು. ಅದ್ವೈತಮತದ 
ಎದುರಿಲ್ಲದ ಪ್ರಕಾಂಡಪಂಡಿತರು. ವಾದವೇದಿಕೆಯಲ್ಲಿಯಂತೂ ಪರಶುರಾಮನ 
ಅಪರಾವತಾರ. ಎಂಥ ಪಂಡಿತನಿಗೂ ಬಗ್ಗದ ಎಂಥ ವಾದ-ಕ್ಟೋದ ಗಳಿಗೂ ಕುಗ್ಗದ 
ಪ್ರಕಾಂಡಪಾಂಡಿತ್ಯ ಅವರ ವಾಣಿಯನ್ನು ಸಾಣೆ ಹಿಡಿದು ಬಾಣಕ್ಳಪಾಣವನ್ನಾಗಿಸಿತ್ತು. 
ಇಂಥ ಪ್ರಗಲ್ಲಫಾಂಡಿತ್ಯವಲ್ಲದೇ ಲೌಕಿಕದಲ್ಲಿಯೂ ಶೋಭನಭಟ್ಟರು ಅಸಾಮಾನ್ಯ- 
ರಾಗಿದ್ದರು. ಮಾನ್ಯರೂ ಆಗಿದ್ದರು. ಗೋದಾವರೀ ತೀರದ ರಾಜಮಹೇಂದ್ರಿ 
ಮಂಡಲಾಧೀಶ ಕಾಕತೀಯ ಗಣಪತಿದೇವನ ಆಸ್ಥಾನಪಂಡಿತ, ಆಪ್ತಕಾರ್ಯದರ್ಶಿ, 


ಕಾರ್ತಿಕಮಾಸ 81 


ಇಷ್ಟ ಮಂತ್ರಿ , ಶ್ರೇಷ್ಠಮಾರ್ಗದರ್ಶಿಗಳೂ ಆಗಿದ್ದರು ಶೋಭನ ಭಟ್ಟರು. ಭಟ್ಟರದು 
ಎಂದಿನಿಂದಲೂ ಜಿಜ್ಞಾಸು ವೃತ್ತಿ. ರಾಜಾಶ್ರಯದ ಬಲದಿಂದ ಅವರು ಮೇಲಿಂದ 
ಮೇಲೆ ಪಂಡಿತಗೋಷ್ಠಿಗಳನ್ನು ಏರ್ಪಡಿಸಿ ವಾಕ್ಯಾರ್ಥವಿಚಾರಗಳ ಮುಖಾಂತರ 
ತತ್ತ್ವನಿರ್ಣಯ ಮಾಡುವ ಪ್ರಯತ್ನಗೈಯುತ್ತಿದ್ದರು. ಅತಿಸೂಕ್ಸ್ಮವಾದ ಅವರ 
ನಿರತಪ್ರಜ್ಞೆಗೆ ಆ ಕಾಲದಲ್ಲಿ ಪ್ರಚಲಿತವಿದ್ದ ಅದ್ವೈತ ವಿಶಿಷ್ಟಾದ್ವೈತಸಿದ್ಧಾಂತಗಳಲ್ಲಿ 
ಅನೇಕ ಸಂದೇಹಗಳು ಮೂಡಿದ್ದವು. ಪ್ರತಿಯೊಂದು ಸಿದ್ಧಾಂತಗಳಲ್ಲಿ ಕೂಲಂಕಷ 
ವಿವೇಚನೆಯಿಂದ ಸೂಕ್ಷ ಪ್ರಜ್ಞೆಗೆ ತೋರಬಹುದಾದ ವಿಸಂಗತಿ, ವೇದವಿರೋಧ, 
ತತ್ಹವೈಸಾದೃಶ್ಯಗಳಿಗೆ ಸರಿಯಾದ ಸಮಾಧಾನವೇ ದೊರಕದಂತಾಗಿತ್ತು . 


ಕೊನೆಗೊಮ್ಮೆ ಅಖಂಡಭರತಖಂಡದಲ್ಲಿ ಇರುವ ಎಲ್ಲ ಪ್ರಕಾಂಡಪಂಡಿತರನ್ನೂ 
ರಾಜ್ಯಾಧಿಕಾರದ ಬೆಂಬಲದಿಂದ ಆಹ್ವಾನಿಸಿದರು. 1281ನೆಯ ಇಸ್ವಿಯಲ್ಲಿ 
ಶೋಭನಭಟ್ಟರ ಮುಂದಾಳುತನದಲ್ಲಿ ಪ್ರಪಂಚದಲ್ಲಿದ್ದ ಎಲ್ಲ ಪಂಡಿತರ ಒಂದು 
ಬೃಹತ್‌ ಪರಿಷತ್ತು ಸೇರಿತು. ಆಚಾರ್ಯಮಧ್ದರೂ ಆಹ್ವಾನದಂತೆ ಅಲ್ಲಿಗೆ 
ಆಗಮಿಸಿದ್ದರು. ಅದ್ವೈತಿಮತದ ದಿಗ್ಗಂತಿ ವಿದ್ವಾಂಸರೂ ವಿಶಿಷ್ಟಾದ್ವೈತಮತದ 
ಶಿಷ್ಟವಿಶಿಷ್ಟಪಂಡಿತಮಣಿಗಳೂ ಇತರ ಮತೀಯ ಮಹಾಮೇಧಾವಿಮೂರ್ಧನ್ಯರೂ 
ಆ ಪಂಡಿತಗೋಷ್ಠಿಗೆ ಬಂದು ವಾಕ್ಯಾರ್ಥದಲ್ಲಿ ಆಹಮಹಮಿಕೆಯಿಂದ ಭಾಗವಹಿಸಿ- 
ದ್ದರು. 

ಸ್ವಯಂ ಪ್ರಗಲ್ಭಪಂಡಿತರಾದ ಶೋಭನಭಟ್ಟರು ವೇದಾಂತವಿಶ್ಚದ ತಾತ್ವಿಕ- 
ತೊಡಕುಗಳನ್ನೆಲ್ಲ ಪಂಡಿತಮಂಡಲಿಯೆದುರು ಮಂಡಿಸಿದರು. ಉತ್ತರ ಹೇಳ 
ಹೊರಟ ಪಂಡಿತ ವೇತಂಡರೆಲ್ಲರೂ ಶೋಭನಭಟ್ಟರ ತರ್ಕಕರ್ಕಶವಾದ ವಾದ- 
ಕ್ರಮದ ವಿಕ್ರಮದಿಂದ ಮೂಕೀಭೂತರಾಗತೊಡಗಿದರು. ಭಟ್ಟರು ಮಂಡಿಸಿದ 
ತಾತ್ವಿಕಸಮಸ್ಯೆಗಳಿಗೆಲ್ಲ ಸರಿಯಾದ ಉತ್ತರವೇ ಇಲ್ಲದಂತಾಯಿತು. 


ಕೊನೆಗೆ ಶ್ರೀಮದಾನಂದತೀರ್ಥರು ತಮ್ಮ ಪ್ರಸನ್ನ,ಗಂಭೀರವಾದ ವಾಣಿಯಿಂದ 
ಶೋಭನಭಟ್ಟರ ಆಕ್ಷೇಪಗಳನ್ನೆಲ್ಲ ಒಂದೊಂದಾಗಿ ಪರಿಹರಿಸಿದರು. ಶ್ರುತಿಸ್ಮೃತಿ- 
ಸಮ್ಮತವಾದ ಯುಕ್ತಿ: ಉಕ್ತಿಗಳಿಂದ ಪಂಚಭೇದ, ಪ್ರಪಂಚಸತ್ಯತ್ವ, ಹರಿಸರ್ವೋ- 
ತ್ರಮತ್ವ, ತಾರತಮ್ಯಗಳೇ ವೇದವೇದಾಂತಗಳ ತಿರುಳೆಂದು ಸರಳ ಸುಂದರ 


82 ಕಾರ್ತಿಕಮಾಸ 
ಸಂಸ್ಕೃತಶೈಲಿಯಲ್ಲಿ ನಿರೂಪಿಸಿದರು. ಅವರು ತಾವು ಪ್ರತಿವಾದಿಸುವ ಪ್ರತಿಯೊಂದು 
ತತ್ವ ಹಾಗೂ ಸಿದ್ಧಾಂತಕ್ಕೆ ಪೋಷಕವಾಗಿ ನೂರಾರು ನಿಗಮಾಗಮ ಪ್ರಮಾಣ- 
ವಚನಗಳನ್ನು ಪುಂಖಾನು-ಪುಂಖವಾಗಿ ಉದಾಹರಿಸುತ್ತಿದ್ದರು. ಅವರ ಒಂದೊಂದು 
ಉಕ್ತಿಯ ಸುತ್ತಮುತ್ತ ಅಸಂಖ್ಯಯುಕ್ತಿಗಳ ಮೌಕ್ತಿಕಮಾಲೆಯೇ ವಲಯ ಕಟ್ಟುತ್ತಿತ್ತು. 


ಸರ್ವಶಾಸ್ತ್ರನದೀಷ್ಠರೂ ಅಪ್ರತಿಮಪ್ರತಿಭಾಶಾಲಿಗಳೂ ಆದ ಶೋಭನಭಟ್ಟರು 
ಹಾಗೂ ಇತರ ಮತೀಯ ಮಹಾಪಂಡಿತಮಲ್ಲರೂ ಆಚಾರ್ಯರ ಮೇಲೆ ಒಮ್ಮೆಲೆ 
ನೂರಾರು ಆಕ್ಷೇಪ ಪ್ರಕ್ಷೇಪಗೈದು ಅಬ್ಬರದಿಂದ ಎರಗಿದರೂ ಆಚಾರ್ಯರು 
ಶಾಂತಚಿತ್ತರಾಗಿಯೇ ವೇದಶಾಸ್ತವಚನ ನಿಶಿತವಾದ ಯುಕ್ತಿ ರಚನೆಗಳಿಂದ ಒಬ್ಬೊಬ್ಬ 
-ರನ್ನಾಗಿ ಎಲ್ಲಪಂಡಿತರನ್ನೂ ಜೈಸಿದರು. ಮತ್ತು ಎಲ್ಲರಿಗೂ ಸಮಾಧಾನವಾಗುವಂತೆ 
ಪ್ರತಿವಾದಿಗಳ ಮನಸ್ಸು ಒಪ್ಪುವಂತೆ ಪರಪಕ್ಷಗಳನ್ನೆಲ್ಲ ಅಕ್ಷರಶಃ ಖಂಡಿಸಿ ದ್ವೆ ಪತೆವಾದ- 
ವನ್ನು ಬಹು ಸಮಂಜಸವಾಗಿ ಮಂಡಿಸಿದರು. 


ಆನಂದತೀರ್ಥರ ವಾದಸರಣಿ ಶೋಭನಭಟ್ಟರ ಅಜ್ಞಾನದ ಪರಿ(ಪೊರೆ)ಯನ್ನೇ 
ಹರಿಯಿತು. ಸಂಶಯದ ಮಂಜಿನ ಪುಂಜವನ್ನೆಲ್ಲ ಕರಗಿಸಿತು. ನಿಜವಾದ ವೇದ- 
ವಿಜ್ಞಾನದ ತತ್ವಸೂರ್ಯನ ಸಮ್ಯಗ್ಗರ್ಶನವನ್ನು ಮಾ(ಮೂ)ಡಿಸಿತು. ಆಚಾರ್ಯರ 
ಪಾಂಡಿತ್ಯದಲ್ಲಿ ನಿಜವಾದ ಪ್ರಾಮಾಣಿಕತೆಯ ನೆಲೆ ಅವರಿಗೆ ಗೋಚರಿಸಿತು. ಸಾವಿ- 
ರಾರು ಮಹಾಪಂಡಿತರ ವಾದಕ್ಟೋದಗಳಿಗೆ ಸೊಪ್ಪು ಹಾಕದೆ ಅಚಲವಿಶ್ಚಾಸದಿಂದ 
ವೇದಮತವನ್ನು ಯುಕ್ತಿಯುಕ್ತವಾಗಿ ಸಮಂಜಸವಾಗಿ ಮಂಡಿಸಿದ ಈ ಮೇರು 
ಪುರುಷ ಸಾಕ್ಷಾತ್‌ ಸರ್ವಜ್ಞಮೂರ್ತಿಯೇ ಎಂದು ಅವರಿಗೂ ಹಾಗೂ ಅಲ್ಲಿನೆರೆದ 
ಅನೇಕಪಂಡಿತರಿಗೂ ದೃಢವಿಶ್ವಾಸವಾಯಿತು. ಕೂಡಲೇ ಅವರು ಅಹಂಕಾರ 
ಸ್ವಮತಾಂಧ್ಯಗಳನ್ನು ಮರೆತು ಮಧ್ವಮುನಿಗಳ ಚರಣಗಳಿಗೆ ಶರಣು ಹೊಕ್ಕರು, 
ವೈಷ್ಣವದೀಕ್ಷೆ ಪಡೆದರು. ಶಾಂತಿಪಾಠ ಹಾಕಿದರು. ಶಿಷ್ಯತ್ವ ವಹಿಸಿದರು. ಮಾಧ್ವ- 
ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದರು. ಅವರಿಂದಲೇ ಸನ್ನು ಕ್ವಸದೀಕ್ಷೆ ಪಡೆದು 
""ಪದ್ಮನಾಭತೀರ್ಥ''ರೆಂದು ಹೆಸರು ಪಡೆದರು. ಕೊನೆಗೆ ಆಚಾರ್ಯರ ಉತ್ತರಾಧಿ 
ಕಾರಿಗಳಾಗಿ ಸರ್ವಜ್ಞಫೀಠದಲ್ಲಿ ರಾಯರ ಮಠ, ಉತ್ತರಾದಿ ಮಠ, ವ್ಯಾಸರಾಜ 
ಮಠ ಹಾಗೂ ಘಟ್ಟದ ಮೇಲಿನ ಎಲ್ಲ ಮಠಗಳ ಮೂಲಪುರುಷರಾಗಿ ಪರಮಹಂಸ 


ಕಾರ್ತಿಕಮಾಸ 83 


ಪರಿವೃಢರೆಂದು ಪ್ರಸಿದ್ಧರಾದರು. ಶ್ರುತ್ಯಾ ಮತ್ಯಾ ಸದಾ ಭಕ್ತ್ಯಾವಿರಕ್ತ್ಯಾನಿತ್ಯ ಸೇವಯಾ 


ಅಸ್ಥೈ ಪ್ರಸನ್ನಃ ಪ್ರಾಜ್ಯೇಕ್ಸ ಸದ್ಯೋ ವಿದ್ಯಾಂ ದದೌ ಶುಭಾಮ್‌ ॥ ಆಚಾರ್ಯರ 
ಆದೇಶದಂತೆ ದೇಶದೇಶ ತಿರುಗಾಡಿ ದ್ವೈತಮತವನ್ನು ಪ್ರಚಾರಗೈದರು. ಅನೇಕ 
ಅದ್ವೈತಿ ದಿಗ್ಗಂತಿ ಪಂಡಿತರನ್ನು ಸೇರಿಸಿ ಮುದ್ರೆಯಿತ್ತು ಮಾದ್ವರನ್ನಾಗಿ ಮಾಡಿದರು. 
ಆಚಾರ್ಯರು ಬದುಕಿದ್ದಾಗಲೇ ವೇದವೇದಾಂತ- ಪ್ರವಚನಪಾಂಡಿತ್ಯ, ಪ್ರಾವೀಣ್ಯ- 


ಗಳಿಂದ ಇವರು ""ವೇದಪ್ರವಚನಾಚಾರ್ಯಶಿಷ್ಯ'' ಎಂದು ಪೂಜಿತರಾದರು. 


ಆಚಾರ್ಯರ ಗ್ರಂಥಗಳಿಗೆ ಮೊಟ್ಟ ಮೊದಲು ಸನ್ಮ್ಯಾಯರತ್ನಾವಲಿ, ಸತ್ತರ್ಕ- 
ದೀಪಾವಳಿ ಮುಂತಾದ ಅನೇಕ ಉತ್ತಮವ್ಯಾಖ್ಯಾನ ಬರೆದು ಆದ್ಯಟೀಕಾಚಾರ್ಯ- 
ರೆಂದು ವಿಶ್ವಮಾನ್ಯರಾದರು. ಜಯತೀರ್ಥರಂಥ ವೇದಾಂತವಾಚಸತಿಗಳೂ "ನ 
ತತ್ವಮಾರ್ಗೇ ಗಮನಂ ವಿನಾ ಯದುಪಜೀವನಂ'' ಎಂದು ಮುಂತಾಗಿ ಹೊಗಳಿ 
""ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಃ ಸ್ಯಾನ್ಮಯಿ ನಿತ್ಯಮೇಷಾಂ'' ಎಂದು 
ಮುಂತಾಗಿ ಅವರ ಕರುಣೆಯನ್ನು ಯಾಚಿಸಿದ್ದಾರೆ. ಸುಮಧ್ವವಿಜಯಕಾರರಾದ 
ನಾರಾಯಣಪಂಡಿತರಂತೂ ""ಮತ್ತದುರ್ವಾದಿಮಾತಂಗತರ್ಕಮಸ್ತಕದಾರಣಪಂಚಾ 
ಸ್ಯಃ'' ""ವ್ಯಾಖ್ಯಾಪ್ರಣಾದಮಾತ್ರನಿರಾಕೃತಮಾಯಿಗ್ರಾಮಸಿಂಹೋ ವಾದಿಸಿಂಹಃ'' “" 
ವೇದಾಂತಾಬ್ಬಿವಿಹರನಿಪುಣವಿದ್ವತ್ತಿ ಮಿಂಗಲಃ'' ಎಂದು ಮೊದಲಾದ ಅನೇಕ- 
ವಿಶೇಷಣಗಳಿಂದ ಬಣ್ಣಿಸಿದ್ದಾರೆ. 

ಶ್ರೀಮಧ್ವಾಚಾರ್ಯರ ನಂತರ ಪದ್ಮನಾಭತೀರ್ಥರು ಸರ್ವಜ್ಞಸಿಂಹಾಸನವನ್ನು 
ಆರೋಹಣಮಾಡುವಾಗ ತಾವು ಪೂಜಿಸುತ್ತಿದ್ದ ಆಚಾರ್ಯಕರಾರ್ಚಿತ 
ಗೋಪೀನಾಥಪ್ರತಿಮೆಯನ್ನು ಶ್ರೀಲಕ್ಷ್ಮೀಧರ ತೀರ್ಥರಿಗೆ ಕೊಟ್ಟು ಆ ಪರಂಪರೆಯೂ 
ಮುಂದುವರೆಯುವಂತೆ ಮಾಡಿದರು. ಅದೇ ಈಗ ಶ್ರೀಶ್ರೀಪಾದರಾಜಮಠವೆಂದು 
ಪ್ರಸಿದ್ಧವಾಗಿದೆ. 
ಪೂರ್ಣಪ್ರಜ್ಞಕೃತಂ ಭಾಷ್ಕಂ ಅದ್‌ ತದ್ಭಾವ ಪೂರ್ವಕಂ। 
ಯೋವ್ಯಾಕರೋನ್ಹ್ನಮಸ್ತಸ್ಥೆ ಚ್ಟ ಪದ್ಗನಾಭಾಖ್ಯಯೋಗಿನೇ || 
ಶ್ರೀಮದ್ವಸಂಸೇವನಲಬ್ಧಗೋಪಾಕೃತಿರ್ಭಕ್ತಿನಿಷೇವಣೇನ 
ಲೋಕೇಷು ವಿಖ್ಯಾತ ಸುಕೀರ್ತಿಮಂತಂ ಶ್ರೀಪದ್ಮನಾಭಾರ್ಯಮುನಿಂ ಪ್ರಣಾಮಿ ॥ 


84 ಕಾರ್ತಿಕಮಾಸ 


ಶ್ರೀರಾಮಚಂದ್ರತೀರ್ಥರು (ಪಲಿಮಾರು ಮಠ) ಕಾರ್ತಿಕ ಬಹುಳ 
ಚತುರ್ದಶಿ ಗುರುಪರಂಪರೆಯಲ್ಲಿ ಹತ್ತನೆಯವರು. ಪ್ರತಿವಾದಿಗಳನ್ನು ನಿರುತ್ತರ- 
ಗೊಳಿಸಿ ಮಧ್ವಸಿದ್ದಾಂತದ ವಿಜಯ ಪತಾಕೆಯನ್ನು ಬಾನೆತ್ತರಕ್ಕೆ ಹಾರಿಸಿದ ಮಹಾ- 
ವಿದ್ವಾಂಸರು ಎಂದು ಮಠದ ದಾಖಲೆಯಲ್ಲಿ ಬರೆಯಲಾಗಿದೆ. ಇವರು ಶ್ರೀವ್ಯಾಸ- 
ರಾಯರು, ಶ್ರೀ ವಾದಿರಾಜರು ಹಾಗೂ ಶ್ರೀ ವಿಜಯೀಂದ್ರರ ಸಮಕಾಲೀನರು. 
ದೇಶದ ದಕ್ಷಿಣೋತ್ತರಗಳಲ್ಲಿ ಸಾಧುಸಂತರು ಉದಿಸಿ ಬಂದು ಭಕ್ತಿಪಂಥ ಚಿಗು- 
ರೊಡೆಯುತ್ತಿದ್ದ ಕಾಲ. ಸುಮಾರು ಎರಡು ದಶಕ ಕಾಲ ಈ ಪೀಠದಲ್ಲಿ ವಿರಾಜ- 
ಮಾನರಾಗಿದ್ದರು. ಶ್ರೀನಾರಾಯಣತೀರ್ಥರೆಂಬುವವರಿಗೆ ಆಶ್ರಯ ನೀಡಿ ಗೌಡಸಾರ 
-ಸ್ವತದ ಪೀಠ ಗೋಕರ್ಣ ಮಠದ ಪ್ರವರ್ತನೆಗೆ ಕಾರಣರಾದದು ಎಂದು ತಿಳಿದು 
ಬರುತ್ತದೆ. ಈ ಯತಿವರ್ಯರು ಶಾ.ಶ. 1424 (ಕ್ರಿ.ಶ. 1502) ದುರ್ಮುಖಿ 
ಸಂವತ್ಸರದ ಕಾರ್ತಿಕ ಬಹುಳ ಚತುರ್ದಶಿಯಂದು ಭೀಮರಥಿ ತೀರದ ಪಂಢರಾ- 
ಪುರದಲ್ಲಿ ವೃಂದಾವನಸ್ಥರಾದರು. 


ಕಾರ್ತೀಕ ॥। ಬಹುಳ ॥ ಅಮಾವಾಸ್ಯೆ 


ಶ್ರೀಮೇಧಾನಿಧಿತೀರ್ಥರು (ಶ್ರೀಪಾದರಾಜ ಮಠ) ಕಾರ್ತೀಕ ಅಮಾವಾಸ್ಯೆ 
- ಪುದುಪಾಳ್ಯ ಗೋಪೀನಾಥಸಪರ್ಯಾದಿವೈರಾಗ್ಯಗುಣಶಾಲಿನಃ | ಮೇಧಾನಿಧಿ 
-ಗುರೂನ್ಹಂದೇ ಸಚ್ಚಿಷ್ಯಾಪನ್ನಿವಾರಕಾನ್‌ || 
ಇಲ್ಲಿಗೆ ಕಾರ್ತಿಕಮಾಸದ ವಿಧಾನವು ಸಮಾಪ್ರವಾಯಿತು I 
ಶ್ರೀಮಧ್ಧೇಶಾರ್ಪಣಮಸ್ತು ॥ 


ಸಂ ೫1 ೫ ೫ 


ಮಾರ್ಗಶಿರಮಾಸ 


ಮಾಸನಿಯಾಮಕ ಶ್ರೀಪತಿಕೇಶವಾಯ ನಮಃ 


ಮಾಸಾನಾಂ ಮಾರ್ಗಶೀರ್ಷೋ5ಹಮ್‌' ಎಂಬ ಗೀತೆಯ ಮಾತಿನಂತೆ ಈ 
ಮಾಸವು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯಕರವಾಗಿದೆ. ಈ ಮಾಸದಲ್ಲಿ ಗೋದಾನ, 
ಭೂಮಿದಾನ, ವಿಶೇಷವಾಗಿ ಅನ್ನದಾನ, ವಸ್ತ್ರದಾನ, ಶಯ್ಯಾದಾನ, ಆಭರಣದಾನ, 
ಗೃಹದಾನವು ಭಗವಂತನಿಗೆ ವಿಶೇಷ ಪ್ರೀತಿಕರ. ಸತ್ಪಾತ್ರರಾದ ವಿಪ್ರರನ್ನು ಯಥಾಶಕ್ತಿ 
ಆಹ್ವಾನಿಸಿ ಭಕ್ಷ್ಯ ಭೋಜ್ಯಾದಿ ಪಕ್ವಾನ್ನಭೋಜನ ಮಾಡಿಸುವುದು ಈ ಮಾಸದ 
ವಿಶೇಷ ಅನ್ನದಾನ ಸೇವೆ. ಎಲ್ಲ ದಾನಗಳಲ್ಲಿ ಮೂರು ಶ್ರೇಷ್ಠದಾನ- (1) ಭೂದಾನ, 
(2) ಧೇನುದಾನ, (3) ವಿದ್ಯಾದಾನ. ದಂಪತಿಪೂಜೆ ಈ ಮಾಸದ ವಿಶೇಷ ಕರ್ತವ್ಯ. 
ದಂಪತಿಗಳನ್ನು ಆಹ್ವಾನಿಸಿ ಅವರಲ್ಲಿ ಲಕ್ಷ್ಮೀನಾರಾಯಣರನ್ನು ಆವಾಹಿಸಿ ಯಥಾಶಕ್ತಿ 
ವಸ್ತ್ರಾಭರಣಾದಿ ದಾನಗಳಿಂದ ಸತ್ಕರಿಸಬೇಕು. ಎಲ್ಲ ದಾನಕ್ಕೂ ಹೇಳಬಹುದಾದ 
ಮಂತ್ರ- ತ್ರಿಲೋಕೀನಾಥ ದೇವೇಶ ಸರ್ವಭೂತದಯಾನಿಧೇ । ದಾನೇನಾನೇನ 
ತುಷ್ಕಸ್ವಪ್ರಯಚ್ಛಮಮ ವಾಂಛಿತಮ್‌ ॥ 

ಗಂಧ-ಪುಷ್ಪ ಪೂಜಾ- ಮಾರ್ಗಶೀರ್ಷ ಮಾಸದಲ್ಲಿ ಶ್ರೀಗಂಧ, ಚಂದನ, 
ಕಚೋರ ಮೊದಲಾದ ಗಂಧಗಳು ಸಮರ್ಪಣೆಯಿಂದಲೂ, ಜಾಜಿ, ಕಮಲ, 
ಸೇವಂತಿಕಾ ಮೊದಲಾದ ಪುಷ್ಪಗಳ ಸಮರ್ಪಣೆಯಿಂದಲೂ ಮಹಾಪುಣ್ಯವು ಪ್ರಾಪ್ತ- 
ವಾಗುತ್ತದೆ. ಇವುಗಳ ವಿಸ್ತಾರವನ್ನು ಮಾರ್ಗಶೀರ್ಷ ಮಾಸ ಮಹಾತ್ಮೆಯಲ್ಲಿ ಕಾಣ- 
ಬಹುದು. ಮಾರ್ಗಶೀರ್ಷ ಮಾಸಕ್ಕೆ ನಿಯಾಮಕನಾದ ಶ್ರೀಕೇಶವನ ಪ್ರೀತಿಗಾಗಿ ಈ 
ಕೆಳಕಂಡ ಧರ್ಮಗಳನ್ನು ಆಚರಿಸಬೇಕು. 

ವಿಷ್ಣುಪಂಚಕವ್ರತ- ಮಾರ್ಗಶೀರ್ಷ ಶುಕ್ನದಲ್ಲಿ ಶ್ರವಣಯುಕ್ತವಾದ ಪಂಚಮಿ 
-ಯಲ್ಲಾಗಲೀ, ಏಕಾದಶಿಯಲ್ಲಾಗಲೀ ವಿಷ್ಣುಪಂಚಕವನ್ನು ಆರಂಭಿಸಬಹುದು. 
ಆರಂಭ ಮಾಡಿದಾಗಿನಿಂದ ಐದು ತಿಂಗಳೊಳಗೆ ಐದು ಉಪವಾಸಗಳು ಬಂದಿರಬೇಕು 
(ಎರಡು ಏಕಾದಶೀ, ಪೂರ್ಣಿಮಾ, ಅಮಾವಾಸ್ಯೆ, ಶ್ರವಣಾ, ಗುರು ಶುಕ್ರಾಸ್ತ- 
ಕಾಲಗಳು, ಗುರು ಶುಕ್ರರ ಬಾಲ್ಯ- ಮೌಢ್ಯಕಾಲಗಳು ಆರಂಭಕ್ಕೆ ಯೋಗ್ಯವಲ್ಲ. 


86 ಮಾರ್ಗಶಿರಮಾಸ 
ಮಾರ್ಗಶಿರ ॥ ಶುಕ್ಲ! ಪ್ರತಿಪತ್‌ 


ಶ್ರೀ ರಘುಮಾನ್ಯತೀರ್ಥರು (ಪಲಿಮಾರು ಮಠ) - ಪರಂಪರೆಯಲ್ಲಿ 
ಇಪತ್ತೇಳನೆಯ ಯತಿಗಳು ಅದಮಾರು ಮಠದ ಶ್ರೀ ವಿಬುಧ ಪ್ರಿಯರಿಂದ ಸನ್ಯಾಸ- 
ದೀಕ್ಷೆ ಪಡೆದು ಅವರಲ್ಲಿಯೇ ಅಧ್ಯಯನ ಮಾಡಿದರು. ಹತ್ತೊಂಭತ್ತನೆಯ ವಯಸಿ; 
ನಲ್ಲಿಪ್ರಥಮ ಪರ್ಯಾಯ ಉಡುಪಿಯ ಮಠದ ನವೀಕರಣ ಹಾಗೂ ಪಲಿಮಾರಿನ 
ನಿರ್ಮಾಪಕರು. ಎರಡನೆಯ ಪರ್ಯಾಯ ಕಾಲದಲ್ಲಿಮೈಸೂರು ಮಹಾರಾಜರಾದ 
ಜಯಚಾಮರಾಜರು ಹಾಗೂ ದಿವಾನರು ಉಡುಪಿಯನ್ನು ಸಂದರ್ಶಿದರು. ಸಂಸ್ಕೃತ 
ಮಹಾಪಾಠಶಾಲೆಯ ನೂತನ ಕಟ್ಟಡವು ಸಹ ಇವರ ಪರಿಶ್ರಮದ ಫಲ. ಮೂರು 
ದಶಕಗಳಿಗೂ ಹೆಚ್ಚುಕಾಲ ಪೀಠವಾಳಿದ ಇವರು ತಮ್ಮಶಿಷ್ಯರಾದ ಶ್ರೀರಘುವಲ್ಲಭರಿಗೆ 
ಪೀಠ ಒಪ್ಪಿಸಿ ಘಟಿಕಾಚಲದಲ್ಲಿ ಶಾ.ಶ. (ಕ್ರಿ.ಶ. 1947) ಸರ್ವಜಿತ್‌ ಸಂವತ್ಸರದ 
ಮಾರ್ಗಶೀರ್ಷ ಶುದ್ಧ ಪ್ರತಿಪದೆಯಂದು ಹರಿಪದ ಹೊಂದಿದರು. ಇವರ ಆಶ್ರಮ 
ಗುರುಗಳಾದ ಶ್ರೀ ವಿಬುಧಪ್ರಿಯತೀರ್ಥರ ವೃಂದಾವನದ ಪಕ್ಕದಲ್ಲಿ ಇವರ ವೃಂದಾ- 
ವನವಿದೆ. 


ಮಾರ್ಗಶಿರ ॥ ಶುದ್ಧ! ತೃತೀಯಾ 


ಶ್ರೀಕಂಬಾಲೂರು ರಾಮಚಂದ್ರತೀರ್ಥರು - ವಂದಾರುಕಲ್ಪತರವೇ 
ವಾದಿಕೈರವಭಾನವೇ । ಶ್ರೀರಾಮಚಂದ್ರಗುರವೇ ನಮಃ ಕಾರುಣ್ಯಸಿಂಧವೇ ॥ 
ವೃಂದಾವನವಿರುವ ಸ್ಥಳ ರಾಯವೇಲೂರು. ಆರಾಧನೆಯ ಕಾಲ ಮಾರ್ಗಶೀರ್ಷ- 
ಶುದ್ಧಶೃತೀಯಾ. 


ಜಗದ್ಗುರು ಶ್ರೀಮಧ್ವಾಚಾರ್ಯರ ಮಹಾಸಂಸ್ಥಾನ ಎನಿಸಿದ ಶ್ರೀವ್ಯಾಸರಾಜ- 
ಮಠದ ಪೀಠಾಧಿಪತಿಗಳೆಲ್ಲರೂ ಪರಿವ್ರಾಟ ಪರಿವೃಢರೇ. ಪ್ರಗಲ್ಭಪಾಂಡಿತ್ಯದ ಈ 
ಅವಿಚ್ಛಿನ್ನಪರಂಪರೆಯು ವಿದ್ಯಾಸಿಂಹಾಸನ ಎಂಬ ಆ ಶ್ರೀಮಠದ ಬಿರುದಿಗೆ 
ಯಾಥಾರ್ಥ್ಯದ ಬಾವಲಿ ಕಟ್ಟಿದೆ. ವಿಶಿಷ್ಠವೈದುಷ್ಯದ ವರಿಷ್ಠವೇದಿಕೆಯ ಅಧಿಷ್ಠಾತೃ- 
ಗಳಾದ ಈ ಗುರುಗರಿಷ್ಠರು ಸುಧಾದಿಗ್ರಂಥಗಳಿಗೆ ರಚಿಸಿದ ಅತ್ಯಪೂರ್ವವಾದ 
ಟಿಪ್ಪಣಿಗಳು ಅವರ ಸಾರಸ್ವತನಿಧಿಯ ಅಗಾಧತೆಗೆ ಸಾಕ್ಷಿಯಾಗಿವೆ. 


ಮಾರ್ಗಶಿರಮಾಸ ತ 
ಹೀಗೆ ಶ್ರೀಜಯತೀರ್ಥರ ಶ್ರೀಮನ್ಹ್ಯಾಯಸುಧಾ ಗ್ರಂಥಕ್ಕೆ ಸರ್ವಂಕಷ ಟಿಪ್ಪಣಿ 
ಬರೆದು ವೇದಾಂತವಿಶ್ಚಂಭರೆಯ ವಿದ್ಯುದ್ವಿಭಾಸಕ ವಿದ್ವದ್ಯತಿವರೇಣ್ಯರಲ್ಲಿ ಶ್ರೀ- 
ಕಂಬಾಲೂರು ರಾಮಚಂದ್ರತೀರ್ಥರು ಅನ್ಯತಮರೂ ಧನ್ಯತಮರೂ ಆಗಿದ್ದಾರೆ. 
ಪೂರ್ವಾಶ್ರಮದಲ್ಲಿ ಒಮ್ಮೆ ನವರಾತ್ರಿಯ ಕಾಲದಲ್ಲಿ ತಿರುಪತಿ ಕ್ಷೇತ್ರದಲ್ಲಿ ವಿಪರೀತ 
ಜನದಟ್ಟಣೆ ಸೇರಿತ್ತು. ದೇವರ ದರ್ಶನವೇ ಆಗಲಿಲ್ಲ ಆಚಾರ್ಯರಿಗೆ. ಆಗ ಅವರ 
ಮನಸ್ಸು ನೊಂದು ಜನಸ್ತೋಮದಿಂದ ಹೊರಗೆ ಬಂದು ದೇವಸ್ಥಾನದೆಡೆಗೆ ಮುಖ- 
ಮಾಡಿ ಭಕ್ತಿಪಾರವಶ್ಯದಿಂದ ಆಪಾತತಃ ಆಕ್ಷೇಪರೂಪವಾದರೂ ಅಂತತಃ ಭಕ್ತು- 
ದ್ರೇಕದ್ಯೋತಕವಾದ ಒಂದು ಪದ್ಯವನ್ನು ಸದ್ಯಃ ರಚಿಸಿ ನುಡಿದರು. 
ಐಶ್ಚರ್ಯಮತ್ತಚಿತ್ತೋರ5ದ್ಯ ಯದಿ ಮಾಂ ಸಮುಪೇಕ್ಟಸೇ। 
ವಾದಿಭಿಃ ಕಲಹೇ ಪ್ರಾಪ್ತೇ ತ್ರಹಮೇವ ಗತಿಸ್ತವ ॥ 

"ವೇಂಕಟೇಶ! ನಿನಗೀಗ ಹಣ ಹೆಚ್ಚಾಗಿ ಮದ ಬಂದಿದೆ. ನನ್ನನ್ನು ನೀನೀಗ 
ಉಪೇಕ್ಷೆ ಮಾಡಿಬಿಟ್ಟರೆ ಬೌದ್ಧನಾಸ್ತಿಕಾದಿಗಳು ದೇವರೇ ಇಲ್ಲ ಎಂದು ವಾದಿಸ 
ತೊಡಗಿದಾಗ ನಿನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಾನೇ ನಿನಗೆ ಗತಿ' ಎಂದು 
ಶ್ರೀನಿವಾಸದೇವರಿಗೆ ಸವಾಲು ಹಾಕಿದರಂತೆ. ಆಗ ವೇಂಕಟೇಶಪ್ರಭು ಅರ್ಚಕರಿಗೆ 
ಸೂಚಿಸಿ ಆಚಾರ್ಯರನ್ನು ಗೌರವದಿಂದ ಗರ್ಭಗುಡಿ ಒಳಕ್ಕೆ ಕರೆತಂದು ಮನ- 
ದಣಿಯೆ ತನ್ನ ದರ್ಶನಮಾಡಿಸಿದನಂತೆ. 

"ಪೆನ್ನತ್ತೂರು' ಗ್ರಾಮದ ಒಂದು ದೊಡ್ಡ ಬ್ರಾಹ್ಮೂರ ಗುಂಪು ಇವರ ಮಹಿಮೆಗೆ 
ಮಾರು ಹೋಗಿ ಮುದ್ರಾಧಾರಣ ಮಾಡಿಸಿಕೊಂಡು ಮಾಧ್ವರಾದರು. 

ಒಮ್ಮೆ ಕೆಲ ಕುಹಕಿಗಳು ಇವರ ತಲೆಯ ಮೇಲೆ ದೊಡ್ಡ ಕಲ್ಲು ಹಾಕಬೇಕೆಂದು 
ಬಂದಾಗ ಶ್ರೀರಾಮಚಂದ್ರತೀರ್ಥರು "ಅಂತರಾಳೇ ತಿಷ್ಠ' ಎಂದರು. ಆ ಕಲ್ಲುಹಾಗೇ 
ನಿಂತಿತು. ಮುಂದೆ ಆ ಕಲ್ಲನ್ನು ತಮ್ಮ ವೃಂದಾವನದ ಮೇಲೆ ಹಾಕಬೇಕೆಂದು 
ಅಪ್ಪಣೆಗೈದರು. ಇವರ ವೃಂದಾವನವು ಅರ್ಕಾಟ ಜಿಲ್ಲೆಯ ಪಯಸ್ವಿನೀ ನದೀ ತೀರ- 
ದಲ್ಲಿ ರಾಯವೇಲೂರು ಗ್ರಾಮದಲ್ಲಿ ಅವರ ಗುರುಗಳಾದ ಶ್ರೀಪತಿತೀರ್ಥರ ಸನ್ನಿಧಿ- 
ಯಲ್ಲಿಯೇ ಇರುತ್ತದೆ. ಶ್ರೀವ್ಯಾಸರಾಜಮಠದಲ್ಲಿ ಈಗ ಪ್ರಚಾರದಲ್ಲಿರುವ ಎಲ್ಲ 
ಸಂಪ್ರದಾಯಗಳಿಗೆ ಇವರೇ ಮೂಲ ಪ್ರವರ್ತಕರು. ಹಗಲಿರುಳು ಪಾಠಪ್ರವಚನ- 


88 ಮಾರ್ಗಶಿರಮಾಸ 


ಗಳಲ್ಲಿಯೇ ಸಮಯ ಕಳೆಯುವ ಇರುವ "ವಾಗ್ಧೊಮಲೇ ಬೊಮುಲು' 
ಪ್ರತಿಮೆಗಳಿಗಿಂತ ಶಬ್ದಬ್ರಹ್ಮದ ಉಪಾಸನೆಯೇ ಶ್ರೇಷ್ಠವೆಂದು ತೆಲುಗಿನಲ್ಲಿ ಹೇಳಿ 
ನಿರಂತರ ಸ್ವಾಧ್ಯಾಯಗೈಯುತ್ತಿದ್ದರು. 


ಮಾರ್ಗಶಿರ ॥ ಶುಕ್ಲ ಷಷ್ಠೀ 
ಚಂಪಾಷಷ್ಠೀ 

ನಾಗಪೂಜಾ- ಮಾರ್ಗಶೀರ್ಷ ಶುಕ್ಲ ಪಂಚಮಿಯಂದು ನಾಗಪೂಜೆಯು 
ವಿಹಿತವಾಗಿದೆ. ಷಷ್ಟೀಯುಕ್ತವಾದ ಪಂಚಮಿಯಲ್ಲಿ ನಾಗಪೂಜೆಯಿಂದ ನಾಗರು 
ಸಂತುಷ್ಟರಾಗುತ್ತಾರೆ. ಇದನ್ನೇ ಸ್ಕಂದಷಷ್ಠೀ ಎನ್ನುವರು. 

ನಮ್ಮ ದೇಶದಲ್ಲಿ ಮಾರ್ಗಶೀರ್ಷ, ಪುಷ್ಯ ಅಥವಾ ಮಾಘಮಾಸದ ಶುಕ್ಲ 
ಷಷ್ಟಿಯಂದು ಸ್ಕಂದನ ಪ್ರೀತಿಗಾಗಿ ವಟು ಸಮಾರಾಧನೆ ಮಾಡುವ ಪದ್ಧತಿಯಿದೆ. 
ಷಷ್ಠಿಯಂದು ಆಗದಿದ್ದರೆ ಭಾನುವಾರದಂದು ಮಾಡುವ ಪದ್ಧತಿಯೂ ಇದೆ. 

ಮಾರ್ಗಶಿರ ಶುಕ್ಲಪಕ್ಷದ ಷಷ್ಮಿಯನ್ನು ಸುಬ್ರಹ್ಮಣ್ಯ ಷಷ್ಮಿಯೆಂದು, ಸುಬ್ರಾಯನ 
ಷಷ್ಠಿಯೆಂದೂ, ಚಂಪಾಷಷ್ಠೀ ಎಂದೂ ಕರೆಯುತ್ತಾರೆ. ಯಾಕೆ ಅಂದು ಈ ಉತ್ಸವ- 
ವನ್ನು ಆಚರಿಸಬೇಕು? ಎಂದು ವಿಚಾರ ಮಾಡೋಣ. ಶಿವ ಹಾಗೂ ಪಾರ್ವತಿಯರು 
ಏಕಾಂತದಲ್ಲಿ ಇರಬೇಕಾದರೆ ಅಗ್ನಿಯು ಪಾರಿವಾಳರೂಪದಿಂದ ಬಂದು ಅದನ್ನು 
ನೋಡುತ್ತಾನೆ. ಆಗ ಪಾರ್ವತಿಯು ಲಜ್ಜಿತಳಾಗಲು ಶಿವನು ಸಿಟ್ಟಿನಿಂದ ತನ್ನ 
ವೀರ್ಯವನ್ನು ಆಕಾಶಕ್ಕೆ ಎಸೆಯುತ್ತಾನೆ. ಅದನ್ನು ಅಗ್ನಿಯು ಸ್ವೀಕರಿಸಿದರೂ ಅವನಿಗೆ 
ಅದನ್ನು ಇಟ್ಟುಕೊಳ್ಳಲಾಗದೆ ಗಂಗೆಯಲ್ಲಿ ವಿಸರ್ಜಿಸುತ್ತಾನೆ. ಗಂಗೆಗೂ ಅದನ್ನು 
ಸಹಿಸಿಕೊಳ್ಳಲಾಗದೇ ಅವಳು ಅದನ್ನು ಜೊಂಡಿನ ಮೇಲೆ ವಿಸರ್ಜಿಸುತ್ತಾಳೆ. ಆಗ 
ಉತ್ಪತ್ರಿಯಾದವನೇ ಸುಬ್ರಹ್ಮಣ್ಯ. ಅವನು ಅತ್ತಾಗ ಅವನಿಗೆ ಹಾಲುಣಿಸುವ ಸಲು- 
ವಾಗಿ ಆರುಜನ ಕೃತ್ತಿಕಾ ದೇವತೆಗಳು ಬರುತ್ತಾರೆ. ಆಗ ಸುಬ್ರಹ್ಮಣ್ಯನು ಆರುಮುಖ 
ದಿಂದ ಅವರು ಉಣಿಸಿದ ಹಾಲನ್ನು ಕುಡಿಯುತ್ತಾನೆ.ನಂತರ ಅವನು ದೇವಸೇನಾನಿ 
ಯಾಗಿ ತಾರಕಾಸುರನನ್ನು ಸಂಹರಿಸುತ್ತಾನೆ. ಹೀಗೆ ಸ್ಕಂದನು ತಾರಕಾಸುರನನ್ನು 
ಸಂಹರಿಸಿದ ದಿನ ಮಾರ್ಗಶಿರ ಶುಕ್ಲಪಕ್ಚದ ಷಷ್ಠಿ. ಅಂದು ವಿಶೇಷ ಯೋಗವಾದ 
ಚಂಪಾ ಎಂಬ ಯೋಗವೂ ಇತ್ತು. ಹಾಗಾಗಿ ಅಂದು ಚಂಪಾಷಷ್ಠೀ. ನಿಹತ್ಯ ತಾರಕಂ 


ಮಾರ್ಗಶಿರಮಾಸ 89 


ಷಷ್ಕ್ಯಾಂ ಗುಹಸ್ತಾರಕರಾಜವತ್‌। ರರಾಜ ದಯಿತಾ ತೇನ ತಾರಕೇ ಯಸ್ಯ ಸಾ 
ತಿಥಿಃ। ಎಂದು ಸುಬ್ರಹ್ಮಣ್ಯನ ತಿಥಿಯು ಷಷ್ಠಿಯೆಂದು ತಿಳಿಸಿದ್ದಾರೆ. 

ಅಂದರೆ ಅಂದು ತಾರಕಾಸುರನನ್ನು ಸಂಹರಿಸಿದ ಸುಬ್ರಹ್ಮಣ್ಯನನ್ನು ದೇವತೆಗಳು 
ಸಂತೋಷದಿಂದ ಪೂಜಿಸಿ ಅಂದಿನಿಂದ ಸುಬ್ರಹ್ಮಣ್ಯನನ್ನು ಸರ್ವಕಾಲದಲ್ಲೂ ದೇವ- 
ಸೇನಾನಿಯಾಗಿ ಅಭಿಷೇಕಿಸಿದರು. ಆದ್ದರಿಂದ ಈ ಷಷ್ಠಿಯಂದು ಸ್ಥಂದನು ಪ್ರಸನ್ನನಾಗಿ 
ಸಕಲರಿಗೂ ವಿಶೇಷಾನುಗ್ರಹವನ್ನು ಮಾಡುತ್ತಾನೆ. ಚಂಪಾ ಎಂಬುದು ಒಂದು 
ಯೋಗವಿಶೇಷದ ಹೆಸರು. ಅಂದರೆ ಒಂದೊಂದು ತಿಥಿಗೆ ಕೆಲವೊಂದು ಯೋಗ- 
ವಿಶೇಷಗಳಿರುತ್ತವೆ. ಅವುಗಳು ಆ ಸಂದರ್ಭದಲ್ಲಿ ವಿಶೇಷ ಫಲಗಳನ್ನು ಕೊಡುತ್ತವೆ. 
ಅದರಂತೆ ಷಷ್ಠಿ ತಿಥಿಗೆ ಚಂಪಾ, ಮಂದಾರ, ವರ ಎಂಬಂತಹ ಯೋಗವಿಶೇಷಗಳಿವೆ. 
ಅದರಲ್ಲಿ ಚಂಪಾಯೋಗವಿದ್ದರೆ ಸಕಲಕಾರ್ಯಗಳಲ್ಲಿಯೂ ಜಯ ಪ್ರಾಪ್ತಿಯಾ- 
ಗುತ್ತದೆ. ಈ ಚಂಪಾ ಯೋಗವು ಹೇಗೆ ಬರುತ್ತದೆ ಎಂದು ನೋಡೋಣ. ಮಾರ್ಗೇ 
ಭಾದ್ರಪದೇ ಶುಕ್ಲಾ ಷಷ್ಠೀ ವೈಧೃತಿಸಂಯುತಾ । ರವಿವಾರೇಣ ಸಂಯುಕ್ತಾ ಸಾ 
ಚಂಪೇತಿ ಕೀರ್ತಿತಾ । ವಿಶಾಖಾ ಭೌಮಯೋಗೇನ ಸಾ ಚಂಪೇತೀಹ 
ಕೀರ್ತಿತಾ । ಎಂದು ಎರಡು ವಿಧವಾಗಿ ಚಂಪಾ ಯೋಗವು ಪ್ರಾಪ್ತಿಯಾಗುತ್ತದೆ 
ಎಂದು ಹೇಳುತ್ತಾರೆ. 1. ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯಂದು ಭಾನು- 
ವಾರ ಹಾಗೂ ಅಂದೇ ವೈಧೃತಿಯೆಂಬ ಯೋಗವೂ ಸೇರಿದರೆ ಚಂಪಾಷಷ್ಠೀ 
ಎಂದೆನಿಸುತ್ತದೆ. ಅಥವಾ ಮಂಗಳವಾರದಂದು ವಿಶಾಖಾ ನಕ್ಚತ್ರವಿದ್ದರೂ ಮಾರ್ಗಶಿರ 
ಮಾಸದ ಶುಕ್ಲ ಪಕ್ಷದ ಷಷ್ಠಿಯು ಚಂಪಾಷಷ್ಠೀ ಎಂದೆನಿಸಿಕೊಳ್ಳುತ್ತದೆ. 

ಈ ಎರಡು ವಿಧವಾದ ದಿನಗಳಲ್ಲಿ ಒಂದು ದಿನ ಸೃಂದನು ತಾರಕಾಸುರನನ್ನು 
ಸಂಹರಿಸಿದನು. ಆದ್ದರಿಂದ ಆ ಷಷ್ಠಿಗೆ ಚಂಪಾಷಷ್ಠೀ ಎಂದು ಹೆಸರು.ಈ ದಿನದಂದು 
ದೇವತೆಗಳು ವಿಶೇಷವಾಗಿ ಸುಬ್ರಹ್ಮಣ್ಯನ ಪೂಜೆಯನ್ನು ಮಾಡುತ್ತಾರೆ. ಆದ್ದರಿಂದ 
ನಾವೆಲ್ಲ ಅಂದು ಚಂಪಾ ಯೋಗವಿಲ್ಲದಿದ್ದರೂ ಅಂದು ಮಾಡುವ ಪೂಜೆಯು 
ಚಂಪಾಷಷ್ಟೀಯ ಪೂಜಾಫಲ. ಅದರಂತೆ ಇಂದು ಇನ್ನೂ ಒಂದು ವಿಶೇಷವಿದೆ. 
ಹಿಂದೆ ಪಾತಾಳದಲ್ಲಿ ವಾಸಿಸುವ ನಾಗದೇವತೆಗಳ ಮೇಲೆ ಸುತಲಲೋಕದ ದೈತ್ಯರ 
ಆಕ್ರಮಣವಾದಾಗ ನಾಗದೇವತೆಗಳ ಪ್ರಾರ್ಥನೆಯಂತೆ ಸುಬ್ರಹ್ಮಣ್ಯನು ಅಲ್ಲಿಗೆ 
ಬಂದು ದೈತ್ಯರೊಂದಿಗೆ ಹೋರಾಡಿ ನಾಗದೇವತೆಗಳಿಗೆ ಜಯ ತಂದಿತ್ತನು. ಆಗ 


90 ಮಾರ್ಗಶಿರಮಾಸ 
ನಾಗರು ತಮ್ಮ ಪ್ರತೀಕದಲ್ಲಿ ಸದಾ ಕಾಲ ಸುಬ್ರಹ್ಮಣ್ಯನು ನಮ್ಮಲ್ಲಿ ಇದ್ದು ದೈತ್ಯರ 
ಭಯ ಇಲ್ಲದಂತೆ ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ. ಅದರಂತೆ ಸುಬ್ರಹ್ಮಣ್ಯನು 
ಸರ್ಪಗಳಿಗೆ ಅಭಯವನ್ನು ನೀಡುತ್ತಾನೆ. ಆಗ ಸಂತುಷ್ಟರಾದ ನಾಗಗಳು ತಮ್ಮ 
ಪ್ರತೀಕದಲ್ಲಿ ಸುಬ್ರಹ್ಮಣ್ಯನ ಆರಾಧನೆಯೂ ನಡೆಯುವಂತೆ ಅನುಗ್ರಹಿಸುತ್ತಾರೆ. 
ಅಂದಿನಿಂದ ಸುಬ್ರಹ್ಮಣ್ಯ ಷಷ್ಠಿಯಂದು ನಾಗನ ಪ್ರತೀಕದಲ್ಲಿ ಸುಬ್ರಹ್ಮಣ್ಯನ ಆರಾಧ- 
ನೆಯು ನಡೆಯುವ ಸಂಪ್ರದಾಯ ಬಂದಿತು. 


ಸುಬ್ರಹ್ಮಣ್ಯ ಕ್ಷೇತ್ರ ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕೃತೇ। ಯತ್ರೋ 
ಚ್ಛಿಷ್ಟಮಪಿ ಸ್ಪಷ್ಟಂ ಶ್ರಿಶ್ರಿಣಃ ಶೋಧಯತ್ಯಹೋ ॥ 37 ॥। ಬ್ರಹ್ಮಹತ್ಯಾದೋಷಶೇಷಂ 
ಬ್ರಾಹ್ಮಣಾನಾಂ ಹರನ್ನಯಮ್‌ । ವಿರೋಧೇ ತು ಪರಂ ಕಾರ್ಯಂ ಇತಿ ನ್ಯಾಯ- 
ಮಮಾನಯತ್‌ 11381 ಸುಬ್ರಹ್ಮಣ್ಯ ಸುರಾಗ್ರಗಣ್ಯ ಕುಜನಾರಣ್ಯಜ್ನಲತ್ಪಾವಕ 
ಪ್ರಬ್ರೂಯಾತ್ರವ ವಿಕ್ರಮಂ ಭುವಿ ಕವಿಃ ಕೋವಾಠ5ಮರೋ ವಾ ದಿವಿ । ಯಃ 
ಪ್ರಾಗಪ್ರತಿಮಲ್ಲತಾರಕಮಹಾದೈತ್ಯಂ ಸುದೃಪ್ತಂ ಭವಾನ್‌ ವಿಪ್ರೌಘಪ್ರಿಯ ಸುಪ್ರ- 
ಭಾವ ಸಮರೇ ಕ್ರೀಡನ್ನಜೈಷೀದ್ದಿ ಸಮ್‌।39॥ ಅನ್ನಂ ದದಾಸಿ ವಿದಧಾಸ್ಯಖಿಲಸ್ಯ 
ರಕ್ಷಾಂ ಕ್ಲಿನ್ನಂ ಪುನಾಸಿ ವಿಲುನಾಸಿ ಸಮಸ್ತದೋಷಾನ್‌ । ಹೇ ಸ್ಕಂದ ವಂದ್ಯ ಭವತೋ 
ಭುವನೇ ಭವಾನೀಸೂನೋ ಕೃಪಾಜಲನಿಧೇ ಕತಮಃ ಸಮಃ ಸ್ಯಾತ್‌॥40॥ 


ನಾಗಾರಾಧನೆ 


ಸುಬ್ರಹ್ಮಣ್ಯ ಹಾಗೂ ಗಣೇಶ ಇವರೀರ್ವರೂ ಶಿವಸುತರು. ತಮ್ಮನಾದ 
ವಿನಾಯಕ ವಿಘ್ಲಗಣಗಳಿಗೆ ಅಧಿಪತಿಯಾಗಿ ಗಣೇಶನೆನಿಸಿದ. ಸುಬ್ರಹ್ಮಣ್ಯನು 
ದೇವಸೇನೆಯಲ್ಲಿ ಸೇರಿದ ನಾಗಗಳಿಗೂ ಅಧಿಪತಿಯಾಗಿ ನಾಗೇಶನೆನಿಸಿದ. ನಾಗಗಳ 
ಜೀವಕ್ಕೆ ಸಂಚಕಾರ ಬಂದಾಗ ರಕ್ಷಣೆಯಿತ್ತ. ನಾಗಗಳನ್ನು ಕೊಲ್ಲದೇ ಪೂಜಿಸಬೇಕೆಂದು 
ಆದೇಶಿಸಿದ. ನಾಗಗಳ ಪೂಜೆಯಿಂದ ನನಗೆ ತೃಪ್ತಿಯೆಂದು ವರವಿತ್ತ. ಹಾಗಾಗಿ 
ಸುಬ್ರಹ್ಮಣ್ಯಷಷ್ಠಿಯಂದು ನಾಗಾರಾಧನೆ ನಡೆಯುತ್ತದೆ. ನಾಗರಕಲ್ಲು ಪ್ರತಿಷ್ಠೆಯಾಗಿದ್ದ 
ಸ್ಥಲಕ್ಕೆ ಹೋಗಿ ಹಾಲೆರೆದು ಅರಶಿನ ಹಚ್ಚಿ ಸುತ್ತುಹಾಕಿ ನಮಸ್ಕರಿಸುವುದು ಇಂದು 
ಎಲ್ಲೆಡೆ ಆಚರಣೆಯಲ್ಲಿದೆ. ಸಾಮರ್ಥ್ಯವುಳ್ಳವರು ಒಂಭತ್ತು ಬ್ರಹ್ಮಚಾರಿಗಳನ್ನು 
ಸೃಂದ-ಸರ್ಪಗಳ ಪ್ರೀತಿಗಾಗಿ ಆರಾಧಿಸುತ್ತಾರೆ. ಮಾರ್ಗಶೀರ್ಷಶುಕ್ಸಷಷ್ಠೀ, ರವಿ- 


4 


ಮಾರ್ಗಶಿರಮಾಸ 91 


ವಾರ, ವಿಶಾಖಾನಕ್ತತ್ರ, ವೈಧೃತಿಯೋಗಗಳು ಒಟ್ಟುಕೂಡಿದರೆ ಆ ಯೋಗ "ಚಂಪಾ- 
ಷಷ್ಠೀ' ಎಂದು ನಿರ್ಣಯಸಿಂಧು ಹೇಳಿದೆ. ಪಂಚಮಿಯಿದ್ದುಮಧ್ಯಾಹ್ನವ್ಯಾಪಿನಿಯಾಗಿ 
ಷಷ್ಠಿಯಿದ್ದರೆ ಅದನ್ನೇ "ಸುಬ್ರಹ್ಮಣ್ಯಷಷ್ಯೀ' ಎಂದು ಪರಿಗ್ರಹಸಬೇಕು. 
ವಟಾ ಿದಾಧನೆ - ಸುಬ್ರಹ್ಮಣ್ಯನಿಗೆ ಕುಮಾರನೆಂದೂ ಹೆಸರು. ಕೌಮಾರಾವಸ್ಥೆಯ 
ಗಾಯತ್ರೀ ಮಂತ್ರಜಾಪಕವಟುಗಳೆಂದರೆ ಕುಮಾರನಿಗೂ, ನಾಗಗಳಿಗೂ ಅತ್ಯಂತ 
ಪ್ರೀತಿ. ವಟುಗಳ ಆರಾಧನೆ-ಸಂತರ್ಪಣೆಗಳಿಂದ ಸುಬ್ರಹ್ಮಣ್ಯ-ನಾಗಗಳ ಅನುಗ್ರಹ- 
ವನ್ನು ಸಂಪಾದಿಸಬಹುದು. ಕನಿಷ್ಠ ಎಂಟು ಬ್ರಹ್ಮಚಾರಿಗಳನ್ನು ಆರಾಧಿಸಬೇಕು. 
ಅವರಲ್ಲಿಎಂಟು ಪ್ರಮುಖ ನಾಗಗಳನ್ನು ಆವಾಹಿಸಿ ಪೂಜಿಸಬೇಕು. ಆ ಎಂಟು ನಾಗ 
-ಗಳನ್ನು ಆಗ್ನೇಯಪುರಾಣ ಹೀಗೆ ಹೆಸರಿಸಿದೆ- ಶೇಷವಾಸುಕಿತಕ್ಷಾಖ್ಯಾಃ ಕರ್ಕೊಟೋ 
-5ಬ್ಲೋ ಮಹಾಂಬುಜಃ । ಶಂಖಪಾಲಶ್ಚ ಕುಲಿಶಃ ಇತ್ಯಷ್ಟೌ ನಾಗವರ್ಯಕಾಃ ॥ 
ಶೇಷ, ವಾಸುಕಿ, ತಕ್ಷಕ, ಕರ್ಕೋಟಕ, ಪದ್ಮ, ಮಹಾಪದ್ಮ, ಶಂಖಪಾಲ, ಕುಲಿಶ 
ಎಂಬ ಎಂಟು ನಾಗಗಳು. ಒಂಭತ್ತನೆ ವಟುವಿನಲ್ಲಿ ಸಂಕರ್ಷಣನನ್ನು ಆವಾಹಿಸಿ 
ಪೂಜಿಸಬೇಕು. ಸಾಂಪ್ರದಾಯಿಕವಾಗಿ ಸರ್ಪ, ಅನಂತ, ಶೇಷ, ಕಪಿಲ, ನಾಗ, 
ಕಾಲಿಯ, ಶಂಖಪಾಲ, ಭೂಧರ ವಾಸುಕಿಯೆಂಬ ಒಂಭತ್ತು ನಾಗಗಳ ಆರಾಧನೆ- 
ಯಿದೆ. ಆರಾಧನೆಯ ಕ್ರಮ ಹೀಗೆ- ಶೇಷಾದಿಸಕಲಸರ್ಪಾಂತರ್ಗತ ಪ್ರಾಣಸ್ನ- 
ಸಂಕರ್ಷಣಪ್ರೀತ್ಯರ್ಥಂ ಬ್ರಹ್ಮಚಾರ್ಯಾರಾಧನಂ ಕರಿಷ್ಯೇ । ಶೇಷಾಯ ನಮಃ । 
ಶೇಷ ಸ್ಟಾಗತಮ್‌ । (ಸುಸ್ವಾಗತಮ್‌) ಶೇಷಸ್ಯ ಇದಮಾಸನಮ್‌ । (ಅಸ್ತು 
ಸುಖಾಸನಮ್‌) ಶೇಷ ಇದಂ ತೇ ಪಾದ್ಯಮ್‌ । (ಅಸ್ತು ಪಾದ್ಯಮ್‌) ಶೇಷಂ 
ಭವತ್ತು ಆವಾಹಯಿಷ್ಯೇ । (ಅಸ್ತು ಆವಾಹಯ)ಶೇಷ ಇದಂ ತೇ ಅರ್ಫ್ಥ್ಯಮ್‌ । 
ಅಸ್ತ ರ್ಶ್ರಮ್‌) ಶೇಷಾಯ ನಮಃ | ಗಂಧಾದಿಸಕಲಾರಾಧನೈಃ: ಸ್ಪರ್ಜಿತಮ್‌ । 
(ಅಸ್ತು) (ಕಂಸದಲ್ಲಿರುವುದನ್ನು ವಟುಗಳು ಹೇಳಬೇಕು.) ಹೀಗೆ ವಟುವಿನಲ್ಲಿ 
ಶೇಷನನ್ನು ಆವಾಹಿಸಿ, ಉಪಚರಿಸಿ, ಪಾದ ತೊಳೆದು, ಗೋಪೀಚಂದನ, 
ಯಜ್ಞೋಪವೀತ, ಪಂಚಪಾತ್ರೆ , ಫಲ, ಮಡಿಪಂಚೆ ಇವುಗಳನ್ನು ದಕ್ಷಿಣೆಯೊಂದಿಗೆ 
ಕೊಟ್ಟು ನಮಿಸಬೇಕು. ಅನೇನ ಸೋಪಸ್ಕರಶೇಷಾರಾಧನೇನ ಶೇಷಾಂತರ್ಗತ 
ಸಂಕರ್ಷಣಪರಮಾತ್ಮಾ ಪ್ರೀಯತಾಮ್‌ । ಹೀಗೆಯೇ ವಾಸುಕಯೇ ನಮಃ । 
ವಾಸುಕೇ ಸ್ವಾಗತಮ್‌ । ವಾಸುಕೇಃ ಇದಮಾಸನಮ್‌ । ಇತ್ಯಾದಿಯಾಗಿ ಹೇಳಬೇಕು. 


92 ಮಾರ್ಗಶಿರಮಾಸ 
ಸ್ಕಂದಚರಿತ್ರೆ ಪಾರಾಯಣಮಾಡಿರಿ- 
ಅಥ ಕಾರ್ತಿಕೇಯೋತ್ಪತ್ತಿಃ (ಸ್ಮಂದಚರಿತ್ರೆ) 

ಪ್ರಜಾಪಾಲ ಉವಾಚ - ಅಹಂಕಾರಾತ್‌ ಕಥಂ ಯಜ್ಞೇ ಕಾರ್ತಿಕೇಯೋ 
ದ್ವಿಜೋತ್ತಮ । ಏತನ್ಮೇ ಸಂಶಯಂ ಛಿಂದಿ ಪೃಚ್ಛತೋ ವೈ ಮಹಾಮುನೇ ।॥11। ಪ್ರಜಾ 
-ಪಾಲ - ದ್ವಿಜೋತ್ತಮ! ಮಹಾಮುನಿಯೇ! ಅಹಂಕಾರ(ತತ್ವ)ದಿಂದ ಷಣ್ಮುಖನು 
ಹೇಗೆ ಜನಿಸಿದನು? ನನ್ನ ಈ ಸಂದೇಹವನ್ನು ಹೋಗಲಾಡಿಸು. ಮಹಾತಪಾ 
ಉವಾಚ - ಸರ್ವೇಷಾಮೇವ ತತ್ಪಾನಾಂ ಯಃ ಪರಃ ಪುರುಷಃ ಸ್ಥ ತಃ! ತಸ್ಮಾದ- 
ವ್ಯಕ್ತಮುತ್ತನ್ನಂ ತತ್ಪಾಧಿ ತ್ರಿವಿಧಂ ತು ತತ್‌ 11211 ಪುರುಷಾವ್ಯಕ್ತಯೋರ್ಮಧ್ಯೇ 
ಮಹತ್ವಂ ಸಮಪದ್ಯತ । ಸ ಚಾಹಂಕಾರ ಇತ್ಯುಕ್ತೋ ಯೋ ಮಹಾನ್‌ ಸಮುದಾ- 
ಹೃತಃ 131! ಮಹಾತಪಮುನಿ - ತತ್ತ್ವಗಳಲ್ಲೆಲ್ಲಾ ಶ್ರೇಷ್ಠನು (ಜ್ಯೇಷ್ಠನು) ಪುರು- 
ಷನೆನಿಸಿಕೊಳ್ಳುವನು. ಆ ಪುರುಷನಿಂದ ಅವ್ಯಕ್ತ(ತತ್ವ)ವು ಉದಿಸಿತು. ಪುರುಷಾ- 
ವ್ಯಕ್ತಗಳ ಸಾಮರಸ್ಯವುಂಟಾಗಲು ಮೂರು ಬಗೆಯಾದ ಮಹತತ್ತ್ವವು ಉದಿಸಿತು. 
ಆ ಮಹತ್ತತ್ವವೆಂಬುದೇ (ಮೂರು ಬಗೆಯ) ಅಹಂಕಾರವೆನಿಸಿಕೊಂಡಿತು. ಪುರು- 
ಷೋ ವಿಷ್ಣುರಿತ್ಯುಕಃ ಶಿವೋ ವಾ ನಾಮತಃ ಸ್ಮೃತಃ | ಅವ್ಯಕ್ತಂ ತು ಉಮಾ ದೇವೀ 
ಶ್ರೀರ್ವಾ ಪದ್ಧನಿಭೇಕ್ಟಣಾ ॥4॥ ಪುರುಷನಿಗೆ ಎಷ್ಟು ಅಥವಾ ಶಿವನೆಂದು ಹೆಸರು. 
ಅವ್ಯಕ್ತವಾದರೋ ಕಮಲನೇತ್ರೆಯಾದ ಶ್ರೀದೇವಿ, ಅಥವಾ ಉಮಾದೇವಿ. 
ತತ್ತಂಯೋಗಾದಹಂಕಾರಃ ಸ ಚ ಸೇನಾಪತಿರ್ಗುಹಃ । ತಸ್ಯೋತ್ಪತ್ತಿಂ ಪ್ರವಕ್ಷ್ಯಾಮಿ 
ಶೃಣು ರಾಜನ್‌ ಮಹಾಮತೇ ॥5॥ ಪುರುಷಾವ್ಯಕ್ತಸಂಯೋಗದಿಂದ ಅಹಂಕಾ- 
ರೋತ್ರತ್ತಿ. ಆ ಅಹಂಕಾರವೇ ದೇವಸೇನಾಪತಿಯಾದ ಗುಹ ಅಥವಾ ಷಣ್ಮುಖನೆನಿಸಿ- 
ಕೊಳ್ಳುವನು. ಮಹಾಮತಿಯಾದ ಪ್ರಜಾಪಾಲನೇ! ಆ ಷಣ್ಮುಖನ ಉತ್ಪತ್ತಿಯನ್ನು 
ಹೇಳುತ್ತೇನೆ. ಕೇಳು. ಆದ್ಯೋ ನಾರಾಯಣೋ ದೇವಾಸ್ಪಸ್ನಾದ್‌ ಬ್ರಹ್ಮಾ ತತೋ5 
-ಭವತ್‌ | ಅತಃ ಸ್ವಯಂಭುಶ್ಚಾನ್ಯೇ ಮರೀಚ್ಯಾದ್ಯಾರ್ಕಸಂಭವಾಃ ॥1611 ಸರ್ವಕ್ಕೂ 
ಆದಿಯಾದವನು ನಾರಾಯಣದೇವನು. ಬಳಿಕ ಅವನಿಂದ ಬ್ರಹ್ಮನು ಉದಿಸಿದನು. 
ಆ ಬ್ರಹ್ಮನಿಂದ ಮರೀಚ್ಯಾದಿಗಳೂ, ಸೂರ್ಯನೂ ಸಂಭವಿಸಿದರು. ತದಾರಭ್ಯ ಸುರಾ 
ದೈತ್ಯಾ ಗಂಧರ್ವಾ ಮಾನುಷಾಃ ಖಗಾಃ | ಪಶವಃ ಸರ್ವಭೂತಾನಿ ಸೃಷ್ಟಿರೇಷಾ 
ಪ್ರಕೀರ್ತಿತಾ ॥71॥ ಅಲ್ಲಿಂದ ಮೊದಲುಗೊಂಡು ಸುರರೂ, ಅಸುರರೂ, 


ಮಾರ್ಗಶಿರಮಾಸ 93 


ಗಂಧರ್ವರೂ, ಮನುಷ್ಯರೂ, ಪಶುಪಕ್ಚಿಗಳೂ, ಇತರ ಸರ್ವ(ಭೂತ) ಪ್ರಾಣಿಗಳೂ 
ಉದಿಸಿದವು. ಇದಕ್ಕೇ ಸೃಷ್ಟಿಯೆಂದು ಹೆಸರು. ಸೃಷ್ಟ್ವಾಂ ವಿಸ್ತಾರಿತಾಯಾಂ ತು 
ದೇವದೈತ್ಯಾ ಮಹಾಬಲಾಃ। ಸತ್ವಾನಾಂ(ಸಾತ್ವತಂ) ಭಾವಮಾಸ್ಥಾಯ ಯುಯುಧು- 
ರ್ವಿಜಿಗೀಷವಃ 81 ಸೃಷ್ಟಿಯು ವಿಸ್ತಾರವಾಗಲು ಮಹಾಬಲಶಾಲಿಗಳಾದ 
ದೇವಾಸುರರು ಸಾಮಾನ್ಯಜಂತುಗಳ ಸ್ವಭಾವವನ್ನು ಪಡೆದು ಪರಸ್ಪರವಾಗಿ ಜಯಿಸ- 
ಲಿಷ್ಟವುಳ್ಳವರಾಗಿ ಯುದ್ದ ಮಾಡಿದರು. ದೈತ್ಯಾನಾಂ ಬಲಿನಃ ಸಂತಿ ನಾಯಕಾ 
ಯುದ್ಧದುರ್ಮದಾಃ॥19॥ ರಾಕ್ಷಸರಿಗೆ ಯುದ್ಧದಲ್ಲಿಹೆಚ್ಚು ಸೊಕ್ಕುಳ್ಳ ಬಲಶಾಲಿಗಳಾದ 
(ಸೇನಾ) ನಾಯಕರಿದ್ದರು. ಹಿರಣ್ಯಕಶಿಪು: ಪೂರ್ವಂ ಹಿರಣ್ಯಾಕ್ಟೋ ಮಹಾಸುರಃ । 
ವಿಪ್ರಚಿತ್ತಿರ್ವಿಚಿತ್ರಸ್ತು ಭೀಮಾಕ್ಟಃ ಕ್ರೌಂಚ ಏವ ಚ ॥10॥ ಏತೇತಿಬಲಿನಃ ಶೂರಾ 
ದೇವಸೈನ್ಯಂ ಮಹಾಮೃಧೇ । ಅಮರಾಂಶ್ಚ ಶಿತೈರ್ಬಾಣೈರ್ಜಯಂತ್ಯನುದಿನಂ 
ಮೃಧೇ ॥11॥ ಮೊದಲು ಹಿರಣ್ಯಾಕ್ಟನೆಂಬ ಮಹಾರಾಕ್ಚಸನೂ, ಹಿರಣ್ಯಕಶಿಪು, 
ವಿಪ್ರಚಿತ್ತಿ, ವಿಚಿತ್ರ, ಭೀಮಾಕ್ಸ, ಕ್ರೌಂಚ ಎಂಬ ಬಲಿಷ್ಠರಾದ ಶೂರರೂ ಮಹಾ- 
ಯುದ್ಧದಲ್ಲಿ ದೇವತೆಗಳನ್ನು ಹರಿತವಾದ ಬಾಣಗಳಿಂದ ದಿನದಿನವೂ ಜಯಿಸು- 
ತ್ತಿದ್ದರು. ತೇಷಾಂ ಪರಾಜಯಂ ದೃಷ್ಟ್ವಾ ದೇವಾನಾಂ ಚ ಬೃಹಸ್ಪತಿಃ । ಉವಾಚ 
ಹೀನಂ ವೈ ಸೈನ್ಯಂ ನಾಯಕೇನ ವಿನಾ ಸುರಾಃ । ಏಕೇನೇಂದ್ರೇಣ ದಿವ್ಯಂ ತು ಸೈನ್ಯಂ 
ಪಾತುಂ ನ ಶಕ್ಯತೇ 11121 ಅತಃ ಸೇನಾಪತಿಂ ಕಂಚಿದನ್ನೇಷಯತ ಮಾಚಿರಮ್‌ । 
ಏವಮುಕ್ತಾಸ್ತತೋ ದೇವಾಃ ಜಗ್ಗುರ್ಲೋಕಪಿತಾಮಹಮ್‌ ॥1॥131 ದೇವತೆಗಳ 
ಸೋಲನ್ನು ಕಂಡು, ದೇವಗುರುವಾದ ಬೃಹಸ್ಪತಿಯು "ದೇವತೆಗಳೇ! ನಾಯಕನಿಲ್ಲದ 
ಸೈನ್ಯವು ಹೀನವಾದುದು. ಇಂದ್ರನೊಬ್ಬನಿಗೆ ದೇವಸ್ಥ್ಫನ್ಯವನ್ನು ರಕ್ಷಿಸಲು ಸಾಧ್ಯವಾ- 
ಗುವುದಿಲ್ಲ. ಆದುದರಿಂದ ತಡಮಾಡದೇ ಸೇನಾಪತಿಯೊಬ್ಬನನ್ನು ಹುಡುಕಿರಿ' 
ಎಂದನು. ಹೀಗೆ ಹೇಳಿಸಿಕೊಂಡ ದೇವತೆಗಳು ಬ್ರಹ್ಮನ ಹತ್ತಿರಕ್ಕೆ ಹೋದರು. 
ಸೇನಾಪತಿಂ ಚ ನೋ ದೇಹಿ ವಾಕ್ಯಮೂಚುಃ ಸಸಂಭ್ರಮಮ್‌ | ತತೋ ದಧ್ಯೌ 
ಚತುರ್ವಕ್ರಃ ಕಿಮೇಷಾಂ ಕ್ರಿಯತೇ ಮಯಾ ॥1411 ಅವರು ಬ್ರಹ್ಮನನ್ನು "ನಮಗೆ 
ಸೇನಾಪತಿಯನ್ನುಕೊಡು' ಎಂದು ತ್ವರೆಯಿಂದ ಬೇಡಿದರು. ಬಳಿಕ ಚತುರ್ಮುಖ- 
ಬ್ರಹ್ಮನು ಅವರಿಗೆ ನಾನೇನು ಮಾಡಲಿ ಎಂದು ಆಲೋಚಿಸಿದನು. ಬ್ರಹ್ಮಣ- 
ಶ್ಚಿಂತ್ಯಮಾನಸ್ಯ ರುದ್ರಂ ಪ್ರತಿ ಮನೋ ಗತಮ್‌ । ತತೋ ದೇವಾಃ ಸಗಂಧರ್ವಾಃ 


94 ಮಾರ್ಗಶಿರಮಾಸ 
ಖಷಯ: ಸಿದ್ಧಚಾರಣಾಃ ॥। ಬ್ರಹ್ಮಾಣಂ ಪುರತಃ ಕೃತ್ವಾ ಜಗ್ಗು; ಕೈಲಾಸಪರ್ವತಮ್‌ 
1115॥॥ ಆಲೋಚಿಸುತ್ತಿದ್ದ ಬ್ರಹ್ಮನ ಮನಸ್ಸು ರುದ್ರನ ಕಡೆಗೋಡಿತು. ಬಳಿಕ 
ಗಂಧರ್ವಸಹಿತರಾದ ದೇವತೆಗಳೂ, ಯಷಿಗಳೂ, ಸಿದ್ಧಚಾರಣರೂ ಬ್ರಹ್ಮನನ್ನು 
ಮುಂದಿಟ್ಟುಕೊಂಡು ಕೈಲಾಸಪರ್ವತಕ್ಕೆ ಹೋದರು. ತತ್ರ ದೃಷ್ಟ್ವಾ ಮಹಾದೇವಂ 
ವಂ ಪಶುಪತಿಂ ವಿಭುಮ್‌ । ತುಷ್ಟುವರ್ವಿವಿಧೈಃ ಸ್ತೋತ್ರ: ಶಕ್ರಾದ್ಯಾಸ್ತಿದಿವೌಕಸಃ 
11611 ಅಲ್ಲಿ ಮಹಾದೇವನೂ, ಪಶುಪತಿಯೂ, ವಿಭುವೂ ಆದ ಶಿವನನ್ನು ಕಂಡು, 
ಇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ, ಬಗೆ ಬಗೆಯ ಸ್ತೋತ್ರಗಳಿಂದ ಅವನನ್ನು 
ಸ್ತುತಿಸಿದರು. ದೇವಾ ಊಚುಃ - ನಮಾಮ ಸರ್ವೇ ಶರಣಾರ್ಥಿನೋ ವಯಂ 
ಮಹೇಶ್ವರಂ ತ್ರ್ಯಂಬಕಭೂತಭಾವನಮ್‌ । ಉಮಾಪತೇ ವಿಶ್ವಹತೇ ಮರುತ್ತತೇ 
ಜಗತ್ತತೇ ಶಂಕರ ಪಾಹಿ ನಃ ಸ್ವಯಮ್‌ ॥17॥। ದೇವತೆಗಳು - ಮಹೇಶ್ವರ! 
ತ್ರಿನಯನ! ಪ್ರಾಣಿಗಳಿಗೆ ಬೇಕಾದುದೆಲ್ಲವನ್ನೂ ಕೊಟ್ಟು ಬೆಳೆಸುವ ನಿನ್ನನ್ನು, ನಿನ್ನ 
ಶರಣಾರ್ಥಿಗಳಾದ ನಾವೆಲ್ಲರೂ ನಮಸ್ಕರಿಸುತ್ತೇವೆ. ಉಮಾಪತಿ! ವಿಶ್ವಪತಿ! 
ಮರುತ್ತತಿ! ಜಗತ್ತತಿ! ಶಂಕರ! ನಮನ್ನು ನೀನೇ ರಕ್ಷಿಸು. ಜಟಾಕಲಾಪಾಗ್ರ- 
ಶಶಾಂಕದೀಧಿತಿ ಪ್ರಕಾಶಿತಾಶೇಷಜಗತ್ರಯಾಮಲ । ತ್ರಿಶೂಲಪಾಣೇ ಪುರುಷೋ- 
ತ್ರಮಾಚ್ಯುತ ತ್ವಂ ಪಾಹಿ ನೋ ದೈತ್ಯಭಯಾದುಪಸ್ಥಿತಾತ್‌ ॥18॥॥ ಜಡೆಮುಡಿಯ 
ಮೇಲೊಪ್ಪವ ಚಂದ್ರನ ಕಿರಣಗಳಿಂದ ಮೂರು ಲೋಕಗಳೆಲ್ಲವನ್ನೂ ಬೆಳಗುವವನೇ! 
ನಿರ್ಮಲನೇ। ತ್ರಿಶೂಲಪಾಣೀ! ಪುರುಷೋತ್ತಮ! ನಾಶರಹಿತ। ರಕ್ಕಸರ ಭಯದಿಂದ 
ಬಂದಿರುವ ನಮನ್ನು ರಕ್ಷಿಸು. ತ್ವಮಾದಿದೇವಃ ಪುರುಷೋತ್ತಮೋ ಹರಿಃ ಭವೋ 
ಮಹೇಶಸ್ತಿ; ಪುರಾಂತಕೋ ವಿಭುಃ । ಭಗಾಕ್ಷಹಾ ದೈತ್ಯರಿಪುಃ ಪುರಾತನೋ ವೃಷದ್ದಜಃ 
ಪಾಹಿ ಸುರೋತ್ತಮೋತ್ತಮ ॥19೨॥ ಸುರೋತ್ತಮನೇ। ಆದಿದೇವನೂ 
ಪುರುಷೋತ್ತಮನೂ, ಹರಿಯೂ, ಭವನೂ, ಮಹೇಶನೂ, ತ್ರಿಪುರಾಂತಕನೂ, 
ವಿಭುವೂ, ಭಗನೇತ್ರನಾಶಕನೂ, ರಾಕ್ಟಸಾಂತಕನೂ, ಪುರಾತನನೂ, ವೃಷಭಧ್ವಜನೂ 
ಆದ ನೀನು ನಮನ್ನು ಪಾಲಿಸು. ಗಿರೀಶಜಾನಾಥ ಗಿರಿಪ್ರಿಯಾಪ್ರಿಯ ಪ್ರಭೋ 
ಸಮಸ್ತಾಮರಲೋಕಪೂಜಿತ ।1 ಗಣೇಶ ಭೂತೇಶ ಶಿವಾಕ್ಚಯಾಯನ ತ್ವಂ ಪಾಹಿ 
ನೋ ದೈತ್ಯವರಾಂತಕಾಚ್ಯುತ ॥20॥ ಗೌರೀಶನೇ, ದೇವ, ಗಂಗೆಯ ಪ್ರಿಯ! ಪ್ರಭು! 
ಸಮಸಾಮರಲೋಕಪೂಜಿತ! ಗಣೇಶ! ಭೂತೇಶ! ಶಿವ! ಅಕ್ಷಯಾಯನ! 


ಮಾರ್ಗಶಿರಮಾಸ 95 


ದೈತ್ಯವರನಾಶಕ! ಅಚ್ಯುತ! ನೀನು ನಮನ್ನು ರಕ್ಚಿಸು. ಪೃಥ್ವ್ಯಾದಿತತ್ವೇಷು ಭವಾನ್‌ 
ಪ್ರತಿಷ್ಠಿತೋ ಧ್ವನಿಸ್ವರೂಪೋ ಗಗನೇ ವಿಶೇಷತಃ । ಲಿನೋದ್ವಿಧಾ ತೇಜಸಿ ಸ ತ್ರಿಧಾ 
ಜಲೇ ಚತುಃ ಕ್ಷಿತೌ ಪಂಚ ಗುಣಪ್ರಧಾನಃ ॥211 ಪೃಥಿವ್ಯಾದಿ ತತ್ವಗಳಲ್ಲಿ ನೀನು 
ನೆಲೆಸಿದ್ದೀಯೆ. ಆಕಾಶದಲ್ಲಿ ಧ್ವನಿಯ ಒಂದು ರೂಪದಿಂದಲೂ ವಾಯುವಿನಲ್ಲಿ 
ಶಬ್ದಸರ್ಶವೆಂಬ ಎರಡು ಗುಣಗಳಿಂದಲೂ, ತೇಜಸಿನಲ್ಲಿ ಶಬ್ದಸರ್ಶರೂಪಗಳೆಂಬ 
ಮೂರು ಬಗೆಯಿಂದಲೂ, ನೀರಿನಲ್ಲಿ (ಶಬ್ದ ಸರ್ಶರೂಪರಸಗಳೆಂಬ) ನಾಲ್ಕು 
ಗುಣಗಳಿಂದಲೂ, ಭೂಮಿಯಲ್ಲಿ (ಶಬ್ದಸರ್ಶರೂಪರಸಗಂಧಗಳೆಂಬ) ಐದುಗುಣ- 
ಗಳಿಂದಲೂ, ಪ್ರಧಾನನಾಗಿದ್ದೀಯೆ. ಅಗ್ಗಿಸ್ನರೂಪೋತಸಿ ತರ್‌ ತಥೋಪಲೇ 
ಸತ್ಯಸ್ವರೂಪೋಸಿ ತಥಾ ತಿಲೇಷ್ಟಪಿ । ತೈಲಸ್ಸರೂಪೋ ಭಗವಾನ್‌ ಮಹೇಶ್ವರಃ ತ್ರಂ 
ಪಾಹಿ ನೋ ದೈತ್ಯಗಣಾರ್ದಿತಾನ್‌ ಹರ॥॥22॥! ಮರದಲ್ಲಿ ಅಗ್ನಿಸ್ತ್ವರೂಪನಾಗಿಯೂ, 
ಕಲ್ಲಿನಲ್ಲಿ ಸತ್ಯಸ್ವರೂಪನಾಗಿಯೂ, ಎಳ್ಳಿನಲ್ಲಿ ಎಣ್ಣೆಯ ರೂಪವಾಗಿಯೂ, 
ಮಹೇಶ್ವರನಾದ ನೀನು ಇದ್ದೀಯೆ. ಹರನೇ! ರಾಕ್ಷಸರ ಗುಂಪಿನಿಂದ ಪೀಡಿತರಾದ 
ನಮ್ಮನ್ನು ನೀನು ಕಾಪಾಡು. ಆಸೀದ್ಯದಾಕಾಂಡಮಿದಂ ತ್ರಿಲೋಚನ ಪ್ರಭಾ- 
ಕರೇಂದ್ರೇಂದುಮುಖೈರ್ವಿನಾ ಕೃತಮ್‌ । ತದಾ ಭವಾನೇವ ವಿರುದ್ದಲೋಚನ 
ಪ್ರಮಾಣಬಾಧಾದಿವಿವರ್ಜಿತಃ ಸ್ಥಿತಃ ॥231॥ ತ್ರಿಲೋಚನನೇ! ಈ ಜಗತ್ತು 
ಜಲಬಲರಹಿತವಾದುದೂ, ಸೂರ್ಯೇಂದ್ರ ಚಂದ್ರನೇ ಮೊದಲಾದವರಿಲ್ಲದುದೂ 
ಆಗಿದ್ದಾಗಲೂ, ಮೂರು ಕಣ್ಣಿನವನಾದ ನೀನೇ ಪ್ರಮಾಣಗಳಿಗೆ ಬಾಧೆಯಿಲ್ಲದಂತೆ 
ಎಂದರೆ ಸಂದೇಹವಿಲ್ಲದೇ ಇದ್ದೆ. ಕಪಾಲಮಾಲಿನ್‌ ಶಶಿಖಂಡಶೇಖರ ಶ್ಶಶಾನ- 
ವಾಸಿನ್‌ ಸಿತಭಸ್ಮಗುಂಠಿತ | ಫಣೀಂದ್ರಸಂವೀತತನೋಂತಕಾಂತಕ ತ್ವಂ ಪಾಹಿ ನೋ 
ದಕ್ಷಧಿಯಾ ಸುರೇಶ್ವರ 112411 ರುಂಡಮಾಲೆಯುಳ್ಳವನೇ! ಚಂದ್ರಕಲಾಧರನೇ! 
ಶ್ಲಶಾನವಾಸಿಯೇ! ಬೆಳ್ಳಗಿರುವ ವಿಭೂತಿಯನ್ನು ಧರಿಸಿರುವವನೇ! ಮೃತ್ಯುಂಜಯ! 
ಸುರೇಶ್ವರ! ದಕ್ಷಬುದ್ಧಿಯಿಂದ ನಮ್ಮನ್ನು ರಕ್ಷಿಸು. ಭವಾನ್‌ ಪುಮಾನ್‌ ಶಕ್ತಿರಿಯಂ 
ಗಿರೇಸುತಾ ಸರ್ವಾಂಗರೂಪಾ ಭಗವಂಸ್ತಥಾ ತ್ವಯಿ | ತ್ರಿಶೂಲರೂಹೇಣ 
ಜಗದ್ಭಯಂಕರೇ ಸ್ಥಿತಂ ತ್ರಿನೇತ್ರೇಷು ಮಖಾಗ್ನಯಸ್ತ್ರಯಃ 11251 ಭಗವಂತನೇ! 
ನೀನು ಪುರುಷನು. ಸರ್ವಾಂಗಸುಂದರಿಯಾದ ಈ ಪಾರ್ವತಿಯೇ ಶಕ್ತಿ. 
ಜಗದ್ಧಯಂಕರನಾದ ನಿನ್ನಲ್ಲಿ ಯಜ್ಞಾಗ್ಗಿಗಳು ಮೂರೂ ತ್ರಿಶೂಲರೂಪದಿಂದಲೂ, 


96 ಮಾರ್ಗಶಿರಮಾಸ 
ತ್ರಿನೇತ್ರಗಳಲ್ಲೂ ಇವೆ. ಜಟಾಸ್ವರೂಪೇಣ ಸಮಸ್ತಸಾಗರಾಃ ಕುಲಾಚಲಾಃ ಸಿಂಧು- 
ವಹಾಶ್ಚ ಸರ್ವಶಃ। ಶರೀರಜಂ ಜ್ಞಾನಮಿದಂ ತ್ವವಸ್ಥಿತಂ ತದೇವ ಪಶ್ಯಂತಿ ಕುದೃಷ್ಟಯೋ 
ಜನಾಃ ॥12611 ಸಮಸ್ತಸಾಗರಗಳೂ, ಕುಲಪರ್ವತಗಳೂ, ನಿನ್ನ ಜಟಾಸ್ವರೂಪಗಳು. 
ಎಲ್ಲಾ ಕಡೆಯೂ ಹರಿಯುವ ನದಿಗಳು ನಿನ್ನ ದೇಹದಲ್ಲಿ ಉದಿಸಿದ ಜ್ಞಾನವಾಗಿದೆ. 
ಆದರೆ ಅಲ್ಬದೃಷ್ಟಿಯುಳ್ಳವರು ಅವನ್ನು ಸಾಗರ ಪರ್ವತನದಿಗಳನ್ನಾಗಿಯೇ ತಿಳಿದು 
ಕೊಳ್ಳುವರು. ನಾರಾಯಣಸ್ಟ್ವಂ ಜಗತಾಂ ಸಮುದ್ಧವಃ ತಥಾ ಭವಾನೇವ ಚತು- 
ರ್ಮುಖೋ ಮಹಾನ್‌ । ಸತ್ಪಾಗ್ಗಿಭೇದೇನ ತಥಾಗ್ನಿಭೇದತೋ ಯುಗಾದಿಭೇದೇನ 
ಚ ಸಂಸ್ಥಿತಸ್ವಿಧಾ ॥27॥ ಜಗತ್ತುಗಳ ಉತ್ಪತ್ರಿಕಾರಣನಾದ ನಾರಾಯಣನೂ ನೀನೇ. 
ಮಹಾತ್ಮನಾದ ಚತುರ್ಮುಖನೂ ನೀನೇ. ಸತ್ತಾ _ದಿಗುಣಭೇದದಿಂದಲೂ, ಯುಗಾದಿ 
-ಭೇದದಿಂದಲೂ ಮೂರು ರೂಪದಿಂದಿರುತ್ತೀಯೆ. ಭವಂತಮೇತೇ ಸುರ- 
ನಾಯಕಾಃ ಪ್ರಭೋ ಭವಾರ್ಥಿನೋನ್ಯಸ್ಯ ವದಂತಿ ತೋಷಕಮ್‌ । ಯತಸ್ತತೋ 
ನೋ ಭವ ಭೂತಿಭೂಷಣ ತ್ರಂ ಪಾಹಿ ವಿಶ್ವೇಶ್ವರ ರುದ್ರ ತೇ ನಮಃ 281 ಪ್ರಭುವೇ! 
ಸ್ಥಿತಿ(ಇರುವಿಕೆ) ಯನ್ನು ಅಪೇಕ್ಷಿಸುವ ಈ ಸುರನಾಯಕರು ನಿನನ್ನು, ಅನ್ಯರನ್ನು 
ಸಂತೋಷಪಡಿಸುವವನೆಂದು ಹೇಳುವರು. ಆದುದರಿಂದ ನೀನು ನಮ್ಮನ್ನು ಪಾಲಿಸು. 
ಭವನೇ! ವಿಭೂತಿಭೂಷಣ! ವಿಶ್ವೇಶ್ವರ! ರುದ್ರ! ನಿನಗೆ ನಮಸ್ಕಾರ. ಮಹಾತಪಾ 
ಉವಾಚ - ಏವಂ ಸ್ತುತಸ್ತದಾ ದೇವೋ ರುದ್ರಃ ಪಶುಪತಿಃ ಸುರೈಃ । ಉವಾಚ 
ದೇವಾನವ್ಯಗ್ರಃ ಕಿಂ ಕಾರ್ಯಂ ಬ್ರೂತ ಮಾಚಿರಮ್‌ ॥291 ಮಹಾತಪಮುನಿ - 
ದೇವತೆಗಳಿಂದ ಹೀಗೆ ಸ್ತುತನಾದ ಪಶುಪತಿಯಾದ ರುದ್ರದೇವನು ಸಂತೋಷದಿಂದ 
ದೇವತೆಗಳಿಗೆ 'ನಾನು ಮಾಡಬೇಕಾದುದೇನು ಹೇಳಿ. ತಡಮಾಡಬೇಡಿ' ಎಂದು 
ಹೇಳಿದನು. ದೇವಾ ಊಚುಃ - ಸೇನಾಪತಿಂ ಚ ದೇವೇಶ ದೇಹಿ ದೈತ್ಯವಧಾಯ 
ವೈ। ದೇವಾನಾಂ ಬ್ರಹ್ಮಮುಖ್ಯಾನಾಂ ಏತದೇವ ಹಿತಂ ಭವೇತ್‌ ॥30॥। ದೇವತೆಗಳು 
- ದೇವೇಶನೇ! ರಾಕ್ಸಸರ ವಧೆಗಾಗಿ ನಮಗೆ ಸೇನಾಪತಿಯನ್ನು ಕೊಡು. ಬ್ರಹ್ಮನೇ 
ಮೊದಲಾದ ದೇವತೆಗಳಿಗೆ ಇದೇ ಹಿತವಾಗುವುದು. ರುದ್ರ ಉವಾಚ - ದದಾಮಿ 
ಸೇನಾನಾಥಂ ವೋ ದೇವಾ ಭವತ ವಿಜ್ವರಾಃ । ಭವಿಷ್ಯಮಸ್ತಿ ಪೌರಾಣಾಂ ಯೋಗಾ 
-ದೀನಾಮಚಿಂತಿತಮ್‌ ॥31/। ರುದ್ರನು - ದೇವತೆಗಳೇ! ನಿಮಗೆ ಸೇನಾಪತಿಯನ್ನು 
ಕೊಡುತ್ತೇನೆ. ಸಂತಾಪರಹಿತರಾಗಿ. ದೇವತೆಗಳಿಗೂ, ಯೋಗಾದಿಗಳಿಗೂ 


ಮಾರ್ಗಶಿರಮಾಸ 97 


ಅಚಿಂತಿತವಾದ ಶುಭವಾಗುವುದು. ಏವಮುಕ್ತೋ ಹರೋ ದೇವಾನ್‌ ವಿಸೃಜ್ಯ 
ಸ್ಟಾಂಗಸಂಸ್ಥಿತಾಮ್‌ | ಶಕ್ತಿಂ ಸಂಕ್ಟೋಭಯಾಮಾಸ ಪುತ್ರಹೇತೋಃ ಪರಂತಪ 113211 
ಎಲ್ಫೈ ಶತ್ರುಸಂತಾಪಕನೇ। ದೇವನಾದ ಹರನು ದೇವತೆಗಳಿಗೆ ಹೀಗೆ ಹೇಳಿ, ಪುತ್ರನನ್ನು 
ಪಡೆಯುವುದಕ್ಕಾಗಿ ತನ್ನ ದೇಹದಲ್ಲಿದ್ದ ಶಕ್ತಿಯನ್ನು ಸಂಚಲನ ಮಾಡಿದನು. ತಸ್ಯ 
ಕ್ಲೋಭಯತಃ ಶಕ್ತಿಂ ಜ್ವಲನಾರ್ಕಸಮಪ್ರಭಃ | ಕುಮಾರಃ ಸಹಜಾಂ ಶಕ್ತಿಂ ಬಿಭ್ರ- 
ಜ್ಞ್ಞಾನ್ಸೆಕಶಾಲಿನೀಮ್‌ 11331 ಶಕ್ತಿಯನ್ನು ಮಧಥಿಸಿದ ಆ ರುದ್ರನಿಗೆ, ಅಗ್ನಿಸೂರ್ಯ- 
ರಿಗೆ ಸಮವಾದ ತೇಜಸುಳ್ಳವನೂ, ಮುಖ್ಯವಾಗಿ ಜ್ಞಾನದಿಂದೊಡಗೂಡಿದ 
ಸಹಜಶಕ್ತಿಯುಳ್ಳವನೂ ಆದ ಕುಮಾರನುದಿಸಿದನು. ಉತ್ಪತ್ತಿಸ್ಸನ್ಯ ರಾಜೇಂದ್ರ 
ಬಹುರೂಪಾ ವ್ಯವಸ್ಥಿತಾ | ಮನ್ಪಂತರೇಷ್ಮನೇಕೇಷು ದೇವಸೇನಾಪತಿಃ ಕಿಲ 113411 
ರಾಜೇಂದ್ರನೇ। ಆ ಕುಮಾರನ ಅಥವಾ ಷಣ್ಮುಖನ ಉತ್ಪತ್ತಿಯು ಹಲವು 
ಬಗೆಯಾಗಿದೆ. ಅವನು ಅನೇಕ ಮನ್ನಂತರಗಳಲ್ಲಿ ದೇವತೆಗಳಿಗೆ ಸೇನಾಪತಿಯಲ್ಲವೇ! 
ಯೋಸ್‌ ಶರೀರಗೋ ದೇವಸ್ತಹಂಕಾರೇತಿ ಕೀರ್ತಿತಃ । ಪ್ರಯೋಜನವಶಾದ್ದೇವಃ 
ದೇವಸೇನಾಪತಿರ್ಬಭೌ ॥35॥ ರುದ್ರದೇಹದಲ್ಲಿದ್ದ ಅಹಂಕಾರವೆಂಬ ದೇವನಾದ 
ಈ ಕುಮಾರನು ಪ್ರಯೋಜನವಶದಿಂದ ದೇವತೆಗಳ ಸೇನಾಪತಿಯಾಗಿ ಪ್ರಕಾಶಕ್ಕೆ 
ಬಂದನು. ತಸ್ಮಿನ್‌ ಜಾತೇ ಸ್ವಯಂ ಬ್ರಹ್ಮಾ ಸರ್ವದೇವೈಃ ಸಮನ್ವಿತಃ । ಪೂಜಯಾಮಾಸ 
ದೇವೇಶಂ ಶಿವಂ ಪಶುಪತಿಂ ತದಾ ॥3611 ಆ ಕುಮಾರನುದಯಿಸಲು, ಆಗ 
ಸರ್ವದೇವತೆಗಳಿಂದ ಕೂಡಿದ ಬ್ರಹ್ಮನು ತಾನೇ ದೇವೇಶನೂ, ಪಶುಪತಿಯೂ ಆದ 
ಶಿವನನ್ನು ಪೂಜಿಸಿದನು. ಸರ್ವೈಶ್ಚ ದೇವೈರ್ಜುಷಿಭಿಶ್ಚ ಸಿದ್ಧೈಃ ಸೇನಾಪತಿ- 
ರ್ದಾನವರೇಣ ತೇನ | ಆಪ್ಯಾಯಿತಃ ಸೋಪಿ ಸುರಾನುವಾಚ ಸಹಾಯೌ ಮೇ 
ಕ್ರೀಡನಕಂ ಚ ದಧ್ವಮ್‌ ॥37॥। ಎಲ್ಲಾ ದೇವತೆಗಳೂ, ಯಷಿಗಳೂ, ಸಿದ್ಧರೂ, 
ರುದ್ರನೂ ವರದಾನದಿಂದ ಕುಮಾರನನ್ನು ಸಂತೋಷಗೊಳಿಸಲಾಗಿ, ಅವನು 
ದೇವತೆಗಳನ್ನು ""ನನಗೆ ಇಬ್ಬರು ಜೊತೆಗಾರರನ್ನೂ , ಆಟದ ವಸ್ತುವನ್ನೂ ಕೊಡಿ'' 
ಎಂದು ಹೇಳಿದನು. ಶ್ರುತ್ವಾ ವಚಸ್ತಸ್ಯ ಮಹಾನುಭಾವೋ ವಾಕ್ಕಂ ಮಹಾದೇವ 
ಇದಂ ಜಗಾದ । ದದಾಮಿ ತೇ ಕ್ರೀಡನಕಂ ತು ಕುಕ್ಕುಟಂ ತಥಾನುಗೌ ಶಾಖ- 
ವಿಶಾಖಸಂಜ್‌ೌ 1138 ಕುಮಾರ ಭೂತಗ್ರಹನಾಯಕೋ ಭವಾನ್‌ । ಸೇನಾಪತಿಸ್ತ್ವಂ 
ಭವ ದೇವಸಂಘೇ ॥391 ಮಹಾನುಭಾವನಾದ ಶಿವನು ಅವನ ಮಾತುಗಳನ್ನು ಕೇಳಿ 


98 ಮಾರ್ಗಶಿರಮಾಸ 


"ನಿನಗೆ ಆಟಕ್ಕೆ ಕೋಳಿಯನ್ನೂ ಶಾಖವಿಶಾಖರೆಂಬ ಜತೆಗಾರರನ್ನೂ ಕೊಡುತ್ತೇನೆ. 
ಕುಮಾರ! ನೀನು ಭೂತಗ್ರಹಗಳ ನಾಯಕನು. ದೇವತೆಗಳ ಸಮೂಹಕ್ಕೆ ನೀನು 
ಸೇನಾಪತಿಯಾಗು'' ಎಂದು ಹೇಳಿದನು. ಏವಮುಕ್ವ್ವಾ ತತೋ ದೇವಃ ಸರ್ವ- 
ದೇವಾಶ್ಚ ಪಾರ್ಥಿವ । ತುಷ್ಟುರ್ವಾಗ್ಧಿರಿಷ್ಟಾನಿಃ ಸ್ಕಂದಂ ಸೇನಾಪತಿಂ ತದಾ ॥401॥ 
ದೊರೆಯೇ! ಹೀಗೆ ಹೇಳಿ ರುದ್ರದೇವನೂ ಎಲ್ಲಾ ದೇವತೆಗಳೂ ಸೇನಾಪತಿ- ಯಾದ 
ಸೃಂದ(ಷಣ್ಮುಖ)ನನ್ನು ಆಗ ಹಿತಕರವಾದ ವಾಕ್ಯಗಳಿಂದ ಸ್ತುತಿಸಿದರು. ದೇವಾ 
ಊಚುಃ - ಭವ ತ್ವಂ ದೇವಸೇನಾನೀರ್ಮಹೇಶಥಸುತ ಪ್ರಭೋ । ಷಣ್ಮುಕ ಸ್ಕಂದ 
ವಿಶ್ವೇಶ ಕುಕ್ಕುಟದ್ದಜ ಪಾವಕೇ ॥ ಕಂಪಿತಾರೇ ಕುಮಾರೇಶ ಸ್ಕಂದ ಬಾಲಗ್ರಹಾನುಗ 
14111 ದೇವತೆಗಳು - ಸೇನಾಧಿಪತಿ ನೀನಾಗು ಮಹೇಶ್ವರಸುತ! ಪ್ರಭು! ಷಣ್ಮುಖ! 
ಸ್ಕಂದ! ವಿಶ್ವೇಶ! ಕುಕ್ಕುಟದ್ವಜ! ಪಾವಕೀ! ಕಂಪಿತಾರಿ! ಕುಮಾರೇಶ! ಸ್ಕಂದ! 
ಬಾಲಗ್ರಹಾನುಗ! ಜಿತಾರೇ ಕ್ರೌಂಚವಿಧ್ದಂಸ ಕೃತ್ತಿಕಾಜ ಶಿವಾತ್ಮಜ । ಭೂತಗ್ರಹ- 
ಪತಿಶ್ರೇಷ್ಠ ಪಾವಕಪ್ರಿಯದರ್ಶನ ॥42/। ಮಹಾಭೂತಪತೇಃ ಪುತ್ರ ತ್ರಿಲೋಚನ 
ನಮೋಸ್ತು ತೇ 43 ಜಿತಾರೀ! ಕ್ರೌಂಚವಿಧ್ವಂಸ! ಕೃತ್ತಿಕಾಜ। ಶಿವಾತ್ಮಜ! 
ಭೂತಗ್ರಹಪತಿಶ್ರೇಷ್ಠ! ಪಾವಕಪ್ರಿಯದರ್ಶನ! ಮಹಾಭೂತೇಶಸುತನೇ! ತ್ರಿಲೋ- 
ಚನನೇ! ವಂದನಂ. ಏವಂ ಸ್ತುತಸ್ತದಾ ದೇವೈರ್ವಿವರ್ಧನ್‌ ಭವನಂದನಃ । 
ದ್ವಾದಶಾದಿತ್ಯಸಂಕಾಶೋ ಬಭೂವಾತುಲವಿಕ್ರಮಃ ॥ ತೈಲೋಕ್ಯಂ ತೇಜಸಾ ಸ್ಟೇನ 
ತಾಪಯಾಮಾಸ ಪಾರ್ಥಿವ ॥14411 ದೊರೆಯೇ! ಹೀಗೆ ದೇವತೆಗಳಿಂದ ಸ್ತುತನಾದ 
ಶಿವಕುಮಾರನು ಆಗ ಅಭಿವೃದ್ಧನಾಗಿ ಅಸಮಾನವಾದ ಪರಾಕ್ರಮವುಳ್ಳವನೂ, 
ದ್ವಾದಶಾದಿತ್ಯ ಸಮಾನನೂ ಆಗಿ ತನ್ನ ತೇಜದಿಂದ ಮೂರು ಲೋಕವನ್ನು ತಾಪ- 
ಗೊಳಿಸಿದನು. ಪ್ರಜಾಪಾಲ ಉವಾಚ - ಕಥಂ ತಂ ಕೃತ್ತಿಕಾಪುತ್ರಮುಕ್ತವಾನ್‌ ಶಂಸ 
ಮೇ ಗುರೋ। ಕಥಂ ವಾ ಪಾವಕಿರಸೌ ಕಥಂ ಷಣ್ಮಾತ್ರನಂದನಃ ॥1451 ಪ್ರಜಾಪಾಲ 
- ಗುರುವೇ! ನೀನು ಕುಮಾರನನ್ನು ಕೃತ್ತಿಕಾಪುತ್ರನೆಂದು ಹೇಗೆ ಹೇಳಿದೆಯೆಂಬುದನ್ನು 
ನನಗೆ ತಿಳಿಸು. ಆ ಕುಮಾರನಿಗೆ ಪಾವಕಿಯೆಂದೂ, ಷಣಾತ್ವನಂದನನೆಂದೂ ಹೆಸರು 
ಹೇಗೆ ಬಂದಿತು? ಮಹಾತಪಾ ಉವಾಚ - ಆದಿಮನ್ನಂತರೇ ದೇವಸ್ಯೋತ್ಪತ್ತಿರ್ಯಾ 
ಮಯೋದಿತಾ । ಪರೋಕ್ಷದರ್ಶಿಭಿರ್ದೇವೈರೇವಮೇವ ಸ್ತುತಃ ಪ್ರಭೋ ॥146॥ 
ಮಹಾತಪಮುನಿ - ಆ ಕುಮಾರದೇವನು ಆದಿಮನ್ವಂತರದಲ್ಲಿ ಉದಿಸಿದುದನ್ನು 


ನಾನು ಹೇಳಿದೆನು. ಎದುರಿಗಿಲ್ಲದುದನ್ನೂ ಅರಿಯಬಲ್ಲ ದೇವತೆಗಳು ಎಲ್ಲವನ್ನೂ 
ಅರಿತು ಹೀಗೆಯೇ ಸ್ತುತಿಸಿದರು. ಕೃತ್ತಿಕಾ ಪಾವಕಸ್ತಸ್ಯ ಮಾತರೋ ಗಿರಿಜಾ ತಥಾ । 
ದ್ವಿತೀಯಜನ್ಮನಿ ಗುಹಸ್ಕೈತೇ ಉತ್ಪತ್ತಿಹೇತವಃ 11471 ಆ ಷಣ್ಮುಖನಿಗೆ ಕೃತ್ತಿಕಾನಕ್ಷತ್ರಾ 
ಭಿಮಾನಿದೇವತೆಯರು ಆರು ಮಂದಿಯೂ, ಅಗ್ನಿಯೂ, ಪಾರ್ವತಿಯೂ 
ಎರಡನೆಯ ಜನ್ಮದಲ್ಲಿ ಉತತತ್ತಿಕಾರಣರಾದ ತಾಯಿಯರು. ಏವಮೇತತ್‌ ತವಾ- 
ಖ್ಯಾತಂ ಪೃಚ್ಛತಃ ಪಾರ್ಥಿವೋತ್ತಮ । ಆತ್ಮವಿದ್ಯಾಮೃತಂ ಗುಹ್ಯಮಹಂಕಾರಸ್ಯ 
ಸಂಭವಃ 114811 ರಾಜೋತ್ತಮನೇ! ನೀನು ಕೇಳಿದುದರಿಂದ ಆತ್ಮವಿದ್ಯಾಮೃತವೂ, 
ರಹಸ್ಯವೂ ಆದ ಅಹಂಕಾರ(ತತ್ವ)ದ ಉತ್ಪತ್ತಿಯನ್ನು ಹೀಗೆ ಹೇಳಿದನು. ಸ್ವಯಂ 
ಸ್ಕಂದೋ ಮಹಾದೇವಃ ಸರ್ವಪಾಪಪ್ರಣಾಶನಃ । ತಸ್ಯ ಷಷ್ಠೀಂ ತಿಥಿಂ ಪ್ರಾದಾದ- 
ಭಿಷೇಕೇ ಪಿತಾಮಹಃ ॥491॥ ಮಹಾದೇವನಾದ ಷಣ್ಮುಖನು ತಾನೇ ಸರ್ವ- 
ಪಾಪಗಳನ್ನು ಪರಿಹರಿಸುವನು. ಬ್ರಹ್ಮನು ಅವನ ಅಭಿಷೇಕಕ್ಕೆ ಷಷ್ಠೀ ತಿಥಿಯನ್ನು 
ನಿರ್ಣಯಿಸಿಕೊಟ್ಟನು. ಅಸ್ಯಾಂ ಫಲಾಶನೋ ಯಸ್ತು ಪೂಜಯೇದ್‌ ಯತಮಾನಸಃ 
| ಅಪುತ್ರೋ ಲಭತೇ ಪುತ್ರಮಧನೋತಪಿ ಧನಂ ಭವೇತ್‌ ॥150॥ ಯಂ ಯಮಿ- 
ಚ್ಛೇತ್ತು ಮನಸಾ ಲಭತೇ ತಂ ತು ಮಾನವಃ ॥51 ಯಶ್ನೆ ತತ್ತಥತಿ ಸ್ತೋತ್ರಂ 
ಕಾರ್ತಿಕೇಯಸ್ಯ ಮಾನವಃ। ತಸ್ಯ ಗೇಹೇ ಕುಮಾರಾಣಾಂ ಕ್ಲೇಮಾರೋಗ್ಯಂ ಭವಿಷ್ಯತಿ 
115211 ಇತಿ ಶ್ರೀವರಾಹಪುರಾಣೇ ಆದಿಕೃತವೃತ್ತಾಂತೇ ಮಹಾತಪ ಉಪಾಖ್ಯಾನೇ 
ಸೃಂದೋತ್ಪತ್ತಿರ್ನಾಮ ಪಂಚವಿಂಶೋಧ್ಯಾಯಃ ॥25॥ ಈ ಷಷ್ಠಿಯಲ್ಲಿ ಶುದ್ಧ- 
ಮನಸ್ಕನಾಗಿ ಷಣ್ಮುಖನನ್ನು ಪೂಜಿಸಿ, ಫಲಾಹಾರದಿಂದಿರುವವನು ಪುತ್ರನಿಲ್ಲದಿದ್ದರೆ 
ಪುತ್ರನನ್ನೂ ದರಿದ್ರನಾಗಿದ್ದರೆ ಧನವನ್ನೂ ಮನಸ್ಸಿನಲ್ಲಿ ಏನೇನನ್ನು ಬಯಸುವನೋ 
ಅದೆಲ್ಲವನ್ನೂ ಪಡೆಯುವನು. ಷಣ್ಮುಖನ ಈ ಸ್ತೊ ತ್ರವನ್ನು ಹೇಳುವವರ ಮನೆ- 
ಯಲ್ಲಿ ಮಕ್ಕಳಿಗೆ ಆರೋಗ್ಯವೂ, ಕ್ಷೇಮವೂ ಆಗುವುದು. ವರಾಹಪುರಾಣದಲ್ಲಿ 
ಸೃಂದೋತ್ಪತ್ತಿ, ಯೆಂಬ ಇಪ್ಪತ್ತ ದನೆಯ ಅಧ್ಯಾಯದ ಕನ್ನಡಾನುವಾದವು ಮುಗಿಯಿತು. 


ಮಾರ್ಗಶೀರ್ಷ ॥ ಶುಕ್ಲ ॥ ಸಪ್ತಮೀ 


ಸೂರ್ಯವ್ರತ- ಮಾರ್ಗಶೀರ್ಷ ಶುಕ್ಲ ಸಪ್ತಮಿಯಂದು ಸೂರ್ಯವ್ರತವನ್ನು 
ಮಾಡುವುದು. ಇದರ ವಿಧಿಯನ್ನು ಕೌಸ್ತುಭ ಎಂಬ ಗ್ರಂಥದಲ್ಲಿ ಹೇಳಿದೆ. 


100 ಮಾರ್ಗಶಿರಮಾಸ 


ಮಾರ್ಗಶಿರ! ಶುದ್ಧ 11 ನವಮೀ 


ಶ್ರೀ ವಿದ್ಯಾವಲ್ಲಭತೀರ್ಥರು (ವ್ಯಾಸರಾಜ ಮಠ) - ಮಾರ್ಗಶಿರ ಶುದ್ಧ 
ನವಮಿ (ಕ್ರಿ.ಶ. 1798-1812) ವಿದ್ಯಾಚಂದ್ರಿಕಾಯಾಯುಕ್ತೋ ವಿದ್ಯಾಪತಿಕರಾ- 
ಬ್ಹಜಃ । ವಿದ್ಯಾವಲ್ಲಭತೀರ್ಥೇಂದುಃ ವಿದ್ಯಾಂ ಇಚ್ಛತು ಮೇಠ5ನಘಾಂ॥ 


ಮಾರ್ಗಶಿರ ॥ ಶುದ್ಧ 1 ದಶಮೀ 


ಶ್ರೀ ವಿಬುಧೇಂದ್ರತೀರ್ಥರು (ರಾಯರ ಮಠ) ಮಾರ್ಗಶೀರ್ಷ ಶುದ್ಧ 
ದಶಮಿ - ತಿರುನವೈಲಿ ಆಕೇರಲಂ ತಥಾಸೇತುಮಾಗಂತಂ ಚಾಹಿಮಾಲಯಂ । 
ವಿರಾಕೃತ ದ್ವೆ ತತೆಶೈವಂ ವಿಬುಧೇಂದ್ರ ಗುರುಂ ಭಜೇ ॥ 


ಶ್ರೀ ಸತ್ಯನಿಧಿತೀರ್ಥರು ಮಾರ್ಗಶೀರ್ಷ ಶುಕ್ಲ ದಶಮೀ ಅನಧೀತ್ಯ 
ಮಹಾಭಾಷ್ಕಂ ವ್ಯಾಖ್ಯಾತಂ ಯದನುಗ್ರಹಾತ್‌ । ವಂದೇ ತಂ ವಿಧಿನಾ ಸತ್ಯನಿಧಿಂ 
ಸಜ್ಞಾನಸಿದ್ದಯೇ ॥ 


ಮಾರ್ಗಶಿರ ॥ ಶುದ್ಧ 1 ಏಕಾದಶೀ 


ಯುಧಿಷ್ಠಿರಃ - ವಂದೇ ವಿಷ್ಣುಂ ವಿಭುಂ ಸಾಕ್ಬಾಲ್ಲೋಕತ್ರಯಸುಖಾವಹಮ್‌ । 
ವಿಶ್ವೇಶಂ ವಿಶಕರ್ತಾರಂ ಪುರಾಣಂ ಪುರುಷೋತ್ತಮಮ್‌ ॥ಃ1॥ ಯುಧಿಷ್ಠಿರನು 
ಹೇಳಿದನು - ಮೂರು ಲೋಕಗಳಿಗೂ ಸುಖವನ್ನುಂಟುಮಾಡುತ್ತಿರುವ 
ಪ್ರಪಂಚಕ್ಕೆ ಒಡೆಯನಾದ, ಪ್ರಪಂಚವನ್ನು ಸೃಷ್ಟಿಮಾಡುವ, ಪುರುಷೋತ್ತಮನಾದ 
ವಿಷ್ಣುವನ್ನು ನಮಸ್ಕರಿಸುತ್ತೇನೆ. ಪೃಚ್ಛಾಮಿ ದೇವದೇವೇಶ ಸಂಶಯೋಶಸ್ತಿ ಮಹಾನ್‌ 
ಮಮ । ಲೋಕಾನಾಂ ಚ ಹಿತಾರ್ಥಾಯ ಪಾಪಾನಾಂ ಕೃಯಹೇತವೇ ॥1211 ಎಲ್ಫೆ 
ದೇವದೇವನೇ! ನನಗೆ ಒಂದು ದೊಡ್ಡ ಸಂಶಯವಿದೆ. ಲೋಕಹಿತಕ್ಕೂ ಪಾಪ- 
ನಾಶವಾಗುವುದಕ್ಕೂ ಅದನ್ನು ಕೇಳುತ್ತೇನೆ. ಮಾರ್ಗಶೀರ್ಷೇ ಸಿತೇ ಪಕ್ಷೇ ಭವೇ- 
ದೇಕಾದಶೀ ತಥಾ ।ಟ ಕಿನ್ನಾಮಕೋ ವಿಧಿಸ್ತಸ್ಯಾಃ ಕೋ ದೇವಸ್ತತ್ರ ಪೂಜ್ಯತೇ I 
ಏತದಾಚಕ್ಚ್ವ ಮೇ ಸ್ವಾಮಿನ್‌ ವಿಸ್ತರೇಣ ಯಥಾತಥಮ್‌ ॥131 ಮಾರ್ಗಶೀರ್ಷ 
ಮಾಸದ ಶುಕ್ಲಪಕ್ಚದಲ್ಲಿ ಏಕಾದಶಿಯು ಬರುತ್ತದೆಯಷ್ಟೇ. ಅದರ ಹೆಸರೇನು? 
ಅದರ ವಿಧಾನವೇನು? ಅದರಲ್ಲಿ ಯಾವ ದೇವರನ್ನು ಪೂಜಿಸಬೇಕು? ಎಲೈ 


ಮಾರ್ಗಶಿರಮಾಸ 101 


ಸ್ವಾಮಿಯೇ! ಇದನ್ನು ನನಗೆ ವಿಸ್ತಾರವಾಗಿ ಹೇಳು. ಶ್ರೀಕೃಷ್ಣಃ - ಸಾಧು ಪೃಷ್ಟಂ 
ತ್ವಯಾ ರಾಜನ್‌ ಸಾಧು ತೇ ವಿಮಲಂ ಯಶಃ ॥ ಕಥಯಿಷ್ಯಾಮಿ ರಾಜೇಂದ್ರ ಹರಿ- 
ವಾಸರಮುತ್ತಮಮ್‌ ॥4॥ ಶ್ರೀಕೃಷ್ಣನು ಹೇಳಿದಳು - ಎಲೈ ಧರ್ಮರಾಜನೇ! 
ನೀನು ಚೆನ್ನಾಗಿ ಹೇಳಿದೆ. ನಿನ್ನ ಯಶಸ್ಸು ಇದರಿಂದಲೇ ನಿರ್ಮಲವಾಗಿರುವುದು. 
ಈ ಹರಿವಾಸರದ ವಿಷಯವನ್ನು ವಿಸ್ತಾರವಾಗಿ ಹೇಳುತ್ತೇನೆ. ಉತ್ಪನ್ನಾ ಚಾಸಿತೇ 
ಪಕ್ಬೇ ದ್ವಾದಶೀ ಮಮ ವಲ್ಲಭಾ | ಮಾರ್ಗಶೀರ್ಷೋತ್ಪತಿರಿತಿ ಮಮ ದೇಹ- 
ಸಮುದ್ಧವಾ ॥5॥ ಮಾರ್ಗಶಿರ ಮಾಸದ ಕೃಷ್ಣಪಕ್ಷದಲ್ಲಿ ನನಗೆ ಪ್ರೀತಿಪಾತ್ರವಾದ 
ದಾ ದಶಿಯು ಹುಟ್ಟಿದೆ. ಅದು ನನ್ನ ದೇಹದಿಂದಲೇ ಹುಟ್ಟಿದುದು. ಅದರ ಹೆಸರು 
ಉತ್ಪತ್ತಿ ಎಂದು ಪ್ರಖ್ಯಾತವಾಗಿದೆ. ಸುರಾಸುರವಧಾರ್ಥಾಯ ಹೃುತ್ಸನ್ನಾ 
ಭರತರ್ಷಭ । ಕಥಿತಾ ಚ ಮಯಾ ಸಾ ವೈ ತವಾಗ್ರೇ ರಾಜಸತ್ತಮ ॥6॥ ಪೂರ್ವಾ 
ಚೈಕಾದಶೀ ರಾಜನ್‌ ತ್ರೈಲೋಕ್ಕೇ ಸಚರಾಚರೇ । ಮಾರ್ಗಶೀರ್ಷೇಶಸಿತೇ ಪಕ್ಷೇ 
ಉತ್ಪತ್ತಿರಿತಿ ನಾಮತಃ 1171 ಸುರಾಸುರರನ್ನು ನಾಶಮಾಡುವ ಏಕಾದಶಿಯು 
ಹುಟ್ಟಿತೆಂದು ನಿನ್ನೆದುರಿಗೆ ಮೊದಲೇ ಹೇಳಿದ್ದೇನೆ. ಆ ಏಕಾದಶಿಯು ಈ 
ಚರಾಚರವಾದ ಮೂರು ಲೋಕದಲ್ಲಿಯೂ ಪ್ರಸಿದ್ಧವಾಗಿದೆ. ಮಾರ್ಗಶೀರ್ಷ 
ಬಹುಳದಲ್ಲಿ "ಉತ್ಪತ್ತಿ ' ಎಂಬ ಹೆಸರುಳ್ಳ ಒಂದು ಏಕಾದಶಿಯು ಹುಟ್ಟಿರುವುದು. 
ಅತಃ ಪರಂ ಪ್ರವಕ್ಷ್ಯಾಮಿ ಮಾರ್ಗಶೀರ್ಷೇ ಸಿತಾ ತು ಯಾ । ಯಸ್ಯಾಃ ಶ್ರವಣ- 
ಮಾತ್ರೇಣ ವಾಜಪೇಯಫಲಂ ಲಭೇತ್‌ ॥8॥ ಇನ್ನು ಮುಂದೆ ಮಾರ್ಗಶೀರ್ಷ 
ಮಾಸದ ಶುದ್ಧದ ಏಕಾದಶೀಯನ್ನು ಹೇಳುತ್ತೇನೆ. ಅದರ ವಿಷಯವನ್ನು 
ಕೇಳುವುದರಿಂದಲೇ ವಾಜಪೇಯಫಲವು ಬರುತ್ತದೆ. ಮೋಕ್ಷಾ ನಾಮೇತಿ ಸಾ 
ಪ್ರೋಕ್ತಾ ಸರ್ವಪಾಪಹರಾ ಪರಾ | ದೇವಂ ದಾಮೋದರಂ ರಾಜನ್‌ ಪೂಜಯೇಚ್ಚೆ 
ಪ್ರಯತ್ನತಃ॥9॥ ಆ ಏಕಾದಶಿಗೆ ಮೋಕ್ಷಾಎಂದು ಹೆಸರು. ಅದು ಸರ್ವಪಾಪಗಳನ್ನು 
ನಾಶ ಮಾಡುತ್ತದೆ. ಆ ದಿನ ದಾಮೋದರ ದೇವರನ್ನು ಪ್ರಯತ್ನಪಟ್ಟು ಪೂಜಿಸ- 
ಬೇಕು. ತುಲಸ್ಕಾ ಮಂಜರೀಭಿಶ್ಚ ಧೂಪೈರ್ದೀಷೈಃ ಪ್ರಯತ್ನತಃ | ಪೂರ್ವೇಣ ವಿಧಿನಾ 
ಚೈವ ದಶಮ್ಯೇಕಾದಶೀ ತಥಾ 101 ತುಲಸಿಯ ಗೊಂಚಲುಗಳಿಂದಲೂ ಧೂಪ 
ದೀಪಗಳಿಂದಲೂ ಆ ದೇವರನ್ನು ಪೂಜಿಸಬೇಕು. ದಶಮಿ ಮತ್ತು ಏಕಾದಶಿಯ 
ದಿನಗಳಲ್ಲಿ ಮಾಡಬೇಕಾದ ಕೆಲಸಗಳನ್ನು ಹಿಂದಿನ ದಶಮೀ ಏಕಾದಶೀ 


102 ಮಾರ್ಗಶಿರಮಾಸ 


ತಿಥಿಗಳಂತೆಯೇ ಮಾಡಬೇಕು. ಮೋಕ್ಷಾ ಚೈಕಾದಶೀ ನಾಮ್ನಾ ಮಹಾಪಾತಕ- 
ನಾಶಿನೀ | ರಾತ್ರೌ ಜಾಗರಣಂ ಕಾರ್ಯಂ ನೃತ್ಯಗೀತಸ್ತವೈರ್ಮಮ ॥11॥ ಆ ಏಕಾ- 
ದಶೀಗೆ "ಮೋಕ್ಬೈಕಾದಶೀ' ಎಂದು ಹೆಸರು. ಮಹಾಪಾಪಗಳನ್ನು ನಾಶಮಾಡು- 
ತ್ತದೆ. ರಾತ್ರಿಯಲ್ಲಿ ನೃತ್ಯದಿಂದಲೂ ವಿಷ್ಣುವಿನ ಸ್ತೋತ್ರಗಳಿಂದಲೂ ಜಾಗರಣೆಯನ್ನು 
ಮಾಡಬೇಕು. 

ಶೃಣು ರಾಜನ್‌ ಪ್ರವಕ್ಷ್ಯಾಮಿ ದಿವ್ಯಾಂ ಪೌರಾಣಿಕೀಂ ಕಥಾಮ್‌ । ಯಸ್ಯಾಃ 
ಶ್ರವಣಮಾತ್ರೇಣ ಸರ್ವಪಾಪಕ್ಚಯೋ ಭವೇತ್‌ ॥121 ಎಲೈ ಧರ್ಮಜನೇ! 
ಒಂದು ಹಿಂದಿನ ಕಥೆಯನ್ನು ಹೇಳುತ್ತೇನೆ. ಕೇಳು. ಅದನ್ನು ಕೇಳುವುದರಿಂದ 
ಪಾಪವೆಲ್ಲವೂ ಹೋಗುತ್ತದೆ. ಅಥೋಯೋನಿಗತಾಶ್ನೆವ ಪಿತರೋ ಯಸ್ಯ ಪಾಪತಃ 
| ಅಸ್ಕಾಶ್ಚ ಪುಣ್ಯದಾನೇನ ಮೋಕ್ಟಂ ಯಾಂತಿ ನ ಸಂಶಯಃ ॥॥131 ಪಾಪದಿಂದ 
ಕೀಳುಜನದಲ್ಲಿ ಹುಟ್ಟಿರುವ ಪಿತೃಗಳೂ ಕೂಡ ಈ ಏಕಾದಶಿಯ ಪುಣ್ಯದಾನದಿಂದ 
ಮೋಕ್ಸವನ್ನು ಹೊಂದುತ್ತಾರೆ. ಸಂಶಯವಿಲ್ಲ. ಚಂಪಕೇ ನಗರೇ ರಮ್ಯೇ ವೈಷ್ಟವೈಶ್ಚ 
ವಿಭೂಷಿತೇ | ವೈಖಬಾನಸೋ ನಾಮ ನೃಪಃ ಪುತ್ರವತ್‌ ಪಾಲಯೇತ್‌ ಪ್ರಜಾಃ 111411 
ಚಂಪಕವೆಂಬ ಒಂದು ನಗರವಿರುವುದು. ಅಲ್ಲಿ ಅನೇಕ ಜನ ವೈಷ್ಣವರು ವಾಸವಾಗಿ 
ಇದ್ದರು. ಅಲ್ಲಿ ವೈಖಾನಸನೆಂಬ ರಾಜನು ಪ್ರಜೆಗಳನ್ನು ಮಕ್ಕಳಂತೆ ಕಾಪಾಡುತ್ತಿದ್ದನು. 
ವಸಂತಿ ಬಹವೋ ವಿಪ್ರಾ ವೇದವೇದಾಂಗಪಾರಗಾಃ | ಖುದ್ಧಿಮತ್ಯಃ ಪ್ರಜಾಸ್ತಸ್ಯ 
ರಾಜ್ಞೋ ವೈಖಾನಸಸ್ಯ ಹಿ 115 ಅವನ ಊರಿನಲ್ಲಿ ವೇದ ವೇದಾಂಗಗಳಲ್ಲಿ 
ನಿಷ್ಠಾತರಾದ ವಿಪ್ರರು ವಾಸವಾಗಿದ್ದರು. ಏವಂ ರಾಜ್ಯಂ ಪ್ರಕುರ್ವಾಣೋ ರಾತ್ರೌ 
ಸ್ಪಪ್ಪಸ್ಯ ಮಧ್ಯತಃ । ಸ್ಪಕೀಯಾನ್‌ ಪಿತರೋ ದೃಷ್ಟಾ 5 ಅಧೋಯೋನಿಗತಾನ್‌ ನೃಪ 
16 ಈ ರೀತಿಯಾಗಿ ರಾಜ್ಯಭಾರ ಮಾಡುತ್ತಿರಲು ಒಂದು ದಿನ ರಾತ್ರಿಯಲ್ಲಿ 
ಆತನು ಸ್ವಪ್ಪದಲ್ಲಿತನ್ನ ಪಿತೃಗಳು ನೀಚ ಯೋನಿಯಲ್ಲಿ ಹುಟ್ಟಿರುವುದನ್ನು ಕಂಡನು. 
ಏವಂ ದೃಷ್ಟ್ವಾ ಚ ತಾನ್‌ ಸರ್ವಾನ್‌ ವಿಸ್ಮಯಾವಿಷ್ಟಮಾನಸಃ । ಕಥಯಾಮಾಸ 
ವೃತ್ತಾಂತಂ ಸ್ವಪ್ನಜಾತಂ ದ್ವಿಜಾನ್‌ ಪ್ರತಿ ॥17॥॥ ಈ ರೀತಿಯಾಗಿ ಕನಸಿನಲ್ಲಿ 
ಪಿತೃಗಳನ್ನು ನೋಡಿ ಆಶ್ಚರ್ಯಪಟ್ಟು ಈ ವೃತ್ತಾಂತವನ್ನು ಬ್ರಾಹ್ಮಣರಿಗೆ ಹೇಳಿದನು. 
ರಾಜಾ - ಮಯಾ ಸ್ಪಪಿತರೋ ದೃಷ್ಟ್ವಾ ನರಕೇರಪಿ ಗತಾ ದ್ವಿಜಾಃ | ತಾರಯೇತಿ 
ತನೂಜ ತ್ವಮಸ್ಮಾನ್‌ ನಿರಯಸಾಗರಾತ್‌ ॥1181 ರಾಜನು ಹೇಳಿದನು - ಎಲ್ಯ 


ಮಾರ್ಗಶಿರಮಾಸ 103 


ಬ್ರಾಹ್ಮಣರಿರಾ! ನರಕದಲ್ಲಿ ಬಿದ್ದಿರುವ ಹಾಗೆ ನಮ್ಮ ಪಿತೃಗಳನ್ನು ಸ್ವಪ್ನದಲ್ಲಿ 
ಕಂಡೆನು. ಅವರು ""ಎಲ್ಫೆ ಮಗನೇ ನಮನ್ನು ಈ ನರಕಸಾಗರದಿಂದ ಮೇಲಕ್ಕೆತ್ತು'' 
ಎಂದು ಹೇಳಿದರು. ಏವಂ ಬ್ರುವಾಣಾಸ್ಟೇ ನೂನಂ ರೋದಮಾನಾ ಮುಹು- 
ರ್ಮುಹುಃ | ಮಯಾ ದೃಷ್ಟಾ ದ್ವಿಜಶ್ರೇಷ್ಠಾ ಏತಸ್ಮಾಚ್ಚ ನ ಮೇ ಸುಖಮ್‌ ॥॥19॥ 
ಅವರು ಹೀಗೆ ನನಗೆ ಹೇಳುತ್ತಾ ಅಳುತ್ತಿದ್ದರು. ಈ ರೀತಿಯಾಗಿ ಕಂಡೆನು. 
ಇದರಿಂದ ನನಗೆ ಮನಸಿಗೆ ಶಾಂತಿಯಿಲ್ಲ. ಏತದ್ರಾಜ್ಯಂ ಮಮ ಮಹತ್‌ 
ಸುಖದಾಯಿ ನ ವಿದ್ಯತೇ । ಅಶ್ವಾ ಗಜಾಸ್ತಥಾ ಸರ್ವೇ ರೋಚಂತೇ ಮೇ ನಭೋ 
ದ್ವಿಜಾಃ ॥॥20॥ ಈ ರಾಜ್ಯವು ಬಹುವಿಸ್ತಾರವಾಗಿದ್ದರೂ ನನಗೆ ಸಂತೋಷವಿಲ್ಲ. 
ಆನೆ, ಕುದುರೆ ಇವಾವುವೂ ನನಗೆ ಬೇಕಿಲ್ಲ. ನ ದಾರಾ ನ ಸುತಾ ಮಹ್ಯಂ 
ರೋಚಂತೇ ದ್ವಿಜಸತ್ತಮಾಃ। ಕಿಂ ಕರೋಮಿ ಕ್ವಗಚ್ಛಾಮಿ ಹೃದಯಂ ಮೇಠವರುಧ್ಯತೇ 
1211 ಹೆಂಡತಿ ಮಕ್ಕಳು ಇದೊಂದೂ ನನಗೆ ರುಚಿಸುವುದಿಲ್ಲವು. ಎಲೈ 
ಬ್ರಾಹ್ಮಣರಿರಾ! ಏನು ಮಾಡಲಿ? ಎಲ್ಲಿ ಹೋಗಲಿ? ನನ್ನ ಮನಸ್ಸು ತಲ್ಲಣಿಸುತ್ತಿದೆ. 
ತದ್‌ವ್ರತಂ ತತ್ತಪೋ ಯೋಗೋ ಯೇನೈವ ಮಮ ಪೂರ್ವಜಾಃ । ಮೋಕ್ಸಂ 
ಪ್ರಯಾಂತಿ ಸದ್ಯೋ ವೈ ಕಥ್ಯತಾಂ ಚ ದ್ವಿಜೋತ್ತಮಾಃ 11221 ಯಾವುದನ್ನು 
ಮಾಡಿದರೆ ನನ್ನ ಪೂರ್ವಿಕರಾದ ಪಿತೃಗಳು ಒಡನೆಯೇ ಮೋಕ್ಟ ಹೊಂದುವರೋ 
ಅಂತಹ ವ್ರತವನ್ನಾಗಲೀ ತಪಸನ್ನಾಗಲೀ ಯೋಗವನ್ನಾಗಲೀ ನನಗೆ ಹೇಳಿರಿ? 
ಪುತ್ರೇ ತು ಜೀವತಿ ಮಯಿ ಬಲೀಯಸಿ ಮಹಾತ್ಮನಿ | ಪಿತರೌ ನರಕೇ ಘೋರೇ ತಸ್ಯ 
ಪುತ್ರಸ್ಯ ಕಿಂ ಫಲಮ್‌ ॥1231॥1 ಬಲಿಷ್ಠನೂ ಮಹಾತ್ಮನೂ ಆದ ನಾನು ಮಗನಾಗಿ 
ಬದುಕಿರುವಾಗ ನನ್ನ ಪಿತೃಗಳು ಘೋರನರಕದಲ್ಲಿರಲು ನಾನು ಮಗನಾಗಿ ಇದ್ದು 
ಫಲವೇನು. 

ಬ್ರಾಹ್ಮಣಾಃ - ಪರ್ವತಸ್ಯ ಮುನೇ ರಾಜನ್‌ ನಿಕಟೇ ಚಾಶ್ರಮೋ ಮಹಾನ್‌ । 
ಗಮ್ಯತಾಂ ರಾಜಶಾರ್ದೂಲ ಭೂತಂ ಭವ್ಯಂ ವಿಜಾನತಃ ॥2411 ಬ್ರಾಹ್ಮಣರು 
ಹೇಳಿದರು. ಎಲೈ ದೊರೆಯೇ! ಈ ಪಟ್ಟಣದ ಆಚೆ ಖುಷಿಯ ಒಂದು ದೊಡ್ಡ 
ಆಶ್ರಮವಿರುವುದು. ಅಲ್ಲಿ ಪರ್ವತನೆಂಬ ಖಯಷಿಯಿರುವನು. ಅವನ ಬಳಿಗೆ 
ಹೋದರೆ ಹಿಂದಿನದೂ ತಿಳಿಯುವುದು. ಮುಂದಿನದೂ ತಿಳಿಯುವುದು. ಅಲ್ಲಿಗೆ 
ಹೋಗು. ಶ್ರೀಕೃಷ್ಣ; - ತೇಷಾಂ ಶ್ರುತ್ವಾ ತತೋ ವಾಕ್ಯಂ ರಾಜಾ ವೈಖಾನಸೋ 


104 ಮಾರ್ಗಶಿರಮಾಸ 


ಮಹಾನ್‌ | ಜಗಾಮ ಚಾಶು ತತ್ರೈವ ಚಾಶ್ರಮಂ ಪರ್ವತಸ್ಯ ಚ ॥1251 ಬ್ರಾಹ್ಮಣೈ- 
ರ್ವೇಷ್ಠಿತೋ ರಾಜಾ ಪ್ರಜಾಭಿಶ್ಚ ಸಮನ್ವಿತಃ । ಆಶ್ರಮಂ ವಿಪುಲಂ ತಸ್ಯ ಸಂಪ್ರಾಪ್ತೋ 
ರಾಜಸತ್ತಮಃ ॥26 ಕೃಷ್ಣನು ಹೇಳಿದನು - ರಾಜನಾದ ವೈಖಾನಸನು ಆ 
ಬ್ರಾಹ್ಮಣರ ಮಾತನ್ನು ಕೇಳಿ ಅವರಿಂದ ಕೂಡಿಕೊಂಡವನಾಗಿ ಆ ಪರ್ವತನ 
ಆಶ್ರಮಕ್ಕೆ ಹೋದನು. ಜೊತೆಯಲ್ಲಿ ಪ್ರಜೆಗಳೂ ಬಂದರು. ಈ ರೀತಿಯಾಗಿ 
ದೊಡ್ಡದಾದ ಆಶ್ರಮಕ್ಕೆ ಎಲ್ಲರೊಡನೆ ಹೋದನು. ಖುಗ್ವೇದಶ್ಚ ಯಜುರ್ವೇದ- 
ಸಾಮಾಧ್ಯಯನಕೋವಿದೈ:। ವೇಷ್ಠಿತಂ ಮುನಿಭಿಶ್ಚೈವ ದ್ವಿತೀಯಂ ಬ್ರಹ್ಮಣೋ ಯಥಾ 
112711 ಯಗ್ವೇದ, ಯಜುರ್ವೇದ, ಸಾಮವೇದ ಮುಂತಾದವುಗಳಲ್ಲಿ ಪಂಡಿತ- 
ರಾಗಿರುವ ಮುನಿಗಳಿಂದ ಕೂಡಿರುವ ಎರಡನೆಯ ಬ್ರಹ್ಮನಂತಿರುವ ಆ ಪರ್ವತ 
ಯಷಿಯನ್ನು ನೋಡಿದನು. ದೃಷ್ಟ್ವಾ ತಂ ಮುನಿಶಾರ್ದೂಲಂ ರಾಜಾ ವೈಖಾನಸ- 
ಸ್ತಥಾ | ದಂಡವತ್‌ ಪ್ರಣತಿಂ ಕೃತ್ವಾ ಪಸ್ಪರ್ಶ ಚರಣೌ ಮುನೇಃ ॥1281 ರಾಜನಾದ 
ವೈಖಾನಸನು ಆ ಮುನಿಯನ್ನು ನೋಡಿ ದೀರ್ಪದಂಡ ನಮಸ್ಕಾರಮಾಡಿ ಅವನ 
ಪಾದಗಳನ್ನು ಮುಟ್ಟಿದನು. ಪಪ್ರಚ್ಛ ಕುಶಲಂ ತಸ್ಯ ಸಪ್ತಸ್ಟಂಗೇಷ್ಟಸೌ ಮುನಿಃ । 
ರಾಜ್ಯನಿಷ್ಕಂಟಕತ್ಚಂ ಚ ರಾಜಸೌಖ್ಯಸಮನ್ನಿತಮ್‌ ॥1291 ಆ ರಾಜನನ್ನು ಕುರಿತು 
ರಾಜ್ಯದ ಸಪ್ತಾಂಗಗಳಲ್ಲಿಯೂ (ಪ್ರಮುಖ, ಅಮಾತ್ಯ, ಜನಪದ, ದುರ್ಗ, 
ಕೋಶ, ದಂಡ, ಮಿತ್ರ - ಎಂಬುದು ರಾಜ್ಯದ ಸಪ್ತಾಂಗಗಳು) ಕುಶಲಪ್ರಶ್ನೆಯನ್ನು 
ಮಾಡಿದನು. ರಾಜ್ಯವು ಶತ್ರುಬಾಧೆ ಈತಿಬಾಧೆಗಳಿಲ್ಲದಿರುವುದಾಗಿದೆಯೇ? 
ಎಂದು ಕೇಳಿದನು. ಮತ್ತು ರಾಜನನ್ನೂ ಅವನ ಸಂಸಾರವನ್ನೂ ಕುರಿತು ಕುಶಲ 
ಪ್ರಶ್ನೆಯನ್ನು ಮಾಡಿದನು. 

ರಾಜಾ - ತವ ಪ್ರಸಾದಾತ್‌ ಭೋ ಸ್ವಾಮಿನ್‌ ಕುಶಲಂ ಮೇಂಗ ಸಪ್ತಸು । ಭಕ್ತಾ 
ಯೇ ವಿಷ್ಣುರಕ್ತೇಷು ಕಥಂ ತೇಷಾಂ ಚ ವಿಫ್ನತಾ ॥130॥ ರಾಜನು ಹೇಳಿದನು - ಎಲ್ಫೈ 
ಮುನಿವರ್ಯನೇ! ನಿನ್ನ ಪ್ರಸಾದದಿಂದ ಏಳು ಅಂಗಗಳಲ್ಲಿಯೂ ರಾಜ್ಯವು 
ಕುಶಲವಾಗಿದೆ. ವಿಷ್ಣುಭಕ್ತರಲ್ಲಿ ಭಕ್ತರಾಗಿರುವವರಿಗೆ ತೊಂದರೆಯೆಲ್ಲಿಂದ 
ಬಂದೀತು? ಮಯಾ ಸ್ವಷಿತರೋ ದೃಷ್ಟಾ ಸ್ವಪ್ನೇ ಚ ನರಕೇ ಸ್ಥಿತಾಃ । ಕಸ್ಯ ಪುಣ್ಯಸ್ಯ 
ಸಾಮರ್ಥ್ಯಾನ್ಮೋಕ್ಬಂ ಯಾಂತಿ ದ್ವಿಜೋತ್ತಮ 11311 ಎಲೈ ಮುನಿಯೇ ಸ್ವಪ್ನದಲ್ಲಿ 
ನನ್ನ ಪಿತೃಗಳು ನರಕದಲ್ಲಿ ಬಿದ್ದಿರುವಂತೆ ಕಂಡೆನು. ಯಾವ ರೀತಿಯಾದ 


ಮಾರ್ಗಶಿರಮಾಸ 105 


ಪುಣ್ಯಕೆಲಸಗಳನ್ನು ಮಾಡಿದರೆ ಅದರ ಪ್ರಭಾವದಿಂದ ಅವರೆಲ್ಲರೂ ಮೋಕ್ಷವನ್ನು 
ಹೊಂದಿಯಾರು? ಅಯಂ ಮೇ ಸಂಶಯಃ ಸ್ವಾಮಿನ್‌ ಪೃಷ್ಠದಾಂಸ್ತ್ಯಾಮುಪಾಗತಃ। 
ಉಪಾಯ: ಕಶ್ಚಿದೇವಾತ್ರ ಕರ್ತವ್ಯೋ ಮುನಿಸತ್ತಮ ॥1321 ಎಲೈ ಸ್ವಾಮಿಯೇ! 
ನನಗೆ ಈ ವಿಷಯದಲ್ಲಿ ಸಂಶಯ ಬಂದು ನಿನ್ನನ್ನು ಕೇಳುವುದಕ್ಕೆ ಬಂದಿದ್ದೇನೆ. ಈ 
ವಿಷಯದಲ್ಲಿ ಯಾವುದಾದರೂ ಒಂದು ಉಪಾಯವನ್ನು ಹೇಳು. ಯಾವುದನ್ನು 
ಮಾಡಬೇಕು. 

ಶ್ರೀಕೃಷ್ಣ! - ಏತದ್‌ ವಾಕ್ಯಂ ತತಃ ಶ್ರುತ್ವಾ ಪರ್ವತೋ ಮುನಿಸತ್ತಮಃ । 
ಧ್ಯಾನಸ್ತಿಮಿತನೇತ್ರೋಭೂತ್‌ ತಪಸ್ವೀ ಬ್ರಹ್ಮಸನ್ನಿಭಃ | ಮುಹೂರ್ತಮೇಕಂ 
ಧ್ಯಾನಸ್ನೋ ಭೂಪತಿಂ ಪ್ರತ್ಯುವಾಚ ಹ 1331 ಕೃಷ್ಣನು ಹೇಳಿದನು. ರಾಜನ 
ಮಾತುಗಳನ್ನು ಕೇಳಿ ಬ್ರಹ್ಮನಂತಿರುವ ಆ ಪರ್ವತಮುನಿಯು ಧ್ಯಾನಮಾಡುತ್ತಾ 
ಕ್ಷಣಕಾಲವಿದ್ದು ಎಚ್ಚೆತ್ತು ರಾಜನನ್ನು ಕುರಿತು ಇಂತೆಂದನು. ಪರ್ವತಃ - ಜಾನೇಹಂ 
ತವ ರಾಜೇಂದ್ರ ಪಿತೃಣಾಂ ಪೂರ್ವಚೇಷ್ಠಿತಮ್‌ । ಪೂರ್ವಜನ್ಮನಿ ತಾತಸ್ತೇ ಕ್ಷತ್ರಿಯೋ 
ರಾಜ್ಯಗರ್ವಿತಃ ॥134 ಸ ಪತ್ನ್ಯಾ ಯತುಕಾಲೇ ತು ರಾಜಧರ್ಮಪ್ರವರ್ತಿತಃ । 
ತತೋ ಗ್ರಾಮೇ ತು ತಾಂ ತೃಕ್ತ್ವಾ ಕಾರ್ಯಾರ್ಥೀ ನಿಜಯೋಷಿತಮ್‌ 11351 
ಪರ್ವತನು ಹೇಳಿದನು - ಎಲೈ ದೊರೆಯೇ! ನಾನು ನಿನ್ನ ಪಿತೃಗಳ ಹಿಂದಿನ 
ವಿಷಯವನ್ನು ಹೇಳಿದೆನು. ನಿನ್ನ ತಂದೆಯು ಪೂರ್ವಜನದಲ್ಲಿ ರಾಜ್ಯವಾಳುತ್ತಾ 
ಅದರ ಮದದಿಂದ ಕೂಡಿದ್ದನು. ಒಂದು ಸಾರಿ ಆತನು ತನ್ನ ಹೆಂಡತಿಯು 
ಯತುವಾಗಿರುವಾಗ ರಾಜಕಾರ್ಯದ ದೆಸೆಯಿಂದ ಆಕೆಯನ್ನು ಊರಿನಲ್ಲಿಯೇ 
ಬಿಟ್ಟು ಆ ಕೆಲಸಕ್ಕೋಸ್ಕರ ಬೇರೆಯ ಜಾಗಕ್ಕೆ ಹೊರಟು ಹೋದನು. ತವ ಪಿತ್ರಾ 
ತು ತಸ್ಕಾಶ್ಚ ನ ದತ್ತಂ ಯತುದಾನಕಮ್‌ । ತೇನ ಪಾಪಪ್ರಭಾವೇಣ ನರಕೇ ಪಿತೃಭಿಃ 
ಸಹ | ಪತಿತೋ ರಾಜಶಾರ್ದೂಲ ತವ ತಾತಃ ಸುದಾರುಣೇ ॥361 ಈ 
ಕಾರಣದಿಂದ ಆತನು ತನ್ನ ಹೆಂಡತಿಗೆ ಯತುವಾದಾಗ ಮಾಡಬೇಕಾದ ವೀರ್ಯ- 
ದಾನವನ್ನು ಮಾಡಲಿಲ್ಲ. ಆ ಪಾಪದಿಂದ ಕ್ರೂರವಾದ ನರಕದಲ್ಲಿ ಬಿದ್ದಿರುವನು. 
ಶ್ರೀಕೃಷ್ಣ; - ತತಃ ಪುನರುವಾಚೇದಂ ರಾಜಾ ವೈಖಾನಸೋ ಮುನಿಮ್‌ 113711 
ಕೃಷ್ಣನು ಹೇಳಿದನು - ಆಮೇಲೆ ರಾಜನಾದ ವೈಖಾನಸನು ಆ ಮುನಿಯನ್ನು 
ಕುರಿತು ಇಂತೆಂದನು. ರಾಜಾ - ಕೇನ ವ್ರತಪ್ರಭಾವೇಣ ಮೋಕ್ಸಸ್ತೇಷಾಂ 


106 ಮಾರ್ಗಶಿರಮಾಸ 


ಭವೇನ್ಮುನೇ ॥381 ರಾಜನು ಹೇಳಿದನು - ಎಲೈ ಮುನಿಯೇ ಯಾವ ವ್ರತವನ್ನು 
ಮಾಡಿದರೆ ಅದರ ಪುಣ್ಯಪ್ರಭಾವದಿಂದ ಅವರು ಮೋಕ್ಷವನ್ನು ಹೊಂದುವರು? 
ಮುನಿಃ - ಮಾರ್ಗಶೀರ್ಷೇ ಸಿತೇ ಪಕ್ಷೇ ಮೋಕ್ಷಾ ನಾಮೇತಿ ನಾಮತಃ | 
ಸರ್ವೈಶ್ನೆತದ್‌ ವ್ರತಂ ಕಾರ್ಯಂ ಪಿತ್ರೇ ಪುಣ್ಯಂ ಪ್ರದೀಯತಾಮ್‌ 139॥ 
ಮುನಿಯು ಹೇಳಿದನು - ಮಾರ್ಗಶೀರ್ಷಮಾಸದ ಶುಕ್ಲಪಕ್ಚದಲ್ಲಿ ಏಕಾದಶಿಯು 
ಬರುವುದಷ್ಟೇ. ಅದಕ್ಕೆ "ಮೋಕ್ಬೈಕಾದಶೀ' ಎಂದು ಹೆಸರು. ಈ ಮೋಕ್ಬೈಕಾದಶೀ- 
ವ್ರತವನ್ನು ಎಲ್ಲರೂ ಮಾಡಬೇಕು. ಅದನ್ನು ನೀವೆಲ್ಲರೂ ಮಾಡಿ ಆ ಪುಣ್ಯವನ್ನು 
ಅವರಿಗೆ ಧಾರೆಯೆರೆದು ಕೊಡಿ. ತೇನ ಪುಣ್ಯಪ್ರಭಾವೇಣ ಮೋಕ್ಟಸ್ತೇಷಾಂ ಭವಿ- 
ಷ್ಯತಿ | ಸತ್ಯಮೇತನ್ಮಹಾಭಾಗ ಬ್ರಹ್ಮಣೋ ವಚನಂ ತಥಾ ॥40 ಈ ಪುಣ್ಯದ 
ಪ್ರಭಾವದಿಂದ ಅವರಿಗೆ ಮೋಕ್ಸವು ಸಿಕ್ಕುತ್ತದೆ. ಇದು ಸತ್ಯವಾದ ಮಾತು. ಬ್ರಹ್ಮನು 
ಹಾಗೆ ಹೇಳಿರುವನು. ಶ್ರೀಕೃಷ್ಣ; - ಮುನೇರ್ವಾಕ್ಯಂ ತತಃ ಶ್ರುತ್ವಾ ಸ್ವಗೃಹಂ 
ಪುನರಾಗತಃ । ಮಾರ್ಗಶೀರ್ಷೋತ್ತಮೋ ಮಾಸಃ ಪ್ರಾಪ್ತಃ ಕಷ್ಟೇನ ತೇನ ವೈ ॥41/ 
ಕೃಷ್ಣನು ಹೇಳಿದನು - ಮುನಿಯು ಇಂತು ಹೇಳಲು ರಾಜನು ಮನೆಗೆ ಬಂದನು. 
ಮಾರ್ಗಶೀರ್ಷಮಾಸವು ಬಂದೀತೇ? ಎಂಬುದಾಗಿ ಕಷ್ಟದಿಂದ ಎದುರು 
ನೋಡುತ್ತಿ; ದನು. ಮಾರ್ಗಶೀರ್ಷಮಾಸವು ಬಂದಿತು. ಮುನೇರ್ವಾಕ್ಕಾತ್‌ ಸ 
ತತೃತ್ವಾ ವ್ರತಂ ವೈಖಾನಸೋ ನೃಪಃ | ಅದದಾತ್‌ ಪುಣ್ಯಮಖಿಲೈಃ ಸಾರ್ಧಂ ಪಿತ್ರೇ 
ಸ ಭೂಮಿಪಃ ॥1421 ರಾಜನಾದ ವೈಖಾನಸನು ಖುಷಿಯ ಮಾತಿನಂತೆ ಆ 
ವ್ರತವನ್ನು ಮಾಡಿ, ಇತರರಿಂದಲೂ ಮಾಡಿಸಿ ತಾನೂ ಅವರೂ ಎಲ್ಲರೂ ಕೂಡ 
ಪಿತೃಗಳಿಗೆ ಆ ಫಲವನ್ನು ಧಾರೆಯೆರೆದು ಕೊಟ್ಟರು. ದತ್ತೇ ಪುಣ್ಯೇ ಕ್ಹಣೇನೈವ 
ಪುಷ್ಪವೃಷ್ಠಿರಭೂದ್ದಿವಿ । ವೈಖಾನಸಸ್ಯ ತಾತೋ ವೈ ಪಿತೃಭಿರ್ಮೋಕ್ಸಮಾವಿಶತ್‌ 
14311 ಆ ವೈಖಾನಸನು ಪುಣ್ಯದಾನ ಮಾಡಿದ ಕೂಡಲೇ ಅಂತರಿಕ್ಷದಿಂದ 
ಪುಷ್ಪವೃಷ್ಟಿಯಾಯಿತು. ಆತನ ಪಿತೃಗಳೆಲ್ಲರೂ ಮೋಕ್ಕವನ್ನು ಹೊಂದಿದರು. 
ರಾಜಾನಂ ಚಾಂತರಿಕ್ಷೇ ಚ ಗಿರಂ ಪುಣ್ಯಮುವಾಚ ಹ । ಸ್ವಸ್ತಿ ಸ್ವಸ್ತೀತಿ ತೇ ಪುತ್ರ 
ಪ್ರೋಕ್ತಂ ತೇನ ದಿವಂ ಗತಃ 11441 ಆಗ ಅವನ ಪಿತೃಗಳು ಅಂತರಿಕ್ಷದಲ್ಲಿ ಮಗನನ್ನು 
ಕುರಿತು ಎಲೈ ಪುತ್ರನೇ ನಿನಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎಂದು ಹೇಳುತ್ತಾ 
ಮೋಕ್ಕಕ್ವೆ ಹೋದರು. ಏವಂ ಯಃ ಕುರುತೇ ರಾಜನ್‌ ಮೋಕ್ಲಾಮೇಕಾದಶೀಂ 


ಮಾರ್ಗಶಿರಮಾಸ 107 


ಶುಭಾಮ್‌ । ತಸ್ಯ ಪಾಪಾನಿ ನಶ್ಯಂತಿ ಮೃತೋ ಮೋಕ್ಟಮವಾಷ್ಠಯಾತ್‌ 11451 
ಈರೀತಿಯಾಗಿ ಯಾವನು ಮೋಕ್ಸೈಕಾದಶೀಯನ್ನು ಮಾಡುತ್ತಾನೆಯೋ ಅವನ 
ಪಾಪಗಳೆಲ್ಲವೂ ನಾಶವಾಗಿ ಕೊನೆಯಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ. ನಾತಃ 
ಪರಂ ಕಿಂಚಿನ್ನೋಕ್ಸದಾಯ್ಯಭವತ್ತುರಾ | ಪುಣ್ಯಸಂಖ್ಯಾಂ ನ ಜಾನಾಮಿ ರಾಜನ್ನೇ 
ತದ್ವತಂ ಪ್ರಿಯಮ್‌ ॥॥46॥ ಈ ಮೋಕ್ಸೈಕಾದಶಿಗಿಂತಲೂ ಉತ್ತಮವಾದುದು 
ಹಿಂದೆ ಮತ್ತೊಂದಿರಲಿಲ್ಲ. ಇದರ ಪುಣ್ಯದ ಸಂಖ್ಯೆಯನ್ನು ನಾನು ಹೇಳಲಾರೆ. ಈ 
ವ್ರತವು ನನಗೆ ಬಹು ಪ್ರಿಯವಾದುದು. ಚಿಂತಾಮಣಿ ಸಮಾ ಹ್ಯೇಷಾ ನೃಣಾಂ 
ಮೋಕ್ಷಪ್ರದಾಯಿನಿೀ । ಪಠನಾಚ್ಛ; ವಣಾದಸ್ಯ ವಾಜಪೇಯಫಲಂ ಭವೇತ್‌ ॥ ಈ 
ವ್ರತವು. ಚಿಂತಾಮಣಿ ರತ್ನಕ್ಕೆ ಸೂಕ ಜನರಿಗೆ ಮೋಕ್ಷವನ್ನು ಕೊಡು- 
ತ್ತದೆ. ಇದನ್ನು ಡುತ ಕೇಳುವುದರಿಂದಲೂ ಮ ಫಲವು 
ಬರುತ್ತದೆ. 

ಇತಿ ಶ್ರೀಮಹಾಪುರಾಣೇ ಪಾದ್ಮೇ ಉತ್ತರಖಂಡೇ ಉಮಾಪತಿನಾರದಸಂವಾದಾಂತರ್ಗತ 
ಕೃಷ್ಣಯುಧಿಷ್ಠಿರಸಂವಾದೇ ಮಾರ್ಗಶೀರ್ಷಮೋಕ್ಷದ್ಯೆಕಾದಶೀವ್ರತಕಥನಂ ನಾಮ ಏಕ- 
ಚತ್ವಾರಿಂಶೋ5ಧ್ಯಾಯಃ ಸಮಾಪ್ರಃ ॥ ಇಂತು ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿನಾರದಸಂವಾದಾಂತರ್ಗತವಾದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ 
ಮಾರ್ಗಶೀರ್ಷದ ಮೋಕ್ಟೈಕಾದಶೀ ವ್ರತಕಥನವೆಂಬ ನಾಲ್ವತ್ತೊಂದನೆಯ 
ಅಧ್ಯಾಯವು ಮುಗಿಯಿತು. 

ಗೀತಾಜಯಂತೀ- ಮಾರ್ಗಶಿರ ಶುಕ್ಲ ಏಕಾದಶೀಯಂದು ಗೀತಾಜಯಂತೀ 
ಪ್ರಯುಕ್ತ ಭಗವದ್ದೀತಾಪಾರಾಯಣವನ್ನು ಮಾಡುತ್ತಾರೆ. ಮಹಾಭಾರತ ಯುದ್ಧ 
ಪ್ರಾರಂಭವಾದ ದಿವಸವಿದು. ಇದೇ ಮಾಸದ ಅಮಾವಾಸ್ಯೆಯ ದಿನ ದುರ್ಯೋಧನ 
ತೊಡೆ ಮುರಿದುಕೊಂಡು ಬಿದ್ದನು. 

ಶ್ರೀ ಸತ್ಯನಾಥತೀರ್ಥರ ಆರಾಧನೆ: ಮಾರ್ಗಶೀರ್ಷ ಶುಕ್ಲ ಏಕಾದಶೀ 
ಸತ್ಯನಾಥಗುರುಃ ಪಾತು ಯೋ ಧೀರೋ ನವಚಂದ್ರಿಕಾಮ್‌ । ನವಾಮೃತಗದಾ- 
ತೀರ್ಥತಾಂಡವಾನಿ ವ್ಯಚೀಕ್ಸೃಪತ್‌ ॥ ಅವಧಾನಿ ವಂಶದ ಮೌನಭಾರ್ಗವ 
ಗೋತ್ರದ ಶ್ರೀ ಕೃಷ್ಣಾಚಾರ್ಯರಿಗೆ ಶ್ರೀ ನರಸಿಂಹ ದೇವರ ವರಪ್ರಸಾದದಿಂದ ಜನಿಸಿ 


108 ಮಾರ್ಗಶಿರಮಾಸ 


ನರಸಿಂಹ ಎಂಬ ನಾಮ ಪಡೆದರು. ಅವಧಾನಿ ನರಸಿಂಹಾಚಾರ್ಯರು ತಮ್ಮಎಳೇ 
21ನೇ ವಯಸಿನಲ್ಲಿ ಸನ್ಯಾಸ ಕೇಳಿದ್ದಕ್ಕೆ ಗುರುಗಳಾದ ಶ್ರೀ ವೇದನಿಧಿತೀರ್ಥರು 
ಕೊಡಲಿಲ್ಲ. ಆಗ ಅವರು ಶ್ರೀ ವೇದವ್ಯಾಸ ತೀರ್ಥರ ಶಿಷ್ಯರಾದ, ಶ್ರೀ ವೇದೇಶ 
ತೀರ್ಥರಿಂದ ದಿವ್ಯಜ್ಞಾನ ಪಡೆದ ಶ್ರೀ ಕೃಷ್ಣ ಷೆ Jಪಾಯನರಿಂದ ಸನ್ಯಾಸ ಪಡೆದು ಶ್ರೀ 
ಎದ್ಯಾನಾಥ PI ಆಜ ಶ್ರೀ ದರ ದಂಡವ್ಯತ್ಯಾಸ 
ಮಾಡಿ ಅವರಿಗೆ ಶ್ರೀರಂಗನಾಥರು ಎಂದು ನಾಮಕರಣ ಮಾಡಿದರು. ನಂತರ 
ಇವರೇ ಶ್ರೀಸತ್ಯನಿಧಿಗಳಿಂದ ಮತ್ತೆ ದಂಡವ್ಯತ್ಯಾಸ ಮಾಡಿಸಿಕೊಂಡು ಶ್ರೀ ಸತ್ಯ- 
ನಾಥರಾದರು. ಅವರ ದಿನಚರಿಯಲ್ಲಿ ಪಾಠ ಪಾದಪೂಜೆ ಮುದ್ರಾಧರಣೆ 
ಮೂಲರಾಮನ ಪೂಜೆ ಮತ್ತೆ ಪಾಠ ನಂತರ ಅಲ್ಪ ಭೋಜನ ಮತ್ತೆ ಪಾಠ 
ಪ್ರವಚನಗಳು ಅಮೇಲೆ ಅಭಿನವ ಗ್ರಂಥಗಳ ರಚನೆ. ಶೇಷಶಾಯಿಯ ಸ್ಮರಣೆ 
ಮಾಡುತ್ತಾ 7 ಘಳಿಗೆ (2 ತಾಸು 48 ನಿಮಿಷ) ಮಾತ್ರ ನಿದ್ದೆ ಇಂಥಾ ದಿನಚರಿ 
ಅನೂಚಾನವಾಗಿ ಇಂದಿಗೂ ನಮ್ಮಗುರುಗಳು ನಡೆಸಿಕೊಂಡು ಬಂದದ್ದು ಮೂಲ- 
ರಾಮನ ಸಾನ್ನಿಧ್ಯ ವಿಶೇಷದಿಂದಲೇ. ಇವರ ಕೃತಿಗಳು ಹೀಗಿವೆ. ಅಭಿನವ ಗದಾ - 
ವ್ಯಾಸರಾಜರ/ವಿಜಯೀಂದ್ರರ ಸಮಕಾಲೀನನಾದ ಅದ್ವೈತಿ ಅಪ್ಪಯ್ಯದೀಕ್ಷಿತನ 
'ಮಧ್ವತಂತ್ರ ಮುಖಮರ್ದನ' ಕೃತಿಗೆ ಖಂಡನ ಅಭಿನವ ತಾಂಡವ - 
ನ್ಯಾಯವೈಶೇಷಿಕ ಮತಗಳನ್ನು ನಿರಾಕರಿಸುವ ಕೃತಿ ಅಭಿನವ ಚಂದ್ರಿಕಾ - ಶ್ರೀಮತ್‌ 
ಟೀಕಾಕೃತಾದರ ie ಪ್ರಕಾಶಿಕಾ'ಗೆ ಟಿಪ್ಪಣೀ ಅಭಿನವ ಅಮೃತ - ಶ್ರೀಮತ್‌ 
ಟೀಕಾಕೃತ್ಯಾದರ 'ಪ್ರ ಣ ಪದ್ಧತಿ' ಗೆ ಟಿಪ್ಪಣೀ 

ಭಕ್ತಿಯಿಂದ ಪರಮ ತಪಸ್ವಿಗಳಾದ ಶ್ರೀ ಸತ್ಯಾಭಿನವ ತೀರ್ಥರನ್ನು ಸರ್ವಜ್ನ 
ಪೀಠದಮೇಲೆ ಕೂಡಿಸಿ ಮಾರ್ಗಶೀರ್ಷ ಶುಕ್ಲ ಏಕಾದಶೀ ದಿನ ಹರಿಪಾದನಿರತರಾಗಿ 
ಹರಿಯನ್ನೇ ಸೇರಿದರು. ಇಂದಿಗೂ 'ಮಿಳನಾಡಿನ ತಿರುಕೊಯಿಲೀರಿನ ಹತ್ತಿರ 
ವೀರಚೋಳಪುರಂ ನಲ್ಲಿ ಭಕ್ತರಿಗೆ ಅನುಗ್ರಹಮಾಡುತ್ತಾ ವಿರಾಜಿಸಿದ್ದಾರೆ. 


ಮಾರ್ಗಶಿರ ॥ ಶುಕ್ಲ॥। ದ್ವಾದಶೀ (ಮತ್ತ್ಯದ್ದಾದಶೀ ವ್ರತಾಚರಣೆ) 


ಸತ್ಯತಪ- ಮಹಾಮುನಿಯೇ! ಭೂದೇವಿಯು ಮಾಡಿದ ಉಪವಾಸವಾವುದು? 
ವ್ರತಗಳಾಗುವುವು? ಇದನ್ನು ನನಗೆ ಹೇಳಬೇಕು. 


ಮಾರ್ಗಶಿರಮಾಸ 109 


ದುರ್ವಾಸಮುನಿ - ತಿಳಿವಳಿಕೆಯುಳ್ಳವನು ಮಾರ್ಗಶಿರಮಾಸದ ದಶಮಿಯ 
ದಿನ ಜಿತೇಂದ್ರಿಯನೂ, ಶುಚಿಯಾದ ಬಟ್ಟೆಗಳುಳ್ಳವನೂ, ನಿರ್ಮಲ ಮನಸುಳ್ಳವನೂ 
ಆಗಿ ವಿಧಿಗನುಸಾರವಾಗಿ ಅಗ್ನಿಕಾರ್ಯವನ್ನೂ, ದೇವಾರ್ಚನೆಯನ್ನೂ ಮಾಡಿ, 
ಪರಿಶುದ್ಧವೂ, ದೇವಾರ್ಷಿತವೂ ಆದ ಅನ್ನವನ್ನು ಊಟಮಾಡಿ, ಐದು ಅಡಿ ದೂರ 
ನಡೆದು, ಮತ್ತೆ ಕಾಲು ತೊಳೆದುಕೊಂಡು, ಎಂಟಂಗುಲ ಉದ್ದವಾದ ಕ್ಲೀರವ್ಯಕ್ಷದ 
(ಹಾಲೆಗಿಡದ) ಹಲ್ಲುಜ್ಜುವ ಕಡ್ಡಿಯನ್ನು ಅಗಿದು, ಅದರಿಂದ ಹಲ್ಲನ್ನುಜ್ಜಿ ಬಳಿಕ 
ಆಚಮನ ಮಾಡಬೇಕು. ಬಳಿಕ ದೇಹದ ಸರ್ವದಾ ರಗಳನ್ನೂ ಯತ್ನಪೂರ್ವಕವಾಗಿ 
ಮುಟ್ಟಿ, ಶಂಖಚಕ್ರಗದಾಹಸ್ತನೂ, ಪೀತಾಂಬರಧಾರಿಯೂ, ವಿಭುವೂ, ಪ್ರಸನ್ನ- 
ಮುಖನೂ ಆದ ವಿಷ್ಣುವನ್ನು ಹೆಚ್ಚು ಹೊತ್ತು ಧ್ಯಾನಿಸಿ, ಮತ್ತೆ ಕೈಯ್ಯಲ್ಲಿ ನೀರನ್ನು 
ತೆಗೆದುಕೊಂಡು ಮನಸಿನಲ್ಲಿ ಅವನನ್ನು ಸರಿಸಿ, ಕೈನೀರಿನಿಂದ ಆ ದೇವನಿಗೆ 
ಅರ್ಫ್ಯವನ್ನು ಕೊಡಬೇಕು. ಏಕಾದಶ್ಯಾಂ ನಿರಾಹಾರಃ ಸ್ಥಿತ್ವಾ ಚೈವಾಪರೇಹನಿ । 
ಭೋಕ್ಷಾ ಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ ॥ 


ಮಹಾಮುನಿಯೇ!। ಅರ್ಯಕೊಡುವಾಗ “ಪುಂಡರೀಕಾಕ್ಷ |! ಅಚ್ಯುತ, 
ಏಕಾದಶಿಯ ದಿನ ಉಪವಾಸ ಮಾಡಿ, ದ್ವಾದಶಿಯಲ್ಲಿ ಊಟ ಮಾಡುವೆನು. ನನಗೆ 
ರಕ್ಕಕನಾಗು'' ಎಂದು ಹೇಳಬೇಕು. ಬಳಿಕ ರಾತ್ರಿಯಲ್ಲಿ ದೇವಸನ್ನಿಧಿಯಲ್ಲಿ 
ವಿಧಿಪೂರ್ವಕವಾಗಿ "ನಾರಾಯಣಾಯ' ಎಂದು ಜಪಿಸುತ್ತಾ ಮಲಗಬೇಕು. 


ಮಾರನೆಯ ದಿನ ಬೆಳಗಾಗುತ್ತಲೇ ಸಮುದ್ರವನ್ನು ಸೇರುವ ನದಿಗೆ ಅಥವಾ 
ಉಪನದಿಗೆ, ಇಲ್ಲವಾದರೆ ಕೆರೆಗೆ ಹೋಗಿಯಾಗಲೀ, ಮನೆಯಲ್ಲಿಯೇ ಆಗಲಿ 
ಶುದ್ಧಾತ್ತವಾಗಿ "ಭೂದೇವಿ! ಯಾವಾಗಲೂ ಪ್ರಾಣಿಗಳ ಧಾರಣವೂ ಪೋಷಣವೂ 
ನಿನ್ನಿಂದಲೇ ಆದುದರಿಂದ ನಿಜವಾಗಿಯೂ ನನ್ನ ಪಾಪವನ್ನು ಹೋಗಲಾಡಿಸು. 
ಸುವ್ರತಳೇ! ಮೇದಿನಿ! (ಭೂಮಿಯೇ!) ಬ್ರಹ್ಮಾಂಡದೊಳಗಿನ ತೀರ್ಥಗಳನ್ನೆಲ್ಲಾ 
ನೀನು ಮುಟ್ಟಿರುವೆ. ಆದುದರಿಂದ ಈ ಮಣ್ಣನ್ನು ತೆಗೆದುಕೊಂಡು ಇರುವೆನು. 
ವರುಣನೇ! ನಿನ್ನಲ್ಲಿ ಯಾವಾಗಲೂ ಸರ್ವರಸಗಳೂ ಶಾಶ್ವತವಾಗಿವೆ. ಅವುಗಳಿಂದ 
ಈ ಮಣ್ಣನ್ನು ಕೂಡಿಸಿ ಪವಿತ್ರವನ್ನಾಗಿ ಮಾಡು ತಡಮಾಡಬೇಡ'' ಎಂಬ ಈ 
ಮಂತ್ರದಿಂದ ಶುದ್ಧವಾದ ಮಣ್ಣನ್ನು ತೆಗೆದುಕೊಂಡು ತನಗೆ ಲೇಪಿಸಿಕೊಳ್ಳಬೇಕು. 


110 ಮಾರ್ಗಶಿರಮಾಸ 


ತೆಗೆದುಕೊಂಡ ಮಣ್ಣನ್ನು ಮೂರು ಭಾಗ ಮಾಡಿ, ಮೂರು ಸಾರಿ 
ಸರ್ವಾವಯವಗಳಿಗೂ ಬಳಿದುಕೊಳ್ಳಬೇಕು. ಬಳಿಕ ವರುಣಮಂತ್ರಗಳಿಂದ 
ನಿಯಮಾನುಸಾರವಾಗಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ, ಸಂಧ್ಯಾವಂದನಾದಿ 
ಅವಶ್ಯಕರ್ಮಗಳನ್ನು ಮಾಡಿ, ಮತ್ತೆ ದೇವರ ಸನ್ನಿಧಿಗೆ ಹೋಗಬೇಕು. ಅಲ್ಲಿ 
ಲಕ್ಷ್ಮೀಸಮೇತನಾದ ಪ್ರಭುವಾದ ನಾರಾಯಣನನ್ನು ಪೂಜಿಸಬೇಕು. 


"ಕೇಶವಾಯ ನಮಃ (ಕೇಶವನಿಗೆ ನಮಸ್ಕಾರ) ಎಂದು ಪರಮಾತ್ಮನ ಪಾದ- 
ಗಳನ್ನೂ, ದಾಮೋದರಾಯ ನಮಃ ಎಂದು ನಡುವನ್ನೂ, ನೃಸಿಂಹಾಯ ನಮಃ 
ಎಂದು ತೊಡೆಗಳನ್ನೂ , ಶ್ರೀವತಧಾರಿಣೇ ನಮಃ ಎಂದು ಎದೆಯನ್ನೂ , ಕೌಸುಭ- 
ಧಾರಿಣೇ ನಮಃ ಎಂದು ಜಠರವನ್ನೂ , ಶ್ರೀಪತಯೇ ನಮಃ ಎಂದು ಎದೆಯನ್ನೂ, 
ತ್ರೈಲೋಕ್ಕವಿಜಯಾಯ ನಮಃ ಎಂದು ತೋಳುಗಳನ್ನೂ , ಸರ್ವಾತ್ಮನೇ ನಮಃ 
ಎಂದು ತಲೆಯನ್ನೂ , ಚಕ್ರಧಾರಿಣೇ ನಮಃ ಎಂದು ಅವನ ಚಕ್ರವನ್ನೂ , ಶಂಕರಾಯ 
ನಮಃ ಎಂದು ಶಂಖವನ್ನೂ, ಗಂಭೀರಾಯ ನಮಃ ಎಂದು ಗದೆಯನ್ನೂ | 
ಶಾಂತಮೂರ್ತಯೇ ನಮಃ ಎಂದು ಪದ್ಮವನ್ನೂ ಅರ್ಚಿಸಬೇಕು. 


ಹೀಗೆ ದೇವೇಶನೂ, ಪ್ರಭುವೂ ಆದ ಆ ನಾರಾಯಣನನ್ನು ಆರಾಧಿಸಿ, ಬಳಿಕ 
ಆ ದೇವನೆದುರಿಗೆ ಜಲಪೂರ್ಣಗಳೂ, ಹೂಮಾಲೆಗಳಿಂದಲಂಕೃತಗಳೂ ಆದ 
ನಾಲ್ಕು ಕಲಶಗಳನ್ನು ಅವುಗಳ ಮೇಲೆ ಎಳ್ಳುತುಂಬಿದ (ಸುವರ್ಣ) ನಾಣ್ಯ- 
ಸಹಿತಗಳಾದ ತಾಮ್ರದ ಚಿಕ್ಕಪಾತ್ರೆಗಳಿರುವಂತೆ ಇಡಬೇಕು. 


ಆ ನಾಲ್ಕು ಕಲಶಗಳೇ ನಾಲ್ಕು ಸಮುದ್ರಗಳೆನ್ನಿಸಿಕೊಳ್ಳುವವು. ಆ ನಾಲ್ಕು 
ಕಲಶಗಳ ನಡುವೆ ವಸ್ತ್ರದಿಂದ ಮುಚ್ಚಿದ ಶುಭಪೀಠವನ್ನಿಡಬೇಕು. ಚಿನ್ನದ, ಬೆಳ್ಳಿಯ, 
ತಾಮ್ರದ ಅಥವಾ ಮರದ ಪಾತ್ರೆಯನ್ನೋ ಈ ಪಾತ್ರೆಗಳಾವುವೂ ಇಲ್ಲದಿದ್ದರೆ 
ಮುತ್ತುಗದೆಲೆಯ ದೊನ್ನೆಯನ್ನೋ , ನೀರಿನಿಂದ ತುಂಬಿ, ಕಲಶಗಳ ಮಧ್ಯದ 
ಪೀಠದಲ್ಲಿಡಬೇಕು. ದೇವನಾದ ಜನಾರ್ದನಮೂರ್ತಿಯನ್ನು ಚಿನ್ನದಿಂದ ಸರ್ವಾ- 
ವಯವಗಳುಳ್ಳ ಮತ್ತ್ಯಾಕಾರವಾಗಿ ಮಾಡಿ, ನೀರಿನಿಂದ ತುಂಬಿದ ಮಧ್ಯದ ಪಾತ್ರೆ- 
ಯಲ್ಲಿ ಸ್ಥಾಪಿಸಬೇಕು. ಸರ್ವಾಭರಣಭೂಷಿತನೂ, (ಪುಷ್ಪ)ಗಳಿಂದೊಪ್ಪುವವನೂ, 
ಆದ ಆ ಮತ್ತ್ಯಮೂರ್ತಿಯನ್ನು ಗಂಧವಸ್ತಧೂಪದೀಪಗಳಿಂದಲೂ ಬಗೆ ಬಗೆಯ 


ಫಲಗಳಿಂದಲೂ ಶಾಸ್ತ್ರೋಕ್ತವಾಗಿ ಪೂಜಿಸಿ ""ಕೇಶವನೇ! ರಸಾತಳಕ್ಕೆ ಹೋಗಿದ್ದ 
ವೇದಗಳನ್ನು ಮತ್ರ್ಯರೂಪದಿಂದ ನೀನು ಉದ್ಧರಿಸಿದ ಹಾಗೆ ನನ್ನನ್ನೂ ಉದ್ಧರಿಸು, 
ದೇವ'' ಎಂದು ಹೇಳಿ ಅಲ್ಲಿಯೇ ದೇವನೆದುರಿಗೆ ಜಾಗರಣೆಯನ್ನು ಮಾಡಬೇಕು. 
(ನಿದ್ದೆಯನ್ನು ಮಾಡಬಾರದು). ಆ ರಾತ್ರಿಕಳೆದು ಬೆಳಗಾಗಲು, ತನ್ನ ಅನುಕೂಲಕ್ಕೆ 
ತಕ್ಕಂತೆ ಇಟ್ಟಿರುವ ನಾಲ್ಕುಕಲಶಗಳನ್ನು ನಾಲ್ಕು ಜನ ಬ್ರಾಹ್ಮಣರಿಗೆ ಕೊಡಿಸಬೇಕು. 
ಪೂರ್ವದಿಕ್ಕಿನ ಕಲಶವನ್ನು ಖುಗ್ದೇದವನ್ನು ಚೆನ್ನಾಗಿ ತಿಳಿದವನಿಗೂ, ದಕ್ಷಿಣದ್ದನ್ನು 
ಸಾಮವೇದಜ್ಜನಿಗೂ ಕೊಡಬೇಕು. ಯಜುರ್ವೇದಿಗೆ ಪಶ್ಚಿಮದ ಕಲಶವನ್ನು 
ಕೊಡಬೇಕು. ಉತ್ತರದ ಕಲಶವನ್ನು ಬೇಕಾದವಿಗೆ ಕೊಡಬಹುದು. ಇದೇ ಹೇಳಿರುವ 
ವಿಧಿ. 

“ಪೂರ್ವದಿಕ್ಕಿನಲ್ಲಿ ಯಗ್ವೇದವು ಸಂತುಷ್ಠವಾಗಲಿ, ದಕ್ಷಿಣದಲ್ಲಿ ಸಾಮವೇದವೂ, 
ಪಶ್ಚಿಮದಲ್ಲಿ ಯಜುರ್ವೇದವೂ, ಉತ್ತರದಲ್ಲಿ ಅಥರ್ವಣವೇದವೂ ತೃಪ್ತವಾಗಲಿ'' 
ಎಂದು ದಾತ್ಸವು ಹೇಳಿ, ತೆಗೆದುಕೊಳ್ಳುವವರಿಂದಲೂ ಹೇಳಿಸಬೇಕು. 


ಈ ವ್ರತದ ರಹಸ್ಯವಾದ ಮಂತ್ರವನ್ನೂ , ವಿಧಾನವನ್ನೂ ತಿಳಿಸಿದ ಆಚಾರ್ಯ- 
ನನ್ನು ನಿಯಮದಂತೆ, ಬಗೆ ಬಗೆಯಲ್ಲಿ ಗಂಧಪು ಪುಷ್ಠಧೂಪವಸ್ತಾದಿಗಳಿಂದ ಪೂಜಿಸಿ, 
ಸುವರ್ಣದ ಆ ಮತ್ಯ್ಯಮೂರ್ತಿಯನ್ನು ಆತನಿಗೆ ಅರ್ಪಿಸಬೇಕು. ಅದರಿಂದ ವ್ರತದ 
ಫಲವು ಕೋಟಿಗುಣವಾಗಿ ಹೆಚ್ಚುವುದು. ಗುರುವನ್ನು ಪಡೆದೂ ಅಜ್ಞಾನದಿಂದ 
ಉದಾಸೀನಮಾಡುವ ಹೀನಮನುಷ್ಯನು ಕೋಟಿಜನ್ಮಗಳಲ್ಲಿ ನರಕದಲ್ಲಿ ಸಂತಾಪ- 
ಗೊಳ್ಳುವನು. ವ್ರತದ ವಿಧಿಯನ್ನೂ, ವ್ರತದ ಕ್ರಮವನ್ನೂ ತಿಳಿಸುವವನೇ ಗುರು- 
ವೆಂದು ಪಂಡಿತರು ಹೇಳುವರು. 

ಹೀಗೆ ವಿಧಿಗನುಸಾರವಾಗಿ ಕೊಟ್ಟು, ಆ ದ್ವಾದಶಿಯಲ್ಲಿ ವಿಷ್ಣುವನ್ನು ಪೂಜಿಸಿ, 
ಶಕ್ತಿಗನುಸಾರವಾಗಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿ ದಕ್ಷಿಣೆಯನ್ನು 
ಕೊಡಬೇಕು. 

ಕಲಶದ ಮೇಲೆ ಇರಿಸಿದ್ದ ಎಳ್ಳು ತುಂಬಿದ ತಾಮ್ರದ ಪಾತ್ರೆಯನ್ನೂ, ನೀರಿನ 
ಪಾತ್ರೆಯಲ್ಲಿರುವ ದೇವನನ್ನೂ , ಉಳಿದುದೆಲ್ಲವನ್ನೂ ಕುಟುಂಬಿಯಾದ ಬ್ರಾಹ್ಮಣನಿಗೆ 
ಕೊಡಬೇಕು. ಆಮೇಲೆ ಹೆಚ್ಚಾದ ಪರಮಾನ್ನದಿಂದ ಬ್ರಾಹ್ಮಣರಿಗೆ ಭೋಜನ 


112 ಮಾರ್ಗಶಿರಮಾಸ 


ಮಾಡಿಸಬೇಕು. ಬಳಿಕ ವ್ರತಿಯಾದವನು ತಾನು ಮಕ್ಕಳೊಡನೆ, ಇಂದ್ರಿಯಗಳನ್ನು 
ಸ್ವಾಧೀನದಲ್ಲಿಟ್ಟುಕೊಂಡು, ಮೌನದಿಂದ ಊಟಮಾಡಬೇಕು. 

ಅರಿವುಳ್ಳವರಲ್ಲಿ ಮೇಲಾದವನೇ! ಈ ವಿಧಾನದಿಂದ ಭೂದೇವಿಯು ಮಾಡಿದ 
ವ್ರತವನ್ನು ಮಾಡುವವನಿಗೆ ದೊರೆಯುವ ಉತ್ತಮವಾದ ಪುಣ್ಯಫಲವನ್ನು ಕೇಳು. 
ಸುವ್ರತನೇ! ಮಹಾವ್ರತನೇ! ನನಗೆ ಸಾವಿರಬಾಯಿಗಳೂ ಬ್ರಹ್ಮನಷ್ಟು ಆಯುಸ್ಸೂ 
ಆದರೆ ಆಗ ಈ ಧರ್ಮದ ಫಲವನ್ನು ಹೇಳುವುದಕ್ಕಾದೀತು!! 

ಬ್ರಹ್ಮನೇ! ಆದರೂ ಉದ್ದೇಶಪೂರ್ವಕವಾಗಿ ಸಂಗ್ರಹವಾಗಿ ಹೇಳುವೆನು ಅದನ್ನು 
ಕೇಳು. ಮುನಿಯೇ! ಒಂದು ಚತುರ್ಯುಗಕ್ಕೆ ನಲವತ್ತಮೂರು ಲಕ್ಷದ ಇಪ್ಪತ್ತು- 
ಸಾವಿರ ವರ್ಷಗಳಾಗುವವು. ಎಪತ್ತೊಂದು ಚತುರ್ಯುಗವು ಒಂದು ಮನ್ಸಂತರ- 
ವೆನ್ನಿಸಿಕೊಳ್ಳುವುದು. ಹದಿನಾಲ್ಕು ಮನ್ವಂತರಗಳು ಬ್ರಹ್ಮನ ಒಂದು ಹಗಲು. ಮತ್ತೂ 
ಅಷ್ಟು ಕಾಲವಾದರೆ ಬ್ರಹ್ಮನ ರಾತ್ರಿ. ಹಗಲು ರಾತ್ರಿಗಳು ಸೇರಿದ ಇಂತಹ 
ಮೂವತ್ತುದಿನಗಳು ಅವನ ಒಂದು ತಿಂಗಳು. ಅಂತಹ ಹನ್ನೆರಡು ತಿಂಗಳು ಆದರೆ 
ಒಂದು ವರ್ಷವಾಗುವುದು. ಅಂತಹ ನೂರುವರ್ಷಗಳು ಬ್ರಹ್ಮನ ಆಯುಸೆಂಬು- 
ದರಲ್ಲಿ ಸಂಶಯವಿಲ್ಲ, ಈ ಮತ್ತ್ಯದ್ವಾದಶೀವ್ರತವನ್ನು ಮಾಡುವವನು ಬ್ರಹ್ಮಲೋಕ- 
ವನ್ನು ಪಡೆದು ಅಲ್ಲಿ ಬ್ರಹ್ಮನ ಆಯುಸಿನಷ್ಟು ಕಾಲ ನಿಲ್ಲುವನು. ಬಳಿಕ ಬ್ರಹ್ಮನ 
ಉಪಸಂಹಾರವಾಗುವುದು. ಆಗ ಒಡನೆಯೇ ಆ ವ್ರತಿಗೂ ಲಯವುಂಟಾಗುವುದು. 

ಬ್ರಹ್ಮದೇವನೂ, ಮಹಾತಪಮುನಿಯೂ, ಆ ರಾಜನೂ ತಿರುಗಿ ಉದಿಸುವರು. 
ಈ ಲೋಕದಲ್ಲಿ ಅರಿತಾಗಲೀ, ಅರಿಯದೆಯಾಗಲೀ ಬ್ರಹಹತ್ಯಾದಿಪಾಪಗಳನ್ನು 
ಮಾಡಿದರೂ ಈ ವ್ರತೋಪವಾಸವನ್ನು ಮಾಡಿದರೆ, ಒಡನೆಯೇ ಆ ಪಾಪಗಳು 
ನಾಶವಾಗುವವು. ಈ ಲೋಕದಲ್ಲಿ ದರಿದ್ರನೂ, ರಾಜ್ಯವನ್ನು ಕಳೆದುಕೊಂಡ- 
(ದೊರೆಯೂ)ವನೂ, ವಿಧಿಪೂರ್ವಕವಾಗಿ ಮತ್ತೈಕಾದಶಿಯ ಉಪವಾಸವನ್ನು 
ಮಾಡಿದರೆ ಅವನು ನಿಜವಾಗಿಯೂ ರಾಜನಾಗುವನು. ಬಂಜೆಯಾದ ಸುಮಂಗಲಿ- 
ಯಾದ ಹೆಂಗಸು ಈ ನಿಯಮದಿಂದ ಉಪವಾಸ ಮಾಡಿದರೆ ಅವಳಿಗೆ ಪರಮ- 
ಧಾರ್ಮಿಕನಾದ ಮಗನು ಜನಿಸುವನು. 

ಅಗಮ್ಯಾಗಮನವನ್ನು ಮಾಡಿದವನೂ, ಅದನ್ನರಿತು ಪಾಪಕ್ಕೊಳಗಾದ ಸಾಧು- 
ವೂ ಈ ವ್ರತವನ್ನು ಮಾಡಿ, ಆ ಪಾಪವನ್ನು ಕಳೆದುಕೊಳ್ಳುವರು. ಬಹುವರ್ಷಗಳ 


ಮಾರ್ಗಶಿರಮಾಸ 113 


ಕಾಲ ಬ್ರಾಹ್ಮಣಕರ್ಮಗಳನ್ನು ಮಾಡದೇ ಇರುವವನು ಭಕ್ತಿಯಿಂದ ಒಂದಾವರ್ತಿ 
ಈ ಮತ್ಸ್ಯೈಕಾದಶಿಯಲ್ಲಿ ಉಪವಾಸ ಮಾಡಿದರೆ ವೇದಸಂಸ್ಕಾರವನ್ನು ಪಡೆ- 
ಯುವನು. 


ಮಹಾಮುನಿಯೇ! ಹೆಚ್ಚಾಗಿ ಹೇಳುವುದರಿಂದೇನು! ಈ ವ್ರತದಿಂದ ಎಲ್ಲವನ್ನೂ 
ಪಡೆಯಬಹುದು. ಪಡೆಯಲಾಗದುದು ಯಾವುದೂ ಇಲ್ಲ. ಆದುದರಿಂದ 
ಮನುಷ್ಯರು ಇದನ್ನು ಯಾವಾಗಲೂ ಮಾಡಬೇಕು. 


ಬ್ರಹ್ಮನೇ! ಈ ಕ್ರಮದಿಂದ ರಸಾತಲದಲ್ಲಿ ಮುಳುಗಿದ್ದ ಭೂದೇವಿಯೇ ಉಪ- 
ವಾಸ ಮಾಡಿದಳು. ಈ ವಿಷಯದಲ್ಲಿ ವಿಮರ್ಶೆ ಮಾಡಬೇಕಾದುದಿಲ್ಲ. 


ಈ ವ್ರತದ ವಿಧಾನವನ್ನು ನಿಯಮವಿಲ್ಲದವನಿಗೂ, ನಾಸ್ತಿಕನಿಗೂ, ದೇವ- 
ಬ್ರಾಹ್ಮಣದ್ವೇಷಿಗೂ ಎಂದಿಗೂ ತಿಳಿಸಬಾರದು. ಒಡನೆಯೇ ಪಾಪವನ್ನು ನಾಶ 
ಮಾಡುವ ಇದನ್ನು ಗುರುಭಕ್ತನಾದವನಿಗೆ ಹೇಳಬೇಕು. ಈ ವ್ರತೋಪವಾಸವನ್ನು 
ಮಾಡುವ ಮನುಷ್ಯನು ಈ ಜನ್ಮದಲ್ಲಿ ಧನಧಾನ್ಯಸೌಭಾಗ್ಯಗಳನ್ನೂ, ಉತ್ತಮ 
ಸ್ತ ೀಯರನ್ನೂ ಪಡೆಯುವನು. ಉತ್ತಮವಾದ ಈ ದಾ _ದಶೀವಿಧಾನವನ್ನು ಭಕ್ತಿಯಿಂಧ 
ಹೇಳುವವರೂ, ಕೇಳುವವರೂ ಎಲ್ಲಾ ಪಾಪಗಳನ್ನೂ ಕಳೆದುಕೊಳ್ಳುವರು. 


ಮತ್ತ 5ದ್ವಾದಶೀವಿಧಾನವು ಮುಗಿಯಿತು. ವರಾಹಪುರಾಣದಲ್ಲಿ 39ನೆಯ 
ಅಧ್ಯಾಯವು ಮುಗಿಯಿತು. 
 ಮಾರ್ಗಶಿರ॥ ಶುದ್ದ! ತ್ರಯೋದಶೀ 


ಹನುಮದ್ಧತ- ಶುಕ್ಲ ತ್ರಯೋದಶಿಯಂದು ಹನುಮದ್ವತ. ಇದರ ವಿಧಿಯು 
ಛು [ae] 

ವ್ರತಕೌಸ್ತುಭಾದಿಗಳಲ್ಲಿ ದೊರೆಯುತ್ತದೆ. ಈ ದಿನ ಹನುಮತ್ತೀತಿಗಾಗಿ ಚಿತ್ರಾನ್ನ 
ಮೊಸರನ್ನಗಳನ್ನು ಸಮರ್ಪಿಸುತ್ತಾರೆ. 


ಮಾರ್ಗಶಿರ ॥ ಶುಕ್ಲ | ಚತುರ್ದಶೀ 


ಪಿಶಾಚವಿಮೋಚನೀ- ಶುಕ್ಲ ಚತುರ್ದಶಿಯಂದು ತೀರ್ಥಶ್ರಾದ್ಧವನ್ನು 
ಮಾಡುವುದರಿಂದ ಪಿತ್ರುದಿಗಳಿಗೆ ಶಾಪಾದಿಗಳಿಂದ ಪ್ರಾಪ್ತವಾದ ಪಿಶಾಚಜನವು 


114 ಮಾರ್ಗಶಿರಮಾಸ 
ನಿವೃತ್ತವಾಗುತ್ತದೆ. ಪಿತ್ರಾದಿಗಳ ಉದ್ದೇಶವಿದ್ದರೆ ತ್ರಿಪಿಂಡೀ ಶ್ರಾದ್ಧವನ್ನು, ಇತರರ 
ಉದ್ದೇಶವಿದ್ದರೆ ಏಕೋದ್ದಿಷ್ಟ್ಪಶ್ರಾದ್ಧವನ್ನೂ ಮಾಡಬೇಕು. 


ಮಾರ್ಗಶಿರ ॥ ಶುದ್ಧ ॥ ಪೂರ್ಣಿಮಾ 


ದತ್ತಾತ್ರೇಯ ಜಯಂತಿ- ಪೂರ್ಣಿಮಾದಂದು ದತ್ತಾತ್ರೇಯ ಜಯಂತೀ. 
ಇಂದು ಕ್ಷೀರಾಭಿಷೇಕದಿಂದ ಮಹಾಫಲ. ಸಹಸ್ರಕಂಬ ಆಗದಿದ್ದಲ್ಲಿ ನೂರೆಂಟು ಶಂಖ 
ಕ್ಷೀರಾಭಿಷೇಕವನ್ನು ಮಾಡಬೇಕು. ಅದೂ ಆಗದಿದ್ದಲ್ಲಿ ಇಪ್ಪತ್ತನಾಲ್ಕು , ಹನ್ನೆರಡು 
ಅಥವಾ ಐದು ಶಂಖಗಳನ್ನಾದರೂ ಅಭಿಷೇಕ ಮಾಡಬೇಕು. 


ಭಗವಂತನ ದತ್ತಾತ್ರೇಯರೂಪದ ಬಗ್ಗೆ ಜಿಜ್ಞಾಸುಗಳ ಪ್ರಶ್ನೆ ಉತ್ತರಗಳು 
ಯೋಗ ಜಿಜ್ಞಾಸುಗಳ ಪ್ರಶ್ನೆ : ಯೋಗಮಾರ್ಗದಲ್ಲಿ ಮುನ್ನುಗ್ಗಲು ಯಾವ 
ಯೋಗಾಚಾರ್ಯನ ಮಾರ್ಗದರ್ಶನ ಪಡೆಯಬೇಕು? 
ಉತ್ತರ : ನಿಮಗಾಗಿಯೇ ದೇವರು "ದತ್ತ' ಎಂಬ ರೂಪದಿಂದ ಅವತರಿಸಿ- 
ರುವನು. ಇವನೇ ಯೋಗಶಾಸ್ತ್ರಪ್ರರ್ವತಕನು. ಮತ್ತು ಸಕಲ ಯೋಗಿಗಳಿಗೆ 


ಮಾರ್ಗದರ್ಶಕನೂ ಗುರುವೂ ಆಗಿ "ಯೋಗೀಜನಪ್ರಿಯ' ಎಂದು ಖ್ಯಾತನಾಗಿ- 
ರುವನು. 


ಧ್ಯಾನಾಭ್ಯಾಸಿಗಳ ಪ್ರಶ್ನೆ : ನಮಗೆ ಧ್ಯಾನ ಮಾಡಲು ಬಲು ಇಷ್ಟ. ಒಮ್ಮೆ ಒಬ್ಬ 
ಅವಧೂತರ ಬಳಿ ಅಭ್ಯಾಸ ಮಾಡಲು ಹೋದಾಗ ಅವರು ದತ್ತಾತ್ರೇಯ ರೂಪವನ್ನು 
ಪರಿಚಯಿಸಿ ಧ್ಯಾನ ಮಾಡಲು ಮಾರ್ಗದರ್ಶನ ಮಾಡಿದರು. ಇದು ಸರಿಯೋ 
ತಪ್ಪೋ? 

ಉತ್ತರ : ಖಂಡಿತಾ ತಪ್ಪಲ್ಲ. ಆದರೆ ಪ್ರಥಮಹಂತದಲ್ಲಿ ಅವರು ನಿಮಗೆ 
ಏನೇನು ಉಪದೇಶಿಸಿದರು? 

ಧ್ಯಾನಾಭ್ಯಾಸಿಗಳು : "ಎಲ್ಲರನ್ನು ಸಮಾನವಾಗಿ ಕಾಣಬೇಕು. ದ್ವೈತ, ಅದ್ವೆ ತೆ 
ವಿಶಿಷ್ಠಾದ್ವೈತವನ್ನು ಮೀರಿ ನಿಲ್ಲಬೇಕು'. ಮತ್ತು ತಮ್ಮನ್ನು ದತ್ತಾತ್ರೇಯ ಸ್ವರೂಪ- 
ರೆಂದು ಹೇಳಿಕೊಂಡರು. ಅವರು ಹೇಳಿದ್ದರಲ್ಲಿ ತಪ್ಪೇನಿದೆ? 


ಮಾರ್ಗಶಿರಮಾಸ 115 

ಉತ್ತರ : ಹ್ಞ...ಹ್ಞ್ಲಾ ಸ ಹತ್ತುವರ್ಷ ಧ್ಯಾನದ ಬಗ್ಗೆ ಪಾಠ ಮಾಡಿ ಕೆಲವು 
ಸಿದ್ಧಿಗಳನ್ನು ಪಡೆದುಕೊಂಡ ಮಾತ್ರಕ್ಕೆ ದತ್ತಾತ್ರೇಯರಾಗುವುದಾದರೆ, ಪ್ರಾಚೀನ- 
ಯಷಿಮುನಿಗಳೇಕೆ ತಮ್ಮನ್ನು ಅತ್ಯಲರು ಎಂದು ಹೇಳಿಕೊಂಡಿರುವರು. 

ಮೆಡಿಟೇಟರ್‌ನ ಪ್ರಶ್ನೆ : ಮತ್ತೊಬ್ಬರನ್ನು ನಿಂದಿಸುವುದರಲ್ಲೇ ನಿಮಗೆ 
ಸಂತೋಷ. ನಾವು ಎಲ್ಲವನ್ನು ಮೀರಿ ಮೆಡಿಟೇಶನ್‌ ಮೂಲಕ ಶಾಂತಿಯನ್ನು 
ಸಂಪಾದಿಸುವವರು. ನಮಗೆ ಮೆಡಿಟೇಶನ್‌ ಹೇಳಿಕೊಟ್ಟ ಗುರುಗಳು ದತ್ತಸ್ವರೂಪ- 
ರೆಂಬುದರಲ್ಲಿ ಸಂಶಯವೇ ಇಲ್ಲ. 


ಉತ್ತರ : ಸಂತೋಷ. ನಿಮ್ಮ ಭಾವನೆಗೆ ಧಕ್ಕೆ ಉಂಟುಮಾಡುವ ಉದ್ದೇಶ 
ನಮಗೇನಿಲ್ಲ. ಆದರೆ "ನಾನು ತಿಳಿದಿದ್ದೇ ಸತ್ಯ' "ನನಗೆ ಗೋಚರಿಸಿದ್ದೇ ತತ್ಹ' ಎಂದು 
ಭಾವುಕರಿಗೆ ಹಾದಿ ತಪ್ಪಿಸಬೇಡಿ. 


ಮೆಡಿಟೇಟರ್‌ನ ಪ್ರಶ್ನೆ : ಹಾಗಿದ್ದರೆ ಧ್ಯಾನಯೋಗಿಗಳೆಲ್ಲರೂ ವಂಚಕರೆ? 
ಅವರ ಗುರುಪರಂಪರೆ ವಂಚಕರ ಜಾಲವೇ? 


ಉತ್ತರ: ಸತ್ಯದ ದಾರಿ ಬೇರೆ; ಅಸತ್ಯದ ದಾರಿ ಬೇರೆ. ಸತ್ಯವನ್ನು ಸೇರಬೇಕಾದರೆ 
ಸತ್ಯದ ದಾರಿಯಲ್ಲಿಯೇ ಸಾಗಬೇಕು. 

ಭಾವುಕಜನರ ಪ್ರಶ್ನೆ : ಎಷ್ಟೋ ಮಂದಿ ಪ್ರಸಿದ್ಧರಾದ ಗುರೂಜಿಗಳು ಹಾಗೂ 
ಮಂತ್ರಸಿದ್ದಿ ಪಡೆದವರು ತಮ್ಮನ್ನು ದತ್ತಾತ್ರೇಯ ಸ್ವರೂಪವೆಂದು ಹೇಳಿಕೊಳ್ಳುತ್ತಾರೆ. 
"ಹೌದು' ಎಂದು ಒಪ್ಪಿಕೊಳ್ಳಲು ನಮಗೆ ಮನಸೊಪುತ್ತಿಲ್ಲ. "ಅಲ್ಲ; ಎನ್ನಲು ಸಾಧ್ಯ- 
ವಾಗುತ್ತಿಲ್ಲ. ನಮ್ಮ ಗೊಂದಲಕ್ಕೆ ದಯವಿಟ್ಟು ಉತ್ತರಿಸಿ. 

ಉತ್ತರ : ಅಂಥ ಗುರೂಜಿಗಳು ದೇವರೆನ್ನಲು ಶಾಸ್ತ್ರವನ್ನು ಪ್ರಮಾಣವೆನ್ನು- 
ತ್ತಾರೋ, ಇಲ್ಲವೋ? ಇಲ್ಲವೆಂದರೆ ಬೊಗಳೆಯ ಮಾತಾಯಿತು. ಹೌದೆಂದರೆ 
ಅದೇ ಶಾಸ್ತ್ರದಿಂದ ಅವರು ದೇವರ ಸ್ವರೂಪವಲ್ಲವೆಂದು ನಿರ್ಣಯವಾಯಿತು. 


ಒಬ್ಬ ವಿದ್ಯಾರ್ಥಿಯ ಪ್ರಶ್ನೆ : ನನಗೆ ಧ್ಯಾನದ ಹುಚ್ಚು ಹಿಡಿಯಿತು. ಈಗ ತುಂಬ 
ಅಪರೂಪದ ಒಬ್ಬ ಯೋಗಿಗಳ ಸನಿಹ ಇರುವೆನು. ಇವರು ನನಗೆ ಹತ್ತು 
ವರ್ಷಗಳಲ್ಲಿ ಕುಂಡಲಿನೀ ಶಕ್ತಿ ಯನ್ನು ಜಾಗೃತ ಮಾಡಿಸಿರುವರು. ಇವರಿಗೆ ಹಣ, 


116 ಮಾರ್ಗಶಿರಮಾಸ 


ಕೀರ್ತಿ ಮೊದಲಾದ ಯಾವುದೇ ಆಸೆಗಳಿಲ್ಲ. ಏಕಾಂತದಲ್ಲಿ ಇವರು ನನಗೆ 
ಉಪದೇಶಿಸಿದಂತೆ ಇವರನ್ನು ನಾನು ದತ್ತಾತ್ರೇಯಸ್ಟರೂಪರೆಂದೆ ಉಪಾಸನೆಗೈ- 
ಯುತ್ತಿರುವೆನು. ಇದರ ಬಗ್ಗೆ ತಮ್ಮ ಅಭಿಪ್ರಾಯವೇನು? 


ಉತ್ತರ : ನಿಮ್ಮ ಪ್ರಶ್ನೆಗೆ ಹೆಚ್ಚು ಉತ್ತರಿಸಲು ಇಷ್ಟಪಡುವುದಿಲ್ಲ. ಆದರೆ ಸಿದ್ಧಿ 
ಪಡೆದಮಾತ್ರಕ್ಕೆ ಅದು ಸತ್ಯಮಾರ್ಗವೇ ಆಗಿರಬೇಕಿಲ್ಲ. ಮತ್ತು ಭಗವಂತನು ಕಲಿ- 
ಯುಗದಲ್ಲಿಖಡಾಖಂಡಿತವಾಗಿ ಅವತಾರ ಮಾಡುವುದಿಲ್ಲ. ಆದ್ದರಿಂದಲೇ ಅವನಿಗೆ 
"ಶ್ರಿಯುಗ' ಎಂದು ಹೆಸರು. 


ಪ್ರಶ್ನೆ : ಹಾಗಿದ್ದರೆ ದತ್ತಾತ್ರೇಯಪಂಥದ ಧ್ಯಾನಯೋಗಿಗಳೆಲ್ಲರೂ ಅಸತ್ಯ- 
ಮಾರ್ಗದಲ್ಲಿ ಹೋಗುತ್ತಿರುವರೇ? 


ಉತ್ತರ : ಖಂಡಿತ ಇದು ನನ್ನ ಅಭಿಪ್ರಾಯವಲ್ಲ. "ಧ್ಯಾನಯೋಗದಲ್ಲಿ ಸಿದ್ದಿ 
ಪಡೆದವರೆಲ್ಲರೂ ಸತ್ಯಮಾರ್ಗದ ಪಥಿಕರಲ್ಲ. ಎಷ್ಟೋ ಮಂದಿ ಶೂನ್ಯದ 
ಉಪಾಸನೆಯಿಂದ ಹಠಯೋಗಾದಿಗಳಲ್ಲಿ ಸಿದ್ದಿ ಪಡೆದು ತಾವು ಕುಳಿತ ಸ್ಥಳದಿಂದ 
ಹತ್ತು ಅಡಿ ಅಥವಾ ಐವತ್ತು ಅಡಿ ಮೇಲೆ ಹೋಗುವವರಿದ್ದಾರೆ. ಇವರನ್ನೆಲ್ಲಾನೀವು 
ಏನೆಂದು ಗುರುತಿಸುವಿರಿ'? ಎಂಬುದಷ್ಟೇ ನನ್ನ ತಾಕಲಾಟ. 


ಮಾಡ್ರನ್‌ ಜನರೇಶನ್‌ಪ್ರಶ್ನೆ : ಹೌದು | ಹೌದು |! ನೀವು ಹೇಳಿದ್ದೆಲ್ಲಾ 
ಕಟುಸತ್ಯ . ಇತ್ತೀಚೆಗೆ ದತ್ತಾತ್ರೇಯನ ಆರಾಧಕರು ಎಲ್ಲೆಡೆ ಧ್ಯಾನಶಿಬಿರ, ಯೋಗ- 
ಶಿಬಿರ ಮೊದಲಾದವುಗಳನ್ನು ಏರ್ಪಾಡು ಮಾಡಿ, ಜನಸಾಮಾನ್ಯರಿಗೆ ಹಾದಿ- 
ತಪ್ಪಿಸುತ್ತಿದ್ದಾರೆ. ಇಂಥ ಕಾರ್ಯಗಳನ್ನು ನಾವು ಪ್ರತಿಭಟನೆ ಮಾಡಬೇಕು ಅಲ್ಲವೇ? 

ಉತ್ತರ : ನಿಮ್ಮ ಧೋರಣೆ ತಪ್ಪು. ಒಬ್ಬ ವ್ಯಕ್ತಿ ತಪ್ಪು ಮಾಡಿದನೆಂಬ ಮಾತ್ರಕ್ಕೆ 
ಅವನ ಹಿಂದಿರುವ ಧರ್ಮವನ್ನೇ ನಿಂದನೆ ಮಾಡುವುದು ಮೂರ್ಪತನ. 
ಉಪಜೀವ್ಯ ವಿರೋಧವನ್ನು ತೋರಿಸಿ, ನಿಜವಾದ ಧರ್ಮ ಹಾಗೂ 
ಸತ್ಯಮಾರ್ಗವನ್ನು ತೋರಿಸಬೇಕು. ಇದಕ್ಕಾಗಿ ಕಟಿಬದ್ಧರಾಗಬೇಕು. 


ಪ್ರಶ್ನೆ : ದತ್ತಾತ್ರೇಯ ಎಂದರೇನು? 
ಉತ್ತರ : ಭಕ್ತರಿಗೋಸ್ಕರ ತನ್ನನ್ನೇ ಕೊಟ್ಟಿರುವನಾದ್ದರಿಂದ "ದತ್ತ' ಎಂದು 


ಮಾರ್ಗಶಿರಮಾಸ 117 


ಪ್ರಸಿದ್ಧನಾಗಿರುವನು. ಅತ್ರಿಯಷಿಗಳ ಪ್ರಾರ್ಥನೆಯಂತೆ ಅವರ ಮಗನಾಗಿ ಅವತರಿ- 
ಸಿರುವನಾದ್ದರಿಂದ "ಆತ್ರೇಯ'ನಾಗಿರುವನು. ಎರಡನ್ನು ಸೇರಿಸಿ ಲೋಕದಲ್ಲಿಹಾಗೂ 
ಶಾಸ್ತ್ರದಲ್ಲಿ ಭಕ್ತಜನರು "ದತ್ತಾತ್ರೇಯ' ಎಂದು ಕರೆದರು. 

ಪ್ರಶ್ನೆ : ದತ್ತಾತ್ರೇಯ ಅವತಾರದ ಹಿನ್ನೆಲೆ ? 

ಉತ್ತರ : "ತೇನ ನಷ್ಟೇಷು ವೇದೇಷು ಪ್ರಕ್ರಿಯಾಸು ಮಖೇಷು ಚ' ಇತ್ಯಾದಿ- 
ಯಾಗಿ ಹರಿವಂಶದಲ್ಲಿ ಹೇಳಿದಂತೆ ಆ ಕಾಲದಲ್ಲಿ ವೇದಗಳೆಲ್ಲವೂ ನಾಶವಾಗುವ 
ಸ್ಥಿತಿಗೆ ಬಂದಿದ್ದವು. ಸತ್ಯಕ್ಕೆ ಬೆಲೆಯಿಲ್ಲದೇ, ಸುಳ್ಳಿನ ರಾಜ್ಯಭಾರವೇ ನಡೆಯುತ್ತಿತ್ತು. 
ಇಂಥ ಸಂದರ್ಭದಲ್ಲಿ ಭಗವಂತನು ದತ್ತಾತ್ರೇಯನಾಗಿ ಅವತರಿಸಿದನು. 


ಪ್ರಶ್ನೆ: ಅವತಾರ ನಡೆದ ಕಾಲ ? 


ಉತ್ತರ : ಸ್ವಾಯಂಭುವ ಮನ್ವಂತರದ ಪ್ರಾರಂಭ. ಸುಮಾರು 200 ಕೋಟಿ 
ವರ್ಷಗಳ ಹಿಂದೆ. ಭಾಗವತದ ಪ್ರಕಾರ ಇದು ಭಗವಂತನ ಆರನೆಯ ಅವತಾರ. 


ಪ್ರಶ್ನೆ : ಅತ್ರಿ-ಅನಸೂಯರಲ್ಲೇ ಏಕೆ ಅವತರಿಸಿದ 9 ಹೇಗೆ ಅವತರಿಸಿದ ? 


ಉತ್ತರ: ಸೃಷ್ಟಿ-ಸ್ಥಿತಿ-ಸಂಹಾರ ಕಾರಣಕರ್ತೃವನ್ನಾಗಿ ಅತ್ರಿಯಷಿ ಪರಮಾತ್ಮನನ್ನು 
ತಪಗೈಯುತ್ತಿದ್ದರು. ಇವರ ಹೆಂಡತಿಯಾದ ಅನಸೂಯೆಯೂ ಕೂಡ ವಿಷ್ಣುವಿನ 
ಜೊತೆ ಬ್ರಹ್ಮದೇವರನ್ನು ಹಾಗೂ ರುದ್ರದೇವರನ್ನೂ ಕೂಡ ಆರಾಧನೆ 


ಮಾಡುತ್ತಿದ್ದಳು. ಇವರೀರ್ವರ ತಪಸ್ಸಿಗೆ ಮೆಚ್ಚಿ, ತ್ರಿಮೂರ್ತಿಗಳು ಪ್ರತ್ಯಕ್ಷರಾದರು. 

ಪ್ರಶ್ನೆ : ದತ್ತಾತ್ರೇಯನ ಕಥೆಯನ್ನು ತಿಳಿಸುವಿರಾ ? 

ಉತ್ತರ: ಕರ್ದಮ ಖುಷಿಗೆ ದೇವಹೂತಿಯಲ್ಲಿ ಒಂಬತ್ತು ಮಂದಿ ಹೆಣ್ಣುಮಕ್ಕಳು 
ಹುಟ್ಟಿದರು. ಅವರಲ್ಲಿ ಅನಸೂಯೆಯೂ ಒಬ್ಬಳು. ಅತ್ರಿ ಮುನಿಯು ಇವಳನ್ನು 
ಮದುವೆಯಾದನು. | 

ಉತ್ತಮ ಸಂತತಿಗಾಗಿ ಅತ್ರಿ ಯಷಿಯು ಅನಸೂಯೆಯ ಜೊತೆ ಭಗವಂತನನ್ನು 

ಕುರಿತು ತಪಸ್ಸು ಮಾಡಿದರು. ತನ್ನ ಹೃದಯಕಮಲದಲ್ಲಿ ಮಹಾವಿಷ್ಣುವನ್ನು ಸೃಷ್ಟಿ, 
ಸ್ಥಿತಿ ಸಂಹಾರಗಳ ಕಾರಣಕರ್ತೃವೆಂದು ಧ್ಯಾನಗೈದನು. ಇವನ ತಪಸ್ಸಿಗೆ ಶ್ರೀಹರಿಯು 


118 ಮಾರ್ಗಶಿರಮಾಸ 
ಪ್ರತ್ಯಕ್ಷನಾದನು. ಶ್ರೀಹರಿಯ ಜೊತೆ ಬ್ರಹ್ಮ,ರುದ್ರರೂ ಕೂಡ ಧಾವಿಸಿ ಬಂದರು. 
ತ್ರಿಮೂರ್ತಿಗಳನ್ನು ಕಂಡ ದಂಪತಿಗಳು ದಂಡಪ್ರಮಾಣವನ್ನು ಮಾಡಿದರು. 
ಯಷಭವಾಹನ, ಹಂಸವಾಹನ ಗರುಡವಾಹನರಾದ ತ್ರಿಮೂರ್ತಿಗಳು ಶೂಲ. 
ಕಮಂಡಲು, ಚಕ್ರ ಮೊದಲಾದ ಚಿಹ್ನೆಗಳನ್ನು ಧರಿಸಿ ಹೊಳಪಿನ ಕರುಣೆಯ ನೋಟ- 
ದಿಂದ ಅತ್ರಿ ಅನಸೂಯೆಯರನ್ನು ಅನುಗ್ರಹಿಸಿರು. "ಸಂತಾನಪ್ರಾಪ್ತಿಯಾಗಲಿ' ಎಂಬ 
ವರ ನೀಡಿ ತಾವೇ ಅವತರಿಸಿದರು. 


ಅತ್ರಿ-ಅನಸೂಯೆಯರಲ್ಲಿ ಅವತರಿಸಿದ ಮಹಾವಿಷ್ಣುವು "ದತ್ತ' ಎಂಬ 
ರೂಪದಿಂದ, ಚತುರ್ಮುಖನು "ಸೋಮ' ಎಂಬ ಆವೇಶ ರೂಪದಿಂದ, ರುದ್ರನು 
"ದೂರ್ವಾಸ' ಎಂಬ ರೂಪದಿಂದ ಅವತರಿಸಿದನು. ಬ್ರಹನಿಗೆ ಭೂಮಿಯಲ್ಲಿ 
ಸ್ವರೂಪ ಅವತಾರವಿಲ್ಲದ ಕಾರಣ ಆವೇಶ ಅವತಾರ. 


ಈ ದತ್ತನು ಲೋಕದಲ್ಲಿ ದತ್ತಾತ್ರೇಯನೆಂದು ಖ್ಯಾತನಾಗಿರುವನು. ರಾಮ ಕೃಷ್ಣ 
ಮೊದಲಾದರೂಪಗಳಂತೆ ಇದು ಭಗವಂತನ ಶುದ್ಧವಾದ ರೂಪ. ಇವನು 
ಯೋಗಶಾಸ್ಪಕ್ಕೆ ಪ್ರವರ್ತಕನಾಗಿ ಲೋಕದೆಲ್ಲೆಡೆ ಯೋಗಶಾಸ್ತವನ್ನು ಪ್ರಚಾರವಾಗು- 
ವಂತೆ ಮಾಡಿದನು. ಇಂದಿಗೂ ಕೂಡ ಎಷ್ಟೋಮಂದಿ ಧ್ಯಾನ ಮಾಡುವಾಗ 
ಭಗವಂತನ ದತ್ತಾತ್ರೇಯರೂಪವನ್ನೇ ತಮ್ಮಗುರುವೆಂದು ತಿಳಿದಿದ್ದಾರೆ. 


ಇದೇ ದತ್ತಾತ್ರೇಯನು ಕಾರ್ತವೀರ್ಯಾಜುನನಿಗೆ ಯೋಗಶಾಸ್ತ್ರವನ್ನು 
ಉಪದೇಶ ಮಾಡಿ ತತ್ವಜ್ಞಾನಿಯನ್ನಾಗಿ ಮಾಡಿದನು. 


ದತ್ತಪಂಥದವರ ಪ್ರಶ್ನೆ : ತ್ರಿಮೂರ್ತಿಗಳ ಸಂಗಮವೇ ದತ್ತಾತ್ರೇಯ. ಆದ್ದ; 
ರಿಂದಲೇ ಮೂರು ಮುಖಗಳು. ಆರು ತೋಳುಗಳು. ಬಲಗಡೆಯ ಮೂರು 
ತೋಳುಗಳಲ್ಲಿ ತ್ರಿಶೂಲ, ಜಪಸರ, ಪದವನ್ನು ಪಿಡಿದು ಎಡಗಡೆಯ ಮೂರು 
ತೋಳುಗಳಲ್ಲಿ ಚಕ್ರ, ಶಂಖ, ಕಮಂಡಲುಗಳನ್ನು ಪಿಡಿದಿರುವನು. ಇದು ದತ್ತಾ- 
ತ್ರೇಯನ ಸ್ವರೂಪ ಅಲ್ಲವೇ? 

ಉತ್ತರ : ಇದಕ್ಕೆ ಯಾವುದೇ ಆಧಾರವಿಲ್ಲ. ಯಾವ ಶಾಸ್ತ್ರದಲ್ಲಿಯೂ ದತ್ತಾ- 
ತ್ರೇಯನನ್ನು ಹೀಗೆ ವರ್ಣನೆ ಮಾಡಿಲ್ಲ. 


ಮಾರ್ಗಶಿರಮಾಸ 119 

ಪ್ರಶ್ನೆ : ವಿಷ್ಣುವನ್ನು ಮಾತ್ರ ತಪಗೈದಾಗ ತ್ರಿಮೂರ್ತಿಗಳು ಪ್ರತ್ಯಕ್ಷರಾದರು. 
ಆದ್ದರಿಂದ ಮೂವರಿಗೂ ಐಕ್ಯವು ಸಿದ್ಧವಾಗುತ್ತದಲ್ಲವೆ? 

ಉತ್ತರ : ಭಾಗವತದ ಚತುರ್ಥಸ್ಥಂಧ ನೋಡಿದಾಗ ಮೇಲ್ನೋಟಕ್ಕೆ ಐಕ್ಕವೇ 
ಕಾಣುತ್ತದೆ. ಆದರೆ ಬ್ರಹ್ಮರುದ್ರರೊಳಗಿನ ವಿಷ್ಣುರೂಪಗಳು ಮತ್ತು ಪ್ರತ್ಯೇಕವಾಗಿರುವ 
ವಿಷ್ಣುರೂಪ ಹೀಗೆ ಮೂರು ರೂಪಗಳನ್ನು ಮುನಿಯು ಆರಾಧನೆ ಮಾಡಿದ್ದರಿಂದ, 
ಈ ಮೂರು ರೂಪಗಳಲ್ಲಿ ಭೇದವಿಲ್ಲವೆಂದು ಅಭಿಪ್ರಾಯ. 

ಪ್ರಶ್ನೆ : ಅನಸೂಯೆಯ ಬಳಿ ಬ್ರಹ್ಮ, ವಿಷ್ಣು ಮಹೇಶ್ವರರು ಬಂದು ನೀನು 
ನಗ್ಗಳಾಗಿ ನಮಗೆ ಆಹಾರ ತಿನಿಸಬೇಕೆಂದು ಹೇಳುತ್ತಾರೆ. ಆಗ ಅನಸೂಯೆಯು 
ಕಮಂಡಲುವಿನಲ್ಲಿರುವ ನೀರನ್ನು ಮೂವರಿಗೂ ಪ್ರೋಕ್ಷಣೆ ಮಾಡಿದಳು. 
ಮೂವರೂ ಕೂಡ ಶಿಶುರೂಪವನ್ನು ತಾಳಿದಾಗ ಆಹಾರವನ್ನು ತಿನ್ನಿಸಿದಳು. ಈ ಕಥೆ 
ಲೋಕದಲ್ಲಿ ಬಹಳ ಪ್ರಸಿದ್ಧವಾಗಿದೆ, ಇದೇ ದತ್ತಾತ್ರೇಯ ಅವತಾರ ಅಲ್ಲವೆ? 


ಉತ್ತರ: ಇದು ಕೇವಲ ಕಪೋಲಕಲಿತ ಅಸಭ್ಯ ಕಥೆ. 
ಪ್ರಶ್ನೆ : ದತ್ತಪಂಥದವರಲ್ಲಿ ಅನೇಕರು ವಾಮಾಚಾರ ಮೊದಲಾದವುಗಳನ್ನು 
ಮಾಡುತ್ತಾರೆ. ಇದಕ್ಕೇನು ಕಾರಣ? 


ಉತ್ತರ : ಇದಕ್ಕೊಂದು ಸ್ವಾರಸ್ಯ ಹಿನ್ನೆಲೆಯಿದೆ - ದತ್ತಾತ್ರೇಯನಾಗಿ ಅವತಾರ 
ಮಾಡಿ, ಎಲ್ಲೆಡೆ ತತ್ವಜ್ಞಾನವನ್ನು ಪ್ರಚಾರ ಮಾಡಿದಾಗ, ಲಕ್ಷಗಟಳೆ ಜನರು ಇವನ 
ಅನುಯಾಯಿಗಳಾದರು. ಇವನ ಶಿಷ್ಯರಾದರು. ಆಗ ಭಗವಂತನಿಗೆ ಯಾರ ಸಂಪರ್ಕ 
-ವೂ ಬೇಡ ಎನಿಸಿತು. ಅದಕ್ಕಾಗಿ ಸುರಾಪಾನ ಮಾಡಿದನು. ಹುಚ್ಚರಂತೆ ಬೀದಿ- 
ಬೀದಿಗಳಲ್ಲಿ ತಿರುಗಿದನು. ಇಷ್ಟುದರೂ ಜನರು ದೂರ ಹೋಗದಿದ್ದಾಗ, ಸ್ತೀಸಂಗ 
ಮಾಡಿದನು. ಆಗ ಜನರೆಲ್ಲರೂ ದೂರ ಸರಿದರು. ಕೆಲವು ಅಜ್ಞಾನಿಗಳು ಮಾತ್ರ 
ಇದೇ ಧರ್ಮವೆಂದರಿತು ಸುರಾಪಾನಾದಿಗಳನ್ನು ಮುಂದುವರೆಸಿದರು. ಅದರಿಂದಲೇ 
ವಾಮಾಚಾರವೂ ಕೂಡ ಬೆಳೆದು ಬಂದಿತು. ಆದರೆ ಭಗವಂತ ವಾಮಚಾರ 
ಪ್ರಾರಂಭಿಸಿದ ಎನ್ನಲು ಯಾವುದೇ ಆಧಾರ ಇಲ್ಲ. 


ಪ್ರಶ್ನೆ : ಕಾರ್ತವೀರ್ಯಾರ್ಜುನ, ಪ್ರಹ್ಲಾದ, ಯದು, ಅಲರ್ಕ ಮೊದಲಾದ 


120 ಮಾರ್ಗಶಿರಮಾಸ 


ಚಕ್ರವರ್ತಿಗಳು ಇವನ ಶಿಷ್ಕರೆಂದು 'ಕೇಳಿರುವೆವು. ಸುರಾಪಾನಾದಿಗಳಲ್ಲಿ ರತನಾದ 
ದತ್ತಾತ್ರೇಯನ ಬಳಿ ಇವರೆಲ್ಲರೂ ಹೇಗೆ ಶಿಷ್ಯತ್ವವನ್ನು ವಹಿಸಿದರು 9 

ಉತ್ತರ : ಹೌದು! ದತಾತ್ರೇಯನು ಸಾಕ್ಟಾತ್‌ ಭಗವಂತನೆಂಬ ಅರಿವು 
ಇವರಿಗಿತ್ತು. ಕಾರ್ತವೀರ್ಯಾರ್ಜುನ ಹತ್ತುಸಾವಿರ ವರ್ಷಗಳ ಕಾಲ ದತ್ತಾತ್ರೇಯ- 
ನನ್ನು ಆರಾಧನೆ ಮಾಡಿ, ಯೋಗಶಾಸ್ತ್ರವನ್ನು ಉಪದೇಶ ಪಡೆದುಕೊಂಡು ದೊಡ್ಡ 
ಯೋಗಿಯಾದನು. 

ಪ್ರಶ್ನೆ : "ಅಲರ್ಕ' ಎಂಬ ಪದಕ್ಕೆ "ಹುಚ್ಚುನಾಯಿ' ಎಂದರ್ಥವಲ್ಲವೇ? ಈ 
ರಾಜನಿಗೇಕೆ ಈ ಹೆಸರು ಬಂದಿತ್ತು ? ಇವನೇಕೆ ದತ್ತಾತ್ರೇಯನ ಶಿಷ್ಯನಾದನು? 

ಉತ್ತರ : ಸಂಸಾರದಲ್ಲಿ ಪ್ರತಿಯೊಬ್ಬರೂ ಹುಚ್ಚುನಾಯಿಯಂತೆ ಅಲೆಯು- 
ತ್ತಿದ್ದಾರೆ. ಇದನ್ನು ತಿಳಿಸಲೋಸುಗ ಅಲರ್ಕನ ತಾಯಿ ಹಾಗೇ ಹೆಸರಿಟ್ಟದ್ದಳು. 
ಇವನೂ ಸಹ ದತ್ತಾತ್ರೇಯನಿಂದ ಉಪದೇಶ ಪಡೆದು ದೊಡ್ಡ ಯೋಗಿಯಾದನು. 

ಪ್ರಶ್ನೆ: ಮಧ್ವಾಚಾರ್ಯರು ದತ್ತಾತ್ರೇಯನ ಬಗ್ಗೆ ಹಾಗೂ ದತ್ತಾತ್ರೇಯಯೋಗದ 
ಬಗ್ಗೆ ಹೇಳಿದ್ದು ಉಲ್ಲೇಖವಿದೆಯೇ? 

ಉತ್ತರ : ಭಾಗವತ ತಾತ್ಪರ್ಯದಲ್ಲಿ ದತ್ತಾತ್ರೇಯ ಅವತಾರದ ಬಗ್ಗೆ ಹಿಂದೆ 
ತಿಳಿಸಿದಂತೆ ನಿಖರವಾಗಿ ಹೇಳಿದ್ದಾರೆ. ಮತ್ತು ಗೀತಾತಾತರ್ಯ, ಭಾಗವತ ತಾತ್ಪರ್ಯ 
ಮೊದಲಾದ ಕಡೆ ದತ್ತಾತ್ರೇಯಯೋಗವನ್ನು ಹಾಗೂ ದತ್ತಾತ್ರೇಯವಚನವನ್ನು 
ಉಲ್ಲೇಖಿಸುತ್ತಾರೆ. ತಾತ್ಪರ್ಯನಿರ್ಣಯದಲ್ಲಿಯೂ ಸಷ್ಟ ಮಾಹಿತಿ ಇದೆ. ತಂತ್ರಸಾರ 
ಸಂಗ್ರಹದಲ್ಲಿ ದತ್ತಾತ್ರೇಯ ಮಂತ್ರ ಉಪದೇಶಿಸಿರುವರು. 

ಪ್ರಶ್ನೆ : ದತ್ತಾತ್ರೇಯ ಅವತಾರದ ಬಗ್ಗೆ ನಾವು ತಿಳಿದಿರುವುದಕ್ಕಿಂತ ಬಹಳ 
ವಿಭಿನ್ನವಾದ ಮತ್ತು ಅಪೂರ್ವವಾದ ವಿಷಯಗಳನ್ನು ತಿಳಿಸಿದಿರಿ. ಇನ್ನೂ ಹೆಚ್ಚು 
ತಿಳಿಯಬೇಕೆಂಬ ಕುತೂಹಲವಿದೆ. ಏನು ಮಾಡಬೇಕು ? 

ಉತ್ತರ : ಭಾಗವತ, ಹರಿವಂಶ, ಮಾರ್ಕಂಡೇಯ ಪುರಾಣಗಳನ್ನೊಮ್ಮೆ 
ಅಧ್ಯಯನ ಮಾಡಿರಿ. 

ದತ್ತಾತ್ರೇಯ ಅವತಾರದ ಬಗ್ಗೆ ಇರುವಷ್ಟು ಗೊಂದಲ ಬೇರೆ ಯಾವ 

ಅವತಾರದಲ್ಲಿಯೂ ಇಲ್ಲ. ಸತ್ಯಕ್ಕೆ ಒಂದೇ ಮುಖ. ಎರಡು ಮುಖವಿಲ್ಲ. ಮೂರು 


ಮಾರ್ಗಶಿರಮಾಸ 121 


ಮುಖವಂತೂ ದೂರತೋಪಾಸ್ತ. ಇದನ್ನು ಅರಿಯದವರು ಒಂದೇ ಕೊರಳಲ್ಲಿ 
ಬ್ರಹ್ಮ, ವಿಷ್ಣು, ಮಹೇಶ್ವರರ ಮೂರು ಮುಖಗಳನ್ನು ಜೋಡಿಸಿದರು. ಇಷ್ಟಕ್ಕೆ 
ನಿಲ್ಲಿಸದೇ ಇನ್ನೂ ಏನೇನೋ ಕಲ್ಪಿಸಿದರು. ಪ್ರಮಾಣವಿಲ್ಲದ ವಿಚಾರಗಳೇ ಎಲ್ಲೆಡೆ 
ತುಂಬಿರುವಾಗ ಪ್ರಮಾಣಬದ್ಧ ವಿಚಾರಗಳಿಗೆ ಬೆಲೆ ಸಿಗುವುದು ಬಹಳ ಕಠಿಣ. 
ಇದನ್ನು ಅರ್ಥಮಾಡಿಕೊಳ್ಳಲು ಭಗವಂತನ ದತ್ತಾತ್ರೇಯ ಅವತಾರವನ್ನು 
ತಿಳಿಯಬೇಕು. ಅಮೂಲಾಗ್ರವಾಗಿ ವಿಶ್ಲೇಷಣೆ ಮಾಡಬೇಕು. ದಾರಿ ತೋರಿಸುವ 
ನೂರು ಮಂದಿಯಲ್ಲಿತೊಂಬತೊಂಬತ್ತು ಮಂದಿ ತಪ್ಪು ದಾರಿಯನ್ನೇ ಹೇಳುವವರು. 
ಸತ್ಯವಾದ ಯಜುವಾದ ದಾರಿ ತೋರಿಸುವ ವ್ಯಕ್ತಿ ಒಬ್ಬನೇ ಆಗಿರುತ್ತಾನೆ. ಇವನ 
ಪರಿಚಯ ಮಾಡಿಸಿ ಜೀವನ ಸಾರ್ಥಕವಾಗುವಂತೆ ಆ ದತ್ತಾತ್ರೇಯನೇ ನಮನ್ನು 
ಹರಸಲಿ. ಮೋಕೈಕ್ಕೆ ತೆರಳಲು ಧ್ಯಾನಯೋಗವೇ ಮಾರ್ಗ. ಈ ಮಾರ್ಗದಲ್ಲಿ 
ಕೈಹಿಡಿದು ನಮನ್ನು ಕರೆದೊಯ್ಯಲಿ ಎಂದು ಆ ದತ್ತಾತ್ರೇಯನನ್ನೇ ಭಕ್ತಿಯಿಂದ ಒಮ್ಮೆ 
ಪ್ರಾರ್ಥಿಸೋಣ. 


ಪ್ರಶ್ನೆ : ದತ್ತಾತ್ರೇಯ ಅವತಾರದ ಸಂದೇಶವೇನು ? 


ಉತ್ತರ : ನಾವು ಅತ್ರಿಯಾಗಿ ಅನಸೂಯೆಯ ಕೈ ಹಿಡಿದಾಗ ದೇವರು ನಮ್ಮ 
ಮಗನಾಗುವನು. ಕಾಮ, ಕ್ರೋಧ, ಲೋಭ ಇವುಗಳು 'ತ್ರಿ' ಎನಿಸುತ್ತವೆ. ಈ 
ಮೂರನ್ನು ಬಿಟ್ಟವನೇ ಅತ್ರಿ. ಕೇವಲ ಅತ್ರಿಯಾದರೂ ಸಾಲದು ಅಸೂಯೆಯನ್ನು 
ಬಿಡಬೇಕು. ಆಗ ಅತ್ರಿಯಾದ ನಾವು ಅನಸೂಯೆಯ ಕೈ ಹಿಡಿದಂತಾಗುತ್ತದೆ. ಕಾಮ, 
ಕ್ರೋಧ, ಲೋಭ ಮೂರನ್ನು ಬಿಟ್ಟು ಅಸೂಯೆಯಿಂದ ರಹಿತರಾದ ಮಾತ್ರಕ್ಕೆ 
ದೇವರು ಒಲಿಯುವುದಿಲ್ಲ. ಸಮಗ್ರ ಜಗತ್ತನ್ನೇ ತೊರೆದು ಭಗವಂತನನ್ನೇ 
ಅನನ್ಯವಾಗಿ ತಪಗೈಯಬೇಕು. ಆಗ ದೇವರು ಭಕ್ತಿಪಶಕ್ಕೆ ಕಟ್ಟುಬಿದ್ದು ತನ್ನನ್ನೇ 
ಕೊಟ್ಟುಬಿಡುವನು. ಹೀಗೆ ಅತ್ರಿ ಅನಸೂಯೆಯರಲ್ಲಿ ಮಾಡಿದ ಭಗವಂತನ "ದತ್ತ' 
ಎಂಬ ಅವತಾರದ ಸಂದೇಶವನ್ನು ಅರಿಯಬೇಕು. 


ಪ್ರಶ್ನೆ : ದತ್ತನನ್ನು ಹೇಗೆ ಧ್ಯಾನ ಮಾಡಬೇಕು 9 


ಉತ್ತರ : ಪ್ರೋದ್ಯದ್ದಿವಾಕರ-ಸಮಾನ-ತನುಂ ಸಹಸ್ರ- ಸೂರ್ಯೊರು-ದೀಧಿ 
ತಿಭಿರಾಪ್ವ-ಸಮಸ್ತ- ಲೋಕಮ್‌ 1 ಜ್ಞಾನಾಭಯಾಂಕಿತ-ಕರಂ ಕಪಿಲಂ ಚ ದತ್ತಂ 


122 ಮಾರ್ಗಶಿರಮಾಸ 


ಧ್ಯಾಯೇದಜಾದಿಸಮಿತಿಂ ಪ್ರತಿ ಬೋಧಯಂತಮ್‌ ॥53॥ ಉದಿಸುವ ಸೂರ್ಯ 
-ನಂತೆ ಹೊಂಬಣ್ಣದ ಮೈಯುಳ್ಳ , ಸಾವಿರಾರು ಸೂರ್ಯರಿಗಿಂತಲೂ ಮಿಗಿಲಾದ 
ಕಿರಣಗಳ ಕಾಂತಿಯಿಂದ ಎಲ್ಲ ಲೋಕಗಳಲ್ಲಿ ತುಂಬಿರುವ, ಬಲಗೈಯಲ್ಲಿ 
ಜ್ಞಾನಮುದ್ರೆಯನ್ನು ಎಡಗೈಯಲ್ಲಿ ಅಭಯಮುದ್ರೆಯನ್ನು ಧರಿಸಿರುವ, 
ಬ್ರಹ್ಮಾದಿದೇವತೆಗಳ ಸಮೂಹಕ್ಕೆ ತತ್ವವನ್ನು ಬೋಧಿಸುತ್ತಿರುವ ದತ್ತಾತ್ರೇಯನನ್ನು 
ಧ್ಯಾನಿಸಬೇಕು. 


ಶ್ರೀಲಕ್ಷ್ಮೀಧರತೀರ್ಥರು ಮಾರ್ಗಶಿರ ಶುಕ್ಲ ಪೂರ್ಣಿಮಾ (ಕ್ರಿ.ಶ. 1324- 
1334) ಗೋವರ್ಧನಧರಂ ದೇವಂ ಗೋಪೀನಾಥಂ ಮನೋಹರಂ | ಧ್ಯಾಯಂತಂ 
ಸತತಂ ನೌಮಿ ಲಕ್ಷ್ಮೀ €ಧರ ಯತೀಶ್ಚರಂ ॥ 


ಶ್ರೀ ಸುಗುಣೇಂದ್ರತೀರ್ಥರು (ರಾಯರ ಮಠ) - ಮಾರ್ಗಶೀರ್ಷ ಶುದ್ಧ 
ಪೂರ್ಣಿಮಾ - ಚಿತ್ತೂರು ಸುಧರ್ಮೇಂದ್ರಕರಾಬ್ಬೋತ್ಸಂ ಸುವಿದ್ದನ್ನಣಿರಾಜಿತಂ ॥ 
ಸುಮೃಷ್ಟಾನ್ನಪ್ರದಾತಾರಂ ಸುಗುಣೇಂದ್ರಗುರುಂ ಭಜೇ॥ 


ಮಾರ್ಗಶಿರ ॥ ಬಹುಳ ॥ ಪಂಚಮೀ 
ಶ್ರೀ ಅಕ್ಟೋಭ್ಯತೀರ್ಥರು - ಮಾರ್ಗಶೀರ್ಷ ಕೃಷ್ಣ ಪಂಚಮೀ - ಮಲಖೇಡ 
ಶ್ರೀ ಅಕ್ಟೋಭ್ಯತೀರ್ಥರ ಚರಿತ್ರೆ 


ಅಕ್ಟೋಭ್ಯ ತೀರ್ಥಗುರು ಸಾರ್ವಭೌಮರು ಎಮ್ಮ । ರಕ್ಷಿಪ ಕೃಪಾನಿಧಿಗೆ ಶರಣು 
ಶರಣೆಂಬೆ | ಪಕ್ಷೀಶ ವಾಹನ್ನ ಲಕ್ಷ್ಮೀಶ ಕಮಲಾಕ್ಷ । ವಿಷ್ಣು ಆತ್ಮಗೆ ಪ್ರಿಯ 
ಸತ್ತತ್ವವಾದಿ ।ಪ ಅಖಿಳಗುಣ ಆಧಾರ ನಿರ್ದೋಷ ಶ್ರೀರಮಣ ।ಟ ಜಗದಾದಿ 
ಮೂಲಗುರು ಅಗುರು ಶ್ರೀ ಹಂಸ । ವಾಗೀಶ ಸನಕಾದಿ ದೂರ್ವಾಸಾದಿಗಳ । 
ಪೀಳಿಗೆ ಗುರುಗಳಿಗೆ ಶರಣು ಶರಣೆಂಬೆ ॥11 ಅಚ್ಯುತ ಪ್ರೇಕ್ಟಾಖ್ಯ ಪುರುಷೋ- 
ತ್ತಮತೀರ್ಥ । ಅಚ್ಯುತ ಪ್ರೇಕ್ಷರ ಶಿಷ್ಯರೆಂದೆನಿಪ । ಅಚ್ಯುತನ ಮುಖ್ಯಾಧಿಷ್ಠಾನ 
ಶ್ರೀಮಧ್ಹ್ವ । ಖಚರೇಂದ್ರ ಫಣಿಪಮೃಡ ಅಮರೇಂದ್ರವಂದ್ಯ ॥2॥ ಶ್ರೀ ಮಧ್ವ 
ಆನಂದತೀರ್ಥ ಕರ ಅಬ್ಬಜರು | ಪದ್ಮನಾಭನೃಹರಿ ಮಾಧವಾಕ್ಟೋಭ್ಯ | ಈ 
ಮಹಾಗುರುಗಳು ಸರ್ವರಿಗು ಆನಮಿಪೆ । ಸುಮನಸ ಶ್ರೇಷ್ಠರು ಮಹಿಯಲಿ 


ಮಾರ್ಗಶಿರಮಾಸ 123 


ಪುಟ್ಟಿಹರು ॥13. ಸಾಧು ವೈದಿಕ ವೇದಾಂತ ಸತ್ತತ್ವ ಮತ । ಮಧ್ವ ಮತವೇ ಅನ್ಯ 
ಯಾವುವೂ ಅಲ್ಲ | ಎಂದು ನಿಶೆ ೈಸಿ ಶೋಭನಭಟ್ಟಸ್ವಾಮಿ | ಶಾಸ್ತ್ರಿ ಮೊದಲಾ- 
ದವರು ಮಧ್ವಗೆರಗಿದರು ॥4॥॥ ಸೂರಿವರ ಶೋಭನ ಭಟ್ಟಾದಿಗಳಂತೆ । 
ಸಾರಾಸಾರ ವಿವೇಕಿ ಗೋವಿಂದ । ಶಾಸ್ತ್ರಿಯು ಮಹಾ ದೊಡ್ಡ ಪಂಡಿತರು 
ತಾನೂ | ಎರಗಿ ಶರಣಾದರು ಮಧ್ವರಾಯರಲಿ ॥5॥ ಇಂಥಾ ಮಹಾತ್ಮರ ಇನ್ನೂ 

ಸಜ್ಜರನ ಉದ್ಧರಿಸಲಿಕ್ಕೇವೆ ಹರಿ ಆಜ್ಞೆಯಿಂದ | ಈ ಧರೆಯಲ್ಲಿ ತೋರಿಹ 
ಮಧ್ವರಾಯರ | ಶಾಸ್ತ್ರಿ ಬೇಡಿದರು ಸಂನ್ಯಾಸ ಕೊಡು ಎಂದು ॥6॥ ಸಚ್ಛಾಸ್ತ್ರ 
ಪ್ರವಚನ ಪಟು ವಿದ್ದನ್ಮಣಿಯು । ನಿಶ್ಚಲ ಭಕ್ತಿಮಾನ್‌ ಸವೈರಾಗ್ಯ ವಿಪ್ರ । ಅಚಲ 
ಸತ್ತತ್ವನಿಶ್ಚಯ ಜ್ಞಾನಿ ಶಾಸ್ತ್ರಿಗೆ 1 ಅಕ್ಟೋಭ್ಯ ನಾಮವ ಇತ್ತರಾಚಾರ್ಯ ॥17॥ 
ಪ್ರಣವ ಮೂಲಾದಿ ಸುಮಂತ್ರ ಉಪದೇಶಿಸಿ 1 ತನ್ನ ಮಠದಲ್ಲಿ ಅಕ್ಟೋಭೃ- 
ತೀರ್ಥರಿಗೆ | ವನರುಹನಾಭದಿಂದ ನಾಲ್ಕನೇ ಸ್ಥಾನವ | ಘನದಯದಿ ಇತ್ತರು 
ಆನಂದಮುನಿಯು ॥8॥ ಬದರಿಗೆ ಮ ಬಾರಿ ತೆರಳುವ ಪೂರ್ವ । ಮಧ್ವ 
ಮುನಿ ನೇಮಿಸಿದ ಕ್ರಮದಿಂದಲೇವೆ । ಪದ್ಮನಾಭ ನರಹರಿ ಮಾಧವ ತೀರ್ಥರು । 
ವೇದಾಂತ ಪೀಠದಲಿ ಕುಳಿತುಜ್ವಲಿಸಿದರು ॥೨॥ ಪದನಾಭತೀರ್ಥರ ಪಾದಪದ್ಧ 
ಗಳಿಗೆ | ಸದಾ ನಮೋ ನಮೋ ಎಂಬೆ ಇವರ ಪೀಳಿಗೆಯ । ವಿದ್ಯಾಕುಶಲರು 
ಸೂರಿಗಳ ಚರಣಕ್ಕೆ | ಸಂತೈಪರೆಮ್ಮ ಸದಾ ನಮೋ ಸರ್ವದಾ ॥10॥ ನರಹರಿ- 
ತೀರ್ಥರು ಚರಣ ಸರಸೀರುಹದಿ | ಶರಣಾದೆ ಕಾಯ್ವರು ಈ ಮಹಾನ್‌ 
ಇಹರು । ವರಾಹತನಯಾ ಸರಿದ್ವರಾಕ್ಷೇತ್ರದಲಿ | ಶ್ರೀ ವೃಂದಾನವದೊಳು 
ಹರಿಯ ಧ್ಯಾನಿಸುತ ॥11॥ ಮಾಧವತೀರ್ಥರ ಪಾದಪದಗಳಿಗೆ । ಸದಾನಮೋ 
ನಮೋ ಎಂಬೆ ಇವರ ಪೀಳಿಗೆಯ । ಯತಿಗಳೂ ಭಕ್ತಿಮಾನ್‌ ಜ್ಞಾನಿಗಳ 
ಚರಣಕ್ಕೆ | ಆದರದಿ ನಮಿಸುವೆ ಸದಾ ಪೊರೆವರೆಮ್ಮ ॥12/! ಸುಲಭರು 
ಸುಜನರಿಗೆ ಶರಣರ ಸಲಹುವರು । ಮಾಲೋಲನೊಲಿದಿಹ ಅಕ್ಟೋಭ್ಯತೀರ್ಥ | 
ಬಲು ಖಿನ್ನ ಬ್ರಾಹ್ಮಣನು ಬ್ರಹ್ಮ ಹತ್ಯ ಮಾಡಿದವ । ಕಾಲಲ್ಲಿ ಬಿದ್ದು ಶರಣಾದ 
ಗುರುಗಳಲಿ ॥13॥ ಗುರು ದಯಾನಿಧಿ ಅಕ್ಟೋಭ್ಯತೀರ್ಥರು ಆಗ । ಶರನಾದ 
ಪುರುಷನ ಪಶ್ಚಾತ್ತಾಪ । ಖರೆಯೇ ಎಂಬುವುದನ್ನು ಜನರಿಗೆ ತಿಳಿಸಲು । ಏರಿ ಮರ 
ನದಿಯಲಿ ಬೀಳೆ ಹೇಳಿದರು 11141 ಎನ್ನಯ ಮಹಾಪಾಪ ಕಳೆಯುವ ಗುರು- 


124 ಮಾರ್ಗಶಿರಮಾಸ 


ಗಳು । ಏನು ಹೇಳಿದರೂ ಮಾಡುವೆ ತಾನೆಂದು । ಸನ್ನಮಿಸಿ ಗುರುಗಳಿಗೆ ನದಿ 
ಬದಿ ಮರಹತ್ತೆ । ದೀನ ರಕ್ಷಕ ಗುರು ಇಳಿಯೆ ಹೇಳಿದರು ॥151 ವೃಕ್ಷದಿಂದಿಳಿದ 
ಆ ವಿಪ್ರಘಾತುಕನ ಮೇಲೆ । ಅಕ್ಟೋಭ್ಯತೀರ್ಥರು ಶಂಖತೀರ್ಥವನ್ನ । ಪ್ರೋಕ್ಟಿಸಿ 
ಆತನ ಮಹಾ ಬ್ರಹ್ಮಹತ್ಯಾ । ದೋಷ ಕಳೆದರು ಪಂಕ್ತಿಯಲಿ ಸೇರಿಸಿದರು ॥161 
ಶಂಖತೀರ್ಥದ ಮಹಿಮೆ ಅಲ್ಲಿದ್ದ ಜನರಿಗೆ । ಶಂಕೆಯಲ್ಲದೆ ತಿಳಿಸಿ ಬಂದು ಬೇಡು 
-ವವರ । ಡೊಂಕು ಕೊರತೆಗಳೆಲ್ಲ ನೀಗಿಸಿ ಯೋಗ್ಯದಿ । ಶ್ರೀಕಾಂತನಲಿ ಭಕ್ತಿ 
ಪುಟ್ಟಿಸಿಹರು ॥17॥ ತಮ್ಮಲ್ಲಿ ಬೇಡುವ ಅಧಿಕಾರಿಯೋಗ್ಯರಿಗೆ । ಶ್ರೀಮಧ್ವಶಾಸ್ತ್ರದ 
ದಾರ್ಥ್ಯ ಜ್ಞಾನ । ಶ್ರೀ ಮನೋಹರನನ್ನ ಅಪರೋಕ್ಲೀಕರಿಸುವ । ಸುಮಹಾ 
ಉಪಾಯವ ಅರುಹಿಹರು ದಯದಿ ॥18॥ ಮಧ್ವಸಿದ್ಧಾಂತ ಸ್ಥಾಪನ ಮಾತ್ರ- 
ವಲ್ಲದೇ |! ವೇದ ವಂಚಕ ದುರ್ಮತಗಳ ಖಂಡನವ | ಪೋದಕಡೆ ಮಾಡುತ್ತಾ 
ದಿಗ್ವಿಜಯ ಜಯಶೀಲ- । ರೆಂದು ಮರ್ಯಾದೆಗಳ ಕೊಂಡಿಹರು ಜಗದಿ ॥191 
ಅದ್ವೈತವಾದಿಯು ಶಾಂಕರ ಮಠಾಧೀಶ । ವಿದ್ಯಾರಣ್ಯರು ಪ್ರಸಿದ್ಧ ಪಂಡಿತರು । 
ಎದುರು ನಿಂತರು ಅಕ್ಟೋಭ್ಯ ತೀರ್ಥರ ಮುಂದೆ । ವಾದಿಸಿದರು ಮುಳುಬಾಗಿಲು 
ಸಮೀಪ 20 ಶ್ವೇತಕೇತು ಉದ್ದಾಲಕರ ಸಂವಾದ | ತತ್ವಮಸಿ ವಾಕ್ಯವೇ 
ವಾದದ ವಿಷಯ । ವೇದಾಂತ ದೇಶಿಕರು ರಾಮಾನುಜೀಯ ಯತಿಯ । 
ಅಧ್ಯಕ್ಷತೆಯಲ್ಲಿ ಸಭೆಯು ಕೂಡಿತ್ತು ॥21/ ಛಾಂದೋಗ್ಯ ಉಪನಿಷತ್ತಲ್ಲಿರುವ 
ವಾಕ್ಯವು | ಸ ಆತ್ಮಾ ತತ್ವಮಸಿ ಎಂಬುವಂಥಾದ್ದು | ಭೇದ ಬೋಧಕವೋ ಅಭೇದ 
ಬೋಧಕವೋ । ಎಂದು ವಾದವು ಆ ಈರ್ವರಲ್ಲಿ ॥22॥ ಅತ್ಮ ಶಬ್ದಿತ ನಿಯಾ- 
ಮಕಗು ನಿಯಮ್ಯ ಜೀವನಿಗೂ । ಭೇದವೇ ಬೋಧಿಸುವುದು ಆ ವಾಕ್ಯವೆಂದು । 
ಸಿದ್ದಾಂತ ಬಹುರೀತಿ ಸ್ಥಾಪಿಸಿದರು ಅಕ್ಟೋಭ್ಯರು | ಸೋತಿತು ವಿದ್ಯಾರಣ್ಯರ 
ಐಕ್ಯವಾದ ॥1231 ಅಸಿನಾತತ್ವ ಮಸಿನಾ ಪರಜೀವಪ್ರಭೇದಿನಾ । ವಿದ್ಯಾರಣ್ಯ 
ಮಹಾರಣ್ಯಂ ಅಕ್ಟೋಭ್ಯಮುನಿರಚ್ಛಿನತ್‌ । ಎಂದು ಬರೆದರು ತಮ್ಮ ಗ್ರಂಥದಲ್ಲಿ । 
ಮಧ್ಯಸ್ಥ ವೇದಾಂತದೇಶಿಕ ಸಾ ಿಮಿಗಳು 11241 ಇಳೆಯ ಸಜ್ಜನರಿಗೆ ಜಯತೀರ್ಥ- 
ರನಿತ್ತ। ಮಾಲೋಲಪ್ರಿಯ ಅಕ್ಟೋಭ್ಯರ ಮಹಿಮೆ 1 ಅಲ್ಲಮತಿ ನಾನರಿಯೆ ಇಲ್ಲಿ 
ಒಂದೋ ಎರಡೋ । ಸ್ಟಾಲೀ ಪುಲಾಕ ನ್ಯಾಯದಲಿ ಪೇಳಿಹುದು ॥25॥ ನದಿ 
ದಡದಿ ಕುಳಿತಿದ್ದ ಅಕ್ಟೋಭ್ಯತೀರ್ಥರು । ಎದುರಾಗಿ ನದಿಯಲ್ಲಿ ಆಚೆ ದಡ- 


ಮಾರ್ಗಶಿರಮಾಸ 125 


ದಿಂದ । ಕುದುರೆ ಸವಾರನು ವರ್ಚಸ್ವಿ ಯುವಕನು । ಬೆದರದೆ ಪ್ರವಾಹದಲಿ 
ಬರುವುದು ಕಂಡರು ॥26.! ಕುದುರೆ ಮೇಲ್‌ ಆಸೀನನಾಗಿದ್ದ ಯುವಕನು । 
ಕ್ಟುತ್‌ತೃಷಿ ಶಮನಕ್ಕೆ ಯತ್ನ ಮಾಡುತ್ತಾ । ಉದಕವ ಕೈಯಿಂದ ತುಂಬಿಕೊಳ್ಳ- 
ದಲೇ । ಎತ್ತುಗಳು ಕುಡಿವಂತೆ ಬಾಯಿ ಹಚ್ಚಿದನು ॥27॥॥ ಮಾಧವ ಮಧ್ವರು 
ಮೊದಲೇ ಸೂಚಿಸಿದಂತೆ । ಇಂದು ಆ ಕುರುಹರಿತು ಅಕ್ಟೋಭ್ಯರು । ಇದು ಏನು 
ಪಶುವಂತೆ ಎಂದು ಧ್ವನಿಗೂಡಲು । ಹಿಂದಿನ ಜನ್ಮ ಯುವಕಗೆ ನೆನಪು ಬಂತು 
128! ಪಶು ಶಬ್ದ ಗುರುಮುಖದಿಂಬಂದಲಾಕ್ಟಣ ಪೂರ್ವ । ಸಂಸ್ಕಾರಪ್ರತಿಭೆಯು 
ಉದಯವಾಯ್ತು | ದಶಪ್ರಮತಿಗಳ ತಾನು ಎತ್ತಾಗಿ ಸೇವಿಸಿದ್ದು! ಹಸನಾಗಿ ಟೀಕೆ 
ಬರೆಯಲಾಜ್ಞೆ ಕೊಂಡದ್ದು ॥29॥ ನಗಾರಿಸಮ ಬಲಿಯುವಕನು ಪ್ರವಾಹದ । 
ವೇಗ ಲೆಕ್ಕಿಸದಲೇ ದಡಕೆ ತಾ ಬಂದು । ಮುಗಿದುಕರ ಬಾಗಿಶಿರ ನಮಿಸಿ 
ಅಕ್ಟೋಭ್ಯರ । ಆಗಲೇ ಸಂನ್ಯಾಸ ಕೊಡಲು ಬೇಡಿದನು 130.1 ಗಾಧಿ ಅರ್ಜುನ 
ಸಮ ಬಲರೂಪದಲಿ ತೋರ್ಪ । ಈತ ರಾಯರ ಸುತನಾದರೂ ವೈರಾಗ್ಯ । 
ಯುತ ಭಕ್ತಿಮಾನ್‌ ಸುಶುಭಲಕ್ಷಣನು ಎಂದು ಹರಿ । ಮಧ್ವನಿಯಮಿತ ಅವಗೆ 
ಕೊಟ್ಟರು ಸಂನ್ಯಾಸ ॥31॥ ಶ್ರೀಯಃಪತಿಗೆ ಪ್ರಿಯತರ ಜಯತೀರ್ಥನಾಮವ । 
ದಯಾಶೀಲ ಹೊಸಯತಿಗೆ ಇತ್ತು ಅಭಿಷೇಕ । ಅಕ್ಟೋಭ್ಯ ಗುರುಮಾಡೆ ಗಗನದಿಂ 
ಪೂವರ್ಷ । ಜಯ ಘೋಷ ಹರಡಿತು ಪರಿಮಳ ಸುಗಂಧ ॥32॥ ಶ್ರೀಮಧ್ವಾ- 
ಚಾರ್ಯರು ಬೋಧಿಸಿ ತೋರಿಸಿದ । ರಮಾಪತಿ ಪೂಜಾಸತ್ತತ್ವವಾದ । 
ದುರ್ಮತ ಖಂಡನದ ರೀತಿಯ ಜಯಾರ್ಯರಿಗೆ | ಸುಮ್ಮುದದಿ ಅರುಹಿದರು 
ಗುರುಸಾರ್ವಭೌಮ 11331 ಶೀಲತಮ ಗುರುವರ್ಯ ಅಕ್ಟೋಭೃತೀರ್ಥರು 
ಇಳೆಯಲ್ಲಿ ಮಧ್ವಮತ ಹರಿಭಕ್ತಿಯನ್ನ । ಬೆಳೆಸಲು ಪ್ರತ್ಯೇಕ ಮಠವ ಸ್ಥಾಪಿಸಿ- 
ದರು । ತ್ರೈಲೋಕಭೂಷಣತೀರ್ಥರ ಮೊದಲ್ಲಾಡಿ ॥34॥ ಆದಿ ಮಠ ಹರಿನೈದು 
ಸಮೀಪ ಪಟ್ಟವ ಆಳಿ । ಹನ್ನೊಂದು ನೂರು ಅರವತ್ತೇಳ ಶಕವರುಷ । ವದ್ಯ 
ಪಂಚಮಿ ಮಾರ್ಗಶಿರ ವಿಶ್ವಾವಸುವಲ್ಲಿ । ಮಧ್ವ ಹೃದಯಾಬ್ಜಗನ ಪುರವ ಐದಿ- 
ದರು ॥35॥॥ ಮತ್ತೊಂದು ಅಂಶದಲಿ ಮಳಖೇಡ ಗ್ರಾಮದಲಿ | ನದಿ ತೀರದಲಿ 
ಹರಿಯ ಧ್ಯಾನ ಮಾಡುತ್ತಾ । ಬಂದು ಬೆಡುವವರಿಷ್ಟಾರ್ಥ ಪೂರೈಸುತ । ವೃಂದಾ- 
ವನದಲ್ಲಿ ಕುಳಿತಿಹರು ಕರುಣಿ ॥36/ 


126 ಮಾರ್ಗಶಿರಮಾಸ 
ಧನುರ್ಮಾಸ 


ಮಾರ್ಗಶೀರ್ಷ ಮಾಸದಲ್ಲಿ ಅಥವಾ ಪುಷ್ಠಮಾಸದಲ್ಲಿ ಧನುರ್ಮಾಸ ಆರಂಭ- 
ವಾಗುತ್ತದೆ. ದೇವತೆಗಳಿಗೆ ರಾತ್ರಿಯ ಕೊನೆಯ ಭಾಗವಾದ ಅರುಣೋದಯ 
ಕಾಲದ ಆರಂಭವಾಗುವುದು. ಆಗ ದೇವತೆಗಳು ಶ್ರೀಹರಿಯನ್ನು ಪೂಜಿಸಿ ಹುಗ್ಗಿ- 
ಯನ್ನು ಅರ್ಪಿಸುವರು. ದೇವತೆಗಳು ತಮ್ಮ ಅರುಣೋದಯ ಕಾಲದಲ್ಲಿ ದೇವರನ್ನು 
ಪೂಜಿಸುವುದರಿಂದ ಮನುಷ್ಯರು ದೇವತೆಗಳ ಅರುಣೋದಯ ಕಾಲವಾದ 
ಧನುರ್ಮಾಸದಲ್ಲಿ ತಮ್ಮ ಅರುಣೋದಯ ಕಾಲದಲ್ಲಿ ಪೂಜಿಸಬೇಕು. ಅರುಣೋ- 
ದಯ ಕಾಲದಲ್ಲಿ ಪೂಜೆಯನ್ನು ಮಾಡದವನು ಏಳು ಜನಗಳಲ್ಲಿ ದರಿದ್ರನೂ, 
ಕುಷ್ಠರೋಗಿಯೂ ಆಗುತ್ತಾನೆ. ಪೂಜಿಸುವವನು ನಿರೋಗಿಯೂ ಪ್ರತಿಜನ್ಮದಲ್ಲಿ 
ವೈಷ್ಣವನೂ ಆಗುತ್ತಾನೆ. ಈ ಪೂಜೆ ನಿತ್ಯವೆನಿಸುತ್ತದೆ. 

ಧನುರ್ಮಾಸ ಪೂಜೆಯನ್ನು ಮೊದಲು ಮಾಡಿ ಆಮೇಲೆ ಅರ್ಫ್ಯ, ಗಾಯತ್ರೀ- 
ಜಪ ಮತ್ತು ಸೂರ್ಯೋಪಸ್ಥಾನವನ್ನು ಮಾಡಬೇಕು. ಈ ಪೂಜೆಗೆ ಅರುಣೋದಯ 
ಕಾಲ ಮುಖ್ಯ . ನಕ್ಷತ್ರಗಳು ಮರೆಯಾದ ಸಮಯ ಮಧ್ಯಮ. ಸೂರ್ಯೋದಯಾ 
ನಂತರದ ಕಾಲ ಅಧಮ. ಮಧ್ಯಾಹ್ನಕಾಲ ನಿಷ್ಠಲವಾಗುತ್ತದೆ. ಮುದ್ಧಾನ್ಹಕ್ಕೆ (ಹುಗ್ಗಿಗೆ) 
ಅಕ್ಕಿಗೆ ಹೆಸರುಬೇಳೆ ದ್ವಿಗುಣವಾಗಿದ್ದರೆ ಉತ್ತಮೋತ್ತಮ, ಸಮವಾಗಿದ್ದರೆ ಉತ್ತಮ, 
ಅರ್ಧವಾಗಿದ್ದರೆ ಮಧ್ಯಮ, ಕಾಲುಭಾಗವಾಗಿದ್ದರೆ ಅಧಮವೆನಿಸುತ್ತದೆ. ಅಕ್ಕಿಯ 
ಪ್ರಮಾಣಕ್ಕೆ ಅರ್ಧಕ್ಕೆ ಕಡಿಮೆಯಿಲ್ಲದೆ ಅವರವರು ತಮ್ಮ ಶಕ್ತಿಯನ್ನು ಅನುಸರಿಸಿ 
ಹೆಸರುಬೇಳೆಯನ್ನು ಸೇರಿಸಬೇಕು. ಶುಂಠಿಮಿಶ್ರಿತ ಹುಗ್ಗಿಯನ್ನು ಧನುರ್ಮಾಸದಲ್ಲಿ 
ನಾರಾಯಣನಿಗೆ ಅರ್ಪಿಸಿ ಶಚೀದೇವಿಯು ದುಃಖದಿಂದ ಮುಕ್ತಳಾದಳು. ಮೊಸರು, 
ಬೆಲ್ಲ ಮತ್ತು ಶುಂಠಿ ಮಿಶ್ರಿತವಾದ ತ್ರಿವಿಧ ಮುದ್ದಾನ್ನವನ್ನು ದೇವರಿಗೆ ಅರ್ಪಿಸಿ ಪ್ರಾತಃ 
ಕಾಲದಲ್ಲಿ ಬ್ರಾಹ್ಮಣಭೋಜನ ಮಾಡಿಸಬೇಕು. 

"ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಮಮೃತೋದ್ಧವಾ | ತೃತೀಯಂ ಕಮಲಾ 
ಪ್ರೋಕ್ತಾ ಚತುರ್ಥಂ ಲೋಕಸುಂದರೀ ॥ ಪಂಚಮಂ ವಿಷ್ಣುಪತ್ನೀತಿ ಷಷ್ಠಂ ಶ್ರೀ- 
ವೈಷ್ಣವೀತಿ ಚ । ಸಪ್ತಮಂ ತು ವರಾರೋಹಾ ಅಷ್ಟಮಂ ಹರಿವಲ್ಲಭಾ ॥ ನವಮಂ 
ಶಾರ್ಜಣೀ ಪ್ರೋಕ್ತಾ ದಶಮಂ ದೇವದೇವಿಕಾ । ಏಕಾದಶಂ ಮಹಾಲಕ್ಷ್ಮೀರ್ದ್ವಾದಶಂ 


ಮಾರ್ಗಶಿರಮಾಸ 127 


ಲೋಕಸುಂದರೀ ॥ ಶ್ರೀ ಪದ್ಮಾಕಪಿಲಾ ಮುಕುಂದಮಹಿತೋ ಲಕ್ಷ್ಮೀ ಸ್ತ್ರೀ ಲೋಕೇ 
ಶ್ವರಿ | ಮಾಕ್ಟೀರಾಬ್ಬಿ ಸುತಾರವಿಂದ ಜನನೀ ವಿದ್ಯಾಸರೋಜಾತ್ಮಿಕಾ ॥ ಸರ್ವಾ- 
ಭೀಷ್ಠಪ್ರದೇತಿ ಸತತಂ ನಾಮಾನಿ ಯೇ ದ್ವಾದಶ । ಪ್ರಾತಃ ಶುದ್ಧತರಾ ಪಠಂತಿ ಸತತಂ 
ಸರ್ವಾಲ್ಲಭತೇ ಶುಭಾನ್‌ ॥ ಭದ್ರಲಕ್ಷಿ £ ಸ್ತವಂ ನಿತ್ಯಂ ಪುಣ್ಯಮೇತಚ್ಛುಭಾವಹಂ | 
ಕಾಲೇ ಸ್ಮೃತ್ವಾಪಿ ಕಾವೇರ್ಯಾಂ ಜಪ ಶ್ರೀವ್ಯಕ್ಷಸನ್ನಿಧೌ ॥ ಎಂಬ ಭದ್ರಲಕ್ಷ್ಮೀಸ್ತುತಿ- 
ಯನ್ನು ಪೂಜಾನಂತರದಲ್ಲಿ ಪಠಿಸಬೇಕು. 


ಸಾಧನಾ ದ್ವಾದಶೀ ದಿನದಲ್ಲಿ ಕರ್ಮ ಸಂಕೋಚವನ್ನು ಮಾಡಿಕೊಂಡು ಶ್ರೀಹರಿ 
-ಯನ್ನು ಪೂಜಿಸಿ ಪಾರಣೆಯನ್ನು ಮಾಡಿದಂತೆ ಧನುರ್ಮಾಸದಲ್ಲಿಯೂ ಮಾಡ- 
ಬೇಕು. ಈ ವಿಷಯವು "ಯಥಾ ಸಂಕೋಚ್ಯ ಸತ್ಕರ್ಮ ಭುಂಕ್ಷೇಲ್ಪದ್ದಾದಶೀ ದಿನೇ । 
ತಥಾ ಪ್ರಾತರ್ಧನುರ್ಮಾಸೇ ಕೃತ್ವಾ ಕರ್ಮಾರ್ಚಯೇಚ್ಚಮಾಂ ॥ ಇತ್ಯಾದಿ ಸ್ಮ ತಿ 
ಮುಕ್ತಾವಳಿಯಲ್ಲಿ ಉದಾಹೃತವಾದ ಪ್ರಮಾಣವಚನದಿಂದ ಸಿದ್ಧವಾಗಿದೆ. ಈ ಮಾಸ- 
ದಲ್ಲಿ ಪೂಜೆಯು ಮುಖ್ಯವೇ ಹೊರತು ಭೋಜನವಲ್ಲ. ಆದ್ದರಿಂದ ಪೂಜೆಯನ್ನು 
ಮಾಡಿ ದೇವ, ಖಷಿ ಪಿತೃತರ್ಪಣ, ವೈಶ್ವದೇವಾದಿಕರ್ಮಗಳನ್ನು ಮುಗಿಸಿ ಬ್ರಾಹ್ಮಣ 
ಭೋಜನಾನಂತರದಲ್ಲಿತಾನೂ ಭೋಜನವನ್ನು ಪ್ರಾತಹಾಲದಲ್ಲಿಯೇ ಮಾಡಿದರೂ 
ಮಾಡಬಹುದು. ಅಥವಾ ಮಧ್ಯಾಹ್ನದಲ್ಲಿ ಪುನಃ ಪೂಜೆಯನ್ನು ಮಾಡಿ ಭೋಜನ- 
ವನ್ನು ಮಾಡಿದರೂ ಮಾಡಬಹುದು. ಎರಡು ವಿಧವಾದ ಸಂಪ್ರದಾಯಗಳೂ 
ಲೋಕ ವ್ಯವಹಾರದಲ್ಲಿವೆ. 


ಧನುರ್ವ್ಯತೀಪಾತಯೋಗ : ಧನುರ್ಮಾಸದಲ್ಲಿ ವ್ಯತೀಪಾತಯೋಗದಲ್ಲಿ 
ಅರುಣೋದಯಕಾಲದಲ್ಲಿ ಎಷ್ಟುವನ್ನು ಪೂಜಿಸಿ "ವ್ಯತೀಪಾತ ಮಹಾಸತ್ಯ 
ಸರ್ವಪಾಪಪ್ರಣಾಶನ । ಸಹಸ್ರಬಾಹೋ ವಿಶ್ವಾತ್ಮನ್‌ ಗೃಹಾಣಾರ್ಫ್ವ್ಯಂ ನಮೋಸ್ತು 
ತೇ ॥ ವ್ಯತೀಪಾತ ನಮಸ್ತೇಸ್ತು ನಮಸ್ತೇ ವಿಶ್ವಮಂಗಲ । ವಿಷ್ಣುಚಕ್ರಸ್ಪರೂಪಾಯ 
ನಮಸ್ತೇ ದಿವ್ಯ ತೇಜಸೇ॥॥' ಎಂಬ ಮಂತ್ರದಿಂದ ವಿಷ್ಣು ಚಕ್ರರೂಪಿಯಾದ ವ್ಯತೀ- 
ಪಾತದೇವತೆಗೆ ಅರ್ಫ್ಯವನ್ನು ಕೊಡಬೇಕು. ಆಮೇಲೆ ದಕ್ಷಿಣಾಮುಖವಾಗಿ 
ವಂಶದ್ವಯಪಿತೃಗಳ ತೃಪ್ತಿಗಾಗಿ ಅವರನ್ನು ಸರಿಸುತ್ತಾ "ವಿಷ್ಣುಪ್ರಿಯ ವ್ಯತೀಪಾತ 
ಪಿತ್ಠಣಾನುನ್ಭಣಪ್ರದ । ಪಿತೃಣಾಂ ಮಮ ವೈಕುಂಠಂ ಪ್ರಯಚ್ಛ ಭಗವನ್‌ ಹರೇ ॥ 


128 ಮಾರ್ಗಶಿರಮಾಸ 


ತ್ವತ್ವಸಾದೇನ ಮೇ ಭಕ್ತಿ ರಸ್ತೆ ವಮನಪಾಯಿನೀ  ಜ್ಞಾನವಿಜ್ಞಾನವೈರಾಗ್ಯಂ ಪ್ರಯಚ್ಛ 
ಭಗವನ್ಮಮ ॥' ಎಂಬ ಮಂತ್ರದಿಂದ ತರ್ಪಣವನ್ನು ಕೊಡಬೇಕು. ಈ ವ್ಯತೀಪಾತ 
ದಿನದ ಪೂಜೆಯು ಅರ್ಧೋದಯಾದಿ ಮಹಾಪುಣ್ಯಕಾಲಕ್ಕಿಂತ ಸಹಸ್ರಪಾಲು ಅಧಿಕ 
ಪುಣ್ಯಪ್ರದವಾಗಿದೆ. 
ಇಲ್ಲಿಗೆ ಮಾರ್ಗಶಿರಮಾಸದ ವಿಧಾನವು ಸಮಾಪ್ತವಾಯಿತು ॥ ಶ್ರೀಮದ್ದೇಶಾರ್ಪಣಮಸ್ತು॥ 
ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಅಸ್ಮದ್ಗುರ್ವಂತರ್ಗತಶ್ರೀಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ- 
ಶ್ರೀಲಕ್ಷ್ಮೀ €ಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 


ಶ್ರೀಕೃಷ್ಣಾರ್ಪಣಮಸ್ತು. 


ಇನ ಹು ಬು ಜಡಎ ಬು ಜು ಜು 


ಮಮ ಸ್ವಾಮೀ ಹ೦ಿರ್ಸಿತ್ಯಂ ಸರ್ವಸ್ಯ ಪತಿರೇವ 


ತೆ.) 
3. 
pe ಶೆ 
4 Ww 
1. ತ 
| 53 
We 
ಶತ ಕ 
ತೆ 


ಕ 

| ಇ 
4 -' 

PN 


ತ 


ಗ; 


1 "Ad ku 4 ke 
ತೆ ~ ನ್ನ 
¥ | ಲ್ಸ 
ಕ ಕೆ ಸಸ ತ್ಸ 44 A ಸಳ ಕ್ಟ?” 1 
| (೫೭೬ dA ಯಿ 


ಜಗದ್ಗುರು ಶ್ರೀಮಧ್ವಾಚಾರ್ಯನಿದ್ದಾಂತ ಪ್ರತಿಷ್ಠಾ 
ಗಿಲನಗರ, ಬೆಂಗಳೂರು - 560 085 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ೀಕ್ರಮಾರ್ಗದರ್ಶಿನೀ 


ಸರಣ ಡಹ 


ಇ ಪಾ ಆಶ್ವೀನ | ಶುದ್ಧ | ಮೂಲಾನಕ್ಷತ್ರ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ರಮಾರ್ಗದರ್ಶಿನೀ 
ವ್ಯಾಸಪೂಜೆ 
ಸರಸ್ಪತೀಪೂಜೆ 


ಆಶ್ವೀನ ॥ ಶುಕ್ಲ ಪಕ್ಷ ॥ ಮೂಲಾನಕ್ಸತ್ರ -ಶ್ರವಣ ನಕ್ಬತ್ರ 


ವಿದ್ವಾನ್‌ ॥। ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ವ್ಯಾಸಪೂಜೆ-ಸರಸ್ವತೀ ಪೂಜೆ' ಶಾಲಿವಾಹನ ಶಕೆ ೧೯೪೩ 
ಶಾರ್ವರಿ ॥ ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ (ದಿನಾಂಕ: ೩-೮-೨೦೨೦) 
ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು 
ಪಲಿಮಾರುಮಠಾಧೀಶರಾದ ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥ- 
ಶ್ರೀಪಾದಂಗಳವರಕರಕಮಲಗಳಿಂದ ಭಾರತೀರಮಣಹೃದಯ- 
ಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ 
ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು 0೨ 


© : ಜಗದ್ಗುರು ಶ್ರೀಮಧ್ಯಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ರಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಶ್ರೀಮತಿ ಲಕ್ಷ್ಮೀದೇವಿ ಮತ್ತು ದಿ ॥ ನಾರಾಯಣಾಚಾರ್ಯ ಜೋಶಿ 


ನನ್ನತಂದೆ ತಾಯಿಯವರಾದ ದಿ॥ ಶ್ರೀನಾರಾಯಣಾಚಾರ್ಯ ಜೋಶಿ ಮತ್ತು 
ದಿ ॥ ಶ್ರೀಮತಿ ಲಕ್ಷ್ಮೀದೇವಿ ಜೋಶಿ ಇವರ ಸ್ಮರಣೆಗಾಗಿ ತನ್ಮೂಲಕ ಪಿತೃದೇವತೆಗಳ 
ಅಂತರ್ಯಾಮಿ ಶ್ರೀಮಧ್ವಪತಿ ಶ್ರೀಲಕ್ಷ್ಮೀನಾರಾಯಣನು ಪ್ರೀತನಾಗಿ ಅವರಿಗೆ ಸದ್ಗತಿ 
ಅನುಗ್ರಹಿಸಲಿ ಎಂದು ಭಗವಂತನಲ್ಲಿ ಬೇಡುತ್ತಾ ನಮ್ಮ ಮಾತಾಶಿತ್ಛಗಳಿಗೆ ಸದ್ಗತಿ 
ನೀಡಲೆಂದು ಶ್ರೀಹರಿವಾಯುಗುರುಗಳನ್ನು ಪ್ರಾರ್ಥಿಸುತ್ತೇನೆ. 


ಶ್ರೀನಿವಾಸ ಜೋಶಿ ಮತ್ತು ಶ್ರೀಮತಿ ಅಂಬುಜಾಕ್ಲಿ ಜೋಶಿ, 
ಕೊಪ್ಪಳ. 


ಪುರುಷರು ಹೇಳಿಕೊಳ್ಳಬೇಕಾದ ಸರಸ್ವತಿಸ್ತೋತ್ರ 
ಉದ್ಯದ್ದಿವಾ-ಕರ-ಸಮೂಹ- ನಿಭಾಂ ಸ್ವಭರ್ತು- 
ರಂಕ-ಸ್ಲಿತಾಮಭಯ-ಸದ್ದರ-ಬಾಹು- ಯುಗ್ಗಾಮ್‌ | 

ಮುದ್ರಾಂ ಚ ತತ್ವ-ದೃಶಯೇ ವರ-ಪುಸ್ತಕಂ ಚ । 

ದೋರ್ಯಗ್ಗಕೀನ ದಧತೀಂ ಸ್ಥರತಾತತ್ವ-ವಿದ್ಯಾಮ್‌ ॥ (ತಂತ್ರಸಾರಸಂಗ್ರಹ) 


ಸ್ತ್ರೀಯರು ಹೇಳಿಕೊಳ್ಳಬೇಕಾದ ಸರಸ್ವತಿಸ್ತೋತ್ರ 
ಚತುರವದನನ ರಾಣಿಯತಿರೋಹಿತವಿಮಲವಿಜ್ಞಾನಿ 
ನಿಗಮಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ । 


ನುತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ಗುಣಗಳ ತುತಿಪುದಕೆ 
ಸನ್ನತಿಯ ಪಾಲಿಸಿ ನೆಲೆಸು ನೀ ಮದ್ವದನಸದನದಲಿ || 


ವಿಷಯಾನುಕ್ರಮಣಿಕೆ 


1. ಸರಸ್ವತೀಪೂಜೆಗೆ ಬೇಕಾಗುವ ಸಾಮಗ್ರಿಗಳು 
2. ಸರಸ್ವತಿ ಹಬ್ಬದ ಸಿದ್ಧತೆ 


3. ವೇದವ್ಯಾಸ ಪೂಜೆ, ಸರಸ್ವತೀಪೂಜೆ ಇದರ ಬಗ್ಗೆ 
ತಿಳಿಯಲೇ ಬೇಕಾದ ಪ್ರಮೇಯ 


4. ಸರಸ್ವತೀ ಪೂಜೆಯ ಸಂದರ್ಭದಲ್ಲಿಅನುಷ್ಠಾನ ಮಾಡಬೇಕಾದ ಕರ್ತವ್ಯ 
5. ಪುಸ್ತಕ ಪೂಜೆಯ ಬಗ್ಗೆ ತಿಳಿಯಬೇಕಾದ ಹಲವಾರು ವಿಚಾರಗಳು 

6. ಪೂಜಾ ಸಿದ್ಧತೆಗಳು 

7. ಸರಸ್ವತೀ ಪೂಜಾವಿಧಾನ 

8. ಸರಸ್ವತೀಪೂಜಾ ವ್ರತಕಥೆ 

9. ಸರಸ್ವತೀದೇವಿಯ ಬಗ್ಗೆ ತಿಳಿಯಲೇ ಬೇಕಾದ ಅಪೂರ್ವ ವಿಚಾರಗಳು 
11. ಶ್ರೀಸರಸ್ವತೀದೇವಿಯ ಹಾಡುಗಳು 


12. ಅಡುಗೆಗಳು 


ಮುನ್ನುಡಿ 


ಭಗವಂತನ ಪ್ರದ್ಯುಮ್ನ ಎಂಬ ರೂಪದಿಂದ ಕೃತಿಯೆಂಬ ಲಕ್ಷ್ಮೀದೇವಿಯ 
ಮೂಲಕ ಅವತರಿಸಿದ ಎಲ್ಲ ವಿದ್ಯೆಗಳಿಗೆ ಅಭಿಮಾನಿಯಾದ ದೇವತೆಯೇ 
ಸರಸ್ವತೀದೇವಿ. ಗಾಯತ್ರೀ, ಸಾವಿತ್ರೀ, ಸರಸ್ವತೀ ಎಂಬ ಮೂರು ರೂಪಗಳನ್ನು 
ಧರಿಸಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲದಲ್ಲಿಎಲ್ಲತನ್ನ ಭಕ್ತರಿಗೆ ಉತ್ತಮಜ್ಞಾನವನ್ನು 
ಕರುಣಿಸುವ ನ ಯಾವ ವಿದ್ಯೆಯನ್ನು ಸಂಪಾದನೆ ಖಡ ಮಾತ್ರ 
ಪರಮಾತ್ಮನು ಸಂತುಷ್ಟನಾಗಿ ಮೋಕ್ಟವನ್ನೇ ದಯಪಾಲಿಸುವನೋ, ಅಂಥ ವಿದ್ಯೆಯನ್ನು 
ನೀಡುವ ಸರಸೃತೀದೇವಿಯನ್ನು ನಿತ್ಯವೂ ಆರಾಧನೆ ಮಾಡಬೇಕು. 
ಕೃತಿರಮಣಪ್ರದ್ಯುಮ್ನನಂದನೆಯಾದ ಚತುರವಿಶಂತಿ ತತ್ವಪತಿದೇವತೆಗಳಿಗೆ 
ಗುರುವೆನಿಸಿದ ಚತುರ್ಮೂಖನ ಪತ್ನಿಯಾದ ಸ ಸೃತಿಯಲ್ಲಿ ನಾವು 
ಪ್ರಾರ್ಥಿಸಬೇಕಾದದ್ದು ಇಷ್ಟು ಮಾತ್ರ - ""ಸತತ ಹರಿಯಲಿ ಸ) ಸದ್ರತಿಯ 
ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯತತ್ವಗಳರುಪು ಕರುಣದಲಿ'' ಎಂದು. 
ಮೊದಲು ಹರಿವಾಯುಗಳಲಿ ಭಕ್ತಿ ಮೂಡಬೇಕು. ಅನಂತರ ಜ್ಞಾನಾರ್ಜನೆಯಲ್ಲಿ 
ತೊಡಗಬೇಕು. ಭಕ್ತಿಯಿಲ್ಲದ ಜ್ಞಾನಾರ್ಜನೆಯಿಂದ ಯಾವುದೇ ಪ್ರಯೋಜನವಿಲ್ಲ. 


ಸರಸ್ಪತೀದೇವಿಯನ್ನು ಆರಾಧನೆ ಮಾಡುವುದರಿಂದ ಉತ್ತಮವಾದ ವಿದ್ಯೆ, 
ಹರಿವಾಯುಗುರುಗಳಲ್ಲಿ ಭಕ್ತಿ, ಉತ್ತಮ ಕೀರ್ತಿ ಇವುಗಳು ದೊರೆಯುವುದಲ್ಲದೇ 
ಮೋಕ್ತವೇ ದೊರೆಯುತ್ತದೆ. ಆದ್ದರಿಂದ ನವರಾತ್ರಿಯಲ್ಲಿ ಬರುವ ಸರಸ್ವತೀಪೂಜೆಯನ್ನು 
ಅತ್ಯಂತ ಶ್ರದ್ಧಾಭಕ್ತಿ ಗಳಿಂದ ಆಚರಣೆ ಮಾಡಬೇಕು. ಸರಸ್ಪತೀದೇವಿಯ ಆರಾಧನೆ 
ಮಾಡಿದರೆ ಮಾತ್ರ ವಿದ್ಯಾವಂತನಾಗುತ್ತಾನೆ. ಸರಸ್ವತೀದೇವಿಯ ಆರಾಧನೆಯನ್ನು 
ಮಾಡದೇ ಇದ್ದರೆ ವಿದ್ಯಾವಂತನಾಗಲಾರ. ಈ ಕಾರಣದಿಂದ ಮನೆಯಲ್ಲಿ ಇರುವ 


-5- 


ಪ್ರತಿಯೊಬ್ಬರೂ ಕೂಡ ಅವರವರ ಅನುಕೂಲಕ್ಕೆ ತಕ್ಕಂತೆ ಸರಸ್ವತೀಪೂಜೆಯನ್ನು 
ಮಾಡಬೇಕು. 


ಈ ಪುಸ್ತಕದಲ್ಲಿ ಸರಸ್ವತೀಪೂಜೆಯ ಜೊತೆ ಸರಸ್ವತೀದೇವಿಗೆ ಸಂಬಂಧಪಟ್ಟ 
ಅನೇಕ ಅಪೂರ್ವ ವಿಷಯಗಳನ್ನು ಸಂಗ್ರಹಿಸಿ ನೀಡಲಾಗಿದೆ. ಗ್ರಂಥಗೌರವದ 
ಭಯದಿಂದ ಪ್ರತಿಯೊಂದಕ್ಕೂ ಶೊ ್ಲೀಕಗಳನ್ನು ಉಲ್ಲೇಖ ಮಾಡಿರುವುದಿಲ್ಲ. ಎಲ್ಲಿ 
ಉಲ್ಲೇಖ ಮಾಡಬೇಕಾದ ಅವಶ್ಯಕತೆ ಇರುತ್ತದೋ, ಅಲ್ಲಿ ಮಾತ್ರ ಪ್ರಮಾಣಗಳನ್ನು 
ಉಲ್ಲೇಖಿಸಲಾಗಿದೆ. ಜ್ಞಾನಿಗಳ ಬಳಿ ಚರ್ಚಿಸಿ, ನಿರ್ದುಷ್ಠವಾದ ವಿಚಾರಗಳನ್ನಷ್ಟೇ 
ತಿಳಿಸಲಾಗಿದೆ. ಗೊಂದಲಮಯವಾದ ಅನುಸಂಧಾನಕ್ಕೆ ತೀರು ಕಠಿಣವಾದ ಯಾವುದೇ 
ವಿಚಾರಗಳನ್ನು ಇಲ್ಲಿ ಸೇರಿಸಿರುವುದಿಲ್ಲ. ಪುರಾಣಗಳಲ್ಲಿ ಸರಸ್ವತೀದೇವಿಯ ಬಗ್ಗೆ 
ಬಹಳ ವಿಚಾರಗಳಿವೆ. ಅನೇಕ ಮೋಹಕ ಕಥೆಗಳೂ ಕೂಡ ಇರುತ್ತವೆ. ಆದರೆ 
ಮೋಹಕ ಕಥೆಗಳ ಹಾಗೂ ಮೋಹಕ ಆಚಾರಗಳ ಬಗ್ಗೆ ತಿಳಿಯುವುದು 
ಅನಿವಾರ್ಯವಲ್ಲದ ಕಾರಣ ಇಲ್ಲಿ ಅವುಗಳನ್ನು ಉಲ್ಲೇಖಿಸಿರುವುದಿಲ್ಲ. 


ಸಜ್ಜನರು ಈ ಕೃತಿಯನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡಿ, 
ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದು ಪ್ರಾರ್ಥನೆ. ಹಾಗೂ ಮನೆಮಂದಿಯೆಲ್ಲರೂ 
ಸರಸ್ವತೀಪೂಜೆಯ ದಿವಸ ಈ ಪುಸ್ತಕವನ್ನು ಓದಿ, ಸರಸ್ವತಿಯ ಮಹಿಮೆಯನ್ನು 
ತಿಳಿದುಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗಿ ಪ್ರಾರ್ಥನೆ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಶ್ರೀ ಶ್ರೀನಿವಾಸ ಜೋಶಿ 
ಮತ್ತು ಶ್ರೀಮತಿ ಅಂಬುಜಾಕ್ಸಿ ಜೋಶಿ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ- ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ- ಪಿತೃಗಳಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 
ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಸರಸ್ವತೀಪೂಜೆಗೆ ಬೇಕಾಗುವ ಸಾಮಗ್ರಿಗಳು 


ಗೋಮಯದಿಂದ ನೆಲವನ್ನು ಶುದ್ಧಗೊಳಿಸಿ ಮಂಟಪವೊಂದನ್ನು 
ಇಡಬೇಕು. ಬಾಳೆಕಂದು, ಮಾವಿನ ಚಿಗುರು. 


ಯಗ್ವೇದ, ಯುಜುರ್ವೇದ, ಸಾಮವೇದ, ಅಥರ್ವವೇದ ಈ ವೇದಗಳ 
ಪುಸ್ತಕವನ್ನು ಇಡಲೇಬೇಕು. ನಾಕುವೇದಗಳ ಪುಸ್ತಕ ಇಲ್ಲದಿದ್ದರೆ, ಒಂದು 
ವೇದದ ಪುಸ್ತಕವನ್ನಾದರೂ ಇಡಬೇಕು. 

ಹದಿನೆಂಟು ಪುರಾಣಗಳಲ್ಲಿ ಭಾಗವತಪುರಾಣದ ಪುಸ್ತಕವನ್ನಾದರೂ 
ಇಡಬೇಕು. ಮಹಾಭಾರತ, ರಾಮಾಯಣ ಹಾಗೂ ಸರ್ವಮೂಲಗ್ರಂಥಗಳ 
ಪುಸ್ತಕಗಳನ್ನಿಡಬೇಕು. 

ಮಡಿಯಲ್ಲಿ ಪೂಜಿಸಲು ಕೆಲವು ಪುಸ್ತಕಗಳನ್ನು ಮಾತ್ರ ಇಟ್ಟು, ಪುಸ್ತಕದ 
ಕಪಾಟುಗಳಲ್ಲಿಯೇ ಶುದ್ಧವಾಗಿ ಜೋಡಿಸಿ ಪುಸ್ತಕ ಪೂಜೆಯನ್ನು 
ಮಾಡಬಹುದು. 

ಅರಿಶಿನ, ಕುಂಕುಮ, ಸಿಂಧೂರ, ಮಂತ್ರಾಕ್ತತೆ. 

ಮಂಗಳಾರತಿ ಬತ್ತಿಗಳು, ತುಪ್ಪದ ದೀಪಗಳು, ಆರತಿಗಾಗಿ ಕರ್ಪೂರ, 


ಹರಿನಿರ್ಮಾಲ್ಯಗಳು ತೀರ್ಥ ಮೊದಲಾದ ಪೂಜೋಪಕರಣಗಳು. 
ಅರಿಶಿನ ಕದಲಿಸಿದ ಸುಣ್ಣದ ನೀರು, ಪೂರ್ಣಫಲ. ಬಂಗಾರದ ಆಭರಣಗಳು. 


ಸರಸ್ವತಿ ಹಬ್ಬದ ಸಿದ್ಧತೆ 


ನವರಾತ್ರಿಯಲ್ಲಿ ಬರುವ ಸರಸ್ವತಿ ಹಬ್ಬದ ಸಿದ್ಧತೆಯನ್ನು ಶ್ರದ್ಧಾಭಕ್ತಿ ಗಳಿಂದ 
ಆಚರಿಸಬೇಕು. 
ಸರಸ್ಪತೀಪೂಜೆ ಎಂದರೆ ಭಗವತ್‌ತತ್ವವನ್ನು ಪ್ರತಿಪಾದನೆ ಮಾಡುವ ಪುಸ್ತ 
ಪೂಜೆ ಎಂದರ್ಥ. ಮನೆಯಲ್ಲಿ ನಾವು ಉಪಯೋಗಿಸುವ ಎಲ್ಲ ಗ್ರಂಥಗಳ 
ಪೂಜೆಯನ್ನು ಮಾಡಬೇಕು. 
ಭಗವತ್‌ತತ್ವವನ್ನು ಪ್ರತಿಪಾದನೆ ಮಾಡದ ವಿದ್ಯೆಯು ಸದ್ದಿದ್ಯೆ ಎಂದು 
ಕರೆಸಿಕೊಳ್ಳುವುದಿಲ್ಲ. ಆದ್ದರಿಂದ ಭಗವತ್‌ತತ್ವವನ್ನು ಪ್ರತಿಪಾದನೆ ಮಾಡದ 
ಪುಸ್ತಕಗಳನ್ನು ಸರ್ವತ್ರ ಪೂಜಿಸಬಾರದು. 
ಸಾಮಾಜಿಕ ವಿಚಾರಗಳನ್ನು ಶಾಲೆಗಳಲ್ಲಿ ಹೇಳಿಕೊಡುವ ವಿಚಾರಗಳನ್ನು ಸದ್ದಿದ್ಯೆ 
ಎಂದು ಹಲವರು ತಿಳಿದಿದ್ದಾರೆ. ಇದು ತಪ್ಪು. ಸರಸ್ವತೀದೇವಿಯ 
ಸನ್ನಿಧಾನವಿರುವುದು ಸದ್ವಿದ್ಯೆಯಲ್ಲಿ ಮಾತ್ರ. 
ಸರಸ್ಪತೀಪೂಜೆಯ ದಿವಸ ಪೂಜಿಸುವ ಗ್ರಂಥಗಳು ಹಸ್ತಪ್ರತಿಗಳಾಗಿದ್ದರೆ ಬಹಳ 
ಶ್ರೇಷ್ಠ. ತಾಡವಾಳ ಗ್ರಂಥಗಳು ಲಭ್ಯವಿದ್ದರೆ ಅವುಗಳನ್ನಿಟ್ಟು ಪೂಜಿಸುವುದು 
ಉತ್ತಮಪಕ್ಷಿ. 
ಮಡಿಯಲ್ಲಿ ಪೂಜಿಸುವ ಪುಸ್ತಕಗಳು ಆದಷ್ಟು ಶುದ್ಧವಾಗಿರಬೇಕು. 
ಮನೆಯಲ್ಲಿರುವ ಎಲ್ಲ ಪುಸ್ತಕಗಳನ್ನು ದೇವರ ಮುಂದೆ ಇಟ್ಟು ಪೂಜಿಸುವ 
ಅವಶ್ಯಕತೆಯಿರುವುದಿಲ್ಲ. 
ಸರಸ್ಪತೀಪೂಜೆಯ ಹಿಂದಿನ ದಿವಸವೇ ಪುಸಕ ಪೂಜೆಗೆ ತಯಾರು 
ಮಾಡಿಕೊಳ್ಳಬೇಕು. ಪುಸ್ತಕದ ಕಪಾಟುಗಳನ್ನು ಸ್ವಚ್ಛಗೊಳಿಸಬೇಕು. ಎಲ್ಲ 
ಪುಸ್ತಕಗಳನ್ನು ಕಪಾಟುಗಳಿಂದ ತೆಗೆದು ಕ್ರಿಮಿಕೀಟಗಳನ್ನು ಓಡಿಸಿ, ಸ್ವಚ್ಛಗೊಳಿಸಿ, 
ಪುಸ್ತಗಳಲ್ಲಿರುವ ಧೂಳನ್ನು ಜಾಡಿಸಿ, ಕಪಾಟುಗಳಲ್ಲಿ ಪುಸ್ತಕಗಳನ್ನು 
ಜೋಡಿಸಿಡಬೇಕು. ಇದು ಬಹಳ ಮುಖ್ಯ. ಇದರಿಂದ ಪುಸ್ತಕ ಪೂಜೆಯ 
ಫಲವನ್ನು ಪಡೆದುಕೊಂಡಂತಾಗುತ್ತದೆ. 

-9. 


ಸರಸ್ವತೀಪೂಜೆ 


x 


ದೇವರ ಮುಂದಿಟ್ಟ ಪುಸ್ತಕಗಳಿಗೆ ಮುಂದೆ ಹೇಳಿದ ಪೂಜಾವಿಧಾನದಂತೆ 
ಪೂಜೆಯನ್ನು ಮಾಡಬೇಕು. ಉಳಿದೆಡೆ ಗೆಜ್ಜೆವಸ್ತ , ಅರಿಶಿನ, ಕುಂಕುಮ 
ಸಮರ್ಪಣೆ ಹಾಗೂ ಮಂಗಳಾರತಿಗಳನ್ನು ಮಾಡಿದರೆ ಸಾಕು. 

ನಾಕು ಪುಸ್ತಕಗಳಿಗೆ ಮಾತ್ರ ಪೂಜಿಸಿ, ಮನೆಯಲ್ಲಿರುವ ಉಳಿದ ಗ್ರಂಥಗಳಿಗೆ 
ಪೂಜಿಸದೇ ಇರಬಾರದು. ತಮ್ಮ ಶಕ್ತಿಗನುಗುಣವಾಗಿ ಎಲ್ಲ ಗ್ರಂಥಗಳಿಗೂ 
ಪೂಜೆಯನ್ನು ಮಾಡಲೇ ಬೇಕು. 

ಸರಸ್ವತೀದೇವಿಯು ಪುಸ್ತಕಗಳಲ್ಲಿ ಸನ್ನಿಹಿತಳಾಗಿರುತ್ತಾಳೆ. ಆದ್ದರಿಂದ ಪುಸ್ತಕದಲ್ಲಿ 
ಅವಳ ಪೂಜೆಯನ್ನು ಮಾಡಿ, ಧನ್ಯರಾಗಬೇಕು. 

ಸರಸ್ವತಿಯನ್ನು ಪುಸ್ತಕದಲ್ಲಿ ಪೂಜಿಸುವಾಗ ಭಾರತೀದೇವಿಯ ಪೂಜೆಯನ್ನೂ 
ಕೂಡ ಅವಶ್ಯವಾಗಿ ಮಾಡಬೇಕು. 

ಸರಸ್ವತಿಯನ್ನು ಪೂಜಿಸುವಾಗ ಬ್ರಹ್ಮದೇವರ ಜೊತೆಯಲ್ಲಿರುವ ಸರಸ್ವತಿಯನ್ನು 
ಚಿಂತನೆ ಮಾಡಿ, ಪೂಜಿಸಿದರೆ ವಿಶೇಷಫಲವು ದೊರಕುತ್ತದೆ. ಇದರಂತೆ 
ಮುಖ್ಯಪ್ರಾಣದೇವರ ಜೊತೆಯಲ್ಲಿರುವ ಭಾರತೀದೇವಿಯನ್ನು 
ಪೂಜಿಸುವುದರಿಂದ ವಿಶೇಷಫಲವು ದೊರಕುತ್ತದೆ. 

ಮನೆಯಲ್ಲಿರುವ ಯಜಮಾನನು ವಿವರವಾಗಿ ಪೂಜೆಯನ್ನು ಮಾಡಿದ ಮೇಲೆ 
ಉಳಿದವರೂ ಕೂಡ ಪೂಜೆಯನ್ನು ಮಾಡಬೇಕು. 

ಸ್ತ್ರೀಯರು ಈ ಪುಸ್ತಕದ ಕೊನೆಯಲ್ಲಿ ನೀಡಿದ ಸರಸ್ವತಿಯ ಹಾಡುಗಳನ್ನು 
ಹೇಳಿ ಅರಿಸಿನ, ಕುಂಕುಮ ಏರಿಸಿ, ಕದಲಾರತಿ ಮಾಡಿ, ಸರಸ್ವತಿಯ 
ಪ್ರಸಾದವನ್ನು ಸ್ವೀಕರಿಸಿ, ನಮಿಸಿ, ಅಘಣ್ಯವನ್ನು ನೀಡಿ ಪೂಜಿಸಬೇಕು. 
ಯಜಮಾನನನ್ನು ಬಿಟ್ಟು ಉಳಿದ ಪುರುಷರು ಈ ಪುಸ್ತಕದಲ್ಲಿ ನೀಡಿದ 
ಪೂಜಾವಿಧಾನದಲ್ಲಿರುವ ಎಲ್ಲ ಶ್ಲೋಕಗಳನ್ನು ಭಕ್ತಿಶ್ರದ್ಧೆಗಳಿಂದ ಪಾರಾಯಣ 
ಮಾಡಬೇಕು. ಕೊನೆಯಲ್ಲಿ ಸರಸ್ವತೀದೇವಿಗೆ ಅರಿಶಿನಕುಂಕುಮವನ್ನು ಏರಿಸಿ, 
ಅರ್ಥವನ್ನು ನೀಡಿ, ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಅವಳ ಪ್ರಸಾದವನ್ನು 
ಸ್ವೀಕರಿಸ ಬೇಕು. 


-10- 


ಸರಸ್ವತೀಪೂಜೆ 


೫ 


ಸರಸ್ಪತೀಪೂಜೆಯನ್ನು ಮಾಡಿದರೆ ಮಾತ್ರ ವಿದ್ಯೆಯು ದೊರಕುತ್ತದೆ. 
ಸರಸ್ವತೀಪೂಜೆಯನ್ನು ಮಾಡದಿದ್ದರೆ ವಿದ್ಯೆಯನ್ನು ಸಂಪಾದನೆ ಮಾಡಲು 
ಸರ್ವಥಾ ಸಾಧ್ಯವಿಲ್ಲ. 

ಜೀವನದಲ್ಲಿ ವಿದ್ಯೆಯಿಂದ ಮಾತ್ರ ಸಂತೋಷ ಪಡಲು ಸಾಧ್ಯ. ಉಳಿದ ಯಾವ 
ಐಹಿಕ ಸುಖ-ಸಾಮಗ್ರಿಗಳಿಂದ ನೆಮ್ಮದಿ ಶಾಂತಿಗಳನ್ನು ಪಡೆಯಲು ಸಾಧ್ಯವಿಲ್ಲ. 
ಈ ಕಾರಣದಿಂದ ಪ್ರತಿಯೊಬ್ಬರು ಅವರವರ ಧರ್ಮಕ್ಕೆ ಅನುಗುಣವಾಗಿ 
ಸದ್ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅದಕ್ಕಾಗಿ ಸರಸ್ವತಿದೇವಿಯನ್ನೇ 
ಮೊರೆಹೊಕ್ಕಬೇಕು. 


ಸರಸತೀಪೂಜೆ 


ವ 


ವೇದವ್ಯಾಸ ಪೂಜೆ, ಸರಸ್ವತೀಪೂಜೆ 
ಇದರ ಬಗ್ಗೆ ತಿಳಿಯಲೇ ಬೇಕಾದ ಪ್ರಮೇಯ 


ಸರಸ್ವತೀಪೂಜೆಯು ಬಹಳ ಪ್ರಸಿದ್ಧವಾಗಿದೆ. ಸರಸ್ವತೀಪೂಜೆಗಿಂತಲೂ 
ಮೊದಲು ವೇದವ್ಯಾಸಪೂಜೆಯನ್ನು ಮಾಡಲೇಬೇಕು. 

ಕೆಲವರು ವ್ಯಾಸಪೂಜೆಯೆಂದೇ ಕರೆಯುತ್ತಾರೆ. ವೇದವ್ಯಾಸದೇವರನ್ನೇ 
ಮುಖ್ಯವಾಗಿ ಪೂಜಿಸುತ್ತಾರೆ. ಆದರೆ ಲೋಕದಲ್ಲಿ ಸರಸ್ವತೀಪೂಜೆಯೆಂದೇ 
ಉಲ್ಲೇಖಿಸಿ ಸರಸ್ವತೀದೇವಿಯನ್ನಷ್ಟೇ ಪೂಜಿಸುತ್ತಾರೆ. 

ಮುಖ್ಯವಾಗಿ ತಿಳಿಯಲೇ ಬೇಕಾದ ಪ್ರಮೇಯವೆಂದರೆ ವೇದವ್ಯಾಸದೇವರನ್ನು 
ಪೂಜಿಸಿ ಮುಖ್ಯಪ್ರಾಣದೇವರನ್ನು ಪೂಜಿಸಿ, ಅನಂತರ ಸರಸ್ವತೀದೇವಿಯನ್ನು 
ಪೂಜಿಸಬೇಕು. ಆಗ ಮಾತ್ರ ಸರಸ್ವತೀದೇವಿಯು ಪೂರ್ಣವಾಗಿ ಅನುಗ್ರಹವನ್ನು 
ಮಾಡುತ್ತಾಳೆ. 

ವೇದವ್ಯಾಸದೇವರನ್ನಷ್ಟೇ ಪೂಜಿಸುವುದಲ್ಲ. ಜೊತೆಯಲ್ಲಿ 
ಪರಶುರಾಮದೇವರನ್ನೂ ಕೂಡ ಪೂಜಿಸಬೇಕೆಂದು ಪ್ರಮಾಣ ಶ್ಲೋಕವು 
ಹೇಳುತ್ತದೆ - "ವ್ಯಾಸಂ ಪರಶುರಾಮಂ ಚ ಪೂಜಯೇತ್ರೇಷು ಭಕ್ತಿತಃ ॥'. 
ವೇದವ್ಯಾಸದೇವರನ್ನು, ಪರಶುರಾಮದೇವರನ್ನು ಹಾಗೂ ಸರಸ್ವತೀದೇವಿಯನ್ನು 
ಗ್ರಂಥದಲ್ಲಿಯೇ ಪೂಜೆಯನ್ನು ಮಾಡಬೇಕು. ಆ ಗ್ರಂಥಗಳನ್ನು ಒಂದು ಕಡೆ 
ಸ್ಥಾಪನೆ ಮಾಡಿ, ವಸ್ತ್ರದಿಂದ ಆಚ್ಛಾದನೆ ಮಾಡಿ, ಅಲ್ಲಿ ಪೂಜೆಯನ್ನು 
ಮಾಡಬೇಕು - "ಏವಂ ಆಶ್ವೀನಮಾಸೇ ನವಮ್ಯಾಂ ಸಿತಪಕ್ಕಕ್ಷೇ ಗ್ರಂಥಾನೇಕತ್ರ 
ಸಂಸ್ಥಾಪ್ಯ ವಸ್ತ್ರೈರಾಚ್ಕಾ ಶದಯೇತ್ತತಃ'. 

ಎಲ್ಲ ಗ್ರಂಥಗಳಿಗೆ ಹಾಗೂ ಭಗವತತ್ವ್ವಗಳಿಗೆ ಭಾರತೀದೇವಿಯರು 
ಅಭಿಮಾನಿದೇವತೆಯರಾಗಿದ್ದಾರೆ. ಅವರಿಗೆ ಮುಖ್ಯಪ್ರಾಣದೇವರು ಹಾಗೂ 
ಚತುರ್ಮುಖಬ್ರಹದೇವರು ನಿಯಾಮಕರಾಗಿದ್ದಾರೆ. ಮಹಾಲಕ್ಷ್ಮೀದೇವಿಯು 


-12- 


ಸರಸ್ವತೀಪೂಜೆ 


ಮುಖ್ಯಾಭಿಮಾನಿನೀ ಆಗಿರುತ್ತಾಳೆ. ಶ್ರೀ ವೇದವ್ಯಾಸದೇವರು ಹಾಗೂ 
ಪರಶುರಾಮದೇವರು ನಿಯಾಮಕರಾಗಿದ್ದಾರೆ. ಮಹಾವಿಷ್ಣುವು ಮುಖ್ಯವಾಗಿ 
ಪ್ರತಿಪಾದ್ಯವಾಗಿದ್ದಾನೆ. ಈ ಅನುಸಂಧಾನದಿಂದಲೇ ಸರಸ್ಪತೀಪೂಜೆಯನ್ನು 
ಮಾಡತಕ್ಕದ್ದು | 

೫ ಸರಸ್ಪತೀದೇವಿಯನ್ನು ಪೂಜೆ ಮಾಡಿದ ಮೇಲೆ ವೇದವ್ಯಾಸದೇವರ ಶಿಷ್ಯರಾದ 

. ಬಾದರಿ, ಜೈಮಿನೀ, ಸುಮಂತು, ವೈಶಂಪಾಯನ, ಆಶ್ಮರಥ್ಯ , ಪೈಲ, ಕಾಶಕೃತ್ಸ್ನ ; 

ಲೋಮಶ ಮೊದಲಾದವರನ್ನು ಪೂಜಿಸಬೇಕು - 
ಬಾದರಿಂ ಜೈಮಿನಿಂ ಚೈವ ಸುಮಂತಂ ವೈಶಂಪಾಯನಮ್‌ । 
ಆಶ್ಚರಥ್ಯಂ ಚ ಪೈಲಂ ಚ ಕಾಶಕೃತ್ಸಂ ಚ ಲೋಮಶಮ್‌ ॥ 


% ಭಗವಂತನ ಅನೇಕ ರೂಪಗಳು ಜ್ಞಾನಕಾರ್ಯಕ್ಕಾಗಿ ಪ್ರಕಟಗೊಂಡಿವೆ. ಕೃಷ್ಣ, 
ರಾಮ, ಹಯಗ್ರೀವ, ಕಪಿಲ, ದತ್ತಾತ್ರೇಯ, ನರಸಿಂಹ ಮೊದಲಾದ ರೂಪಗಳ 
ಆರಾಧನೆಯನ್ನು ಅವಶ್ಯವಾಗಿ ಮಾಡಬೇಕು. 

೫: ಲಕ್ಷ್ಮೀದೇವಿಯ ಶ್ರೀ-ಭೂ-ದುರ್ಗಾರೂಪಗಳನ್ನು ಪೂಜಿಸಬೇಕು. ಅನಂತರ 
ಮುಖ್ಯಪ್ರಾಣದೇವರನ್ನು ಪೂಜಿಸಿ, ಸರಸ್ವತಿ ಹಾಗೂ ಭಾರತೀದೇವಿಯರನ್ನು 
ವಿಶೇಷವಾಗಿ ಪೂಜೆ ಮಾಡಬೇಕು. ಕೊನೆಯಲ್ಲಿ ಗರುಡ-ಶೇಷ-ರುದ್ರರನ್ನು 
ಅವರ ಪತ್ನಿಯರನ್ನು, ಸ್ಕಂದ ವಿನಾಯಕರನ್ನು ಪೂಜಿಸಿ ಆಶೀರ್ವಾದವನ್ನು 
ಪಡೆದುಕೊಳ್ಳಬೇಕು. 

* ಶ್ರೀಪದ್ಮನಾಭತೀರ್ಥರಿಂದ ಪ್ರಾರಂಭ ಮಾಡಿ, ನಮ್ಮ ಗುರುಗಳ ಮೂಲಕ 
ಪ್ರತಿಯೊಬ್ಬರನ್ನು ಧ್ಯಾನ' ಮಾಡಿ, ಪೂಜಿಸಿ ಆಶೀರ್ವಾದವನ್ನು 
ಪಡೆದುಕೊಳ್ಳಬೇಕು. 

% ಯಾರಿಂದ ಜ್ಞಾನವನ್ನು ಪಡೆದುಕೊಂಡಿರುತ್ತೇವೋ, ಅವರ ಆಶೀರ್ವಾದವನ್ನು 
ವಿಶೇಷವಾಗಿ ಇಂದು ಪಡೆದುಕೊಳ್ಳಬೇಕು. 


-13- 


ಸರಸ್ವತೀಪೂಜೆ 


x 


ಹೀಗೆ ಸರಸೃತೀಪೂಜೆಯ ದಿವಸ ಶ್ರೀವೇದವ್ಯಾಸದೇವರಿಂದ ಪ್ರಾರಂಭ ಮಾಡಿ, 
ನಮ್ಮ ಗುರುಗಳ ತನಕ ಪ್ರತಿಯೊಬ್ಬರನ್ನು ಪೂಜಿಸಿದಾಗ ಮಾತ್ರ 
ಸರಸ್ವತೀಪೂಜೆಯು ಅರ್ಥಪೂರ್ಣವಾಗುತ್ತದೆ. 


ಸರಸ್ವತೀ ಪೂಜೆಯ ಸಂದರ್ಭದಲ್ಲಿ ಅನುಷ್ಠಾನ 
ಮಾಡಬೇಕಾದ ಕರ್ತವ್ಯ 

ಸರಸ್ವತೀಪೂಜೆಯನ್ನು ಮೂಲಾನಕ್ತತ್ರದಲ್ಲಿ ಪ್ರಾರಂಭ ಮಾಡಬೇಕು. 
ಶ್ರವಣಾನಕ್ತತ್ರದಲ್ಲಿ ಸಮರ್ಪಣೆ ಮಾಡಬೇಕು. ಮಧ್ಯದಲ್ಲಿ ಪ್ರತಿನಿತ್ಯವೂ 
ಅವಶ್ಯವಾಗಿ ಸರಸ್ವತೀದೇವಿಯನ್ನು ಪೂಜಿಸಬೇಕು. ಪೂಜಿಸದೇ ಇರಬಾರದು. 
ಮೂಲಯಕ್ಷೇ ಸುರಾಧೀಶ ಪೂಜನೀಯಾ ಸರಸ್ವತೀ 
ಪೂಜಯೇತ್‌ ಪ್ರತ್ಯಹಂ ದೇವ ಯಾವದ್‌ ವೈಷ್ಣವಮೃಕ್ಷಕಮ್‌ ॥ 
ಸರಸ್ವತೀಪೂಜೆಯನ್ನು ಮಾಡುವ ಆ ದಿವಸಗಳಲ್ಲಿ ಯಾರಿಗೂ ಪಾಠವನ್ನು 
ಹೇಳಬಾರದು. ಯಾವುದನ್ನೂ ಬರೆಯಬಾರದು. ಏನನ್ನೂ ಓದಬಾರದು. 
ಯಾರಿಗೆ ಸದ್ವಿದ್ಯೆಯನ್ನು ಪಡೆಯಬೇಕೆಂಬ ಇಚ್ಛೆಯಿರುತ್ತದೋ, ಅವರು 
ಪುಸ್ತಕದಲ್ಲಿ ಸ್ಥಾಪನೆ ಮಾಡಲ್ಪಟ್ಟ ದೇವಿಯ ಪೂಜೆಯನ್ನಷ್ಟೇ ಮಾಡಿ, 
ಸರಸ್ವತೀದೇವಿಯ ಆರಾಧನೆಯಲ್ಲಿ ತದಂತರ್ಯಾಮಿಯಾದ ಭಗವಂತನ 
ಆರಾಧನೆಯಲ್ಲಿ ತೊಡಗಬೇಕು - 
ನಾದ್ಯಾಪಯೇನ್ನ ಚ ಲಿಖೋನ್ನಾಧೀಯತ ಕದಾಚನ ॥ 
ಪುಸ್ತಕೇ ಸ್ಥಾಪಿತೇ ದೇವ ವಿದ್ಯಾಕಾಮೋ ದ್ವಿಜೋತ್ತಮಃ ॥ 
ಸರಸ್ವತೀದೇವಿಯು ಎಲ್ಲಾ ಬಗೆಯ ಮಂಗಳವನ್ನುನೀಡುತ್ತಾಳೆ. ಕಲಿತ ವಿದ್ಯೆಯು 
ಸಿದ್ಧಿಯಾಗುತ್ತದೆ. ಮಂಗಳವನ್ನು ನೀಡುವ ಸರಸ್ವತಿಯು ತನ್ನನ್ನು ಭದ್ರಾ ಎಂದೇ 
ಹೇಳಿಕೊಳ್ಳುತ್ತಾಳೆ - 
ಅಹಂ ಭದ್ರಾ ಚ ಭದ್ರಾಹಂ ನವಯೋರಂತರಂ ಕ್ವಚಿತ್‌ । 
ಸರ್ವಸಿದ್ಧಿಂ ಪ್ರದಾಸ್ಯಾಮಿ ಭದ್ರಾಯಾಂ ಹ್ಯರ್ಚಿತಾಸ್ಮ್ಯಹಂ ॥ 


-14- 


ಸರಸ್ವತೀಪೂಜೆ 


k 


ಮೇಧಾ ಎಂಬ ಸರಸ್ವತೀದೇವಿಯ ರೂಪವನ್ನು ಪೂಜೆ ಮಾಡಬೇಕೆಂದು 
ಸಂಗ್ರಹ ಗ್ರಂಥವು ಹೇಳುತ್ತದೆ. ಪ್ರತಿಯೊಬ್ಬರಿಗೂ ಮೇಧಾಶಕ್ತಿಯ ಅವಶ್ಯಕತೆ 
ಬಹಳ ಇರುತ್ತದೆ. ಅಂಥ ಮೇಧಾಶಕ್ತಿ ಯನ್ನು ಪಡೆದುಕೊಳ್ಳಬೇಕೆಂದರೆ 
ಮೇಧಾನಾಮಕಳಾದ ಸರಸ್ವತಿಯನ್ನೇ ಮೂಲಾನಕೃತ್ರದಲ್ಲಿ ಆವಾಹನೆ ಮಾಡಿ, 
ಪೂಜಿಸಬೇಕು. ಶ್ರವಣ ನಕ್ಷತ್ರ ಬರುವ ತನಕ ಪೂಜಿಸಿ, ವಿಸರ್ಜನೆ ಮಾಡಬೇಕು- 


ಆಶ್ವೀನಸ್ಯ ಸಿತೇ ಪಕ್ಷೇ ಮೇಧಾ ನಾಮಾ ಸರಸ್ವತೀ । 
ಮೂಲೇನಾವಾಹಯೇದ್‌ ದೇವೀಂ ಶ್ರವಣೇನ ವಿಸರ್ಜಯೇತ್‌ ॥ 
ಮೇಲಿನ ಎಲ್ಲಾ ವಿಚಾರವನ್ನು ವ್ರತರಾಜ ಗ್ರಂಥವು ನಿರೂಪಣೆ ಮಾಡಿದೆ. 
ಇದರ ಪ್ರಕಾರ ಪ್ರತಿಯೊಬ್ಬರೂ ಅನಧ್ಯಾಯವನ್ನು ಆಚರಿಸುವ ಮೂಲಕ 
ಮೇಧಾನಾಮಕಳಾದ ಸರಸ್ವತಿಯ ಪೂಜೆಯಲ್ಲಿ ತೊಡಗಿಕೊಂಡು ನವರಾತ್ರಿಯ 
ಪರ್ವಕಾಲವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. 

ಪುಸ್ತಕ ಪೂಜೆಯ ಬಗ್ಗೆ ತಿಳಿಯಬೇಕಾದ 

ಹಲವಾರು ವಿಚಾರಗಳು 

ಪುಸ್ತಕ ಪೂಜೆಯನ್ನು ಮಾಡುವಾಗ ೨೨ನೆಯ ಶ್ರವಣಾನಕ್ಷತ್ರದಲ್ಲಿ 
ವೇದವ್ಯಾಸದೇವರನ್ನು ಹಾಗೂ ಸರಸ್ವತೀದೇವಿಯನ್ನು ಆವಾಹನೆ ಮಾಡಬೇಕು. 
ಶ್ರವಣ ನಕ್ಕತ್ರವು ೨೨ನೆಯ ನಕ್ಷತ್ರವಾಗಿದೆ. ಅಂದು ಉಪವಾಸವಿದ್ದು 
ಸರಸೃತೀವ್ರತವನ್ನು ಆಚರಣೆ ಮಾಡಬೇಕು. ಹಾಗೂ ಪೂಜಾ ಸಂದರ್ಭದಲ್ಲಿ 
ಆವರಣ ಪೂಜೆಯನ್ನು ಮಾಡುವಾಗ ಇಂದ್ರ ಮೊದಲಾದ ಲೋಕಪಾಲಕರ 
ಪೂಜೆಯ ಮೊದಲೇ ವೇದವ್ಯಾಸದೇವರ ಶಿಷ್ಯರಾದ ಬಾದರಿ, ಜೈಮಿನಿ, 
ಸುಮಂತು, ವೈಶಂಪಾಯನ, ಆಶ್ಮದಥ್ಯ, ಪೈಲ, ಕಾಶಕೃತ್ತ್ನ, ಲೋಮಶರನ್ನು 
ಪೂಜೆ ಮಾಡಬೇಕೆಂದು ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ 
ಹೇಳಿರುತ್ತಾರೆ - 
ಏವಮಾಶ್ವಯುಜೇ ಮಾಸಿ ನವಮ್ಯಾಂ ಸಿತಪಕ್ಷಕೇ । 
ಗ್ರಂಥಾನೇಕತ್ರ ಸಂಸ್ಥಾಪ್ಯ ವಸ್ತ್ರೈರಾಚ್ಛ್ರಾದಯೇತ್ತತಃ ॥ 


೬15. 


ಸರ 


ಸ 


ವ 


ತೀಪೂಜೆ 


ವ್ಯಾಸಂ ಪರಶುರಾಮಂ ಚ ಪೂಜಯೇತ್ತೇಷು ಭಕ್ತಿತಃ । 

ಬಾದರಿಂ ಜೈಮಿನಿಂ ಚೈವ ಸುಮಂತುಂ ವೈಶಂಪಾಯನಮ್‌ ॥ 

ಆಶ್ಮರಥ್ಯಂ ಚ ಪೈಲಂ ಚ ಕಾಶಕ್ಕತ್ನಂ ಚ ಲೋಮಶಮ್‌ । 

ಪುರೈತಾನ್‌ ಲೋಕಪಾಲೇಭ್ಯೋ ಯಜೇದ್ವಾ ಸಸ್ಯ ಶಿಷ್ಯಕಾನ್‌ || 

ಮೂಲಾ ನಕ್ಷತ್ರದಲ್ಲಿ ಸರಸ್ವತೀದೇವಿಯನ್ನು ಆವಾಹನೆ ಮಾಡಬೇಕು. 
ಪೂರ್ವಾಷಾಢ ನಕ್ಷತ್ರದಲ್ಲಿ ಪೂಜೆಯನ್ನು ಮಾಡಬೇಕು. ಉತ್ತರಾಷಾಢ 
ನಕ್ಷತ್ರದಲ್ಲಿ ಬಲಿಯನ್ನು ನೀಡಬೇಕು. ಶ್ರವಣಾ ನಕ್ಷತ್ರದಲ್ಲಿ ವಿಸರ್ಜನೆಯನ್ನು 
ಮಾಡಬೇಕು. ಸಾಮಾನ್ಯವಾಗಿ ಷಷ್ಠೀ ದಿವಸ ಸರಸ್ವತಿಯ ಆವಾಹನೆಯು 
ಬರುತ್ತದೆ. ನವಮಿಯ ದಿವಸ ಶ್ರವಣಾನಕ್ತತ್ರವು ಬರುವುದರಿಂದ ಅಂದು 
ವಿಸರ್ಜನೆಯನ್ನು ಮಾಡಬೇಕು. ಒಟ್ಟು ನಾಕು ದಿವಸಗಳ ಕಾಲ ಸರಸ್ವತಿಯ 
ಪೂಜೆಯನ್ನು ಆಚರಿಸಬೇಕು. ಮೊದಲನೆಯ ದಿನ ಆವಾಹನೆಯನ್ನು 
ಮಾಡುವುದು ವಿಶೇಷ. ಜೊತೆಯಲ್ಲಿ ಪೂಜೆಯನ್ನು ಮಾಡಲೇಬೇಕು. 
ಎರಡನೆಯ ದಿವಸ ಪೂಜೆಯನ್ನು ವಿಶೇಷವಾಗಿ ಆಚರಿಸಬೇಕು. ಮೂರನೆಯ 
ದಿವಸ ನೈವೇದ್ಯ ಸಮರ್ಪಣೆಯನ್ನು ವಿಶೇಷವಾಗಿ ಆಚರಿಸಬೇಕು. ಕೊನೆಯ 
ದಿವಸ ವಿಸರ್ಜನೆಯನ್ನು ವಿಶೇಷವಾಗಿ ಆಚರಿಸಬೇಕು. ಪ್ರಮಾಣ ಶ್ಲೋಕದ 
ಅಭಿಪ್ರಾಯವನ್ನು ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಹೊರತು ಒಂದೊಂದು 
ದಿವಸ ಕೇವಲ ಅದೊಂದನ್ನು ಮಾತ್ರ ಆಚರಿಸಿ, ಉಳಿದದ್ದನ್ನು ಬಿಡುವುದು 
ತಪ್ಪಾಗುತ್ತದೆ - 

ಮೂಲೇತು ಸ್ಥಾಪಯೇತ್‌ ದೇವೀಂ ಪೂರ್ವಾಷಾಢಾಸು ಪೂಜನಂ । 
ಉತ್ತರಾಸು ಬಲಿಂ ದದ್ಯಾತ್‌ ಶ್ರವಣೇತು ವಿಸರ್ಜಯೇತ್‌ ॥ 

ಷಷ್ಠೀ ದಿವಸವು ಸರಸ್ವತಿಯ ಪೂಜೆಯು ಪ್ರಾರಂಭವಾದಾಗಲೇ ನವರಾತ್ರಿಯ 
ಪಂಚೋತ್ಸವವೂ ಕೂಡ ಪ್ರಾರಂಭವಾಗುತ್ತದೆ. ಆದ್ದರಿಂದ ಸರಸ್ವತೀಪೂಜೆಯ 
ಜೊತೆ ಪಂಚೋತ್ತವದ ಹಬ್ಬವನ್ನೂ ಕೂಡ ಆಚರಿಸಬೇಕು. 
ನವರಾತ್ರೋತ್ತವವನ್ನು ಆಚರಿಸುವುದಿದ್ದರೆ, ಪಂಚರಾತ್ರೋತ್ಸವದ ಆಚರಣೆಯು 
ಇರುವುದಿಲ್ಲ. 


-46- 


ಸರಸ್ವತೀಪೂಜೆ 


ಶ್ಯ 


ಪುಸ್ತಕಗಳನ್ನು ರೇಷೆವಸ್ತದಲ್ಲಿ ಸುತ್ತಿ, ಅದರ ಮೇಲೆ ವೇದವ್ಯಾಸದೇವರ 
ಪ್ರತಿಮೆಯನ್ನು ಇಟ್ಟು, ಪೂಜಿಸಿದರೆ ವಿಶೇಷ ಫಲವು ದೊರಕುತ್ತದೆ. 

ಅಥವಾ ಪುಸ್ತಕಗಳ ಲಿಪಿರೇಖೆಗಳಲ್ಲಿ ತೇಜೋಮಯವಾದ ರೇಖೆಗಳನ್ನು 
ಚಿಂತಿಸಿ, ಅದರಲ್ಲಿ ಸರಸ್ವತಿ, ಮುಖ್ಯಪ್ರಾಣ, ಲಕ್ಷ್ಮೀದೇವಿಯ ಸ್ವರೂಪ- 
ದಲ್ಲಿರುವ ಲಿಪಿಗಳನ್ನು ಚಿಂತನೆ ಮಾಡಿ, ಅಲ್ಲಿ ಶ್ರೀವೇದವ್ಯಾಸದೇವರನ್ನು 
ಆವಾಹನೆ ಮಾಡಿ, ಪೂಜೆಯನ್ನು ಮಾಡಬೇಕು. 

ವೇದವ್ಯಾಸದೇವರನ್ನು ಪೂಜಿಸಿದ ಮೇಲೆ ವಿದ್ಯೆ, ಭಕ್ತಿ, 
ಹರಿವಾಯುಗುರುಗಳಲ್ಲಿನಿಷ್ಠೆ , ಹರಿವಾಯುಗುರುಗಳ ಅನುಗ್ರಹ ಇವುಗಳನ್ನಷ್ಟೇ 
ವರವನ್ನಾಗಿ ಪ್ರಾರ್ಥನೆ ಮಾಡಬೇಕು. ಹೀಗೆ ವೇದವ್ಯಾಸದೇವರ ಪ್ರತಿಮೆಯಲ್ಲಿ 
ಅಥವಾ ಪುಸ್ತಕದ ರೇಖೆಗಳಲ್ಲಿ ಶ್ರೀವೇದವ್ಯಾಸದೇವರನ್ನು ಪೂಜಿಸಿ, ಅವರ 
ಪರಿವಾರದವರನ್ನೂ ಕೂಡ ಅನೇಕಬಾರಿ ಪೂಜೆಯನ್ನು ಮಾಡಬಹುದು. 


ಪ್ರತಿಮಾಯಾಂ ಚೈವಮೇವ ಯಜೇದೇತಾಃ ಹರೇಸ್ತನೂಃ । 

ಯಜನಂ ಪರಿವಾರಾಣಾಮೇಕಾದಾವಾ ಭವೇದ್‌ ದ್ವಯೋಃ । 

ವಿದ್ಯಾಂ ಭಕ್ತಿಂ ಗುರೌ ವಿಷ್ಣೌ ತಯೋರಾತ್ಮನ್ಯನುಗ್ರಹಮ್‌ । 

ವೃಣೀತ ವರಮನ್ಯಸ್ತಿನ್‌ ಪ್ರಾತರಪ್ಯೇವ ಮಿಷ್ಕತೇ ॥ 

ನಿತ್ಯಾನಿತ್ಯವಸ್ತು ವಿವೇಕವನ್ನು ಹೊಂದಿ, ಭಗವಂತನ ಸರ್ವೋತ್ತಮತ್ವವನ್ನು 

ಅರಿತು, ಪುಸ್ತಕ ಪೂಜೆಯನ್ನು ಮಾಡಬೇಕು. ತನ್ಮೂಲಕ ಭಗವಂತನ ಪ್ರೀತಿಯನ್ನು 

ಸಂಪಾದನೆ ಮಾಡಬೇಕು - 

ಏವಂ ಹರಿಂ ಸದಾಭ್ಯರ್ಚ್ಯ ಸುನಿತ್ಯಾನಿತ್ಯಯೋಗತಃ । 

ಅನೂಚಾನೋ ವೈಷ್ಣವಾನಾಂ ಗ್ರಂಥಾನಾಂ ಪ್ರೀಣಯೇದ್ಧರಿಮ್‌ ॥ 
(ಕೃಷ್ಣಾಚಾರ್ಯ ಸ್ಮೃತಿಮುಕ್ತಾವಳಿ). 


ಪೂಜಾ ಸಿದ್ಧತೆಗಳು 
ಪ್ರತಿನಿತ್ಯ ಆಚರಿಸುವ ದೇವರ ಪೂಜೆಯನ್ನು ಮುಗಿಸಿ ಪುಸ್ತಕ ಪೂಜೆಯನ್ನು 
ಪ್ರಾರಂಭ ಮಾಡುವುದು ಸೂಕ್ತ. 


-17- 


ಸರಸ್ವತೀಪೂಜೆ 


ಸ ಪುಸ್ತಕ ಪೂಜೆಯಲ್ಲಿ ವೇದವ್ಯಾಸದೇವರಿಂದ ಪ್ರಾರಂಭ ಮಾಡಿ, ಗುರುಗಳ 
ತನಕ ಎಲ್ಲರನ್ನು ಪೂಜಿಸಬೇಕಾದ್ದರಿಂದ ದೇವರ ಪೂಜೆಯ ಜೊತೆ ಪುಸ್ತಕ 
ಪೂಜೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. 


೫%. ಭಗವಂತನಿಗೆ ಸಮರ್ಪಣೆ ಮಾಡದ ಗಂಧ, ಅಕ್ಷತೆ, ಪುಷ್ಪ, ತುಳಸೀ ಹಾಗೂ 
ಆರತಿ, ನೈವೇದ್ಯ ಪದಾರ್ಥಗಳನ್ನು ಪೂಜೆಯ ಮೊದಲು ಸಂಗ್ರಹ 
ಮಾಡಿಟ್ಟುಕೊಳ್ಳಬೇಕು. 


೫ ತಾಳೆಗರಿ ಗ್ರಂಥಗಳು ಇದ್ದರೆ ಶ್ರೇಷ್ಠ. ಹಸ್ತಪ್ರತಿಗಳಿದ್ದರೂ ಮಡಿಯಲ್ಲಿಯೇ 
ಪೂಜೆಯನ್ನು ಮಾಡಬಹುದು. ಆದರೆ ಈಗಿನ ಕಾಲದಲ್ಲಿ ಯಾರ 
ಮನೆಯಲ್ಲಿಯೂ ಇವುಗಳು ಲಭ್ಯವಾಗುತ್ತಿಲ್ಲವಾದ್ದರಿಂದ, ಪ್ರಯತ್ನ- 
ಪೂರ್ವಕವಾಗಿ ಸರ್ವಮೂಲಗ್ರಂಥಗಳನ್ನು ಹಾಳೆಗಳಲ್ಲಿ ಬರೆದು, ಹಾಗೂ 
ಪವಮಾನ ಸೂಕ್ತ ಮೊದಲಾದ ಕೆಲವು ವೇದಮಂತ್ರಗಳನ್ನು ಬರೆದು, ಆ 
ಹಾಳೆಗಳಿಗೆ ಪೂಜೆಯನ್ನು ಮಾಡುವುದರಿಂದಲೂ ಭಗವಂತನು 
ಸುಪ್ರಸನ್ನನಾಗುತ್ತಾನೆ. ಹಿರಿಯರು ಬರೆದಿಟ್ಟ ಇಂಥ ಗ್ರಂಥಗಳನ್ನು ನದಿ 
ಮೊದಲಾದವುಗಳಿಗೆ ಹಾಕದೇ ಪುಸ್ತಕ ಪೂಜೆಯ ದಿವಸ ದೇವರ ಮುಂದಿಟ್ಟು 
ಪೂಜಿಸಬೇಕು. 


೫%. ಗಂಗಾಮಂಗಲತರಂಗಭಂಗದಪ್ರಾಂತಸುಶ್ರಿಹರಿವೇಷಕ್ಸತ್‌ಃ ಸಮಃ । 
ಸರ್ವಮೂಲಗ್ರಂಥಗಳ ಒಂದೊಂದು ಅಕ್ಷರಗಳನ್ನು ಬರೆಯುವುದರಿಂದ 
ಗಂಗಾತೀರದಲ್ಲಿ ವಿಷ್ಣುದೇವಾಲಯವನ್ನು ನಿರ್ಮಾಣ ಮಾಡಿ, ಗಂಗೆಯ 
ಪ್ರವಾಹವು ಅಲ್ಲಿಅಪ್ಪಳಿಸಿದಾಗ ಎಷ್ಟು ಪುಣ್ಯವು ಬರುತ್ತದೋ, ಅಷ್ಟುಪುಣ್ಯವು 
ಬರುತ್ತದೆಂದು ಮಧ್ವವಿಜಯದಲ್ಲಿ ಶ್ರೀನಾರಾಯಣ ಪಂಡಿತಾಚಾರ್ಯರು 
ವರ್ಣನೆ ಮಾಡಿರುತ್ತಾರೆ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ 
ಸರ್ವಮೂಲಗ್ರಂಥಗಳನ್ನು ಕೈಯಲ್ಲಿ ಬರೆದಿಟ್ಟುಕೊಂಡು ಅದರಲ್ಲಿಯೇ 
ಪಾರಾಯಣವನ್ನು ಮಾಡಬೇಕು. ಮತ್ತು ಪೂಜೆಯನ್ನು ಮಾಡಬೇಕು. 


-18- 


ಸರಸ್ವತೀಪೂಜೆ 


ಶ್ಯ 


ಬರೆಯುವುದು ಸಾಧ್ಯವಾಗದಿದ್ದರೆ, ಮುದ್ರಿತವಾದ ಗ್ರಂಥಗಳನ್ನು ಸಂಗ್ರಹಿಸಿ 
ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಸಂಸ್ಕೃತ ಗ್ರಂಥಗಳನ್ನೇ ಇಟ್ಟು 
ಪೂಜಿಸುವುದು ಬಹಳ ಶ್ರೇಷ್ಠ. 


ಸರ್ವಮೂಲಗ್ರಂಥಗಳನ್ನು ಇಟ್ಟು ಪೂಜಿಸಬೇಕಾದರೆ, ವೇದಪುಸ್ತಕ- 
ಗಳನ್ನಿಡುವುದು ಮರೆಯಬಾರದು. 


ಮನೆಯಲ್ಲಿ ವೇದ ಹಾಗೂ ಮಹಾಭಾರತ, ರಾಮಾಯಣ, 
ಸರ್ವಮೂಲಗ್ರಂಥಗಳ ಪುಸ್ತಕಗಳು ಇರಲೇಬೇಕು. ಆದರೆ ಇವತ್ತಿನ ಜಗತ್ತಿನಲ್ಲಿ 
ಷೋಕೇಸ್‌ನಲ್ಲಿ ಬೇಡದ ಅರ್ಥವಿಲ್ಲದ ಬೊಂಬೆಗಳನ್ನಷ್ಟೇ ಇಡುತ್ತಾರೆ. 
ಯಾವುದೇ ಗ್ರಂಥಗಳನ್ನು ಇಟ್ಟಿರುವುದಿಲ್ಲ. 


ಸಂಸ್ಕೃತ ಪುಸ್ತಕಗಳು ದೊರೆಯದಿದ್ದಾಗ ಮಾತ್ರ ಕನ್ನಡ ಲಿಪಿಯಲ್ಲಿರುವ 
ಪುಸ್ತಕಗಳನ್ನಿಟ್ಟು ಪೂಜಿಸಬೇಕು. ಇಂಗ್ಲಿಷ್‌ ಭಾಷೆಯಲ್ಲಿರುವ ಪುಸ್ತಕವನ್ನು ಇಟ್ಟು 
ಪೂಜಿಸುವುದು ಉತ್ತಮ ಪಕ್ಷವಲ್ಲ. ಪುಸ್ತಕಗಳು ಆದಷ್ಟು ಶುದ್ಧವಾಗಿರಬೇಕು. 
ಒಂದು ವೇಳೆ ಪ್ಲಾಸ್ಟಿಕ್‌ ಹಾಗೂ ದಾರ ಮೊದಲಾದವುಗಳಿಂದ ಪುಸಕ್ತವು 
ಕೂಡಿದ್ದರೆ ಮಡಿಯಲ್ಲಿ ಪೂಜಿಸಲು ಬರುವುದಿಲ್ಲ. 


ಕೆಲವರು ಬೆಳ್ಳಿಯ ಫಲಕದಲ್ಲಿ ಬ್ರಹ್ಮಸೂತ್ರಗಳನ್ನು ಶ್ರೀಮದಾಚಾರ್ಯರ 
ಸರ್ವಮೂಲಗ್ರಂಥದ ಕೆಲವು ಶ್ಲೋಕಗಳನ್ನು ಕೆತ್ತಿಸಿ, ನಿತ್ಯವೂ ಪೂಜಿಸುವ 
ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ. ಇದು ಅತ್ಯಂತ 
ಅನುಕರಣೀಯವಾದದ್ದು. 

ದೇವರ ಪೀಠದ ಬಲಭಾಗದಲ್ಲಿ ಮರದ ಆನೆಯನ್ನಿಟ್ಟು ಅದರ ಮೇಲೆ 
ಅಂಬಾರಿಯನ್ನಿಟ್ಟು ಅಲ್ಲಿ ಸರ್ವಮೂಲಗ್ರಂಥಗಳನ್ನಿಟ್ಟು, ನಿತ್ಯವೂ ಪೂಜಿಸುವ 
ಸಂಪ್ರದಾಯವನ್ನು ಅನೇಕ ಶಿಷ್ಠರು ಆಚರಿಸುತ್ತಾರೆ. ಇದನ್ನು ಸಾಧ್ಯವಾದರೆ 
ಅನುಷ್ಠಾನಕ್ಕೆ ತಂದುಕೊಳ್ಳಬೇಕು. ಸಾಧ್ಯವಾಗದಿದ್ದರೆ ನವರಾತ್ರಿಯಲ್ಲಾದರೂ 
ಹಾಗೇ ಆಚರಣೆಯನ್ನು ಮಾಡಬೇಕು. 


-19- 


ಸರಸ್ವತೀಪೂಜೆ 


xk 


ರೇಷ್ಮೆಯಿಂದ ಆಚ್ಛಾದಿತವಾದ ಪುಸ್ತಕಗಳ ಮೇಲೆ ವೇದವ್ಯಾಸದೇವರ 
ಪ್ರತಿಮೆಯನ್ನಿಡಬೇಕು. ಇಲ್ಲದಿದ್ದರೆ ಸುದರ್ಶನ ಚಕ್ರಾಂಕಿತ ವಿಷ್ಣುಪಾದಗಳನ್ನಿಟ್ಟು 
ಅಲ್ಲಿ ವೇದವ್ಯಾಸದೇವರನ್ನು ಮೊದಲು ಪೂಜಿಸಿ, ಅನಂತರ ತಾರತಮ್ಯಕ್ಕೆ 
ಅನುಗುಣವಾಗಿ ಉಳಿದವರನ್ನು ಪೂಜೆ ಮಾಡಬೇಕು. 


ಸರಸ್ವತ್ಯಾದಿಗಳಿಗೆ ಪೂಜೆಯನ್ನು ಮಾಡುವಾಗ ವೇದವ್ಯಾಸದೇವರಿಗೆ 
ಸಮರ್ಪಿಸಿದ ಗಂಧ, ಅಕ್ಕತೆ, ಪುಷ್ಪ, ಮೊದಲಾದವುಗಳನ್ನೇ ಸಮರ್ಪಣೆ 
ಮಾಡಬೇಕು. ನೇರವಾಗಿ ಸಮರ್ಪಣೆ ಮಾಡಬಾರದು. 


ಬೆಳಗಿನ ಕಾಲ ಸರಸ್ವತಿಯನ್ನು ಆವಾಹನೆ ಮಾಡಿ, ಪೂಜಿಸಿದ ಮೇಲೆ, 
ಸಾಯಂಕಾಲವೂ ಕೂಡ ಎರಡು ದೀಪಗಳನ್ನಿಟ್ಟು ಮಂಗಳಾರತಿ, ನೈವೇದ್ಯಗಳನ್ನು 
ಸಮರ್ಪಣೆ ಮಾಡಬೇಕು. ನಿತ್ಯವು ಹೀಗೆಯೇ ಆಚರಿಸಬೇಕು. 


ವೇದವ್ಯಾಸಮಂತ್ರಕ್ಕೆ ವಿಶೇಷ ಶಕ್ತಿಯು ಇರುವುದರಿಂದ ನಿತ್ಯವು ಕನಿಷ್ಠ ಒಂದು 
ಸಾವಿರ ಜಪವನ್ನು ಆಚರಿಸಬೇಕು. ಇದರಿಂದ ವೇದವ್ಯಾಸದೇವರ ಅನುಗ್ರಹವು 
ವಿಶೇಷವಾಗಿ ದೊರೆಯುತ್ತದೆ. 


ವೇದವ್ಯಾಸದೇವರ ಕರಾವಲಂಬನ ಸ್ತೋತ್ರ, ವೇದವ್ಯಾಸಸ್ತೋತ್ರ , 
ಸರಸ್ವತೀಸ್ತೋತ್ರ, ಗುರುಸ್ತೋತ್ರಗಳನ್ನು ಪಾರಾಯಣ ಮಾಡುವುದರಿಂದ 
ವಿದ್ಯಾಪ್ರಾಪ್ತಿಯು ಆಗುತ್ತದೆ. 
ಉತ್ತಮ ಜ್ಞಾನಿಯಾದ ಸಜ್ಜನರನ್ನು ಕರೆಯಿಸಿ, ಭೋಜನವನ್ನು ಯಥಾಶಕ್ತಿ 
ದಾನದಕ್ಷಿಣೆಗಳನ್ನು ನೀಡಿ, ಅವರ ಅನುಗ್ರಹವನ್ನು ಪಡೆದುಕೊಂಡು, 
ಸದ್ವಿದ್ಯೆಯು ಪ್ರಾಪ್ತವಾಗಬೇಕೆಂದು ಪ್ರಾರ್ಥನೆ ಮಾಡಬೇಕು. 
ಮಧ್ಯಾಹ್ನ ಕಾಲದಲ್ಲಿ ಓದಬಾರದೆಂಬ ದೃಷ್ಟಿಯಿಂದ ಸಮಯವನ್ನು ವ್ಯರ್ಥ 
ಮಾಡದೇ ಶ್ರವಣ ಮನನಾದಿಗಳಲ್ಲಿ ತೊಡಗಿಕೊಳ್ಳಬೇಕು. 
ಹೀಗೆ ಸರಸ್ವತೀಹಬ್ಬದ ಅಪೂರ್ವ ಕ್ಷಣಗಳನ್ನು ಸಾರ್ಥಕ ಮಾಡಿಕೊಂಡು 
ಸರಸ್ವತೀದೇವಿಯ ಹಾಗೂ ಶ್ರೀವೇದವ್ಯಾಸದೇವರ ಅನುಗ್ರಹಕ್ಕೆ 
ಪಾತ್ರರಾಗಬೇಕು. 

ಸೇ ಸೇ ಖೇ ಸೇ 


-20- 


ಸರಸ್ಪತೀಪೂಜಾವಿಧಾನ 


ಗ ಕಾಚಾಚಾಟಾಗಾಜಾರಾಣಾರಾಣಗಾಣಾರ್ವಾಸರಾಡಾರಾಣಗಾಡಾರಾಡಾದಾರಾರಾರಗಾಕದಾಣಾರಾಾೀ 


೬21 


ಶ್ರೀವೇದವ್ಯಾಸಪೂಜೆ 
ಸರಸ್ವತೀ ಪೂಜೆ 
ಗುರುಪೂಜೆ 

ಶ್ರೀ ಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ || 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 
ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ಫೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 


ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 

ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 

ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 


ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 


ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 

ದುಷ್ಟಾನಾಂ ವಿಫುಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ । 


-22- 


ಸರಸ್ವತೀಪೂಜೆ 


ಪೌಲಸ್ತ್ಯೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಠನಂಪ್ರಾಪು ಹಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಥರಾಮಿ ॥ 


ಆಚಮನಮ್‌ 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಠವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ | ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ 
ನಮಃ | ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ | ಸಂಕರ್ಷಣಾಯ 
ನಮಃ । ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ । ಅನಿರುದ್ಧಾಯ ನಮಃ | 
ಪುರುಷೋತ್ತಮಾಯ ನಮಃ | ಅಧೋಕ್ಷಜಾಯ ನಮಃ । ನಾರಸಿಂಹಾಯ ನಮಃ | 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ । ಹರಯೇ 
ನಮಃ । ಶ್ರೀ ಕೃಷ್ಣಾಯ ನಮಃ । 

(ಆಚಮನವನ್ನು ಎರಡು ಬಾರಿ ಮಾಡಬೇಕು) 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿ 
ದೇವತಾಃ । ಗಾಯತ್ರ್ಯುಷ್ಠಿಗನುಷ್ಟುಬಾದಿಛಂದಾಂಸಿ । ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ | ಗಾಯತ್ರೀ ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 


ಓಂ ಭೂಃ । ಓಂ ಭುವಃ । ಓಂ ಸ್ವಃ | ಓಂ ಮಹಃ । ಓಂ ಜನಃ । ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ | ಓಮಾಪೋಜ್ಕೊ ಆತಿ ರಸೋಶ ಮೃತಂ 
ಬ್ರಹ್ಮ ಭೂಭುರ್ವಸ್ಥ ರೋಮ್‌ | 


-23- 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಸ 
“ಶಾಲೀವಾಹನ-ಶಕೇ ಬೌದ್ಧಾವತಾರೇ ರಾಮಕ್ಬೇತ್ರೇ ಅಸ್ಮಿನ್‌ ವರ್ತಮಾನೇ 
ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿಸಂವತ್ಸರಾಣಾಂ ಮಧ್ಯೇ ......... ನಾಮ 
ಸಂವತ್ತರೇ- ದಕ್ಷಿಣಾಯನೇ ಶರದ್‌ಯತೌ ಆಶ್ವೀನಮಾಸೇ ಶುಕ್ಲಪಕ್ಷೇ ........ 
ಶುಭತಿಥೌ .....ವಾಸರಯುಕ್ತಾಯಾಂ- ....ಶುಭನಕೃತ್ರ ... ಶುಭಯೋಗ- .... 
ಶುಭಕರಣ- ಏವಂಗುಣವಿಶೇಷಣವಿಶಿಷ್ಟಾಯಾಮ್‌ ಅಸಾಕ್ರಂ ಸಹ ಕುಟುಂಬಾನಾಂ 
ಕ್ಷೇವುಸ್ಕೈರ್ಯವಿಜಯವೀರ್ಯಆಯುರಾರೋಗ್ಯಾಭಿವೃದ್ಧ ರಂ, 
ಧರ್ಮಾರ್ಥಕಾಮಮೋಕ್ಷಾಖ್ಯಚತುರ್ವಿಧ ಪುರುಷಾರ್ಥಸಿದ್ಧ 5ರ್ಥಂ, ಪುತ್ರ-- 
ಪೌತ್ರಾದ್ಯಭಿವೃದ್ಧ ರಂ ಇಷ್ಟಾರ್ಥಸಿದ್ಧ $೯೦, ಸಮಸ್ತ-ದುರಿತೋಪಕ್ಚಯಾರ್ಥಂ 
ಜ್ಞಾನಭಕ್ತಿವೈರಾಗ್ಯಸಿದ್ದ $೯೦ ವಿಶೇಷತಃ ಭಗವದನುಗ್ರಹಸಿದ್ದ್ಯರ್ಥಂ, 
ಅಸ್ಮದುವಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀಮಧ್ವಪತಿ 
ಶ್ರೀವೇದವ್ಯಾಸಪ್ರೇರಣಯಾ ಶ್ರೀವೇದವ್ಯಾಸಪ್ರೀತ್ಯರ್ಥಂ ಧ್ಯಾನಾವಾಹನಾದಿ- 
ಷೋಡಶೋಪಚಾರೈಃ ಶ್ರೀವೇದವ್ಯಾಸ ಪೂಜಾಂ ಸರಸ್ವತೀ ಪೂಜಾಂ ಚ ಕರಿಷ್ಯೇ । 


ಯಜಮಾನನು ತುಳಸಿ ಹೂ ಮಂತ್ರಾಕ್ತತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು 
ಪತ್ನಿಯಿಂದ ನೀರು ಹಾಕಿಸಿಕೊಂಡು ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು. 


ದೀಪ ಹಚ್ಚಬೇಕು 


ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 
ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ ॥ 


9 ಶಾರ್ವರಿಸಂವತ್ತಧದಲ್ಲಿ "ತ್ರಿಚತ್ಪಾ _ರಿಂಶದಧಿಕೇ ಏಕೋನವಿಂಶತಿಶತತಮೇ (೧೯೪೩) 
ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿಇದು ಬಿಟ್ಟುಹೋಕಿದೆ. ಇದನ್ನು ತಂದುಕೊಳ್ಳಬೆಕು. 
ಇದನ್ನು ಹೇಳದಿದ್ದರೆ ಶಾಲಿವಾಹನಶಕದಲ್ಲಿ ಪ್ರಭವಾದಿ ಸಂವತ್ತರಗಳು ಅನೇಕ ಬಾರಿ 
ಆವೃತ್ತಿಯಾಗುತ್ತವೆ. ಕಾಲಗಣನೆ ನಿಖರವಾಗಿ ಹೇಳಿದಂತಾಗುವುದಿಲ್ಲ. 


-24- 


ಸರಸ್ವತೀಪೂಜೆ 

ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ ॥ 

ಶುಭಂ ಕುರುಷ್ಟ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 

ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ ॥ 

ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಷಿ ಇಹಾರ್ಹಸಿ । 

ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ ॥ 

ಅಗ್ನಿನಾಗ್ನಿ! ಸಮಿಧೃತೇ ಕವಿರ್ಗ್ಗಹಪತಿರ್ಯವಾ । 

ಹವ್ಯವಾಡ್‌ ಜುಹ್ವಾಸ್ಯಃ ॥ 

ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 
ಭೂತೋಚ್ಚಾಟನೆ ಮಾಡಬೇಕು 

ಅಪಸರ್ಪಂತು ತೇ ಭೂತಾಃ ಯೇ ಭೂತಾ: ಭುವಿ ಸಂಸ್ಥಿತಾಃ | 

ಯೇ ಭೂತಾಃ ವಿಫ್ತಕರ್ತಾರಃ ತೇ ನಶ್ಯಂತು ಶಿವಾಜ್ಜಯಾ ॥ 

ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೈ ವ ತು ರಾಕ್ಷಸಾಃ! 

ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 

ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ ಸಾಂಗೋ- 
ಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 

ಕಲಶಪೂಜಾ 

ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು ಪೂಜಿಸು- 
ತಾರೆ. 

ತತ್ತ್ವಾಯಾಮೀತಿ ಶುನಃಶೇಪಯಷಿಃ । ತ್ರಿಷ್ಟುಪ್‌ ಛಂದಃ । ವರುಣೋ 
ದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


-25- 


ಸರಸ್ವತೀಪೂಜೆ 


ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 
ಹವಿರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯರುಶಂಸ ಮಾ ನ ಆಯುಃ 
ಪ್ರಮೋಷಿಃ ॥ 

ಓಂ ಭೂಃ ವರುಣಮಾವಾಹಯಾಮಿ 1 ಓಂ ಭುವಃ 


ವರುಣಮಾವಾಹಯಾಮಿ | ಓಂ ಸ್ವಃ ವರುಣಮಾವಾಹಯಾಮಿ ಟ।1 ಓಂ 
ಭೂರ್ಭುವಜ್ವಃ ವರುಣಮಾವಾಹಯಾಮಿ। 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 


ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಥೃತಾಃ moll 
ಕುಕ್ಲೌ ತು ಸಾಗರಾಃ ಸರ್ವೇ ಸಪ್ಪದ್ದೀಪಾ ವಸುಂಧರಾ । 

ಯಗ್ವೇದೋ5ಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ 1೨1 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾತ್ರಿತಾಃ । 

ಶಾಂತಿಃ ಪುಷ್ಪಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ HAI 
ಆಯಾಂತು ಮಮ(ಯಜಮಾನಸ್ಯ)ಶಾಂತ್ಕರ್ಥಂ ದುರಿತಕ್ಷಯಕಾರಕಾ: । 
ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥ 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 

ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 11೫1 
ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ 


ಸಮರ್ಪಯಾಮಿ । ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ 
ಸಮರ್ಪಯಾಮಿ | ಆಸನಂ ಸಮರ್ಪಯಾಮಿ | ಅರ್ಫ್ಯಂ ಸಮರ್ಪಯಾಮಿ । 
ಪಾದ್ಯಂ ಸಮರ್ಪ ಯಾಮಿ 1 ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಯುಗ್ಮಂ ಸಮರ್ಪಯಾಮಿ 1 ಉಪವೀತಂ 
ಸಮರ್ಪಯಾಮಿ । ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । 
ಅಕ್ಸತಾನ್‌ ಸಮರ್ಪಯಾಮಿ । ನಾನಾವಿಧಪರಿಮಳಪುಷ್ಠಾಣಿ ಸಮರ್ಪಯಾಮಿ । 


-26- 


ಸರಸ್ವತೀಪೂಜೆ 


ಧೂಪಮಾಘ್ರಾಪಯಾಮಿ ದೀಪಂ ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ 
ನೈವೇದ್ಯಾರ್ಥೇ ಗುಡೋಪಹಾರ (ಬಾಳೆಹಣ್ಣುಇಟ್ಟುಕೊಂಡರೆ ಕದಳೀಫಲ ಎಂದು 
ಹೇಳಬೇಕು.) ಮಹಾನೈವೇದ್ಯಂ ಸಮರ್ಪಯಾಮಿ | ತಾಂಬೂಲಂ 
ಸಮರ್ಪಯಾಮಿ | ನೀರಾಜನಂ ಸಮರ್ಪಯಾಮಿ । ಸುವರ್ಣಪುಷ್ಪಂ 
ಸಮರ್ಪಯಾಮಿ । ಮಂತ್ರಪುಷ್ಪ ಸಮರ್ಪಯಾಮಿ ।ಟ ಕಲಶದೇವತಾಭ್ಯೋ 
ನಮಃ | ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 


ಪೀಠಪೂಜಾ 
ವಿಷ್ಣೋರಾಸನಭೂತಾಯ ದಿವ್ಯರತ್ನಮಯಾಯಚ । 
ಪ್ರಧಾನಪುರುಷೇಶಾಯ ಮಹಾಪೀಠಾಯತೇ ನಮಃ ॥ 


ಓಂ ಪರದೇವತಾಯೈ ನಮಃ । ಶ್ರೀಗುರುಭ್ಯೋನಮಃ । ಸರ್ವದೇವತಾಭ್ಯೋ 
ನಮಃ । ಸರ್ವಗುರುಭ್ಯೋ ನಮಃ । ಗರುಡಾಯ ನಮಃ । ವೇದವ್ಯಾಸಾಯ 
ನಮಃ । ದುರ್ಗಾಯೈ ನಮಃ । ಸರಸ್ವತ್ಯೈ ನಮಃ । ಧರ್ಮಾಯ ನಮಃ । ಜ್ಞಾನಾಯ 
ನಮಃ । ವೈರಾಗ್ಯಾಯ ನಮಃ । ಐಶ್ವರ್ಯಾಯ ನಮಃ । ಅಧರ್ಮಾಯ ನಮಃ । 


ಅಜಾನಾಯ ನಮಃ | ಅವೆರಾಗ್ಗಾಯ ನಮಃ । ಅನೆಶರ್ಯಾಯ ನಮಃ ॥ 
ಇ ಲ ಶೆ ಲವ 


ಪರಮಪುರುಷಾಯ ನಮಃ । ಆಧಾರರೂಪಿಣ್ಯೈೆ ನಮಃ । ಕೂರ್ಮಾಯ 
ನಮಃ । ಅನಂತಾಯ ನಮಃ । ಪೃಥಿವ್ಕೈ ನಮಃ । ಕ್ಷೀರಸಾಗರಾಯ ನಮಃ । 
ಶ್ವೇತದ್ವೀಪಾಯ ನಮಃ । ಮಹತೇ ದಿವ್ಯರತ್ನಮಂಟಪಾಯ ನಮಃ । ಪಂ ಪದ್ಮಾಯ 
ನಮಃ | ಅಂ ಅರ್ಕಮಂಡಲಾಯ ನಮಃ । ಉಂ ಸೋಮಮಂಡಲಾಯ ನಮಃ । 
ಮಂ ವಸ್ನಿಮಂಡಲಾಯ ನಮಃ | ಸಂ ಸತ್ವಾಭಿಮಾನಿನೈೈಶ್ರಿಯೈ ನಮಃ । ರಂ 
ರಜೋಭಿಮಾನಿನ್ಯೈ ಭೂಮ್ಶೈ ನಮಃ | ತಂ ತಮೋಭಿಮಾನಿನ್ಶೈ ದುರ್ಗಾಯೈ 
ನಮಃ । ಆತ್ಮನೇ ನಮಃ । ಅಂತರಾತ್ಮನೇ ನಮಃ । ಪರಮಾತ್ಮನೇ ನಮಃ। ಜ್ಞಾನಾತ್ಮನೇ 
ನಮಃ । ವಿಮಲಾಯೈ ನಮಃ । ಉತ್ಕರ್ಷಿಣ್ಕೈ ನಮಃ । ಜ್ಞಾನಾಯೈ ನಮಃ । ಕ್ರಿಯಾಯ್ಕೆ 
ನಮಃ । ಯೋಗಾಯ್ಕೆ ನಮಃ । ಪ್ರಹ್ವ್ಯೈ ನಮಃ । ಸತ್ಯಾಯೈ ನಮಃ । ಈಶಾನಾಯೈ 
ನಮಃ 1 ಅನುಗ್ರಹಾಯ್ಕೆ ನಮಃ । ಭಗವತಃ ಶ್ರೀಲಕ್ಷ್ಮೀನಾರಾಯಣಸ್ಯ 
ಯೋಗಪೀಠಾತ್ಮನೇ ಶ್ರೀಮದನಂತಾಯ ನಮಃ ॥ ಶ್ರೀವೇದವ್ಯಾಸಾಯ ನಮಃ ॥ 


೬27- 


ಸರಸ್ವತೀಪೂಜೆ 


ಅಥ ಪ್ರತಿಷ್ಠಾಸೂಕ್ತಾನಿ 
ಗೃಹಾ ವೈ ಪ್ರತಿಷ್ಠಾಸೂಕ್ತಂ ತತ್ಪತಿಷ್ಠಿತಮಯಾ ವಾಚಾ ಶಂ ಸ್ತವ್ಯಂ ತಸ್ಮಾದ್ಯದ್ಯಪಿ 
ದೂರ ಇವ ಪಶೂನ್‌ ಲಭತೇ ಗೃಹಾನೇವೈ ನಾನಾ ಜಿಗಮಿಷತಿ ಗೃಹಾ ಹಿ ಪಶೂನಾಂ 
ಪ್ರತಿಷ್ಠು ಪ್ರತಿಷ್ಠಾ ಉತ್ತಮಾ ಪ್ರತಿಷ್ಠಾತದ್ದೈವಂ ಕ್ಷತ್ರಂ ಸಾ ಶ್ರೀಸ್ತದಾಧಿಪತ್ಯಂ ತದ ಸ್ಯ 
ವಿಷ್ಠಪಂ ತತ್ಪಜಾಪತೇರಾಯತನಂ ತತ್ಪ್ವಾರಾಜ್ಯಮೃಧ್ದೋತ್ಯೇತಮೇವೈತಾಭಿರೇಕ- 
ಎಂಶತ್ಯೈಕವಿಂಶತ್ಯಾ ॥ 


ಓಂ ಧ್ರುವಾ ದ್ಯೌಧ್ರುವಾ ಪೃಥಿವೀ ಧ್ರುವಾಸಃ ಪರ್ವತಾ ಇಮೇ । ಧ್ರುವಂ 
ವಿಶ್ವಮಿದಂ ಜಗದ್‌- -ಧುವೋ ರಾಜಾ ವಿಶಾಮಯಮ್‌ || ಧ್ರುವಂ ತೇ ರಾಜಾ 
ವರುಣೋ ಧ್ರುವಂ ದೇವೋ ಬೃಹಸತಿಃ । ಧ್ರುವಂ ತ ಇಂದ್ರಶ್ಚಾಗಿಶ್ಚ ರಾಷ್ಟ್ರಂ 
ಧಾರಯತಾಂ ಧ್ರುವಮ್‌ || 
ಓಂ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾಃ ಪಶವೋ ವದಂತಿ । 
ಸಾನೋ ಮಂದ್ರೇಷಮೂರ್ಜಂ ದುಹಾನಾ ಧೇನುರ್ವಾಗಸ್ಥಾನುಪಸುಷ್ಟುತ್ತೈತು I 
ಓಂ ಸಹಸ್ತೋಮಾ: ಸಹಛಂದಸ ಆವೃತಸ್ಪಹಪ್ರಮಾ ಜುಷಯಃ ಸಪ್ತದೈವ್ಯಾಃ | 
ಪೂರ್ವೇಷಾಂ ಪಂಥಾಮನುದ್ಧಶ್ಯ ಧೀರಾ ಅನ್ವಾಲೇಭಿರೇ ರಥ್ಯೋ ಲನ ರಶ್ಮೀನ್‌॥ 
ಓಂ ವಯಃ ಸುಪರ್ಣಾ ಉಪಸೇದುರಿಂದ್ರಂ ಪ್ರಿಯಮೇಧಾ ಯಷಯೋ 
ನಾಧಮಾನಾಃ | ಅಪಧ್ವಾಂತಮೂರ್ಣುಹಿ ಸ್ಪೂರ್ಧಿ | 
ಚಕ್ಬುರ್ಮುಮುಗ್ಟ್ಚಂಸ್ಮಾನ್ನಿಧಯೇವ ಬದ್ಧಾನ್‌ Il 
ಓಂ ತದಿತ್ತಮಾನಮಾಶಾತೇ ವೇನಂ ತಾನ ಪ್ರಯುಚ್ಛತಃ । ಧೃತವ್ರತಾಯ ದಾಶುಷೇ॥ 
ಅಥ ಪ್ರಾಣಪ್ರ ತಿಷ್ಠಾ 
ಓಂ ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ | 
ಘೋಷಾ ಇದಸ್ಯ ಶೃಣ್ಣಿರೇನ ೭ ರೂಪಂ ತಸ್ಥೆ | ವಾತಾಯ ಹವಿಷಾ ವಿಧೇಮ Il 


(ಇತಿ ಪುಸ್ತಕಸ್ಥ ಗ್ರಂಥಾಭಿಮಾನಿನ್ಯೌ ಸರಸ್ವತೀಭಾರತ್ಕ್ಯೌ, 
ತದಂತರ್ಯಾವಮಿಶ್ರೀವೇದವ್ಯಾಸಾದಿಮೂರ್ತ್ಯಾತಶಶ್ರೀಲಕ್ಷ್ಮೀನಾರಾಯಣಂ ಆವಾಹ್ಯ 


-28- 


ಸರಸ್ವತೀಪೂಜೆ 


ಡು ಇತು ೨ ನೌ ಖಾ ಇ ಆರಿ ಇವ J 
ತತ್ತ್ವನ್ಯಾಸಮಾತೃಕಾನ್ಯಾಸೌ ಕೃತ್ವಾ ಸಂಕ್ಷೇಪೇನ ಧ್ಯಾನಾವಾಹನಾದಿ 
ಫಲಸಮರ್ಪಣಪೂರ್ವಕ ನೀರಾಜನಾಂತಂ ಷೋಡಶೋಪಚಾರಪೂಜಾಂ 
ಕುರ್ಯಾತ್‌) 


ವೇದವ್ಯಾಸದೇವರ ಆವಾಹನೆ 
ಏತತ್‌ ಸಚ್ಛಾಸ್ತಲಿಪಿರೇಖಾಂತಃ ತೇಜೋಮಯರೇಖಾಂತಃ 
ಪ್ರುಣರೇಖಾಯಾಂ ನಾರಾಯಣ ಮಹಿದಾಸ ಕಪಿಲದತ್ತಾತ್ರೇಯ ಹಯಗ್ರೀವ 
ನಾರಸಿಂಹ ರಾಮ ಕೃಷ್ಣ ಪರಶುರಾಮ ಶ್ರೀಹರ್ಯಾದ್ಯನಂತಾವತಾರಾತಕ 


ವೇದವ್ಯಾಸರೂಪಿಣಂ ಭಗವಂತಂ ಹೃತ್ಯಮಲಾತ್‌ ಆವಾಹಯಾಮಿ ॥ 


ವಿಜ್ಞಾನರೋಚಿಃ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ ಹರಿತೋಪಲಾಭಮ್‌!। 
ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಪಸ್ಥಿ ॥ 
ಧ್ಯಾಯೇಚ್ಛಫಾಂಕಶತಕೋಟ್ಯತಿಸೌಖ್ಯಕಾಂತಿಂ ॥ | 
ಸಂಸಿಚ್ಛಮಾನಮಮೃತೋರುಘಟ್ಟೆಃ ಸುರೇಶ್ಛೆಃ । 
ವರ್ಣಾಭಿಮಾನಿಭಿರಜೇಶಮುಖ್ಯೆಃ ಸಹೈವ 
ಪಂಚಾಶತಾ ಪ್ರತಿಗಿರಂತಮಶೇಷವಿದ್ಯಾಃ । 
ಓಂ ಪೂರ್ಣಜ್ಞಾನಾಯ ವಿದ್ಧಹೇ ಪೂರ್ಣಾನಂದಾಯ ಧೀಮಹಿ । 
ತನ್ನೋ ವ್ಯಾಸಃ ಪ್ರಚೋದಯಾತ್‌ ॥ 

ಓಂ ವ್ಯಾಂ ವೇದವ್ಯಾಸಾಯ ನಮಃ ಓಂ । ವೇದವ್ಯಾಸಮಾವಾಹಯಾಮಿ ॥ 


ಹಯಗ್ರೀವದೇವರ ಆವಾಹನೆ 


ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ 
ಚಂದ್ರಾವದಾತಮಮೃತಾತ್ಮಕರೈಸಮಂತಾತ್‌ । 
ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ 
ಶಂಖಾಕ್ಷಪುಸ್ತಕಸುಬೋಧಯುತಾಬ್ದಬಾಹುಮ್‌ T 
ನಸ್ತೋ ಮುಖಾದಪಿ ನಿರಂತರಮುದ್ದಿರಂತಂ 
ವಿದ್ಯಾ ಅಶೇಷತ ಉತಾಬ್ದಭವೇಶಮುಖ್ಯೆ | 


-29- 


ಸರಸ್ವತೀಪೂಜೆ 


ಸಂಸೇವ್ಯಮಾನಮತಿಭಕ್ತಿಭರಾವನಮ್ಟಃ 
ಲಕ್ಷ್ಮ್ಯಾಮೃತೇನ ಸತತಂ ಪರಿಷಿಚ್ಛಮಾನಮ್‌ ॥ 
ಓಂ ಹಾಂ ಹಯಗ್ರೀವಾಯ ನಮಃ ಓಂ 1 ಹಯಗ್ರೀವಮಾವಾಹಯಾಮಿ ॥ 
ಕಪಿಲ-ದತ್ತಾತ್ರೇಯರ ಆವಾಹನೆ 
ಪ್ರೋದ್ಯದ್ದಿವಾಕರ ಸಮಾನತನುಂ ಸಹಸ್ರ 
ಸೂರ್ಯೋರುದೀಧಿತಿಭಿರಾಪ್ತ ಸಮಸ್ತಲೋಕಮ್‌ । 
ಜ್ಞಾನಾಭಯಾಂಕಿತಕರಂ ಕಪಿಲಂ ಚ ದತ್ತಂ 
ಧ್ಯಾಯೇದಜಾದಿಸಮಿತಿಂ ಪ್ರತಿ ಬೋಧಯಂತಮ್‌ ॥ 
ಓಂ ಕಂ ಕಪಿಲಾಯ ನಮಃ ಓಂ | ಓಂ ಕಪಿಲಂ ಆವಾಹಯಾಮಿ ।ಟ 
ಓಂ ದಂ ದತ್ತಾತ್ರೇಯಾಯ ನಮಃ ಓಂ। ಓಂ ದತ್ತಾತ್ರೇಯಂ ಆವಾಹಯಾಮಿ! 
ನಾರಾಯಣಂ ಆವಾಹಯಾಮಿ, ಮಹಿದಾಸಂ ಆವಾಹಯಾಮಿ, ಹಂಸಂ 
ಆವಾಹಯಾಮಿ । 
ಶ್ರೀರಾಮದೇವರ ಆವಾಹನೆ 
ಶ್ಯಾಮಂ ರವೀಂದ್ವಮಿತದೀಧಿತಿಕಾಂತಿಯುಕ್ತಂ 
ಜ್ಞಾನಂ ಶರಂ ಚ ದಧತಂ ಪ್ರಿಯಯಾ ಸಮೇತಮ್‌ । 
ಸ್ವಾತ್ಮಸ್ವದೂಪಮಮಿತಂ ಹನುಮನ್ನುಖೇಷು 
ಸಂದರ್ಶಯಂತಮಜಿತಂ ಸ್ಮರತೋರುಗೀರ್ಭಿಃ || 
ಓಂ ರಾಂ ರಾಮಾಯ ನಮಃ ಓಂ । ಓಂ ರಾಮಮಾವಾಹಯಾಮಿ ॥ 


ಶ್ರೀಕೃಷ್ಣದೇವರ ಆವಾಹನೆ 


ಧ್ಯಾಯೇದ್ಧರಿನ್ನಣಿನಿಭಂ ಜಗದೇಕವಂದ್ಯಂ 
ಸೌಂದರ್ಯಸಾರಮರಿಶಂಖವರಾಭಯಾನಿ ।ಟ 
ದೋರ್ಭಿರ್ದಧಾನಮಜಿತಂ ಸರಸಂ ಚ ಬೈಷ್ಠೀ 
ಸತ್ಯಾ ಸಮೇತಮನಿಖಲಪ್ರದಮಿಂದಿರೇಶಮ್‌ ॥ 


ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ । ಓಂ ಕೃಷ್ಣಮಾವಾಹಯಾಮಿ ॥ 


-30- 


ಸರಸ್ವತೀಪೂಜೆ 


ಶ್ರೀ ಪರಶುರಾಮದೇವರ ಆವಾಹನೆ 
ಅಂಗಾರವರ್ಣಮಭಿತೋಂಡಬಹಿಃ ಪ್ರಭಾಭಿಃ 
ವ್ಯಾಪ್ತಂ ಪರಶ್ಚಧಧನುರ್ಧರಮೇಕವೀರಮ್‌ । 
ಧ್ಯಾಯೇದಜೇಶಪುರುಹೂತಮುಖ್ಯೆ: ಸ್ತುವದ್ಧಿಃ 
ಆವೀತಮಾತ್ಮ ಪದವೀಂ ಪ್ರತಿಪಾದಯಂತಮ್‌ ॥ 
ಓಂ ಭಾಂ ಭಾರ್ಗವಾಯ ನಮಃ ಓಂ । ಓಂ ಭಾರ್ಗವಮಾವಾಹಯಾಮಿ ॥ 

ನೃಸಿಂಹದೇವರ ಆವಾಹನೆ 

ಧ್ಯಾಯೇನ್‌ ನೃಸಿಂಹಮುರುವೃತ್ತರವಿತ್ರಿನೇತ್ರಂ 
ಜಾನುಪ್ರಸಕ್ತಕರಯುಗ್ಧಥಾಪರಾಭ್ಯಾಮ್‌ 
ಚಕ್ರಂ ದರಂ ಚ ದಧತಂ ಪ್ರಿಯಾಯಾ ಸಮೇತಂ 
ತಿಗ್ಮಾಂಶುಕೋಟ್ಯಧಿಕತೇಜಸಮಗ್ರಶಕ್ಕಿಮ್‌ । 
ಓಂ ನೃಸಿಂಹಾಯ ನಮಃ ಓಂ । ಓಂ ನೃಸಿಂಹಮಾವಾಹಯಾಮಿ ॥ 


ಹಂಸದೇವರ ಆವಾಹನೆ 
ಓಂ ಧ್ಯಾಯೇದ್ರವೀಂದುಕರಮಿಂದುಸಹಸ್ತಲಕ್ಷಕಾಂತಿಂ ಪ್ರಿಯಾಸಹಿತಮಾಸ್ಥಿತ- 
ಮಿಂದುಬಿಂಬೇ 1 ಶಂಖಾ ರಿದೋರ್ದ್ವ್ವಯಮುದರ್ಕಮಹೇಂದು- 
ಬಿಂಬಾತಂಸಿಚ್ಯಮಾನಮಮೃತೇನ ರಮಾಧಿನಾಥಮ್‌ ॥ 


ಓಂ ಹಂಸಃ ಸೋ$ಹಂ ಓಂ ॥ ಹಂಸಮಾವಾಹಯಾಮಿ । 
ಧನ್ವಂತರಿದೇವರ ಆವಾಹನೆ 


ಓಂ ಚಂದ್ರೌಘಕಾಂತಿಮಮೃತಾತ್ಮಕರೈರ್ಜಗಂತಿ ಸಂಜೀವ- 
ಯಂತಮಮಿತಾತಸುಖಂ ಪರೇಶಮ್‌ । ಜ್ಞಾನಂ ಸುಧಾಕಲಶಮೇವ ಚ ಸಂದಧಾನಂ 
ಶೀತಾಂಶುಮಂಡಲಗತಂ ಸ್ಮರತಾತ್ಮಸಂಸ್ಕಮ್‌ 1 ಮೂರ್ದ್ದಿಸ್ಥಿತಾದಮುತ ಸುಧಾಂ 
ಸ್ರವಂತೀಂ ಭ್ರೂಮಧ್ಯಗಾಚ್ಚ ತತ ಏವ ಚ ತಾಲುಸಂಸ್ಕಾತ್‌ । ಹಾರ್ದಾಚ್ಚ 
ನಾಭಿಸದನಾದಧರಸ್ಥಿ ತಾಚ್ಚ ಧ್ಯಾತಾಭಿಪೂರಿತತನುರ್ದುರಿತಾನಿ ಹನ್ಯಾತ್‌ ॥ 
ಅಜ್ಞಾನದುಃಖಭಯರೋಗಮಹಾವಿಷಾಣಿ ಯೋಗೋs$ಯಮಾಶು ವಿನಿಹಂತಿ 


-31- 


ಸರಸ್ವತೀಪೂಜೆ 


ಸುಖಂ ಚ ದದ್ಯಾತ್‌ । ಉನ್ಮಾದವಿಭ್ರಮಹರಃ ಪರತಶ್ಚ ಸಾಂದ್ರಂ ಸ್ವಾನಂದಮೇವ 
ಪದಮಾಪಯತಿ ಸ್ಮನಿತ್ಯಮ್‌ ॥ 


ಓಂ ಧಂ ಧನ್ವಂತರಯೇ ನಮಃ ಓಂ ॥ ಧನ್ವಂತರಿಮಾವಾಹಯಾಮಿ । 


ಶ್ರೀನಿವಾಸದೇವರ ಆವಾಹನೆ 
ಓಂ ಧ್ಯಾಯೇದ್ವೇಂಕಟನಾಯಕಂ ಕರಯುಗೇ ಶಂಖಂ ಚ ಚಕ್ರಂ ಮುದಾ 
ಚಾನ್ಯೇ ಪಾಣಿಯುಗೇ ವರಂ ಕಟಿತಟೇ ಬಿಭ್ರಾಣಮರ್ಕಚ್ಛವಿಮ್‌ । ದೇವಂ 
ದೇವಶಿಖಾಮಣಿಂ ಶ್ರಿಯಮಥೋ ವಕ್ಟೇ ದಧಾನಂ ಹರಿಂ 
ಭೂಷಾಜಾಲಮನೇಕರತ್ನಖಚಿತಂ ದಿವ್ಯಂ ಕಿರೀಟಾಂಗದಮ್‌ ॥ 


ಸಕಲಾಭೀಷ್ಟಪ್ರದಾನಕಲತರೋ ಶ್ರೀಶ್ರೀನಿವಾಸಾಯನಮಃ ಆವಾಹಯಾಮಿ 


ಶ್ರೀವೇದವ್ಯಾಸದೇವರ ಆವಾಹನೆ 

ಓಂ ಶುಭಮರಕತವರ್ಣೋ ರಕ್ತಪಾದಾಬ್ದ ನೇತ್ರಾಧರಕರ- 
ನಖರಾಗ್ರಶ್ನಕ್ರಶೆಂಖಾಬ್ದರೇಖಃ । ರವಿಕರವರಗೌರಂ ಚರ್ಮ ಚೈಣಂ 
ವಸಾನಸ್ತಟದಮಲಜಟಾಸಂದೀಪ್ರಚೂಡಂ ದಧಾನಃ ॥। ವಿಸ್ತೀರ್ಣವಕ್ಷಾಃ 
ಕಮಲಾಯತಾಕ್ಟೋ ಬೃಹದ್ದುಜಃ ಕಂಬುಸಮಾನಕಂಠಃ । ಸಮಸ್ತವೇದಾನ್ಮುಖತಃ 
ಸಮುದ್ಧಿರನ್ನನಂತಚಂದ್ರಾಧಿಕಕಾಂತಿಸನ್ನುಖಃ I ಪ್ರಬೋಧ- 
ಮುದ್ರಾಭಯದೋರ್ಧ್ವಯಾನ್ವಿತೋ ಯಜ್ಞೋಪವೀತಾಜಿನಮೇಖಲೋಲ್ಲಸನ್‌। 
ದೃಶಾ ಮಹಾಜ್ಞಾನಭುಜಂಗದಷ್ಟಮುಜ್ಞೀವಯಾನೋ ಜಗದತ್ಯರೋಚತ ॥ 
ವಿಜ್ಞಾನರೋಚಿಃಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಮ್‌ । 
ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಶಸ್ಮಿ ॥ 


ವೇದವ್ಯಾಸಗಾಯತ್ರೀಧ್ಯಾನ 
ಓಂ ಧ್ಯಾಯೇಚ್ಛಶಾಂಕಶತಕೋಟ್ಯತಿಸೌಖ್ಯಕಾಂತಿಂ ಸಂಸಿಚ್ಯಮಾನ- 
'ಮಮೃತೋರುಘಟ್ಟೆಃ ಸುರೇಶೈಃ | ವರ್ಣಾಭಿಮಾನಿಭಿರಚೇಶಮುಖ್ಯೆಃ ಸಹೈವ 
ಪಂಚಾಶತಾ ಪ್ರತಿಗಿರಂತಮಶೇಷವಿದ್ಯಾಃ ॥ 


-32- 


ಸರಸ್ವತೀಪೂಜೆ 


ವೇದವ್ಯಾಸಗಾಯತ್ರೀ- ಓಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ 
ಧೀಮಹಿ । ತನ್ನೋ ವ್ಯಾಸಃ ಪ್ರಚೋದಯಾತ್‌ ॥ 


ನಾರಾಯಣಾಷ್ಠಾಕ್ಷರದಿಂದ ಆವಾಹನೆ 

ಓಂ ಉದ್ಯದ್ಭಾಸ್ವತ್ಸಮಾಭಾಸಶ್ಟಿದಾನಂದೈಕದೇಹವಾನ್‌ | ಚಕ್ರಶಂಖಗದಾ- 
ಪದ್ಮಧರೋ ಧ್ಯೇಯೋತ ಹಮೀಶ್ವರಃ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಠ; 
ಸ್ವಮೂರ್ತಿಗಣದುಧ್ಯಗಃ । ಬ್ರಹ್ಮವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ । 
ಸೇವ್ಯಮಾನೋಧಿಕಂ ಭಕ್ಕಾನಿತ್ಯನಿಶ್ಶೇಷಶಕ್ತಿ; ಮಾನ್‌ ॥ 

ಓಂ ಓಂ ನಮೋ ನಾರಾಯಣಾಯ ಓಂ ॥ (ಇತಿ ಮೂಲಮಂತ್ರೇಣ 
ನಾರಾಯಣಮೂಲರೂಪೇಣ ಸಹ ಪೂರ್ವೋಕ್ತಭಗವದ್ರೂಪಾಣಾಮೈಕ್ಯಂ ವಿಚಿಂತ್ಯ 
"ಕೃಪಯಾ ಸಮ್ಮುಖೀಭವ' ಎಂದು ಪ್ರಾರ್ಥಿಸಬೇಕು. 

ಸಾನಿಧ್ಯಂ ಕುರು ದೇವೇಶ ಸರ್ವಸಂಪತ್ಯರೋ ಭವ । ವಿಭೋಸಕಲಲೋಕೇಶ 
ವಿಷ್ಣೋ ಜಿಷ್ಣೋ ಹರೇ ಪ್ರಭೋ ॥ ತ್ವಾಂ ಭಕ್ತ್ಯಾ ಪೂಜಯಾಮ್ಯದ್ಯ 
ಭೋಗ್ಯೆರರ್ಫ್ಯಾದಿಭಿಃ ಕ್ರಮಾತ್‌ | ಯಾಗಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನ 
1 ಭಕ್ತಸ್ಯ ಮಮ ಪೂಜಾಂ ತ್ವಂ ಗೃಹೀತ್ವಾ ಪಾಹಿ ಮಾಂ ಪ್ರಭೋ। ಭೋಃ ಸ್ವಾಮಿನ್‌ 
ಜಗತಾಂ ನಾಥ ಯಾವತೂಜವಸಾನಕಮ್‌ । ತಾವತ್ತಂಪ್ರೀತಿಭಾವೇನ ಬಿಂಬೇ 
ಸನ್ನಿಹತೋ ಭವ ॥ (ಇತಿ ಪ್ರಾರ್ಥನಾಮುದ್ರಯಾ ಸಂಪ್ರಾರ್ಥ್ಯ ಓಂ ನಮೋ 
ನಾರಾಯಣಾಯ ವ್ಯಾಸಗಾಯತ್ರೀಂ ಚ ಪಠೇತ್‌ ) ॥ 

ಏತತ್ನೆಚ್ಛಾಸ್ತ್ರ ಪುಸ್ತಕ ಲಿಪಿರೇಖಾಂತಸ್ತೇಜೋಮಯ ರೇಖಾಂತಃ 
ಪ್ರಾಣಶ್ರೀರೇಖಾಯಾಂ ಸ್ಥಿತಂ ಧರ್ಮ ನಾರಾಯಣ ಮಹಿದಾಸ ಕಪಿಲ ದತ್ತಾತ್ರೇಯ 
ಕುಮಾರ ಹಯಗ್ರೀವ ನರಸಿಂಹ ರಾಮ ಕೃಷ್ಣ ಧನ್ವಂತರಿ ಶ್ರೀನಿವಾಸ ಪರಶುರಾಮ 
ಶ್ರೀವೇದವ್ಯಾಸ ಹರಿ ಪ್ರಾಜ್ಞ ಪುರುಷಾತ್ಮಕಂ ಸರ್ವವೇದಾಭಿಮಾನಿಸರ್ವವಿದ್ಯಾದ್ರಷ್ಟಲ 
ಶ್ರೀಬ್ರಹ್ಮಾಣೀಭಾರತ್ಯಂತರ್ಗತ ಸ್ತ್ರೀರೂಪಂ ವ್ಯಾಸಾತಕಶ್ರೀನಾರಾಯಣಂ ಮಮ 
ಹೃನ್ನಂಡಲದಾವಾಹಯಾಮಿ । ಭಗವನ್ನತ್ರಾಗಚ್ಛಾಗಚ್ಛ ಪುಸ್ತಕಸಾಲಗ್ರಾಮ- 


-33- 


ಸರಸ್ಪತೀಪೂಜೆ 


ವ 


ಪ್ರತಿಮಾಮಧ್ಯೇ । ಆವಾಹಿತೋ ಭವ ॥ ಸಂಸ್ಥಾಪಿತೋ ಭವ | ಸನ್ನಿಹಿತೋ ಭವ। 
ಸನ್ನಿರುದ್ದೋ ಭವ । ಸಮ್ಮುಖೋ ಭವ । ಅವಗುಂಠಿತೋ ಭವ ॥ (ಇತ್ಯಾವಾಹ್ಯ 
ಪುಷಾಂಜಲಿಂ ಸಮರ್ಪ್ಯ ಆವಾಹನಾದಿಷಣುದ್ರಾಃ ಪ್ರದರ್ಶಯೇತ್‌ ) ॥ 


ಶ್ರೀದೇವಿಯ ಆವಾಹನೆ 
ಕೌಶೇಯಪೀತವಸನಾಮರವಿಂದನೇತ್ರಾಂ 
ಪದ್ಧದ್ವಯಾಭಯವರೋದ್ಯತಪದ್ಮಹಸ್ತಾಮ್‌ । 
ಉದ್ಯಚ್ಛತಾರ್ಕಸದ್ಭಶೀಂ ಪರಮಾಂಕಸಂಸ್ಥಾಂ 
ಧ್ಯಾಯೇದ್ವಿಧೀಶನುತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ಶ್ರೀಂ ಓಂ | ಶ್ರೀಯಮಾವಾಹಯಾಮಿ ॥ 


ಭೂದೇವಿಯ ಆವಾಹನೆ 

ಕೌಶೇಯನೀಲವಸನಾಮರವಿಂದನೇತ್ರಾಂ 
ತಾಂಬೂಲನೀಲಕುಸುಮಾಭಯಸದ್ದರೇತಾಮ್‌ | 
ಶ್ಯಾಮಾಂಕಕಾಂತಿಸಹಿತಾಂ ಪರಮಾಂಕಸಂಸ್ಥಾಮ್‌ 
ಧ್ಯಾಯೇದ್ದಿಧೀಶನುತಪಾದಯುಗಾಂ ಜನಿತ್ರೀಮ್‌ ॥ 
ಓಂ ಭೂಂ ಭುವೇ ನಮಃ ಓಂ ॥ ಭುವಮಾವಾಹಯಾಮಿ ॥ 

ದುರ್ಗಾದೇವಿಯ ಆವಾಹನೆ 
ಕೌಶೇಯರಕ್ಕವಸನಾಂ ಕಮಲತ್ರಿನೇತ್ರಾಂ 
ಚಕ್ರಾಬ್ಲತರ್ಜನಸುಶೂಲಯುತಾಬ್ದಹಸ್ತಾಮ್‌ । 
ಉದ್ಯಚ್ಛತಾರ್ಕಸದ್ಭಶೀಂ ಪರಮಾಂಕಸಂಸ್ಕಾಂ 
ಧ್ಯಾಯೇದ್ವಿಧೀಶನುತ ಪಾದಯುಗಾಂ ಜನಿತ್ರೀಮ್‌ ॥ 
ಓಂ ದುಂ ದುರ್ಗಾಯ್ಕೆ ನಮಃ ಓಂ | ದುರ್ಗಾಂ ಆವಾಹಯಾಮಿ ॥ 

ಚತುರ್ಮುಖಬ್ರಹ್ಮದೇವರ ಆವಾಹನೆ 

ಧ್ಯಾಯೇನ್ನಿಷಣ್ಣಮಜಮಚ್ಚುತ-ನಾಭಿ-ಪದ್ದೇ 
ಪ್ರೋದ್ಯದ್ದಿವಾ-ಕರ-ಸಮೂಹ-ನಿಕಾಶಮಗ್ರ್ಯಮ್‌ । 


-34- 


ಸರಸ್ವತೀಪೂಜೆ 


ಮಾತೃ-ಪ್ರಕಾರ-ಕರಮುತ್ತಮ-ಕಾಂತಿ-ಮದ್ಭಿ- 
ರ್ವಕ್ತ್ರೈಃ ಸೃಜಂತಮಖಿಲೈಃ ಪರಮಾರ್ಥ-ವಿದ್ಯಾಮ್‌ || 
ಓಂ ಹಿರಣ್ಯಗರ್ಭಾಯ ನಮಃ ಓಂ ॥ 


ಸರಸ್ವತೀದೇವಿಯ ಆವಾಹನೆ 
ಉದ್ಯದ್‌ ದಿವಾಕರಸಮೂಹನಿಭಾಂ-ಸ್ವಭರ್ತು 
ರಂಕಸ್ಥಿತಾಮಭಯಸದ್ದರ ಬಾಹುಯುಗ್ಗಾಮ್‌ | 
ಮುದ್ರಾಂ ಚ ತತ್ವದೃಶಯೇ ವರಪುಸ್ತಕಂ ಚ 
ದೋಯರ್ಯುಗ್ಗಕೇನ ದಧತೀಂ ಸ್ಥರತಾತ್ಮವಿದ್ಯಾಮ್‌ । 


ಪಾವಕಾ ನಃ ಸರಸ್ವತೀ ವಾಜೀಭಿರ್ವಾಜಿನೀವತೀ I 
ಯಜ್ಞಂ ವಷ್ಟುಧಿಯಾ ವಸುಃ ॥ ಸರಸ್ತಶೀಮಾವಾಹಯಾಮಿ ॥ 
ಓಂ ಬ್ರಹ್ಮಾಣ್ಮೈ ನಮಃ, ಓಂ ಸರಸ್ಪತ್ಕೈ ನಮಃ, ಪುಸ್ತಕೇ ಸರಸ್ಪತೀದೇವೀಂ 
ವಿಶೇಷತಃ ಆವಾಹಯಾಮಿ ॥ 

ಮುಖ್ಯಪ್ರಾಣದೇವರ ಆವಾಹನೆ 
ಉದ್ಯದ್ರವಿಪ್ರಕರಸನ್ನಿಭಮಚ್ಯುತಾಂಕೇ 
ಸ್ವಾಸೀನಮಸ್ಯ ನುತಿನಿತ್ಯವಚಃ ಪ್ರವೃತ್ತಿಂ 1 
ಧ್ಯಾಯೇದ್ದದಾಭಯಕರಂ ಸುಕೃತಾಂಜಲಿಂ ತಂ 
ಪ್ರಾಣಂ ಯಥೇಷ್ಟತನುಮುನ್ನತಕರ್ಮಶಕ್ಕಿಮ್‌ । 
ಓಂ ಪ್ರಾಣಾಯ ನಮಃ ಓಂ । ಓಂ ಅಪಾನಾಯ ನಮಃ ಓಂ 1 ಓಂ 
ವ್ಯಾನಾಯ ನಮಃ ಓಂ | ಓಂ ಉದಾನಾಯ ನಮಃ ಓಂ | ಓಂ 
ಸಮಾನಾಯ ನಮಃ ಓಂ | 

ಭಾರತೀದೇವಿಯ ಆವಾಹನೆ 

ಗೌರೀರ್ಮಿಮಾಯ ಸಲಿಲಾನಿ ತಕ್ಷತ್ವೇಕಪದೀ ದ್ವಿಷದೀ ಸಾ ಚತುಷ್ಠದೀ I 
ಅಷ್ಟಾಪದೀ ನವಪದೀ ಬಭೂವುಷೀ ಸಹಸ್ರಾಕ್ಟರಾ ಪರಮೇ ವ್ಯೋಮನ್‌ Il 
ಓಂ ಭಾಂ ಭಾರತ್ಯೈ ನಮಃ ಓಂ | ಭಾರತೀಮಾವಾಹಯಾಮಿ ॥ 


3 5- 


ರಸತೀಪೂಜೆ 


ವ 


ಗರುಡದೇವರ ಆವಾಹನೆ 
ವೃತ್ಯಸ್ತ-ಪಕ್ಷಿ-ತಾರೌ ಚ ಸ್ವಾಹಾಂತೋ ಗಾರುಡೋ ಮನುಃ । 
ಕಾಶ್ಯಪೋತಸ್ಯ ಮುನಿರ್ಧ್ಯೇಯಃ ಸುಧಾ-ಪೂರ್ಣಂ ಹಿರಣ್ಣಯಮ್‌ Il 
ದಧಾನಃ ಕುಂಭಮಭಯಂ ಪೀತ-ಶುಕ್ಲಾರುಣೋ ಹರಿಃ 
ಕೃಷ್ಣಶ್ವಾನ ಜಾನುತೋ ನಾಭೇಃ ಕಂಠಾತ್‌ ಕಾದಂತ ಏವ ಚ ॥ 
ಪ್ರಿಯಾ-ಯಕ್‌ ಪುರತೋ ವಿಷ್ಣೋಃ ಪಕ್ಚತುಂಡಸಮನ್ಹಿತಃ I 
ಜಂಗಮಸ್ಥಾವರವಿಷಹೃದಯಂ ಸರ್ವಕಾಮದಃ ॥ 
ಓಂ ಪಕ್ಷಿಸ್ವಾಹಾ ಓಂ । ಓಂ ಗರುಡಾಯ ನಮಃ ಓಂ ಗರುಡಂ ಆವಾಹಯಾಮಿ॥ 
ಶೇಷದೇವರ ಆವಾಹನೆ 
ದಧಾನೋ ಹಲ-ಸೌನಂದೌ ಶ್ವೇತ-ವರ್ಣಃ ಕೃತಾಂಜಲಿಃ । 
ಸಹಸ್ರ-ಮೂರ್ಧಾದ್ದಿಶೀಯ-ಕರ್ಣ-ಭೂಷಃ ಪ್ರಿಯಾಯುತಃ । 
ವನ-ಮಾಲೀ ನೀಲ-ವಾಸಾ ಧ್ಯೇಯೋ ವಿಷ್ಣೋಸ್ತು ಪೃಷ್ಠತಃ 
ಓಂ ಶೇಂ ಶೇಷಾಯ ನಮಃ ಓಂ | ಶೇಷಮಾವಾಹಯಾಮಿ ॥ 
ರುದ್ರದೇವರ ಆವಾಹನೆ 
ಧ್ಯೇಯಃ ಪಂಚ-ಮುಖೋ ರುದ್ರಃ ಸಟಿಕಾಮಲ-ಕಾಂತಿ-ಮಾನ್‌ 
ವಿದ್ಯಚ್ಛುಭ್ರಾಸಿತ-ರಜಃ-ಶ್ಯಾಮಾನ್ಯಸ್ಯ ಮುಖಾನಿ ತು । 
ಜಟಾವ-ಬದ್ಧೇಂದು-ಕಲಃ ಪ್ರಿಯಾ-ಯುಜ್‌ ನಾಗ-ಭೂಷಣಃ 
ಓಂ ನಮಃ ಶಿವಾಯ ಓಂ । ಓಂ ಮಹಾರುದ್ರದೇವಮಾವಾಹಯಾಮಿ ॥ 
ಗೌರಿಯ ಆವಾಹನೆ 
ಗೌರೀ ವರಾಭಯಕರಾ ಧ್ಯೇಯಾ ಪೀತಾಂಬರಾ ಚ ಸಾ। 
ಓಂ ನಮಃ ಶಿವಾಯ್ಕೆಃ ಓಂ | ಪಾರ್ವತೀಮಾವಾಹಯಾಮಿ ॥ 
ಗಣಪತಿಯ ಆವಾಹನೆ 


ರಕಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ | 
ಲಂಬೋದರೋ ಗಜಮುಖ: ಪಾಶದಂತಾಂಕುಶಾಭಯೇ ।ಟ 


-36- 


ಸರಸ್ವತೀಪೂಜೆ 


ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತರಯಾ ಹ್ಯಯಮ್‌ । 
ಓಂ ಕ್ಲಿಪ್ರಪ್ರಸಾದಾಯ ನಮಃ ಓಂ | ಗಣಪತಿಮಾವಾಹಯಾಮಿ ॥ 


ಶ್ರೀಮದಾನಂದತೀರ್ಥ-ಜಯತೀರ್ಥ-ವ್ಯಾಸತೀರ್ಥಾದೀನ್‌, ಭಾಷ್ಯಟೀಪಿಕಾ 
ಟಿಪ್ಪಣೀ-ಕರ್ತ್ವನ್‌, ಆವಾಹಯಾಮಿ. ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಿ 
ನಾರಾಯಣಾಷ್ಟಾಕ್ಷರಮಂತ್ರವನ್ನು ನ್ಯಾಸಪೂರ್ವಕವಾಗಿ ಮಾಡಬೇಕು. 


ಕೃಪಯಾ ಸಮ್ಮುಖೀಭವಂತು ಭವಂತಃ । 

ಪುಷ್ಪಾಂಜಲಿಂ ಸಮರ್ಪಯಾಮಿ ॥ 

ಪ್ರತಿಷ್ಠಾ ಸೂಕ್ತಂ- 

ಗೃಹಾ ವೈ ಪ್ರತಿಷ್ಠಾಸೂಕ್ತಮ್‌ । ತತ್ಪತಿಷ್ಠಿತತಮಯಾ ವಾಚಾ ಶಂಸ್ತವ್ಯಂ, 

ತಸ್ಮಾದ್‌ ಯದ್ಯಪಿ ದೂರ ಇವ ಪಶೂನ್‌ ಲಭತೇ, ಗೃಹಾನೇವೈ ನಾನಾ 

ಜಿಗಮಿಷತಿ, ಗೃಹಾ ಪಶೂಣಾಂ ಪ್ರತಿಷ್ಠಾ ಉತ್ತಮಾ ಪ್ರತಿಷ್ಠಾ | 

ಸುಪ್ರತಿಷ್ಠಿತ ಮಸ್ತು। ಓಂ ಆವಾಹಿತೋ ಭವ। ಸ್ಥಾಪಿತೋ ಭವ। ಸನ್ನಿಹಿತೋ 
ಭವ । ಸನ್ನಿರುದ್ಧೋ ಭವ । ಪ್ರಸೀದ ಪ್ರಸೀದ । 


ಧ್ಯಾನ 
ವ್ಯಾಸಾಯಪ್ರತಿಮೇತಿಹಾಸರಚನೋಲ್ಲಾಸಾಯ ದುರ್ವಾದಿನಾಂ 
ತ್ರಾಸಾಯಾಸಕರಾಯ ಸತ್ತು ಕೃತವಿಶ್ವಾಸಾಯ ದೋಷದ್ವಿಷೇ ॥ 
ಭಾಸಾ ಯಾಮುನರಮ್ಯತೋಯಸದೃಶಾಯಾಸಾ ಯಮಾಸೇವಿನೇ 
ದಾಸಾಯಾಭಯದಾಯ ಮದ್ದಗುರುಹೃದ್ದಾನಾಯ ತುಭ್ಯಂ ನಮಃ ॥೧॥ 
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ । 
ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ 11೨॥ 
ಶ್ರೀವೇದವ್ಯಾಸಾಯ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ 


ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಮರೋ ಭವ । 
ವಿಭೋ ಸಕಲಲೋಕೇಶ ವಿಷ್ಣೋ ಜಿಷ್ಣೋ ಹರೇ ಪ್ರಭೋ । 


-37- 


ಸರಸ್ವತೀಪೂಜೆ 


ಯಾಗಾವಸಾನಪರ್ಯಂತಂ ಅತ್ರ ಸ್ಥಿತ್ವಾ ಜನಾರ್ದನ । 

ಭಕ್ತಸ್ಯ ಮಮ ಪೂಜಾಂ ತಂ ಗೃಹೀತ್ವಾ ಪಾಹಿ ಮಾಂ ಪ್ರಭೋ ॥ 
ಓಂ ಓಂ ನಮೋ ನಾರಾಯಣಾಯ ಓಂ | 

ಓಂ ವೇದವ್ಯಾಸಾಯ ನಮಃ ಧ್ಯಾಯಾಮಿ ॥ 


ಪುಸ್ತಕೇಷು ಯತೋ ದೇವಿ ಕ್ರೀಡತೇ ಪರಮಾರ್ಥತಃ । 

ತತಸ್ತತ್ರ ಪ್ರಕುರ್ವೀತ ಧ್ಯಾನಮಾವಾಹನಾದಿಕಮ್‌ ॥ 

ಧ್ಯಾನಮೇವ ಪ್ರಕುರ್ವೀತ ಸಾಧಕೋ ವಿಜಿತೇಂದ್ರಿಯಃ | 

ಪ್ರಣವಾಸನಮಾರೂಢಾಂ ತದರ್ಥತ್ವೇನ ನಿಶ್ಚಿತಾಂ ॥ 

ಅಂಕುಶಂ ಚಾಕ್ಸಸೂತ್ರಂ ಚ ಪಾಶಂ ವೀಣಾಂ ಚ ಧಾರಿಣೀಮ್‌ । 

ಮುಕ್ತಾಹಾರಸಮಾಯುಕ್ತಾಂ ಮೋದರೂಪಾಂ ಮನೋಹರಾಮ್‌ ॥ 

ಸಿತೇನ ದರ್ಪಣಾಖ್ಯೇನ ವಸ್ತ್ರೇಣೋಪರಿಭೂಷಿತಾಮ್‌ | 

ಸುಸ್ತನೀಂ ವೇದವೇದ್ಯಾಂಚ ಚಂದ್ರಾರ್ಥಕೃತಶೇಖರಾಮ್‌ ॥ 

ಜಟಾಕಲಾಪಸಂಯುಕ್ತಾಂ ಪೂರ್ಣಚಂದ್ರನಿಭಾನನಾಮ್‌ । 

ತ್ರಿಲೋಚನಾಂ ಮಹಾದೇವಿಂ ಸ್ಫರ್ಣನೂಪುರಧಾರಿಣೀಮ್‌ ॥ 

ಕಟಕೈಸ್ಸ ರ್ಪೌರತ್ನಾಢ್ಯೆ ರ್ಮುಕ್ತಾವಲಯಭೂಷಿತಾಮ್‌ । 

ಕೇಯೂರೈರ್ಮೇಖಲಾದೈಶ್ಚ ದ್ಯೋತಯಂತೀಂ ಜಗತ್ತಯಮ್‌ । 

ಶಬ್ದಬ್ರಹ್ಮಾತ್ಮಿಕಾಂ ದೇವೀಂ ಧ್ಯಾನಕರ್ಮಸಮಾಹಿತಃ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಧ್ಯಾನಂ 
ಸಮರ್ಪಯಾಮಿ ॥ 


ಸೇ ಶ್ಯೀ ಸೇ ಶೀ 


ಜಯತ್ಯಜೋಖಂಡಗುಣೋರುಮಂಡಲಃ | 
ಸದೋದಿತಜ್ಞಾನಮರೀಚಿಮಾಲೀ | 
ಸಭಕ್ಷಹಾರ್ದೋಚ್ಛತಮೋನಿಹಂತಾ | 
ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ I 

ಇತಿ ಮಹಾನೀರಾಜನಂ ಸಮರ್ಪಯಾಮಿ ! 


-38- 


ಸರಸ್ವತೀಪೂಜೆ 


ಯೋನಃ ಪಿತಾ ಜನಿತಾ ಯೊ ವಿಧಾತಾ । 

ಧಾಮಾನಿ ವೇದ ಭುವನಾನಿ ವಿಶ್ವಾ | 

ಯೋ ದೇವಾನಾಂ ನಾಮಧಾ ಏಕ 

ಏವತಂ ಸಂಪ್ರಶ್ರಂ ಭುವನಾತ್ನಂನ್ಯಾ । 

ಇತಿ ಮಂತ್ರಪುಷ್ಪಂ ಸಮರ್ಪಯಾಮಿ । 

ಛತ್ರಚಾಮರನೃತ್ಯಗೀತ ಇತ್ಯಾದಿ ಉಪಚಾರಾನಮರ್ಪಯಾಮಿ । 


ಯಾಚೇ5ಹಂ ತ್ವಾಂ ಹೃಷಿಕೇಶ ನಮಾಮಿ ಪುರುಷೋತ್ತಮ । 
ಹೃದಯೇ ಕುರು ಸಂಕಾಶಂ ಶ್ರಿಯಾ ಸಹ ಜಗತ್ಪತೇ । 
ಸಾಲಿಗ್ರಾಮಶಿಲಾಸ್ಪರ್ಶಂ ಯೇ ಕುರ್ವಂತಿ ದಿನೇ ದಿನೇ । 
ವಾಂಛಂತಿ ಕರಸಂಸರ್ಶಂ ತೇಷಾಂ ದೇವಾಃ ಸವಾಸವಾಃ । 
ಇತಿ ಪ್ರಾರ್ಥನಾಂ ಸಮರ್ಪಯಾಮಿ. 


ಆಸನ 


ಶ್ರೀಶಂ ವಿಚಿತ್ರಕವಿತಾರಸಪೂರಿತಾಶಂ 
ಶ್ರೀಶಂಕರೋರಗಖಗೇಂದ್ರಹೃದಬ್ದವಾಸಮ್‌ ।ಟ 
ಆಶಂಕಮಾನಜನತೃಪ್ತಿಕರೋಕ್ಷಿಹಾಸಂ 

ವ್ಯಾಸಂ ನತೋಶಸ್ಥಿ ಹರಿತೋಪಲಸನ್ನಿಕಾಶಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಆಸನಂ ಸಮರ್ಪಯಾಮಿ ॥ 


ಅನೇಕರತ್ನಸಂಯುಕ್ತಾಂ ಸುವರ್ಣೇನ ವಿರಾಜಿತಮ್‌ | 

ಮುಕ್ತಾಮಣ್ಯಂಕಿತಂ ಚಾರು ಆಸನಂ ತೇ ದದಾಮ್ಯಹಮ್‌ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಆಸನಂ 
ಸಮರ್ಪಯಾಮಿ ॥ 


ಪಾದ್ಯ 


ವೇದಾಂತಸೂತ್ರಪವನೋದ್ಧ ಎತೆಪಂಚವೇದಾ- 
ಮೋದಾಂಶತೋಷಿತಸುರರ್ಷಿನರಾದಿಭೇದಾಮ್‌ । 


-39- 


ಸರಸ್ವತೀಪೂಜೆ 


ಬೋಧಾಂಬುಜಾತಲಸಿತಾಂ ಸರಸೀಮಗಧಾಂ 
ಶ್ರೀದಾಂ ಶ್ರಿತೋಶಸ್ಥಿ ಶುಕತಾತಪದಾಮುಖೇದಾಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಪಾದ್ಯಂ ಸಮರ್ಪಯಾಮಿ ॥ 


ಗಂಧಪುಷಾಕ್ಷತ್ಸೆಸಾರ್ಥಂ ಶುದ್ಧಶೋಯೇನ ಸಂಯುತಮ್‌ । 
ಶುದಸಟಿಕತುಲ್ಲಾಂಗಿ ಪಾದ್ದಂ ತೇ ಪ್ರತಿಗೃಹ್ಯತಾಂ || 
ಧು ಶೆ ಶೆ ೨ py 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಪಾದ್ಯಂ ಸಮರ್ಪಯಾಮಿ ॥ 


ಅರ್ಯ 
ದ್ವೈಪಾಯನೋ ಜಯತಿ ಯನ್ನಿಜಶಕ್ಷಿದೀಪಃ 
ಪಾಪಾಭಿವರ್ಧಿತಕುವಾದಿತಮಿಸ್ರತಾಪಃ । 
ಪಾಪಾಖ್ಯದುರ್ಭಗದಶಾಕೃತಿತೀವ್ರಕೋಪಃ 
ಪಾಪಾದ್ಭುತೌಷಧಿರಗೇ ಶ್ಲನನಾಂಶರೂಪಃ ॥ 
ಶ್ರೀವೇದವ್ಯಾಸಾಯ ನಮಃ । ಅರ್ಫ್ಯಂ ಸಮರ್ಪಯಾಮಿ ॥ 


ಭಕ್ತಾಭೀಷ್ಟಪ್ರದೇ ದೇವಿ ದೇವದೇವಾದಿವಂದಿತೇ | 
ಧಾತೃಪ್ರಿಯೇ ಜಗದ್ಭಾತ್ರಿ ದದಾಮ್ಕರ್ಫ್ಯಂ ಗೃಹಾಣ ಭೋ ॥ 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಅರ್ಯುಂ ಸಮರ್ಪಯಾಮಿ ॥ 

ಆಚಮನ 
ಇಂದ್ರಾದಿದೈವತಹೃದಾಖ್ಯಚಕೋರಚಂದ್ರಾ- 
ಮಂದಾಂಶುಕಲ್ಪಶುಭಜಲ್ವಿತಪುಷವೃಂದಃ । 
ವೃಂದಾರಕಾಂಘ್ರ್ಯುಪಲತಾಗುಣರತ್ನಸಾಂದ್ರೋ 
ಮಂದಾಯ ಮೇ ಫಲತು ಕೃಷ್ಣತರುಃ ಫಲಂ ದ್ರಾಕ್‌ ॥ 
ಶ್ರೀವೇದವ್ಯಾಸಾಯ ನಮಃ | ಆಚಮನಂ ಸಮರ್ಪಯಾಮಿ ॥ 


-40- 


ಸರಸ್ವತೀಪೂಜೆ 


ಪೂರ್ಣಚಂದ್ರಸಮಾನಾಭೇ ಕೋಟಿಸೂರ್ಯಸಮಪ್ರಭೇ । 

ಭಕ್ತ್ಯಾಸಮರ್ಪಿತಂ ವಾಣಿ ಗೃಹಾಣಾಚಮನೀಯಕಂ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಆಚಮನೀಯಂ ಸಮರ್ಪಯಾಮಿ ॥ 


ಮಧುಪರ್ಕ 


ಮಾತಾ ಹಿತೇವ ಪರಿರಕ್ಚತಿ ಯೇನ ಗೀತಾ 
ಗೀತಾಗ್ಯಭಾರತಪುರಾಣಕೃತಾರವಿಗೀತಾ । 

ವಾತಾಂಶಮಧ್ವವರದಃ ಸಗಿರೋ ಮಮೈತಾಃ 

ಖ್ಯಾತಾಃ ಪರಾಶರಸುತೋ ವಿದಧಾತು ಧಾತಾ ॥ 
ಶ್ರೀವೇದವ್ಯಾಸಾಯ ನಮಃ । ಮಧುಪರ್ಕಂ ಸಮರ್ಪಯಾಮಿ ॥ 


ಕಮಲಭವನಕಾಯೇ ಕೋಟಿಸೂರ್ಯಪ್ರಕಾಶೇ 

ವಿಶದಶುಚಿವಿಲಾಸೇ ಕೋಮಲೇಹಾರಯುಕ್ತೇ । 

ದಧಿಮಧುಫುತಯುಕ್ತಂ ಕ್ಲೀರರಂಭಾಫಲಾಢ್ಯಮ್‌ | 

ಸುರುಚಿರಮಧುಪರ್ಕಂ ಗೃಹ್ಯತಾಂ ದೇವವಂದ್ಯೇ । 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಮಧುಪರ್ಕಂ 
ಸಮರ್ಪಯಾಮಿ ॥ 

ಪಂಚಾಮೃತ 

ಪಾರಂ ಭವಾಖ್ಯಜಲಧೇರ್ಭುವನೈಕಸಾರಂ 

ಸ್ವೈರಂ ಕೃತೋರುವಿಧವೇದಪಥಪ್ರಚಾರಮ್‌ | 

ಆರಂಜಿತಾಮರಜನಂ ಸುಖಚಿಚ್ಛರೀರಂ 


ಧೀರಂ ಸ್ಥರಾಮಿ ಹೃದಿ ಸತ್ಯವತೀಕುಮಾರಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ॥ 


-41- 


ಸರಸ್ವತೀಪೂಜೆ 


ದಧೀಕ್ಷೀರ ಫೃತೋಪೇತಂ ಶರ್ಕರಾಮಧುಸಂಯುತಮ್‌ । 
ಪಂಚಾಮೃತಸ್ನಾನಮಿದಂ ಸ್ವೀಕುರುಷ್ವ ಮಹೇಶಥಿ ॥ 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಪಂಚಾಮೃತ 
ಸ್ನಾನಂ ಸಮರ್ಪಯಾಮಿ ॥ 


ಮಹಾಭಿಷೇಕ 
ಭಾವಾಶ್ರಿತಂ ಯಮನುಸೃತ್ಯ ಭಜಂತಿ ದೇವಾಃ 
ಸೇವಾರತಾಶ್ಚ ಮುನಯಃ ಕವಯೋ ನೃದೇವಾಃ | 
ಯೋ ವಾಸುದೇವವಪುರಸ್ಕ ಮಹಾನುಭಾವಾಂ- 
ಚ್ಛೇಬಾದರಾಯಣಹರೇರ್ನ ಗೃಣೀತಕೋ ವಾ॥ 
ಶ್ರೀವೇದವ್ಯಾಸಾಯ ನಮಃ । ಮಹಾಭಿಷೇಕಂ ಸಮರ್ಪಯಾಮಿ ॥ 


ಶುದ್ಧೋದಕೇನ ಸುಸ್ನಾನಂ ಕರ್ತವ್ಯಂ ವಿಧಿಪೂರ್ವಕಮ್‌ । 
ಸುವರ್ಣಕಲಶಾನೀತೈರ್ನಾನಾಗಂಧಸುವಾಸಿತೈಃ ॥ 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ 


ವಸ್ತಯುಗೃ 
ಅ ಟ್ರ 
ಜ್ಞಾನಂ ಪ್ರದೇಹಿ ಭವದಾಗಮವಾರ್ಧದಧೀನಂ 
ಶ್ರೀನಂದಸೂನುಪದಭಕ್ತಿನದೀನಿದಾನಮ್‌ । 
ಆನಂದತೀರ್ಥವರದೋಚ್ಚಮಹಾಧ್ವ್ಹನೀನಂ 
ದೀನಂ ಬದರ್ಯಧಿಪತೇ ಕುರು ಮಾಮಮಾನಮ್‌ ॥ 
ಶ್ರೀವೇದವ್ಯಾಸಾಯ ನಮಃ | ವಸ್ತಯುಗ್ಗಂ ಸಮರ್ಪಯಾಮಿ ॥ 


ಶುಕ್ಷವಸ್ತ್ರದ್ಧಯಂ ದೇವಿ ಕೋಮಲಂ ಕುಟಲಾಲಕೇ । 
ಮಯಿ ಪ್ರೀತ್ಯಾ ತ್ವಯಾ ವಾಣಿ-ಬ್ರಹ್ಮಾಣೀ ಪ್ರತಿಗೃಹ್ಯತಾಂ ॥ 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ವಸ್ತಯುಗ್ಗಂ 
ಸಮರ್ಪಯಾಮಿ ॥ 


ಯಜ್ಞೋಪವೀತ/ಕಂಠಾಭರಣ 
ವಾಸಿಷ್ಠವಂಶತಿಲಕಸ್ಯ ಹರೇರ್ಮನೋಜ್ಲಂ 
ದೋಷೌ್‌ಘಖಂಡನವಿಶಾರದಮಷ್ನಕಂ ಯೇ । 
ದಾಸಾಃ ಪಠಂತ್ಯನುದಿನಂ ಭುವಿ ವಾದಿರಾಜ- 
ಧೀಸಂಭವಂ ಪರಿಭವೋ ನ ದಿಶಾಸು ತೇಷಾಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಯಜ್ಞೋಪವೀತಂ ಸಮರ್ಪಯಾಮಿ ॥ 


ಶಬ್ದಬ್ರಹ್ಮಾತ್ಮಿಕೇ ದೇವಿ ಶಬ್ದಶಾಸ್ತಕೃತಾಲಯೇ । 
ಎ ಎ ಅಲ 

ಬ್ರಹ್ಮಸೂತ್ರಂ ಗೃಹಾಣ ತಂ ಬ್ರಹ್ಮಶಕ್ರಾದಿಪೂಜಿತೇ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಕಂಠಾಭರಣಂ ಸಮರ್ಪಯಾಮಿ ॥ 

ಆಭರಣ 

ತ್ರಯ್ಯಾ ವಿಕಾಸಕಮಜಂ ಮುಹುರಂತರೇವ 

ಸಂಚಿಂತ್ಯ ಮಧ್ವಗುರುಪಾದಯುಗಂ ಗುರೂಂಶ್ಚ । 

ವೇದೇಶಪಾದಜಲಜಂ ಹೃದಿ ಸಾಧು ಕೃತ್ವಾ 

ಸಂಪ್ರಾರ್ಥಯೇ ಶ್ರುತಿವಿಕಾಸಕಹಸ್ತದಾನಮ್‌ ॥ 


ಶ್ರೀವೇದವ್ಯಾಸಾಯ ನಮಃ । ಆಭರಣಂ ಸಮರ್ಪಯಾಮಿ ॥ 


ಕಟಕಮಕುಟಹಾರೈರ್ನೂಪುರೈರಂಗದಾದೈೈಃ । 
ವಿವಿಧಸುಮಣಿಯುಕ್ತೆ ರ್ಮೇಖಲಾರತ್ನಹಾರೈಃ । 
py EY 
ಕಮಲದಳವಿಲಾಸೇ ಕಾಮದೇ ಸಂಗೃಹಾಣ ॥ 
ಪ್ರಕಟಿತಕರುಣಾರ್ದೇ ಭೂರಿಶೋಭೂಷಣಾನಿ ॥ 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಆಭರಣಾನಿ 
ಸಮರ್ಪಯಾಮಿ ॥ 


-43- 


'ಗಂಧ 
ಪದ್ಮಾಸನಾದಿಸುರಸತ್ತಮಭೂಸುರಾದಿ- 
ಸಲ್ಲೋಕಬೋಧದಜನೇ ಬದರೀನಿವಾಸಿನ್‌ । 
ಸಚ್ಛಾಸ್ತ್ರಶಸ್ತ್ರಹೃತಸತ್ಯುಮತೇ ಸದಿಷ್ಟ 
ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಗಂಧಂ ಸಮರ್ಪಯಾಮಿ ॥ 


ಚಂದ್ರನಾಗರುಕಸ್ತೂರಿ ಕರ್ಪೂರಾದ್ಕೈಶ್ಚ ಸಂಯುತಮ್‌ । 
ಗಂಧಂ ಗೃಹಾಣ ವರದೇ ವಿಧಿಪತ್ನೀ ನಮೋಸ್ತುತೇ ॥ 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಗಂಧಂ 


ಸಮರ್ಪಯಾಮಿ ॥ 
ಅಕತೆ 
ಲು 
ಆಮ್ನಾಯವಿಸ್ತರವಿಶಾರದ ಶಾರದೇಶ- 
ಭೂತಾಧಿಪಾದಿಸುರಸಂಸ್ಕುತಪಾದಪದ್ಕ । 
ಯೋಗೀಶ ಯೋಗಿಹೃದಯಾಮಲಕಂಜವಾಸ 


ವಾಸಿಷ್ಠ ಕೃಷ್ಣ ಮಮ ದೇಹಿ ಕರವಾಲಂಬಮ್‌ ॥ 
ಶ್ರೀವೇದವ್ಯಾಸಾಯ ನಮಃ । ಅಕ್ಷತಾಂ ಸಮರ್ಪಯಾಮಿ ॥ 


ಅಕ್ಕತಾನ್‌ ಧವಳಾನ್‌ ದಿವ್ಯಾನ್‌ ಶಾಲೀತಂಡುಲನಿರ್ಮಿತಾನ್‌ । 

ಗೃಹಾಣ ವರದೇ ದೇವಿ ಬ್ರಹ್ಮಶಕ್ತಿ ನಮೋಶಸ್ತುತೇ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಅಕ್ಷತಾನ್‌ 
ಸಮರ್ಪಯಾಮಿ ॥ 


ಪುಷ್ಪಪೂಜೆ 
ವೇದೇಶತೀರ್ಥಗುರುಮಾನಸನೀರಜಸ್ಥ- 
ಶ್ರೀಮಧ್ವಹೃತ್ಯಮಲವಾಸಿರಮಾನಿವಾಸಃ । 


-44- 


ಸರಸ್ವತೀಪೂಜೆ 


ಪ್ರೀ ತೋತಸ್ತನೇನ ಶುಭದೋ ಮಮ ದೇವಪೂಜಾ- 
ವ್ಯಾಖ್ಯಾದಿಸತ್ಯತಿಕೃತೋ ಬದರೀನಿವಾಸೀ ॥ 
ಶ್ರೀವೇದವ್ಯಾಸಾಯ ನಮಃ | ಪುಷ್ಪು ಸಮರ್ಪಯಾಮಿ ॥ 


ನಂದ್ಯಾವರ್ತಾದಿಪುಷ್ಟೆ ಶ್ವ ಮಲ್ಲಿಕಾಭಿರ್ಮನೋಹರೈ: I 
ಕರವೀರೈರ್ಮನೋರಮೈಲರ್ವಕುಲೈ: ಕೇತಕೈಶ್ಯುಬೈ: । 
ಪುನ್ನಾಗೈರ್ಜಾತಿಕುಸಮೈರೃಂದಾರೈಶ್ಚ ಸುಶೋಭಿತೈಃ | 
ನೀಲೋತ್ಪಲೈಷ್ಯುಬ್ಛೆಶ್ಚಾನೈ ಪಸತ್ಯಾಲತರುಸಂಭವೈಃ । 


ಗೃಹಾಣ ವರದೇ ದೇವಿ ಬ್ರಹ್ಮಪತ್ನಿ ನಮೋಸ್ತುತೇ ॥ 


ಶ್ರೀವೇದವ್ಯಾಸ ಅಷ್ಟೋತ್ತರಶತನಾಮಾವಳಿ 

(ಶ್ರೀ ಬಿದರಹಳ್ಳಿ ಶ್ರೀನಿವಾಸತೀರ್ಥಕೃತ ಶ್ರೀವೇದವ್ಯಾಸ ನಾಮಾವಳಿ) 

ಓಂ ಈಶಿತ್ರೇ ನಮಃ | ಓಂ ಶ್ರುತಿಭರ್ತ್ರೇ ನಮಃ । ಓಂ ಭುವನಪ್ರಭವೇ 
ನಮಃ । ಓಂ ಜಗದ್ಗುರವೇ ನಮಃ । ಓಂ ಸದ್ದುರವೇ ನಮಃ | ಓಂ 
ಮುನಿವಂಶಶೇಖರಾಯ ನಮಃ । ಓಂ ಭಗವತ್ತಮಾಯ ನಮ; । ಓಂ 
ವೇದರಾಜಾಯ ನಮಃ । ಓಂ ಸತ್ಯವತೀಸುತಾಯ ನಮಃ । ಓಂ ಶ್ರುತೀಶ್ಚರಾಯ 
ನಮಃ । ಓಂ ನೀಲಭಾಸೇ ನಮಃ । ಓಂ ಪಾರಶರ್ಯಾಯ ನಮಃ | ಓಂ 
ಮಹಾಪ್ರಭವೇ ನಮಃ | ಓಂ ವೇದವ್ಯಾಸಾಯ ನಮಃ | ಓಂ ಸತ್ತತಯೇ 
ನಮಃ । ಓಂ ದ್ವಿಜೇಂದ್ರಾನ್ವಯಜಾಯ ನಮಃ । ಓಂ ಜಗತ್ತಿತಾಯ ನಮಃ । ಓಂ 
ಅಜಿತಾಯ ನಮಃ । ಓಂ ಮುನೀಂದ್ರಾಯ ನಮಃ । ಓಂ ವೇದನಾಯಕಾಯ 
ನಮಃ । ಓಂ ದೇವತಾಪೂಜ್ಯಚರಣಾಯ ನಮಃ । ಓಂ ಆಮ್ನಾಯಾನಾಂ 
ಸುಪಾಲಕಾಯ ನಮಃ | ಓಂ ಭಾರತಾನಾಂವರಗುರವೇ ನಮಃ ಓಂ 
ಬ್ರಹ್ಮಸೂತ್ರಪಣಾಯಕಾಯ ನಮಃ । ಓಂ ದ್ವೈಪಾಯನಾಯ ನಮಃ । ಓಂ 
ಮಧ್ವನಾಥಾಯ ನಮಃ । ಓಂ ಜ್ಞಾನಸೂರ್ಯಾಯ ನಮಃ | ಓಂ ಸದಿಷದಾಯ 
ನಮಃ | ಓಂ ವಿದ್ಯಾಪತಯೇ ನಮಃ | ಓಂ ಶ್ರುತಿಪತಯೇ ನಮಃ । ಓಂ 
ವಿದ್ಯಾರಾಜಾಯ ನಮಃ । ಓಂ ಗಿರಾಂಪ್ರಭವೇ ನಮಃ । ಓಂ ವಿದ್ಯಾಧಿರಾಜಾಯ 


45. 


ಸರಸ್ಪತೀಪೂಜೆ 


ವ 


ನಮಃ | ಓಂ ವೇದೇಶಾಯ ನಮಃ । ಓಂ ವೇದಪತೇಯ ನಮಃ । ಓಂ ಸ್ವಭುವೇ 
ನಮಃ । ಓಂ ವಿದ್ಯಾಧಿನಾಥಾಯ ನಮಃ | ಓಂ ವೇದರಾಜಾಯ ನಮಃ । 
ಓಂ ಆಮ್ನಾಯವಿಕಾಸಕಾಯ ನಮಃ । ಓಂ ವಿದ್ಯಾಧೀಶಾಯ ನಮಃ । 
ಓಂ ಶ್ರುತೀಶಾಯ ನಮಃ । ಓಂ ಶ್ರುತಿಪಂಕಜಭಾಸ್ಕರಾಯ ನಮಃ | 
ಓಂ ಕೃಷ್ಣದ್ಟೈಪಾಯನಾಯ ನಮಃ । ಓಂ ವ್ಯಾಸಾಯ ನಮಃ । 
ಓಂ ಭಕ್ತಚಿಂತಾಮಣಯೇ ನಮಃ । ಓಂ ಮಹಾಭಾರತನಿರ್ಮಾತ್ರೇ ನಮಃ । 
ಓಂ ಕವೀಂದ್ರಾಯ ನಮಃ 1 ಓಂ ಬಾದರಾಯಣಾಯ ನಮಃ 1 
ಓಂ ಸ್ಮೃತಿಮಾತ್ರಾರ್ತಿಹಾಯ ನಮಃ । ಓಂ ಭಕ್ತಜ್ಞಾನದಾಯ ನಮಃ । 
ಓಂ ವಿಶ್ವವೇತ್ರೇ ನಮಃ | ಓಂ ವಿಶ್ವಪತಯೇ ನಮಃ । ಓಂ ಭಕ್ತಾಜ್ಞಾನವಿನಾಶಕಾಯ 
ನಮಃ । ಓಂ ವಿಘ್ನೋಘಾಂತತರಣೇ ನಮಃ । ಓಂ ವಿಘ್ನಾಟವೀಹವ್ಯವಾಟೇ 
ನಮಃ । ಓಂ ವಿಘ್ನವ್ಯಾಲವಿಪಾಯ ನಮಃ । ಓಂ ವಿಘ್ನೋಘಘನಮಾರುತಾಯ 
ನಮಃ । ಓಂ ವಿಫ್ನೇಭಪಂಚಾನನಾಯ ನಮಃ । ಓಂ ವಿಘ್ನಪರ್ವತಸತ್ಸವಯೇ 
ನಮಃ | ಓಂ ವಿಘ್ನಾಬಿಬ್ಬಂಬುಜಾಯ ನಮಃ । ಓಂ ವಿಘ್ನದೂರಸದಾಗತಯೇ 
ನಮಃ । ಓಂ ವೇದೋದ್ಧಾರಕಾಯ ನಮಃ | ಓಂ ವಿಜ್ಞಾನರೂಚೀಶಾಪೂರ್ಣಾಯ 
ನಮಃ 1 ಓಂ ಬ್ರಹ್ಮಾಂಡಾಂತರ್ಬಹಿಸ್ಥಿತಾಯ ನಮಃ । 
ಓಂ ಯೋಗಿಮಾನಸಕಂಜಸ್ಮಾಯ ನಮಃ । ಓಂ ಹರಿತೋಫಲಸನ್ನಿಭಾಯ 
ನಮಃ । ಓಂ ಭಕ್ತಜ್ಞಾನಸುಸಂಹಾರಿಣೇ ನಮಃ । ಓಂ ತರ್ಕಮುದ್ರಾಯುತಾಯ 
ನಮಃ । ಓಂ ದಕ್ಷಿಣೇಭವಭೀತಾನಾಂ ಭವನಾಶಕಮುದ್ರಾಯ ನಮಃ । 
ಓಂ ಸನ್ಮಗಲಪ್ರದಾಯಕ ಅಭಯಮುದ್ರಾಯ ನಮಃ । ಓಂ ಪ್ರಾಜ್ಞಮೌಲಿನೇ 
ನಮಃ | ಓಂ ಪುರುಧೀಯೇ ನಮಃ | ಓಂ ಸುಖಕಾಂತಯೇ ನಮಃ 1 
ಓಂ ಯವೋದಭಾಸೇ ನಮಃ । ಓಂ ಶತತೇಂದ್ವ 6ಧಿಕಸತ್ವಾಂತಯೇ ನಮಃ । 
ಓಂ ಅಯೋಗ್ಯ ಜನಮೋಹಕಾಯ ನಮಃ । ಓಂ ಶುಕ್ಲರಕ್ತವಿಧುರಾಯ 
ನಮಃ । ಓಂ ಬ್ರಹ್ಮಾದಿವರ್ಣಾಭಿಮಾನಿಸಂಸ್ಕುತಾಯ ನಮಃ । 
ಓಂ ಅನಂತಸುಗುಣಾಯ ನಮಃ । ಓಂ ಯೋಗಿಂದ್ರಾಯ ನಮಃ । 
ಓಂ ಪದ್ಮಚಾರ್ಚಿತಾಯ ನಮಃ । ಓಂ ಆಚಾರ್ಯವರ್ಯಾಯ ನಮಃ । 


-46- 


ಸರಸ್ವತೀಪೂಜೆ 


ಓಂ ವಿಪ್ರಾತ್ಮನೇ ನಮಃ । ಓಂ ಪಾಪನಾಶನಾಯ ನಮಃ । ಓಂ ವೇದಾಂತಕರ್ತೇ 
ನಮಃ | ಓಂ ಭಕ್ತಾನಾಂ ಕವಿತಾದಿಗುಣಪ್ರದಾಯನಮಃ । ಓಂ ವಾದೇ 
ವಿಜಯದಾಯ ನಮಃ | ಓಂ ರಣೇವಿಜಯಪ್ರದಾಯ ನಮಃ 1 
ಓಂ ಕೀಟರಾಜ್ಯಪ್ರದಾಯ ನಮಃ | ಓಂ ಕೀಟಮೋಕ್ಷಧಾತ್ರೇ ನಮಃ । 
ಓಂ ಸೆತ್ನಭವೇ ನಮಃ | ಓಂ ಆಮ್ನಾಯೋದ್ಧಾರಕಾಯ ನಮಃ । 
ಓಂ ಸತ್ತುರುವಂಶಫೃತೇ ನಮಃ । ಓಂ ಶುಕಮುನಿಜನಕಾಯ ನಮಃ । 
ಓಂ ಜನಕೌಪದೇಶಕಾಯ ನಮಃ | ಓಂ ಮಾತುಸ್ಪೃತಿಮಾತ್ರೇಣಗಮನಾವರದಾತ್ರೇ 
ನಮಃ | ಓಂ ಈಶ್ವರೇಶ್ವರಾಯ ನಮಃ । ಓಂ ಯಮುನಾದ್ವೀಪಸುಜನಯೇ 
ನಮಃ 1 ಓಂ ಯಮುನಾದ್ವೀಪಭಾಸಕಾಯ ನಮಃ | 
ಓಂ ಮಾತ್ರಾಜ್ಞಾಪಾಲನಾರ್ಥಾಯ ನಮಃ । ಓಂ ಭಗವತೇ ನಮಃ । 
ಓಂ ಪುರುಷೋತ್ತಮಾಯ ನಮಃ । ಓಂ ಧೃತರಾಷ್ಟ್ರಪಾಂಡುವಿದುರಜನಕಾಯ 
ನಮಃ । ಓಂ ಜ್ಞಾನದಾಯ ನಮಃ | ಓಂ ಉಗ್ರರೂಪಾಯ ನಮಃ । 
ಓಂ ಶಾಂತರೂಪಾಯ ನಮಃ | ಓಂ ಪಾಂಡವಾನಾಂ ಪರಾತ್ರರಾಯ ನಮಃ । 
ಪುಷ್ಪ ಪೂಜೆ 
ವಾಸುದೇವಾಯ ನಮಃ ಕರವೀರಪುಷಂ ಸಮರ್ಪಯಾಮಿ । 
ಜಗನ್ನಾಥಾಯ ನಮಃ ಕೇತಕೀಪುಷ್ಟ್ಬಂ ಸಮರ್ಪಯಾಮಿ । 
ತಪೋಧನಾಯ ನಮಃ ಕಮಲಪುಷ್ಪಂ ಸಮರ್ಪಯಾಮಿ । 
ಮೂಲವೇದವಿಭಾಗಕರ್ತ್ರೇ ನಮಃ ಸೌಗಂಧಿಕಾಪುಷಂ ಸಮರ್ಪಯಾಮಿ । 
ವೇದಗೋಪ್ರೇ ನಮಃ ಬಕುಲಪುಷ್ಪಂ ಸಮರ್ಪಯಾಮಿ । 
ವೇದಮಾರ್ಗಪ್ರವರ್ತಕಾಯ ನಮಃ ಜಾಜೀಪುಷಂ ಸಮರ್ಪಯಾಮಿ । 
ದಿವ್ಯಯೋಗಾಸನಾರೂಢಾಯ ನಮಃ ಮಲ್ಲಿಕಾಪುಷಂ ಸಮರ್ಪಯಾಮಿ । 
ಕೋಟಮನ್ನಥಸುಂದರಾಯ ನಮಃ ಸೇವಂತಿಕಾಪುಷಂ ಸಮರ್ಪಯಾಮಿ । 
ಪ್ರದ್ಯುಮ್ನಾಯ ನಮಃ ಪುನ್ನಗಾಪುಷ್ಪಂ ಸಮರ್ಪಯಾಮಿ । 
ಅನಂತನಿತ್ಯಸಂಕಾಶಾಯ ನಮಃ ಮಾಲತೀಪುಷಂ ಸಮರ್ಪಯಾಮಿ । 


೦೦ 


ಶ್ರೀವೇದವ್ಯಾಸಾಯ ನಮಃ । ವೇದವಿಭಾಗಕರ್ತ್ರೇ ನಮಃ । 


ಬ್ರಹ್ಮಸೂತ್ರಪ್ರಣೇತ್ರೇ ನಮಃ | ಮಹಾಭಾರತನಿರ್ಮಾರ್ತೆೇ ನಮಃ | 


ಸರಸ್ವತೀಪೂಜೆ 


ಅಷ್ಟಾದಶಪುರಾಣಕರ್ತೆೇ ನಮಃ 1 ಕೀಟರಾಜ್ಯದಾತ್ರೇ ನಮಃ । 


ಚಿರಂಜೀವಿನೇ ನಮಃ । ಕಲಿಭಂಜಕಾಯ ನಮಃ | 
ವಿಜ್ಞಾನರೋಚಯೇ ನಮಃ । ವಿಧಿಶರ್ವಾದಿವಿಜ್ಞಾನದಾತ್ರೇ ನಮಃ । 
ಜ್ಞಾನಸಂಸ್ಥಾಪಕಾಯ ನಮಃ । ಶ್ರೀವೇದವ್ಯಾಸಾಯ ನಮಃ । 
ಅಂಗಪೂಜೆ 

ಓಂ ಬ್ರಹ್ಮಾಣ್ಮೈ ನಮಃ । ಪಾದೌ ಪೂಜಯಾಮಿ ॥ 

ಓಂ ಬ್ರಹ್ಮಣ್ಯಮೂರ್ತಯೇ ನಮಃ । ಗುಲ್ಫ್‌ ಪೂಜಯಾಮಿ ॥ 

ಓಂ ಜಗದ್ರಕ್ಠಕಾಯೈ ನಮಃ । ಜಂಘೇ ಪೂಜಯಾಮಿ ॥ 

ಓಂ ಜಗದಾದ್ಯಾಯ್ಕೆ ನಮಃ । ಜಾನುನೀ ಪೂಜಯಾಮಿ ॥ 

ಓಂ ಚಾರುವಿಲಾಸ್ಕೈ ನಮಃ । ಊರೂ ಪೂಜಯಾಮಿ ॥ 

ಓಂ ಹರಿಪೂಜಕಾಯ್ಕೈ ನಮಃ । ಕಟಿಂ ಪೂಜಯಾಮಿ ॥ 

ಓಂ ಜನ್ಮಹೀನಾಯ್ಕೆ ನಮಃ । ಜಘನಂ ಪೂಜಯಾಮಿ ॥ 

ಓಂ ಗಂಭೀರನಾಭಾಯೈ ನಮಃ । ನಾಭಿಂ ಪೂಜಯಾಮಿ ॥ 

ಓಂ ಬ್ರಹ್ಮಪೂಜಕಾಯೈ ನಮಃ । ಉದರಂ ಪೂಜಯಾಮಿ ॥ 

ಓಂ ಸರ್ವರಕ್ಷಿಣ್ಕೆ ನಮಃ ಕರವೀರಪುಷ್ಪಂ ಸಮರ್ಪಯಾಮಿ ॥ 

ಓಂ ಅಕ್ಬಮಾಲಾಧರಾಯ್ಛೈೆ ನಮಃ । ಜಾತೀಪುಷ್ಬಂ ಸಮರ್ಪಯಾಮಿ ॥ 

ಪುಷ್ಠಪೂಜಾಂ ಸಮರ್ಪಯಾಮಿ ॥ 

ಪತ್ರಪೂಜೆ 

ಓಂ ಸರಸ ನಮಃ । ಸೇವಂತಿಕಾಪತ್ರಂ ಸಮರ್ಪಯಾಮಿ ॥ 
ಓಂ ಜಗನ್ಮಾತ್ರೇ ನಮಃ । ಮಾಚೀಪತ್ರಂ ಸಮರ್ಪಯಾಮಿ ॥ 
ಓಂ ಮಾಯಾಯ್ಕೈೆ ನಮಃ । ಮರುವಕಪತ್ರಂ ಸಮರ್ಪಯಾಮಿ ॥ 


ಓಂ ಜ್ಞಾನಮುದ್ರಾಯ್ಕೆ ನಮಃ | ಬಲ್ಲಪತ್ರಂ ಸಮರ್ಪಯಾಮಿ ॥ 
ಓಂ ವರಪ್ರದಾಯ್ಕೆ ನಮಃ । ತುಲಸೀಪತ್ರಂ ಸಮರ್ಪಯಾಮಿ ॥ 


-48- 


ಸರಸ್ವತೀಪೂಜೆ 


ಓಂ ದುರ್ಗಾಯ್ಕೆ ನಮಃ । ದೂರ್ವಾಪತ್ರಂ ಸಮರ್ಪಯಾಮಿ ॥ 

ಓಂ ಕಾಳ್ಕೈ ನಮಃ । ಕಸ್ತೂರಿಪತ್ರಂ ಸಮರ್ಪಯಾಮಿ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ನಾನಾವಿಧ 
ಪರಿಮಳಪತ್ರಪೂಜಾಂ ಸಮರ್ಪಯಾಮಿ॥ 

ಶ್ರೀವ್ಯಾಸಶಿಷ್ಯಾವರಣಪೂಜೆ 

ತದ್ಧಹಿಃ ಪೂರ್ವಾದಿದಿಕ್ಚು ॥ ಪೂರ್ವಸ್ಯಾಂಶಕ್ರಾವಿಷ್ಠಸಾಮವೇದಪ್ರವರ್ತಕ 
ಕರ್ಮಮೀಮಾಂಸಾನಿರ್ಮಾತೃಜೈಮಿನಿ-ಶೇಷಾವಿಷ್ಠಯಕ್ಕಪರ್ತಕಮೀಮಾಂಸಾ 
ಸಂದೋಹಕರ್ತ್ವೃಪೈಲಾಭ್ಯಾಂ ನಮಃ । ದಕ್ಷಿಣಸ್ಯಾಂ ಗರುಡಾವಿಷ್ಟಾಥರ್ವಾಂಗಿರಸಾಂ 
ಪ್ರವರ್ತಕಸುಮಂತು - ಬ್ರಹ್ಮಾವಿಷ್ಟ ಕೃಷ್ಣ ಯಜುಃಪ್ರವರ್ತಕ ಭಾರತಪ್ರವರ್ತಕ 
ವೈಶಂಪಾಯನಾಭ್ಯಾಂ ನಮಃ । ಪ್ರತೀಚ್ಯಾಂ ಶುಕ್ಲೆಯಜುಃಪ್ರವರ್ತಕಸೂರ್ಯ - 
ಮಾನುಶೇಷೇಷು ಗಂಧರ್ವಾದಿಷು ಚ ವೇದಾದಿಪ್ರವರ್ತಕ ವಿಶೇಷತೋ 
ಭಾಗವತಪ್ರವರ್ತಕಶಿವಾತಕ್ಷಶುಕಾಭ್ಯಾಂ ನಮಃ । ಉತ್ತರಸ್ಯಾಂ ದೇವಾದಿಷು ವೇದಾದಿ 
ಪ್ರವರ್ತಕನಾರದ - ಭಾರತಭಾಗವತಮಹಾರಾಮಾಯಣಾದಿಕೃತ್ತ್ನ 
ಪಂಚರಾತ್ರಾಗಮಾದಿ ವೇದವ್ಯತಿರಿಕ್ತ ಸಸಲಪೌರುಷೇಯ ಗ್ರಂಥಪ್ರವರ್ತಕಸೂತಾಭ್ಯಾಂ 
ನಮಃ । ಅಗ್ರೇ ಜ್ಞಾನಯೋಗಶಾಸ್ತ್ರಪ್ರವರ್ತಕಸನತ್ಕುಮಾರಾದಿಭ್ಯೋ ನಮಃ । ವಾಮೇ 
ಕರ್ಮಯೋಗಪ್ರವರ್ತಕಬ್ಛಗ್ಹಾದಿಭ್ಯೋ ನಮಃ ॥ 

ತತ್ರ ಪೂರ್ವಾದಿದಿಕ್ಷು ಕುಶಲಲೇಖನಕರ್ಮಪ್ರವರ್ಶಕ ಪಾಣೀಂದ್ರಿಯಾಭಿ- 
ಮಾನೀಂದ್ರಾಯ ನಮಃ । ದಕ್ಷಿಣೇ ಸರ್ವಪುರಾಣಾಭಿಮಾನಿಶೇಷಾಯ ನಮಃ । 
ಪಶ್ಚಿಮೇ ಸರ್ವವೇದಾಭಿಮಾನಿಗರುಡಾಯ ನಮಃ । ಉತ್ತರೇ ಬೃಹಸ್ಪತಯೇ 
ನಮಃ । ಇಂದ್ರಶೇಷಯೋರ್ಮಧ್ಯೇ ವಾಯವೇ ನಮಃ ॥ 

ಯದ್ವಾ ಪೂರ್ವಸ್ಯಾಂ ಜೈಮಿನಿಸೂರ್ಯಾಭ್ಯಾಂ ನಮಃ | ಆಗ್ನೇಯಾಂ 
ಬಾದರಯೇ ನಮಃ। ದಕ್ಷಿಣಸ್ಯಾಂ ಪೈಲಶುಕಾಭ್ಯಾಂ ನಮಃ । ನೈಯತ್ಯಾಂ ಆಶ್ಮರಥ್ಯಾಯ 
ನಮಃ । ವಾರುಣ್ಯಾಂ ಸುಮಂತುನಾರದಾಭ್ಯಾಂ ನಮಃ। ಮಾರುತ್ಯಾಂ ಕಾಶಕೃತ್ಸ್ಪಾಯ 


-49- 


ಸರಸ್ವ ತೀಪೂಜೆ 


ನಮಃ । ಕೌಬೇರ್ಯಾಂ ವೈಶಂಪಾಯನಸೂತಾಭ್ಯಾಂ ನಮಃ । ಈಶಾನ್ಯಾಂ 
ಲೋಮಶಾಯ ನಮಃ (ತತಃ ಇಂದ್ರಾದ್ಯಷ್ಟದಿಕ್ಟಾಲಾವರಣಂ) ॥ 


ಧೂಪ 
ದಶಾಂಗಂ ಗುಗ್ಗುಲಂ ಧೂಪಂ ಸುಗಂಧಂ ಸುಮನೋಹರಮ್‌ । 
ದಾಸ್ಯಾಮಿ ದೇವ ದೇವೇಶ ಸ್ವೀಕುರುಷ್ಟ ದಯಾನಿಧೇ ॥ 
ಶ್ರೀವೇದವ್ಯಾಸಾಯ ನಮಃ । ಧೂಪಂ ಸಮರ್ಪಯಾಮಿ ॥ 
ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಮನೋಹರಮ್‌ । 
ಧೂಪಂ ಗೃಹಾಣ ಕಲ್ಯಾಣಿ ಭಕ್ತಿಂ ತ್ರಯ್ಯಚಲಾಂ ಕುರು ॥ 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಧೂಪಮಾಘ್ರಾಪಯಾಮಿ ॥ 
ದೀಪ 


ಸಾಜ್ಯಂ ತ್ರಿವರ್ತಿಸಂಯುಕ್ತಂ ಅಂಧಕಾರವಿನಾಶಕಮ್‌ । 
ದೀಪಂ ದಾಸ್ಯಾಮಿ ದೇವೇಶ ದತ್ತಂ ಭಕ್ತ್ಯಾ ಮಯಾಧುನಾ I 
ಶ್ರೀವೇದವ್ಯಾಸಾಯ ನಮಃ । ದೀಪಂ ಸಮರ್ಪಯಾಮಿ ॥ 


ಫೃತಾಕ್ತವರ್ತಿತ್ರಿತಯೈರ್ದಿೀಪಿತಂ ದೀಪಮಂಬಿಕೇ । 

ಗೃಹಾಣ ಚಿತ ತ ಥೂಪೇ ತಂ ಕಮಲಾಸನವಲ್ಲಭೇ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ದೀಪಂ 
ದರ್ಶಯಾಮಿ ॥ 


ವೇದವ್ಯಾಸ ನೈವೇದ್ಯ 
ಅನ್ನಂ ಚತುರ್ವಿಧಂ ಸ್ವಾದು ರಸ್ತೆ ಷಡ್ಫಿ ಸಮನ್ನಿತಮ್‌ । 
ಭಕ್ಯಭೋಜ್ಯಸಮಾಯುಕ್ತಂ ಹತ ಪ್ರತಿಗೃಹ್ಯತಾಮ್‌ ॥ 
ಪೂರ್ಣಾನಂದಮಹೋದಧೇ ಪ್ರಿಯತಮಾಃ ಭಲ್ಲಾತಕೀದಾಡಿಮಾಃ, 
ಚೂತೋರ್ವಾರುಕನಾರಿಕೇಲಬದರೀಮುಖ್ಯಂ ತ್ಲದೀಯೇತರ್ಪಯೇ ॥ 


-50- 


ಸರಸ್ವತೀಪೂಜೆ 


ಓಂ ಭೂರ್ಭುವಸ್ವಃ । ಓಂ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ 
ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್‌ || ಸತ್ಯಂ ತ್ಫರ್ತೇನ 
ಪರಿಷಿಂಚಾಮಿ | ಅಮೃತೋಪಿಸ್ತರಣಮಸಿ || 


ನಿರ್ವಿಷೀಕರಣಾರ್ಥಂ ತಾರ್ಕ್ಸಮುದ್ರಾಂ ಪ್ರದರ್ಶ್ಯಯಾಮಿ | 
ದಿಗೃಂಧನಾರ್ಥಂ ಗದಾಮುದ್ರಾಂ ಪ್ರದರ್ಶಯಾಮಿ | ಅಮೃತೀಕರಣಾರ್ಥಂ 
ಧೇನುಮುದ್ರಾಂ ಪ್ರದರ್ಶಯಾಮಿ । ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ 
ಪ್ರದರ್ಶಯಾಮಿ । 


ಪ್ರಾಣಾಂತರ್ಗತ ಅನಿರುದ್ಧಾಯ ಸ್ಟಾಹಾ | ಅಪಾನಾಂತರ್ಗತ ಪ್ರದ್ಯುಮ್ನಾಯ 
ಸ್ವಾಹಾ | ವ್ಯಾನಾಂತರ್ಗತ ಸಂಕರ್ಷಣಾಯ ಸ್ವಾಹಾ । ಉದಾನಾಂತರ್ಗತ 
ವಾಸುದೇವಾಯ ಸ್ವಾಹಾ | ಸಮಾನಾಂತರ್ಗತ ನಾರಾಯಣಾಯ ಸ್ವಾಹಾ । ಬ್ರಹ್ಮಣೇ 
ಸಾಹಾ । ` 

ದೇವಸ್ಯ ಪಾನಾರ್ಥಂ ಸ್ವಾದೋದಕಂ ದಕ್ಷಿಣಭಾಗೇ ಸ್ಥಾಪಯಾಮಿ | 

ಅದ್ಯತಿಷ್ಠತಿ ಯತ್ವಿಂಚಿತ್ಯಲ್ಲಿತಂ ಚಾಪರಂ ಗೃಹೇ 

ಪಕ್ಚಮನ್ನಂ ಸುಪಾನೀಯಂ ಸರ್ವೋಷಸ್ಯರಸಂಯುತಮ್‌ | 

ಯಥಾಕಾಲಂ ಮನುಷ್ಯಾದ್ಯೆ ಛಃ ಭೋಕ್ಷಮಾಣಂ ಸುರೈರಪಿ | 

ತತ್ಸರ್ವಂ ವಿಷ್ಣುಪೂಜಾಸ್ತು ಪ್ರೀಯತಾಂ ಮೇ ಜನಾರ್ದನಃ । 

ಮಹಾನೈವೇದ್ಯಂ ಸಮರ್ಪಯಾಮಿ । 


ಮಧ್ಯೇ ಮಧ್ಯೆ ಸ್ವಾದೂದಕಂ ಸಮರ್ಪಯಾಮಿ । ಅಮೃತಾಪಿಧಾನಮಸಿ । 
ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತಪ್ರಕ್ಷಲನಮ್‌ । ಮುಖಪ್ರಕ್ಷಾಲನಮ್‌ । 
ಗಂಡೂಷಮ್‌ | ಪುನರಾಚಮನಮ್‌ ಸರ್ಪ ಚಾಹ || 


ಪೂಗೀಫಲಂ ಸಕರ್ಪೂರಂ ನಾಗವಲ್ಲೀದಲೈರ್ಯುತಮ್‌ | 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ । 
ವೇದವ್ಯಾಸಾಯ ನಮಃ ತಾಂಬೂಲಂ ಸಮರ್ಪಯಾಮಿ ಟ 


-51- 


ಸರಸ್ವತೀಪೂಜೆ 


ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಶ್ಯಾಂತಿಂ ಪ್ರಯಚ್ಛ ಮೇ । 
ಇತಿ ಸುವರ್ಣಪುಷ್ಠದಕ್ಷಿಣಾಂ ಸಮರ್ಪಯಾಮಿ ಟ 


ನೈವೇದ್ಯ 
ತೀರ್ಥ ನೀಡಿ ವಾಯುದೇವರಿಗೆ ನೈವೇದ್ಯ ಮಾಡಿ ಅನಂತರ 
ಸರಸ್ವತಿಗೆ ನೈವೇದ್ಯ ಮಾಡಬೇಕು 
ಅಪೂರ್ವಾನ್‌ ವಿವಿಧಾನ್‌ ಸ್ವಾದೂನ್‌ ಶಾಲಿಪಿಷ್ಟೋಪಪಾಚಿತಾನ್‌ । 
ಮೃದುಲಾನ್‌ ಗುಡಸಮ್ಮಿಶ್ರಾನ್‌ ಸಜೀರಕಮರಿಚಿಕಾನ್‌ ॥ 
ಕದಳೀಪನಸಾಮ್ರಾಣಾಂ ಸುಪಕ್ಚಾನಿ ಫಲಾನಿ ಚ । 
ಕಂದಮೂಲವ್ಯಂಜನಾನಿ ಗೋಪದಂತಂ ಮನೋಹರಂ ॥ 
ಅನ್ನಂ ಚತುರ್ವಿಧೋಪೇತಂ ಕ್ಷೀರಾನ್ನಂ ಸಫ್ಫತಂ ದಧಿ । 
ಶೀತೋದಕಂ ಚ ಸುಸ್ವಾದು ಕರ್ಪೂರೇಲಾದಿವಾಸಿತಮ್‌ । 
ಭಕ್ಮ್ಯಭೋಜ್ಯಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಮಹಾಸರಸ್ವತ್ಕೈ ನಮಃ । ನೈವೇದ್ಯಂ ಸಮರ್ಪಯಾಮಿ ॥ 
ಶ್ರೀವೇದವ್ಯಾಸಾಯ ನಮಃ ಮಹಾನೈವೇದ್ಯಂ ನಿವೇದಯಾಮಿ 


ತಾಂಬೂಲ 


ತಾಂಬೂಲಂ ಚ ಸಕರ್ಪೂರಂ ಪೂಗನಾಗದಳ್ಳೆರ್ಯುತಮ್‌ I 
ಗೃಹಾಣ ದೇವದೇವೇಶಿ ತತ್ತಧೂಪೀ ನಮೋಸ್ತುತೇ Il 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
AY 
ತಾಂಬೂಲಂ ಸಮರ್ಪಯಾಮಿ ॥ 


ನೀರಾಜನ 
ಯಾಂಚಾಮಂದರಲೋಲಿತಾದ್ಯತಉದೇದ್ದಿದ್ಯೇಂದಿರಾ ನಿರ್ಜರೈ: | 
ಜಾತೋ ಭಾರತ ಪಾರಿಜಾತಸುತರುಃ ಸದ್‌-ಬ್ರಹ್ಮಸೂತ್ರಾಮೃತಮ್‌ । 


-52- 


ಸರಸ್ವತೀಪೂಜೆ 


ಆಸೀತ್ರಂತ್ರಪುರಾಣಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ 
ಸೋತsಯಂ ವ್ಯಾಸಸುಧಾನಿಧಿರ್ಭವತು ಮೇ ಭೂತೈೈ ಸತಾಂ ಭೂತಿದಃ ॥ 
ಶ್ರೀವೇದವ್ಯಾಸಾಯ ನಮಃ । ನೀರಾಜನಂ ಸಮರ್ಪಯಾಮಿ ॥ 


ನೀರಾಜನಂ ಗೃಹಾಣ ತಂ ಜಗದಾನಂದದಾಯಿನೀ । 
ಜಗತ್ತಿಮಿರಮಾರ್ತಾಂಡ ಮಂಡಲೇ ತೇ ನಮೋನಮಃ ॥ 


ಶ್ರೀ ಮಹಾಸರಸ್ಪತ್ಯತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
AY 
ನೀರಾಜನಂ ಸಮರ್ಪಯಾಮಿ ॥ 


ಮಂತ್ರಪುಷ್ಪ 
ಯೇನ ಪ್ರಾದುರಭಾವಿ ಭೂಮಿವಲಯೇ ವ್ಯಸ್ತಾರಿ ಗೋಸಂತತಿಃ 
ಪ್ರಾಬೋಧಿ ಶ್ರುತಿಪಂಕಜಂ ಕರುಣಯಾ ಪ್ರಾಕಾಶಿ ತತ್ವಂ ಪರಮ್‌ । 
ಧ್ಹಾಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ 
ತೇ ನ ವ್ಯಾಸದಿವಾಕರೇಣ ಸತತಂ ಮಾ ತ್ಯಾಜಿ ಮೇ ಮಾನಸಮ್‌ ॥ 
ಶ್ರೀವೇದವ್ಯಾಸಾಯ ನಮಃ | ಮಂತ್ರಪುಷ್ಪಂ ಸಮರ್ಪಯಾಮಿ ॥ 


ಶಾರದೇ ಲೋಕಮಾತಾ ತ್ಹಮಾಶ್ರಿತಾಭೀಷ್ಟದಾಯಿನೀ । 
ಪುಷ್ಪಾಂಜಲಿಂ ಗೃಹಾಣ ತಂ ಮಯಾ ಭಕ್ತ್ಯಾ ಸಮರ್ಪಿತಮ್‌ I 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಮಂತ್ರಪುಷಂ ಸಮರ್ಪಯಾಮಿ ॥ 
ನಮಸ್ಕಾರ 
ಸಜಾ ನಾಯಾನಂದವಿಜ್ಞಾನಮೂರ್ತೀೀ 
ಜಳ ಇ 
ಪ್ರಾಪೌ ಪೃಥ್ವೀಮಾಶ್ರಮೇ ತತ್ರ ತಾವತ್‌ । 
ಜಾಜ್ವಲ್ಯೇತೇ ವಿಷ್ಣುವಾಯೂ ಸ್ಥ ದೇವ್‌ 
ವೇದವ್ಯಾಸಾನಂದತೀರ್ಥಾಭಿಧಾನೌ I 
ಶ್ರೀವೇದವ್ಯಾಸಾಯ ನಮಃ । ನಮಸ್ಕಾರಾನ್‌ ಸಮರ್ಪಯಾಮಿ ॥ 


-53- 


ಸರಸತೀಪೂಜೆ 


ವ 


ಪಾಹಿ ಪಾಹಿ ಜಗದ್ದಂದ್ಯೇ ನಮಸ್ತೇ ಭಕ್ತವತ್ತಲೇ । 

ನಮಸ್ತುಭ್ಯಂ ನಮಸ್ತುಭ್ಯಂ ನಮಸ್ತುಭ್ಯಂ ನಮೋನಮಃ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ 
ಚತುರ್ದಶ ಪ್ರದಕ್ಷಿಣ ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪಾಶಾಂಕುಶಧರಾ ವಾಣೀ ವೀಣಾಪುಸ್ತಕಧಾರಿಣೀ । 

ಮಮ ವಕ್ತೇ ವಸೇನ್ನಿತ್ಯಂ ದುಗ್ಗಕುಂದೇಂದುನಿರ್ಮಲಾ | 

ಚತುರ್ದಶಸು ವಿದ್ಯಾಸು ರಮತೇ ಯಾ ಸರಸ್ಪತೀ | 

ಚತುರ್ದಶಸು ಲೋಕೇಷು ಸಾ ಮೇ ವಾಚಿ ವಸೇತ್ತದಾ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ 
ಪ್ರಾರ್ಥನಾಂ ಸಮರ್ಪಯಾಮಿ ॥ 


ಲಡ್ಡುಕಾನ್‌ ಫೃತಸಂಯುಕ್ತಾನ್‌ ಚತುರ್ದಶಮನೋಹರಾನ್‌ । 
ಸದಕ್ಷಿಣಂ ಚ ತಾಂಬೂಲಮುತ್ತಮಾಯ ದ್ವಿಜಾಯ ತೇ ॥ 
ಸರಸ್ವತಿ ನಮಸ್ತುಭ್ಯಂ ವರದೇ ಭಕ್ತವತ್ತಲೇ । 

ಉಪಾಯನಂ ಪ್ರದಾಸ್ಯಾಮಿ ವಿದ್ಯಾವೃದ್ಧಿಂ ಕುರುಷ್ಟಮೇ ॥ 
ಭಾರತೀ ಪ್ರತಿಗೃಹ್ನಾತು ಭಾರತೀಯಂ ದದಾತಿ ಚ । 

ಭಾರತೀ ತಾರಕೋಭಾಭ್ಯಾಂ ಭಾರತ್ಕೈ ತೇ ನಮೋನಮಃ ॥ 


ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಇತ್ಯುಪಾಯನಮ್‌॥ 


ಛತ್ರಚಾಮರಾದಿಪೂರ್ವಕ ಪುನಃ ಪೂಜಾಂ ಚ ಕುರ್ಯಾತ್‌ । 
ಶ್ರೀ ಹಯಗ್ರೀವ ಕಪಿಲ-ದತ್ತಾತ್ರೇಯ- ಶ್ರೀರಾಮ- ಶ್ರೀಕೃಷ್ಣ ಪರಶುರಾಮ- 


ನರಸಿಂಹಾತ್ಮಕ- ಶ್ರೀವೇದವ್ಯಾಸಾಯನಮಃ ಷೋಡಶೋಪಚಾರಪೂಜಾಂ 
ಸಮರ್ಪಯಾಮಿ ॥ 


ಶ್ರೀ ಭೂದುರ್ಗಾತ್ಮಕ್ರ ಮಹಾಲಕ್ಷೈ ನಮಃ ಷೋಡಶೋಪಚಾರಪೂಜಾಂ 
ಸಮರ್ಪಯಾಮಿ ॥ 


-54- 


ಸರಸ್ವತೀಪೂಜೆ 


ಶ್ರೀ ಚತುರ್ಮುಖ ಬ್ರಹ್ಮಣೇ ನಮಃ 

ಶ್ರೀ ಮುಖ್ಯಪ್ರಾಣಾಯನಮಃ ಷೋಡಶೋಪಚಾರಪೂಜಾಂ 
ಸಮರ್ಪಯಾಮಿ ॥ 

ಶ್ರೀ ಭಾರತ್ಕೈ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 
ಶ್ರೀಗರುಡದೇವಾಯ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 
ಮಹಾಶೇಷಾಯ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 
ಮಹಾರುದ್ರದೇವಾಯ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ॥ 
ಶ್ರೀಪಾರ್ವತ್ಯೈ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 
ಮಹಾಗಣಪತ್ಯೈ ನಮಃ ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ ॥ 
ಶ್ರೀಮಟ್ಟೀಕಾಕೃತ್ಪಾದ- ಶ್ರೀಪಾದರಾಜ-ಶ್ರೀವ್ಯಾಸರಾಜ-ಶ್ರೀವ್ಯಾಸತೀರ್ಥ- 
ಶ್ರೀಮದ್ವಾದಿರಾಜತೀರ್ಥ- ಶ್ರೀಮದ್‌ರಾಘವೇಂದ್ರತೀರ್ಥಾದಿ ಸಕಲ- 
ಗುರುಭ್ಯೋನಮಃ ಯಥಾಶಕ್ತಿ ತತ್ತದ್ವಿಹಿತೋಪಚಾರೈಃ ಪೂಜಾಂ ಸಮರ್ಪಯಾಮಿ॥। 

ಶ್ರೀ ಸರಸ್ವತೀ ವ್ರತಕಥಾ 
ಶ್ರೀಸೂತಃ 

ಶೃಣುಧ್ವಂ ಮುನಯಸ್ಪರ್ವೇ ವ್ರತಾನಾಮುತ್ತಮಂ ವ್ರತಂ । 

ವಾಣೀಂ ಲಕ್ಷ್ಮೀ ಮಹಾದೇವೀಂ ಪೂಜನೀಯಾ ಪ್ರಯತ್ನತಃ ॥ 

ಆಶ್ಚಯುಜ್‌್ಕಾಸಿ ಸಂಪ್ರಾಪ್ತೇ ಪ್ರತಿಪಚ್ಚುಭವಾಸರೇ 

ತದರಾಭ್ಯ ಪ್ರಯತ್ನೇನ ನವರಾತ್ರಿಷು ಪೂಜಯೇತ್‌ ॥ 

ಅಥವಾ ಮೂಲನಕ್ಷತ್ರಸಮಾರಭ್ಯ ಪ್ರಪೂಜಯೇತ್‌ ॥ 

ತತ್ರಾಪ್ಯಶಕ್ತೋ ವಿಪ್ರೇಂದ್ರ ನವಮ್ಯಾಂ ತು ಪ್ರಪೂಜಯೇತ್‌ । 

ಏತದ್ವತಂ ವರಂ ಕೃತ್ವಾ ಸರ್ವಸಿದ್ಧಿಮವಾಷ್ನಯಾತ್‌ ॥ 

ಸರ್ವೈೆಶ್ಚರ್ಯಸಮಾಯುಕ್ತೋ ದುರ್ಗಾಲೋಕಮವಾಪ್ನುಯಾತ್‌ ॥ 


ಖಯಷಯಃ 
ಪುರಾ ಕೇನ ಕೃತಂ ಹ್ಯತ್ರ ಕೇನ ಪ್ರಾಪ್ತಂ ಮಹತ್ತುಖಂ । 


ಏತದ್ವೂಹಿ ಮಹಾಭಾಗ ಕೃಪಾ ಅಸ್ಥಾಸು ತವಾಸ್ತಿಚೇತ್‌ ॥ 
-55- 


'ಶ್ರೀಸೂತಃ 
ಶ್ರೋತವ್ಯಂ ಚ ಪ್ರಯತ್ನೇನ ಕೃತಂ ವ್ರತಮನುತ್ತಮಂ ॥ 
ಪುರಾ ಕೃತಯುಗೇ ಹ್ಯಾಸೀತುಕೇತುರಿತಿ ವಿಶ್ರುತಃ ॥ 
ರಾಜಾ ಪರಮಧರ್ಮಾತ್ಮಾ ಪ್ರಜಾಪಾಲನತತ್ತರಃ । 
ನಿತ್ಯ ಶೆ ೯ಸಮಾಯುಕ್ತಃ ಹಸ್ತಶ್ಚರಥಸಂಕುಲಃ | 
ತಸ್ಯ ಭಾರ್ಯಾ ವಿಶಾಲಾಕ್ಷೀ ಸುರೂಪಾ ಪ್ರಾಪ್ತಯೌವಾನಾ । 
ಸಾ ಅಭೂನ್ನಾಮ್ನಾ ಸುವೇದೀತಿ ಸರ್ವಮಂಗಳ ಸಂಯುತಾ ॥ 
ಸ್ವರಾಷ್ಟ್ರೇ ನಚ ದುರ್ಭಿಕ್ಷಂ ನಭಯಂ ಚಾಸ್ಯವಿದ್ಯತೇ ॥ 
ಏವಂ ಪ್ರವರ್ತ ಮಾನಸ್ಯ ಜ್ಞಾತಯಃ ಕ್ರೋಧತಾಂ ಗತಾಃ ॥ 
ಸೋಂಪಿ ರಾಜಾ ಮಹಾಭಾಗೋ ಚತುರಂಗಬಲಾನ್ವಿತಃ || 
ಜ್ಞಾತಯೋ ಯತ್ರ ವರ್ತಂತೇ ತತ್ರ ಯಾತ್ರಾಂ ಚಕಾರ ಹ ॥ 
ಪ್ರಯಯೌ ಜ್ಞಾತಯೋ ಯತ್ರ ಸುಕೇತುಸ್ತತ್ರ ತೈಸ್ಪಹ ॥ 
ಸುಯುದ್ಧಂ ಕೃತವಾನ್‌ ರಾಜಾ ತೈಸ್ಪರ್ವಂ ಚ ವಿನಾಶಿತಂ ॥ 
ಪಲಾಯಮಾನಂ ರಾಜಾನಾಂ ಸುವೇದೀ ಸಹಸಾರಭ್ಯಗಾತ್‌ ॥ 
ಭರ್ತ್ರಾ ಸಾಕಂ ಸಮಾಗತ್ಯ ವನಾಂತರಮುಪಾಗಮತ್‌ ॥ 
ವನಾಂತರಂ ಪ್ರವಿಶ್ಯಾಥ ಗಹ್ಪರಂ ವನಮಾವಿಶತ್‌ ॥ 
ಚರಂತೌ ಕ್ಲುಧಿತೌ ಶ್ರಾಂತೌ ಕ್ಷುಧಾ ಕಾರ್ಶ್ಶೇನ ಶಕ್ತಃ ಪತಿಯುಕ್ತಾ ವನಾಂತರೇ ॥ 
ಸಾಪಿ ದುಃಖೇನ ಮಹತಾ ವಿಲಲಾಪ ಸುದುಃಖತಾ ॥ 
ಸಾಪಿ ಸ್ಕಂಧೇ ವಹಂತೀ ತಂ ವಿಚಚಾರ ವನಾದ್ದನಂ ॥ 
ತಸ್ಯಾಶ್ಫೋಕಸ್ಯ ನಾಶಾಯ ಮುನಿರಾಂಗಿ ರಸೋತಭ್ಯಗಾತ್‌ ॥ 
ದೃಷ್ಟ್ಯಾ ತು ಶೋಕಸಂತಪ್ತಾಂ ಪತಿವಾಹಭರಾನ್ವಿತಾಂ I 
ದಯಾಳುರಾಹ ತಾಂ ವೀಕ್ಸ್ಯ ಮಾರೋದೀರ್ಭದ್ರಮಸ್ತು ತೇ ॥ 
ತೌ ವಾಂ ದಂಪತೀಯಾತೌ ಬಹುದುಃಖಸಮನ್ವಿತಾ ॥ 
ರಾಜ್ಯಬಂಧುಜನೈರ್ಹಿೀನ್‌ೌ ಕ್ಷುತ್‌ ಕ್ಷಾಮೇನ ಚ ಪೀಡಿತೌ ॥ 
ಏಕಾಕಿನೌ ಸಮಾಯಾತೌ ಕಿಂ ಕಾರ್ಯಂ ವನಗಹ್ಪರೇ ॥ 
ಏತತ್‌ ಬ್ರೂಹಿ ಮಹಾಭಾಗೇ ಮಾ ಶೋಕಂ ಕರ್ತುಮರ್ಹಸಿ ॥ 


ರಕ್ಷಿಷ್ಯಾಮಿ ನ ಸಂದೇಹ: ಘೋರದುಃಖಾರ್ಣವಾದಹಂ ॥ 
-56- 


ಸುವೇದ್ಯುವಾಚ 


ಭಗವನ್‌ ದೇವ ದೇವೇಶ ಮುನಿನಾಥ ಮಹಾಮತೇ ॥ 
ರಾಜ್ಯಬಂಧು ವಿಹೀನೋ5ಯಂ ಸ್ವಜನೈಶ್ಚ ನಿರಾಕೃತಃ ॥ 
ಕೇನೋಪಾಯೇನ ವೈ ಬ್ರಹ್ಮನ್‌ ಸ್ವರಾಜ್ಯಂ ಕೇನ ಹೇತುನಾ ॥ 
ಪುತ್ರಸಂಪತ್ತಿಮೇವಾತು ಪ್ರಾಪ್ನಯಾತ್ಕೇನ ವೈ ಸುಖಂ ॥ 
ತದ್ಭೂಹಿ ಮೇ ಮಹಾಭಾಗ ಕೃಪಾಳೋ ದೀನವತ್ತಲ || 


ಆಂಗೀರಸ ಉವಾಚ 


ಶೀಘ್ರಂ ಯಾಹಿ ವಯಾಸ್ಕಾಕಂ ಪಂಚವಟ್ಕಾಂ ಶುಭೇ ತಟೇ ॥ 
ದುರ್ಗಾಸ್ಥಾನಂ ಮಹಾಕ್ಷೇತ್ರಮತ್ತಸನ್ನಿಹಿತಾ ಸದಾ ॥ 
ತಸ್ಯಾಃ ಸಂಪೂಜನೇನೈವ ಪುತ್ರಪೌತ್ರಾದಿಸಂಪದಃ । 
ರಾಜ್ಯಂ ಚ ಮಹದೈಶ್ವರ್ಯಂ ಪುನಃ ಪ್ರಾಪ್ಟ್ಯಸಿ ತತ್ಕುರು ॥ 
ಸಾಪಿ ತದ್ವಚನಂ ಶ್ರುತ್ವಾ ಚಕಾರ ಗಮನೇ ಮತಿಂ | 
ಸ್ಪಪತಿಂ ವಾಹಯಿತ್ವಾಥ ತೇನ ಸಾಕಂ ಯಯೌ ಮುದಾ॥ 
ತತಸ್ಸುದೂರಮಧ್ವಾನಂ ಗತ್ವಾ ಪಂಚವಟೀತಟಂ । 

ತತ್ರ ಸ್ನಾನಂ ಕೃತವತೀ ಸುವೇದೀ ಪತಿನಾ ಸಹ । 
ತದ್ಭಾಹ್ಮಣೇನ ಸಂಯುಕ್ತಾ ದುರ್ಗಾದೇವೀಂ ಸರಸ್ವತೀ । 
ಆಂಗೀರಸೋ ಮಹಾತೇಜಃ ಕಾರಯಾಮಾಸ ಪೂಜನಂ ॥ 
ಪ್ರತಿಪತ್ತು ಸಮಾರಭ್ಯ ನವಮ್ಯಂತಂ ಸುಭಕ್ಷಿತಃ । 
ಕುಂಕುಮಾಗುರು ಕಸ್ತೂರಿ ಕರ್ಪೂರೈಶ್ಚ ಸಮನ್ನಿತಂ । 
ನಾನಾವಿಧೈಃ ಸುಪುಷ್ಪೈಶ್ಚ ರಕ್ತವಸ್ತ್ರಾ ದಿಭಿಃ ಕ್ರಮಾತ್‌ । 
ಪೂಜಯಿತ್ವಾ ಮಹಾದೇವೀಂ ಷೋಡಶೈರುಪಚಾರಕ್ಕೆಃ ॥ 
ದಶಮೇಇಹನಿ ಸಂಪ್ರಾಪ್ತೇ ಪ್ರಾತಃಸ್ನಾತ್ವಾ ಮಹಾಮತಿಃ । 
ಹವನಂ ಕಾರಯಾಮಾಸ ಪಾಯಸಾನ್ನೇನ ಮಂತ್ರಿತಂ ॥ 
ದುರ್ಗಾದೇವೀತಿ ಮಂತ್ರೇಣ ಚಕಾರ ಹವನಂ ಮುದಾ ॥ 
ಆಂಗೀರಸಂ ಮಹಾಭಾಗಂ ದಂಪತಿಪೂಜನಂ ಮುದಾ ॥ 
ದಶದಾನಾನ್ಯಥೋಕ್ತಂ ತು ಕೃತ್ವಾ ಬ್ರಾಹ್ಮಣಪೂಜನಂ I 


-57- 


ಸರಸ್ಪತೀಪೂಜೆ 


ವ 


ವ್ರತಂ ಸಮಾಪಯಿಷ್ಯೇತ ಆಶ್ರಮಂ ಪುನರಾಗಮತ್‌। 
ತಸ್ಯ ವ್ರತಸ್ಯ ಮಹಾತ್ಮ್ಯಾದಂತರ್ವತ್ನೀ ಬಭೂವ ಸಾ । 
ದಶಮೇ ಮಾಸಿ ಸಂಪ್ರಾಪ್ತೇ ಸುಷುವೇ ಲೋಕಸುಂದರಂ | 
ಪುತ್ರಸ್ಕ ಜನನಂ ದೃಷ್ಟ್ಯಾ ಯಷಿರಾಂಗೀರಸೋ ಮುನಿಃ । 
ಜಾತಕರ್ಮಾದಿಸಂಸ್ಕಾರಂ ಚಕಾರ ಭಗವಾನೃಷಿಃ | 
ಸೂರ್ಯಪ್ರತಾಪನಾಮೇತಿ ನಾಮ ತಸ್ಯ ಚಕಾರ ಹ । 
ಶುಕ್ಲಪಕ್ಷೇ ಯಥಾ ಚಂದ್ರೋ ವರ್ಧತೇ ಚ ದಿನೇ ದಿನೇ । 
ತಥೈವ ವರ್ಧತೇ ಬಾಲೋ ಮಾತ್ರಾ ಪಿತ್ರಾ ಚ ಪೋಷಿತಃ ॥ 
ಸ ಬಾಲೋ ಯೌವನಂ ಪ್ರಾಪ್ತಃ ಸರ್ವಶಾಸ್ತ್ರವಿಶಾರದಃ । 
ಯಷಿದತ್ತಪ್ರಭಾವೇನ ಮಹಾಬಲ ಪರಾಕ್ರಮಃ | 
ಲಬ್ಧಶಸ್ವ್ರಾಸ್ತ್ರ ಸಂಪನ್ನೋ ತದ್ದಿಜ್ಞಾಪ್ಯ ಮಹಾಖಷೀನ್‌ ।ಟ 
ಸ ಗತ್ವಾ ಶತ್ರುದೇಶಂ ತು ಸಾಯುದ್ಧಂ ಕೃತವಾನ್‌ ತದಾ | 
ತೇನ ಧ್ವಸ್ತಂ ಶತ್ರುಸೈನ್ಯಂ ಪಲಾಯನಪರಂ ಹ್ಯಭೂತ್‌॥ 
ಸಧಾಜ್ಯಂ ಪ್ರಾಪ್ತವಾನ್‌ ಬಾಲೋ ಮಾತ್ರಾ ಪಿತ್ರಾ ಸಮನ್ವಿತಃ ॥ 
ವರ್ಷೇ ವರ್ಷೇಚ ಸಾ ದೇವ್ಯಾಃ ಚಕಾರೈತದ್ವತಂ ಶುಭಂ । 
ತೇನ ಪುಣ್ಯಪ್ರಭಾವೇನ ಪುತ್ರಪೌತ್ರಾದಿಸಂಯುತಃ ॥ 
ಇಹ ಸೌಖ್ಯಂ ಸಮಾಸಾದ್ಯ ಪರತ್ರ ಚ ಶುಭಾಂ ಗತಿಂ ॥ 
ತಸ್ಮಾದೇತದ್ವತಂ ಕಾರ್ಯಂ ಸರ್ವವರ್ಣಾಶ್ರಮಾದಿಭಿಃ । 
ಯೇಚ ಶ್ರುಣ್ವಂತಿ ಸತತಂ ಶ್ರಾವಯಂತಿ ಚ ಯೇ ನರಾಃ ॥ 
ತೇ ಸರ್ವೇ ಪಾಪನಿರ್ಮುಕ್ತಾಃ ಯಾಸ್ಕಂತಿ ಪರಮಾಂ ಗತಿಮ್‌ ॥ 
ಜು ಜು ಬಟು ಜು 


ಶ್ರೀ ಸರಸ್ವತೀ ವಿಸರ್ಜನೆ 
ಮೂಲಾನಕ್ತತ್ರದಲ್ಲಿ ಸರಸ್ಪತೀದೇವಿಯನ್ನು ಪುಸ್ತಕದಲ್ಲಿ ಆವಾಹನೆ ಮಾಡಿ, 
ಶ್ರವಣಾನಕ್ಷತ್ರದ ಮೊದಲನೆಯ ಪಾದದಲ್ಲಿ ವಿಸರ್ಜನೆಯನ್ನು ಮಾಡಬೇಕು. 
ಸರಸ್ವತಿಯ ಆವಾಹನೆ ಮತ್ತು ವಿಸರ್ಜನೆಗೆ ನಕ್ಷತ್ರವೇ ಮುಖ್ಯ . ತಿಥಿಯು ಮುಖ್ಯವಲ್ಲ. 
ಕೆಲವೊಮ್ಮೆ ಮಾತ್ರ ದಶಮಿಯಂದು ವಿಸರ್ಜನೆ ಇರುತ್ತದೆ. ಸಾಮಾನ್ಯವಾಗಿ ನವಮಿಯ 


-58- 


ಸರಸ್ವತೀಪೂಜೆ 


ದಿವಸ ಶ್ರವಣಾನಕ್ತತ್ರವು ಬರುವುದರಿಂದ ಮಹಾನವಮಿಯ ಈ ಪುಸ್ತಕದಲ್ಲಿ 
ಸರಸ್ವತಿಯ ವಿಸರ್ಜನೆಯ ಕ್ರಮವನ್ನು ನೀಡಲಾಗಿದೆ. ಪಂಚಾಂಗವನ್ನು ನೋಡಿ ಎಂದು 
ವಿಸರ್ಜನೆ ಮಾಡಬೇಕು ಎಂದು ತಿಳಿದುಕೊಂಡೇ ವಿಸರ್ಜನೆಯನ್ನು ಮಾಡಬೇಕು. 

ಆಚಮನ, ಪ್ರಾಣಾಯಾಮ ಮಾಡಿ ದೇಶಕಾಲಗಳನ್ನುಚ್ಚರಿಸಿ ಹೀಗೆ ಸಂಕಲ್ಪ 
ಮಾಡಬೇಕು. 

ಅಸ್ಮದುರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವೇದವ್ಯಾಸ- 
ಪ್ರೇರಣಯಾ ವೇದವ್ಯಾಸಪ್ರೀತ್ಯರ್ಥಂ ಆವಾಹಿತವೇದವ್ಯಾಸಸರಸ್ವತ್ಯಾದಿ 
ಸಕಲಗುರುಣಾಂ ವಿಸರ್ಜನಾಖ್ಯಂ ಕರ್ಮ ಕರಿಷ್ಠೆ. ತದಂಗತ್ತೇನ ಉತ್ತರಪೂಜಾಂ 
ಚ ಕರಿಷ್ಯೇ ॥ 

(ಘಂಟಾನಾದ ಮಾಡಬೇಕು) 


ಮಂಗಳಂ ಭಗವಾನ್‌ ವಿಷ್ಣು ಮಂಗಳಂ ಮಧುಸೂದನಃ । 

ಮಂಗಳಂ ದೇವಕೀಪುತ್ರೋ ಮಂಗಳಂ ಗರುಡದ್ದಜ:ಃ ॥ 

ಪುಸ್ತಕಗಳನ್ನು ಮುಟ್ಟಿ ಓಂ ಓಂ ನಮೋ ನಾರಾಯಣಾಯ ಓಂ ಎಂದು 
12 ಬಾರಿ ಜಪಿಸಬೇಕು. 

ಜಟಾಕಲಾಪ ಸಂಯುಕ್ತಾಂ ಪೂರ್ಣಚಂದ್ರನಿಭಾನನಾಮ್‌ । 

ತ್ರಿಲೋಚನಾಂ ಮಹಾದೇವಿಂ ಸ್ವರ್ಣನೂಪುರಧಾರಿಣೀಮ್‌ ॥ 

ಕಟಕ್ಕೆಸ್ಪ ರತ್ನಾಢೈ ಎರ್ಮುಕ್ತಾವಲಯಭೂಷಿತಾಮ್‌ ] 

ಕೇಯೂರೈರ್ಮೇಖಲಾದ್ಯೆ ಶ್ವ ದ್ಯೋತಯಂತೀಂ ಜಗತ್ತಯಮ್‌ I 

ಶಬ್ದಬ್ರಹ್ಮಾತ್ಮಿಕಾಂ ದೇವೀಂ ಧ್ಯಾನಕರ್ಮ ಸಮಾಹಿತಃ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಧ್ಯಾನಂ 
ಸಮರ್ಪಯಾಮಿ ॥ 

ಗಂಧಪುಷಾಕ್ಷತ್ಸೆಸ್ಪಾರ್ಥಂ ಶುದ್ಧತೋಯೇನ ಸಂಯುತಮ್‌ । 

ಶುದ್ಧಸ್ನಟಿಕತುಲ್ಯಾಂಗಿ ಪಾದ್ಯಂ ತೇ ಪ್ರತಿಗೃಹ್ಯತಾಮ್‌ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಪಾದ್ಯಂ 
ಸಮರ್ಪಯಾಮಿ ॥ 

-59- 


ಸರಸ್ವತೀಪೂಜೆ 


ಭಕ್ತಾಭೀಷ್ಟಪ್ರದೇ ದೇವಿ ದೇವದೇವಾದಿವಂದಿತೇ । 

ಧಾತೃಪ್ರಿಯೇ ಜಗದ್ಭಾತ್ರಿ ದದಾಮ್ಯರ್ಥ್ಯಂ ಗೃಹಾಣ ಭೋ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಅರ್ಫ್ಯಂ 
ಸಮರ್ಪಯಾಮಿ ॥ 


ಪೂರ್ಣಚಂದ್ರ ಸಮಾನಾಭೇ ಕೋಟಿಸೂರ್ಯಸಮಪುಭೇ । 

ಭಕ್ತ್ಯಾ ಸಮರ್ಪಿತಂ ವಾಣಿ ಗೃಹಾಣಾಚಮನೀಯಕಂ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । 
ಆಚಮನೀಯಂ ಸಮರ್ಪಯಾಮಿ ॥ 


ಚಂದನಾಗರುಕಸ್ತೂರಿ ಕರ್ಪೂರಾದ್ಯೈಶ್ವ ಸಂಯುತಮ್‌ । 

ಗಂಧಂ ಗೃಹಾಣ ವರದೇ ವಿಧಿಪತ್ನೀ ನಮೋಸ್ತುತೇ ॥ 

ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಗಂಧಂ 
ಸಮರ್ಪಯಾಮಿ ॥ 


ದ್ವಾದಶನಾಮ ಪೂಜೆ 
ಓಂ ಸರಸ್ವತ್ಯೈ ನಮಃ । ಓಂ ಲೋಕಮಾತ್ರೇ ನಮಃ । 
ಓಂ ಬ್ರಹ್ಮಪತ್ತ್ಯೈ ನಮಃ । ಓಂ ಸುರವಂದಿತಾಯ್ಕೆ ನಮಃ । 
ಓಂ ಪುಸ್ತಕಹಸ್ತಾಯ್ಕೆ ನಮಃ । ಓಂ ಶುಕ್ಲಾಂಬರಧರಾಯೈ ನಮಃ । 
ಓಂ ಸರ್ವರಕ್ಷಿಣ್ಯ ನಮಃ । ಓಂ ಅಕ್ಷಮಾಲಾಧರಾಯ್ಕೆ ನಮಃ । 
ಓಂ ಜಗನಾತ್ರೇ ನಮಃ । ಓಂ ಮಾಯಾಯ್ಕೆ ನಮಃ । 
ಓಂ ಜ್ಞಾನಮುದ್ರಾಯೈ ನಮಃ । ಓಂ ವರಪ್ರದಾಯೈ ನಮಃ । 
ನೈವೇದ್ಯ 


ಯಸ್ತೇ ಸನಃ ಶಶಯೋ ಯೋ ಮಯೋಭೂರ್ಯೇನ ವಿಶ್ವಾ ಪುಷ್ಕಸಿ ವಾರ್ಯಾಣಿ! 
ಯೋ ರತ್ನಧಾ ವಸುವಿದ್ಯಃ ಸುದತ್ರಃ ಸರಸ್ವತೀ ತಮಿಹ ಧಾತವೇ ಕಃ ॥ 
ಶ್ರೀ ಮಹಾಸರಸ್ವತ್ಯಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ನೈವೇದ್ಯಂ 


ಸಮರ್ಪಯಾಮಿ । 
-60- 


ಮಂಗಳಾರತಿ 


ವಿಜ್ಞಾನರೋಚಿಃ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ ಹರಿತೋಪಲಾಭಮ್‌। 
ತರ್ಕಾಭಯೇ ತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಟಿ || 
ತಾಟಂಕದ್ವಯಶೋಭಿಕರ್ಣಯುಗಲಂ ಭ್ರಾಜದ್ದಯಾವೀಕ್ಷಣರಿಂ 
ಪೂರ್ಣೆೇಂದುದ್ಯುತಿವಿದ್ರುಮಾಧರರುಚಾ ವ್ಯಾಮಿಶ್ರಮಂದಸ್ಥಿತಮ್‌ । 
ಈಶತ್ಕುಂಚಿಕುಂತಲಂ ಸತಿಲಕಂ ನಾಸೋಲ್ಲಸನ್‌-ಮೌಕ್ಕಿಕಮ್‌ 
ಭೂಯಾತ್‌ ಕೂರ್ಮಾಸದೃಕ್ಷಗಂಡಯುಗಲಂ ವಾಣೀಮುಖಂ ಶ್ರೇಯಸೇ ॥ 
ಮಂತ್ರಪುಷ್ಪ 

ನಮಾಮಿ ವಾಣಿಂ ಬ್ರಹ್ಮಾಣೀಂ ಕಲ್ಯಾಣೀಂ ಶುದ್ಧಧರ್ಮಿಣೀಮ್‌ । 

ಅಫ್‌ೌಫಹರಿಣೀಂ ನಿತ್ಯತರುಣೀಂ ಮುಕ್ಕಿಕಾರಿಣೀಮ್‌ । 

ಹರೌ ಭಕ್ತಿಮತೀಂ ಭಾಗ್ಯವತೀಂ ಶತದ್ಭತೇಃ ಸತೀಮ್‌ । 

ಸರಸ್ವತೀಂ ಪುಣ್ಯವತೀಂ ಸ್ಫರಾಮೀಂದುಸಮದ್ಕುತಿಮ್‌ ॥ 


ಶ್ರೀ ಮಹಾಸರಸ್ವತ್ಸಂತರ್ಗತ ಶ್ರೀಲಕ್ಷ್ಮೀಹಯಗ್ರೀವಾಯ ನಮಃ । ಮಂತ್ರಪುಪ್ಪಂ 

ಸಮರ್ಪಯಾಮಿ । 
ಪ್ರಾರ್ಥನೆ 

ಸರಸ್ವತೀ ಸೂಕ್ತವನ್ನು ಉಚ್ಛಕಂಠದಿಂದ ಪಠಿಸಿ ಭಗವಂತನ 

ದರ್ಶನಮಾಡಿಸುವಂತೆ ಪ್ರಾರ್ಥಿಸಬೇಕು. 
ಸರಸ್ವತೀಸೂಕ್ತ 

ಇಯಮಿತಿ ಚತುರ್ದಶರ್ಚಸ್ಯ ಸೂಕೃಸ್ಯ। ಬಾರ್ಹಸತ್ಕ್ಯೋ ಭರದ್ದಾಜಃ । ಸರಸ್ವತೀ ಗಾಯತ್ರೀ, 
ಆದ್ಯಾಸ್ತಿಸ್ರಃ, ತ್ರಯೋದಶೀ ಚ ಜಗತ್ಯಃ, ಅತ್ಯಾತ್ರಿಷ್ಟುಪ್‌ ॥ 
ಇಯಮದದಾದ್‌ ರಭನಮೃಣಚ್ಕುತಂ' ದಿಪೋದಾಸಂ ವಧ್ಯ್ಯಶ್ವಾಯ ದಾಶುಷೇ। ಯಾ 
ಶಶುತಮಾಚಖಾದಾವಸಂ ಹಣಿಂ' ತಾ ತೇ ದಾತ್ರಾಣೀ ತವಿಷಾ ಸರಸ್ವತಿ ॥ ಇಯಂ 
ಶುಷ್ಕೇಭರ್ಭಿಸಖಾಇವಾರುಜತ್‌' ಸಾನು ಗಿರೀಣಾಂ ತವಿಷೇಭಿರೂರ್ಮಿಭಿಃ I 


-61- 


ಸರಸ್ವತೀಪೂಜೆ 


ತತ 6 ಸುವೃಕ್ಷಿಭಿ | ಸರಸ್ವತೀಮಾ ವಿವಾಸೇಮ ಧೀತಿಭಿಃ [ ಸರಸ್ಪತಿ 
ದೇವನಿದೋ ನಿ ಬರ್ಹಯ | ಪ್ರಜಾಂ ವಿಶ್ವಸ್ಯ ಬೃಸಯಸ್ಯ ಮಾಯಿನಃ I ಉತ 
ಕಿತಿಭ್ಯೊ sವನೀರವಿಂದೋ ವಿಷಮೇಭ್ಯೊ € ಅಸ್ತ್ರವೋ ವಾಜಿನೀವತಿ ॥ ಪ್ರ ಪ್ರಣೋ ದೇವೀ 
ಸರಸ್ವತೀ | ವಾಜೇಭಿರ್ವಾಜಿನೀವತೀ | ಧೀನಾಮವಿತ್ರ ಅವತು ॥ a ದೇವಿ 
ಸರಸ್ಪತ್ಯುಪಬ್ರೂತೇ ಧನೇ ಹಿತೇ | ಇಂದ್ರಂ ನ ವೃತ್ರತೂರ್ಯೇ 1 ೩೦ ॥ ತ್ತಂ ದೇವಿ 
ಸರಸ್ವತ್ಕಾವಾ ವಾಜೇಷು ವಾಜಿನಿ । ರದಾ ಪೂಷೇವ ನ ಸನಿಮ್‌ ॥ ಉತ ಸ್ಯಾ ನಃ 
ಸರಸ್ವತೀ ಘೋರಾ ಹಿರಣ್ಯವರ್ತನಿ: | ವೃತ್ರಫ್ಲೀವಪ್ಪಿ ಸುಷ್ಟುತಿಮ್‌ ॥ ಯಸ್ಕಾ ಅನಂತೋ 
ಅಹ್ರುತ ಸ್ತೇಪಶ್ಚರಿಷ್ಣುರರ್ಣವ: || ಅಮಶ್ನರತಿ ರೋರುವತ್‌ ॥ ಸಾ ನೋ ಎಶ್ವಾ ಅತಿ 
ದ್ವಿಷಃ ಸಸ್ಟರನ್ಯಾ ಯತಾವರೀ । ಅತನ್ನಹೇವ ಸೂರ್ಯಃ ॥ ಉತ ನಃ ಪ್ರಿಯಾ ಪ್ರಿಯಾಸು 
ಸಪ್ತಸ್ತಸಾ ಸುಜುಷ್ಟಾ | ಸರಸ್ವತೀ ಸ್ತೋಮ್ಯಾ ಭೂತ್‌ ॥ ೩೧ ॥ ಅಪಶ್ರುಷೀ 
ಪಾರ್ಥಿವಾನ್ಯುರು ರಜೋ ಅಂತರಿಕ್ಚಮ್‌ । ಸರಸ್ಪಶೀ ನಿದಸ್ವಾತು ॥ ತ್ರಿಷಧಸ್ಮಾ ಸಪ್ತಥಾತುಃ 
ಪಂಚ ಜಾತಾ ವರ್ಧಯಂತೀ I ವಾಜೀವಾಜೇ ಹದ್ದಾ ಭೂತ್‌ ॥ ಪ್ರ ಯಾ ಮಹಿಮ್ನಾ 
ಮಹಿನಾಸು ಚೇಕಿತೇ ದ್ಯುಮ್ನೇಭಿರನ್ಯಾ ಅಪಸಾಮಪಸ್ತಮಾ I ರಥಇವ ಬೃಹತೀ ವಿಭ್ವನೇ 
ಕೃತೋ ಪಸ್ತುತ್ಕಾ ಚಿಕಿತುಷಾ ಸರಸ್ವತೀ || ಸರಸ್ಪತ್ಯಭಿ ನೋ ನೇಷಿ ವಸ್ಯೋ ಮಾಪ 
ಸ್ಲರೀಃ ಪಯಸಾ ಮಾ ನ ಆ ಧಕ್‌ । ಜುಪಸ್ವ ನಃ ಸಖ್ಯಾ ವೇಶ್ಯಾ ಟ್‌ 
ಕ್ಷೇತ್ರಾಣ್ಕರಣಾನಿ ಗನ್ಮ ॥1೩೨॥॥ 


ಮೇಧಾಸೂಕ್ತಮ್‌ 


ಮೇಧಾದೇವೀ ಜುಷಮಾಣಾ ನ ನ ಆಗಾದ್ವಿಶ್ವಾಚೀ ಭದ್ರಾ ಸುಮನಸ್ಯಮಾನಾ I ತ್ವಯಾ 
ಜುಷ್ಟಾ ನುದಮಾನಾ ದುರುಕ್ತಾನ್‌ ಬೃಹ ಹದ್ದದೇಮ ಎದಥೇ ಸುವೀರಾಃ | ತ್ವಯಾ ಜುಷ್ಪ 
ಯಷಿರ್ಭವತಿ ದೇವಿ ತ್ವಯಾ ಬ್ರಹ್ಮಾಗತಶ್ರಿ "ರುತ ತ್ವಯಾ I ತ್ವಯಾ ಜುಪ್ಯ ಿತ್ರಂ ವಿಂದತೇ 
ವಸುಸಾನೋ ಜುಷಸ್ವ ದ್ರವಿಣೋ ನ ಮೇಧೇ ॥ ಮೇಧಾಂ ಮ ಇಂದ್ರೋ ದದಾತು 
ಧಾರ ದೇವೀ ಸರಸ್ವತೀ |! ಮೇಧಾಂ ಮೇ ಅಶಿನಾವುಭಾವಾಥತ್ತಾಂ ಪುಷ್ಕರಸ್ರಜಾ। 


-62- 


ಸರಸ್ವತೀಪೂಜೆ 


ಅಪ್ಪರಾಸು ಚ ಯಾ ಮೇಧಾ ಗಂಧರ್ವೇಷು ಚ ಯನ್ನನಃ । ದೈವೀಂ ಮೇಧಾ ಸರಸ್ವತೀ 
ಸಾ ಮಾಂ ಮೇಧಾ ಸುರಭಿರ್ಜುಷತಾಗ್‌ ಸ್ವಾಹಾ I ಆಸಾ ಮೇಧಾ 
ಸುರಭಿರ್ವಿಶ್ತರೂಪಾ ಹಿರಣ್ಯವರ್ಣಾ ಜಗತೀ ಜಗಮ್ಯಾ | ಊರ್ಜಸ್ಪತೀ ಟಿ 
ಪಿನ್ನಮಾನಾ ಸಾ ಮಾಂ ಮೇಧಾ ಸುಪ್ರತೀಕಾ ಜುಷಂತಾಮ್‌ Il ಮಯಿ ಮೇಧಾಂ 
ಮಯಿ ಪ್ರಜಾಂ ಮಯ್ಯಗಿಸ್ತೇಟೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ 
ಮಯೀಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ 
ಸೂರ್ಯೋ ಭ್ರಾಜೋ ದಧಾತು 1 

ಅವಕುಂಠನಾದಿ ಆರು ಮುದ್ರೆಗಳನ್ನು ತೋರಿಸಿ ಹೂವು, ತುಳಸಿ 
ಹಿಡಿದುಕೊಂಡು ಏಹ್ಯೇಹಿ ಪುಸ್ತ ಸ್ಥಿತ ಶ್ರೀವೇದವ್ಯಾಸ ಪ್ರಸೀದ ಪ್ರಸೀದ ಎಂದು 
ಸಂಭೋಧಿಸಿ ಈ ಮಂತ್ರ ಹೇಳಬೇಕು. 

ಉತ್ತಿಷ್ಠ ಬ್ರಹ್ಮಣಸ್ಪತೇ ದೇವಯಂತ ಸ್ವೇಮಹೇ । 

ಉಪ ಪ್ರಯಂತು ಮರುತಃ ಸುದಾನವ ಇಂದ್ರ ಪ್ರಾಶೂರ್ಭವಾ ಸಚಾ ॥ 


ಘಂಟಾನಾದವನ್ನು ಮಾಡಿ ನಿರ್ಮಾಲ್ಯಗಳನ್ನು ಧರಿಸಿ ಕೃಷ್ಣಾರ್ಪಣ ಬಿಡಬೇಕು. 
ಅನೇನ ಮೂಲಾನಕ್ತತ್ರೇ ಸರಸ್ವತ್ಯಾವನೇನ ಪೂಜಾಕರಣೇನಂ ಚ ಶ್ರವಣನಕ್ಷತ್ರೇ 
ವಿಸರ್ಜನಕರಣೇನ ಅಸ್ಕದ್ಭುರ್ವಂತರ್ಗತ ಶ್ರೀವೇದವ್ಯಾಸಃ ಪ್ರೀಯತಾಂ 
ಶ್ರೀಕೃಷ್ಣಾರ್ಪಣಮಸ್ತು. 

ವೇದವ್ಯಾಸದೇವರನ್ನು ಹಾಗೂ ಸರಸ್ವತೀದೇವಿಯನ್ನು ಭಕ್ತಿಯಿಂದ ಪೂಜಿಸಿ, 
ವಿಸರ್ಜನೆಯನ್ನು ಮಾಡುವ ಸಂದರ್ಭದಲ್ಲಿ ಭಗವದ್‌ಜ್ಞಾನವನ್ನೇ ಪ್ರಾರ್ಥನೆ 
ಮಾಡಬೇಕು. ಲೌಕಿಕವಿದ್ಯೆಗಳು ತತ್ವಜ್ಞಾನವೆಂದು ಕರೆಸಿಕೊಳ್ಳುವುದಿಲ್ಲ. ಶಾಸ್ತ್ರ ದ 
ದೃಷ್ಟಿಯಿಂದ ಅವುಗಳು ಅಜ್ಞಾನ ಅಥವಾ ವಿಪರೀತಜ್ಞಾನವೆಂದೇ ಕರೆಯಿಸಿಕೊಳ್ಳುತ್ತವೆ. 
ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನವನ್ನಷ್ಟೇ ಸರಸ್ವತೀ ದೇವಿಯ ಬಳಿ ಪ್ರಾರ್ಥನೆಯನ್ನು 
ಮಾಡಬೇಕು. ಅದರಲ್ಲೂ ಭಗವಂತನನ್ನು ನೋಡುವುದೇ ನಿಜವಾದ ಜ್ಞಾನ. ಅಂಥ 


-63- 


ಸರಸ್ವತೀಪೂಜೆ 


ಶ್ರೇಷ್ಠವಾದ ಭಗವದ್ದರ್ಶನವನ್ನು ಪ್ರಾರ್ಥನೆ ಮಾಡಿದಾಗ ಸರಸ್ವತೀದೇವಿಯು 
ಸಂತುಷ್ಟಣಾಗಿ ಅನುಗ್ರಹವನ್ನು ಮಾಡುತ್ತಾಳೆ. ಅವಳ ಅನುಗ್ರಹವನ್ನು ಹೊಂದಿ 
ಭಗವಂತನನ್ನು ಕಾಣುವ ಬಯಕೆಯನ್ನು ಹೆಚ್ಚು ಮಾಡಿಕೊಳ್ಳಬೇಕು. 
ಸರಸ್ವತೀಪೂಜಾಕಥಾಪದ್ಧತಿ 

ಏವಂ ಆಶ್ವಯುಜೇ ಮಾಸಿ ಸಪ್ತಮ್ಯಾಂ ಸಿತಪಕ್ಟಕೇ । 

ಗ್ರಂಥಾನ್‌ ಏಕತ್ರ ಸಂಸ್ಥಾಪ್ಯ ವಸ್ತ್ರೇಣಾಚ್ಛಾದಯೇತ್‌ ತತಃ ॥ 

ವ್ಯಾಸಂ-ಪರಶುರಾಮಂ ಚ ಪೂಜಯೇತ್ತತ್ರ ಭಕ್ತಿತಃ । 

ವಿಂಶಬ್ಬೇನ ಮುಕ್ತಾ ಚೇದುಪವಾಸೋ ವಿಧೀಯತೇ । 

ಬಾದರಿಂ ಜೈಮಿನೀಂ ಚೈವ ಸುಮಂತುಂ ವೈಶಂಪಾಯನಮ್‌ । 

ಆಶ್ನರಥ್ಯಂ ಚ ಪೈಲಂ ಚ ಕಾಶಕೃಸ್ಥಂ ಚ ಲೋಮಶಮ್‌ ।ಟ 

ಪುರಸ್ತಾಲ್ಲೋಕಪಾಲೇಭ್ಯೋ ಯಜೇ ವ್ಯಾಸಸ್ಯ ಶಿಷ್ಯಕಾನ್‌ । 

ಮೂಲೇನಾವಾಹಯೇದ್ದೇವಿಂ ಶ್ರವಣೇನ ವಿಸರ್ಜಯೇತ್‌ । 

ಏವಂ ಮಹಾವಾದ್ಯಾದಿಭಿಃ ಸಂಪೂಜ್ಯ । ಶ್ರವಣಾಂತೇ ವಿಸರ್ಜಯೇತ್‌ । 

ಉತ್ತಿಷ್ಟ ಬ್ರಹ್ನಣಸ್ಪತೇ ಇತಿ ಮಂತ್ರೇಣ ವಿಸರ್ಜಯೇತ್‌ ॥ 

ಪೀಠೇ ಸಚ್ಛಾಸ್ರ್ರ ಪುಸ್ತಕಂ ಪ್ರತಿಷ್ಠಾಪ್ಯ । ವಸ್ತ್ರೇಣ ಆಚ್ಚಾದ್ಯ | ಸಚ್ಚಾಸ್ತ ಪುಸ್ತಕೇಷು 
ಸರಸ್ವತೀಭಾರತ್ಕೌ ಅಭಿಮಾನಿತ್ವೇನ ಧ್ಯಾತ್ವಾ! ಪುಸ್ತಕೇಷು ತೇಜೋಮಯೀಂ ಪ್ರತಿಮಾಂ 
ಧ್ಯಾತ್ವಾ | ತತ್ರ ಮುಖ್ಯಪ್ರಾಣಂ ಧ್ಯಾತ್ವಾ | ತತ್ರ ವೇವವ್ಯಾಸಂ ಧ್ಯಾತ್ವಾ 
ಹಯಗ್ರೀವದತ್ತಾತ್ರೇಯಪರಶುರಾಮಮಹಿದಾಸಐತರೇಯಾನ್‌ ತತ್ತನ್ಮಂತೈಃ 
ಆವಾಹ್ಯ | ಗೃಹಾವೈ ಪ್ರತಿಷ್ಠಾಸೂಕ್ತಂ ಇತಿ ಮಂತ್ರೇಣ ಪ್ರತಿಷ್ಠಾಪಯೇತ್‌॥ 
% ೫ ೫ 5% 


ಸರಸ್ಪತೀಪೂಜಾ ವ್ರತಕಥೆ 


೫ 
೫ ಶಾಸ ಮ ಸ್‌ Se 


65. 


ಸರಸ್ವತಿ ಕಥೆ 
ಭೀಷ್ಮ ಉವಾಚ - 
ಇಮಾಂ ವಿದ್ಯಾಂ ಶೃಣುಷ್ಟಾದ್ಯ ಲೋಕವಂದ್ಯೋಶಸಿ ಮೇರ ನಘ । 
ತದರ್ಥಮದ್ಯ ತೇ ವಚ್ಚಿ ಸರ್ವಸಿದ್ಧಿಪ್ರದಂ ವ್ರತಮ್‌ Tell 
ಭೀಷ್ಮರು ಧರ್ಮರಾಜನನ್ನು ಕುರಿತು ಹೇಳುತ್ತಿದ್ದಾರೆ - ಓ ಪಾಪರಹಿತನಾದ 
ಯುಧಿಷ್ಠಿರನೇ | ನಿನಗಾಗಿ ಇಂದು ಸರ್ವಸಿದ್ಧಿಗಳನ್ನು ನೀಡುವಂಥ ಸರಸ್ವತೀವ್ರತದ 
ಕಥೆಯನ್ನು ಹೇಳುತ್ತೇನೆ. ಈ ವಿದ್ಯಾಭಿಮಾನಿ ದೇವತೆಯ ಮಹಿಮೆಯನ್ನು ಕೇಳಿ 
ಅದರಂತೆ ಅನುಷ್ಠಾನ ಮಾಡುವುದರಿಂದ ನೀನು ಸಮಸ್ತ ಲೋಕಗಳಿಂದ 
ವಂದ್ಯನಾಗುವಿ. 


ರಾಜ್ಯಲಾಭಕರಂ ತಾತ ಸರ್ವತ್ರ ಸುಖದಂ ಶುಭಮ್‌ । 
ಕೃಷ್ಣಪ್ರಿಯಕರಂ ವಿದ್ಧಿ ಲೋಕಮಾತುಶ್ಚ ತತ್ಲಿಯಮ್‌ 11೨11 
ಛಿ ಚ ಆ 


ಲೋಕಕ್ಕೆ ತಾಯಿಯಾದ ಈ ಸರಸ್ವತೀದೇವಿಯ ವ್ರತವನ್ನು ಆಚರಣೆ 
ಮಾಡುವುದರಿಂದ ನಿನ್ನ ರಾಜ್ಯವು ಸಂಪದ್ಧರಿತವಾಗುತ್ತದೆ. ಸುಖಮಯವಾಗುತ್ತದೆ. 
ಮಂಗಳಮಯವಾಗುತ್ತದೆ. ಶ್ರೀಕೃಷ್ಣಪರಮಾತ್ಮನಿಗೆ ಈ ವ್ರತದ ಆಚರಣೆಯು ಅತ್ಯಂತ 
ಪ್ರಿಯಕರವಾಗಿದೆ. ಲೋಕಮಾತೆಯಾದ ಸರಸ್ವತೀದೇವಿಗೆ ಪ್ರೀತಿಪಾತ್ರನೂ ಕೂಡ 
ಆಗುವಿ. 


ತತ್ವಿಯಂ ಸರ್ವದೇವಾನಾಂ ನವರಾತ್ರವ್ರತಂ ಶುಭಮ್‌ । 
ಗಜಾಶ್ಚರಥವಸ್ತ್ರಾ ದಿನಾಲಂಕೃತ್ಯ ಶುಭೇ ದಿನೇ 11೩1 
ನವರಾತ್ರಿಯ ಕಾಲದಲ್ಲಿ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಸಮಸ್ತ 
ದೇವತೆಗಳಿಗೆ ಸಂತೋಷವಾಗುತ್ತದೆ. ನವರಾತ್ರಿಯ ಶುಭದಿವಸದಲ್ಲಿ ಆನೆ, ಕುದುರೆ, 
ರಥ, ವಸ್ತ್ರ ಮೊದಲಾದವುಗಳಿಂದ ಅಲಂಕಾರ ಮಾಡುವ ಮೂಲಕ ಪೂಜೆಯನ್ನು 
ಪ್ರಾರಂಭ ಮಾಡಬೇಕು. 


ಕಲ್ಬೋಕ್ಕಹೋಮಕರ್ಮಾದಿ ಕೃತ್ಥಾ } ಚಾಂತೇ ಪಠೇದಿದಮ್‌ । 


ಶೃಣ್ವ್ಣಕಾಮಾಯುರಾರೋಗ್ಯಂ ಸರ್ವಸಂಪತ್ಯರಂ ಶುಭಮ್‌ kal 
-66- 


ಸರಸ್ವತೀಪೂಜೆ 


ಸರಸ್ವತಿ ಪೂಜಾಕಲ್ಪದಲ್ಲಿ ಹೇಳಿದ ಪ್ರಕಾರ ಸರಸ್ವತೀದೇವಿಯ ಪೂಜೆಯನ್ನು 
ಹಾಗೂ ಹೋಮಗಳನ್ನು ಆಚರಿಸಿ, ಕೊನೆಯಲ್ಲಿ ಈ ಸರಸ್ವತೀಪೂಜಾಕಥೆಯನ್ನು 
ಪಠಿಸಬೇಕು. ಯಾರು ಈ ಕಥೆಯನ್ನು ಕೇಳುತ್ತಾನೋ, ಅವನಿಗೆ ಆಯುಷ್ಯ, ಆರೋಗ್ಯ, 
ಸಕಲವಿಧವಾದ ಸಂಪತ್ತುಗಳು ಅಭಿವೃದ್ಧವಾಗುತ್ತವೆ. 


ಕೋಶವೃದ್ಧಿರ್ಭವೇತ್ತೇಷಾಂ ರಾಜ್ಯವೃದ್ಧಿಶ್ಚ ಭೂಭ್ಯತಾಮ್‌ । 
ವಾಕ್ಲಿದ್ದಿರ್ಬಹುಪುತ್ರಾಶ್ಚ ಭಾರತ್ಯಾಸ್ತು ಪ್ರಸಾದತಃ 11೫11 
ರಾಜರುಗಳ ಸಂಪತ್ತಿನ ಭಾಂಡಾಗಾರವು ಅಭಿವೃದ್ಧವಾಗುತ್ತದೆ. ರಾಜ್ಯವು 
ಮತ್ತಷ್ಟುಸಂಪದ್ಧರಿತವಾಗುತ್ತದೆ. ಸಮಸ್ತ ಜನರಿಗೂ ವಾಕ್ಷಿದ್ಧಿ ಉಂಟಾಗುತ್ತದೆ. ಅನೇಕ 
ಪುತ್ರರನ್ನು ಹೊಂದುತ್ತಾರೆ. ಇದೆಲ್ಲವೂ ಭಾರತೀದೇವಿಯ ಅನುಗ್ರಹದಿಂದ 
ದೊರೆಯುತ್ತದೆ. (ಸರಸ್ವತಿಗೂ ಕೂಡ ಭಾರತೀ ಎಂಬ ಹೆಸರಿದೆ. ಮತ್ತು 
ಸರಸ್ವತೀಪೂಜೆಯಂದು ಮುಖ್ಯಪ್ರಾಣದೇವರ ಪತ್ತಿಯಾದ ಭಾರತಿಯ ಪೂಜೆಯನ್ನೂ 
ಕೂಡ ಮಾಡಬೇಕಾದ್ದರಿಂದ ಇದು ಭಾರತೀ ಪೂಜೆಯೂ ಆಗುತ್ತದೆ.) 
ತಸ್ಮಾತ್ರವಾಪಿ ರಾಜೇಂದ್ರ ರಾಜ್ಯಪ್ರಾಪ್ತಿರ್ಭವೇದ್ದುವಮ್‌ 
ಓ ರಾಜೇಂದ್ರನೇ ! ಈ ಸರಸ್ವತೀವ್ರತವನ್ನು ನೀನು ಶ್ರದ್ಧೆಯಿಂದ ಆಚರಣೆ 
ಮಾಡು. ನಿನಗೆ ಪುನಃ ರಾಜ್ಯಪ್ರಾಪ್ತಿಯಾಗುತ್ತದೆ. ಈ ವಿಷಯದಲ್ಲಿ ಸಂಶಯವನ್ನು 
ಪಡಬೇಡ. 
ಯುಧಿಷ್ಠಿರ ಉವಾಚ 
ಕಸ್ಮಿನ್‌ ಕಾಲೇ ಮಹಾದೇವೀ ಪೂಜ್ಯಾ ಪುಸ್ತಕಧಾರಣೀ 11೬ 
ವಿದ್ಯಾಮೂರ್ತಿರ್ವದಾಸ್ಥಾಕಮಾಖ್ಯಾಹಿ ತಂ ಶುಭಂ ವಿಧಿಮ್‌ । 
ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಪುಸ್ತಕವನ್ನು ಧಾರಣೆ ಮಾಡಿರುವ 
ವಿದ್ಯಾಭಿಮಾನಿನಿಯಾದ ಆ ಮಹಾದೇವಿಯನ್ನು ಯಾವ ಕಾಲದಲ್ಲಿ ಪೂಜೆ 
ಮಾಡಬೇಕು. ಆ ವಿದ್ಯಾಮೂರ್ತಿಯ ಪೂಜಾವಿಧಾನವನ್ನು ನನಗೆ ಕೃಪೆಯಿಂದ ತಿಳಿಸಿರಿ. 
ಭೀಷ್ಮ ಉವಾಚ 
ಅಥೋ ವದಾಮಿ ವೈ ದೇವ್ಯಾಃ ಪೂಜಾಂ ಸರ್ವಸಮೃದ್ಧಿದಾಮ್‌ (1೭ 
-67- 


ಸರಸ್ವತೀಪೂಜೆ 


ಸರಸ್ವತಿ ಕಥೆ 
ಭೀಷ್ಮ ಉವಾಚ - 
ಇಮಾಂ ವಿದ್ಯಾಂ ಶೃಣುಷ್ಟಾದ್ಯ ಲೋಕವಂದ್ಯೋತಸಿ ಮೇತ5ನಘ । 
ತದರ್ಥಮದ್ಯ ತೇ ವಚ್ಚಿ ಸರ್ವಸಿದ್ಧಿಪ್ರದಂ ವ್ರತಮ್‌ Te 
ಭೀಷ್ಮರು ಧರ್ಮರಾಜನನ್ನು ಕುರಿತು ಹೇಳುತ್ತಿದ್ದಾರೆ - ಓ ಪಾಪರಹಿತನಾದ 
ಯುಧಿಷ್ಠಿರನೇ ! ನಿನಗಾಗಿ ಇಂದು ಸರ್ವಸಿದ್ಧಿಗಳನ್ನು ನೀಡುವಂಥ ಸರಸ್ವತೀವ್ರತದ 
ಕಥೆಯನ್ನು ಹೇಳುತ್ತೇನೆ. ಈ ವಿದ್ಯಾಭಿಮಾನಿ ದೇವತೆಯ ಮಹಿಮೆಯನ್ನು ಕೇಳಿ 
ಅದರಂತೆ ಅನುಷ್ಠಾನ ಮಾಡುವುದರಿಂದ ನೀನು ಸಮಸ್ತ ಲೋಕಗಳಿಂದ 
ವಂದ್ಯನಾಗುವಿ. 


ರಾಜ್ಯಲಾಭಕರಂ ತಾತ ಸರ್ವತ್ರ ಸುಖದಂ ಶುಭಮ್‌ । 
ಕೃಷ್ಣಪ್ರಿಯಕರಂ ವಿದ್ಧಿ ಲೋಕಮಾತುಶ್ಚ ತತ್ವಿಯಮ್‌ 11೨11 
ಲೋಕಕ್ಕೆ ತಾಯಿಯಾದ ಈ ಸರಸ್ವತೀದೇವಿಯ ವ್ರತವನ್ನು ಆಚರಣೆ 
ಮಾಡುವುದರಿಂದ ನಿನ್ನ ರಾಜ್ಯವು ಸಂಪದ್ಧರಿತವಾಗುತ್ತದೆ. ಸುಖಮಯವಾಗುತ್ತದೆ. 
ಮಂಗಳಮಯವಾಗುತ್ತದೆ. ಶ್ರೀಕೃಷ್ಣಪರಮಾತನಿಗೆ ಈ ವ್ರತದ ಆಚರಣೆಯು ಅತ್ಯಂತ 
ಪ್ರಿಯಕರವಾಗಿದೆ. ಲೋಕಮಾತೆಯಾದ ಸರಸ್ವತೀದೇವಿಗೆ ಪ್ರೀತಿಪಾತ್ರನೂ ಕೂಡ 
ಆಗುವಿ. 


ತತ್ವಿಯಂ ಸರ್ವದೇವಾನಾಂ ನವರಾತ್ರವ್ರತಂ ಶುಭಮ್‌ । 
ಗಜಾಶ್ಚರಥವಸ್ತ್ರಾ ದಿನಾಲಂಕೃತ್ಯ ಶುಭೇ ದಿನೇ 11೩1 
ನವರಾತ್ರಿಯ ಕಾಲದಲ್ಲಿ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ಸಮಸ್ತ 
ದೇವತೆಗಳಿಗೆ ಸಂತೋಷವಾಗುತ್ತದೆ. ನವರಾತ್ರಿಯ ಶುಭದಿವಸದಲ್ಲಿ ಆನೆ, ಕುದುರೆ, 
ರಥ, ವಸ್ತ್ರ ಮೊದಲಾದವುಗಳಿಂದ ಅಲಂಕಾರ ಮಾಡುವ ಮೂಲಕ ಪೂಜೆಯನ್ನು 
ಪ್ರಾರಂಭ ಮಾಡಬೇಕು. 


ಕಲ್ಬ್ಪೋಕ್ತಹೋಮಕರ್ಮಾದಿ ಕೃತ್ಥಾ } ಚಾಂತೇ ಪಠೇದಿದಮ್‌ । 


ಶೃಣ್ವ್ಣಕಾಮಾಯುರಾರೋಗ್ಯಂ ಸರ್ವಸಂಪತ್ವರಂ ಶುಭಮ್‌ IY 
-66- 


ಸರಸ್ಫತೀಪೂಜೆ 


ಸರಸ್ಪತಿ ಪೂಜಾಕಲದಲ್ಲಿ ಹೇಳಿದ ಪ್ರಕಾರ ಸರಸ್ವತೀದೇವಿಯ ಪೂಜೆಯನ್ನು 
ಹಾಗೂ ಹೋಮಗಳನ್ನು ಆಚರಿಸಿ, ಕೊನೆಯಲ್ಲಿ ಈ ಸರಸ್ವತೀಪೂಜಾಕಥೆಯನ್ನು 
ಪಠಿಸಬೇಕು. ಯಾರು ಈ ಕಥೆಯನ್ನು ಕೇಳುತ್ತಾನೋ, ಅವನಿಗೆ ಆಯುಷ್ಯ, ಆರೋಗ್ಯ, 
ಸಕಲವಿಧವಾದ ಸಂಪತ್ತುಗಳು ಅಭಿವೃದ್ಧವಾಗುತ್ತವೆ. 


ಕೋಶವೃದ್ಧಿರ್ಭವೇತ್ತೇಷಾಂ ರಾಜ್ಯವೃದ್ಧಿಶ್ವ ಭೂಭ್ಯತಾಮ್‌ । 
ವಾಕಿದ್ದಿರ್ಬಹುಪುತ್ರಾಶ್ನ ಭಾರತ್ಯಾಸ್ತು ಪ್ರಸಾದತಃ 11೫1 
ರಾಜರುಗಳ ಸಂಪತ್ತಿನ ಭಾಂಡಾಗಾರವು ಅಭಿವೃದ್ಧವಾಗುತ್ತದೆ. ರಾಜ್ಯವು 

ಮತ್ತಷ್ಟುಸಂಪದ್ಧರಿತವಾಗುತ್ತದೆ. ಸಮಸ್ತ ಜನರಿಗೂ ವಾಕ್ತಿದ್ದಿ ಉಂಟಾಗುತ್ತದೆ. ಅನೇಕ 
ಪುತ್ರರನ್ನು ಹೊಂದುತ್ತಾರೆ. ಇದೆಲ್ಲವೂ ಭಾರತೀದೇವಿಯ ಅನುಗ್ರಹದಿಂದ 
ದೊರೆಯುತ್ತದೆ. (ಸರಸ್ವತಿಗೂ ಕೂಡ ಭಾರತೀ ಎಂಬ ಹೆಸರಿದೆ. ಮತ್ತು 
ಸರಸ್ವತೀಪೂಜೆಯಂದು ಮುಖ್ಯಪ್ರಾಣದೇವರ ಪತ್ನಿಯಾದ ಭಾರತಿಯ ಪೂಜೆಯನ್ನೂ 
ಕೂಡ ಮಾಡಬೇಕಾದ್ದರಿಂದ ಇದು ಭಾರತೀ ಪೂಜೆಯೂ ಆಗುತ್ತದೆ.) 


ತಸ್ಮಾತವಾಪಿ ರಾಜೇಂದ್ರ ರಾಜ್ಯಪ್ರಾಪ್ತಿರ್ಭವೇದ್ದುವಮ್‌ 
ಓ ರಾಜೇಂದ್ರನೇ ! ಈ ಸರಸ್ವತೀವ್ರತವನ್ನು ನೀನು ಶ್ರದ್ಧೆಯಿಂದ ಆಚರಣೆ 
ಮಾಡು. ನಿನಗೆ ಪುನಃ ರಾಜ್ಯಪ್ರಾಪ್ತಿಯಾಗುತ್ತದೆ. ಈ ವಿಷಯದಲ್ಲಿ ಸಂಶಯವನ್ನು 
ಪಡಬೇಡ. 
ಯುಧಿಷ್ಠಿರ ಉವಾಚ 
ಕಸ್ಮಿನ್‌ ಕಾಲೇ ಮಹಾದೇವೀ ಪೂಜ್ಯಾ ಪುಸ್ತಕಧಾರಣೀ 11೬1 
ವಿದ್ಯಾಮೂರ್ತಿರ್ವದಾಸ್ಥಾಕಮಾಖ್ಯಾಹಿ ತಂ ಶುಭಂ ವಿಧಿಮ್‌ । 
ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಪುಸ್ತಕವನ್ನು ಧಾರಣೆ ಮಾಡಿರುವ 
ವಿದ್ಯಾಭಿಮಾನಿನಿಯಾದ ಆ ಮಹಾದೇವಿಯನ್ನು ಯಾವ ಕಾಲದಲ್ಲಿ ಪೂಜೆ 
ಮಾಡಬೇಕು. ಆ ವಿದ್ಯಾಮೂರ್ತಿಯ ಪೂಜಾವಿಧಾನವನ್ನು ನನಗೆ ಕೃಪೆಯಿಂದ ತಿಳಿಸಿರಿ. 
ಭೀಷ್ಮ ಉವಾಚ 


ಅಥೋ ವದಾಮಿ ವೈ ದೇವ್ಯಾಃ ಪೂಜಾಂ ಸರ್ವಸಮೃದ್ಧಿದಾಮ್‌ 11೭1! 
-67- 


ಸರಸ್ವತೀಪೂಜೆ 


ಸರ್ವದಾ ಪೂಜಯೇದ್ದೇವೀಂ ಭಾರತೀಂ ಸರ್ವಮಾತರಮ್‌ । 
ಮಹಾನವಮ್ಯಾಂ ಪ್ರಾಪ್ತಾಯಾಂ ಪೂಜಾಂ ಕುರ್ವೀತ ಯತ್ನತಃ 11೮1 
ಭೀಷ್ಮಾಚಾರ್ಯರು ಉತ್ತರಿಸುತ್ತಿದ್ದಾರೆ - ಎಲೈ ಧರ್ಮರಾಜನೇ ! ಎಲ್ಲ 
ಬಗೆಯ ಇಷ್ಟಾರ್ಥಗಳನ್ನು ದಯಪಾಲಿಸುವ ಆ ಸರಸ್ವತೀದೇವಿಯ ವ್ರತವನ್ನು ನಿನಗೆ 
ಹೇಳುತ್ತೇನೆ ಕೇಳುವವನಾಗು. ಜಗತ್ತಿನ ತಾಯಿಯಾದ ಸರಸ್ವತೀದೇವಿಯ 
ಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು. ವಿಶೇಷವಾಗಿ ನವರಾತ್ರಿಯ ಮಹಾನವಮಿಯಲ್ಲಿ 
ಪ್ರಯತ್ನಪೂರ್ವಕವಾಗಿ ವೈಭವೋಪೇತವಾಗಿ ಆಚರಿಸಬೇಕು. 
ಪ್ರಾಪ್ತೇ ಚಾಶ್ಚಯುಜೇ ಮಾಸೇ ಶುಕ್ಲಪಕ್ಷೇ ಸಮುದ್ಧವಾ । 
ಯಾ ತಿಥಿರ್ನವಮೀ ಪ್ರೋಕ್ತಾ ಸಾ ಮಹಾನವಮೀ ಸ್ಕೃತಾ WE 
ಆಶ್ವಯುಜಮಾಸದ ಶುಕ್ಲಪಕ್ಷದ ನವಮೀ ತಿಥಿಯು ಮಹಾನವಮಿ 
ಎಂಬುದಾಗಿ ಪ್ರಸಿದ್ಧವಾಗಿದೆ. ಅಂದು ಮಾಡುವಂಥ ವಿಧಿಗಳು ಹೀಗಿವೆ - 
ಉಷಸ್ಯುತ್ಥಾಯ ಸಂಕಲ್ಪಮಾಚರೇತ್ವತ್ತಿಥೌ ಸುಧೀಃ । 
ಅರ್ಚಯಿಷ್ಯೇ ಜಗತ್ಪೂಜ್ಯಾಂ ಶಾರದಾಂ ವಿತತಪ್ರಭಾಮ್‌ elo 
ಬುದ್ಧಿವಂತನಾದವನು ಮಹಾನವಮಿಯ ಉಷಕಾಲದಲ್ಲಿ ಎದ್ದು ಹೀಗೆ 
ಸಂಕಲ್ಪವನ್ನು ಮಾಡಬೇಕು - ವಿದ್ಯಾಜಗತ್ತು ಯಾರನ್ನು ನಿರಂತರ ಪೂಜಿಸುತ್ತದೋ 
ಅಂಥ ಕಾಂತಿಯುಕ್ತಳಾದ ಶಾರದಾದೇವಿಯನ್ನು ಇಂದು ನಾನು ಶ್ರದ್ಧೆಯಿಂದ ಪೂಜೆ 
ಮಾಡುತ್ತೇನೆ. 
ಸ್ಥಿತಪದ್ಮಾಸನಾಂ ದೇವೀಂ ಶ್ರಿಯಂ ಶಶಿನಿಭಾನನಾಮ್‌ । 
ವಿದ್ಯಾಮೂರ್ತಿಂ ವಿಶಾಲಾಕ್ಲೀಂ ಮುಕ್ತಾದಾಮವಿಭೂಷಿತಾಮ್‌ WOO 
ಆ ಶಾರದೆಯು ಪದ್ದಾಸನದಲ್ಲಿ ಕುಳಿತಿದ್ದಾಳೆ. ಸಂಪದ್ರೂಪಳಾಗಿದ್ದಾಳೆ. 
ಆದ್ದರಿಂದಲೇ ಅವಳನ್ನು ಶ್ರೀದೇವಿ ಎನ್ನುತ್ತಾರೆ. ಅವಳ ಮುಖವು ಚಂದ್ರನ 
ಕಾಂತಿಯನ್ನೂ ಮೀರಿಸುತ್ತಿದೆ. ವಿದ್ಯಾಸ್ವರೂಪಳಾಗಿದ್ದಾಳೆ. ವಿಶಾಲವಾದ 
ಕಣ್ಣುಗಳುಳ್ಳವಳಾಗಿದ್ದಾಳೆ. ಮುತ್ತಿನ ಸರವನ್ನು ಧರಿಸಿದ್ದಾಳೆ. 
ವಜ್ರವೈಢೂರ್ಯವಲಯೈರ್ಭೂಷಣೈಶ್ಚ ಸಮನ್ನಿಶಾಮ್‌ । 
ಇತಿ ಧ್ಯಾತ್ವಾ ತು ಸಂಕಲ್ಪ್ಯ ಸ್ನಾತ್ವಾ ತು ಸುಸಮಾಹಿತಃ 11೧೨॥॥ 


ಸರಸ್ವತೀಪೂಜೆ 


ಆ ವಿದ್ಯಾಭಿಮಾನಿದೇವತೆಯ ಸೌಂದರ್ಯ ಅಪ್ರತಿಮವಾಗಿದೆ. ವಜ್ರ, 
ವೈಢೂರ್ಯಗಳ ಬಳೆಗಳನ್ನು ಧರಿಸಿದ್ದಾಳೆ. ಎಲ್ಲ ಆಭರಣಗಳನ್ನು ಧರಿಸಿ, 
ಆಭರಣಗಳಿಗೆ ಮೆರಗು ತಂದಿದ್ದಾಳೆ. ಇಂಥ ಸರಸ್ವತೀದೇವಿಯನ್ನು ಪೂಜಿಸುವ 
ಸೌಭಾಗ್ಯ ಇಂದು ನನ್ನದಾಗಿದೆ. ಹೀಗೆ ಸರಸ್ವತಿಯನ್ನು ಆಪಾದಮೌಳಿಪರ್ಯಂತವಾಗಿ 
ಧ್ಯಾನ ಮಾಡಿ, ಸಂಕಲ್ಪ ಮಾಡಿ, ಅನಂತರ ಸ್ನಾನ ಮೊದಲಾದ ನಿತ್ಯಕರ್ಮಗಳಲ್ಲಿ 
ತೊಡಗಬೇಕು. 


ಆವಾಹ್ಯ ಪೂಜಯೇದ್ದೇವೀಂ ವಿದ್ಯಾಪುಸ್ತಕಮಂಡಲೇ । 
ಮೇಧಾದೇವ್ಯಾನುವಾಕೇನ ಉಪಚಾರಾನ್‌ ಪ್ರಕಲ್ಪ್ಯ ಚ 11೧೩1 
ಪುಸ್ತಕಗಳಲ್ಲಿ (ದೇವಪೂಜಾದಿಗಳನ್ನು ಮುಗಿಸಿ) ವಿದ್ಯಾಭಿಮಾನಿ ದೇವತೆಯಾದ 
ಸರಸ್ವತೀದೇವಿಯನ್ನು ಮತ್ತು ಭಾರತೀದೇವಿಯನ್ನು ಆವಾಹನೆ ಮಾಡಬೇಕು. 
ಮೇಧಾದೇವಿ ಎಂಬ ಮಹಾನಾರಾಯಣೋಪನಿಷತ್ತಿನಲ್ಲಿ ಬರುವ 
ಸರಸ್ವತೀಮಂತ್ರದಿಂದ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. 


ಗಂಧಧೂಪಾದಿಮಲೈೆ ಶ್ವ ಅರ್ಚಯೇತ್ವಯತೇಂದ್ರಿಯಃ [ 


ಸ್ವಸೂತ್ರವಿಧಿನಾ ವೇದ್ಯಾಂ ಪ್ರತಿಷ್ಠಾಪ್ಯ ಹುತಾಶನಮ್‌ nov 
ಹೋಮಂ ಪ್ರಕಲ್ಲಯೇದ್ದಿದ್ದಾಂಸಿಲಪಾಯಸಸರ್ಪಿಷಾ । 
ಮೇಧಾದೇವ್ಯಾನುವಾಕೇನ ಪ್ರತ್ಕೃಚಂ ಜಾತವೇದಸಿ 11೧೫ 


ಜಿತೇಂದ್ರಿಯನಾಗಿದ್ದು ಸರಸ್ವತಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಗಂಧವನ್ನು 
ಸಮರ್ಪಿಸಬೇಕು. ಧೂಪಾರತಿ ಮಾಡಬೇಕು. ದೀಪವನ್ನು ಸಮರ್ಪಿಸಬೇಕು. 
ಪರಿಮಳಭರಿತವಾದ ಮಾಲೆಗಳಿಂದ ಅರ್ಚಿಸಬೇಕು. ತಮ್ಮತಮ್ಮಶಾಖಾಸೂತ್ರಗಳಿಗೆ 
ಅನುಸಾರಿಯಾಗಿ ವಿಧಿಪ್ರಕಾರ ಅಗ್ನಿಪ್ರತಿಷ್ಠಾಪನೆಯನ್ನು ಮಾಡಿ, ಸರಸ್ವತಿದೇವಿಯ 
ಪ್ರೀತ್ಯರ್ಥವಾಗಿ ಹೋಮವನ್ನು ಮಾಡಬೇಕು. ಎಳ್ಳು, ಪಾಯಸ ಮತ್ತು ತುಪ್ಪಗಳಿಂದ 
ಆಹುತಿಗಳನ್ನು ನೀಡಬೇಕು. ಮೇಧಾದೇವಿ ಇತ್ಯಾದಿಯಾಗಿ ಪ್ರಾರಂಭವಾಗುವ 
ಸರಸ್ವತೀ ಸೂಕ್ತದ ಪ್ರತಿಯೊಂದು ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿ ನೀಡಬೇಕು. 
ಅಗ್ನಿಂ ಸಂಸ್ಥಾಪ್ಯ ಶಾಲಾಯಾಂ ಗೃಹಮಧ್ಯೇ5ಥವಾ ಪುನಃ । 
ಪೂಜಿತಾಯಾಂ ತು ಭಾರತ್ಯಾಮನೇನ ವಿಧಿನಾ ನೃಪ NOL 
-69- 


ಸರಸ್ವತೀಪೂಜೆ 


ಅಗ್ನಿಶಾಲೆಯಲ್ಲಿ ಅಥವಾ ತನ್ನ ಮನೆಯಲ್ಲಿ ಸರಸ್ವತೀ ದೇವಿಯ ಕುರಿತಾದ 
ಹೋಮಕ್ಕಾಗಿ ಅಗ್ನಿಯ ಪ್ರತಿಷ್ಠಾಪನೆಯನ್ನು ಮಾಡಿ, ವಿಧಿಪ್ರಕಾರವಾಗಿ ಹೋಮವನ್ನು 
ಮಾಡಿ, ಅವಳನ್ನು ತೃಪ್ತಿ ಪಡಿಸಬೇಕು. 


ಪೂಜಕಸ್ಯ ಚ ಯೇ ಕಾಮಾಸ್ತೇ ಸರ್ವೇ ವಶವರ್ತಿನಃ । 
ಸೇವಂತೇ ತಂ ನೃಪಶ್ರೇಷ್ಠಾಃ ಸೇವಕಾ ಇವ ಹಿ ಧ್ರುವಮ್‌ 11೧೭1 


ಯಾರು ಅತ್ಯಂತ ಶ್ರದ್ಧೆಯಿಂದ ಸರಸ್ವತಿ ಕುರಿತಾದ ಪೂಜೆ, ಹೋಮಾದಿಗಳನ್ನು 
ಆಚರಿಸುತ್ತಾನೋ, ಅವನ ಎಲ್ಲ ಅಭೀಷ್ಟಗಳು ನೆರವೇರುತ್ತವೆ. ಶ್ರೇಷ್ಠ ರಾಜರುಗಳು 
ಸೇವಕರಂತೆ ಅವನ ಅಧೀನರಾಗಿರುತ್ತಾರೆ. 


ಬ್ರಾಹ್ಮಣಾನ್‌ ಭೋಜಯೇತ್ಪಶ್ಚಾತ್‌ ಷಡ್ರಸಾನ್ಸೈಃ ಪ್ರಯತ್ನತಃ । 


ಣ್‌ 


ವಿಪ್ರಾಗ್ನಿಹುತತೇಷೇಣ ತತೋ ಗಾಂ ಭೋಜಯೇದ್ವತಿಃ 11೧೮॥ 


ಹೋಮವಾದ ಮೇಲೆ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. 
ಪ್ರಯತ್ನಪೂರ್ವಕವಾಗಿ ಷಡ್ರಸಾನ್ನಗಳನ್ನು ತಯಾರುಗೊಳಿಸಿ ಬಡಿಸಬೇಕು. ಹೀಗೆ 
ಬ್ರಾಹ್ಮಣಮುಖದಲ್ಲಿ ಯಜ್ಞವನ್ನು ಮಾಡಿದ ಮೇಲೆ ಗೋಗ್ರಾಸವನ್ನು ನೀಡಿ, 
ಗೋವುಗಳನ್ನು ತೃಪ್ತಿ ಪಡಿಸಬೇಕು. 
ಆಯುಧಸ್ಯಂದನಾನ್ಹಾಹಾನ್‌ ಯಾನಾನಿ ವಿವಿಧಾನಿ ಚ । 
ಅರ್ಚಯೇದಾತ್ಮರಕ್ಷಾರ್ಥಂ ಶುಭೈರ್ನೀರಾಜನಾದಿಭಿಃ 11೧೯॥ 
ಅನಂತರ ಆಯುಧಗಳಿಗೆ, ವಾಹನಗಳಿಗೆ ಮಂಗಳಾರತಿಗಳನ್ನು ಮಾಡಿ, ತನ್ನ 
ರಕ್ಷಣೆಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ, ಪೂಜೆಯನ್ನು ಸಮರ್ಪಣೆ ಮಾಡಬೇಕು. 
ಅಸ್ಯ ವ್ರತಸ್ಯ ಮಾಹಾತ್ಸ್ಯಂ ವೇತ್ತಿ ಕೋ ವಿಷ್ಣುನಾ ಖತೇ | 
ಸೋಮದತ್ತೇ ಪುರಾ ದೃಷ್ಟಂ ವ್ರತಸ್ಯ ಸುಮಹತ್ನಲಮ್‌ ॥1೨೦।॥ 
ಈ ಸರಸ್ವತೀ ವ್ರತದ ಮಹಿಮೆಯನ್ನು ವಿಷ್ಣು ಒಬ್ಬನು ಮಾತ್ರ ತಿಳಿದಿರುವನು. 


ಉಳಿದ ಸಾಧಕರಿಂದ ತಿಳಿಯಲು ಸಾಧ್ಯವಾಗುವುದಿಲ್ಲ. ಸೋಮದತ್ತನೆಂಬ ಅರಸನು 
ಈ ವ್ರತದ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ಕಂಡಿರುವನು. 


೨೬70. 


ಸರಸ್ವತೀಪೂಜೆ 


ಯುಧಿಷ್ಠಿರ ಉವಾಚ 
ಸೋಮದತ್ತೇ ಯಥಾ ದೃಷ್ಟಂ ಭವತಾ ವ್ರತಮುತ್ತಮಮ್‌ । 
ತದೇತದಖಿಲಂ ಶ್ರೋತುಂ ಪರಂ ಕೌತೂಹಲಂ ಹಿ ಮೇ 11೨೧ 
ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಸೋಮದತ್ತನು ಈ ವ್ರತದ ಮಹಿಮೆಯನ್ನು 
ಹೇಗೆ ಅನುಭವಿಸಿದನೆಂಬ ವಿಷಯದಲ್ಲಿ ನಾನು ಅತ್ಯಂತ ಕಾತರನಾಗಿದ್ದಾನೆ. 
ಭೀಷ್ಮ ಉವಾಚ 
ಸೋಮದತ್ತೋ ಮಹಾನಾಸೀತ್‌ ಪುರಾ ಸೋಮಕುಲೋದ್ಧವಃ I 
ರಾಜಾ ಪರಮಧರ್ಮಾತ್ಮಾ ಬಂಧುಮಾನನಹಂಕೃತಃ ೨೨ 
ಹಿಂದೆ ಚಂದ್ರವಂಶದಲ್ಲಿ ಸೋಮದತ್ತ ಎಂಬ ಮಹಾತ್ಮನಾದ ರಾಜನು 
ಹುಟ್ಟಿದನು. ಅವನು ಅತ್ಯಂತ ಧರ್ಮಿಷ್ಟನಾಗಿದ್ದನು. ಅನೇಕ ಬಂಧುಗಳುಳ್ಳವನಾಗಿದ್ದನು. 
ಸ್ವಲ್ಪವೂ ಅಹಂಕಾರವನ್ನು ಹೊಂದಿರಲಿಲ್ಲ. 
ಸತ್ಯವಾದೀ ಸದಾ ಮೌನೀ ಹ್ಯಾತಿಥೇಯೋ ಬಹುಪ್ರದಃ । 
ಸತ್ತಂಪೂಜಾಂ ಪ್ರಕುರ್ವಾಣಃ ಸನ್ನ ಶತ್ರುಃ ಪರಾಕ್ರಮೃಃ 11೨೩ 
ಸತ್ಯವನ್ನೇ ನುಡಿಯುತ್ತಿ ದ್ವನು, ಮಿತಭಾಷಿಯಾಗಿದ್ದನು, ಅತಿಥಿ-ಅಭ್ಯಾಗತರಿಗೆ 
ಸತ್ಕಾರವನ್ನು ಮಾಡುತ್ತಿದ್ದನು, ಬಹಳ ದಾನವನ್ನು ಮಾಡುತ್ತಿದ್ದನು, ಭಗವಂತನ 
ಪೂಜೆಯನ್ನು ಭಕ್ತಿ-ಶ್ರದ್ಧೆಗಳಿಂದ ಆಚರಿಸುತ್ತಿದ್ದನು. ತನ್ನ ಪರಾಕ್ರಮದಿಂದ ಎಲ್ಲ 
ಶತ್ರುಗಳನ್ನು ಗೆದ್ದಿದ್ದನು. 
ಬುಭುಜೇ ಭುವಮವ್ಯಗ್ರಃ ಸ ರತ್ನಾಕರ ಮೇಖಲಾಮ್‌ । 
ಆ ರಾಜನು ಸಮುದ್ರದ ತನಕವಿರುವ ಸಮಸ್ತ ಭೂಮಂಡಲವನ್ನು 
ಅನುಭವಿಸಿದನು. 
ತೇನ ಸನ್ನಿಹಿತಾ ರಾಜ್ಞಾ ಸಮೇತಾಃ ಶತ್ರವಃ ಪರೇ 11೨೪ 
ಮಾಹಿಷ್ಠತೀಂ ಪುರೀಂ ಗತ್ವಾ ತೈಗರ್ತೆಃ ಪೀಡಿತೋ ರಣೇ ॥ 
ಒಮ್ಮೆ ಅವನ ಸಮೀಪದ ದೇಶದ ರಾಜನ ಜೊತೆ ಅನೇಕ ಶತ್ರುಗಳು 
ಸೇರಿಕೊಂಡರು. ತ್ರಿಗರ್ತ ದೇಶದ ರಾಜನು ಮಾಹಿಷತಿ ಎಂಬ ಸೋಮದತ್ತನ 
ಪಟ್ಟಣವನ್ನು ಆಕ್ರಮಣ ಮಾಡಿಕೊಳ್ಳುವುದಕ್ಕಾಗಿ ಯುದ್ಧ ಮಾಡಲು ಬಂದನು. 


-71- 


ಸರಸ್ವತೀಪೂಜೆ 


ಅಕ್ಟೋಹಿಣಿಹಹಸೈೆಶ್ಚ ಹ್ಯಯುತ್ಳೆಃ ಕರಿಣಾಂ ವಜೆ: 11೨೫॥! 
ಅಶ್ವೆ ಲ ಕಾಶ್ಮೀರಜ್ಛೆಸ್ತಾತ ಲಕ್ಷಕೋಟಿಸಮನಿಷ್ಠೆ: I 
ಸಂಗ್ರಾಮಸ್ತುಮುಲಸ್ತತ್ರ ಸೋಮದತ್ತಸ್ಯ ತೈರಭೂತ್‌ 11೨೬। 


ಆಗ ಸೋಮದತ್ತನು ಸಾವಿರ ಅಕ್ಟೋಹಿಣಿ ಸೈನ್ಯದಿಂದ ಪರಿವೃತನಾಗಿ 
ಹತ್ತುಸಾವಿರ ಆನೆಗಳಿಂದ ಕಾಶ್ಮೀರದ ಲಕ್ಷಕೋಟಿ ಕುದುರೆಗಳಿಂದ ಕೂಡಿ, ಆ 
ತ್ರಿಗರ್ತರಾಜನ ಮೇಲೆ ಭಯಂಕರವಾದ ಯುದ್ಧವನ್ನು ಮಾಡಿದನು. 

ಶಕ್ತಿತೋಮರಖಡ್ಛೆ ಶ್ಚ ಭಿಂಡಿವಾಲ್ವೆಸ್ತಥಾಶ್ಚಭಿಃ | 
ಯಥಾ ದೇವಾಸುರಂ ಯುದ್ಧಂ ತಥಾಭೂತ್ಶಿಮು ವರ್ಣ್ಯತೇ 11೨೭! 

ಆ ತ್ರಿಗರ್ತದೇಶದ ರಾಜನೂ ಕೂಡ ಬಹಳ ಸೈನ್ಯವನ್ನು ಹೊಂದಿ, ಬಲಿಷ್ಠವಾಗಿ 
ಯುದ್ಧವನ್ನು ಮಾಡಿದನು. ಶಕ್ತ್ಯಾಯುಧ, ತೋಮರ, ಖಡ್ಗ , ಭಿಂಡಿವಾಲ ಮೊದಲಾದ 
ಆಯುಧಗಳಿಂದ ಯುದ್ಧವು ಘೋರವಾಗಿ ನಡೆಯಿತು. ದೇವಾಸುರರ ಯುದ್ಧದಂತೆ 
ಅದು ಕಾಣಿಸುತ್ತಿತ್ತು. 

ಪಠೈರ್ಹತಬಲಸ್ತಂಖ್ಯೇ ಯಯೌ ಗರ್ಗಾಶ್ರಮಂ ಪ್ರತಿ | 
ತತ್ರೈವ ಪಂಚ ಮಾಸಾನ್ಸೈ ಸ್ಥಿತ್ವಾ ಶೋಕಸಮನ್ವಿತಃ ೨S 


ಅಂತಿಮವಾಗಿ ಸೋಮದತ್ತ ರಾಜನು ಸೋತನು. ತನ್ನ ಸೈನ್ಯವನ್ನು 
ಕಳೆದುಕೊಂಡನು. ನಿರಾಯುಧನಾಗಿ ಸೋಲನ್ನೊಪ್ಪಿಕೊಂಡು ರಾಜ್ಯವನ್ನು ಪರಿತ್ಯಾಗ 
ಮಾಡಿ, ಗರ್ಗ ಮುನಿಗಳ ಆಶ್ರಮಕ್ಕೆ ತೆರಳಿದನು. ಅಲ್ಲಿ ಅತ್ಯಂತ ದುಃಖದಿಂದ ಐದು 
ತಿಂಗಳ ಕಾಲ ವಾಸ ಮಾಡಿದನು. 
ಪಂಗುತ್ತಮಪಿ ಮೂಕತ್ವಮಂಧತ್ವಮಗಮನ್ಹಪ । 
ರಾಜ್ಯಭ್ರಷ್ಟಂ ಪತಿಂ ಪತ್ನೀ ಪ್ರಾಪ್ತಕಾಮಂ ಪುನಃ ಪ್ರಿಯಮ್‌ 11೨೯॥ 
ಅತ್ಯಂತ ಖಿನ್ನನಾದ ರಾಜನು ಕೈಕಾಲಿಲ್ಲದ ಕುಂಟನಂತೆ ಇದ್ದನು. ಬಾಯಿ ಇಲ್ಲದ 
ಮೂಕನಂತಾದನು. ಕಣ್ಣಿಲ್ಲದ ಕುರುಡನಂತಾದನು. ರಾಜ್ಯವನ್ನು ಕಳೆದುಕೊಂಡು ಬಹಳ 
ದುಃಖಿಸುತ್ತಿದ್ದನು. ಇಂಥ ರಾಜನನ್ನು ಕುರಿತು, ಅವನ ಪತ್ನಿಯು ಅವನ ಉದ್ದಾರಕ್ಕಾಗಿ 
ಅತ್ಯಂತ ಪ್ರಿಯವಾದ ಸಮಾಧಾನದ ಮಾತುಗಳನ್ನು ಆಗಾಗ ಹೇಳುತ್ತಿದ್ದಳು. 


-72- 


ಸರಸ್ವತೀಪೂಜೆ 


ಪ್ರಲಪಂತಂ ಮುಹುಃ ಪುತ್ರಾನ್‌ ಹತಾನ್‌ ಯುದ್ಧೇ ಸುದುರ್ಲಭಾನ್‌ ।ಟ 
ಪುತ್ರಾಂಶ್ಚ ರಾಜ್ಯಭೋಗಂ ಚ ಸಮುದ್ದಿಶ್ಶ ಪುನಃ ಪುನಃ 11೩0 
ಆಶಾ ಿಸಯಂತೀ ಸಾ ದೇವೀ ಜಗೌ ಶ್ಲೋಕಚತುಷ್ಟಮಮ್‌ | 


ಮತ್ತೆ ಮತ್ತೆ ವಿಲಾಪ ಮಾಡುತ್ತಿರುವ ದುರ್ಲಭರಾದ ಮಕ್ಕಳನ್ನು ಕಳೆದುಕೊಂಡ 
ರಾಜ್ಯದ ಭೋಗಗಳನ್ನೆಲ್ಲಾನಾಶಮಾಡಿಕೊಂಡ ತನ್ನ ಪತಿಯನ್ನು ಕುರಿತು ಪುನಃ ಪುನಃ 
ಸಮಾಧಾನದ ಮಾತುಗಳನ್ನು ಹೇಳಿದಳು. ಆಗ ಈ ಮುಂದಿನ ನಾಕು ಶ್ಲೊ ್ಲೀಕಗಳನ್ನು 
ಅವನ ಜ್ಞಾನೋದಯಕ್ಕಾಗಿ ಹೇಳಿದಳು. 


ವೇದಿಕೋವಾಚ - 
ಧೈರ್ಯಂ ವಿಪದಿ ಕರ್ತವ್ಯಂ ಸಂಪತೌ ಚ ಕ್ಷಮಾ ವರಾ 11೩೧॥ 
ವಾಚಾಲತ್ತಂ ಸತಾಂ ಮಧ್ಯೇ ತದ್ದೆ ಶಾಸ್ತ್ರಪುರಸ್ಪರಮ್‌ | 
ವಿಕ್ರಮೋ ಯುಧಿ ಕರ್ತವ್ಯಃ ಸ್ಥಿರತ್ವಂ ಸ್ತ್ರೀಸಮೀಪತಃ, 11೩೨! 


ವಿಪತ್ತು ಬಂದಾಗ ಧೈರ್ಯವಾಗಿರಬೇಕು. ಸಂಪತ್ತು ಬಂದಾಗ ಕ್ಷಮೆಯಿಂದ 
ಇರಬೇಕು. ಸಜ್ಜನರ ಸಮೂಹದಲ್ಲಿ ಮಾತ್ರ ಉತ್ತಮವಾದ ಮಾತುಗಳನ್ನಾಡಬೇಕು. 
ಆ ಮಾತುಗಳು ಶಾಸ್ತ್ರಸಮ್ಮತವಾಗಿರಬೇಕು. ಯುದ್ಧದಲ್ಲಿ ಪರಾಕ್ರಮಶಾಲಿ- 
ಯಾಗಿರಬೇಕು. ಸ್ತ್ರೀಯರ ಜೊತೆ ಸ್ಥಿರವಾದ ಬುದ್ಧಿಯುಳ್ಳವನಾಗಿರಬೇಕು. 


ಐಶ್ಚರ್ಯೇ ತು ಸದಾ ಶಾಂತಿಃ ಶಶ್ವದ್ಧಕ್ತಿಸ್ತು ಭೂಸುರೇ । 
ಭವಿತವ್ಯಂ ಭವತ್ಯೇವ ನಾರಿಕೇಲಫಲಾಂಬುವತ್‌ 11೩೩1! 
ಐಶ್ವರ್ಯವು ಬಂದಾಗ ಶಾಂತಿಯಿಂದ ಇರಬೇಕು. ನಿರಂತರ ಬ್ರಾಹ್ಮಣರಲ್ಲಿ 
ಭಕ್ತಿಸಂಪನ್ನರಾಗಿರಬೇಕು. ಯಾವುದು ಆಗಬೇಕೋ, ಅದು ತೆಂಗಿನಕಾಯಿಯ ಒಳಗೆ 
ನೀರು ಹೇಗೆ ಬರುತ್ತದೋ, ಅದರಂತೆ ಆಗಿಯೇ ತೀರುತ್ತದೆ. 
ಗಂತವ್ಯಂ ಗಚ್ಛತಿ ಸದಾ ಗಜಭುಕ್ತ ಕಪಿತವತ್‌ । 
ಯದ್ಭಾವಿ ತದ್ಧವತ್ಯೇವ ಯದಭಾವಿ ನ ತದ್ಧವೇತ್‌ 11೩೪॥ 
ಯಾವುದು ಹೋಗಬೇಕೋ ಅದು ತಾನಾಗಿಯೇ ಹೋಗುತ್ತದೆ. ಆನೆಯು 
ತಿಂದ ಬೇಲದ ಹಣ್ಣಿನ ಒಳಗೆ ಹಣ್ಣು ಮಾತ್ರ ನಾಶವಾಗುವಂತೆ ಹೋಗುವುದು 


-73- 


ಸರಸ್ವತೀಪೂಜೆ 


ಹೋಗಿಯೇ ಹೋಗುತ್ತದೆ. ಆಗುವುದೆಲ್ಲವೂ ಆಗಿಯೇ ತೀರುತ್ತದೆ. ಆಗಲಾರದ್ದು 
ಎಂದೂ ಆಗುವುದಿಲ್ಲ. 


ಇತಿ ನಿಶ್ಚಿತ ಬುದ್ಧೀನಾಂ ನ ಚಿಂತಾ ಬಾಧಕತೇ ಕ್ಟಚಿತ್‌ । 
ಏವಂ ಮನೀಷಿಣಃ ಪ್ರಾಹುರ್ನೀತಿಶಾಸ್ತ್ರವಿದೋ ನೃಪ 11೩೫ 
ಯಾರು ಈ ಮರ್ಮವನ್ನು ತಿಳಿದು ನಿಶ್ಚಿತವಾದ ಬುದ್ಧಿಯನ್ನು 
ಹೊಂದಿರುತ್ತಾರೋ, ಅಂಥವರನ್ನು ಚಿಂತೆಯು ಪೀಡಿಸುವುದಿಲ್ಲ. ನೀತಿಶಾಸ್ತ್ರಜ್ಞರಾದ 
ಬುದ್ಧಿವಂತರು ಹೀಗೆ ತಿಳಿದು ಸ್ಥಿತಪಜ್ಞರಾಗಿರುತ್ತಾರೆ. 
ಮುಂಚಶೋ ಕಂ ಚ ಮೋಹಂ ಚ ಚಿಂತಾ ದೇಹವಿನಾಶಿನೀ । 
ಗರ್ಗಾಶ್ರಮಮಿದಂ ರಾಜನ್‌ ಪ್ರಾಪಯಿಷ್ಯೇ ತದಂತಿಕಮ್‌ WALI 
ಆಗಾಧವಾದ ದುಃಖವನ್ನು ಪರಿತ್ಯಾಗ ಮಾಡು. ಅಜ್ಞಾನವನ್ನು ಬಿಟ್ಟು ಬಿಡು. 
ಚಿಂತೆಯು ದೇಹದ ಜೊತೆ ಆತ್ಮನನ್ನೂ ಕೂಡ ನಾಶ ಮಾಡುತ್ತದೆ. ಪ್ರಭುವೇ | 


ಇದು ಗರ್ಗಯಷಿಗಳ ಆಶ್ರಮವಾಗಿದೆ. ಅವರ ಬಳಿ ನಿನ್ನನ್ನು ಕರೆದುಕೊಂಡು ಹೋಗಿ 
ಸಮಾಧಾನ ಮಾಡುತ್ತೇನೆ. 


ಸ ತೇ ದಾಸ್ಯತಿ ಧರ್ಮಾತ್ಮಾ ಸರ್ವಾನ್‌ ಕಾಮಾನಶೇಷತಃ । 
ಆ ಮಹರ್ಷಿಗಳು ನಿನ್ನ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸುತ್ತಾರೆ. 


ಭೀಷ್ಮಉವಾಚ - 
ಸಾಂತ್ಹಯಿತ್ವಾ ತದಾ ವೀರಂ ನೃಪತಿಂ ರಾಷ್ಟ್ರವರ್ಜಿತಮ್‌ 11೩೭! 
ಅಶಕ್ಷಂ ಗಮನೇ ದೇವೀ ಬಿಭ್ರತೀ ನಿಜಕಂಧರೇ । 
ಪ್ರಾಪಯಾಮಾಸ ಮುದಿತಾ ಗರ್ಗಾಶ್ರಮಮಕಲ್ಲಷಮ್‌ ASHI 


ಭೀಷ್ಮಾಚಾರ್ಯರು ಕಥೆಯನ್ನು ಮುಂದುವರೆಸುತ್ತಾರೆ - ಯುಧಿಷ್ಠಿರನೇ 
ಹೀಗೆ ಆ ಸಾಧ್ವಿಯು ತನ್ನ ಪತಿಯಾದ ರಾಜನನ್ನು ಸಾಂತ್ಸನ ಮಾಡಿದಳು. ಆದರೂ 
ಅವನಿಗೆ ನಡೆಯಲೂ ಕೂಡ ಆಗುತ್ತಿರಲಿಲ್ಲ. ಅಂಥ ವೀರನಾದ ರಾಜ್ಯಪರಿಭ್ರಷ್ಟನಾದ 
ಆ ನೃಪತಿಯನ್ನು ತನ್ನ ಹೆಗಲಿನ ಮೇಲೆ ಹೊತ್ತು ಕೊಂಡು ಪಾಪರಹಿತವಾದ 
ಗರ್ಗಮಹರ್ಷಿಗಳ ಆಶ್ರಮಕ್ಕೆ ಸಂತೋಷದಿಂದ ತೆರಳಿದಳು. 


-74- 


ಸರಸ್ವತೀಪೂಜೆ 


ಪತಿಂ ತತ್ರ ಪ್ರತಿಷ್ಠಾಪ್ಯ ಮುನಿಂ ನತ್ವಾ ಪುನಃ ಪುನಃ । 
ಕ್ರಂದಮಾನಾ ತದಾ ಸಾಧ್ವೀ ಪೀನೋನ್ನತತಪಯೋಧರಾ 11೩೯1 
ಮಹರ್ಷಿಗಳ ಎದುರಿನಲ್ಲಿ ಆ ಪತಿಯನ್ನು ಇಳಿಸಿದಳು. ಭಕ್ತಿಯಿಂದ 
ಗರ್ಗಮಹರ್ಷಿಗಳಿಗೆ ನಮಸ್ಕಾರ ಮಾಡಿದಳು. ಪುನಃ ಪುನಃ ನಮಿಸಿದಳು. 
ಕಣ್ಣೀರಿಡುತ್ತಾ ಪ್ರಾರ್ಥನೆ ಮಾಡಿದಳು. 


ಚಂದ್ರಾನನಾ ಸುಕೇಶೀ ಚ ಬಿಂಬೋಷ್ಠೀ ಮಂಜುಭಾಷಿಣೀ । 
ಕರ್ಣಾಂತನಯನಾ ಬಾಲಾ ಚಂದ್ರಿಕಾಮಲಸುಚ್ಛನಿಃ 11೪೦॥ 

ಆ ಪತಿವ್ರತೆಯು ಉನ್ನತವಾದ ಪಯೋಧರಗಳುಳ್ಳವಳು, ಚಂದ್ರನಂತೆ 
ಮುಖವುಳ್ಳ ವಳು, ಸುಂದರವಾದ ಕೂದಲುಗಳುಳ್ಳವಳು, ಬಿಂಬದಂತೆ ಕೆಂಪು 
ತುಟಿಗಳುಳ್ಳವಳು, ಇಂಪಾದ ಮಾತುಗಳುಳ್ಳವಳು, ಕಿವಿಯ ತನಕ ದೀರ್ಫವಾದ 
ಕಣ್ಣುಗಳುಳ್ಳವಳು, ಬೆಳದಿಂಗಳಿನಂತೆ ನಿಷ್ಠಲಶವಾದ.ದೇಹಕಾಂತಿಯುಳ್ಳವಳು. 

ವೇದಿಕಾವೇದಿಮಧ್ಯಾ ಸಾ ಪಂಚವಿಂಶತಿವಾರ್ಷಿಕೀ 1 
ಕೋಮಲಾಂಗೀ ತು ಸಾ ದೇವೀ ಶ್ಯಾಮಾ ಸಾಪ್ಪತ್ಸಲೇಕ್ಷಣಾ WYO 
ಯಜ್ಞವೇದಿಕೆಯಂತೆ ಕಟಿಪ್ರದೇಶವುಳ್ಳವಳು. ಇಪ್ಪತ್ತೈದು ವರ್ಷದ 
ತರುಣಿಯಾಗಿರುವಳು. ಕೋಮಲ ಶರೀರವುಳ್ಳವಳೂ, ನೀಲಮೇಘಶ್ಯಾಮ- 
ಬಣ್ಣದವಳೂ, ಅರಳಿದ ಕಣ್ಣುಗಳುಳ್ಳವಳೂ ಆಗಿರುವಳು. 
ಮುನಿಂ ಪ್ರೋವಾಚ ಧರ್ಮಿಷ್ಮಾ ಪಾಹಿ ಪಾಹೀತಿ ಮೇ ಪತಿಮ್‌ । 
ಭಗವನ್‌ ಪತಿನಾ ಸಾರ್ಧಮಾಗತಾ ಶತ್ರುಪೀಡಿತಾ 11೪೨11 

ಆ ಮುನಿಗಳ ಬಳಿ ಧರ್ಮಿಷ್ಠಳಾದ ಈ ಪತಿವ್ರತೆಯು ರಕ್ಷಿಸಿ ! ನಮ್ಮನ್ನು 
ರಕ್ಷಿಸಿ ! ಎಂಬುದಾಗಿ ಪ್ರಾರ್ಥಿಸಿದಳು. ಓ ಜ್ಞಾನಿಗಳೇ ! ಶತ್ರುಗಳಿಂದ ಪೀಡಿತನಾದ 
ಪತಿಯ ಜೊತೆ ನಾನಿಂದು ಬಂದು ನಿಮಗೆ ಶರಣಾಗತಳಾಗಿರುವೆನು. 

ರಾಜ್ಯಭ್ರಷ್ಟೋ ಹ್ಯಯಂ ರಾಜಾ ತ್ವಾಮೇವ ಶರಣಂ ಗತಃ । 

ರಾಜ್ಯಭ್ರಷ್ಟನಾದ ನನ್ನ ಪತಿಯಾದ ಈ ರಾಜನು ನಿಮ್ಮನ್ನು ನಂಬಿ 


ಸಂಪೂರ್ಣವಾಗಿ ಶರಣಾಗತನಾಗಿರುವನು. 
-75- 


ಸರಸ್ವತೀಪೂಜೆ 


ಮುನಿಸ್ತತಶ್ಚಿರಂ ಧ್ಯಾತ್ವಾ ಧ್ಯಾನಮಾರ್ಗೇಣ ಚಕ್ಷುಷಾ TEEN 
ದೃಷ್ಟವಾನ್‌ ಸರ್ವಮೇವೈತದ್ರಾಜ್ಞಸ್ಪಸ್ಯ ಮಹಾತ್ಮನಃ । 
ಉವಾಚ ಮುನಿಶಾರ್ದೂಲೋ ರಾಜಾನಂ ಮಹಿಷೀಸಖಮ್‌ 11೪೪॥ 
ಅವನ ದುಃಖದ ಸ್ಥಿತಿಯನ್ನು ಕಂಡ ಗರ್ಗ ಖುಷಿಗಳು ಚಿರಕಾಲ 
ಧ್ಯಾನಾಸಕ್ತರಾದರು. ಧ್ಯಾನಮಾರ್ಗದ ಮೂಲಕ ಆ ರಾಜನ ಏಳಿಗೆಯನ್ನು 
ಕಂಡುಕೊಂಡರು. ಧ್ಯಾನದಿಂದ ಹೊರಗೆ ಬಂದು, ಮಹಿಷಿಯ ಜೊತೆ ಇರುವ 
ರಾಜನನ್ನು ಕುರಿತು ಹೀಗೆ ಹೇಳಿದರು - 


ಯುವಯೋಃ ಕಷ್ಟಮತ್ಯುಗ್ರಂ ಸರ್ವಭಾವಂ ಸುದುಸಹಮ್‌ । 
ಯೇನೇದಮೀದೃಶಂ ಪ್ರಾಪ್ತಂ ತಂ ಬ್ರವೀಮಿ ಚ ತೇಠಧುನಾ 11೪೫ 
ನಿಮ್ಮಿಬ್ಬರ ಕಷ್ಟ ಭಯಾನಕವಾಗಿದೆ. ಯಾರಿಂದಲೂ ಈ ಕಷ್ಟವನ್ನು ಸಹಿಸಲು 
ಸಾಧ್ಯವಿಲ್ಲ. ಇಂಥ ಘೋರವಾದ ಸ್ಥಿತಿಯು ಯಾವ ಕಾರಣದಿಂದ ನಿಮಗೆ 
ಬಂದಿದೆಯೊ, ಅದರ ಬಗ್ಗೆ ನಾನು ನಿಮಗೆ ಈಗ ಹೇಳುತ್ತೇನೆ ಕೇಳಿರಿ - 


ದೇವೀನಾಮುತ್ತಮಾ ದೇವೀ ವ್ರತಾನಾಂ ಪ್ರವರೇ ಶುಭೇ | 
ಸರ್ವಕಾಮಪ್ರದಾ ದೇವೀ ಭಾರತೀ ನೈವ ಪೂಜಿತಾ 11೪೬1 


ಲಕ್ಷ್ಮೀದೇವಿಯನ್ನು ಹೊರತಾಗಿ ಸಕಲ ದೇವತಾ ಸ್ತಿ €ಯರಲ್ಲಿ ಸರಸ್ವತೀ 
ದೇವಿಯೇ ಶ್ರೇಷ್ಠಳಾಗಿದ್ದಾಳೆ. ಅವಳನ್ನು ಕುರಿತು ಮಾಡಬೇಕಾದ ಶ್ರೇಷ್ಠವಾದ 
ವ್ರತವೊಂದಿದೆ. ಆ ವ್ರತವು ಸರ್ವಕಾಮಪ್ರದವಾಗಿದೆ. ಆದರೆ ನೀವು ಎಚ್ಚರ ವಹಿಸದೇ 
ಆ ವ್ರತವನ್ನು ಪರಿತ್ಯಾಗ ಮಾಡಿರುವಿರಿ. 


ತಸ್ನಾತ್ತಮೀದೃಶೀಂ ಪ್ರಾಪ್ತೋ ಗತಿಂ ದುರವಬೋಧಿನೀಮ್‌ । 
ಸರಸ್ವತೀ ವ್ರತವನ್ನು ಆಚರಣೆ ಮಾಡದೇ ನೀವು ಇಂಥ ದುಃಸ್ಥಿತಿಯನ್ನು 
ಹೊಂದಿರುವಿರಿ. 
ಅಹೋ ಮೂರ್ಪಾ ನರಾಃ ಸರ್ವೇ ಐಶ್ಚರ್ಯಮದರರ್ವಿತಾಃ 11೪೭ 
ಧರ್ಮಂ ವ್ರತಂ ನ ಕುರ್ವಂತಿ ಪೀಡಾಂ ಗಚ್ಛಂತಿ ದುಃಖತಾಃ । 


-76- 


ಸರಸ್ವತೀಪೂಜೆ 


ಏನಾಶ್ಚರ್ಯ ! ಅನೇಕ ರಾಜರು ಹೀಗೆ ಮೂರ್ಬತನದಿಂದ ಐಶ್ವರ್ಯದ 
ಮದದಿಂದ ಗರ್ವಿತರಾಗಿ ಧರ್ಮಮಯವಾದ ಈ ಸರಸ್ವತೀ ವ್ರತವನ್ನೇ ಆಚರಣೆ 
ಮಾಡುವುದಿಲ್ಲ. ಇದರಿಂದ ಅತ್ಯಂತ ದುಃಖವನ್ನು ಹೊಂದುತ್ತಾರೆ. 


ವ್ರತೋಪವಾಸಃ ಕರ್ತವ್ಯೋ ಹ್ಯಾತ್ಸನಃ ಶ್ರೇಯ ಇಚ್ಛತಾ 11೪೮॥ 
ಅತ್ಯಂತಂ ಸುಖಮಾಪ್ನೋತಿ ಪರತ್ರಾಮುತ್ರ ಚ ಪ್ರಭೋ । 
ಕಿಮತ್ರ ಬಹುನೋಕ್ತೇನ ದೃಷ್ಟಮಾಶ್ಚರ್ಯಮುತ್ತಮಮ್‌ Tal 


ಯಾರಿಗೆ ತಮಗೆ ಶ್ರೇಯಸ್ಸು ಪ್ರಾಪ್ತವಾಗಬೇಕೆಂಬ ಇಚ್ಛೆ ಇರುತ್ತದೆಯೋ 
ಅಂಥವನು ಸರಸ್ವತೀ ವ್ರತವನ್ನು ಉಪವಾಸದಿಂದ ಆಚರಣೆ ಮಾಡಬೇಕು. ಇದರಿಂದ 
ಬಹಳ ಸುಖವನ್ನು ಹೊಂದುತ್ತಾನೆ. ಈ ಲೋಕದಲ್ಲಷ್ಟೇ ಅಲ್ಲದೇ 
ಪರಲೋಕದಲ್ಲಿಯೂ ಕೂಡ ಸುಖವಾಗಿ ಬಾಳುತ್ತಾನೆ. ಇದರ ಬಗ್ಗೆ ಹೆಚ್ಚು ಏಕೆ 
ವರ್ಣಿಸಬೇಕು ! ಒಂದು ಅತ್ಯಂತ ಆಶ್ಚರ್ಯ ವಿಷಯವನ್ನು ನಿಮಗೆ ಹೇಳುತ್ತೇನೆ. 
ಶುಭವ್ರತೇನ ಭಾರತ್ಯಾ ನಲೋ ವೈ ಪ್ರಾಪ್ತವಾನ್‌ ಪುರಮ್‌ । 
ವಿರೂಪಾಕ್ಸಸ್ಯ ಕೃಪಯಾ ಪಂಪಾತೀರನಿವಾಸಿನಃ HHO 
ಪ್ರಸಿದ್ಧನಾದ ನಳ ಎಂಬ ರಾಜನು ಶುಭಪ್ರದವಾದ ಈ ಸರಸ್ವತಿವ್ರತವನ್ನು 
ಆಚರಣೆ ಮಾಡಿ, ತನ್ನ ರಾಜ್ಯವನ್ನು ಮರಳಿ ಪಡೆದನು. ಪಂಪಾತೀರದಲ್ಲಿವಾಸವಿರುವ 
ವಿರೂಪಾಕ್ಷನ ಕೃಪೆಗೆ ಪಾತ್ರನಾದನು. 
ಪ್ರಾಪ್ತವಾನಾಚಲಾಂ ಲಕ್ಷ್ಮೀಂ ನಲೋ ರಾಜಾ ವಿಚಕ್ಷಣಃ । 
ಅಚಲವಾದ ಸಂಪತ್ತನ್ನು ಆ ಬುದ್ಧಿವಂತನಾದ ನಲರಾಜನು ಪಡೆದು ಸುಖವನ್ನು 
ಪಡೆದನು. 
ಏತಚ್ಛುತ್ವಾತು ಸಾ ದೇವೀ ವೇದಿಕಾ ಶುಭಲೋಚನಾ 11೫೧॥ 
ನತ್ವಾ ಪುನಃ ಪುನಃ ಪ್ರಾಹ ಖುಷಿಂ ಪರಮಧಾರ್ಮಿಕಮ್‌ । 
ಮಹರ್ಷಿಗಳ ಮಾತನ್ನು ಕೇಳಿದ ಪತಿವ್ರತೆಯಾದ ಆ ಶುಭಲೋಚನಳಾದ 
ವೇದಿಕಾ ಎಂಬುವಳು ಬಹಳ ಆಶ್ಚರ್ಯಭರಿತಳಾದಳು. ಮಹರ್ಷಿಗಳಿಗೆ ಪುನಃ ಪುನಃ 
ನಮಸ್ಕಾರ ಮಾಡಿ, ಪ್ರಶ್ನಿಸಿದಳು. 


*77- 


ವೇದಿಕೋವಾಚ - 
ವಿರೂಪಾಕ್ಸಸ್ಯ ಮಹಾತ ,೦ ಪಂಪಾತೀರನಿವಾಸಿನಃ 1೨ 
ಎ ಅಶೆ 
ತೀರ್ಥಸ್ಯ ವಿಭವಂ ಮೇನದ್ಯ ವಿಸ್ತರಾದ್ವಕ್ರುಮರ್ಹಸಿ I 
ವೇದಿಕೆಯು ಕೇಳುತ್ತಾಳೆ. ಮಹಾತ್ಮನಾದ ಪಂಪಾತೀರ ನಿವಾಸಿಯಾದ ಆ 
ವಿರೂಪಾಕ್ಷನ ಮಹಿಮೆಯನ್ನು ಮತ್ತು ಆ ಪಂಪಾತೀರ್ಥದ ವೈಭವವನ್ನು ವಿಸ್ತಾರವಾಗಿ 
ನನಗೆ ತಿಳಿಸಿರಿ. 


ಗರ್ಗ ಉವಾಚ - 
ಶೃಣು ದೇವಿ ಪ್ರವಕ್ಟ್ಯಾಮಿ ಸರ್ವಪಾಪಪ್ರಣಾಶನಮ್‌ 11೫೩11 
ತುಂಗಭದ್ರಾ ಶುಭಂ ತೀರ್ಥಂ ಕೋಟಿಶಂಕರಸಂಭವಮ್‌ ।ಟ 
ಯಸ್ಯ ಸ್ಮರಣಮಾತ್ರೇಣ ವಾಜಪೇಯಫಲಂ ಲಭೇತ್‌ 11೫೪॥ 


ಗರ್ಗಾಚಾರ್ಯರು ಉತ್ತರಿಸುತ್ತಾರೆ - ದೇವೀ ! ಹೇಳುತ್ತೇನೆ ಕೇಳು. ಎಲ್ಲಾ 
ಪಾಪಗಳನ್ನು ನಾಶ ಮಾಡುವ ಆ ಪಂಪಾತೀರ್ಥದ ಮಹಿಮೆಯನ್ನೂ ಕೂಡ 
ಹೇಳುತ್ತೇನೆ. ಕಲ್ಯಾಣಕರವಾದ ತುಂಗಭದ್ರಾ ಎಂಬ ತೀರ್ಥವು ಕೋಟಿಸಂಖ್ಯೆಯ 
ವಿರೂಪಾಕ್ಸೆ ಲಿಂಗಗಳ ಉದ್ಭವಸ್ಥಾನವಾಗಿದೆ. ಅದರ ಸ್ಮರಣೆಯನ್ನು 
ಮಾಡುವುದರಿಂದಲೇ ವಾಜಪೇಯ ಯಾಗವು ಮಾಡಿದ ಪುಣ್ಯವು ಬರುತ್ತದೆ. 
ವಿರೂಪಾಕ್ಸಂ ಶಿವಂ ದೃಷ್ಟ್ವಾ ನರಾಃ ಪಾಪರತಾ ಅಪಿ | 
ವಿಮುಕ್ತಕಿಲ್ಲಿಷಾ ಏತೇ ರುದ್ರಲೋಕಾಧಿವಾಸಿನಃ 11೫೫1 
ಪಾಪದಲ್ಲಿ ಆಸಕ್ತರಾದ ಮನುಷ್ಯರೂ ಕೂಡ ವಿರೂಪಾಕ್ಷನ ದರ್ಶನವನ್ನು 
ಮಾಡುವುದರಿಂದ ಪಾಪರಹಿತರಾಗುತ್ತಾರೆ. ಅಂತಿಮವಾಗಿ ರುದ್ರಲೋಕದಲ್ಲಿಯೇ 
ವಾಸಮಾಡುವ ಸೌಭಾಗ್ಯವನ್ನು ಹೊಂದುತ್ತಾರೆ. 
ತಸ್ವಿನ್‌ ಬ್ರಹ್ಮಶಿಲಾಮಧ್ಯೇ ದೇವವೃಂದೈರಭಿಷ್ಟುತಮ್‌ । 
ತಂ ತು ನತ್ವಾ ವಿರೂಪಾಕ್ಷಂ ಸರ್ವಲೋಕಾಧಿಪೋ ಭವೇತ್‌ 11೫೬॥। 
ಅಲ್ಲೊಂದು ಬ್ರಹಶಿಲೆಯಿದೆ. ಅದು ಸಕಲ ದೇವತೆಗಳಿಂದ ವಂದ್ಯವಾಗಿದೆ. 
ಆ ಬ್ರಹ್ಮಶಿಲೆಯ ಮಧ್ಯದಲ್ಲಿ ವಿರೂಪಾಕ್ಷನ ಸನ್ನಿಧಾನವಿದೆ. ಸಕಲ ಲೋಕಕ್ಕೆ ಆ 
ವಿರೂಪಾಕ್ಷನು ಒಡೆಯನಾಗಿದ್ದಾನೆ. 


-78- 


ಸರಸ್ವತೀಪೂಜೆ 


ಸ್ವಪ್ನಾದ್ವಾ ಕೈತವಾದ್ವಾನಿ ವಿರೂಪಾಕ್ಟೇತಿ ಯೋ ವದೇತ್‌ । 
ಗಂಗಾಸ್ನಾನಫಲಂ ತಸ್ಯ ಭವೇತ್ಪಾಪಕ್ಷಯೋ ನೃಪ 11೫೭! 
ಯುಧಿಷ್ಠಿರನೇ | ಯಾವ ವ್ಯಕ್ತಿಯು ಸ ಪ್ಪದಲ್ಲಿ ಅಥವಾ ತಮಾಷೆಗಾಗಿ 
ಎರೂಪಾಕ್ಚ ಎಂಬುದಾಗಿ ಉಚ್ಚಾರ ಮಾಡಿ, ಅಂತಿಮವಾಗಿ ಅವನಲ್ಲಿ ಭಕ್ತಿಯನ್ನು 
ಹೊಂದುತ್ತಾನೋ, ಅವನು ಗಂಗಾಸ್ನಾನ ಮಾಡಿದ ಫಲವನ್ನು ಹೊಂದುತ್ತಾನೆ. ಎಲ್ಲಾ 
ಪಾಪಗಳನ್ನು ಪರಿಹರಿಸಿಕೊಳ್ಳುತ್ತಾನೆ. 
ಪಿತ್ರೋರ್ಯದಿ ನೃಪಾಸ್ಥೀನಿ ನಖಕೇಶಾನಿ ವಾ ಪುನಃ । 
ವಾಮಭಾಗೇ ಮಹಾನದ್ಯಾಂ ದೇವದೇವಸ್ಯ ಚಾಜ್ಜಯಾ ISI 
ಓ ನೃಪೋತ್ತಮನೇ | ಯಾವ ವ್ಯಕ್ತಿಯು ತನ್ನ ತಂದೆತಾಯಿಯ ಅಸ್ಥಿ 
ವಿಸರ್ಜನೆಯನ್ನು ನಖಕೇಶಗಳ ವಿಸರ್ಜನೆಯನ್ನು ಈ ವಿರೂಪಾಕ್ಷನ ಆಜ್ಞೆಯಂತೆ 
ಅವನ' ಎಡಭಾಗದ ನದಿಯ ಸ್ಥಳದಲ್ಲಿ ಮಾಡುತ್ತಾನೋ ಅವನು 
ವಂಶೋದ್ಧಾರಕನಾಗುತ್ತಾನೆ. 
ಪ್ರಕ್ಚಿಪ್ತಮಾತ್ರೇ ತದ್ವಂಶ್ಯಾಸ್ತೇಷಾಂ ಯೇತಪಿ ಚ ತತ್ತದಮ್‌ । 
ಭವಿಷ್ಯತಿ ನರಶ್ರೇಷ್ಠ ಕಿಮು ತತ್ತೀರವಾಸಿನಾಮ್‌ 11೫೯॥ 
ನೃಪಶ್ರೇಷ್ಠನೇ ! ಹೀಗೆ ಅಸ್ಥಿವಿಸರ್ಜನೆ ಮಾಡುವುದರಿಂದ ಅವನ ವಂಶದಲ್ಲಿ 
ಹುಟ್ಟಿದವರೆಲ್ಲರೂ ವಿರೂಪಾಕ್ಷನ ಸ್ಥಾನವನ್ನು ಹೊಂದುತ್ತಾರೆ. ಹೀಗಿರುವಾಗ ಆ 
ತುಂಗಭದ್ರೆಯ ತೀರದಲ್ಲೇ ವಾಸಿಸುವರ ಮಹತ್ವವನ್ನು ಹೇಳಲು ಹೇಗೆ ಸಾಧ್ಯ ? 
ತುಂಗಭದ್ರಾ ಮಹಾದೇವೀ ಪಾಪಫ್ಲೀ ಪುಣ್ಯದಾಯಿನೀ । 
ಮಜ್ಜಂತಿ ಯೇ ಮಹಾರಾಜ ತೇಷಾಂ ಪಾಪಂ ಛಿನತ್ತಿ ಹಿ WO 
ಮಹಾರಾಜನೇ | ಅತ್ಯಂತ ಪುಣ್ಯಪ್ರದಳೂ ಸಕಲಪಾಪ ಪರಿಹಾರಕಳೂ ಆದ 
ಆ ತುಂಗೆಭದ್ರೆಯಲ್ಲಿ ಯಾವ ಪಾಪಿ ಜನನು ಸ್ನಾನವನ್ನು ಮಾಡುತ್ತಾನೋ ಅವನು 
ತನ್ನೆಲ್ಲ ಪಾಪಗಳನ್ನು ಪರಿಹರಿಸಿಕೊಳ್ಳುತ್ತಾನೆ. ' 
ಸರಯೂರ್ನರ್ಮದಾ ಗಂಗಾ ಗೌತಮೀ ಶಾರದಾ ನೃಪ । 
ತುಂಗಭದ್ರಾ ಚ ಕಾವೇರಿ ಲೋಕೇ ಪುಣ್ಯಮಾಃ ಸ್ಮೃತಾಃ 11೬೧! 


-79- 


ಸರಸ್ವತೀಪೂಜೆ 


ರಾಜನೇ | ಈ ಭೂಲೋಕದಲ್ಲಿ ಸರಯೂ, ನರ್ಮದಾ, ಗಂಗಾ, 
ಗೋದಾವರಿ, ಸರಸ್ವತೀ, ತುಂಗಭದ್ರಾ, ಕಾವೇರಿ ಇವುಗಳು ಮಹಾನದಿಗಳೆಂದು 
ಪ್ರಖ್ಯಾತವಾಗಿವೆ. ಅತ್ಯಂತ ಪುಣ್ಯಪ್ರದಗಳಾಗಿವೆ. 
ಪುರಾ ನಲೋ ಮಹಾರಾಜಃ ಕಲಿನಾ ಸಂ ಪ್ರಪೀಡಿತಃ । 
ಸ್ವಂ ದೇಶಂ ಸಂಪರಿತ್ಯಜ್ಯ ಪ್ರಾಪ್ತವಾನತ್ರ ಬಂಧುಮಾನ್‌ 11೬೨॥॥ 
ಹಿಂದೆ ಆ ನಳಮಹಾರಾಜನು ಕಲಿಯಿಂದ ಪೀಡಿತನಾಗಿ ತನ್ನ ರಾಜ್ಯವನ್ನು 
ಕಳೆದುಕೊಂಡು ಈ ತುಂಗಭದ್ರೆಯ ದಡಕ್ಕೆ ಆಗಮಿಸುತ್ತಾನೆ. 
ಸ್ನಾತ್ವಾ ತತ್ರ ತ್ರಿಕಾಲೇಷು ನಿಗೃಹೀತಾಖಿಲೇಂದ್ರಿಯಃ । 
ಶಂಕರಂ ತೋಷಯಾಮಾಸ ವಿರೂಪಾಕ್ಟಂ ಮಹಾಮತಿಃ HLA 
ವಿಶಾಲಮನಸ್ಮನಾದ ಸಮಸ್ತ ಇಂದ್ರಿಯಗಳನ್ನು ನಿಗ್ರಹ ಮಾಡಿದ ಆ 
ನಳಮಹಾರಾಜನು ಮೂರು ಕಾಲಗಳಲ್ಲಿತುಂಗಭದ್ರೆಯಲ್ಲಿ ಮಿಂದು ಶಂಕರನನ್ನು 
ಸಂತೋಷಪಡಿಸುತ್ತಾನೆ. 
ತಸ್ಯ ಪ್ರಸನ್ನೋ ದೇವೇಶಃ ಕೃಪಾಂ ಚಕ್ರೇ ಸುಶೋಭನಾಮ್‌ । 
ಅಶರೀರೋ ವಿರೂಪಾಕ್ಟೋ ದಿವಿ ಸ್ಥಿತ್ವಾ ಗಣೈರ್ಯುತಃ 11೬೪॥ 
ಪ್ರಸನ್ನನಾದ ದೇವತೆಗಳ ಒಡೆಯನಾದ ಆ ವಿರೂಪಾಕ್ಷನು ತನ್ನ ಸ್ವರೂಪವನ್ನು 
ತೋರಿಸದೇ ಆಕಾಶದಲ್ಲಿ ಪ್ರಮಥಗಣಗಳ ಜೊತೆ ನಿಂತು ಹೀಗೆ ಮಾತನಾಡಿದನು- 


ಪ್ರೋವಾಚ ತಂ ವಿರೂಪಾಕ್ಟೋ ಜಗದೀಶೋ ಜಗನ್ನಯಃ । 
ಕೃತಾರ್ಥೋರಸಿ ಮಹಾಭಾಗ ತಪಸಾ ತೋಷಿತೋತಸ್ಟ್ಯೃಹಮ್‌ WLI 
ಜಗದೀಶನಾದ ಜಗತ್ತಿನೆಲೆಲ್ಲೆಡೆ ವ್ಯಾಪಿಸಿದ ಆ ವಿರೂಪಾಕ್ಷನು ಆ ರಾಜನನ್ನು 
ಕುರಿತು ಓ ಮಹಾಭಾಗ್ಯಶಾಲಿಯೇ | ನೀನು ಕೃತಾರ್ಥನಾಗಿರುವಿ. ತಪಸಿನಿಂದ ನನ್ನನ್ನು 
ಮೆಚ್ಚಿಸಿರುವಿ ಎಂದು ಹೇಳಿದನು. 
ವರಂ ವರಯ ಭದ್ರಂ ತೇ ವಿದ್ಧಿ ಮಾಂ ಪಾರ್ವತೀಪತಿಮ್‌ । 
ನಿನಗೆ ಮಂಗಳವಾಗಲಿ ! ಪಾರ್ವತೀಪತಿಯಾದ ನನ್ನ ಬಳಿ ನಿನ್ನ ಅಪೇಕ್ಲಿತವಾದ 
ವರವನ್ನು ಅಪೇಕ್ಟಿಸು. 


ಸರಸ್ವತೀಪೂಜೆ 


ನಲ ಉವಾಚ 
ಕಿಮರ್ಥಂ ದೇವ ದೇವೇಶ ಪ್ರಾರ್ಥನಾದಾನತತ್ತರಃ WLI 
ಅದೃಷ್ಟಪೂರ್ವೋ ಭಗವಾನಾಕಾಶೇ ವರ್ತಸೇ5ಧುನಾ । 
ಅಹಂ ಪಾಪೀತಿ ವಿದಿತಃ ಪೂರ್ವಸ್ಥಿನ್ನಪಿ ಜನ್ಮನಿ LI 


ದೇವತೆಗಳಿಗೂ ಒಡೆಯನಾದ ಮಹಾದೇವನೇ | ನನ್ನ ಪ್ರಾರ್ಥನೆಗೆ ಓಗೊಟ್ಟು 
ಆಗಮಿಸಿದ ನೀನು ಏಕೆ ನಿನ್ನ ಸ್ವರೂಪವನ್ನು ತೋರಿಸುತ್ತಿಲ್ಲ? ನಿನ್ನ ಸ್ವರೂಪವನ್ನು 
ತೋರಿಸದೇ ಆಕಾಶದಲ್ಲಿನಿಂತು ಏಕೆ ಮಾತನಾಡುತ್ತಿರುವಿ ? ನಾನು ಯಾವ ಜನ್ಮದಲ್ಲಿ 
ಯಾವ ಪಾಪವನ್ನು ಮಾಡಿರುವೆನು ? ಯಾವ ಪಾಪ ಪ್ರಯುಕ್ತವಾಗಿ ನನಗೆ ನೀನು 
ದರ್ಶನ ನೀಡುತ್ತಿಲ್ಲ? 
ಸರ್ವಪಾಪಹರಂ ದೇವಂ ದ್ರಷ್ಟುಂ ತ್ವಾಮಕ್ಶವೋಠ ಭವಮ್‌ । 
ಕಿಂ ನು ಕರ್ಮ ಕೃತಂ ದೇವ ಕರ್ತವ್ಯಂ ಕಿಂ ನು ಪಾಪಿನಾ ILS 
ನನ್ನೆಲ್ಲಾ ಪಾಪಗಳನ್ನು ಯಾವ ಕರ್ಮದಿಂದ ಪರಿಹರಿಸಿಕೊಳ್ಳಲು ಸಾಧ್ಯ ? 
ಆ ಪಾಪಗಳ ಪರಿಹಾರದಿಂದ ನಿನ್ನ ದರ್ಶನವು ಯಾವಾಗ ನನಗೆ ಆಗುತ್ತದೆ 9 
ನಾನೀಗ ಏನು ಮಾಡಬೇಕು ? ಪಾಪಿಯಾದ ನನಗೆ ಹೇಗೆ ಉದ್ದಾರ 9 


ವದ ಭೂತೇಶ ವಿತ್ತೇಶ ತತ್ಕರೋಮಿ ತವಾಜ್ಞಯಾ | 
ಭೂತಗಳ ಈಶನಾದ ವಿತ್ತೇಶನೇ | ನಿನ್ನ ಆಜ್ಞೆಯಿಂದ ನೀನು ಹೇಳಿದಂತೆ 


ಆಚರಿಸುತ್ತೇನೆ. 


ಈಶ್ವರ ಉವಾಚ 
ಮುನಿಭಿಃ ಪ್ರೇರಿತೋ ಮೂರ್ಯೊೋ ದುಷ್ಠಹಾಪವಿವರ್ಧನಃ HL 
ಕಲಿಃ ಕಲೇವರೇ ಪ್ರೀತ್ಯಾ ಭವಾಂಸ್ತೇನಾನುವರ್ತತೇ | 
ತದ್ದೋಷಪರಿಹಾರಾರ್ಥಂ ಭಾರತೀವ್ರತಮುತ್ತಮಮ್‌ TEXT 


ಕುರುಷ್ಟ ನರಶಾರ್ದೂಲ ಪ್ರತ್ಯಕ್ನೋಸ್ಸಿ ತತಃ ಪರಮ್‌ । 
ಈಶ್ವರನು ಉತ್ತರಿಸುತ್ತಾನೆ - ಮೂರ್ಪನಾದ ದುಷ್ಟರ ಪಾಪವನ್ನು 
ಅಭಿವೃದ್ಧಿಗೊಳಿಸುವ ಕಲಿಯು ನಿನ್ನ ದೇಹದಲ್ಲಿ ಕುಳಿತ್ತಿದ್ದಾನೆ. ಆದ್ದರಿಂದ ನಾನು 
ನಿನಗೆ ದರ್ಶನವನ್ನು ನೀಡುತ್ತಿಲ್ಲ. ಕಲಿದೋಷ ಪರಿಹಾರಕ್ಕಾಗಿ ನೀನು ಶ್ರೇಷ್ಠವಾದ 


-81- 


ಸರಸ್ವತೀಪೂಜೆ 


ಸರಸ್ಪತೀವ್ರತವನ್ನು ಆಚರಿಸು. ನರಶಾರ್ದೂಲನೇ | ಆ ಸರಸ್ವತೀವ್ರತದ ಆಚರಣೆಯ 
ಬಳಿ ನಿನಗೆ ನಾನು ದರ್ಶನವನ್ನು ನೀಡುತ್ತೇನೆ. 


ಸಹಸ್ರಮಾಯುರ್ದಾಸ್ಯಾಮಿ ತಾವದ್ರಾಜ್ಯಂ ಚ ಶಾಶ್ಚತಮ್‌ 11೭೧॥ 


ಕೀರ್ತಿಂ ಚ ವಿಪುಲಾಂ ಲೋಕೇ ಸರ್ಲೋಕಂ ತೇಠಪಿ ಶಾಶ್ಚತಮ್‌ । 
ಪ್ರೀತ್ಯಾ ತವ ಕಲೇರ್ನಾಶಂ ಯಾವಚ್ಚಂದ್ರಿದಿವಾಕರಮ್‌ 1೭೨1 


ನಿನಗೆ ಸಾವಿರ ವರ್ಷಗಳ ಕಾಲ ಆಯುಷ್ಯವನ್ನು ನೀಡುತ್ತೇನೆ. ನಿಷ್ಪಂಟಕವಾದ 
ರಾಜ್ಯವನ್ನೂ ಕೂಡ ನೀಡುತ್ತೇನೆ. ವಿಪುಲವಾದ ಕೀರ್ತಿಯನ್ನು, ನಿತ್ಯವಾದ 
ಸ್ವರ್ಗಲೋಕವನ್ನು ನಿನಗೆ ನೀಡಿ ರಕ್ಷಿಸುತ್ತೇನೆ. ಮತ್ತು ಆಚಂದ್ರಾರ್ಕಪರ್ಯಂತ ನಿನಗೆ 
ಕಲಿಪೀಡೆಯು ಆಗದಂತೆ ರಕ್ಕಿಸುತ್ತೇನೆ. 


ನಲೋತಪಿ ತಂ ನಮಸ್ಕೃತ್ಯಾ ವಿರೂಪಾಕ್ಷಂ ಜಗನ್ಮಯಮ್‌ । 
ಯತುಪರ್ಣಪುರಂ ಶ್ರೀಮಾನ್‌ ಯಯೌ ಧ್ಯಾಯನ್ಮಹೇಶ್ವರಮ್‌ 11೭೩ 
ಜಗತ್ತಿನಲ್ಲಿ ಎಲ್ಲೆಡೆ ವ್ಯಾಪಿಸಿದ ಆ ವಿರೂಪಾಕ್ಷನನ್ನು ನಳನು ಭಕ್ತಿಯಿಂದ 
ನಮಸ್ಕಾರ ಮಾಡಿದನು. ಯತುಪರ್ಣರಾಜನ ಪಟ್ಟಣವಾದ ಆಯೋಧ್ಯೆಗೆ 
ಮಹೇಶ್ವರನನ್ನೇ ಧ್ಯಾನಿಸುತ್ತಾ ತೆರಳಿದನು. 
ತುಂಗಭದ್ರಾಸಮಂ ಲೋಕೇ ನಾಸ್ತಿ ಕಿಂಚಿನ್ಸಪೋತ್ತಮ । 
ಸ್ನಾತವ್ಯಮತ್ರ ಯತ್ನೇನ ಮಾಘಮಾಸೇ ವಿಶೇಷತಃ LI 
ತುಂಗಭದ್ರಾನದಿಗೆ ಸಮಾನವಾದ ನದಿ ಲೋಕದಲ್ಲಿ ಮತ್ತೊಂದು ಇಲ್ಲವೇ 
ಇಲ್ಲ. ನೃಪೋತ್ತಮನೇ! ಪ್ರಯತ್ನಪೂರ್ವಕವಾಗಿ ಮಾಘಮಾಸದಲ್ಲಿ ಈ 
ತುಂಗಭದ್ರೆಯಲ್ಲಿ ವಿಶೇಷವಾಗಿ ಸ್ನಾನ ಮಾಡಬೇಕು. 
ಸ್ನಾತಾನಾಂ ಪಿತರಃ ಸರ್ವೇ ಬ್ರಹ್ಮಲೋಕನಿವಾಸಿನಃ । 
ದೇವರ್ಷಿಣಾ ಪುರಾ ಗೀತಾ ನಾರದೇನ ಮಹಾತ್ಮನಾ 11೭೫1! 
ಮಾಘಸ್ಥಾನದಿಂದ ಪಿತೃಗಳು ಬ್ರಹ್ಮಲೋಕದಲ್ಲಿವಾಸಮಾಡುವರು. ನಾರದರು 
ಸ್ಪತಃ ತುಂಗಭದ್ರೆಯ ಮಹಿಮೆಯನ್ನು ಗಾನ ಮಾಡಿರುವರು. 


-82- 


ಸರಸ್ವತೀಪೂಜೆ 


ಶ್ರೀಶೈಲಶಿಖರೇ ಸ್ಥಿತ್ವಾ ತಸ್ಮಾದಾಶ್ರಾವಿ ತನ್ಮಯಾ । 


ಶ್‌ 


ಶ್ರೀಶೈಲ ಎಂಬ ಪರ್ವತದಲ್ಲಿ ನಾರದರು ಹೇಳಿದ ತುಂಗಭದ್ರೆಯ 
ಮಹಿಮೆಯನ್ನು ಸ್ವತಃ ನಾನು ಕೇಳಿರುವೆನು. 


ಇತಿ ದೇವೇನ ಸಂದಿಷ್ಟೋ ನಲೋ ನಾಮ ಮಹೀಪತಿಃ tll 
ತುಂಗಭದ್ರಾಂ ಸಮಾಗಮ್ಯ ಖುತುಪರ್ಣೇನ ಧೀಮತಾ । 
ದೇವಸ್ಯ ಸನ್ನಿಧೌ ಕೃತ್ವಾ ವಿಧಿನಾ ನವಮೀವ್ರತಮ್‌ 11೭೭! 


ವಿರೂಪಾಕ್ಷನ ಅಪಣೆಯಂತೆ ನಳಮಹಾರಾಜನು ಯತುಪರ್ಣರಾಜನ ಜೊತೆ 
ತುಂಗಭದ್ರಾನದಿಗೆ ಆಗಮಿಸಿದನು. ಭಕ್ತಿಯಿಂದ ಸ್ನಾನವನ್ನು ಮಾಡಿ, ವಿರೂಪಾಕ್ಷನ 
ಸನ್ನಿಧಿಗೆ ತೆರಳಿ ಮಹಾನವಮಿಯ ವ್ರತವನ್ನು ವಿಧಿಪ್ರಕಾರವಾಗಿ ಆಚರಣೆ ಮಾಡಿದನು. 


ಸ್ವಪುರಂ ಪ್ರಯಯೌ ಶ್ರೀಮಾನ್‌ ದಮಯಂತ್ಯಾ ಚ ಸಂಗತಃ । 
ಸರ್ವಾನ್‌ ಕಾಮಾನವಾಪೈ ವ ಸರ್ಲೋಕೇತದ್ಯಾಪಿ ವರ್ತತೇ In 


ಮಹಾನವಮಿಯ ದಿವಸ ಸರಸ್ವತೀ ವ್ರತವನ್ನು ಆಚರಣೆ ಮಾಡಿದ 
ಪ್ರಭಾವದಿಂದ ನಳಮಹಾರಾಜನು ಕಳೆದುಕೊಂಡ ತನ್ನ ರಾಜ್ಯವನ್ನು ಪುನಃ ಪಡೆದನು. 
ದಮಯಂತಿಯನ್ನೂ ಕೂಡ ಹೊಂದಿದನು. ಸಕಲ ಇಷ್ಟಾರ್ಥಗಳನ್ನು ಹೊಂದಿದನು. 
ಅನೇಕ ಭೋಗಗಳನ್ನು ಅನುಭವಿಸಿದನು. ಅಂತಿಮವಾಗಿ ಸ್ವರ್ಗಲೋಕವನ್ನು 
ಹೊಂದಿದನು. ಅಲ್ಲಿ ಈಗಲೂ ಕೂಡ ಸುಖವಾಗಿ ಕಾಲ ಕಳೆಯುತ್ತಿದ್ದಾನೆ. 


ತಸ್ಥಾತ್ತಮಪಿ ರಾಜೇಂದ್ರ ತತ್ರ ಗತ್ವಾ ವ್ರತಂ ಕುರು | 
ಇತ್ಮುಕ್ಕಮಾತ್ರೇ ಮುನಿನಾ ಸರ್ವರೋಗವಿವರ್ಜಿತಾಮ್‌ 11೭೯॥ 


ಓ ಸೋಮದತ್ತನೇ | ನೀನೂ ಸಹ ನಳಮಹಾರಾಜನ ಆದರ್ಶದಲ್ಲಿ 
ಸರಸ್ವತೀವ್ರತವನ್ನು ಶ್ರದ್ಧೆಯಿಂದ ಆಚರಣೆ ಮಾಡು. ಹೀಗೆ ಆ ಗರ್ಗಯಷಿಗಳು 
ಎಲ್ಲ ರೋಗಗಳಿಗೆ ಪರಿಹಾರಕವಾದ ಭಾರತೀವ್ರತದ ಕ್ರಮವನ್ನು ನಿರೂಪಣೆ 
ಮಾಡಿದರು. 


-83- 


ಸರಸ್ವತೀಪೂಜೆ 


ತುಂಗಭದ್ರಾಂ ಸಮಾಗಮ್ಯ ಸಸ್ಟೌ ಸಸ - ವೇದಿಕಯಾ ಸಹ । 
ವಿರೂಪಾಕ್ಷಂ ಮಹಾದೇವಂ ನತ್ತಾ ಸಂಪೂಜ್ಯ ಭಕ್ತಿಮಾನ್‌ WSO 


ಈ ಸೋಮದತ್ತರಾಜನು ತನ್ನ ಪತ್ನಿಯಾದ ವೇದಿಕೆಯ ಜೊತೆಗೆ ತುಂಗಭದ್ರೆಯ 
ನದಿಗೆ ಆಗಮಿಸಿದನು. ಅಲ್ಲಿ ವಿರೂಪಾಕ್ಷನನ್ನು ಭಕ್ತಿಯಿಂದ ಪೂಜಿಸಿದನು. 
ಮುನಿನೋಕ್ತಂ ವ್ರತಂ ಕೃತ್ವಾ ಮುದಮಾಪ ಬಲಾನ್ವಿತಃ । 
ವಿರೂಪಾಕ್ಷಪ್ರಸಾದೇನ ಪುಣ್ಯತೀರ್ಥನಿಷೇವಣಾತ್‌ 11೮೧॥ 
ಗರ್ಗಮುನಿಗಳಿಂದ ಹೇಳಲ್ಪಟ್ಟ ಸರಸ್ಪತೀವ್ರತವನ್ನು ಆಚರಣೆ ಮಾಡಿ, ಆ 
ಸೋಮದತ್ತರಾಜನು ಅತ್ಯಂತ ಸಂತೋಷವನ್ನು ಹೊಂದಿದನು. 
ಪುಣ್ಯತೀರ್ಥಸ್ನಾನದಿಂದ ಹಾಗೂ ವಿರೂಪಾಕ್ಷನ ಅನುಗ್ರಹದಿಂದ ತನ್ನ ದೇಹದಲ್ಲಿ 
ಬಲವನ್ನು ಆರೋಗ್ಯವನ್ನು ಹೊಂದಿದನು. 
ಪ್ರಾಪ್ತವಾನ್‌ ಸಪುರಂ ಶ್ರೀಮಾನ್‌ ಶತ್ರುಹಂತಾಭವತ್ತದಾ । 
ತಸ್ಮಾತ್ಮಮಪಿ ರಾಜೇಂದ್ರ ಶತ್ರುಹಂತಾ ಭವಿಷ್ಯಸಿ 11೮೨॥ 
ಮತ್ತು ತಾನು ಕಳೆದುಕೊಂಡ ರಾಜ್ಯ ವನ್ನು ಪುನಃ ಪಡೆದನು. 
ಸಂಪದ್ಧರಿತನಾದನು. ಸಕಲಶತ್ರುಗಳನ್ನು ನಿಗ್ರಹ | ಓ ಯುಧಿಷ್ಠಿರನೇ ! 
ಆ ಸೋಮದತ್ತರಾಜನ ಮಾರ್ಗದರ್ಶನದಲ್ಲಿ ಸರಸ್ವತೀವ್ರತವನ್ನು ಆಚರಣೆ ಮಾಡು. 
ಇದರಿಂದ ಶತ್ರುಗಳನ್ನು ಸದೆಬಡೆಯುವ ಸಾಮರ್ಥವನ್ನು ಹೊಂದುವಿ. 
ಗಚ್ಛ ಗಚ್ಛ ವಿರೂಪಾಕೃಮತ್ರ ತ್ವಂ ಕಿಂ ಕರಿಷ್ಯಸಿ । 
ಸೀತಾಮದೃಷ್ಟ್ವಾ ರಾಮೋತಪಿ ರಾವಣೇನ ಹೃತಾಂ ಪ್ರಿಯಾಮ್‌  ॥೮೩॥ 
ಧರ್ಮರಾಜನೇ ! ಅರಣ್ಯದಲ್ಲಿದ್ದು ಏನು ಮಾಡುವಿ ? ವಿರೂಪಾಕ್ಷದೇವನ 
ಸನ್ನಿಧಿಗೆ ತೆರಳು. ಶ್ರೀರಾಮಚಂದ್ರನೂ ಕೂಡ ತನ್ನ ಪತ್ನಿಯಾದ ಸೀತೆಯನ್ನು ರಾವಣನು 
ಕಳ್ಳತನ ಮಾಡಿದಾಗ ಇಲ್ಲಿಗೆ ತೆರಳಿದನು. 
ಪಂಪಾಸರೋವರಂ ಗತ್ವಾ ಶ್ರಮಂ ಶೋಕಂ ಜಹೌ ತದಾ । 
ಮುದಮಾಪ ಸ ರಾಜೇಂದ್ರ ತುಂಗಾಂ ದೃಷ್ಟ್ವಾ ಸಭದ್ರಕಾಮ್‌ 11೮೪॥ 


-84- 


ಸರಸ್ವತೀಪೂಜೆ 


ರಾಜೇಂದ್ರನೇ ! ದುಃಖದಲ್ಲಿ ಶ್ರೀರಾಮಚಂದ್ರನು ಪಂಪಾಸರೋವರವನ್ನು 

ನೋಡಿದನು. ತನ್ನ ಮನಸ್ಸಿಗಾದ ದುಃಖವನ್ನು ದೇಹಕ್ಕೆ ಆದ ಆಯಾಸವನ್ನು ಇಲ್ಲಿ 
ಕಳೆದುಕೊಂಡು ಸಂತೋಷವನ್ನು ಹೊಂದಿದನು. ತುಂಗಭದ್ರೆ ನದಿಯನ್ನು ನೋಡಿ 
ಆನಂದವನ್ನು ಪಡೆದನು. 

ವೈಶಂಪಾಯನ ಉವಾಚ - 

ಶ್ರುತ್ವಾ ತದಾಖ್ಯಾನಮಶೇಷಮಾದ್ಯಂ ಧರ್ಮಾತ್ಮಜಃ ಶೋಕವಿಮುಕ್ತಚೇತಾಃ । 

ಮುದಂ ಪ್ರಪೇದೇ ಸಹ ವಿಪ್ರವಗೆ್ಸಿಃ ಸಹಾನುಜೋ ವೈ ಗತಕಲ್ಲಹೋತ ಭೂತ್‌ ॥೮೫॥ 

॥ ಇತಿ ಶ್ರೀ ಮಹಾಭಾರತಖಿಲೇ ಹರಿವಂಶೇ ಆಶ್ಚರ್ಯಪರ್ವಣಿ 
ಶೇಷಧರ್ಮೋಪಾಖ್ಯಾನೇ ಭಾರತೀವ್ರತಮಹಿಮಾ ವರ್ಣನಸಂಗ್ರಹಃ ಸಮಾಪುಃ ॥ 


ವೈಶಂಪಾಯನರು ಹೇಳುತ್ತಾರೆ - ಹೀಗೆ ಯುಧಿಷ್ಠಿರನು ಭೀಷ್ಮಾಚಾರ್ಯರು 
ಹೇಳಿದ ಎಲ್ಲಕಥೆಯನ್ನು ಶ್ರದ್ಧೆಯಿಂದ ಕೇಳಿ ದುಃಖವನ್ನು ಪರಿಹರಿಸಿಕೊಂಡನು. ತನ್ನ 
ತಮ್ಮಂದಿರಿಂದ ಹಾಗೂ ಮಹರ್ಷಿಗಳಿಂದ ಕೂಡಿಕೊಂಡು ಸಂತೋಷವನ್ನು 
ಹೊಂದಿದನು. 
ಮಹಾಭಾರತಖಿಲಭಾಗದ ಹರಿವಂಶದ ಆಶ್ಚರ್ಯಪರ್ವದಲ್ಲಿ 
ಶೇಷಧರ್ಮ ಉಪಾಖ್ಯಾನದಲ್ಲಿ ಭಾರತೀವ್ರತಮಹಿಮೆಯ ವರ್ಣನೆಯ 
ಸಂಗ್ರಹವು ಮುಗಿಯಿತು. 


ಪಾವಂಜೆ ಗುರುರಾವ್‌ ಇವರು ೧೯೩೦ರಲ್ಲಿ ಪ್ರಕಟಿಸಿದ ಪುಸಕ್ತದಲ್ಲಿಇರುವ ಶ್ಲೋಕಗಳನ್ನು 
ತೆಗೆದುಕೊಂಡು ಇಲ್ಲಿ ಅನುವಾದ ಮಾಡಲಾಗಿದೆ. 
ಸಸಂ ಸಂ ಸೇ 


-85- 


ಸರಸ್ಪತೀದೇವಿಯ ಬಗ್ಗೆ 
ತಿಳಿಯಲೇಬೇಕಾದ 


nM 

Kf 

Hd 

ಅಪೂರ್ವ ವಿಚಾರಗಳು ಗು 
೪ 

ಸ 

ರ್ಳ] 

3 NES MESES AEE SA EN Md 


[A NAL ANS 


-86- 


ಸರಸ್ವತೀದೇವಿ 


ಸೃಷ್ಟಿಯ ಪ್ರಾರಂಭದಲ್ಲಿ ಚತುರ್ಮುಖಬ್ರಹ್ಮನು ಸೃಷ್ಟಿಯನ್ನು ಪ್ರಾರಂಭಿಸಿದನು. 
ಆಗ ಅವನ ಒಂದೊಂದು ಅಂಗಗಳಿಂದ ಒಬ್ಬೊಬ್ಬ ದೇವತೆಗಳು ಹುಟ್ಟಿದರು. 
ನಾಲಿಗೆಯಿಂದ ಸರಸ್ವತೀ ಜನಿಸಿದಳು. ವಾಗಭಿಮಾನಿಯಾದ ಇವಳು ಅತ್ಯಂತ 
ಸುಂದರಿಯಾಗಿದ್ದಳು. ಆಗ ಚತುರ್ಮುಖನು ಇವಳನ್ನು ಕಾಮಿಸಿದಂತೆ ಅಸುರ 
ಮೋಹನಕ್ಕಾಗಿ ನಟಿಸಿದನು. ಆಗ ಚತುರ್ಮುಖನನ್ನು ಮರೀಚಿ ಮೊದಲಾದ 
ಮಹರ್ಷಿಗಳು ಮಗಳನ್ನು ಬಯಸುವುದು ತಪ್ಪು ಎಂಬುದಾಗಿ ಉಪದೇಶಿಸುವ 
ನಟನೆಯನ್ನು ಮಾಡಿದರು. ಅದನ್ನು ಕೇಳಿದ ಚತುರ್ಮುಖನು ಅವಳನ್ನು 
ವಿವಾಹವಾಗದೇ ತೊರೆದನು. ಆ ಕೃಶಾಂಗಿಯನ್ನು ಅನಂತರ ದುರ್ಜನರು ಸ್ವೀಕಾರ 
ಮಾಡಿದರು. 

ಇಲ್ಲಿ ಗಮನಿಸಬೇಕಾದ ಅಂಶ ಇವಳು ಬ್ರಹ್ಮನ ನಿಜವಾದ ಪತ್ತಿಯಲ್ಲ. ಇವಳು 
ದುಷ್ಟಶಾಸ್ತ್ರಗಳಿಗೆ ಹಾಗೂ ದುರ್ಜನರಿಗೆ ಅಭಿಮಾನಿನಿಯಾದವಳಾು. 
ಲೌಕಿಕಪದಾರ್ಥಗಳಲ್ಲಿಯೇ ಆಸಕ್ತಳಾದವಳು. ಇವಳನ್ನು ಬ್ರಹ್ಮದೇವರು ಕಾಮಿಸುವಂತೆ 
ಕೇವಲ ನಟನೆ ಮಾಡಿದರು. ವೇದಾಭಿಮಾನಿನಿಯಾದ ಸರಸ್ವತಿಯೇ ಬೇರೆ. ಇವಳು 
ಚತುರ್ಮುಖನ ಅರ್ಧದೇಹದಿಂದ ಜನಿಸುವಳು. ಇವಳು ಅನಾದಿಯಾದ 
ಸ್ವರೂಪಪತ್ನಿಯಾಗಿರುವುದರಿಂದ ಬ್ರಹ್ಮನನ್ನು ವರಿಸುವಳು. ಅರ್ಧನಾರೀ ರೂಪದಿಂದ 
ಚತುರ್ಮುಖನ ಜೊತೆ ಇರುವಳು. ಬ್ರಹ್ಮಸರಸ್ವತೀಯರು ಬೇರೆ ಬೇರೆ ಶರೀರವನ್ನು 
ಸ್ವೀಕರಿಸಿ ಪರಸ್ಪರ ಸಮಾಗಮ ಮಾಡಿದರು. ಆಗ ಗಂಡು-ಹೆಣ್ಣಿನ ಮತ್ತೊಂದು 
ಜೋಡಿಯು ಹುಟ್ಟಿತು. ಅದರಲ್ಲಿ ಗಂಡು ಎಂಬ ಭಾಗವು ಸ್ವಾಯಂಭುವ ಮನು 
ಎನಿಸಿತು. ಹೆಣ್ಣೇ ಸಾವರ ಎನಿಸಿತು. ಏತನ್ಮೂಲಕವಾಗಿ ಡು ಪರಂಪರೆ 
ಮುಂದುವರೆಯಿತು. 

ಸರಸ್ವತಿಯು ಅನೇಕ ಪ್ರಾಣಿಗಳ ರೂಪವನ್ನು ಹಾಗೂ ಪಶು-ಪಕ್ಷಿಗಳ 
ರೂಪವನ್ನು ಸ್ವೀಕರಿಸುವಳು. ಅದಕ್ಕನುಗುಣವಾಗಿ ಚತುರ್ಮುಖಬ್ರಹ್ಮದೇವರೂ ಕೂಡ 


-87- 


ಅದದೇ ಪ್ರಾಣಿಗಳ ಪುರುಷರೂಪವನ್ನು ಸ್ವೀಕರಿಸುವರು. ಹೀಗೆ ಇವರಿಬ್ಬರ ಬಗೆಬಗೆಯ 
ಸಮಾಗಮದಿಂದ ಅನೇಕ ಲಕ್ಷಯೋನಿಗಳಲ್ಲಿ ಪ್ರಾಣಿಗಳು ಜನ್ಮತಾಳಿದವು. ಹೀಗೆ 
ಸೃಷ್ಟಿಪ್ರಕ್ರಿಯೆಗೆ ಮಖ್ಯಕಾರಣಳಾದ ಸರಸ್ವತಿಯ ಮಹಿಮೆ ಅಪಾರವಾಗಿದೆ. ಅಷ್ಟೇ 
ಅಲ್ಲದೇ ಎಲ್ಲರ ವಿದ್ಯಾಪ್ರದಾತೃವೂ ಇವಳೇ ಆಗಿದ್ದಾಳೆ. ಇಂಥ ಸರಸ್ಪತಿಯ ಅನುಗ್ರಹ 
ನಮ್ಮಮೇಲೆ ನಿರಂತರವಾಗಿರಲಿ. 

"ಇಡಾ ಭಾಗಿರಥೀ ನಾಮ್ಲೀ ಪಿಂಗಳಾ ಯಮುನಾ ಸ್ಮೃತಾ ತಯೋರ್ಮಧ್ಯೇ 
ಗತನಾಡೀ ಸುಷುಮ್ನಾಖ್ಯಾ ಸರಸ್ವತೀ' ಎಂಬಂತೆ ಇಡಾನಾಡಿಯಲ್ಲಿ ಗಂಗೆಯು, 
ಪಿಂಗಳಾ ನಾಡಿಯಲ್ಲಿ ಯಮುನೆಯು, ಸುಷುಮ್ನಾನಾಡಿಯಲ್ಲಿ ಸರಸ್ವತಿಯು 
ನೆಲೆಸಿರುವಳು. ಹೇಗೆ ಗಂಗಾ ಯಮುನೆಗಳ ನಡುವೆ ಸರಸ್ವತೀ ನದೀಯು 
ಗುಪ್ತಗಾಮಿನಿಯಾಗಿ ಪ್ರಯಾಗದಲ್ಲಿಹರಿಯುತ್ತಿರುವಳೋ, ಅದರಂತೆ ದೇಹದಲ್ಲೂ 
ಕೂಡ ಗಂಗಾ-ಯಮುನೆಗಳ ಮಧ್ಯದಲ್ಲಿ ಸರಸ್ವತಿಯು ಹರಿಯುತ್ತಿರುವಳು. 
ಮೋಕ್ಟಮಾರ್ಗವೆಂದರೆ ಸುಷುಮ್ನಾ ನಾಡಿಯ ಮೂಲಕ ಪ್ರಾಣೋತ್ಯಮಣ 
ಮಾಡುವುದೇ ಆಗಿದೆ. ಆದ್ದರಿಂದ ಮೋಕ್ಷವನ್ನು ಬಯಸುವವರು. 
ಸುಷುಮ್ಡಾನಾಡಿಯಲ್ಲಿರುವ ಸರಸ್ವತಿಯನ್ನೇ ನಿರಂತರ ಆರಾಧನೆ ಮಾಡಬೇಕು. 

ಸೇಠ ಸ ಖಂ 


ಸರಸ್ವತೀಪೂಜೆ 
ಸರಸ್ವತೀದೇವಿಯ ಜನನ 


ಚತುರ್ಮುಖನಿಂದ ಸರಸ್ವತೀ ಹೇಗೆ ಹುಟ್ಟಿದಳು 9 


ಬೃಹದಾರಣ್ಯಕೋಪನಿಷತ್ತು ಹೇಳುವಂತೆ ಅರ್ಧನಾರೀಶ್ವರ- ರೂಪದಿಂದ 
ಚತುರ್ಮುಖನ ಅರ್ಧದೇಹದಲ್ಲಿ ಸರಸ್ವತಿನಿಂತಿದ್ದಾಳೆ. ಇಂಥ ಸರಸ್ವತಿಯನ್ನು ಬ್ರಹ್ಮನು 
ವರಿಸಿ, ಸಕಲ ದೇವತೆಗಳನ್ನು ಸೃಷ್ಟಿಸಿದನು. ಬ್ರಹ್ಮಾಂಡವು ಸೃಷ್ಟಿಯಾದ ಮೇಲೆ, 
ಬ್ರಹ್ಮಾಂಡದ ಒಳಗೆ ಗರ್ಭೋದಕದಲ್ಲಿ ಅನಂತಪದ್ಮನಾಭನು ಪವಡಿಸಿದ್ದನು. ಅವನ 
ನಾಭಿಕಮಲದಿಂದ ಚತುರ್ಮುಖಬ್ರಹ್ಮದೇವರು ಅರ್ಧನಾರೀನರ-ರೂಪದಿಂದ 
ಪ್ರಕಟವಾದರು. ತನ್ನ ಶರೀರದಿಂದ ನಾರೀಆದ ಸರಸ್ವತಿಯನ್ನು ಬೇರ್ಪಡಿಸಿ, ಅವಳನ್ನೇ 
ಮದುವೆಯಾದರು. ಸರಸ್ವತಿಯು ಬ್ರಹ್ಮನ ಶರೀರದಿಂದ ಹೀಗೆ ಬೇರ್ಪಟ್ಟ 
ಮಾತ್ರದಿಂದ ಚತುರ್ಮುಖನ ಮಗಳೆಂದು ಭಾವಿಸಬಾರದು. ಅರ್ಧಾಂಗಿನೀಯೆಂದೇ 
ಭಾವಿಸಬೇಕು. 

ಪ್ರದ್ಯುಮ್ನನಿಂದ ಕೃತಿ ಎಂಬ ಲಕ್ಷ್ಮೀದೇವಿಯಲ್ಲಿ ಸರಸ್ವತೀ ಹಾಗೂ 
ಭಾರತಿಯರು ಜನಿಸಿದರೆಂದು. ಗರುಡಪುರಾಣವು ಹೇಳುತ್ತಿದೆ. ಮಹಾಭಾರತ 
ತಾತರ್ಯನಿರ್ಣಯವೂ ಕೂಡ ಅದನ್ನು ನಿರ್ಣಯಿಸುತ್ತದೆ. ವರಾಹಪುರಾಣದಲ್ಲಿ 
ಇದನ್ನು ವಿವರಿಸಲಾಗಿದೆ. ಕೃತಿದೇವಿಯಲ್ಲಿ ಗಾಯಿತ್ರೀ, ಸಾವಿತ್ರೀ, ಸರಸ್ವತೀ, ಭಾರತೀ 
ಎಂಬ ನಾಕು ಮಂದಿ ಮಕ್ಕಳು ಹುಟ್ಟುತ್ತಾರೆ. ಗಾಯತ್ರಿ ಹಾಗೂ ಸಾವಿತ್ರಿ ಎಂಬುದು 
ಸರಸ್ವತಿಯ ಬೇರೆ ಎರಡು ರೂಪಗಳು. ಈ ಗಾಯತ್ರೀ, ಸಾವಿತ್ರಿ, ಸರಸ್ವತಿ ಎಂಬ 
ಮೂರು ರೂಪಗಳನ್ನು ಚತುರ್ಮುಖ ಬ್ರಹ್ಮದೇವರು ಪುರುಷ ವಿರಿಂಚ ಚತುರ್ಮುಖ 
ಎಂಬ ಮೂರುರೂಪಗಳಿಂದ ವಿವಾಹವಾಗುತ್ತಾರೆ. ಭಾರತಿಯನ್ನು ವಾಯುದೇವರು 
ವಿವಾಹವಾಗುತ್ತಾರೆ. 

ಸರಸ್ವತಿಯ ವಿವಾಹ 

ಚತುರ್ಮುಖ ಬ್ರಹ್ಮದೇವರು ತನ್ನಿಂದಲೇ ಹುಟ್ಟಿದ ಸರಸ್ವತಿಯನ್ನು ತಾನೇ 

ಮದುವೆಯಾಗುತ್ತಾರೆ, ಮಗಳನ್ನು ಮದುವೆಯಾಗುವುದು ಯಾವ ನ್ಯಾಯ 


ಎಂಬುದಾಗಿ ಆಧುನಿಕರು ಇದನ್ನು ಬಲವಾಗಿ ಆಕ್ಷೇಪ ಮಾಡುತ್ತಿದ್ದಾರೆ. ಆದರೆ 
-89- 


ಸರಸ್ವತೀಪೂಜೆ 


ಸರಸ್ವತಿಯು ಈ ಜನ್ಮದಲ್ಲಿ ಮಾತ್ರ ಹೆಂಡತಿಯಲ್ಲ. ಅನಾದಿ ಅನಂತ ಕಾಲದ ತನಕ 
ಬ್ರಹ್ಮದೇವರ ಪತ್ನಿಯೇ ಆಗಿರುವಳು. ಲಕ್ಷ್ಮಿಯು ಹೇಗೆ ಪರಮಾತ್ಮಮೊಬ್ಬನನ್ನು ಬಿಟ್ಟು, 
ಬೇರೆ ಯಾರನ್ನೂ ಕೂಡ ಅನಾದಿ ಅನಂತ ಕಾಲದಲ್ಲಿ ಅಪೇಕ್ಷಿ ಪಡುವುದಿಲ್ಲವೋ, 
ಅದರಂತೆ ಸರಸ್ವತಿಯೂ ಕೂಡ ನಿಯತ ಪತ್ನಿಯಾಗಿರುವಳು. ಆದ್ದರಿಂದ 
ಸರಸ್ವತಿಯನ್ನು ಮಗಳೆಂದು ಸರ್ವಥಾ ತಿಳಿಯಬಾರದು. 

ಇದರ ಮೇಲೆ ಮತ್ತೊಂದು ಪ್ರಶ್ನೆಯು ಉದ್ಭವಿಸುತ್ತದೆ. ತಮ್ಮಮಡದಿಯನ್ನು 
ಮಗಳನ್ನಾಗಿ ಏಕೆ ಸೃಷ್ಟಿಸಿರುವರು? ಬೇರೆ ಉಪಾಯಗಳಿಂದ ಸೃಷ್ಟಿಸಿ, 
ವಿವಾಹವಾಗಬಹುದಿತ್ತಲ್ಲವೇ? ಎಂದು. ಇದಕ್ಕೆ ಉತ್ತರ ಹೀಗಿದೆ - ದುಷ್ಪಕಾಮವನ್ನು 
ಚತುರ್ಮುಖ ಬ್ರಹ್ಮದೇವರು ಹುಟ್ಟಿಸಬೇಕಾಗಿದೆ. ಅದಕ್ಕಾಗಿ ತನ್ನ ಹೆಂಡತಿಯನ್ನೇ 
ಮಗಳನ್ನಾಗಿ ಮಾಡಿಕೊಂಡು ದುಷ್ಪಕಾಮವೆಂಬ ಪದಾರ್ಥವನ್ನು ಇದರಿಂದ ಸೃಷ್ಟಿ 
ಮಾಡಿದ್ದಾರೆ. 


ದುಷ್ಪಕಾಮವನ್ನೇಕೆ ಸೃಷ್ಟಿ ಮಾಡಿದರು ? ಅದಕ್ಕಾಗಿ ಈ ನಾಟಕವನ್ನೇ ಏಕೆ 
ಮಾಡಬೇಕಿತ್ತು? ಎಂದರೆ ಸೃಷ್ಟಿಪ್ರಕ್ರಿಯೆಯ ಭಾಗವಾಗಿ ಕಾಮ, ಭಯ, ಅಜ್ಞಾನ, 
ಕ್ರೋಧ ಮೊದಲಾದವುಗಳನ್ನೆಲ್ಲಾಸೃಷ್ಟಿ ಮಾಡಲೇ ಬೇಕು. ಅದಕ್ಕಾಗಿ ಒಂದೊಂದು 
ಸಂದರ್ಭದಲ್ಲಿ ಒಂದೊಂದು ದೋಷಗಳ ಪ್ರದರ್ಶನವನ್ನು ಮಾಡಿ, ಆಯಾ 
ಪದಾರ್ಥಗಳನ್ನು ಚತುರ್ಮುಖ ಬ್ರಹದೇವರು ಸೃಷ್ಟಿಮಾಡಿರುವರು. ಉದಾಹರಣೆಗೆ 
ಮಾನಸಪುತ್ರರಾದ ಸನಕಾದಿಗಳು ಸೃಷ್ಟಿಯ ಪ್ರಕ್ರಿಯೆಯನ್ನು ಮುಂದುವರೆಸಲಿಲ್ಲ 
ಎಂಬ ವಿಷಯಕ್ಕೆ ಸಿಟ್ಟುಗೊಂಡರು. ಇದರಿಂದ ಕ್ರೋಧ ಎಂಬ ಪದಾರ್ಥವು 

ಭಾಗವತ ತೃತೀಯ ಸ್ಥಂಧದಲ್ಲಿ ತನ್ನಿಂದ ಹುಟ್ಟಿದ ಮಗಳನ್ನು ಮದುವೆಯಾಗಲು 
ಬ್ರಹ್ಮದೇವರು ಮುಂದಾದರು. ಆಗ ಮರೀಚ್ಯಾದಿ ಯಷಿಗಳು ವಿರೋಧ ಮಾಡಿದಕ್ಕೆ 
ಅವಳನ್ನು ತ್ಯಾಗ ಮಾಡಿದರು. ಆಗ ದುರ್ಜನರು ಅವಳನ್ನು ಸ್ವೀಕರಿಸಿದರೆಂದು 
ಹೇಳಲಾಗಿದೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾದ ಉತ್ತರವಿದೆ - 
ಮಡದಿಯ ಅಪೇಕ್ಟೆಯಿಂದ ಬ್ರಹ್ಮದೇವರು ತಮ್ಮ ದೇಹವನ್ನು ಎರಡು ಭಾಗ 


ಸರಸ್ವತೀಪೂಜೆ 


ಮಾಡುತ್ತಾರೆ. ಆ ದೇಹದ ಎಡಭಾಗದಿಂದ ಸರಸ್ವತಿ ಹುಟ್ಟುತ್ತಾಳೆ. ಇವಳನ್ನು ಸ್ವತಃ 
ತಾವೇ ಮದುವೆಯಾಗಿ ಅರ್ಧಾಂಗಿನಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಮತ್ತೊಂದು 
ಸಂದರ್ಭದಲ್ಲಿ ಒಬ್ಬ ದುಷ್ಟಳಾದ ಸರಸ್ವತಿಯನ್ನು ಹುಟ್ಟಿಸುತ್ತಾರೆ. ಇವಳು ದುಷ್ಟ 
ಶಾಸ್ತ್ರಗಳಿಗೆ ಹಾಗೂ ದುರ್ವಿಚಾರಗಳಿಗೆ ಅಭಿಮಾನಿನಿಯಾಗಿದ್ದಾಳೆ. 
ಲೌಕಿಕಪದಾರ್ಥಗಳಲ್ಲಿ ಆಸಕ್ತಳಾದ ಇವಳನ್ನು ಬ್ರಹ್ಮದೇವರು ಕಾಮಿಸುವಂತೆ ನಟನೆ 
ಮಾಡುವರು. ಆಗ ಮರೀಚಿ ಮೊದಲಾದ ಯಷಿಗಳು ವಿರೋಧ ಮಾಡಿದಾಗ 
ಅವಳನ್ನು ತ್ಯಾಗ ಮಾಡಿ ದುರ್ಜನರೆಡೆ ಕಳುಹಿಸುವರು. ದುರ್ಜನರು ಇವಳ 
ಪ್ರಭಾವದಿಂದ ದುರ್ಮಾರ್ಗಿಗಳಾಗುವರು ಎಂದು ತಿಳಿಯಬೇಕು. ಆದ್ದರಿಂದ 
ವೇದಾಭಿಮಾನಿನಿಯಾದ ಸರಸ್ವತಿಯನ್ನು ತಾವು ವಿವಾಹವಾಗಿ, ದುಷ್ಟಶಾಸ್ತ್ರಗಳಿಗೆ 
ಅಭಿಮಾನಿನಿಯಾದ ದುಷ್ಪ ಸರಸ್ವತಿಯನ್ನು ವಿವಾಹವಾಗದೇ ದುರ್ಜನರೆಡೆ ಕಳಿಸಿದರು 
ಎಂಬ ಪ್ರಮೇಯವನ್ನು ತಿಳಿಯಬೇಕು. 

ಬ್ರಹ್ಮದೇವರ ಶರೀರದ ಒಂದು ಭಾಗ ಸರಸ್ವತಿಯಾಗಿ, ಮತ್ತೊಂದು ಭಾಗ 
ತಾನಾಗಿ ನಿಂತು ತನ್ಮೂಲಕ ಪತ್ನಿಯು ತನ್ನ ದೇಹದ ಅರ್ಧಭಾಗವೆಂದು ತಿಳಿಸುವ 
ಮೂಲಕ ದಂಪತಿಗಳ ಅನ್ಯೋನ್ಯವನ್ನು ಸಾರಿರುವರು. ಇದರಿಂದಲೇ ಪ್ರಜಾಸೃಷ್ಟಿಯು 
ಅವಿಚ್ಛಿನ್ನವಾಗಿ ನಡೆಯುವಂತೆ ಮಾಡಿರುವರು. ಅಷ್ಟೇ ಅಲ್ಲದೇ 
ಅರ್ಧನಾರೀನರರೂಪದಿಂದ ಒಂದಾಗಿದ್ದ ಬ್ರಹ್ಮಸರಸ್ವತಿಯರು ಬೇರೆ ಬೇರೆ 
ಶರೀರವನ್ನು ಸ್ವೀಕರಿಸಿ ಪರಸ್ಪರ ಸಮಾಗಮ ಮಾಡಿದರು. ಆಗ ಮತ್ತೊಂದು 
ಗಂಡು-ಹೆಣ್ಣಿನ ಜೋಡಿಯು ಹುಟ್ಟಿತು. ಅದರಲ್ಲಿ ಗಂಡು ಸ್ವಾಯಂಭುವ ಮನು. 
ಹೆಣ್ಣು ಶತರೂಪಾದೇವಿ. ಈ ಸ್ವಾಯಂಭುವಮನುವು ಶತರೂಪಾದೇವಿಯನ್ನು 
ವಿವಾಹವಾಗಿ, ಏತನ್ಮೂಲಕ ಪ್ರಿಯವ್ರತ, ಉತ್ಸಾನಪಾದ ಮೊದಲಾದವರ ಸಂತತಿಯು 
ಪ್ರಾರಂಭವಾಯಿತು. ದೇವಲೋಕದಲ್ಲಿಗರುಡ, ಶೇಷ, ರುದ್ರಾದಿಗಳು ಇವರಿಂದಲೇ 
ಹುಟ್ಟನ್ನು ಪಡೆದು ಸಂತತಿಯನ್ನು ಪ್ರಾರಂಭ ಮಾಡಿದರು. 

ಚತುರ್ಮುಖ ಬ್ರಹ್ಮನು ಸರಸ್ವತಿಯನ್ನು ಕಾಮದಿಂದ ಬಯಸಿದಾಗ ಶಿವನ 
ಬಳಿ ರಕ್ಷಣೆಗೆ ಹೆಣ್ಣು ಜಿಂಕೆಯಾಗಿ ಓಡಿ ಬರುವಳು. ಆಗ ಶಿವನು ಆ ಜಿಂಕೆಯನ್ನು 


-91- 


ಸರಸ್ಸತೀಪೂಜೆ 


ವ 


ತನ್ನ ತೊಡೆಯ ಮೇಲಿಟ್ಟು ರಕ್ಷಿಸಿದನು. ಬ್ರಹ್ಮನನ್ನು ಹೊಡೆದು ಓಡಿಸಿದನು ಎಂಬ 
ಕಥೆಯನ್ನು ಶೈವರು ಹೇಳುತ್ತಾರೆ. ಇದು ಸರಿಯೇ 9 


ಈ ಕಥೆಯೂ ಕೂಡ ಲಿಂಗಪುರಾಣದಲ್ಲೇ ಇರುತ್ತದೆ. ಜಿಂಕೆಯ 
ರೂಪದಲ್ಲಿರುವ ಸರಸ್ವತಿಯನ್ನು ರಕ್ಷಣೆ ಮಾಡಿದ್ದರಿಂದಲೇ, ಶಿವನಿಗೆ ಮೃಗಧರ, 
ಮೃಗಾಲಯ ಇತ್ಯಾದಿ ಹೆಸರುಗಳನ್ನೂ ಕೂಡ ಬಂದಿರುತ್ತವೆ. ಆದರೆ 
ವೇದಾಭಿಮಾನಿನಿಯಾದ ಸರಸ್ವತಿಯು ಹೆಣ್ಣು ಜಿಂಕೆಯ ರೂಪದಲ್ಲಿ ಶಿವನ ಬಳಿ 
ಓಡಿ ಬಂದಿರುವುದೇ ಅಲ್ಲ. ಶಿವನ ಬಳಿ ಓಡಿ ಬಂದವಳೇ ಬೇರೆ. 

ಉಪನಿಷತ್ತಿನಲ್ಲಿ ಅಥವಾ ಶಾಸ್ತ್ರಗ್ರಂಥಗಳಲ್ಲಿ ಸರಸ್ಪತಿಯ ಪ್ರಾಣಿರೂಪದ ಬಗ್ಗೆ 
ಮಾಹಿತಿ ಇದೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿಯೇ ಮಾಹಿತಿ ಇದೆ. 
"ತನ್ನಿಂದಲೇ ನನ್ನನ್ನು ಹುಟ್ಟಿಸಿ, ನನ್ನನ್ನು ಮದುವೆಯಾಗುತ್ತಿರುವನಲ್ಲಾ?' ಎಂಬುದಾಗಿ 
ಸರಸ್ವತಿಯು ಆಶ್ಚರ್ಯವನ್ನು ಹೊಂದಿ, ಹಸುವಾದಳು. ಆಗ ಬ್ರಹ್ಮನು ಎತ್ತಾಗಿ ಅವಳನ್ನು 
ಭೋಗಿಸಿ ಗೋವು ಮೊದಲಾದವುಗಳನ್ನು ಸೃಷ್ಟಿ ಮಾಡಿದನು. ಪುನಃ ನಾಚಿದ 
ಸರಸ್ವತಿಯು ಹೆಣ್ಣು ಕುದುರೆಯಾದಳು. ಆಗ ಬ್ರಹ್ಮನು ಗಂಡು ಕುದುರೆಯಾದನು. 
ಅವಳು ಹೆಣ್ಣು ಕತ್ತೆಯಾದಾಗ, ಬ್ರಹ್ಮನು ಗಂಡು ಕತ್ತೆಯಾದನು. ಹೀಗೆ ಅನೇಕ 
ಪ್ರಾಣಿಗಳ ರೂಪವನ್ನು ಸರಸ್ವತಿಯು ಧರಿಸಿದರೆ, ಅದಕ್ಕನುಗುಣವಾಗಿ ತಾನೂ ಕೂಡ 
ಆ ಎಲ್ಲಾ ಪ್ರಾಣಿಗಳ ರೂಪವನ್ನು ಹೊಂದಿ, ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳ 
ಸೃಷ್ಟಿಗೆ ಕಾರಣಕರ್ತನಾದನು. ಇಷ್ಟೇ ಅಭಿಪ್ರಾಯ ಹೊರತು, ಬ್ರಹ್ಮದೇವರು ತನಗೆ 
ಬೇಡವೆಂಬ ಅಭಿಪ್ರಾಯದಿಂದ ಸರಸ್ವತಿಯು ಪ್ರಾಣಿಯ ರೂಪ ತಾಳಿ ಓಡಿದ್ದಲ್ಲ. 

ಹೃದಿ ಕಾಮೋ ಭ್ರುವೋಃ ಕ್ರೋಧೋ ಲೋಭಶ್ಚಾಧರದಚ್ಛದಾತ್‌! 
ಆಸ್ಯಾದ್ವಾಕ್‌ ಸಿಂಧವೋ ಮೇಡ್ರಾನ್ನಿರ್ಯತಿಃ ಪಾಯೋರಘಾಶ್ರಯಃ॥ 
(ಭಾ ೩-೧೩-೨೬) 
ಚತುರ್ಮುಖನ ಹೃದಯದಿಂದ ಕಾಮ, ಹುಬ್ಬುಗಳಿಂದ ಕ್ರೋಧ, 
ಕೆಳತುಟಿಯಿಂದ ಲೋಭ, ವಾಗಿಂದ್ರಿಯದಿಂದ ಸರಸ್ವತಿ, ಗುಹ್ಯೇಂದ್ರಿಯದಿಂದ 
ವರುಣ, ಗುಧೇಂದ್ರಿಯದಿಂದ ನಿರ್ಯತಿ ಇವರು ಜನಿಸಿದರು ಎಂದು. 


-92- 


ಸರಸ್ವತೀಪೂಜೆ 


ಹಾಗಿದ್ದರೆ ಎರಡು ಬಾರಿ ಹುಟ್ಟಿರುವಳೇ ? ಎಂದರೆ, ಹೌದು ಒಮ್ಮೆ 
ಅರ್ಧಾಂಗಿನಿಯಾಗಿ ಹುಟ್ಟಿದಳು. ಮತ್ತೊಮ್ಮೆವಾಗಿಂದ್ರಿಯದಿಂದ ಹುಟ್ಟಿದಳು. ಇದು 
ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಬಾಹ್ಯಸೃಷ್ಟಿಯಲ್ಲಿ ನೇರವಾಗಿ ಪರಮಾತ್ಮನ 
ದೇಹದಿಂದಲೂ ಕೂಡ ಹುಟ್ಟಿರುವಳು. ಉತ್ತಮ ದೇವತೆಗಳೆಲ್ಲರೂ ಒಟ್ಟು ಹದಿನಾಕು 
ಬಗೆಯಲ್ಲಿಹುಟ್ಟುವರು. (ಇದು ಸಾಧಾರಣ ನಿಯಮ) ದೇವತೆಗಳು ಹೀಗೆ ಹದಿನಾಕು 
ಬಾರಿ ಹುಟ್ಟುವುದರಿಂದ ಇವರಿಗೆ ಹೆಚ್ಚಿನ ಸಾಧನೆಯಾಗುತ್ತದೆಂಬುದೇ 
ಗುಹ್ಯಪ್ರಮೇಯ. 

ಸರಸ್ವತಿಯ ಸಂತಾನ 

ಸಕಲದೇವತೆಗಳೆಲ್ಲರೂ ಸರಸ್ವತಿಯ ಮಕ್ಕಳು. ಅಷ್ಟೇ ಅಲ್ಲದೇ ಕುದುರೆ, ಕತ್ತೆ, 
ಆಡು, ಬಗೆಬಗೆಯ ಮೃಗಗಳು, ಕೀಟಗಳು, ಪಶುಗಳು, ಪಕ್ಷಿಗಳು ಕ್ರಿಮಿಗಳು ಇರುವೆ 
ಮೊದಲಾದವುಗಳು ಇವೆಲ್ಲದರ ರೂಪವನ್ನು ಸರಸ್ವತಿಯು ತಾಳಿ, ಒಟ್ಟು ೮೪ ಲಕ್ಷ 
ಯೋನಿಗಳಿಗೂ ಕಾರಣೀಭೂತಳಾಗಿರುವಳು. ಹೀಗೆ ಎಂಬತ್ತಾಕು ಲಕ್ಷ ಯೋನಿಗಳ 
ರೂಪವನ್ನು ತಾಳಿರುವಳು. ಇದೊಂದು ಸರಸ್ವತಿಯ ಅದ್ಭುತವಾದ ಮಹಿಮೆ. 
ಚತುರ್ಮುಖನು ಅದೇ ರೂಪಗಳಿಂದ ಇವಳ ಪತಿಯಾಗಿ ಸೃಷ್ಟಿಗೆ ಕಾರಣನಾದನು. 

ಬೃಹದಾರಣ್ಯಕೋಪನಿಷತ್ತು ಹೀಗೆ ಹೇಳಿದೆ - "ಯಸ್ತೇ ಸ್ತನಃ ಶಶಯೋ ಯೋ 
ಮಯೋಭೂಃ ಯೇನ ವಿಶ್ವಾ ಪುಷ್ಕಸಿ ವಾರ್ಯಾಣಿ । ಯೋ ರತ್ನಧಾ ವಸುವಿದ್‌ 
ಯಃ ಸುದತ್ರ ಸರಸ್ವತಿ ತಮಿಹ ಧಾತವೇ ಕಃ ॥' ಸಕಲ ದೇವತೆಗಳೇ ಸರಸ್ವತಿಯ 
ಶಿಶುಗಳಾಗಿದ್ದಾರೆ. ಆ ಎಲ್ಲ ದೇವತೆಗಳಿಗೆ ಸರಸ್ವತಿಯ ಸ್ತನಗಳು ಹಾಲುಣಿಸುವ 
ಮೂಲಕ ಪ್ರಜ್ಞಾಶಕ್ತಿ, ಮೇಧಾಶಕ್ತಿಗಳನ್ನೇ ನೀಡುತ್ತವೆ. ಕೇವಲ ದೇವತೆಗಳಿಗಷ್ಟೇ ಹೀಗೆ 
ಬೌದ್ಧಿಕ ಶಕ್ತಿಯನ್ನು ನೀಡುವುದಲ್ಲ. ಪ್ರತಿಯೊಬ್ಬಪ್ರಾಣಿಗಳಿಗೂ ಕೂಡ ಇಂಥ ಬೌದ್ಧಿಕ 
ಶಕ್ತಿಯನ್ನು ನೀಡುವುದು ಸರಸ್ವತಿಯ ಸ್ತನಗಳೇ ಆಗಿವೆ. ಹೀಗೆ ಪ್ರಜಾಸಂತತಿಯ 
ಬೆಳವಣಿಗೆಯನ್ನು ನೀಡುವವಳು ಸರಸ್ವತಿಯೇ ಆಗಿದ್ದಾಳೆ. 

ಸರಸ್ವತೀ ಶಬ್ದದ ನಿಷ್ಪತ್ತಿ 

ಗಮನ ಎಂಬ ಅರ್ಥವುಳ್ಳ ಸೃ ಧಾತುವಿನಿಂದ ಈ ಶಬ್ದವು ನಿಷ್ಠನ್ನವಾಗಿದೆ. 

ನಿರಂತರ ಪ್ರವಹಿಸುವಳು ಎಂದರ್ಥ. ಮಾತಿನ ರೂಪದಲ್ಲಿ, ಭಾಷಾರೂಪದಲ್ಲಿ, 


-93- 


ಸರಸ್ವ ತೀಪೂಜೆ 


ತನ್ನ ತೊಡೆಯ ಮೇಲಿಟ್ಟು ರಕ್ಷಿಸಿದನು. ಬ್ರಹ್ಮನನ್ನು ಹೊಡೆದು ಓಡಿಸಿದನು ಎಂಬ 
ಕಥೆಯನ್ನು ಶೈವರು ಹೇಳುತ್ತಾರೆ. ಇದು ಸರಿಯೇ 9 


ಈ ಕಥೆಯೂ ಕೂಡ ಲಿಂಗಪುರಾಣದಲ್ಲೇ ಇರುತ್ತದೆ. ಜಿಂಕೆಯ 
ರೂಪದಲ್ಲಿರುವ ಸರಸ್ವತಿಯನ್ನು ರಕ್ಷಣೆ ಮಾಡಿದ್ದರಿಂದಲೇ, ಶಿವನಿಗೆ ಮೃಗಧರ, 
ಮೃಗಾಲಯ ಇತ್ಯಾದಿ ಹೆಸರುಗಳನ್ನೂ ಕೂಡ ಬಂದಿರುತ್ತವೆ. ಆದರೆ 
ವೇದಾಭಿಮಾನಿನಿಯಾದ ಸರಸ್ವತಿಯು ಹೆಣ್ಣು ಜಿಂಕೆಯ ರೂಪದಲ್ಲಿ ಶಿವನ ಬಳಿ 
ಓಡಿ ಬಂದಿರುವುದೇ ಅಲ್ಲ. ಶಿವನ ಬಳಿ ಓಡಿ ಬಂದವಳೇ ಬೇರೆ. 

ಉಪನಿಷತ್ತಿನಲ್ಲಿ ಅಥವಾ ಶಾಸ್ತ್ರಗ್ರಂಥಗಳಲ್ಲಿ ಸರಸ್ವತಿಯ ಪ್ರುಣಿರೂಪದ ಬಗ್ಗೆ 
ಮಾಹಿತಿ ಇದೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಸ್ಪಷ್ಟವಾಗಿಯೇ ಮಾಹಿತಿ ಇದೆ. 
"ತನ್ನಿಂದಲೇ ನನ್ನನ್ನು ಹುಟ್ಟಿಸಿ, ನನ್ನನ್ನು ಮದುವೆಯಾಗುತ್ತಿರುವನಲ್ಲಾ?' ಎಂಬುದಾಗಿ 
ಸರಸ್ವತಿಯು ಆಶ್ಚರ್ಯವನ್ನು ಹೊಂದಿ, ಹಸುವಾದಳು. ಆಗ ಬ್ರಹ್ಮನು ಎತ್ತಾಗಿ ಅವಳನ್ನು 
ಭೋಗಿಸಿ ಗೋವು ಮೊದಲಾದವುಗಳನ್ನು ಸೃಷ್ಟಿ ಮಾಡಿದನು. ಪುನಃ ನಾಚಿದ 
ಸರಸ್ವತಿಯು ಹೆಣ್ಣು ಕುದುರೆಯಾದಳು. ಆಗ ಬ್ರಹ್ಮನು ಗಂಡು ಕುದುರೆಯಾದನು. 
ಅವಳು ಹೆಣ್ಣು ಕತ್ತೆಯಾದಾಗ, ಬ್ರಹ್ಮನು ಗಂಡು ಕತ್ತೆಯಾದನು. ಹೀಗೆ ಅನೇಕ 
ಪ್ರಾಣಿಗಳ ರೂಪವನ್ನು ಸರಸ್ವತಿಯು ಧರಿಸಿದರೆ, ಅದಕ್ಕನುಗುಣವಾಗಿ ತಾನೂ ಕೂಡ 
ಆ ಎಲ್ಲಾ ಪ್ರಾಣಿಗಳ ರೂಪವನ್ನು ಹೊಂದಿ, ಜಗತ್ತಿನಲ್ಲಿರುವ ಎಲ್ಲಾ ಪ್ರಾಣಿಗಳ 
ಸೃಷ್ಟಿಗೆ ಕಾರಣಕರ್ತನಾದನು. ಇಷ್ಟೇ ಅಭಿಪ್ರಾಯ ಹೊರತು, ಬ್ರಹ್ಮದೇವರು ತನಗೆ 
ಬೇಡವೆಂಬ ಅಭಿಪ್ರಾಯದಿಂದ ಸರಸ್ವತಿಯು ಪ್ರಾಣಿಯ ರೂಪ ತಾಳಿ ಓಡಿದ್ದಲ್ಲ. 

ಹೃದಿ ಕಾಮೋ ಭುವೋಃ ಕ್ರೋಧೋ ಲೋಭಶ್ಚಾಧರದಚ್ಛದಾತ್‌। 
ಆಸ್ಯಾದ್ವಾಕ್‌ ಸಿಂಧವೋ ಮೇಡ್ರಾನ್ಡಿರ್ಯತಿಃ ಪಾಯೋರಘಾಶ್ರಯಃ॥ 
(ಭಾ ೩-೧೩-೨೬) 
ಚತುರ್ಮುಖನ ಹೃದಯದಿಂದ ಕಾಮ, ಹುಬ್ಬುಗಳಿಂದ ಕ್ರೋಧ, 
ಕೆಳತುಟಿಯಿಂದ ಲೋಭ, ವಾಗಿಂದ್ರಿಯದಿಂದ ಸರಸ್ವತಿ, ಗುಹ್ಯೇಂದ್ರಿಯದಿಂದ 
ವರುಣ, ಗುಧೇಂದ್ರಿಯದಿಂದ ನಿರ್ಯತಿ ಇವರು ಜನಿಸಿದರು ಎಂದು. 


-92- 


ಸರಸ್ವತೀಪೂಜೆ 

ಹಾಗಿದ್ದರೆ ಎರಡು ಬಾರಿ ಹುಟ್ಟಿರುವಳೇ ? ಎಂದರೆ, ಹೌದು ಒಮ್ಮೆ 
ಅರ್ಧಾಂಗಿನಿಯಾಗಿ ಹುಟ್ಟಿದಳು. ಮತ್ತೊಮ್ಮೆವಾಗಿಂದ್ರಿಯದಿಂದ ಹುಟ್ಟಿದಳು. ಇದು 
ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಬಾಹ್ಯಸೃಷ್ಟಿಯಲ್ಲಿ ನೇರವಾಗಿ ಪರಮಾತ್ಮನ 
ದೇಹದಿಂದಲೂ ಕೂಡ ಹುಟ್ಟಿರುವಳು. ಉತ್ತಮ ದೇವತೆಗಳೆಲ್ಲರೂ ಒಟ್ಟು ಹದಿನಾಕು 
ಬಗೆಯಲ್ಲಿ ಹುಟ್ಟುವರು. (ಇದು ಸಾಧಾರಣ ನಿಯಮ) ದೇವತೆಗಳು ಹೀಗೆ ಹದಿನಾಕು 
ಬಾರಿ ಹುಟ್ಟುವುದರಿಂದ ಇವರಿಗೆ ಹೆಚ್ಚಿನ ಸಾಧನೆಯಾಗುತ್ತದೆಂಬುದೇ 
ಗುಹ್ಯಪ್ರಮೇಯ. 

ಸರಸ್ವತಿಯ ಸಂತಾನ 

ಸಕಲದೇವತೆಗಳೆಲ್ಲರೂ ಸರಸ್ವತಿಯ ಮಕ್ಕಳು. ಅಷ್ಟೇ ಅಲ್ಲದೇ ಕುದುರೆ, ಕತ್ತೆ, 
ಆಡು, ಬಗೆಬಗೆಯ ಮೃಗಗಳು, ಕೀಟಗಳು, ಪಶುಗಳು, ಪಕ್ಚಿಗಳು ಕ್ರಿಮಿಗಳು ಇರುವೆ 
ಮೊದಲಾದವುಗಳು ಇವೆಲ್ಲದರ ರೂಪವನ್ನು ಸರಸ್ವತಿಯು ತಾಳಿ, ಒಟ್ಟು ೮೪ ಲಕ್ಷ 
ಯೋನಿಗಳಿಗೂ ಕಾರಣೀಭೂತಳಾಗಿರುವಳು. ಹೀಗೆ ಎಂಬತ್ತಾಕು ಲಕ್ಷ ಯೋನಿಗಳ 
ರೂಪವನ್ನು ತಾಳಿರುವಳು. ಇದೊಂದು ಸರಸ್ವತಿಯ ಅದ್ಭುತವಾದ ಮಹಿಮೆ. 
ಚತುರ್ಮುಖನು ಅದೇ ರೂಪಗಳಿಂದ ಇವಳ ಪತಿಯಾಗಿ ಸೃಷ್ಟಿಗೆ ಕಾರಣನಾದನು. 

ಬೃಹದಾರಣ್ಯಕೋಪನಿಷತ್ತು ಹೀಗೆ ಹೇಳಿದೆ - "ಯಸ್ತೇ ಸ್ತನಃ ಶಶಯೋ ಯೋ 
ಮಯೋಭೂಃ ಯೇನ ವಿಶ್ವಾ ಪುಷ್ಕಸಿ ವಾರ್ಯಾಣಿ | ಯೋ ರತ್ನಧಾ ವಸುವಿದ್‌ 
ಯಃ ಸುದತ್ರ ಸರಸ್ವತಿ ತಮಿಹ ಧಾತವೇ ಕಃ ॥' ಸಕಲ ದೇವತೆಗಳೇ ಸರಸ್ವತಿಯ 
ಶಿಶುಗಳಾಗಿದ್ದಾರೆ. ಆ ಎಲ್ಲ ದೇವತೆಗಳಿಗೆ ಸರಸ್ಪತಿಯ ಸ್ತನಗಳು ಹಾಲುಣಿಸುವ 
ಮೂಲಕ ಪ್ರಜ್ಞಾಶಕ್ತಿ, ಮೇಧಾಶಕ್ತಿಗಳನ್ನೇ ನೀಡುತ್ತವೆ. ಕೇವಲ ದೇವತೆಗಳಿಗಷ್ಟೇ ಹೀಗೆ 
ಬೌದ್ಧಿಕ ಶಕ್ತಿ ಯನ್ನು ನೀಡುವುದಲ್ಲ. ಪ್ರತಿಯೊಬ್ಬಪ್ರಾಣಿಗಳಿಗೂ ಕೂಡ ಇಂಥ ಬೌದ್ಧಿಕ 
ಶಕ್ತಿಯನ್ನು ನೀಡುವುದು ಸರಸ್ವತಿಯ ಸ್ತನಗಳೇ ಆಗಿವೆ. ಹೀಗೆ ಪ್ರಜಾಸಂತತಿಯ 
ಬೆಳವಣಿಗೆಯನ್ನು ನೀಡುವವಳು ಸರಸ್ವತಿಯೇ ಆಗಿದ್ದಾಳೆ. 

ಸರಸ್ವತೀ ಶಬ್ದದ ನಿಷ್ಪತ್ತಿ 

ಗಮನ ಎಂಬ ಅರ್ಥವುಳ್ಳ ಸೃ ಧಾತುವಿನಿಂದ ಈ ಶಬ್ದವು ನಿಷನ್ನವಾಗಿದೆ. 

ನಿರಂತರ ಪ್ರವಹಿಸುವಳು ಎಂದರ್ಥ. ಮಾತಿನ ರೂಪದಲ್ಲಿ, ಭಾಷಾರೂಪದಲ್ಲಿ, 


-93- 


ಸರಸತೀಪೂಜೆ 


ವ 


ಶ್ರುತಿ, ಸ್ಮೃತಿ, ಇತಿಹಾಸ, ಪುರಾಣ, ಷಡಂಗ ಇತ್ಯಾದಿ ಸಮಸ್ತ ವಾಜ್ಮಯ ರೂಪದಲ್ಲಿ 
ನಿರಂತರ ಪ್ರವಹಿಸುತ್ತಲೇ ಬಂದಿರುವಳು. ಅಷ್ಟೇ ಅಲ್ಲದೇ ಸಂಗೀತ, ಸಾಹಿತ್ಯ, ನಾಟ್ಯ, 
ಶಿಲ್ಪ, ಚಿತ್ರಕಲೆ ಇವುಗಳೂ ಕೂಡ ಗುರುಪರಂಪರೆಯಲ್ಲಿ ಪ್ರವಹಿಸುತ್ತಲೇ ಬಂದಿವೆ. 
ಇದೆಲ್ಲದಕ್ಕೂ ಉಗಮಸ್ಕಾನವೇ ಸರಸ್ವತೀ. “ಸರಸ್‌' ಎಂದರೆ ಜ್ಞಾನದಾಯಕವಾದ 
ಸಕಲ ವಿದ್ಯೆಗಳು. ೧. ಸರಾಂಸಿ ಅಸ್ಯಾಮಸ್ತೀತಿ ಸರಸ್ವತೀ ಎಂಬುದು ಈ ಶಬ್ದದ 
ನಿಷ್ಪತ್ತಿ, ೨. ಸಾರಂ ವಾತೀತಿ ಸರಸ್ವತಿ ನಿರಂತರ ಪರಮಾತ್ಮನೆಡೆ ಸಂಚರಿಸುವ ಶಕ್ತಿ, 
೩. ಸರಾಂಸಿ - ಜಲಾನಿ ಅಸ್ಯಾಮಸ್ತೀತಿ ಸರಸ್ವತೀ ಹೀಗೆ ಮೂರು ರೀತಿಯಲ್ಲಿ 
ನಿಷತ್ತಿಯನ್ನು ತಿಳಿಯಬಹುದು. 

ಚತುರ್ಮುಖ ಬ್ರಹ್ಮನ ನಾಲಿಗೆಯಿಂದ ಹುಟ್ಟಿದ್ದರಿಂದ ವಾಗಭಿಮಾನಿನೀ 
ಎನಿಸಿದಳು. ಸಕಲ ವಿದ್ಯೆಗಳಿಗೆ ವಾಗಿಂದ್ರಿಯವೇ ಆಶ್ರಯವಾದ್ದರಿಂದ 
ವಿದ್ಯಾಭಿಮಾನಿನೀ ಎನಿಸಿದಳು. ಈ ಸರಸ್ವತಿಯ ಬಗ್ಗೆ ದಂಡಿಯೆಂಬ ಕವಿಯೊಬ್ಬನು 
ಸುಂದರವಾಗಿ ಹೀಗೆ ಹೇಳುವನು - "ಇದಮಂಧಂತಮಃ ಕೃತ್ಸ್ನಂ ಜಾಯೇತ 
ಭುವನತ್ರಯಮ್‌ । ಯದಿ ಶಬ್ದಾಹ್ವಯಂ ಜ್ಯೋತಿಃ ಆಸಂಸಾರಂ ನ ದೀಪ್ಯತೇ' 
ಶಬ್ದಾಭಿಮಾನಿನಿಯಾದ ಸರಸ್ವತಿಯೇ ಇಲ್ಲದಿದ್ದರೆ ಮೂರು ಲೋಕಗಳೇ 
ಅಂಧಕಾರಮಯವಾಗುತ್ತದೆ. ಆದ್ದರಿಂದ ಈ ಸರಸ್ವತಿಯೇ ನಮ್ಮ ಜೀವನದ ಹಾಗೂ 
ಸಕಲ ಲೋಕಗಳ ಜ್ಯೋತಿ. 

ಸರಸ್ವತಿಯು ವಿದ್ಯಾಭಿಮಾನಿ ದೇವತೆ 

“ಚತುರವದನನ ರಾಣಿ ಅತಿರೋಹಿತ ವಿಮಲವಿಜ್ಞಾನಿ' ಎಂದು. 
ಸರಸ್ವತೀದೇವಿಯ ನಿರ್ಮಲವಾದ ಜ್ಞಾನಕ್ಕೆ ಎಂದೂ ಕೂಡ ತಿರೋಧಾನವಿಲ್ಲ. 
ಮತ್ತು ಪ್ರತಿಯೊಂದು ವಸ್ತುಗಳ ಬಗ್ಗೆ ವಿಶೇಷ ಜ್ಞಾನವನ್ನು ಪಡೆದಿರುತ್ತಾಳೆ. ಎಂದೆಂದೂ 
ಕೂಡ ಕಲಿಯ ಬಾಧೆ ಇವಳಿಗೆ ಇರುವುದಿಲ್ಲ. ಹರಿಯ ವಿಷಯದಲ್ಲಿ ಕ್ಷಣಕಾಲವೂ 
ವಿಮುಖಳಾಗಿರುವುದಿಲ್ಲ. ಆದ್ದರಿಂದಲೇ ಸಕಲವೇದಗಳಿಗೆ ಅಭಿಮಾನಿನೀ 
ಎನಿಸಿದ್ದಾಳೆ. 

ಸರಸಭಾರತಿವಿಲಾಸದಲ್ಲಿ ಹೃದಯಂಗಮವಾಗಿ ಸರಸ್ವತಿಯನ್ನು 
ಶ್ರೀವಾದಿರಾಜರು ವರ್ಣಿಸಿದ್ದಾರೆ. 


-94- 


ಸರಸ್ವತೀಪೂಜೆ 


ನಮಾಮಿ ವಾಣೀಂ ಬ್ರಹ್ಮಾಣೀಂ ಕಲ್ಯಾಣೀಂ ಶುದ್ಧಧರ್ಮಿಣೀಮ್‌। 
ಅಫೌಘಹಾರಿಣೀಂ ನಿತ್ಯತರುಣೀಂ ಮುಕ್ತಿಕಾರಿಣೀಮ್‌ ॥ 
ಹರೌ ಭಕ್ತಿಮತೀಂ ಭಾಗ್ಯವತೀಂ ಶತಧೃತೇಃ ಸತೀಮ್‌ । 
ಸರಸ್ವತೀಂ ಪುಣ್ಯವತೀಂ ಸ್ಮರಾಮೀಂದುಸಮದುತೀಮ್‌ ॥ 
ಬ್ರಹ್ಮನ ಮಡದಿಯೂ, ಮಂಗಳಾತಳೂ, ನಿಷ್ಠಲ್ಮಷ ಧರ್ಮವುಳ್ಳವಳೂ, 
ಭಕ್ತಪಾಪಾಪಹಾರಿಣಿಯೂ, ನಿತ್ಯ ಯೌವ್ವನಸಂಪನ್ನಳೂ, ಮುಕ್ತಿಗೆ ಕಾರಣಳೂ 
ಹರಿಯಲ್ಲಿ ಭಕ್ತಿಯುಳ್ಳವಳೂ, ಐಶ್ವರ್ಯಸಂಪನ್ನಳೂ, ಸುಕೃತಿಯುಕ್ತಳೂ, ಚಂದ್ರನಿಗೆ 
ಸಮಾನವಾದ ಕಾಂತಿಯುಳ್ಳವಳೂ ಆದ ಸರಸ್ವತಿಯನ್ನು ಸ್ಮರಿಸುತ್ತೇನೆ. 
ಯಗ್ವೇದದಲ್ಲಿ ಸರಸ್ಪತಿರಹಸ್ಯೋಪನಿಷತ್ತು ಬಹಳ ಅಪೂರ್ವವಾಗಿದೆ. ಸಕಲ 
ಯಷಿಗಳು ಒಮ್ಮೆ ಆಶ್ವಲಾಯನರ ಬಳಿ ತೆರಳಿ ಪ್ರಶ್ನಿಸಿದರು "ಭಗವಂತನ ತತ್ವಜ್ಞಾನವನ್ನು 
ಪಡೆಯಲು ನಾವು ಯಾವ ದೇವತೆಯನ್ನು ಉಪಾಸನೆ ಮಾಡಬೇಕು' ಎಂದು. ಆಗ 
ಆಶ್ಚಲಾಯನರು ಉಪದೇಶಿಸಿದ ಮಂತ್ರವೇ ಈ ಸರಸ್ವತಿರಹಸ್ಯೋಪನಿಷತ್ತು. ಇದನ್ನು 
ಪ್ರತಿನಿತ್ಯ ಪಠಿಸುವುದರಿಂದ ವಿಶೇಷವಾಗಿ ಜ್ಞಾನಾರ್ಜನೆಯಾಗುತ್ತದೆ. 
ವಾಕ್‌ಸಿದ್ದಿಯಾಗುತ್ತದೆ. ಇದರಲ್ಲಿ ಲವಲೇಶವೂ ಸಂದೇಹವಿಲ್ಲ. 
ಸರಸ್ವತೀ ರಹಸ್ಯೋಪನಿಷತ್ತು 
ಉಪನಿಷತ್ತು ಎಂಬ ಹೆಸರನ್ನು ಪಡೆದಿದ್ದರೂ ಕೂಡ ಅತ್ಯಂತ ಸಣ್ಣದಾದ 
ಮಂತ್ರವಿದು. "ಪ್ರಣೋ ದೇವಿ ಸರಸ್ವತೀ ವಾಜೇರ್ಭಿವಾಜಿನೀವತಿ' ಎಂಬುದಾಗಿ 
ಪ್ರಾರಂಭವಾಗುತ್ತದೆ. ಮತ್ತು ವೇದಾಧ್ಯಯನದ ಪ್ರಾರಂಭದಲ್ಲಿ ಎಲ್ಲರೂ ಪಠಿಸುವ 
"ಪಾವಕಾ ನಃ ಸರಸ್ವತೀ ವಾಜೇರ್ಭಿವಾಜಿನೀವತಿ' ಎಂಬ ಮಂತ್ರವೂ ಕೂಡ ಇದರಲ್ಲೇ 
ಗರ್ಭಿತವಾಗಿದೆ. "ಅಂಬಿತಮೇ ನದೀತಮೇ' ಎಂಬುದು ಇದರ ಕೊನೆಯ ಮಂತ್ರ. 
ಪ್ರತಿಯೊಂದು ಮಂತ್ರಗಳೂ ಕೂಡ ಬಹಳ ಅರ್ಥಪೂರ್ಣ, ಬಹಳ ಸ್ವರಸವಾಗಿದೆ. 
ಸರಸ್ವತೀ ದೇವಿಯ ಮಹಿಮೆಯನ್ನು ಹೃದಯಂಗಮವಾಗಿ ಕೊಂಡಾಡುತ್ತವೆ. 
ವಿದ್ಯಾರಂಭದಲ್ಲಿ ಪಠಿಸಲೇ ಬೇಕಾದ ಉಪನಿಷತ್ತು 
ಒಂದು ವೇಳೆ ಪೂರ್ಣ ಉಪನಿಷತ್ತನ್ನು ಪಠಿಸಲಾಗದಿದ್ದರೆ ಒಂದೇ ಮಾತಿನಲ್ಲಿ 
ಪಠಿಸಬಹುದು - 
-95- 


ಸರಸ್ವತೀಪೂಜೆ 


ಅಂಬಿತಮೇ ನದೀತಮೇ ದೇವಿತಮೇ ಸರಸ್ವತೀ । 
ಅಪ್ರಶಸ್ತಾ ಇವ ಸ್ಥಸಿ ಪ್ರಶಸ್ತಿಮಂಬ ನಸೃಧಿ ॥ 


ಈ ಮಂತ್ರದ ಅರ್ಥ-ಅಂಬಿತಮೇ - ಸಕಲ ಮಾತೆಯರಿಗೂ ತಾಯಿಯಾದ 
ಸರಸ್ವತಿಯೇ, ನದೀತಮೇ - ಸಕಲ ನದಿಗಳಲ್ಲಿ ಶ್ರೇಷ್ಠಳಾದವಳೇ, ದೇವಿತಮೇ - 
ಸಕಲ ದೇವಿಯರಲ್ಲಿಅಗ್ರಗಣ್ಯಳಾದವಳೇ, ಸರಸ್ವತೀ - ನಿರಂತರ ಹರಿಚಿಂತನೆಯಲ್ಲಿ 
ಆಸಕ್ತಳಾದವಳೇ, ಅಪ್ರಶಸ್ತಾ ಇವ ಸಸಿ ಪ್ರಶಸ್ತಿಮಂಬ ನಸ್ಯಧಿ - ಪ್ರಜ್ಞಾ, ಮೇಧ, 
ಧೃತಿ, ಯಶಸ್ಸು ಮೊದಲಾದ ಗುಣಗಳಿಲ್ಲದೇ ಆತ್ಮವು ಅಪ್ರಶಸ್ತವಾಗಿದೆ. ಆದ್ದರಿಂದಲೇ 
ಪರಮಾತ್ಮನ ದೆಸೆಯಿಂದ ಬಲು ದೂರದಲ್ಲೇ ಉಳಿದಿದೆ. ಓ ಸರಸ್ವತಿಯೇ ಈ 
ಎಲ್ಲ ನನ್ನ ಅಡೆತಡೆಗಳನ್ನು ಪರಿಹರಿಸಿ, ಗುಣಗಳನ್ನುಂಟು ಮಾಡಿ ಭಗವಂತನ 
ತತ್ವಜ್ಞಾನವನ್ನು ನೀಡು. 

ಸರಸ್ವತೀ ನದಿಯ ಬಗ್ಗೆ 

ಸರಸ್ವತಿಯು ನದಿಯಾದುದರ ಬಗ್ಗೆ ಪುರಾಣಗಳಲ್ಲಿ ರೋಚಕ ಕಥೆಯಿದೆ. 
ಒಮ್ಮೆ ಸಂಪದಭಿಮಾನಿನಿಯಾದ ಲಕ್ಷ್ಮಿಗೂ, ವಿದ್ಯಾಭಿಮಾನಿನಿಯಾದ ಸರಸ್ವತಿಗೂ 
ವಿನೋದಕ್ಕಾಗಿ ಸಂಭಾಷಣೆ ನಡೆಯುತ್ತದೆ. ಆಗ ಲಕ್ಷ್ಮಿಯು ಸರಸ್ವತಿಗೆ "ನೀನು 
ನೀರಾಗು' ಎನ್ನುವಳು. ಸರಸ್ವತಿಯು ಲಕ್ಷ್ಮಿಗೆ "ಗಿಡವಾಗು' ಎನ್ನುವಳು. ಆದ್ದರಿಂದಲೇ 
ಲಕ್ಷ್ಮಿಯು ತುಳಸೀಗಿಡವಾದಳು. ಸರಸ್ವತಿಯು ನದಿಯಾಗಿ ಹರಿದಳು. 


ಪ್ರಯಾಗಕ್ಷೇತ್ರದಲ್ಲಿ ಗಂಗಾ, ಯಮುನಾಗಳ ನಡುವೆ ಗುಪ್ತಗಾಮಿನಿಯಾಗಿ 
ಹರಿಯುವಳು. ಏಕೆಂದರೆ ಹಿಂದೊಮ್ಮೆ ತನ್ನ ಪತಿಯಾದ ಚತುರ್ಮುಖಬ್ರಹ್ಮನು 
ಹತ್ತು ಅಶ್ವಮೇಧಯಾಗವನ್ನು ಆ ಕ್ಷೇತ್ರದಲ್ಲಿ ಆಚರಿಸಿದ್ದನು. ಮತ್ತು 
ಪ್ರಾಚೀನಕಾಲದಲ್ಲಿ ಈ ನದಿಯ ತೀರದಲ್ಲಿ ಎಲ್ಲಾ ಯಷಿಮುನಿಗಳು 
ಯಜ್ಞಯಾಗಾದಿಗಳನ್ನು ನಡೆಸುತ್ತಿದ್ದರೆಂದು ಸರಸ್ವತೀ ನದಿಯನ್ನು ಸುಂದರವಾಗಿ 
ವರ್ಣಿಸಲಾಗಿದೆ. 

ಜುಗ್ಬೇದದ ೧, ೩, ೭, ೮, ೧೦ನೆಯ ಮಂಡಲಗಳಲ್ಲಿ ಈ ನದಿಯನ್ನು 
ಮುಕ್ತಕಂಠದಿಂದ ಕೊಂಡಾಡಲಾಗಿದೆ. ಹತ್ತನೇ ಮಂಡಲದ ಎಪ್ಪತ್ತೈದನೆಯ ಸೂಕ್ತವು 


-96- 


ಸರಸ್ವತೀಪೂಜೆ 


ಆಮೂಲಾಗ್ರವಾಗಿ ಈ ನದಿಯನ್ನೇ ವರ್ಣಿಸಿದೆ. ನದಿಯ ವರ್ಣನೆ ಜೊತೆಗೆ 
ಸರಸ್ವತೀದೇವಿಯ ವರ್ಣನೆಯನ್ನು ಇದರಲ್ಲಿ ಕಾಣಬಹುದು. ಸರಸ್ಪತೀ ಹಾಗೂ 
ಯಷಧ್ಭತಿ ನದಿಗಳ ಮಧ್ಯದ ಪ್ರದೇಶವು ವಿಲಾಸ್ಯಪದ ಎನಿಸುತ್ತದೆ. ಈ ಪ್ರದೇಶದ 
ಮೇಲೆ ಹಾದು ಹೋಗುವ ರೇಖಾಂಶವೇ ಭಾರತೀಯ ಖಗೋಳಶಾಸ್ತ್ರದ ನಮ್ಮ 
ದೇಶದ ಮಧ್ಯರೇಖೆಯೆಂದು ಗುರುತಿಸಲ್ಪಟ್ಟಿದೆ. ಈಗಲೂ ಇದರ ಬಳಕೆಯಿದೆ. ಉದ್ದ, 
ಅಗಲ, ಆಳಗಳಲ್ಲಿ ಅತ್ಯಂತ ವಿಸ್ತಾರವಾದ ವೈದಿಕಸಂಸ್ಕೃತಿಯ ಜೀವಾಳವಾಗಿದ್ದ ಈ 
ಭವ್ಯ ಸರಸ್ವತೀ ನದಿಯು ಸುಮಾರು ನಾಕು ಸಾವಿರ ವರ್ಷಗಳ ಹಿಂದೆಯೇ 
ಅದೃಶ್ಯವಾಗಿದೆ ಎಂದು ಹೇಳುತ್ತಾರೆ. ಈಗ ಪ್ರಯಾಗದಲ್ಲಿ ಗುಪ್ತಗಾಮಿನಿಯಾಗಿ 
ಹರಿಯುವುದಷ್ಟೇ ನಮ್ಮ ಸೌಭಾಗ್ಯ . 

ಸರಸ್ವತಿನದಿಯಷ್ಟೇ ಅಲ್ಲ. ಸರಸ್ವತೀ ಎಂಬ ಗಿಡವನ್ನೂ ಕೂಡ ಕೇಳಿದ್ದೇವೆ. 
ಇದಕ್ಕೂ ಕೂಡ ಸರಸ್ವತಿಯೇ ಅಭಿಮಾನಿಯಾಗಿದ್ದಾಳೆ. ಆದ್ದರಿಂದಲೇ ಈ ಸಸ್ಯವನ್ನು 
ಉಪಯೋಗಿಸುವುದರಿಂದ ಮನೋರೋಗಗಳು ಪರಿಹಾರವಾಗುವುದಲ್ಲದೇ, 
ಬುದ್ಧಿಯಲ್ಲಿ ಉತ್ತಮ ಬೆಳವಣಿಗೆಯೂ ಕೂಡ ಉಂಟಾಗುವುದು. ಮರೆಯುವಿಕೆ 
ಮೊದಲಾದ ದೋಷಗಳೆಲ್ಲವೂ ಪರಿಹಾರವಾಗುವುದು. ಇದೇ ಸರಸ್ವತೀ ಗಿಡವನ್ನು 
"ಬ್ರಾಹ್ಮೀ' ಎಂದು ಕರೆಯುವರು. ಕನ್ನಡದಲ್ಲಿ "ಒಂದೆಲಗ' ಎನ್ನುವರು. ಕೃಷ್ಣ 
ಯಜುರ್ವೇದದಲ್ಲಿ ಬರುವ "ಮೇಧಾಂ ದೇವಿ ಸರಸ್ವತಿ' ಎಂಬ ಮೇಧಾ ಸೂಕ್ತವನ್ನು 
ಅಭಿಮಂತ್ರಣ ಮಾಡಿ, ಈ ಎಲೆಯ ರಸವನ್ನು ಪಾನ ಮಾಡಬೇಕು. ಇದರಿಂದ 
ಮೇಧಾಶಕ್ತಿಯು ಅಭಿವೃದ್ಧಿಯಾಗುವುದು. 

ಸರಸ್ವತಿಯ ರೂಪವು ಹೇಗಿದೆ ? ಹಾಗೂ ಇವಳಿಗೆ ಎಷ್ಟುರೂಪಗಳು ಎಂದರೆ 
ಸರಸ್ವತಿಯ ಹೆಸರುಗಳು ಸಾವಿರಾರು ಇವೆ. ಆದರೆ ಪುರಾಣಗಳಲ್ಲಿ ಹನ್ನೆರಡು 
ರೂಪಗಳನ್ನು ವಿವಿಧ ಭಂಗಿಯಲ್ಲಿ ವರ್ಣಿಸಲಾಗಿದೆ. ಹಾಗೂ ತನ್ನ ಒಂದೊಂದು 
ರೂಪಗಳಿಂದ ಧಾರಣೆ ಮಾಡಿದ ಅಕ್ಷಮಾಲಾದಿಗಳು ವಿಭಿನ್ನವಾಗುತ್ತವೆ. ಅದು 
ಹೀಗಿದೆ - ೧. ಮಹಾ ಸರಸ್ಪತಿ - ಅಕ್ಷಮಾಲೆ, ಕಮಲ, ವೀಣೆ, ಪುಸ್ತಕ. ೨. ಸರಸ್ವತಿ 
- ಅಕ್ಷಮಾಲೆ, ವೀಣೆ, ಪುಸ್ತಕ, ಕಮಲ, ೩. ಕಮಲ - ವರದ, ಅಕ್ಷಮಾಲೆ, ಕಮಲ, 


-97- 


ಪುಸ್ತಕ, ೪. ಜಯ - ವರದ, ಕಮಲ, ಪುಸ್ತಕ, ಅಕ್ಸಮಾಲೆ, ೫. ವಿಜಯ - ವರದ, 
ಅಕ್ಷಮಾಲೆ, ಪುಸ್ತಕ, ಕಮಲ, ೬. ಸಾರಂಗಿ - ವರದ, ಪುಸ್ತಕ, ಅಕ್ಕಮಾಲೆ, ಕಮಲ, 
೭. ತಂಬೂರಿ - ಅಭಯ, ಅಕ್ಷಮಾಲೆ, ವೀಣೆ, ಪುಸ್ತಕ, ೮. ನಾರದಿ - ವರದ, 
ಪುಸ್ತಕ, ವೀಣೆ, ಕಮಲ, ೯. ಸರ್ವಮಂಗಳ - ವರದ, ಕಮಲ, ಪುಸ್ತಕ, ಅಭಯ, 
೧೦. ವಿದ್ಯಾಧರೆ - ಕಮಲ, ಅಕ್ಸಮಾಲೆ, ವೀಣೆ, ಪುಸ್ತಕ, 
೧೧. ಸರ್ವವಿದ್ಯಾ- ಅಕ್ಸಮಾಲೆ, ಕಮಲ, ಪುಸ್ತಕ, ಅಭಯ, ೧೨. ಶಾರದಾ - ಅಭಯ, 
ಕಮಲ, ಪುಸ್ತಕ, ಅಕ್ಸಮಾಲೆ. 
ಸರಸ್ವತೀ ಧರಿಸಿದ ವೀಣೆಯೇ ಕಚ್ಛಪಿ 

"ಕಚ್ಛಪೀ' ಎಂಬುದು ಈ ವೀಣೆಯ ಹೆಸರು. "ವಲ್ಲಕೀ' ಎಂಬ ಮತ್ತೊಂದು 
ವೀಣೆಯನ್ನೂ ಕೂಡ ಇವಳು ಧರಿಸುತ್ತಾಳೆನ್ನುತ್ತಾರೆ. ದೇವತೆಗಳಲ್ಲಿ ಒಬ್ಬೊಬ್ಬರು 
ಒಂದೊಂದು ವೀಣೆಯನ್ನು ಧಾರಣೆ ಮಾಡಿದ್ದಾರೆ. ಶಿವನ ವೀಣೆಗೆ "ರುದ್ರವೀಣೆ' 
ಎಂದು, ನಾರದರ ವೀಣೆಗೆ "ಮಹತೀ' ಎಂದು, ತುಂಬುರುವಿನ ವೀಣೆಗೆ "ಕಲಾವತೀ' 
ಎಂದು, ವಿಶ್ವಾವಸುವಿನ ವೀಣೆಗೆ "ಬೃಹತೀ' ಎಂದು, ಶ್ಯಾಮಲಾದೇವಿಯ ವೀಣೆಗೆ 
"ಮಾಣಿಕ್ಯ'ವೆಂದು, ದಕ್ಷನ ವೀಣೆಗೆ "ತುಂಬುರು' ಎಂದು, ಉದಯನನ ವೀಣೆಗೆ 
"ಘೋಷವತೀ' ಎಂದು ಹೇಳುತ್ತಾರೆ. ಪ್ರಾಚೀನ ಗ್ರಂಥಗಳಲ್ಲಿ ಒಟ್ಟು ಹತ್ತೊಂಬತ್ತು 
ಬಗೆಯ ವೀಣೆಗಳಿವೆ. ವೀಣೆಯ ನಾದವು ದಶ ವಿಧದ ಅನಾಹತನಾದಗಳಲ್ಲಿ 
ಒಂದಾಗಿದೆ. ಹೀಗೆ ಸಂಗೀತ ಪ್ರಪಂಚದಲ್ಲೇ ವೀಣೆಗೆ ಮಹತ್ವವು ಬಂದಿದೆ. 


ಸರಸ್ವತೀಯ ವಾಹನ 
ಹಂಸವು ಇವಳ ವಾಹನ. ಆದ್ದರಿಂದಲೇ ಹಂಸವಾಹಿನಿ ಎಂದು ಪುರಾಣಗಳಲ್ಲಿ 
ಇವಳನ್ನು ಹೆಸರಿಸಲಾಗಿದೆ. ಕೆಲವರು ನವಿಲೂ ಕೂಡ ಇವಳ ವಾಹನ ಎನ್ನುವರು. 
ಇದಕ್ಕೆ ಆಧಾರ ಎಲ್ಲೂ ಕಂಡು ಬರುವುದಿಲ್ಲ. 
ಸಕಲ ಕಲಾವಲ್ಲಭೆ 


ಸರಸ್ವತಿಯು ಕೇವಲ ವಿದ್ಯೆಗೆ ಅಭಿಮಾನಿಯಲ್ಲಎಲ್ಲಕಲೆಗಳಿಗೂ ಅಭಿಮಾನಿನಿ 


ಆಗಿರುವಳು. "ಸಂಗೀತಮಪಿಸಾಹಿತ್ಯಂ ಸರಸತಾಃಸನದ ಯಂ' ಎಂಬ ಪಸಿ 
ವ ಶೆ ವ ೨" 


-98- 


ಸರಸ್ವತೀಪೂಜೆ 


ಸುಭಾಷಿತದಂತೆ ಸಂಗೀತ, ಸಾಹಿತ್ಯಗಳೆರಡು ಸರಸ್ವತಿಯ ಸ್ತನಗಳು. ಇದನ್ನು 
ಅವಲಂಬಿಸಿಯೇ ವಿದ್ಯೆಯ ಪರಂಪರೆ ಪ್ರವಹಿಸಿ ಬಂದಿದೆ. ಆದ್ದರಿಂದ ಕೇವಲ 
ವೇದಾದಿ ವಿದ್ಯೆಗಳಷ್ಟೇ ಅಲ್ಲದೇ ಸಂಗೀತ ನೃತ್ಯ, ಶಿಲಕಲೆ, ಚಿತ್ರಕಲೆ, ನಾಟ್ಯ ಇನ್ನೂ 
ಅನೇಕ ಬಗೆಯ ಕ್ರೀಡಾಕಲೆಗಳೆಲ್ಲವೂ ಸರಸ್ವತಿಯಿಂದಲೇ ಹರಿದುಬಂದವು. 
ಅದೆಲ್ಲದಕ್ಕೂ ಇವಳೇ ಅಭಿಮಾನಿನಿ ಆಗಿರುವಳು. 


ಸರಸ್ವತಿಯ ಜನನ ಕಾಲ 
ಮಾಘ ಶುದ್ಧ ಪಂಚಮಿ ಸರಸ್ವತಿಯ ಆವಿರ್ಭಾವದ ದಿವಸವೆಂದು 
ಪರಿಗಣಿಸುತ್ತಾರೆ. ಅತ್ಯಂತ ಸಂಭ್ರಮೋತ್ಸಾಹಗಳಿಂದ ಅಂದು ಸರಸ್ವತಿಯ ಹಬ್ಬವನ್ನು 
ಸರಸ್ವತೀ ದೇವಸ್ಥಾನಗಳಲ್ಲಿ ಆಚರಣೆ ಮಾಡುತ್ತಾರೆ. 
ಸರಸ್ವತಿಗೆ ಅವತಾರವಿಲ್ಲ 


ಸರಸ್ವತಿಯು ಭೂಲೋಕದಲ್ಲಿ ಯಾವಾಗ ಅವತರಿಸಿರುವಳು. ಹಾಗೂ ಅವಳ 
ಅವತಾರಗಳೆಷ್ಟು? ಎಃಂಬ ಪ್ರಶ್ನೆಯು ಸಹಜವಾಗಿ ಬರುತ್ತದೆ. ಆದರೆ 
ಚತುರ್ಮುಖಬ್ರಹ್ಮದೇವರಿಗೆ ಹೇಗೆ ಅವತಾರವಿಲ್ಲವೋ, ಅದರಂತೆ ಸರಸ್ವತೀದೇವಿಗೂ 
ಕೂಡ ಭೂಲೋಕದಲ್ಲಿ ಅವತಾರವಿಲ್ಲ. ಭಕ್ತರ ಉದ್ದಾರಕ್ಕಾಗಿ ಅನೇಕ ಬಾರಿ 
ಮೂಲರೂಪದಿಂದಲೇ ಬಂದು ಅನುಗ್ರಹಿಸುವಳು. 

ಸರಸ್ವತಿಯ ಉಪಾಸನೆ ನಮ್ಮಲ್ಲೂ ಇದೆ 

ಚತುರ್ಮುಖಬ್ರಹ್ಮದೇವರಿಗೆ ಪ್ರತ್ಯೇಕವಾದ ಪೂಜೆಯಿಲ್ಲ ಆದ್ದರಿಂದ, ಅವರ 
ಪತ್ನಿಯಾದ ಸರಸ್ವತಿಗೂ ಕೂಡ ಪ್ರತ್ಯೇಕವಾಗಿ ಪೂಜೆ ಮಾಡುವ ವಾಡಿಕೆ ನಮ್ಮಲ್ಲಿ 
ಬಂದಿಲ್ಲ. ಆದರೆ ಭಾರತೀದೇವಿಗೆ ನಿಯಮೇನ ಪೂಜೆ ಮಾಡುವ ಸಂಪ್ರದಾಯ 
ನಮ್ಮಲ್ಲಿದೆ. ಮುಖ್ಯಪ್ರಾಣನ ಪ್ರತಿಮೆಯಲ್ಲಿ ಬ್ರಹ್ಮದೇವರು ವಾಸಿಸುವಂತೆ. 
ಭಾರತೀದೇವಿಯ ಪ್ರತಿಮೆಯಲ್ಲಿ ಸರಸ್ವತಿಯೂ ಕೂಡ ವಾಸಿಸುತ್ತಾಳೆ. ಆದ್ದರಿಂದ 
ಭಾರತಿಗೆ ಪೂಜೆ ಸಲ್ಲಿಸಿದಾಗ ಸರಸ್ವತಿಗೂ ಕೂಡ ಸಲ್ಲುತ್ತದೆಂಬುದು ನಮ್ಮ 
ಸಂಪ್ರದಾಯ. ಇಷ್ಟೇ ಅಲ್ಲದೇ "ವಾಣೀಹಿರಣ್ಯಗರ್ಭಾಭ್ಯಾಂ ನಮಃ' ಇತ್ಯಾದಿಯಾಗಿ 


-99- 


ಸರಸ್ವತೀಪೂಜೆ 


ಯಾವುದೇ ಸತ್ಕಾರ್ಯಗಳ ಪ್ರಾರಂಭದಲ್ಲಿ ಸರಸ್ವತಿಗೆ ಹಾಗೇ 
ಚತುರ್ಮುಖಬ್ರಹದೇವರಿಗೆ ನಮಸ್ಕರಿಸುವ ಸಂಪ್ರದಾಯವಿದೆ. 
ಗಾಯತ್ರೀ, ಸಾವಿತ್ರೀ, ಸರಸ್ವತೀ ರೂಪತ್ರಯಗಳು 

ಬಹಳ ಮುಖ್ಯವಾದ ವಿಚಾರ ಎಂದರೆ ಸರಸ್ವತಿಗೆ ಮೂರು ರೂಪಗಳಿವೆ. 
ಗಾಯತ್ರೀ, ಸಾವಿತ್ರೀ, ಸರಸ್ವತೀ ಎಂದು. ಆದ್ದರಿಂದ ಪ್ರತಿನಿತ್ಯ ನಾವು ಗಾಯತ್ರೀ 
ಮಂತ್ರವನ್ನು ಜಪಿಸುವಾಗ ಸರಸ್ವತಿರೂಪವನ್ನೇ ಧ್ಯಾನ ಮಾಡಬೇಕೆಂದು ಸಾರ್ತರು 
ಹೇಳುತ್ತಾರೆ. ಇದು ತಪ್ಪು. ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಗಾಯತ್ರೀ ಶಬ್ದದಿಂದ 
ಸೂರ್ಯನಾರಾಯಣನೇ ಪ್ರತಿಪಾದ್ಯನಾಗಿದ್ದಾನೆಂದು ನಿರ್ಣಯಿಸಿದ್ದಾರೆ. ಆದ್ದರಿಂದ 
ಗಾಯತ್ರೀಜಪವನ್ನು ಮಾಡುವಾಗ ಚತುರ್ಮುಖನ ಪತ್ನಿಯಾದ ಸರಸ್ವತಿಯ 
ಉಪಾಸನೆ ಅನಾವಶ್ಯಕ. 


ಗಾಯತ್ರೀ ಮಂತ್ರ ಜಪದಲ್ಲಿ ಭಗವಂತನ ಉಪಾಸನೆಯೇ ಮುಖ್ಯ 


ಸರಸ್ವತೀ ದೇವಿಗೆ ಗಾಯತ್ರೀ, ಸಾವಿತ್ರಿ, ಸರಸ್ವತಿ ಎಂಬ ಮೂರು ರೂಪಗಳಿವೆ. 
ಆದರೆ ತದಂತಿರ್ಯಾಮಿಯಾದ ಭಗವಂತನೇ ಮುಖ್ಯವಾಗಿ ಆ 
ರೂಪಗಳುಳ್ಳವನೆಬುಂದು ನಿಜವಾದ ಅಭಿಪ್ರಾಯ. ಗಾಯತ್ರೀ ಎಂಬ ರೂಪದಿಂದ 
ಪ್ರಾತಣಾಲದಲ್ಲಿ, ಸಾವಿತ್ರೀ ಎಂಬ ರೂಪದಿಂದ ಮಧ್ಯಾಹ್ನಕಾಲದಲ್ಲಿ, ಸರಸ್ವತೀ 
ಎಂಬ ರೂಪದಿಂದ ಸಾಯಂಕಾಲದಲ್ಲಿ ಚತುರ್ಮುಖನ ಪತ್ನಿಯಾದ ದೇವಿಯು 
ಅಭಿಮಾನಿನೀ ಆಗಿರುವಳು. 


ಸರಸ್ವತಿಯು ಕೂಡ ಗಾಯತ್ರೀ ಮಂತ್ರಕ್ಕೆ ಅಭಿಮಾನಿನೀ 
ಶ್ರೀಮಧ್ವಾಚಾರ್ಯರು ಬೃಹದಾರಣ್ಯಕೋಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ 
ಹೇಳಿದ್ದಾರೆ - "ಅಭಿಮಾನಿನೀ ತು ಗಾಯತ್ರ್ಯಾ ಮುಖ್ಯಾ ಶ್ರೀಃ ಪರಿಕೀರ್ತಿತಾ ॥' 
ಗಾಯತ್ರೀಮಂತ್ರಕ್ಕೆ ಮುಖ್ಯವಾಗಿ ಲಕ್ಷ್ಮೀಯೂ ಅಭಿಮಾನಿನೀ. ಅಮುಖ್ಯವಾಗಿ 
ಸರಸ್ವತಿಯು ಅಭಿಮಾನಿನೀ ಎಂದು. ಹೀಗೆ ಉಪಾಸನೆ ಮಾಡುವುದು ತಪ್ಪಲ್ಲ. ಆದರೆ 
ಸೂರ್ಯನಾರಾಯಣನನ್ನು ಮರೆತು ಸರಸ್ವತಿಯೊಬ್ಬಳೇ ಗಾಯತ್ರೀಮಂತ್ರ 


-100- 


ಸರಸ್ವತೀಪೂಜೆ 


ಪ್ರತಿಪಾದ್ಯಳೆಂದು ಉಪಾಸನೆ ಮಾಡುವುದು ತಪ್ಪೆಂಬುದು ಶ್ರೀಮದಾಚಾರ್ಯರ 
ಅಭಿಪ್ರಾಯ. 
ಗಾಯತ್ರ್ಯಾದಿ ಹೆಸರುಗಳ ಬಗ್ಗೆ 

ಬೃಹದಾರಣ್ಯಕೋಪನಿಷತ್ತಿನ ಪಂಚಮಾಧ್ಯಾಯದಲ್ಲಿ ಇದರ ಬಗ್ಗೆ ಬಹಳಷ್ಟು 
ವಿವರಣೆ ಇದೆ. ಸರಸ್ಪತಿಯ ಮಹಿಮೆಯೂ ಕೂಡ ಅತ್ಯಂತವಾಗಿ ಅಲ್ಲಿ ಪ್ರಶಂಸೆ 
ಮಾಡಲಾಗಿದೆ. ಭಗವಂತನ ಗಾಯತ್ರ್ಯಾದಿ ರೂಪಗಳನ್ನು ಆಶ್ರಯಿಸಿರುವುದರಿಂದಲೇ 
ಇವಳಿಗೂ ಗಾಯತ್ರ್ಯಾದಿ ರೂಪಗಳು ಬಂದಿವೆ ಎಂದು ಸಾಧಾರಣವಾಗಿ 
ಹೇಳಬಹುದು. 


ದುರ್ಗೆ, ಪಾರ್ವತೀ, ಸರಸ್ವತಿಯರಲ್ಲಿ ಪರಸ್ಪರ ಭೇದ 

ಸರಸ್ಪತಿಯನ್ನೇ, ಮಹಾಕಾಳಿಯೆಂದು, ದುರ್ಗೆಯೆಂದು, ಪಾರ್ವತಿಯೆಂದು 
ಎಲ್ಲರೂ ಹೇಳುತ್ತಾರೆ. ಇದು ಸರ್ವಥಾ ತಪ್ಪು. ದುರ್ಗಾಸಪ್ತಶತಿಯು ಸರಸ್ವತಿಯನ್ನು 
ಪ್ರತಿಪಾದನೆ ಮಾಡುತ್ತಿದೆ ಎಂದೂ ಕೂಡ ಹೇಳುತ್ತಾರೆ. ಆದರೆ ಪರಮಾತ್ಮನ ಪತ್ನಿ 
ದುರ್ಗೆಯೇ ಬೇರೆ. ಚತುರ್ಮುಖನ ಪತ್ನಿಯಾದ ಸರಸ್ವತಿಯೇ ಬೇರೆ, ರುದ್ರ 
ಪತ್ನಿಯಾದ ಪಾರ್ವತಿಯೇ ಬೇರೆ. ಈ ಮೂವರಿಗೆ ಐಕ್ಯವನ್ನು ಸರ್ವಥಾ 
ತಿಳಿಯಬಾರದು. ಹಾಗೇನಾದರೂ ಕೆಲವೊಮ್ಮೆ ಐಕ್ಯವ್ಯವಹಾರವು ಕಂಡರೆ 
ಅಂತರ್ಯಾಮಿ ಎವಕ್ಸೆಯಿಂದ ಕೂಡಿಸಬೇಕು. ಮತ್ತು ಫಲಾಧಿಕ್ಯಕ್ಕಾಗಿ, 
ಶೀಘ್ರಫಲಕ್ಕಾಗಿ, ಮೂರೂ ದೇವಿಯರನ್ನು ಒಗ್ಗೂಡಿಸಿ ಉಪಾಸಿಸುವ ತಂತ್ರಗಳಿವೆ. 
ಈ ತಂತ್ರಗಳನ್ಹಯ ಉಪಾಸನೆ ಮಾಡಿದರೂ ಇವರುಗಳಿಗೆ ಸ್ವರೂಪೈಕ್ಯವಿಲ್ಲವೆಂದು 
ಎಚ್ಚರಿಕೆ ಇರಬೇಕು. 

ನಲಿದಾಡೇ ಎನ್ನ ನಾಲಿಗೆ ಮೇಲೆ ಶಾರದಾದೇವಿ 

ಚತುರ್ಮುಖನ ನಾಲಿಗೆಯಿಂದ ಜನಿಸಿದ ಶುದ್ಧಸತ್ವಾತಕಳಾದ ಸರಸ್ವತಿಯು 
ನಮ್ಮ ನಾಲಿಗೆ ಮೇಲೆ ನಿರಂತರ ನಲಿದಾಡುವಂತೆ ಪ್ರಾರ್ಥಿಸಬೇಕು. 
ರಾಘವೇಂದ್ರಸ್ವಾಮಿಗಳ ನಾಲಿಗೆಯಲ್ಲಿ ಸರಸ್ವತಿಯ ಸನ್ನಿಧಾನವನ್ನು ಅತ್ಯಂತ 
ಸುಂದರವಾಗಿ ವರ್ಣಿಸಿದ್ದಾರೆ. ಮೋಕ್ಟಸಾಧನೆಯಾಗಬೇಕೆಂದರೆ ಸರಸ್ವತಿಯ 


-101- 


ಸರಸ್ವತೀಪೂಜೆ 


ಅನುಗ್ರಹ ಬೇಕೇ ಬೇಕು. ಇಲ್ಲದಿದ್ದರೆ ವಾಜ್ಮನಸುಗಳ ಸಿದ್ಧಿಯಾಗದೇ ಮತ್ತಷ್ಟು 
ಅಧೋಗತಿಗೀಡಾಗಬೇಕಾಗುತ್ತದೆ. ಮತ್ತು ಪ್ರತಿಯೊಬ್ಬರೂ ಕೂಡ 
ವಿದ್ಯಾರಂಭಕಾಲದಲ್ಲಿ ಹೇಳುವ ಶ್ಲೋಕ - "ಸರಸ್ವತೀ ನಮಸ್ತುಭ್ಯಂ ವರದೇ 
ಕಾಮರೂಪಿಣೀ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿಭರ್ವತು ಮೇ ಸದಾ' ಹೀಗೆ 
ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ, ಭಗವಂತನ ತತ್ವವನ್ನು ಅರಿಯುವ ವಿದ್ಯೆಯಲ್ಲಿ 
ಮುಂದುವರೆಯಬೇಕು. ಅದಕ್ಕಾಗಿ ಸರಸ್ವತೀಯ ಅನುಗ್ರಹವನ್ನು ಪ್ರಾರ್ಥನೆ 
ಮಾಡಬೇಕು. 


ಸರಸ್ವತೀ ಆರಾಧನೆಯಲ್ಲಿ ಗಮನಿಸಬೇಕಾದ ಅಂಶಗಳು ಹೀಗಿವೆ 

ಸರಸ್ವತೀ ಆರಾಧನೆಯಲ್ಲಿ ತೊಡಗಬೇಕಾದರೆ ಗಮನಿಸಬೇಕಾದ ಅಶಂಗಳಿಷ್ಟು- 
ಅಜ್ಞಾನ-ವಿಪರೀತಜ್ಞಾನಗಳನ್ನು ಸರಸ್ವತಿಯು ಎಂದೂ ಹೊಂದಿದವಳಲ್ಲ. 
ಆದ್ದರಿಂದಲೇ ಪರಶುಕ್ಲತ್ರಯಗಣದಲ್ಲಿ ಇವಳು ಸೇರಿರುವಳು. ಇಂಥ ಸರಸ್ವತಿಯೇ 
ಸರ್ವಶಕ್ತಳೆಂದು ಸರ್ವಥಾ ತಿಳಿಯಬಾರದು. ಮತ್ತು ಗಾಯತ್ರೀಮಂತ್ರದ ಜಪ 
ಮಾಡುವಾಗ ಸರಸ್ವತಿಯೇ ಗಾಯತ್ರೀ ಮಂತ್ರದಿಂದ ಮುಖ್ಯವಾಗಿ ಪ್ರತಿಪಾದ್ಯಳೆಂದು 
ತಿಳಿಯಬಾರದು. ಹಾಗೂ ಲಕ್ಷ್ಮೀ ಮತ್ತು ಪಾರ್ವತಿಯರ ಜೊತೆ ಐಕ್ಕವನ್ನೂ ಕೂಡ 
ತಿಳಿಯಬಾರದು. ಹೀಗೆ ಯಥಾರ್ಥವಾಗಿ ಉಪಾಸನೆ ಮಾಡಿದರೆ ಮಾತ್ರ ಸರಸ್ವತಿಯ 
ಪೂರ್ಣ ಅನುಗ್ರಹವಾಗುವುದು. ಆಗ ಮಾತ್ರ ಸರಸ್ವತಿಯು ಜ್ಞಾನಪ್ರದಳಾಗುವಳು. 


ಸರಸ್ವತಿಯ ವ್ರತ 

ಆಶ್ವೀನಮಾಸದಲ್ಲಿ ಬರುವ ನವರಾತ್ರಿಯಂದು ಸರಸ್ವತಿಯ ಪೂಜೆಯನ್ನು 
ಪ್ರತಿಯೊಬ್ಬರೂ ಆಚರಿಸುತ್ತಾರೆ. ಆ ಸಂದರ್ಭದಲ್ಲಿ ಸರಸ್ವತಿ ಅವತರಿಸಿದ್ದಲ್ಲವೇ? 
ಎಂಬ ಪ್ರಶ್ನೆಯು ಬರುತ್ತದೆ. ಆದರೆ ಇದು ಅವತಾರದ ದಿವಸವಲ್ಲ. ಕೇವಲ ವ್ರತದ 
ದಿವಸವಾಗಿದೆ. ನವರಾತ್ರಿಯ ಷಷ್ಠೀ ತಿಥಿಯಲ್ಲಿ ಮೂಲಾನಕ್ತತ್ರವು ಪ್ರಾಪ್ತವಾದಾಗ 
ಸರಸ್ವತಿಯನ್ನು ವಿಶೇಷವಾಗಿ ಪೂಜೆ ಮಾಡುತ್ತಾರೆ. ಇದು ಸರಸ್ವತಿಯ ಆವಿರ್ಭಾವದ 
ದಿವಸವಲ್ಲ. ಪುರಾಣಗಳಲ್ಲಿ ಹೇಳಲ್ಪಟ್ಟ ಸರಸ್ವತಿಯ ವ್ರತ ಮಾತ್ರ. ವ್ರತ ಬೇರೆ, ಹಬ್ಬ 
ಬೇರೆ. ಇದನ್ನು ಪ್ರತಿಯೊಬ್ಬರೂ ಕೂಡ ಆಚರಿಸಲೇ ಬೇಕು. 


-102- 


ನವರಾತ್ರಿಯ ವೈಶಿಷ್ಟ್ಯ 
ಸರಸ್ವತಿಯನ್ನು ನವರಾತ್ರಿಯ ಸಂದರ್ಭದಲ್ಲಿ ಪೂಜಿಸಲು ಯಾವ ವೈಶಿಷ್ಟ್ಯವಿದೆ 
ಎಂದರೆ - ಸರಸ್ವತಿಯ ಮತ್ತೊಂದು ಹೆಸರು ಶಾರದಾ. ಶರತ್ಕಾಲಕ್ಕೆ ಇವಳು 
ಅಭಿಮಾನಿನಿಯಾಗಿರುವುದರಿಂದ "ಶಾರದಾ' ಎನಿಸಿದ್ದಾಳೆ. ಆಸೇತುಹಿಮಾಚಲ 
ಪ್ರತಿಯೊಬ್ಬರೂ ಕೂಡ ನವರಾತ್ರಿಯನ್ನು ವೈಭವದಿಂದ ಆಚರಿಸುತ್ತಾರೆ. ನವರಾತ್ರಿಗೆ 
ವೈಶಿಷ್ಟ್ಯ ಬಂದಿರುವುದೇ ಸರಸ್ವತಿ ಆರಾಧನೆಯ ಪ್ರಯುಕ್ತವಾಗಿದೆ. 
ಸರಸ್ವತೀ ಪೂಜಾಕ್ರಮ 
ಸರಸ್ವತಿಯ ಪ್ರತಿಮೆಯೆಂದರೆ ಪುಸ್ತಕ. ಸಚ್ಛಾಸ್ತದ ಪುಸ್ತಕಗಳನ್ನಿಟ್ಟು ಅಂದು 
ಪೂಜಿಸಬೇಕು. ಧ್ಯಾನ, ಆವಾಹನ ಮೊದಲಾದ ಷೋಡಶೋಪಚಾರ ಪೂಜೆಗಳನ್ನು 
ಮಾಡಬೇಕು. ಪ್ರತಿಯೊಂದು ಉಪಚಾರಗಳನ್ನು ಮಾಡುವಾಗಲೂ ಸರಸ್ವತಿಗೆ 
ಸಂಬಂಧಪಟ್ಟ ಮಂತ್ರಗಳಿವೆ. ಅಂಗಪೂಜೆ, ಪುಷಪೂಜೆ, ಪತ್ರಪೂಜೆ ಹಾಗೂ 
ಅಷ್ಟೋತ್ತರನಾಮಾವಳಿ ಪೂಜೆಯನ್ನು ಆಚರಿಸಬೇಕು. ಕೊನೆಯಲ್ಲಿ "ಚತುರ್ದಶಸು 
ವಿದ್ಯಾಸು ರಮತೇ ಯಾ ಸರಸ್ವತೀ, ಚತುರ್ದಶಸು ಲೋಕೇಷು ಸಾ ಮೇ ವಾಚೀ 
ವಸೇತ್‌ ಸದಾ' ಎಂಬುದಾಗಿ ಭಕ್ತಿಯಿಂದ ನಮಿಸಬೇಕು. 
ವ್ರತಾಚರಣೆಯ ಕಾಲ 
ಮೂಲಾನಕ್ಷತ್ರದಂದು ಮಾತ್ರ ಸರಸ್ವತಿಯ ಪೂಜೆ ಮಾಡಿದರೆ ಸಾಲದು. 
"ಮೂಲೇನಾವಾಹಯೇದ್ದೇವೀಂ ಶ್ರವಣೇನ ವಿಸರ್ಜಯೇತ್‌' ಮೂಲಾನಕೃತ್ರದಲ್ಲಿ 
ಸರಸ್ವತಿಯ ಆವಾಹನೆಯನ್ನು ಮಾಡಿ, ಪೂಜೆಯನ್ನು ಪ್ರಾರಂಭಿಸಿ ಶ್ರವಣಾ ನಕ್ಷತ್ರವು 
ಪ್ರಾಪ್ತವಾದಾಗ ವಿಸರ್ಜನೆ ಮಾಡಬೇಕು. ಸಾಮಾನ್ಯವಾಗಿ ಷಷ್ಠಿಯ ದಿವಸ ಸರಸ್ವತಿಯ 
ಪೂಜೆಯು ಪ್ರಾರಂಭವಾದರೆ, ವಿಜಯದಶಮಿಯಂದು ಮುಕ್ತಾಯವಾಗುತ್ತದೆ. ಆಗ 
ಪ್ರತಿನಿತ್ಯವೂ ಕೂಡ ಭಕ್ತಿಯಿಂದ ಪೂಜೆಗೈಯಬೇಕು. ಸಾಧ್ಯವಾಗದಿದ್ದರೆ 
ಮೂಲಾನಕ್ಟತ್ರದ ದಿವಸ ವಿಸ್ತೃತ ಪೂಜೆ ಮಾಡಿ, ಉಳಿದ ದಿವಸಗಳಲ್ಲಿ 
ಸಂಕ್ಷೇಪವಾಗಿಯಾದರೂ ಪೂಜೆ ಮಾಡಲೇಬೇಕು. 


-103- 


ಸರಸ್ವತೀಪೂಜೆ 


ಸರಸ್ವತಿಯ ವ್ರತದಲ್ಲಿ ಅನಧ್ಯಯನ 

ಸರಸ್ವತಿಯ ಪೂಜೆಯ ದಿವಸ ವಿಶೇಷವಾಗಿ ಅಧ್ಯಯನದಲ್ಲಿತೊಡಗಬೇಕೆಂಬ 
ಪ್ರಶ್ನೆ ಬರುತ್ತದೆ. ಆದರೆ ಇದು ತಪ್ಪು. ಎಲ್ಲಾ ಪುಸ್ತಕಗಳನ್ನು ಪೂಜೆಗಾಗಿ ಇಟ್ಟು 
ಅನಧ್ಯಾಯವನ್ನು ಆಚರಿಸಬೇಕು. ಸರ್ವಥಾ ಅಧ್ಯಯನದಲ್ಲಿ ತೊಡಗಬಾರದು. 
ಕೇವಲ ಮಂತ್ರ -ಜಪ, ಪಾರಾಯಣಗಳಿಗಷ್ಟೇ ಆ ಸಂದರ್ಭದಲ್ಲಿ ಅಧಿಕಾರ. 
ಒಂದುವೇಳೆ ಅಧ್ಯಯನವನ್ನು ಮಾಡಿದರೆ ಕಲಿತ ವಿದ್ಯೆಯೆಲ್ಲವೂ ನಷ್ಟವಾಗುತ್ತದೆ. 

ನವರಾತ್ರಿಯ ದಿವಸದಲ್ಲಿ ಮೂರು ದಿವಸಗಳ ಕಾಲ ಸರಸ್ವತಿದೇವಿಯನ್ನು 
ಭಕ್ತಿಯಿಂದ ಭಜಿಸೋಣ, ಪೂಜಿಸೋಣ, ಆರಾಧಿಸೋಣ, ಅವಳ ಅನುಗ್ರಹವನ್ನು 
ಪಡೆದು ವಿದ್ಯಾವಂತರಾಗಿ ಬಾಳೋಣ. ತನ್ಮೂಲಕ ಈ ಜನ್ಮವನ್ನು ಸಾರ್ಥಕ 
ಮಾಡಿಕೊಳ್ಳೋಣ. ಸರಸ್ವತಿ ಸಹಿತರಾದ ಚತುರ್ಮುಖಬ್ರಹದೇವರ ಅನುಗ್ರಹಕ್ಕೆ 
ಪಾತ್ರರಾಗಿ ಶ್ರೀಲಕ್ಷ್ಮೀನಾರಾಯಣರ ಪಾದಕಮಲಗಳ ಆರಾಧನೆಯಲ್ಲಿ 
ತಲ್ಲೀನರಾಗೋಣ. 


ಇತಿಹಾಸ ಪುರಾಣಗಳಲ್ಲಿ ಸರಸ್ವತಿ 

೧. ಅಗ್ನಿಪುರಾಣ - ಸರಸ್ವತಿಯ ಪೂಜಾವಿಧಾನವನ್ನು ತಿಳಿಸಲಾಗಿದೆ. 

೨. ಗರುಡಪುರಾಣ - ಸರಸ್ವತಿಯ ಮಂತ್ರದ ಬಗ್ಗೆ, ಸರಸ್ವತಿಯ ಪೂಜೆಯ ಬಗ್ಗೆ 
ತಿಳಿಸಲಾಗಿದೆ. ಆಚಾರಖಂಡದ ಏಳನೆಯ ಅಧ್ಯಾಯದಲ್ಲಿ ಈ ವಿಚಾರವಿದೆ. 

೩. ಗರುಡಪುರಾಣದ ಬ್ರಹಕ್ರಾಂಡದಲ್ಲಿ ಸರಸ್ವತಿಯು ಬ್ರಹ್ಮಾಣಿ, ಸಾವಿತ್ರಿ, ಸರಸ್ವತಿ 
ಎಂಬ ಮೂರು ರೂಪಗಳನ್ನು ತಾಳಿದ್ದಾಳೆಂಬ ವರ್ಣನೆಯು ಇರುತ್ತದೆ. ಅದೇ 
ಬ್ರಹ್ಮಾಂಡದಲ್ಲಿ ಸರಸ್ವತೀದೇವಿಯು ಅಚ್ಛಿನ್ನಭಕ್ತಳಾಗಿದ್ದಾಳೆಂಬ 
ನಿರೂಪಣೆಯೂ ಇರುತ್ತದೆ. 

೪. ದೇವೀಭಾಗವತ - ಸರಸ್ವತಿಯಸ್ರೋತ್ರ ಸರಸ್ವತಿಯ ಪೂಜೆಯ ವಿಧಾನವಿದೆ. 
ಸರಸ್ವತಿಯ ಮಹಾಸ್ತೋತ್ರವು ಇರುತ್ತದೆ. ಮತ್ತು ಸರಸ್ವತಿಯ ಉತ್ಪತ್ತಿಯ 
ವರ್ಣನೆಯೂ ಕೂಡ ಇರುತ್ತದೆ. ಸರಸ್ವತಿಯ ಚರಿತ್ರೆಯನ್ನು ನಿರೂಪಣೆ 
ಮಾಡಲಾಗಿದೆ. 
ಪದಪುರಾಣ - ಸೃಷಿಕಾಂಡದಲ್ಲಿ ಸರಸ್ವತೀ ನದಿಯು ಅಂತರ್ಧಾನದಿಂದ 


ಪುಷ್ಕರಕ್ಷೇತ್ರಕ್ಕೆ ಹೋಗುವುದರ ಬಗ್ಗೆ ನಿರೂಪಣೆಯು ಇರುತ್ತದೆ. 
-104- 


ಸರಸ್ವತೀಪೂಜೆ 


ಪುಷ್ಕರದಲ್ಲಿರುವ ಸರಸ್ವತಿ ನದಿಯ ಮಹಿಮೆಯನ್ನು ವರ್ಣಿಸಲಾಗಿದೆ. 
ಪುಷ್ಠರಕ್ಷೇತ್ರದ ಸಮೀಪದಲ್ಲಿರುವ ಖರ್ಜೂರೀ ಎಂಬ ವನದಲ್ಲಿ ಸರಸ್ವತೀ 
ನದಿಯು ಉದ್ಧವಳಾಗುತ್ತಾಳೆ. ಇಂಥ ಸರಸ್ಪತಿಯಲ್ಲಿ ಸ್ನಾನವನ್ನು, ದಾನಾದಿಗಳನ್ನು 
ಮಾಡುವುದರಿಂದ ಪ್ರಾಪ್ತವಾಗುವ ಫಲದ ವರ್ಣನೆಯು ಇರುತ್ತದೆ. 
ಸರಸ್ವತೀನದಿಯಿಂದಲೇ ಪುಷ್ಕರತೀರ್ಥವು ಪೂರ್ಣವಾಗುತ್ತದೆ. 
ಸರಸ್ವತೀನದಿಯು ಐದು ಸ್ರೋತಸುಗಳಿಂದ ಹರಿಯುತ್ತಾಳೆ ಎಂಬ ವರ್ಣನೆಯೂ 
ಇರುತ್ತದೆ. ಸರಸ್ವತೀತೀರದ ಮಹಾತ್ಮ ಯೂ ಇದೆ. ಸರಸ್ವತೀನದಿಯು 
ಪೂರ್ವಾಭಿಮುಖವಾಗಿಯೇ ಹರಿಯಲು ಕಾರಣವನ್ನು ನಿರೂಪಣೆ ಮಾಡಲಾಗಿದೆ. 
ಪೂರ್ವಕ್ಕೆ ಹರಿದ ಸರಸ್ವತಿಯು ಮುಂದೆ ಪಶ್ಚಿಮಾಭಿಮುಖವಾಗಿ ಹೇಗೆ 
ಹರಿಯುತ್ತಾಳೆಂಬ ವರ್ಣನೆಯೂ ಇರುತ್ತದೆ. 
ಸರಸ್ವತೀ ಸಾಗರಗಳ ಸಂಗಮವು ಎಲ್ಲಿ ಆಗುತ್ತದೆ 9 ಹೇಗೆ ಆಗುತ್ತದೆ 
ಎಂಬುದರ ವರ್ಣನೆಯು ಇರುತ್ತದೆ. ಸರಸ್ವತಿ ಸಂಗಮ ತೀರ್ಥದ ಮಹಾತ್ಮ್ಯವನ್ನು 
ವರ್ಣಿಸಲಾಗಿದೆ. 
ಬ್ರಹ್ಮಪುರಾಣದಲ್ಲಿ ಬ್ರಹ್ಮಶಾಪದಿಂದ ಸರಸ್ವತಿಯು ನದಿಯಾಗಿ ಹರಿಯುತ್ತಾಳೆ 
ಎಂಬ ನಿರೂಪಣೆಯು ಇರುತ್ತದೆ. ಗಂಗಾಸರಸ್ವತೀ ಸಂಗಮದಲ್ಲಿ ತಪಸ್ಸು 
ಮಾಡುತ್ತಿರುವ ಪೂರುರವಸ್ಸಿಗೆ ಮೋಕ್ಸೆವಾಗುತ್ತದೆ. ಇತ್ಯಾದಿಯಾಗಿ 
ಸರಸ್ವತೀ-ಗಂಗಾನದಿಯ ಸಂಗಮದ ವರ್ಣನೆಯು ಇರುತ್ತದೆ. 
ಶಾಕಲ್ಯರು ಮಾಡಿದ ಸರಸ್ವತೀಸ್ತೋತ್ರವು ಇರುತ್ತದೆ. 
ಭವಿಷ್ಯಪುರಾ ಣದಲ್ಲಿ ಸರಸ್ವತಿಯ ವರ್ಣನೆ, ಸರಸ್ವತಿಯ ಸ್ತೋತ್ರವು ಇರುತ್ತದೆ. 
ಮತ್ಸ್ಯಪುರಾಣದಲ್ಲಿಸರಸ್ವತಿನದಿಯ ತೀರದಲ್ಲಿಸಮಂತಕಪಂಚಕದಲ್ಲಿನಡೆದ 
ಘಟನೆಯ ಬಗ್ಗೆ ಉಲ್ಲೇಖವಿದೆ. 
ವಾಮನಪುರಾಣದಲ್ಲಿ ಮೂವತ್ತೆರಡನೆಯ ಅಧ್ಯಾಯದಲ್ಲಿ 
ಸರಸ್ವತೀಸ್ತೋತ್ರವಿದೆ. 


ಜು ಬು ಬು ಬು 


-105- 


ಶ್ರೀಸರಸ್ಪತೀದೇವಿಯ 


ಹಾಡುಗಳು ; 


ಶ್ರೀಸರಸ್ವತೀದೇವಿಯ ಹಾಡುಗಳು 


ಕೊಡು ಬೇಗ ದಿವ್ಯಮತಿ-ಸರಸ್ವತಿ ॥ಪ। ಮೃಡ ಹರಿ ಹಯಮುಖರೊಡೆಯರೆ- 
ನಿನ್ನಯ ಅಡಿಗಳಿಗೆರಗುವೆ ಅಮ್ಮ ಬ್ರಹ್ಮನ ರಾಣಿ ॥ಅ.ಪ.॥ ಇಂದಿರಾ ರಮಣನ 
ಹಿರಿಯ ಸೊಸೆಯು ನೀನು ಬಂದೆನ್ನ ವದನದಿ । ನಿಂದು ನಾಮವ ನುಡಿಸೆ ॥೧॥ 
ಅಖಿಲ ವಿದ್ಯಾಭಿಮಾನಿ- ಅಜನಪಟ್ಟದ ರಾಣಿ ಸುಖವಿತ್ತು ಪಾಲಿಸೆ ಸುಜನ 
ಶಿರೋಮಣಿ ॥1೨॥ ಪತಿತ ಪಾವನೆ ನೀ ಗತಿಯೆಂದು ನಂಬಿದೆ ವಿತತ 
ಪುರಂದರವಿಠಲನ ತೋರೆ ॥॥೩॥ 


ಜು ಜು ಬು ಬು 


ಶರಣೆಂಬೆ ವಾಣಿ-ಪೊರೆಯೆ ಕಲ್ಯಾಣಿ ॥ಪ॥॥ ವಾಗಭಿಮಾನಿ ವರಬ್ರಹ್ಮಾಣಿ । 
ಸುಂದರವೇಣಿ-ಸುಚರಿತ್ರಾಣಿ ॥ ಜಗದೊಳು ನಿಮ್ಮ ಪೊಗಳುವೆನಮ್ಮ ಹರಿಯ 
ತೋರಿಸೆಂದು ಪ್ರಾರ್ಥಿಪೆನಮ್ಮ ॥೧॥ ಪಾಡುವೆ ಶ್ರುತಿಯ- ಬೇಡುವೆ ಮತಿಯ 
ಪುರಂದರ ವಿಠಲನ ಹಿರಿಯ ಸೊಸೆಯ ॥೨॥ 


2 ಬು ಜು ಬ 


ಪಾಲಿಸಮ್ಮ ಮುದ್ದು ಶಾರದೆ । ಎನ್ನ ನಾಲಿಗೆಯಲಿ ನಿಲ್ಲ ಬಾರದೆ ॥ಃಪ॥ 
ಲೋಲಲೋಚನೆ ತಾಯಿ ನಿರುತ ॥ಅ.ಪ॥ ನಂಬಿದೆ ನಿನ್ನ ಅಕ್ಷರಕ್ಷರ ವಿವೇಕ ॥ 
ನಿನ್ನ ॥। ಕುಕ್ಬಿಯೊಳೀರೇಳು ಲೋಕವ ॥ ಸಾಕ್ಷರ ರೂಪದಿಂದ ಒಲಿದು ರಕ್ಷಿಸು 
ತಾಯೇ ॥೧॥ ಶೃಂಗಾರಪುರ ನೆಲೆವಾಸಿನಿ । ಸಂಗೀತ ಗಾನ ವಿಲಾಸಿನಿ ॥ 
ಮಂಗಳಗಾತ್ರಳೇ ಭಳಿರೆ ಬ್ರಹ್ಮನ ರಾಣಿ ॥೨॥ ಸರ್ವಾಲಂಕಾರ ದಯಾಮೂರುತಿ 
ನಿನ್ನ ಚರಣವ ಸ್ತುತಿಸುವೆ ಕೀರುತಿಗುರುಮೂರ್ತಿಪುರಂದರವಿಠಲನ್ನ ಸ್ತುತಿಸುವೆ ॥೩।॥ 


ಸು ಬು ಜು ಬು 


-107- 


ಸರಸ್ವತೀಪೂಜೆ 


ಒಂದೇ ಮನದಲಿ ಭಜಿಸು ವಾಗ್ದೇವಿಯ ॥। ಇಂದು ಮತಿ ಕೊಡುವಳು 
ಶ್ರೀಹರಿಯ ಧ್ಯಾನದಲಿ ॥ಅ.ಪ.॥ ಹಿಂದೆ ಪ್ರಹ್ಲಾದನು ಕಮಲಜನ ಸತಿಗೆರಗಿ ನಿಂದು 
ಆರಾಧಿಸಲು ಹರಿವಿಶ್ವಮಯನೆಂದು । ಬಂದು ವಿಘ್ಹವ ಕಳೆದ ಭಾವಶುದ್ದಿಯನ್ನಿತ್ತು | 
ಹೊಂದಿಸಿದಳಾಗ ಶ್ರೀಹರಿಯ ಚರಣದಲ್ಲಿ ॥೧॥ ಅಂದು ದಶಮುಖನನುಜ 
ವಂದಿಸದೆ ವಾಣಿಯನು | ಬಂದು ತಪವನು ಗೈಯೆ ಬಹುಕಾಲಕೆ । 
ಅಂದದಿಂದಜಮೆಚ್ಚಿ ವರವಧಿಕ ಬೇಡೆನಲು । ನಿಂದು ಜಿಹ್ಹೆಯಲಿ ನಿದ್ರೆಯ 
ಬೇಡಿಸಿದಳು ॥೨॥। ಅರಿತು ಭಜಿಸಲು ಬಿಡದೆ ಅಜನರಸಿಯ ನಿತ್ಯ ಉರುತರವಾದ 
ವಾಕ್‌ ಶುದ್ಧಿಯನ್ನಿತ್ತು । ನಿರುತ ಶ್ರೀಪುರಂದರವಿಠಲ। ಸೇವೆಯೊಳು । ಪರತತ್ತ್ವವಾದ 
ಕಥಾಮೃತವನುಣಿಸುವಳು ॥೩॥ 


ಶರಣು ಶರಣು ಶಾರದಾಂಬಾ | ಕರುಣಾರಸ ಕಲಿತಾನನಬಿಂಬಾ ॥ಪ॥ 
ಜಲದಾಲಕ ನಿರ್ಜಿತ ರೋಲಂಬಾ । ಸುಲಲಿತಾಯತ ಪುಳಿನ ನಿತಂಬಾ ॥೧॥ 
ಜಲಜಭವೇಪಿಿತ ಸಾದರ ಬಿಂಬಾ । ವಿಲಸಿತ ಮಣಿಗನ ಹಾರ ಕದಂಬಾ॥೨॥ ಸುಮಹಿತ 
ಗುಣಗಣ ಭವ್ಯ ಹೇರಂಬ | ಕಮಲೇಶವಿಠಲನ ಕರುಣ ಪ್ರದಾಂಬಾ ॥೩॥ 


ಇವ ಜು ಬು ಚು 


ವಾಣಿ ಪರಮ ಕಲ್ಯಾಣಿ । ವಾರಿಜೋದ್ಧವನ ರಾಣಿ ನಾರಿ ಶಿರೋಮಣಿ ॥ಪ॥ 
ಕ್ಟೋಣಿಯೊಳಗೆ ಸರಿಗಾಣೆನೆ ನಿನಗೆ ಸುಪ್ಪಾಣಿಯೆ ಹರಿಪಾದರೇಣು ಧರಿಪೆ ಸದಾ 
॥ಅ॥ ಸರಸ್ವತಿ ನಿತ್ಯ ಸಾವಿತ್ರಿದೇವಿಗಾಯತ್ರಿ ಸರಸಸರಸಿಜ ನೇತ್ರಿ । 
ಸುರಮುನಿನಿಕರಸ್ಕೋತ್ರ ಶೋಭನಗಾತ್ರೆ | ಪರಮಪಾವನಚರಿತ್ರೆ । ಚರಣದಂದಿಗೆ 
ಪಂಚ ಬೆರಲ ಭೂಷಣ । ಧ್ವನಿ ಗರನಿಕರ ಗೆಜ್ಜೆ ಪೊಳೆವಾಂಬರಧರೆ ಸುಂದರಿ 
ಎರಗುವೆ | ಎನ್ನನು ಯರವು ಮಾಡದ ತ್ರಿ । ಕರಣ ಶುದ್ಧನ ಮಾಡೆ ॥೧॥ ಸರ್ವಲೋಕದಿ 
ಎಖ್ಯಾತೆ ಧವಳಗೀತೆ | ಪೂರ್ವ ದೇವತೆ ವಿಧಿಪ್ರೀತೆ | ಗೀರ್ವಾಣ ವೃಂದವಂದಿತೆ 
ನಿತ್ಯ ಸುಚರಿತೆ ಸರ್ವರಿಗೆ ಮಹಾಪ್ರೀತೆ । ಊರ್ವಿಯೊಳಗೆ ಬಹುಗರ್ವದವನು 
ನಾನೋರ್ವನಲ್ಲದೆ ಮತ್ತೋರ್ವರ ಕಾಣೆನು । ಸರ್ವಜನ್ಮದ ಪಾಪ 


-108- 


ಸರಸ್ವತೀಪೂಜೆ 


ಪರ್ವತದಂತಿರೆ | ನಿರ್ವಹವನು ಮಾಡು ದೂರ್ವಾಂಕುರದಿಂದ ॥೨॥ ನಗೆ ಮೊಗದ 
ಜಗಜ್ಜನನೀ ಗಂಧಲೇಪಿನಿ । ನಿಗಮಾಭಿಮಾನಿ ಸುಜ್ಞಾನಿ | ಬಗೆ ಬಗೆ ವಿದ್ಯಾಭ್ಯಾಸಿನಿ 
ಬಲು ವಿಚಕ್ಸೀಣಿ ಅಗಣಿತ ಫಲದಾಯಿನಿ । ರುಗರುಗಿಸುವ ಕರಯುಗಳ ಭೂಷಣ 
ಪನ್ನಗ ವೇಣಿ ಕುಂಕುಮ ಮೃಗಮದ ಒಪ್ಪಲು । ಜಗಪತಿ ಪ್ರದ್ಯುಮ್ನ ವಿಜಯವಿಠ್ಠಲನ 
ಮಗಳೆ ಸುಖಾತಕ್ತೆ ಮಿಗಿಲಾದ ಲಕ್ಷಣಳೆ ॥1೩॥ 


ಇ ಬು ಜು ಬು 


ವಂದಿಪೆನಮ್ಮಮುದ್ದುಶಾರದೆ ಶರಚ್ಚಂದಿರವದನೆ ಶಾರದೆ ॥॥ ಇಂದೀವರಾಕ್ಲಿ 
ಶತಾನಂದಪ್ರಿಯೆ ದೇವಿ | ಕುಂದುನೋಡದೆ ಶ್ರುತಿವಂದ್ಕೆ ಜ್ಞಾನವ ನೀಡೆ ॥ಅ.ಪ.॥ 
ಸಿತಾಬ್ದಾಸನೆ ಸುಖದಾಯಕಿ ಸುರ ನಾಥಾರಾಧಿತೆ ವಿಶ್ವನಾಯಕಿ | ವೀತದುರಿತೆ 
ಶಿವಮಾತೆ ಸದ್ಗುಣಮಣಿ ವ್ರಾತೆ ವೇದೋಪನಿಷದ್ಗೀತೆ ವಾಗ್ದೇವಿ ಮಾತೆ ॥೧॥ 
ಕೋಕಿಲವಾಣಿ ಕವಿಸೇವಿತೆ ಎನ್ನ । ವಾಕುಲಾಲಿಸೆ ಮುನಿವಂದಿತೆ । ತೋಕನೆಂದು 
ಸುವಿವೇಕ ಬುದ್ಧಿಯನಿತ್ತು । ಸಾಕು ಸಜ್ಜನರನ್ನು ವಾಕುಮನ್ನಿಸು ತಾಯೆ ॥೨॥ 
ಪಾತಕಿಗಳೊಡನಾಡಿ ನಾ ನಿನ್ನ । ಪೂತಾಬ್ಜಪದ ಭಜಿಸದ್ದೋದೆ ನಾ । ಪಾತಕವೆಣಿಸದೆ 
ಸೀತರಾಮ ಜಗನ್ನಾಥವಿಠಲನಂಘ್ರಿ ಗೀತಾಮೃತವನುಣಿಸು ॥೩। 


ಇ ಬುಜ ಬು 


ನಲಿದಾಡೆ ಎನ್ನ ನಾಲಿಗೆ ಮೇಲೆ ಸರಸ್ವತಿದೇವಿ । ನಲಿದಾಡೆ ಎನ್ನ ನಾಲಿಗೆ 
ಮೇಲೆ ॥।ಪ॥ ಸಲಿಲಜೋದ್ಧವನ ವದನನಿಲಯಳೆ | ಇಳೆಯೊಳಪ್ರತಿಮ 
ಗುಣಗಣಾಂಬುಧಿ ತಾಯೆ ॥ಆ॥ ಘುಲು ಘುಲು ಘುಲು ಗೆಜ್ಜೆಯ ನಾದ। ಭಳಿಭಳಿರೆ 
ನಿಮ್ಮ। ಹೊಳೆವ ಬೆರಳುಂಗುರ ಕಿಣಿಕಿಣಿ ನಾದ । ಎಳೆ ಮಾವಿನ | ತಳಿರ ಪೋಲುವ 
ದಿವ್ಯಪಾದ । ಚೆಲುವ ಪೆಂಡೆಯ ಬೇದ ನಲಿವ ಯುಗಳ ಜಂಘೆ | ಜಲಗುಳೆಯಂತೆ 
ಜಾನು ಥಳಥಳಿಸುವ ತೊಡೆ ಒಲುವ ಸುಗುಣಿಯೆ ॥೧॥ ದಿನಕರಕೋಟಿತೇಜದಿ 
ಹೊಳೆವ | ಅನುಪಮವಾದ | ಕನಕವಸನದಿಂದ ಎಸೆವ | ಘನವಾದ ಜಘನ 


-109- 


ಸರಸ್ವತೀಪೂಜೆ 


ಗಗನದಂದದಿ ಸುಂದರ ಕಟಿಯಲಿ ಮೆರೆವ | ಮಣಿದಾಮ ವಿಭವ । ತನು ಜಠರವು 
ಜಾನ್ನವಿ ಸುಳಿನಾಭಿಯು । ಘನಸ್ತನಯುಗಳ ಚಂದನಲೇಪಿತಳೆ ॥॥೨॥ ದುಂಡುಮುತ್ತಿನ 
ಕೊರಳ ಹಾರ । ಮಿಣಿಮಿಣಿಸುವ ಉದ್ದಂಡ ಮನೋಹರ ಹೊನ್ನಿನ ಸರ । 
ಕರಿರಾಜಪೋತನ । ಸೊಂಡಿಲಿನಂತೆ ಭುಜದ ಭಾರ | ನಡೆವ ಒಯ್ಯಾರ। 
ಮಂಡಿತವಾದ ಕಂಕಣ ತೋಳಬಳೆಗಳು । ದುಂಡು ಹವಳ ಕೈಕಟ್ಟುಳ್ಳವಳೆ ॥೩ 
ನಸುನಗುಮುಖವು ನಾಸಾಭರಣ । ಎಸೆವ ಕಪೋಲ । ಹೊಸಕುಂಡಲ ಚಳತೊಂಬುಳ್ಳ 
ಶ್ರವಣ । ಬಿಸಜದಳದಂತೆ | ಲಸಿತಾಕರ್ಣಾಂತವಾದ ನಯನ । ತಿಲಕದ ಹಸನ । 
ಶಶಿಸೂರ್ಯರ ಆಭರಣಶೋಭಿತೆ | ಕುಸುಮ ಮುಡಿದ ಮೂರ್ಧಜವುಳ್ಳವಳೆ ॥೪॥ 
ಶೃಂಗಾರವಾದ ಜಡೆ ಬಂಗಾರ । ಹೊಂಗ್ಯಾದಿಗೆ ಮುಡಿದ । ಬಂಗಾರದ ಹೆರಳಿನ 
ರಾಕಟಿ ವರ । ಭೃಂಗದ ಸ್ವರ । ಹಿಂಗದೆ ಭಕ್ತರ ಸಲಹುವ ಭಾರ । ಕಂಗಳ 
ಮನೋಹರ | ರಂಗ ಪುರಂದರ ವಿಠ್ಠಲರಾಯನ । ಮಂಗಳಮೂರ್ತಿಯ ತೋರೆ 
ಶುಭಾಂಗಿ ॥೫॥ 


ಸೇ ಸೇ ಶಂ ಖೇ 


ಸೇವಿಸುವೆನು ಸರಸ್ವತಿ ತಾಯೆ ॥॥ಪ॥ ವಾಗಾಭಿಮಾನಿ ವರ ಬ್ರಹ್ಮಾಣಿ । 
ಸುಂದರವೇಣಿ ಸುಚರಿತ್ರಾಣಿ ॥೧॥ ಸಭೆಯೊಳು ನಾ ನಿನಗೊಂದನೆಗೈವೆನು । 
ವಿಭುಜೆಯೆ ಕಾಮಿಸಿ ನಿನ್ನಭಯ ಬೇಡುವೆನು ॥೨॥ ಪಾಡುವೆ ಶ್ರುತಿಯ ಬೇಡುವೆ 
ಮತಿಯ । ಉಡುಪಿಯ ಕೃಷ್ಣನ ಮೋಹದ ಸೊಸೆಯೆ ॥೩॥ 


ಸೇ ಖಂ ಚ ಖೇ 


-110- 


ಸರಸ್ವತೀಹಬ್ಬದ ಅಡುಗೆಗಳು 
ಹೆಸರುಬೇಳೆ ಕೋಸಂಬರಿ, ಕಡ್ಲೆಬೇಳೆ ಕೋಸಂಬರಿ, 


ಬೆಂಡೇಕಾಯಿ ಪಲ್ಯ, ಬೀನ್‌ಫಲ್ಯ , ಉಪ್ಪಿನಕಾಯಿ, ಗೊಜ್ಜು 
ಚಿತ್ರಾನ್ನ, ಗಸಗಸೆ ಪಾಯಸ, ಮುಂಬಯಿ ಬೋಂಡಾ, 
ಸಕ್ಕರೆ ಹೋಳಿಗೆ, ಕೂಟು, ಸಾರು, ಮೈಸೂರು ಪಾಕ್‌. 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ಮದುರ್ವಂತರ್ಗತಹನುಮದ್ಗೀಮಮಧ್ವಾಂತರ್ಗತರಾಮಕ್ಕಷ್ಠದೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀ ತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ವ ಜು ಭು ಜಬ 
ಸರಸ್ವತೀಪೂಜೆ ಎಂಬ ಈ ಕೃತಿಯು ಅಸ್ಮದುರ್ವಂತರ್ಗತರಾದ 
ಹನುಮದ್ಭೀಮಮಧ್ಯಾ ಿಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
ಜು ಬು ಬುಜ 


-112- 


8 ದ್ಗುರು ಶ್ರೀಮಧ್ಧಾಚಾರ್ಯಸಿದ್ದಾಂಡ ಪ್ರತಿಷ್ಠಾನ (ರಿ 
... ಗಿರಿನಗರ, ಬೆಂಗಳೂರು - 560 085 4 


ಲ ೊಂಕ್ಷಮಾರ್ಣದರ್ಶಿನಿಂ 


ಪರಿಪೂರ್ಣಫಲಕಾಣ ಶಾ 


| 
WL 
ಕ 4 
‘we bi 
8 
3 "| 
ಸ; J 
98 
Ny ಕೆ 


ಎ (6 
Ele 


ಪರಿಪೂರ್ಣಫಲಕ್ಕಾಗಿ ಶಾಸ್ಟ್ರೋಕ್ತಮಾರ್ಗದರ್ಶಿನೀ 
ಫಾಲ್ಗುಣ ಮಾಸ 
ಅಧಿಕ ಮಾಸ 


ಧನುರ್ಮಾಸ-ಮಕರ ಸಂಕ್ರಾಂತಿ 
ಗ್ರಹಣ-ಜನ್ನದಿನಾಚರಣೆ ಮೊದಲಾದವು 


ವಿದ್ದಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ.), 
ಬೆಂಗಳೂರು. 


-ii- 


""ಫಾಲ್ಗುಣಮಾಸ, ಅಧಿಕಮಾಸ, ಧನುರ್ಮಾಸ, ಮಕರಸಂಕ್ರಾಂತಿ, ಗ್ರಹಣ, ಜನ್ಮದಿನಾಚರಣೆ 
ಮೊದಲಾದವು'' ಶಾರ್ವರಿ ॥ ಶ್ರಾವಣ ॥ ಶುದ್ಧ ಹುಣ್ಣಿಮೆ (ದಿನಾಂಕ 03.08.2020) ಶುಭ 
ಪರ್ವ ಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರು ಮಠಾಧೀಶರಾದ ಶ್ರೀಶ್ರೀ ವಿದ್ಯಾಧೀಶತೀರ್ಥ 
ಶ್ರೀಪಾದರ ಕರಕಮಲಗಳ ಮೂಲಕ ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀ ಲಕ್ಷ್ಮೀ- 
ಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : 2929 


© : No portion of this book or other books of the set of 30 can be 
published through Whatsapp or Facebook or by way of Scanning. 
Anybody indulging in such activity would be observed by ALMIGHTY. 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ದಾಚಾರ್ಯಸಿದ್ದಾಂತ ಪ್ರತಿಷ್ಠಾನ (ರಿ) 
4171, 2ನೇ ಮೇನ್‌, ಗಿರಿನಗರ, ಸೀತಾಸರ್ಕಲ್‌ ಹತ್ತಿರ, 
ಬೆಂಗಳೂರು-85. 


ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ತಿ ವೇಂಕಟೇಶಾಚಾರ್ಯ 
ಫ್ರಿ 

ಪ್ರತಿಗಳು : 1000 

ಪುಟಗಳು : Vi+122=128 


ಅಕ್ಷರಜೋಡಣ : ಶರತ್‌ ಚಂದ್ರ, ಪವನ್‌ ಗ್ರಾಫಿಕ್ಸ್‌ ಮತ್ತು ಪ್ರಿಂಟರ್ಸ್‌ 
ಮೈಸೂರು. ಢಿ: 7899779255 


ಮುಖಪುಟ : ಶ್ರೀವಿಶ್ನಾತ್ಮಾ, ಕಾರ್ತಿಕ ಜೋಷಿ 
ಮುದ್ರಕರು : ಮುಕ್ತಿಪಥ ಮುದ್ರಣಾಲಯ 
(ಪಿ. ಮಂಜುನಾಥ) 


ಬೆಂಗಳೂರು. 


-111- 


ಕೃತಜ್ಞತೆಗಳು 


ಉತ್ತಮ ಸಾಧಕರಾದ ಕಠಿಣ ಪರಿಶ್ರಮದಲ್ಲಿ ಜೀವನ ಸಾಗಿಸಿ ನಮ್ಮನ್ನೆಲ್ಲ 
ಸಂಸ್ಕಾರವಂತರನ್ನಾಗಿ ಮಾಡಿ ಉತ್ತಮ ವಿದ್ಯೆ ನೀಡಿ ಜೀವನದ ದಾರಿದೀಪರಾದ ದಿ॥ 
ರಂಗರಾವ್‌ ಭೀಮರಾವ್‌ ಕುಲಕರ್ಣಿ ಇವರ ಆಶೀರ್ವಾದ ನಮ್ಮ ಮೇಲೆ ನಿರಂತರ 
ಇರಬೇಕೆಂಬ ಉದ್ದೇಶದಿಂದ ಈ ಜ್ಞಾನಸೇವೆಯನ್ನು ಆಚರಿಸಲಾಗಿದೆ. ಇದರಿಂದ 

ಪ್ರಾಪ್ತವಾಗುವ ಪುಣ್ಯರಾಶಿಯು ಇವರಿಗೆ ತಲುಪಲಿ ಎಂದು ಪ್ರಾರ್ಥಿಸುತ್ತೇವೆ. 
ಶ್ರೀಮತಿ ಕಾಂತಾಬಾಯಿ ಆರ್‌. ಕುಲಕರ್ಣಿ, 
ಶ್ರೀ ನರಸಿಂಹಮೂರ್ತಿ ಆರ್‌. ಕುಲಕರ್ಣಿ ಮತ್ತು 
ಕುಂ॥!ಸೌ1। ವೀಣಾ ಎನ್‌. ಕುಲಕರ್ಣಿ, 
ಶ್ರೀ ಸಂದೀಪ್‌ ಕುಲಕರ್ಣಿ ಮತ್ತು 
ಕುಂ॥।ಸೌ॥। ಶ್ರಿಯಾ ಕುಲಕರ್ಣಿ 

Mk 


-iv- 


ವಿಷಯಾನುಕ್ರಮಣಿಕೆ 


ಫಾಲ್ಗುಣ ಮಾಸದ ಧರ್ಮಗಳು 
ಪಯೋವ್ರತ 

ಶ್ರೀಗುರುಸಾರ್ವಭೌಮರ ಪಟ್ಟಾಭಿಷೇಕ 
ಗೌರೀಪೂಜೆ, ಅರ್ಕಪುಟ ಸಪ್ತಮೀ ಇತ್ಯಾದಿ 
ಶ್ರೀಗುರುಸಾರ್ವಭೌಮರ ವರ್ಧತ್ಕುತವ 
ಫಾಲ್ಗುಣ ಶುದ್ಧ ಏಕಾದಶಿಯ ಮಹಿಮೆ 
ನರಸಿಂಹ ದ್ವಾದಶೀ ವ್ರತ 
ಧೀರೇಂದ್ರತೀರ್ಥರು 

ಹೋಳಿ ಹುಣ್ಣಿಮೆ 

10. ಕಾಮದೇವ 

11. ಮನ್ನಥನೇ ಷಣ್ಮುಖ 

12. ಸುಬ್ರಹ್ಮಣ್ಯನು ಸರ್ಪನಲ್ಲ 

13. ಮನ್ಮಥನ ಆರಾಧನೆ 

14. ಸೇನಾನಾಯಕನ ವಿಚಾರ 

15. ರಾಮಾಯಣದಲ್ಲಿ ಷಣ್ಮುಖ 

16. ಲಿಂಗಪುರಾಣದಲ್ಲಿ ಷಣ್ಮುಖ 

17. ಮತ್ತ್ಯಪುರಾಣದಲ್ಲಿ ತಾರಕಾಸುರನ ಸಂಹಾರ 
18. ಮಹಾಭಾರತದಲ್ಲಿ ಸುಬ್ರಹ್ಮಣ್ಯ 

19. ಶ್ರೀಮದ್ದಾದಿರಾಜತೀರ್ಥ ಗುರುಸಾರ್ವಭೌಮರು 
20. ಶ್ರೀವ್ಯಾಸರಾಜರ ಆರಾಧನೆ 

21. ಫಾಲ್ಗುಣ ಕೃಷ್ಣ ಏಕಾದಶಿಯ ಮಹಿಮೆ 

22. ವರ್ಷದ ಕೊನೆಯ ದಿನದ ಕರ್ತವ್ಯ 

23. ಅಧಿಕ ಮಾಸದ ಆಚರಣೆ 

24. ಸ್ತ್ರೀಯರು ಸುಲಭವಾಗಿ ಮಾಡಬಹುದಾದ ದಾನಗಳು 
25. ನಿತ್ಯದಾನದ ವಿವರಣೆ 

26. ಅಪೂಪ ದಾನ 


27, 
28. 
29. 
30. 
31. 
32. 
33. 
34. 
ತಿಂ; 
ತಿ6. 
37. 
38. 
39. 
40. 
41. 
42. 
43. 
44. 
45. 
46. 
47. 
48. 


ಅಪೂಪದಾನ ಮಂತ್ರ 
ಅಧಿಕಮಾಸದ ಧರ್ಮಗಳು 
ಪುರುಷೋತ್ತಮ ಅಧಿಕಮಾಸದ ಏಕಾದಶಿಯ ಮಹಿಮೆ 
ಅಧಿಕಮಾಸದ ಶುದ್ದ ಏಕಾದಶಿಯ ಮಹಿಮೆ 
ಅಧಿಕಮಾಸದ ಕೃಷ್ಣ ಏಕಾದಶಿಯ ಮಹಿಮೆ 
ಧನುರ್ಮಾಸ 
ಮಕರ ಸಂಕ್ರಾಂತಿ 
ಸಂಕ್ರಾಂತಿ ಹಬ್ಬದ ಆಚರಣೆಗಳು 
ಮಕರ ಸಂಕ್ರಾಂತಿ ಪೂಜೆ 
ಸುವಾಸಿನಿಯರ ಸಂಕಲ್ಪ 
ದಾನದ ವಿಧಿ-ವಿಧಾನಗಳು 
ತಾಂಬೂಲ ದಾನ 
ಸಂಕ್ರಾಂತಿಯ ಪುಣ್ಯಕಾಲದ ಬಗ್ಗೆ 
ಸಂಕ್ರಾಂತಿಯ ದಾನಗಳು 
ಮಕರ ಸಂಕ್ರಾಂತಿಯ ದಾನದ ಫಲ 
ಸಂಕ್ರಾಂತಿಯು ಎಂದು ಬರುತ್ತದೆ? 
ಸಂಕ್ರಾಂತಿ ವ್ರತ 
ಗ್ರಹಣ 
ಗ್ರಹಣದ ಸ್ನಾನ 
ಗ್ರಹಣ ಕಾಲದಲ್ಲಿ ಹೇಳಬೇಕಾದ ಶ್ಲೋಕ 
ಜನ್ಮದಿನದ ಕರ್ತವ್ಯಗಳು 
ಶಾಂತಿಗಳು 

Xk 


-V- 


ಮುನುಡಿ 
a 


ಫಾಲ್ಗುಣ ಮಾಸ, ಅಧಿಕ ಮಾಸ ಹಾಗೂ ಇತರ ವಿಚಾರಗಳ ಬಗ್ಗೆ ಈ ಕೃತಿಯು 
ಹೊರಟಿದೆ. ಸ್ಪಂದನ ಬಗ್ಗೆ ಸಂಪೂರ್ಣ ವಿವರವನ್ನು ನೀವಿಲ್ಲಿ ಕಾಣಬಹುದು. ಅಧಿಕ 
ಮಾಸದ ವಿಧಿ-ವಿಧಾನಗಳನ್ನು ಪರಿಪೂರ್ಣವಾಗಿ ಇದರಿಂದ ತಿಳಿದುಕೊಳ್ಳಬಹುದು 
ಹಾಗೂ ಮಕರ ಸಂಕ್ರಾಂತಿಯ ಬಗ್ಗೆ ಅಪೂರ್ವ ವಿಷಯಗಳೂ ಕೂಡ ಇಲ್ಲಿ 
ನಿರೂಪಿತವಾಗಿವೆ. ಧನುರ್ಮಾಸ, ಗ್ರಹಣ, ವರ್ಧಾಪನೋತ್ಸವ- ಈ ಎಲ್ಲ ವಿಚಾರಗಳನ್ನೂ 
ಈ ಪುಸ್ತಕದಿಂದ ತಿಳಿದು ಅದರಂತೆ ಅನುಷ್ಠಾನಗೈದು ಭಗವಂತನ ಒಲವಿಗೆ 
ಪಾತ್ರರಾಗಬಹುದು. ಪ್ರತಿಯೊಬ್ಬರೂ ತಮ್ಮ ಜನ್ಮದಿನದ ಆಚರಣೆಯನ್ನು ಮಾಡಿಕೊಳ್ಳಲು 
ದಾಕ್ಷಿಣ್ಯ ಪಡುತ್ತಾರೆ. ಆದರೆ ಇದರಲ್ಲಿನೀಡಿರುವ ವಿವರಣೆಯನ್ನು ತಾವು ನೋಡಿದಾಗ 
ಜನ್ನದಿನದ ಉತ್ಸವವನ್ನು, ವರ್ಷ ವೃದ್ಧಿಕರ್ಮವನ್ನು ಆಚರಿಸಬೇಕೆಂದು ನಿಶ್ಚಯವಾಗುತ್ತದೆ 
ಹಾಗೂ ಎಲ್ಲಾ ಬಗೆಯ ಶಾಂತಿಗಳನ್ನೂ ಕೂಡ ಇಲ್ಲಿ ಸಂಗ್ರಹಿಸಲಾಗಿದೆ. ಈ ಎಲ್ಲ 
ವಿಷಯಗಳ ಸದುಪಯೋಗಗಳನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ಈ ಕೃತಿಗಳ 
ವಿಷಯಗಳನ್ನು ಸಂಗ್ರಹಿಸಿಕೊಟ್ಟ ವಿದ್ವಾನ್‌ ಸಿ.ಆರ್‌. ಪ್ರದೀಪ ಸಿಂಹಾಚಾರ್ಯರಿಗೆ 
ಅನಂತ ಕೃತಜ್ಞತೆಗಳನ್ನು ಸಂಗ್ರಹಿಸುತ್ತೇನೆ. ಪ್ರಾಮಾಣಿಕವಾಗಿ ಸರಳತನದಲ್ಲಿ ಅಚ್ಚುಕಟ್ಟಾಗಿ 
ಈ ಪುಸ್ತಕವಷ್ಟೇ ಅಲ್ಲದೆ ಇನ್ನೂ ಅನೇಕ ಪುಸ್ತಕಗಳನ್ನು, ಇತರ ಪುಸ್ತಕಗಳಲ್ಲಿವಿಚಾರಗಳನ್ನು 
ಡಿ.ಟಿ.ಪಿ. ಮಾಡಿಕೊಟ್ಟ ಮೈಸೂರಿನ ಪವನ್‌ ಗ್ರಾಫಿಕ್‌ನ ಶರತ್‌ ಚಂದ್ರ ಎಂ. ಇವರಿಗೆ 
ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 


ದಿ।। ರಂಗರಾವ್‌ ಭೀಮರಾವ್‌ ಕುಲಕರ್ಣಿ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ 
ಕಾಂತಾಬಾಯಿ ರಂಗರಾವ್‌ ಕುಲಕರ್ಣಿರವರು ಹಾಗೂ ಕುಲಕರ್ಣಿ ಕುಟುಂಬದವರೇ 
ಆದ ಶ್ರೀ ನರಸಿಂಹಮೂರ್ತಿ ಮತ್ತು ಕುಂ।।ಸೌ।॥ ವೀಣಾ ನರಸಿಂಹಮೂರ್ತಿ, ಶ್ರೀ 
ಸಂದೀಪ್‌ ಕುಲಕರ್ಣಿ ಮತ್ತು ಕುಂ॥ಸೌ।। ಶ್ರಿಯಾ ಕುಲಕರ್ಣಿ ಮೊದಲಾದವರು 
ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಕೃಷ್ಣರಾವ್‌ ಹಾಗೂ ಕುಂ।।ಸೌ।। ಪರಿಮಳಾ ಇವರೂ 
ಸಹ ಇವರ ಜೊತೆ ಕೈಜೋಡಿಸಿದ್ದಾರೆ. ಇವರೆಲ್ಲರಿಗೂ ಶ್ರೀಹರಿ-ವಾಯು-ಗುರುಗಳು 
ಅನುಗ್ರಹವನ್ನು ಮಾಡಿ ಜ್ಞಾನ-ಭಕ್ತಿ-ವೈರಾಗ್ಯಗಳ ಮೂಲಕ ಮೋಕ್ಸಸಾಧನೆಯನ್ನು 
ಪ್ರಾರ್ಥಿಸುತ್ತೇನೆ ಹಾಗೂ ಈ ಕೃತಿಯಿಂದ ಲಭ್ಯವಾಗುವ ಅಪಾರ ಪುಣ್ಯರಾಶಿಯು ದಿ।। 
ರಂಗರಾವ್‌ ಭೀಮರಾವ್‌ ಕುಲಕರ್ಣಿಯವರಿಗೆ ತಲುಪಲಿ ಎಂದು ಶ್ರೀಹರಿ-ವಾಯು- 
ಗುರುಗಳಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಬೆಂಗಳೂರು 


ಫಾಲ್ಗುಣ ಮಾಸ 
ಮಾಸನಿಯಾಮಕಪದ್ಧಾಪತಿಗೋವಿಂದಾಯ ನಮಃ 


ಫಾಲ್ಗುಣಮಾಸದ ಧರ್ಮಗಳು 


ಈ ಮಾಸದಲ್ಲಿಶಯ್ಯಾ, ಆಸನ, ಭೂಮಿ, ಗೃಹ, ಗೋ, ತಿಲ, ತಿಲಧೇನು, ಫೃತ, 
ಎತ್ತು, ಉಣ್ಣೆ, ವಸ್ತ್ರ, ಚಪ್ಪಲಿ, ವಸ್ತ್ರ ಅನ್ನ, ನೀರು, ಹಾಲು, ಬಗೆಬಗೆಯ ಧಾನ್ಯ ಇವುಗಳ 
ದಾನಗಳು ವಿಹಿತವಾಗಿವೆ. 

ಶಯ್ಯಾದಾನ- ಅಲಂಕೃತವಾದ ಶಯ್ಯೆಯಲ್ಲಿ ಬ್ರಾಹ್ಮಣಯುವ ದಂಪತಿಗಳನ್ನು 
ಕೂಡಿಸಿ ನಾನಾವಸ್ವಾಭರಣಗಳನ್ನು ಕೊಟ್ಟುಆರತಿ ಮಾಡಿ ಅನಂತರ ಭೋಜನ ಮಾಡಿಸಿ 
ತಾಂಬೂಲ ದಕ್ಷಿಣೆಗಳನ್ನು ಕೊಡಬೇಕು. ಇದರೊಂದಿಗೆ ಅನೇಕ ವಿಪ್ರರಿಗೆ ಕೂಡ 
ಭೋಜನ ಮಾಡಿಸಬೇಕು. ಇದರಿಂದ ಸ್ವ್ರೀವಿರಹೋತ್ಪನ್ನದುಃಖವನ್ನು ಕನಸಿನಲ್ಲಿಯೂ 
ಅನುಭವಿಸುವುದಿಲ್ಲ. 

ಭೂದಾನ- ಎತ್ತು ಹಾಗು ಇತರ ಕೃಷಿಸಾಧನಗಳೊಂದಿಗೆ ಬಹುದಕ್ಷಿಣೆಯನ್ನು ಕೊಟ್ಟು 
ಶ್ರೋತ್ರಿಯ ಬ್ರಾಹ್ಮಣನಿಗೆ ಭೂದಾನವನ್ನು ಕೊಡಬೇಕು. ಇದರಿಂದ ದಾನಿಯು ಮತ್ತೆ 
ಭೂಸ್ಪರ್ಶ ಮಾಡಲಾರನು. ಅಂದರೆ ಭೂಮಿಯ ಮೇಲೆ ಹುಟ್ಟಿ ಬರುವುದಿಲ್ಲ. 

ಗೃಹದಾನ- ಲಕ್ಷಣಸಂಪನ್ನವಾದ ದೃಢವಾದ ಎರಡು ಬಾಗಿಲುಗಳುಳ್ಳ ಮನೆಯನ್ನು 
ಕಟ್ಟಿಸಿ ಆ ಮನೆಯಲ್ಲಿ ಗೋವುಗಳನ್ನು ಕಟ್ಟಿ ದಾಸಿಯರು, ಧಾನ್ಯಗಳು, ವಸಗಳು ಹಾಗು 
ಗೃಹೋಪಯೋಗಿ ವಸ್ತುಗಳೊಂದಿಗೆ ಗೃಹದಾನವನ್ನು ಕೊಡಬೇಕು. ನೀರಿನ ವ್ಯವಸ್ಥೆ 
ಸರಿಯಾಗಿರಬೇಕು. ಹೂಗಿಡಗಳನ್ನು ನೆಟ್ಟಿರಬೇಕು. ಮನೆಯನ್ನು ಅಲಂಕರಿಸಿ ಸುತ್ತಲೂ 
ದಾರದಿಂದ ಸುತ್ತಿ ಅನೇಕ ಮಕ್ಕಳಿರುವ ಶ್ರೋತಿಯಬ್ರಾಹ್ಮಣನಿಗೆ ದಾನ ಕೊಡಬೇಕು. 
ಅವನು ಅಲ್ಲಿ ಬಹುಕಾಲ ವಾಸಿಯಾಗಿರಬೇಕು. ಅಸಮರ್ಥನಾಗಿದ್ದರೆ ಒಂದು 
ವರ್ಷಕಾಲದಷ್ಟು ಮಾತ್ರವಾದರೂ ಆ ಬ್ರಾಹ್ಮಣನ ಯೋಗಕ್ಷೇಮಗಳನ್ನು 
ನೋಡಿಕೊಳ್ಳಬೇಕು. ಇದರಿಂದ ದಾನಿಯು ಇಂದ್ರಲೋಕವನ್ನು ಸೇರುವನು. 

ತಿಲದಾನ- ಸುವರ್ಣಾದಿಪಾತ್ರೆಯಲ್ಲಿ ತಿಲವನ್ನು ತುಂಬಿ ದಾನ ಕೊಡಬೇಕು. 
ಸುವರ್ಣಪಾತ್ರೆ ಕೊಡಲಾಗದವನು ದಕ್ಷಿಣೆಯೊಂದಿಗೆ ಕೇವಲ ತಿಲವನ್ನಾದರೂ 
ಕೊಡಬೇಕು. ದಾನಿಯು ತಿಲಸಂಖ್ಯೆಯ ಸಾವಿರ ವರ್ಷ ಉತ್ತಮಲೋಕಗಳಲ್ಲಿ ವಾಸ 
ಮಾಡುವನು. 


-2- ಫಾಲ್ಗುಣ ಮಾಸ 


ಗೋದಾನ- ಸಾಲಂಕೃತ ಹಸುವನ್ನು ಕರುವಿನೊಂದಿಗೆ ದಾನ ಮಾಡಬೇಕು. ಕಪ್ಪು 
ಬಣ್ಣದ ಹಸು ಶ್ರೇಷ್ಠ. ಬ್ರಾಹ್ಮಣನಿಗೆ ಯಥಾಶಕ್ತಿ ವಸ್ತಾಭರಣಗಳನ್ನಿತ್ತು ಪೂಜಿಸಿ ದಾನ 
ಕೊಡಬೇಕು. ಬ್ರಾಹ್ಮಣ ಶಾಸ್ತ್ರಸಂಪನ್ನನು ವೇದಶಾಸ್ತ್ರಪುರಾಣ ಪ್ರವಚನಕಾರನಾಗಿರಬೇಕು. 
ಅಗ್ನಿಹೋತ್ರವನ್ನಿಟ್ಟುಕೊಂಡಿರುವವನಾದರೆ ತುಂಬ ಶ್ರೇಷ್ಠ. ತಿಲಧೇನು, ಸರ್ಣಧೇನು, 
ಜಲಧೇನು, ಫೃತಧೇನು, ಮಧುಧೇನು, ಧಾನ್ಯಧೇನು, ಗುಢಧೇನು, ರಸಧೇನು, 
ರತ್ನಧೇನು, ಸಪ್ತಧಾತುಗಳಿಂದ ನಿರ್ಮಿತಧೇನುಗಳನ್ನು ದಾನ ಕೊಟ್ಟವನು 
ಗೋಲೋಕವನ್ನು ಸೇರುತ್ತಾರೆ. 


ಸಾಧುಸ್ವಭಾವದ ಎತ್ತನ್ನು ಚೆನ್ನಾಗಿ ಅಲಂಕಾರ ಮಾಡಿ ಸ್ವಚ್ಛಂದವಾಗಿರಲು ಬಿಟ್ಟು 
ಬಿಡಬೇಕು. ವೃಷೋತ್ಸರ್ಗ ಎಂದು ಇದರ ಹೆಸರು. ಇದು ಫಾಲ್ಗುಣದಲ್ಲಿ ಶ್ರೇಷ್ಠ. 

ನಿತ್ಯಬೇಗ ನಸುಕಿನಲ್ಲಿಯೇ ಏಳುವ ಸ್ವಭಾವದ ಸದಾಚಾರ ಸಂಪನ್ನ ವಿಪ್ರನಿಗೆ 
ಬೆಚ್ಚಗಿರುವ ಉಣ್ಣೆಯ ವಸ್ತದ ದಾನ ಕೊಡಬೇಕು. ತಂತು ಸಂಖ್ಯೆಯನ್ನುಕಾಲ ಉತ್ತಮ 
ಲೋಕ ಪ್ರಾಪ್ತಿ. 


11 ಫಾಲ್ಗುಣ ॥ ಶುದ್ಧ॥ ಪ್ರತಿಪತ್‌ ॥॥ 


ಪಯೋವ್ರತ- ಇಂದಿನಿಂದ ದ್ವಾದಶಿಯ ತನಯ ಪಯೋವ್ರತವನ್ನುಮಾಡಬೇಕು. 
ಇದರಿಂದ ಮಕ್ಕಳಾಗದವರಿಗೆ ಪುತ್ರಸಂತಾನವು ದೊರೆಯುತ್ತದೆ. ಪಯೋವ್ರತವನ್ನು 
ಮಾಡುವಾಗ ಮೃತ್ತಿಕೆಯನ್ನು ಹಚ್ಚಿಕೊಂಡು ನದಿಯಲ್ಲಿ ಸ್ನಾನ ಮಾಡಬೇಕು. ನಿತ್ಯವೂ 
ಕಳಸದಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ಪಾಯಸವನ್ನು ನೈವೇದ್ಯ ಮಾಡಬೇಕು 
ಮತ್ತು ನಿತ್ಯವೂ ಹೋಮವನ್ನು ಮಾಡಬೇಕು. ಬ್ರಹ್ಮಚರ್ಯಪಾಲನೆ, 
ಮೌನವ್ರತಾಚರಣೆ, ನಿರಂತರ ಭಗವಂತನ ಚಿಂತನೆ, ಅನ್ನಸಂತರ್ಪಣೆ ಮೊದಲಾದ 
ಸತ್ಕಾರ್ಯಗಳಲ್ಲಿ ನಿತ್ಯವೂ ನಿರತರಾಗಿರಬೇಕು. 


11 ಫಾಲ್ಗುಣ ॥ ಶುದ್ಧ ॥ ದ್ವಿತೀಯಾ || 
ಮೃತ್ಯುಂಜಯ ದ್ವಿತೀಯಾ 
ತ್ರ್ಯಂಬಕಂ ಯಜಾಮಹೇ ಎಂಬ ಮಂತ್ರದಿಂದ ರುದ್ರದೇವರನ್ನು ಆರಾಧನೆ 
ಮಾಡಬೇಕು. 


ಶ್ರೀಗುರುಸಾರ್ವಭೌಮರ ಪಟ್ಟಾಭಿಷೇಕ ಮಹೋತ್ಸವ 
ಇಂದು ಗುರುರಾಯರಿಗೆ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕವಾದ 


ಜತೆ 
ಫಾಲ್ಗುಣ ಮಾಸ 


ಮಹಾಪರ್ವಕಾಲವಾಗಿದೆ. ಇಂದಿನಿಂದ ಏಳು ದಿವಸಗಳ ಕಾಲ ಸಪ್ತೋತ್ಸವವು 
ನಡೆಯುತ್ತದೆ. ಪ್ರತಿಯೊಬ್ಬರೂ ಕೂಡ ಏಳು ದಿವಸಗಳ ಕಾಲ ಗುರುರಾಯರ 
ಆರಾಧನೆಯನ್ನುಮಾಡಿ ಧನ್ಯರಾಗಬೇಕು. ಶ್ರಾವಣ ಮಾಸದ ಪುಸ್ತಕದಲ್ಲಿಗುರುರಾಯರ 
ಚರಿತ್ರೆಯು ಸಂಪೂರ್ಣವಾಗಿ ನಿರೂಪಿತವಾಗಿದೆ. ಅದನ್ನು ಓದಿ ಗುರುರಾಯರ 
ಮಹಿಮೆಯನ್ನು ತಿಳಿದುಕೊಳ್ಳಬೇಕು. 


11 ಫಾಲ್ಗುಣ ॥ ಶುದ್ಧ ॥ ತೃತೀಯಾ || 


ಗೌರೀಪೂಜೆ 
ಇಂದು ಗೌರೀಪೂಜೆಯನ್ನು ಮಾಡುವುದರಿಂದ ಅನೇಕ ಅನಿಷ್ಟಗಳು 
ಪರಿಹಾರವಾಗುವುದಷ್ಟೇ ಅಲ್ಲದೆ, ಪತಿಯ ಆಯುಷ್ಯವು ಅಭಿವೃದ್ಧಿಯಾಗುತ್ತದೆ. 
11 ಫಾಲ್ಗುಣ ॥ ಶುದ್ಧ॥ ಚತುರ್ಥೀ ॥ 


ವಿನಾಯಕ ಚತುರ್ಥೀ 
ಗಣೇಶನ ಪ್ರೀತಿಗಾಗಿ ಇಂದು ಕ್ಲಿಪ್ರಪ್ರಸಾದ ಮಂತ್ರವನ್ನುವಿಶೇಷವಾಗಿ ಜಪಿಸಬೇಕು. 


11 ಫಾಲ್ಗುಣ ॥ ಶುದ್ಧ ॥ ಸಪ್ತಮೀ ॥ 


ಅರ್ಕಪುಟ ಸಪ್ತಮೀ 
ಎಕ್ಕದ ಗಿಡದ ಹೂವುಗಳಿಂದ ಸೂರ್ಯನನ್ನು ಪೂಜಿಸಬೇಕು ಮತ್ತು ಸೂರ್ಯನ 
ಕುರಿತಾದ ವೇದಮಂತ್ರಗಳನ್ನು ಪಠಿಸಬೇಕು. ಸೂರ್ಯನ ಆರಾಧನೆಯಲ್ಲಿ 
ನಿರತರಾಗಬೇಕು. . 


ಶ್ರೀಗುರುಸಾರ್ವಭೌಮರ ವರ್ಧಂತ್ಯುತವ 
ಇಂದು ಪ್ರತಿಯೊಬ್ಬರೂ ರಾಘವೇಂದ್ರಸ್ತೋತ್ರವನ್ನು ಪಾರಾಯಣ ಮಾಡಬೇಕು. 
ಅಷ್ಟೋತ್ತರವನ್ನು ಜಪಿಸಬೇಕು. ಗುರುರಾಯರ ಗುಡಿಗೆ ತೆರಳಿ ಪ್ರದಕ್ಷಿಣೆ ನಮಸ್ಕಾರವನ್ನು 
ಹಾಕಬೇಕು. ಹಾಗೂ ಗುರುರಾಯರ ಚರಿತ್ರೆಯನ್ನು ಶ್ರವಣ ಮಾಡಬೇಕು. 
11 ಫಾಲ್ಗುಣ ॥ ಶುಕ್ಲ ॥। ಏಕಾದಶೀ 
ಯುಧಿಷ್ಠಿರ ಉವಾಚ 
ಮಾಹಾತ್ಮ್ಯಂ ವಿಜಯಾಯಾಶ್ಚ ಶ್ರುತಂ ಕೃಷ್ಣ ಮಹತ್ತಲಂ । 
ಫಾಲ್ಗುನಸ್ಯಾರ್ಜುನೇ ಪಕ್ಷೇ ಯನ್ನಾಮ್ನೀ ತಾಂ ವದಾಧುನಾ 11೧॥॥ 


ಡ್ಡ ಫಾಲ್ಗುಣ ಮಾಸ 


ಯುಧಿಷ್ಠಿರನು ಹೇಳಿದನು- ಎಲೈ ಕೃಷ್ಣನೇ! ಮಹಾಫಲವುಳ್ಳ ವಿಜಯ್ಕೆಕಾದಶಿಯ 
ಮಹಿಮೆಯನ್ನು ಕೇಳಿದೆನು. ಅದೇ ಫಾಲ್ಗುಣ ಶುಕ್ಸಪಕ್ಚದಲ್ಲಿ ಬರುವ ಏಕಾದಶಿಯ 
ಹೆಸರೇನು? ಹೇಳು. 

ಶ್ರೀಕೃಷ್ಣ ಉವಾಚ 

ಧರ್ಮಪುತ್ರ ಮಹಾಭಾಗ ಶ್ರುಣು ವಕ್ಚ್ಯಾಮಿ ತೇಠಧುನಾ | 

ಪ್ರೋಕ್ತಾ ಪೃಷ್ಟೇನ ಮಾಂಧಾತ್ರಾ ವಸಿಷ್ಠೇನ ಮಹಾತ್ಮನಾ ॥೨॥ 

ಕೃಷ್ಣನು ಹೇಳಿದನು- ಎಲೈ ಧರ್ಮಜನೇ! ಮಾಂಧಾತನು ವಸಿಷ್ಠನನ್ನು ಕೇಳಲಾಗಿ 
ಆತನು ಹೇಳಿದುದನ್ನು ಹೇಳುತ್ತೇನೆ. ಕೇಳು. 

ಫಾಲ್ಗುನಸ್ಯ ವಿಶೇಷೇಣ ವಿಶೇಷಃ ಕಥಿತೋ ನೃಪ । 

ಆಮಲಕ್ಕಾ ವ್ರತಂ ಪುಣ್ಯಂ ವಿಷ್ಣುಲೋಕಫಲಪ್ರದಂ ॥೩॥ 

ಫಾಲ್ಗುಣಮಾಸದಲ್ಲಿ ಅತಿಶಯವಾಗಿ ಒಂದು ವಿಶೇಷವ್ರತವನ್ನು ಹೇಳಿದ್ದಾರೆ. ಆ 
ವ್ರತಕ್ಕೆ ಆಮಲಕೀವ್ರತವೆಂದು ಹೆಸರು. ಅದು ವಿಷ್ಣುಲೋಕದ ಫಲವನ್ನು ಕೊಡುತ್ತದೆ. 

ಆಮಲಕ್ಕಾ ಅಧೋ ಗತ್ವಾ ಜಾಗರಂ ತತ್ರ ಕಾರಯೇತ್‌ । 

ಕೃತ್ವಾ ಜಾಗರಣಂ ರಾತ್ರೌ ಗೋಸಹಸ್ರಫಲಂ ಲಭೇತ್‌ Tal 

ನೆಲ್ಲಿಯ ಮರದಕೆಳಗೆ ಹೋಗಿ ಜಾಗರಣೆಯನ್ನು ಮಾಡಬೇಕು. ಆ ರೀತಿಯಾಗಿ 
ರಾತ್ರಿಯೆಲ್ಲಾ ಜಾಗರಣೆ ಮಾಡಿದರೆ ಸಾವಿರಗೋಗಳನ್ನು ದಾನ ಮಾಡಿದ ಫಲವು 
ಬರುತ್ತದೆ. 

ಮಾಂಧಾತೋವಾಚ 

ಆಮಲಕೀ ಕದಾ ಹ್ಯೇಷಾ ಉತ್ಸನ್ನಾ ದ್ವಿಜಸತ್ತಮ। 

ಏತತ್ತದ್ದಂ ಮಮಾಚಕ್ಚ್ವ ಪರಂ ಕೌತೂಹಲಂ ಹಿ ಮೇ 11೫1 

ಮಾಂಧಾತನು ಹೇಳಿದನು- ಎಲ್ಫೆ ಯಷಿಶ್ರೇಷ್ಠನೇ। ಈ ಆಮಲಕೀ ವ್ರತವು 
ಯಾವಾಗ ಉತ್ಪನ್ನವಾಯಿತು? ನನಗೆ ಬಹು ಆಸೆಯಿದೆ ಇದೆಲ್ಲವನ್ನೂ ಹೇಳು. 

ಕಸ್ಮಾದಿಯಂ ಪವಿತ್ರಂ ಚ ಕಸ್ಥಾತ್ಟಾಪಪ್ರಣಾಶಿನೀ । 

ಕಸ್ಮಾಜ್ಜಾಗರಣಂ ಕೃತ್ವಾ ಗೋಸಹಸ್ರಫಲಂ ಲಭೇತ್‌ TT 

ಆಮಲಕೀವ್ರತವು ಹೇಗೆ ಪವಿತ್ರವಾಯಿತು? ಪಾಪವನ್ನು ಹೇಗೆ ಹಾಳು 
ಮಾಡುತ್ತದೆ? ಜಾಗರಣೆಯನ್ನು ಮಾಡಿದರೆ ಸಾವಿರ ಗೋದಾನದ ಫಲವನ್ನು 
ಹೊಂದುವುದು ಹೇಗೆ? 


ಫಾಲ್ಗುಣ ಮಾಸ ಜತ 


ವಸಿಷ್ಠ ಉವಾಚ 

ಕಥಯಾಮಿ ಮಹಾಭಾಗ ಯಥೇಯಮಭವತ್‌ಕ್ಲಿತೌ I 

ಆಮಲಕೀ ಮಹಾವೃಕ್ಷ ಸರ್ಲಪಾಪಪ್ರಣಾಶನಃ 11೭1 

ವಸಿಷ್ಠನು ಹೇಳಿದನು-ಆ ನೆಲ್ಲಿಯ ಮರವು ಪಾಪವನ್ನುನಾಶಮಾಡುವ ಬಗೆಯನ್ನೂ 
ಆಮಲಕೀವ್ರತವು ಭೂಮಿಯಲ್ಲಿ ಹರಡಿದ ಬಗೆಯನ್ನೂ ಹೇಳುತ್ತೇನೆ, ಕೇಳು. 

ಏಕಾರ್ಣವೇ ಪುರಾ ಜಾತೇ ನಷ್ಟೇ ಸ್ಥಾವರಜಂಗಮೇ । 

ನಷ್ಟೇ ದೇವಾಸುರಗಣೇ ನಷ್ಟೇ ಚೋರಗರಾಕ್ಸಸೇ 11೮ 

ಪ್ರಪಂಚವೆಲ್ಲವೂ ನೀರಿನಿಂದ ಆವರಿಸಲ್ಪಟ್ಟು ಒಂದೇ ಸಮುದ್ರವಾಯಿತು. ಆಗ 
ದೇವತೆಗಳೂ ದೈತ್ಯರೂ ಸರ್ಪಗಳೂ ರಾಕ್ಷಸರೂ ಎಲ್ಲರೂ ನಾಶವಾದರು. 

ತತ್ರ ದೇವಾವಿಧಿದೇವೇಶಃ ಪರಮಾತ್ಮಾ ಸನಾತನಃ | 

ಜಗಾಮ ಬ್ರಹ್ಮ ಪರಮಾತ್ಮನಃ ಪದಮವ್ಯಯಂ Tal 

ಆಗ ದೇವಾಧಿದೇವನೂ ಸನಾತನನೂ ಪರಮಾತ್ಮನೂ ಆದ ಸ್ವಾಮಿಯು ತನ್ನ 
ಪರಮಪದವನ್ನು ಹೊಂದಿದ್ದನು. 

ತತೋಸ್ಯ ಜಗತೋ ಬ್ರಹ್ಗಮುಖಾಚ್ಛಶಿಸಮಪ್ರಭಃ । 

ಷ್ಠೀವನಾದ್ದಂಧುರುತ್ತನ್ನಃ ಸ ಭೂಮೌ ನಿಪಪಾತ ಹ 11೧೦॥| 

ಆಗ ಆ ಪರಬ್ರಹ್ಮನು ಉಗಿಯಲು ಚಂದ್ರನಂತೆ ಪ್ರಕಾಶವಾದ ಬಿಂದುವು ಹುಟ್ಟಿ 
ಭೂಮಿಯಲ್ಲಿ ಬಿದ್ದಿತು. 

ತಸ್ಮಾದ್ದಿಂದೋಃ ಸಮುತ್ನನ್ನಃ ಸ್ವಯಂ ಧಾತ್ರೀನಗೋ ಮಹಾನ್‌ । 

ಶಾಖಾಪ್ರಶಾಖಾಬಹುಳಃ ಫಲಭಾರೇಣ ನಾಮಿತಃ 11೧೧॥ 

ಆ ಬಿಂದುವಿನ ದೆಸೆಯಿಂದ ಒಂದು ನೆಲ್ಲಿಯ ಮರವು ದೊಡ್ಡದಾಗಿ ಹುಟ್ಟಿತು. 
ಅದು ಕೊಂಬೆ ಮರುಗೊಂಬೆಗಳಿಂದ ಕೂಡಿ ಹಣ್ಣಿನಿಂದ ತುಂಬಿ ಬಗ್ಗಿಕು. 

ಸರ್ವೇಷಾಂ ಚೈವ ವೃಕ್ತಾಣಾಮಾದಿರೋಹಃ ಪ್ರಕೀರ್ತಿತಃ । 

ಏತಸ್ಥಿನ್ನೇವ ಕಾಲೇತು ಸಿಸ್ಟಕ್ಟುರಖಲಾಃ ಪ್ರಜಾಃ 10೨1 

ಆ ಮರವೇ ಮರಗಳಿಗೆಲ್ಲಾಮೊದಲನೆಯದಾಯಿತು. ಇದೇ ಕಾಲದಲ್ಲಿಯೇ ಎಲ್ಲಾ 
ಪ್ರಜೆಗಳನ್ನೂ ಸೃಷ್ಟಿಸಲು ಆ ಪರಬ್ರಹ್ಮನಿಗೆ ಇಚ್ಛೆಯು ಬಂದಿತು. 

ಬ್ರಹ್ನಾಣಮಸ್ಯಜತ್ತಸ್ಥಾತ್ತಂಸ್ಕಷ್ಠಾಶ್ಚ ಇಮಾಃ ಪ್ರಜಾಃ । 

ದೇವದಾನವಗಂಧರ್ವಯಕ್ಷರಾಕ್ಷಸಪನ್ನಗಾನ್‌ HOA 


-6- ಫಾಲ್ಗುಣ ಮಾಸ 


ಆಗ ಆ ಸ್ವಾಮಿಯು ಬ್ರಹ್ಮನನ್ನು ಸೃಷ್ಟಿಸಿದನು. ಅನಂತರ ಆ ಬ್ರಹ್ಮನು ಈ 
ಪ್ರಜೆಗಳೆಲ್ಲರನ್ನೂ, ದೇವ, ದಾನವ, ಗಂಧರ್ವ, ಯಕ್ಷ, ರಾಕ್ಷಸ, ಪನ್ನಗರನ್ನೂಸೃಷ್ಟಿಸಿದನು. 
ಅನಂತರ ಅತ್ಯುತ್ತಮರಾದ ಯಷಿಗಳನ್ನೂ ಸೃಷ್ಟಿಸಿದನು. 


ಅಸ್ಪಜದ್ಧಗವಾನ್‌ ದೇವೋ ಮಹರ್ಷೀಂಶ್ಚ ತಥಾಮಲಾನ್‌ । 


ಆಜಗುಸ್ಪತ್ರ ದೇವಾಸ್ತೇ ಯತ್ರ ಧಾತ್ರೀ ಹರಿಪ್ರಿಯಾ 11೧೪॥ 
[Jed ಇದಿ 

ತಾಂ ದೃಷ್ಟ್ವಾ ತೇ ಮಹಾಭಾಗ ಪರಂ ವಿಸ್ಮಯಮಾಗತಾಃ | 
ಪರಸ್ಪರಮವೇಕ್ಟಂತೋ ವೃಕ್ಷದರ್ಶನಲಾಲಸಃ 11೧೫॥ 


ಆಗ ದೇವತೆಗಳು ಹರಿಪ್ರಿಯವಾದ ನೆಲ್ಲಿಯ ಮರವಿದ್ದಲ್ಲಿಗೆ ಬಂದರು. ಆ 
ಮರವನ್ನು ಅವರು ನೋಡಿ ಆಶ್ಚರ್ಯಪಡುತ್ತಾ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತ 
ಮಾತಾಡಿಕೊಳ್ಳುತ್ತಿದ್ದರು. 

ಪ್ಲಕ್ಲಾದಯೋ ಯಥಾಪೂರ್ವಂ ವಿತಿತಾಸ್ವರ್ದ ಏವ ಚ । 


ನ ಜಾನೀಮ ಇಮಂ ವೃಕ್ಷಂ ಚಿಂತಯಂತೋತಭಿಸಂಸ್ಥಿತಾಃ 11೧೬॥ 
ಏವಂ ಚಿಂತಯತಾಂ ತೇಷಾಂ ವಾಗುವಾಚಾಶರೀರಿಣೀ 11೧೭1 


ಇದೇನು! ಬಸರಿ ಮುಂತಾದ ಮರಗಳನ್ನೂ ಎಲ್ಲವನ್ನೂ ನೋಡಿದ್ದೇವೆ. ಅವೆಲ್ಲವೂ 
ನಮಗೆ ಗೊತ್ತಿವೆ. ಈ ಮರವು ನಮಗೆ ಯಾವುದೆಂದು ತಿಳಿಯದಾಗಿದೆ ಎಂದು ಅದರ 
ಸುತ್ತಲೂ ನಿಂತಿದ್ದರು. ಹೀಗೆ ಇವರು ಯೋಚಿಸುತ್ತ ನಿಂತಿರಲು ಆಗ ಒಂದು 
ಅಶರೀರವಾಣಿಯು ನುಡಿಯಿತು. 

ಆಕಾಶವಾಣ್ಯುವಾಚ 

ಆಮಲಕೀನಗೋ ಹ್ಯೇಷಃ ಪ್ರವರೋ ವೈಷ್ಣವೋ ಮತಃ | 

ಅಸ್ಯ ಸಂಸ್ಕರಣಾದೇವ ಲಭೇದ್ಲೋದಾನಜಂ ಫಲಂ 11೧೮॥ 

ಆಕಾಶವಾಣಿಯು ಹೇಳಿತು- ಇದು ನೆಲ್ಲಿಯ ಮರವು. ಇದು ವೈಷ್ಣವರಿಗೆ 
ಉತ್ತಮವಾದುದು. ಇದನ್ನು ಸ್ಥರಿಸಿದರೇನೆ ಗೋದಾನಮಾಡಿದ ಫಲವು ಬರುತ್ತದೆ. 

ಸರ್ಶನಾದ್ದಿಗುಣಂ ಪುಣ್ಯಂ ತ್ರಿಗುಣಂ ಭಕ್ಕಣಾತ್ರಥಾ । 

ತಸ್ಥಾತ್ತದ್ರಪ್ರಯತ್ನೇನ ಸೇವ್ಯಾ ಆಮಲಕೀ ಸದಾ 11೧೯॥ 

ಅದನ್ನು ಮುಟ್ಟಿದರೆ ನೋಡಿದುದಕ್ಕಿಂತ ಎರಡರಷ್ಟು ಪುಣ್ಯವೂ ಅದರ ಕಾಯನ್ನು 
ತಿಂದರೆ ಮುಟ್ಟಿದುದಕ್ಕಿಂತಲೂ ಮೂರರಷ್ಟು ಪುಣ್ಯವೂ ಬರುತ್ತದೆ. ಆದುದರಿಂದ 
ಪ್ರಯತ್ನಪಟ್ಟು ನೆಲ್ಲಿಯಕಾಯನ್ನು ತಿನ್ನಬೇಕು. 


ಫಾಲ್ಗುಣ ಮಾಸ ಕ 

ಸೃಂಧೇ ಚ ಭಗವಾನ್ರುದ್ರಃ ಸಂಸ್ಥಿತಃ ಪರಮೇಶ: । 

ಶಾಖಾಸು ಮುನಯಸ್ಪರ್ದೇ ಪ್ರಶಾಖಾಸು ಚ ದೇವತಾಃ 11೨೧॥ 

ಪರ್ಣೇಷು ವಸವೋ ದೇವಾಃ ಪುಷ್ಟೇಷು ಮರುತಸ್ತಥಾ । 

ಪ್ರಜಾನಾಂ ಪತಯಸ್ಪರ್ವೇ ಫಲೇಷ್ಟೇವ ವ್ಯವಸ್ಥಿತಾಃ 1೨೨1 

ಸರ್ವದೇವಮಯೀ ಹ್ಯೇಷಾ ಧಾತ್ರೀ ಚ ಕಥಿತಾ ಮಯಾ । 

ತಸ್ಥಾತ್ಲೂಜ್ಯತಮಾ ಹ್ಯೇಷಾ ವಿಷ್ಣುಭಕ್ತಿಪರಾಯಣ್ಯೆ: 2A 

ಈ ನೆಲ್ಲಿಯು ಎಲ್ಲಾ ಪಾಪಗಳನ್ನೂ ನಾಶಮಾಡುತ್ತದೆ. ವಿಷ್ಣುವಿನ 
ಸಂಬಂಧವಾದುದು. ಪಾಪನಾಶಕವು. ಆ ಮರದ ಬುಡದಲ್ಲಿ ವಿಷ್ಣುವೂ 
ಮೇಲುಗಡೆಯಲ್ಲಿ ಬ್ರಹ್ಮನೂ ಮಧ್ಯದಲ್ಲಿ ರುದ್ರನೂ ದಪ್ಪವಾದ ಕೊಂಬೆಗಳಲ್ಲಿ 
ಮುನಿಗಳೂ ಸಣ್ಣ ಕೊಂಬೆಗಳಲ್ಲಿ ದೇವತೆಗಳೂ ಎಲೆಗಳಲ್ಲಿ ವಸುಗಳೂ ಹೂಗಳಲ್ಲಿ 
ಮರುತ್ತುಗಳೂ ಫಲಗಳಲ್ಲಿ ಪ್ರಜಾಪತಿಗಳೂ ವಾಸವಾಗಿದ್ದಾರೆ. ಈ ರೀತಿಯಾಗಿ ಈ 
ನೆಲ್ಲಿಯ ಮರವು ಸರ್ವದೇವತೆಗಳ ಸ್ವರೂಪವಾದುಡು. ಆದುದರಿಂದ ವಿಷ್ಣಭಕ್ತರು ಈ 
ನೆಲ್ಲಿಯ ಮರವನ್ನು ಪೂಜಿಸಲೇಬೇಕು. 

ಯಷಯ ಊಚುಃ 

ಕಂ ಭವಂತಂ ಹಿ ಜಾನೀಮಃ ಕಸ್ಯಾತ್ಕಾರಣತಸ್ಸದಾ I 

ದೇವೋ ವಾ ಯದಿ ವಾ ಚಾನ್ಯಃ ಕಥಯಸ್ವ ಯಥಾತಥಂ 11೨೪॥ 

.ಯಷಿಗಳು ಹೇಳಿದರು- ನೀನು ಯಾರೆಂದು ತಿಳಿಯೋಣ? ನೀನು ಹೀಗೆ ಹೇಳಲು 
ಕಾರಣವೇನು? ನೀನು ದೇವರೆ? ಅಥವಾ ಮತ್ತೆ ಯಾವನಾದರೂ ಆಗಿದ್ದೀಯಾ? 
ನಿಶ್ಚಯವಾಗಿ ಹೇಳು. 

ವಾಗುವಾಚ 

ಯಃ ಕರ್ತಾ ಸರ್ವಭೂತಾನಾಂ ಭುವನಾನಾಂ ಚ ಸರ್ವಶಃ । 

ವಿಸ್ಥಿತಾನ್ನಿದುಷಃ ಪ್ರೇಕ್ಷ ಸೋಹಂ ವಿಷ್ಣುಸನಾತನಃ 11೨೫1 

ವಾಣಿಯು ಹೇಳಿತು- ಎಲ್ಲಾ ಭೂತಗಳನ್ನೂ, ಪ್ರಪಂಚಗಳನ್ನೂ ಸೃಷ್ಟಿಸಿದ 
ಜ್ಞಾವಿಗಳಿಗೂ ನೋಡಲಾಗದ ಆ ಸನಾತನವಾದ ವಿಷ್ಣುವೇ ನಾನು. 

ವಸಿಷ್ಠ ಉವಾಚ 
ತತಶ್ಕುತ್ವಾ ದೇವದೇವಭಾಷಿತಂ ಬ್ರಹ್ಮಣಸುತಾಃ | 
ವಿಸ್ಥಯೋತ್ಸುಲ್ಲನಯನಾಃ ಪರಂ ವಿಸ್ಮಯಮಾಗತಃ ॥ 


-8- ಫಾಲ್ಗುಣ ಮಾಸ 


ಅನಾದಿನಿಧನಂ ದೇವಂ ಸ್ತೋತುಂ ತತ್ರ ಪ್ರಚಕ್ರಮುಃ 11೨೬।। 

ವಸಿಷ್ಠನು ಹೇಳಿದನು- ಆ ಬ್ರಹ್ಮನ ಮಕ್ಕಳು ಆ ಸ್ವಾಮಿಯ ಮಾತನ್ನು ಕೇಳಿ 
ಆಶ್ಚರ್ಯದಿಂದ ಅರಳಿದ ಕಣ್ಣಗಳುಳ್ಳವರಾದರು. ಆಮೇಲೆ ಸಾವುನೋವುಗಳೂ ಆದಿ 
ಅಂತ್ಯಗಳೂ ಇಲ್ಲದ ಆ ಸ್ವಾಮಿಯನ್ನು ಸ್ತೋತ್ರ ಮಾಡಿದರು. 

ಯಷಯ ಊಚುಃ 

ನಮೋ ಭೂತಾತ್ಮಭೂತಾಯ ಆತ್ಮನೇ ಪರಮಾತ್ಮನೇ | 

ಅಚ್ಯುತಾಯ ನಮೋ ನಿತ್ಯಮನಂತಾಯ ನಮೋ ನಮಃ 11೨೭1 

ಖಷಿಗಳು ಹೇಳಿದರು- ಪ್ರಾಣಿಗಳೆಲ್ಲದಕ್ಕೂ ಜೀವಸ್ಥರೂಪನಾದ ಆತ್ಮನೂ 
ಪರಮಾತ್ಮನೂ ಆದ ಸ್ವಾಮಿಗೆ ನಮಸ್ಕಾರವು. ಅಚ್ಯುತ (ನಾಶರಹಿತ)ನಿಗೆ ನಮಸ್ಕಾರವು. 
ಅನಂತನಿಗೆ(ನಾಶವಿಲ್ಲದವನಿಗೆ) ನಮಸ್ಕಾರವು. 

ದಾಮೋದರಾಯ ಕವಯೇ ಯಜ್ಞೇಶಾಯ ನಮೋ ನಮಃ । 

ನಮೋ ಮಾಯಾವತೇ ತುಭ್ಯಂ ವಿಶ್ವೇಶಾಯ ನಮೋಸ್ತುತೇ ॥1೨೮॥ 

ದಾಮೋದರನೂ ಕವಿಯೂ ಆದ ನಿನಗೆ ನಮಸ್ಕಾರವು. ಯಜ್ಞಕ್ಕೆ ಒಡೆಯನಾದ 
ನಿನಗೆ ನಮಸ್ಕಾರವು. 

ವಸಿಷ್ಠ ಉವಾಚ 

ಏವಂ ಸ್ತುತಸ್ತು ಖುಷಿಭಿಃ ತುತೋಷ ಭಗವಾನ್‌ ಹರಿಃ । 

ಪ್ರತ್ಯುವಾಚ ಮಹರ್ಷಿಂಸ್ತಾನಭೀಷ್ಟಂ ಕಿಂ ದದಾಮಿ ವಃ 11೨೯ 

ವಸಿಷ್ಠನು ಹೇಳಿದನು- ಯಷಿಗಳು ಹೀಗೆ ಸ್ತೋತ್ರಮಾಡಲು ಭಗವಂತನಾದ 
ಹರಿಯು ಆ ಮಹರ್ಷಿಗಳನ್ನು ಕುರಿತು ನಿಮಗೆ ಇಷ್ಟವಾದುದನ್ನು ಏನನ್ನು ಕೊಡಲಿ? 
ಎಂದು ಕೇಳಿದನು. 

ಖಷಯ ಊಚುಃ 

ಯದಿ ತುಷ್ಟೋಪಸಿ ಭಗವನ್ನಸ್ಥಾಕಂ ಹಿತಕಾಮ್ಯಯಾ । 

ವ್ರತಂ ಕಿಂಚಿತ್ತಮಾಖ್ಯಾಹಿ ಸರ್ಗಮೋಕ್ಷಫಲಪ್ರದಂ 11೩೦॥॥ 

ಖಯಷಿಗಳು ಹೇಳಿದರು- ಎಲೈ ಸ್ವಾಮಿಯೇ! ನೀನು ಪ್ರಸನ್ನನಾಗಿದ್ದರೆ ನಮ್ಮಗಳ 
ಹಿತಕ್ಕೋಸ್ಕರ ಸ್ಪರ್ಗ್ಣಮೋಕ್ದಫಲವನ್ನು ಕೊಡುವ ಯಾವುದಾದರೂ ಒಂದು ವ್ರತವನ್ನು 
ಉಪದೇಶಿಸು. 


ಫಾಲ್ಗುಣ ಮಾಸ -9- 

ಧನಧಾನ್ಯಪ್ರದಂ ಪುಣ್ಯಮಾತ್ಮನಸ್ತುಪ್ಟಿ ಕಾರಣಂ | 

ಅಲ್ಫಾಯಾಸಂ ಬಹುಫಲಂ ವ್ರತಾನಾಂ ವ್ರತಮುತ್ತಮಂ HAO 

ಕೃತೇನ ಯೇನ ದೇವೇಶ ವಿಷ್ಣುಲೋಕೇ ಮಹೀಯತೇ 11೩೨1 

ಧನ ಧಾನ್ಯಗಳನ್ನು ಕೊಡುವ ಪರಮಾತ್ಮನಿಗೆ ಸಂತೋಷವನ್ನುಂಟುಮಾಡುವ ಸಲ್ಪ 
ಕಷ್ಟದಿಂದಲೇ ಬಹುಫಲವನ್ನುಕೊಡುವ ಉತ್ತಮವಾದ ವ್ರತವನ್ನುಉಪದೇಶಿಸು. ಅದನ್ನು 
ಮಾಡಿದರೆ ವಿಷ್ಣುಲೋಕದಲ್ಲಿ ಸುಖಿಸುತ್ತಾನೆ. 

ವಿಷ್ಣುರುವಾಚ - 

ಫಾಲ್ಗುನೇ ಶುಕ್ಲಪಕ್ಷೇ ತು ಪುಷ್ಯೇಣ ದ್ವಾದಶೀ ಯದಿ । 

ಭವೇತ್ಸಾ ಚ ಮಹಾಪುಣ್ಯಾ ಮಹಾಪಾತಕನಾಶಿನೀ 112೭.೩1! 

ವಿಷ್ಣುವು ಹೇಳಿದನು- ಫಾಲ್ಗುಣ ಶುಕ್ಷಪಕ್ಷದಲ್ಲಿ ದ್ವಾದಶಿಯ ದಿವಸ ಪುಷ್ಕನಕ್ಕತ್ರವು 
ಕೂಡಿದರೆ ಆ ದಿನವು ಮಹಾಪುಣ್ಯವುಳ್ಳದ್ದು. ಪಾಪನಾಶಕವಾದುದು. 

ವಿಶೇಷಸ್ತತ್ರ ಕರ್ತವ್ಯಃ ಶ್ರಣುದ್ದಂ ದ್ವಿಜಸತ್ತಮಾಃ । 

ಆಮಲಕೀಂ ಚ ಸಂಪ್ರಾಪ್ಯ ಜಾಗರಂ ತತ್ರ ಕಾರಯೇತ್‌ NAVI 

ಆದಿನ ಹೆಚ್ಚಾಗಿ ಒಂದು ಕೆಲಸವನ್ನು ಮಾಡಬೇಕು. ಎಲೈ ಬ್ರಾಹ್ನಣರಿರಾ! ಕೇಳಿರಿ. 
ಆದಿವಸ ನೆಲ್ಲಿಯಮರದ ಸಮೀಪದಲ್ಲಿ ಜಾಗರಣೆಯನ್ನು ಮಾಡಬೇಕು. 

ಸರ್ವಹಾಪವಿನಿರ್ಮುಕ್ತೋ ಗೋಸಹಸ್ರಫಲಂ ಲಭೇತ್‌ । 

ಏತದ್ವಃ ಕಥಿತಂ ವಿಪ್ರಾ ವ್ರತಾನಾಂ ವ್ರತಮುತ್ತಮಂ 11೩೫ 

ಅರ್ಚಯಿತ್ರಾಚ್ಯುತಂ ತಸ್ಯಾಂ ವಿಷ್ಣುಲೋಕಾನ್ನ ಮುಚ್ಛತೇ 11೩೬। 

ಹಾಗೆ ಮಾಡಿದರೆ ಪಾಪಗಳೆಲ್ಲವನ್ನೂ ಕಳೆದುಕೊಂಡು ಸಾವಿರ ಗೋದಾನದ 
ಫಲವನ್ನು ಹೊಂದುತ್ತಾನೆ. ಈ ಉತ್ತಮವಾದ ವ್ರತವನ್ನು ನಿಮಗೆ ಹೇಳಿದ್ದೇನೆ. ಆದಿನ ಆ 
ನೆಲ್ಲಿಯ ಮರದಲ್ಲಿ ವಿಷ್ಣುವನ್ನು ಪೂಜಿಸಿದರೆ ವಿಷ್ಣುಲೋಕದಿಂದ ಅವನಿಗೆ ಬಿಡುಗಡೆಯೇ 
ಇರುವುದಿಲ್ಲ. 

ಯಷಯ ಊಚುಃ 

ವ್ರತಸ್ಯಾಸ್ಯ ವಿಧಿಂ ಬ್ರೂಹಿ ಪರಿಪೂರ್ಣಂ ಕಥಂ ಭವೇತ್‌ । 

ಕೇ ಮಂತ್ರಾಃ ಕೇ ನಮಸ್ಕಾರಾ ದೇವತಾಃ ಕಾಃ ಪ್ರಕೀರ್ತಿತಾಃ 11೩೭/! 

ಕಥಂ ದಾನಂ ಕಥಂ ಸ್ನಾನಂ ಕಶ್ಚ ಪೂಜಾ ವಿಧಿಸ ತಃ [ 

ಅರ್ಚನಸ್ಯ ಚ ಮಂತ್ರಂ ತು ಕಥಯಸ್ವ ಯಥಾತಥಂ IASI 


-10- ಫಾಲ್ಗುಣ ಮಾಸ 


ಯಷಿಗಳು ಹೇಳಿದರು- ಈ ವ್ರತದ ವಿಧಿಯನ್ನು ಹೇಳು. ಪೂರ್ತಿಯಾಗುವುದು 
ಹೇಗೆ? ಮಂತ್ರಗಳಾವು? ನಮಸಾರವು ಹೇಗೆ? ದೇವತೆಗಳಾವುವು? ದಾನವೇನು? 
ಸ್ಥಾನದ ವಿಧಿಯೇನು? ಪೂಜಾವಿಧಿಯು ಹೇಗೆ? ಅರ್ಚನೆಯ ಮಂತ್ರವಾವುದು? 
ಇದೆಲ್ಲವನ್ನೂ ಸರಿಯಾಗಿ ಹೇಳು? 

ವಿಷ್ಣುರುವಾಚ 

ಶ್ರೂಯತಾಂ ಯೋ ಎಧಿಸ್ಪಮ್ಮಗೃತಸ್ಕಾಸ್ಯ ದ್ವಿಜರ್ಷಭಾಃ | 

ಏಕಾದಶ್ಯಾಂ ನಿರಾಹಾರ; ಸ್ಥಿತ್ವಾ ಚೈವ ಪರೇಠಹನಿ 11೩೯1 

ವಿಷ್ಣುವು ಹೇಳಿದನು- ಎಲೈ ಬ್ರಾಹ್ಮಣರಿರಾ! ವಿಧಿಯನ್ನು ಹೇಳುತ್ತೇನೆ. ಸರಿಯಾಗಿ 
ಕೇಳಿರಿ. ಏಕಾದಶಿಯದಿನ ಉಪವಾಸ ಮಾಡಿ ಮರುದಿವಸ ಊಟ ಮಾಡುತ್ತೇನೆ. ಎಲೈ 
ಪುಂಡರೀಕಾಕ್ಸನೆ! ನನ್ನನ್ನು ರಕ್ಷಿಸು ಎಂದು ಹೇಳಬೇಕು. 


ಭೋಕ್ಷೆ 65ಹಂ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯತ । 


ಇತಿ ಕೃತ್ವಾ ತು ನಿಯಮಂ ದಂತಧಾವನಪೂರ್ವಕಂ WYO 
ನಾಲಪೇತ್ತತಿತಾಂಶ್ನೌರಾಂಸ್ತಥಫಾಪಾಷಂಡಿನೋ ನರಾನ್‌ । 
ದುರ್ಚತ್ತಾನ್ಫಿನ್ನಮರ್ಯಾದಾನ್‌ ಗುರುದಾರಪ್ರಧರ್ಷಕಾನ್‌ 11೪೧॥ 


ಈ ರೀತಿಯಾಗಿ ನಿಯಮವನ್ನು ಮಾಡಿಕೊಂಡು ಶಾಸ್ತ್ರದಲ್ಲಿ ಹೇಳಿರುವಂತೆ 
ಹಲ್ಲುಗಳನ್ನುಜ್ಜಿಕೊಂಡು ಸ್ನಾನಾದಿಗಳನ್ನು ಮಾಡಿಕೊಳ್ಳಬೇಕು. ಪತಿತರು ಚೋರರು 
ಪಾಷಂಡಿಗಳು ಅಯೋಗ್ಯರು ಲೋಕರೀತಿಯಲ್ಲಿ ನಡೆಯದ ಮರ್ಯಾದೆಗೆಟ್ಟವರು 
ಗುರುಗಳ ಹೆಂಡರಲ್ಲಿ ರಮಿಸುವವರು ಇವರೊಡನೆ ಮಾತನಾಡಬಾರದು. 


ಅಪರಾಹ್ನೇ ತತಸ್ಸ್ನಾನಂ ಎಧಿವತ್ಕಾರಯೇದ್ದುದಃ 

ನದ್ಯಾಂ ತಟಾಕೇ ಕೂಪೇ ವಾ ಗೃಹೇ ವಾ ನಿಯತಾತ್ಮವಾನ್‌ ॥೪೨॥ 

ಅಪರಾಹ್ನ ಬರುತ್ತಲೂ ನದಿಯಲ್ಲಾಗಲಿ ಕೆರೆಯಲ್ಲಾಗಲಿ ಬಾವಿಯಲ್ಲಾಗಲಿ 
ಮನೆಯಲ್ಲಾಗಲಿ ಶಾಸ್ತ್ರನಿಯಮದಂತೆ ಸ್ನಾನ ಮಾಡಬೇಕು. 

ಮೃತ್ತಿಕಾಲಾಂಛನಂ ಪೂರ್ವಂ ತತಸ್ಹಾನಂ ಚ ಕಾರಯೇತ್‌ । 

ಅಶಕ್ರಾಂತೇ ರಥಕ್ರಾಂತೇ ವಿಷ್ಣುಕ್ರಾಂತೇ ವಸುಂಧರೇ ॥ 

ಮೃತ್ತಿಕೇ ಹರ ಮೇ ಪಾಪಂ ಜನ್ಮಕೋಟ್ಯಾಂ ಸಮಾರ್ಜಿತಂ 11೪೩। 

ಅತಿ ಮೃತ್ತಿಕಾಮಂತ್ರಃ ॥ 


ಫಾಲ್ಗುಣ ಮಾಸ -11- 

ಮಣ್ಣನ್ನು ಮೈಗೆ ಬಳಿದುಕೊಂಡು ಆಮೇಲೆ ಸ್ನಾನ ಮಾಡಬೇಕು. ಅಶ್ವಕ್ರಾಂತೆ ಎಂಬ 
ಮಂತ್ರವನ್ನು ಹೇಳಬೇಕು. ಕುದುರೆಗಳಿಂದಲೂ ರಥಗಳಿಂದಲೂ ವಿಷ್ಣುವಿನಿಂದಲೂ 
ಆಕ್ರಮಿಸಲ್ಪಟ್ಟ ಎಲ್ಫೆ ಭೂಮಿಯೇಖ ನಾನು ಕೋಟ್ಯಂತರ ಜನ್ಮಗಳಲ್ಲಿ ಮಾಡಿದ 
ಪಾಪಗಳನ್ನು ನಾಶಮಾಡು | ಇದು ಮೃತ್ತಿಕೆಯನ್ನು ಬಳಿದುಕೊಳ್ಳುವ ಮಂತ್ರವು. 

ತ್ವಂ ಮಾತಸ್ಪರಭೂತಾನಾಂ ಜೀವನಂ ತತ್ತು ರಕ್ಷಕಂ । 

ಸೇದಜೋದ್ಧಿಜಜಾತೀನಾಂ ರಸಾನಾಂ ಪತಯೇ ನಮಃ 11೪೪॥ 

ಎಲ್ಲೆ ನೀರೇ! ನೀನೇ ಎಲ್ಲಾಪ್ರಾಣಿಗಳಿಗೂ ತಾಯಿಯು. ಜೀವನವು. ರಕ್ಷಿಸುವವಳು. 
ಹುಳು ಮೊಳಕೆ, ಪೈರು ಮೊದಲಾದುವುಗಳಿಗೆಲ್ಲಾ ರಕ್ಷಕಳು. ರಸಗಳಿಗೆ ಒಡೆಯಳು. 
ಇಂತಹ ನಿನಗೆ ನಮಸ್ಕಾರವು. 

ಸ್ನಾತೋಹಂ ಸರ್ವತೀರ್ಥೇಷು ಹ್ರದಪ್ರಸ್ರವಣೇಷು ಚ । 

ನದೀಷು ದೇವಖಾತೇಷು ಇದಂ ಸ್ನಾನಂ ತು ಮೇ ಭವೇತ್‌ ॥೪೫॥ 

ನಾನು ಸರ್ವತೀರ್ಥಗಳಲ್ಲಿಯೂ ಸ್ನಾನಮಾಡಿದೆನು. ಮಡು, ತೊರೆ, ಹೊಳೆ, 
ಕೆರೆಗಳೆಲ್ಲದರಲ್ಲಿಯೂ ಸ್ನಾನಮಾಡಿದ ಫಲವು ನನಗೆ ಬರಲಿ. ಇದು ಸ್ನಾನದ ಮಂತ್ರವು. 

ಜಾಮದಗ್ನ್ಯಂ ಮುನಿಂ ಚೈವ ಕಾರಯಿತ್ವಾ ಹಿರಣ್ಮಯಂ । 

ವಿತ್ತಾನುಸಾರತಶಕ್ಕಾ ಕಾರಯೇತೃತಿಮಾಂ ಬುಧಃ 11೪೬॥ 

ಚಿನ್ನದಲ್ಲಿತನ್ನ ಹಣಕ್ಕೂ ಶಕ್ತಿಗೂ ಅನುಗುಣವಾಗಿ ಪರಶುರಾಮನ ಪ್ರತಿಮೆಯನ್ನು 
ಮಾಡಿಸಬೇಕು. 

ಮಾಷಕಸ್ಯ ಸುವರ್ಣಸ್ಯ ತದರ್ಧಾರ್ಧೇನ ವಾ ಪುನಃ । 

ಗೃಹಮಾಗತ್ಯ ಸಂಪೂಜ್ಯ ಪೂಜಾಹೋಮಂ ತು ಕಾರಯೇತ್‌ ॥೪೭॥ 

ಮಾಷತೂಕದ ಚಿನ್ನದಲ್ಲಿ ಅಥವಾ ಅದರ ಅರ್ಧ ಅಥವಾ ಅರ್ಧದ 
ಅರ್ಧದಲ್ಲಿಯಾಗಲಿ ಪ್ರತಿಮೆಯನ್ನುಮಾಡಿಸಬೇಕು. ಮನೆಗೆ ಬಂದು ಅದನ್ನು ಪೂಜಿಸಿ 
ಹೋಮಾದಿಗಳನ್ನು ಮಾಡಿಸಬೇಕು. 

ತತಶ್ಚಾಮಲಕೀಂ ಗಚ್ಛೇತ್‌ ಸರ್ಲೋಪಸ್ಥರಸಂಯುತಃ । 

ಆಮಲಕೀಂ ತತೋ ಗತ್ವಾ ಪರಿಶೋಧ್ಯ ಸಮಂತತಃ YS 

ಸ್ಥಾಪಯೇತ್ತತತಂ ಕುಂಭಮವ್ರಣಂ ಮಂತ್ರಪೂರ್ವಕಂ । 

ಪಂಚರತ್ನಸಮೋಪೇತಂ ದಿವ್ಯಗಂಧಾಧಿವಾಸಿತಂ YE 


-12- ಫಾಲ್ಗುಣ ಮಾಸ 


ಅನಂತರ ನೆಲ್ಲಿಯ ಮರದ ಹತ್ತಿರಕ್ಕೆ ಹೋಗಬೇಕು. ಎಲ್ಲಾ ಪದಾರ್ಥಗಳನ್ನೂ 
ತೆಗೆದುಕೊಂಡು ಹೋಗಬೇಕು. ಆ ನೆಲ್ಲಿಯ ಮರದ ಬುಡಕ್ಕೆ ಹೋಗಿ ಅದರ ಸುತ್ತಲೂ 
ಅಸಹ್ಯವಿಲ್ಲದಂತೆ ಶೋಧಿಸಬೇಕು. ಅಲ್ಲಿ ಒಡಕು, ತಗ್ಗುಗಳಿಲ್ಲದ ಕುಂಭವನ್ನು ತಂದು 
ಮಂತ್ರಪೂರ್ವಕವಾಗಿ ಕಲಶವನ್ನು ಸ್ಥಾಪಿಸಬೇಕು. 

ಛತ್ರೋಪಾನದ್ದಸ್ತಯುತಂ ಸಿತಚಂದನಚರ್ಚಿತಂ । 

ಸ್ವಜ್ಜೂಲಲಂಬಿತಗ್ರೀವಂ ಸರ್ವಧೂಪವಿಧೂಪಿತಂ 11೫೦॥। 

ಆ ಕಲಶಕ್ಕೆ ಪಂಚರತ್ನಗಳನ್ನು ಹಾಕಬೇಕು. ಒಳ್ಳೆಯ ಗಂಧವನ್ನುಪೂಸಬೇಕು. ಛತ್ರಿ, 
ಕೆರ ಬಟ್ಟೆ ಶ್ರೀಗಂಧಗಳಿಂದ ಅಲಂಕರಿಸಬೇಕು. ಕತ್ತಿಗೆ ಹೂಮಾಲೆಯನ್ನು ಹಾಕಬೇಕು. 

ಪದಿಂದ ವಾಸನೆ ಬರುವಂತೆ ಮಾಡಬೇಕು. ಎಲ್ಲಾ ಕಡೆಗಳಲ್ಲಿಯೂ ದೀಪದ 
ಸಾಲುಗಳನ್ನೂ ಬೆಳಗಬೇಕು. 


ದೀಪಮಾಲಾಕುಲಂ ಕುರ್ಯಾತ್‌ ಸರ್ವತಸುಮನೋಹರಂ | 


ತಸ್ಯೋಪರಿ ನ್ಯಸೇತ್ವಾತ್ರಂ ದಿವ್ಯಲಾಜ್ಯೆಃ ಪ್ರಪೂರಿಗಂ 11೫೧1 
ಪಾತ್ರೋಪರಿ ನ್ಯಸೇದ್ದೇವಂ ಜಾಮದಗ್ನ್ಯಂ ಮಹಾಶುಭಂ | 
ವಿಶೋಕಾಯ ನಮಃ ಪಾದೌ ಜಾನುನೀ ವಿಶ್ವರೂಪಿಣೇ 11೫೨11 
ಉಗ್ರಾಯ ಚ ತತೋಪ್ಯೂರೂ ಕಟಿಂ ದಾಮೋದರಾಯ ಚ । 

ಉದರಂ ಪದ್ಮನಾಭಾ ಉರಶಿ ್ರೀವತ್ತಧಾರಣೇ 12೩1 
ಚಕ್ರಿಣೇ ವಾಮಬಾಹುಂ ಚ ದಕ್ಷಿಣಂ ಗದಿನೇ ನಮಃ । 

ವೈಕುಂಠಾಯ ನಮಃ ಕಂಠಮಾಸ್ಯಂ ಯಜ್ಞಮುಖಾಯ ವೈ 11೫೪ 


ನಾಸಾಂ ವಿಶೋಕನಿಧಯೇ ವಾಸುದೇವಾಯ ಚಾಕ್ಟಿಣೀ! 

ಲಲಾಟಂ ವಾಮನಾಯೇತಿ ಸರ್ವಮಂಗಂ ಪ್ರಪೂಜಯೇತ್‌ । 

ನಮಸರ್ವಾತುನೇ ಶೀರ್ಷಮಿತಿ ಸಂಪೋಚ್ಯ ಪೂಜಯೇತ್‌ Teel 

ಇತಿ ಪೂಜಾಮಂತ್ರಃ ॥॥ 

ಆ ಕಲಶದ ಮೇಲೆ ಒಂದು ಪಾತ್ರೆಯನ್ನಿಡಬೇಕು. ಅದರ ತುಂಬ ಭತ್ತದ ಅರಳನ್ನು 
ತುಂಬಬೇಕು. ಆ ಪಾತ್ರೆಯಲ್ಲಿಜಾಮದಗ್ನ್ಯಮೂರ್ತಿಯನ್ನಿಡಬೇಕು. ""ವಿಶೋಕಾಯ 
ನಮಃ'' ಎಂದು ಪಾದಗಳನ್ನೂ ""ವಿಶ್ವರೂಪಿಣೆ ನಮಃ'' ಎಂದು ಮೊಣಕಾಲುಗಳನ್ನೂ 
""ಉಗ್ರಾಯ ನಮಃ'' ಎಂದು ತೊಡೆಗಳನ್ನೂ ""ದಾಮೋದರಾಯ ನಮಃ'' ಎಂದು 
ಸೊಂಟವನ್ನೂ ""ಪದ್ಮನಾಭಾಯ ನಮಃ'' ಎಂದು ಹೊಟ್ಟೆಯನ್ನೂ , ""ವೈಕುಂಠಾಯ 


ಫಾಲ್ಗುಣ ಮಾಸ -13- 
ನಮಃ'' ಎಂದು ಕಂಠವನ್ನೂ ""ಯಜ್ಞಮುಖಾಯ ನಮಃ'' ಎಂದು ಮುಖವನ್ನೂ ಕ 
““ವಿಶೋಕನಿಧಯೇ ನಮಃ'' ಎಂದು ಮೂಗನ್ನೂ , "ವಾಸುದೇವಾಯ ನಮಃ'' ಎಂದು 
ಕಣ್ಣುಗಳನ್ನೂ “ವಾಮನಾಯ ನಮಃ'' ಎಂದು ಹಣೆಯನ್ನೂ ""ಸರ್ವಾತ್ಮನೇ ನಮಃ'' 
ಎಂದು ತಲೆಯನ್ನೂ ಪೂಜಿಸಬೇಕು. ಇದು ಪೂಜಾ ಮಂತ್ರವು. 

ತತೋ ದೇವಾಧೀದೇವಾಯ ಅರ್ಥ್ಯಂ ಚೈವ ಪ್ರದಾಪಯೇತ್‌ । 

ಘಟೇನ ಚೈವ ಶುಭ್ರೇಣ ಭಕ್ತಿಯುಕ್ತೇನ ಚೇತಸಾ HSE I 

ಅನಂತರ ಕೈಯಲ್ಲಿ ಒಳ್ಳೆಯ ಫಲವನ್ನು ಇಟ್ಟುಕೊಂಡು ಭಕ್ತಿಯಿಂದ ದೇವಾಧಿ 
ದೇವನಿಗೆ ನಮಸ್ಕಾರವು. ಎಂದು ಅರ್ಥವನ್ನು ಕೊಡಬೇಕು. 

ನಮಸ್ತೇ ದೇವದೇವೇಶ ಜಾಮದಗ್ನ್ಯ ನಮೋಸ್ತುತೇ । 

ಗೃಹಾಣಾರ್ಥ್ಯಮಿಮಂ ದತ್ತಮಾಮಲತ್ಯಾಸಹಿತೋ ಹರೇ 11೫೭! 

ದೇವದೇವನೆ! ನಮಸ್ಕಾರವು. ಜಾಮದಗ್ನ್ಯನೆ! ನಮಸ್ಕಾರವು. ನೆಲ್ಲಿಯಿಂದ ಕೂಡಿದ 
ದೇವನೇ ನಾನು ಕೊಟ್ಟ ಈ ಅಘಣ್ಯವನ್ನು ಸ್ವೀಕರಿಸು ಎಂದು ಹೇಳುತ್ತ ಆರ್ಫ್ಯವನ್ನು 
ಕೊಡಬೇಕು. ಇದು ಅರ್ಫ್ಯಮಂತ್ರವು. 

ಅತ್ಯರ್ಥ್ಯಮಂತ್ರಃ 

ತತೋ ಜಾಗರಣಂ ಕುರ್ಯಾತ್‌ ಭಕ್ತಿಯುಕ್ತೇನ ಚೇತಸಾ । 

ನೃತ್ಯೈರ್ಗೀತೈಶ್ವ ವಾದಿತ್ರೆರ್ಧರ್ಮಾಖ್ಯಾನವರೈರಪಿ HSCS 

ವೈಷ್ಣವೈಶ್ಚ ತಥಾಖ್ಯಾನೈಃ ಕ್ಲ್ಷಪಯೇಚ್ಛದ್ದರೀಮಿಮಾಂ | 

ಪ್ರದಕ್ಷಿಣಂ ತತಃ ಕುರ್ಯಾದಾಮಲತ್ಯಾಂ ವಿಷ್ಣುನಾಮಭಿಃ 11೫೯॥| 

ಅಷ್ಟಾಧಿಕಶತಂ ಚೈವ ಅಷ್ಟಾವಿಂಶತಿರೇವ ಚ । 

ತತಃ ಪ್ರಭಾತಸಮಯೇ ಕೃತ್ವಾ ನೀರಾಜನಂ ಹರೇಃ 11೬೦॥ 

ಅನಂತರ ಭಕ್ತಿಯಿಂದ ಜಾಗರಣೆಯನ್ನು ಮಾಡಬೇಕು. ನೃತ್ಯ, ಗೀತ, ವಾದ್ಯ, 
ಧರ್ಮಪ್ರಧಾನವಾದ ಕಥೆಗಳು, ವೈಷ್ಣವ ಚರಿತ್ರೆಗಳು ಇವುಗಳಿಂದ ರಾತ್ರಿಯನ್ನು 
ಕಳೆಯಬೇಕು. ಅನಂತರ ವಿಷ್ಣುವಿನ ನಾಮಗಳನ್ನು ಹೇಳುತ್ತಾ ನೆಲ್ಲಿಯ ಮರವನ್ನು 
ಸೇರಿಸಿಕೊಂಡು ನೂರೆಂಟು ಅಥವಾ ಇಪ್ಪತ್ತೆಂಟು ನಮಸ್ಕಾರಗಳನ್ನಾದರೂ ಮಾಡಬೇಕು. 
ಅನಂತರ ಬೆಳಗಿನ ಜಾವದಲ್ಲಿಸ್ವಾಮಿಗೆ ಮಂಗಳಾರತಿ ಮಾಡಬೇಕು. 

ಬ್ರಾಹ್ಮಣಂ ಪೂಜಯಿತ್ವಾ ತು ಸರ್ವಂ ತಸ್ಮೈ ನಿವೇದಯತ್‌ । 

ಜಾಮದಗ್ನ್ಯಂ ಘಟಂ ತತ್ರ ವಸ್ತಯುಗ್ಗಮುಪಾನಹೌ 11೬.೧॥ 


-14- ಫಾಲ್ಗುಣ ಮಾಸ 
ಜಾಮದಗ್ನ್ಯಸರೂಪೇಣ ಪ್ರೀಯತಾಂ ಮಮ ಕೇಶವಃ । 
ಇರಿವ 


ತತಶ್ನಾಮಲಕೀಂ ಸ್ಪಷ್ಟ್ವಾ ಕೃತ್ವಾ ಚೈವ ಪ್ರದಕ್ಷಿಣಾಂ We. 
ಸಾನಂ ಕೃತ್ನಾ ವಿಧಾನೇನ ಬ್ರಾಹಣಾನೋಜಯೇತ್ತತಃ । 

a ಲ ಎ [> ಬ ಹ್‌ 
ತತಶ್ಚ ಸ್ವಯಮಶ್ಚೀಯಾತ್ಕುಟುಂಬೇನ ಸಮಾವೃತಃ 11೬೩ 


ಬ್ರಾಹ್ಮಣನಿಗೆ ಅವೆಲ್ಲವನ್ನೂ ಕೊಟ್ಟುಬಿಡಬೇಕು. ಜಾಮದಗ್ನ್ಯ ಕಲಶವನ್ನು, ವಸ್ತ್ರ 
ಕೆರಗಳನ್ನೂ ಆ ಬ್ರಾಹ್ಮಣನಿಗೆ ಕೊಡುತ್ತಾ ಜಾಮದಗ್ನ್ಯ ಸ್ವರೂಪನಾದ ಸ್ವಾಮಿಯು 
ಪ್ರೀತನಾಗಲಿ, ಎಂದು ದಾನ ಮಾಡಬೇಕು. ಆಮೇಲೆ ನೆಲ್ಲಿಯ ಮರವನ್ನು ಮುಟ್ಟಿ 
ಅದಕ್ಕೆ ಪ್ರದಕ್ಷಿಣೆ ಮಾಡಿ, ಅನಂತರ ಸ್ಥಾನವಿಧಿಯಿಂದ ಸ್ನಾನ ಮಾಡಿ ಬ್ರಾಹ್ಮಣರಿಗೆ 
ಸಂತರ್ಪಣೆ ಮಾಡಿಸಬೇಕು. ಆಮೇಲೆ ಮನೆಯವರೊಡನೆ ತಾನು ಊಟ ಮಾಡಬೇಕು. 


ಏವಂ ಕೃತೇನ ಯತ್ನುಣ್ಯಂ ತತರ್ವಂ ಕಥಯಾಮಿ ತೇ । 


ಸರ್ವತೀರ್ಥೇಷು ಯತ್ನುಣ್ಯಂ ಸರ್ವದಾನೇಷು ಯತ್ನಲಂ WLI 
ಸರ್ವಯಜ್ಞಾಧಿಕಂ ಚೈವ ಲಭತೇ ನಾತ್ರ ಸಂಶಯಃ । 
ಏತದ್ದಸರ್ವಮಾಖ್ಯಾತಂ ವ್ರತಮುತ್ತಮಮಂ WLI 


ಹೀಗೆ ಮಾಡಿದರೆ ಬರುವ ಪುಣ್ಯವನ್ನು ಹೇಳುತ್ತೇನೆ - ಎಲ್ಲಾ ತೀರ್ಥಗಳಲ್ಲಿಯೂ 
ಸ್ನಾನ ಮಾಡಿದರೆ ಯಾವ ಪುಣ್ಯವು ಬರುತ್ತದೆಯೋ ಅದಕ್ಕೆಂತ ಹೆಚ್ಚು. ಪುಣ್ಯವು ಬರುತ್ತದೆ. 
ಎಲ್ಲಾ ದಾನಗಳನ್ನೂ ಮಾಡಿದರೆ ಯಾವ ಫಲವು ಬರುತ್ತದೆಯೋ ಅದಕ್ಕಿಂತಲೂ ಹೆಚ್ಚು 
ಫಲವು ಬರುತ್ತದೆ. ಎಲ್ಲಾ ಯಜ್ಞಗಳನ್ನೂ ಮಾಡಿದರೆ ಬರುವ ಪುಣ್ಯಕ್ಕಿಂತಲೂ ಹೆಚ್ಚು 
ಪುಣ್ಯವು ಬರುತ್ತದೆ. ಸಂಶಯವಿಲ್ಲ. ಈರೀತಿ ವ್ರತಗಳಲ್ಲೆಲ್ಲಾಉತ್ತಮವಾದ ಈ ಆಮಲಕೀ 
ವ್ರತವನ್ನು ಹೇಳಿದ್ದೇನೆ. 

ವಸಿಷ್ಠ ಉವಾಚ 

ಏತಾವದುಕ್ತ್ವ್ವಾ ದೇವೇಶಸ್ತತ್ರೈವಾಂತರಧೀಯತ । 

ತೇ ಚಾಪಿ ಯಷಯಸ್ಪರ್ವೆೇ ಚಕ್ರುಸ್ಪರ್ವಮಶೇಷತಃ ॥॥ 

ತಥಾ ತ್ವಮಪಿ ರಾಜೇಂದ್ರ ಕರ್ತುಮರ್ಹಸಿ ಸತ್ತಮ WEI 

ವಸಿಷ್ಠನು ಹೇಳಿದನು - ದೇವನು ಇಷ್ಟನ್ನು ಹೇಳಿ ಅಂತರ್ಧಾನನಾದನು. ಅದೇ 
ರೀತಿಯಾಗಿ ಆ ಖುಷಿಗಳೆಲ್ಲರೂ ಆ ವ್ರತವನ್ನು ಪೂರ್ಣವಾಗಿ ಮಾಡಿದರು. ಅವರಂತೆ 
ನೀನೂ ಮಾಡಲು ಯೋಗ್ಯನಾಗಿದ್ದೀಯೆ. 


ಫಾಲ್ಗುಣ ಮಾಸ ಹ 
ಶ್ರೀಕೃಷ್ಣ ಉವಾಚ 
ವ್ರತಮೇತದ್ದುರಾಧರ್ಷಂ ರಾಜೇಂದ್ರ ಕರ್ತುಮರ್ಹಸಿ 11೬೭1 
॥ ಇತಿ ಶ್ರೀ ಮಹಾಪುರಾಣೇ ಪಾದ್ಧೇ ಉತ್ತರಖಂಡೇ ಉಮಾಪತಿ ನಾರದ 
ಸಂವಾದಾಂಶೇ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಫಾಲ್ಗುಣ ಶುಕ್ಲ ಆಮಲಕ್ಕ್ಯೇಕಾದಶೀ 
ಮಾಹಾತ್ಮ್ಯಂ ನಾಮ ಸಪ್ತಚತ್ವಾರಿಂಶೋ5 ಧ್ಯಾಯಸ್ಪಮಾಪುಃ॥ 
ಶ್ರೀ ಕೃಷ್ಣನು ಹೇಳಿದನು- ಎಲ್ಫೆ ಧರ್ಮಜನೇ! ಈ ಕಷ್ಟವಾದ ವ್ರತವನ್ನು ನೀನು 
ಮಾಡಲು ಯೋಗ್ಯನಾಗಿದ್ದೀಯೆ. ಮಾಡು. ಇಂತು ಶ್ರೀ ಪದ್ಧ್ಮಮಹಾಪುರಾಣದ 
ಉತ್ತರಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ 
ಸಂವಾದದಲ್ಲಿಫಾಲ್ಗುಣ ಶುಕ್ಷಆಮಲಕೀ ಏಕಾದಶಿಯ ಮಹಿಮೆ ಎಂಬ ನಲವತ್ತೇಳನೆಯ 
ಅಧ್ಯಾಯವು ಮುಗಿದುದು, 
XK 


11 ಫಾಲ್ಗುಣ ॥। ಶುಕ್ಲ ॥। ದ್ವಾದಶೀ 


ನರಸಿಂಹದ್ದಾದಶೀವ್ರತ 

ದುರ್ವಾಸಮುನಿ- ತಿಳಿದವನು, ಫಾಲ್ಗುನಮಾಸದ ಶುಕ್ಷಪಕ್ಷದ ಏಕಾದಶಿಯ ದಿನ 
ಹಿಂದಿನ ಹಾಗೆಯೇ ಉಪವಾಸ ಮಾಡಿ ಶಾಸ್ತ್ರೋಕ್ತವಾಗಿ ಹರಿಯನ್ನು ಆರಾಧಿಸಬೇಕು. 
ನರಸಿಂಹಾಯ ನಮಃ ಎಂದು ಹರಿಯ ಪಾದಗಳನ್ನೂ, ಗೋವಿಂದಾಯ ನಮಃ ಎಂದು 
ತೊಡೆಗಳನ್ನೂ, ವಿಶ್ವಭುಜೇ ನಮಃ ಎಂದು ನಡುವನ್ನೂ, ಅನಿರುದ್ದಾಯ ನಮಃ ಎಂದು 
ಎದೆಯನ್ನೂ, ಶಿತಿಕಂಠಾಯ ನಮಃ ಎಂದು ಕತ್ತನ್ನೂ, ಪಿಂಗಕೇಶಾಯ ನಮಃ ಎಂದು 
ತಲೆಯನ್ನೂ, ಅಸುರಧ್ದಂಸನಾಯ ನಮಃ ಎಂದು ಚಕ್ರವನ್ನೂ, ತೋಯಾತ್ಮನೇ ನಮಃ 
ಎಂದು ಶಂಖವನ್ನೂ ಅರ್ಚಿಸಿ, ಗಂಧಪುಷ್ಪಫಲಾದಿಗಳನ್ನೂ ಅರ್ಪಿಸಿ, ಆ ದೇವನ 
ಮುಂದುಗಡೆಯಲ್ಲಿ ಬಿಳಿಯ ವಸ್ಪಗಳೆರಡರಿಂದ ಅಲಂಕೃತವಾದ ಪೂರ್ಣಕಲಶವನ್ನು 
ಇಡಬೇಕು. ರತ್ತಗರ್ಭವಾದ ಆ ಕಲಶದ ಮೇಲೆ ಸುವರ್ಣದ ನರಸಿಂಹಮೂರ್ತಿಯನ್ನು 
ಅನುಕೂಲವಿದ್ದಂತೆ ಮಾಡಿಸಿ, ತಾಮ್ರದ ಪಾತ್ರೆಯಲ್ಲಾಗಲೀ, ಮರದ ಅಥವಾ ಬಿದಿರಿನ 
ಪಾತ್ರೆಯಲ್ಲಾಗಲೀ ಇರುವಂತೆ ಸ್ಥಾಪಿಸಿ, ಆ ದಿನ ಚೆನ್ನಾಗಿ ಪೂಜಿಸಿ, ದ್ವಾದಶಿಯ ದಿನ 
ವೇದವಿದ್ದಾಂಸನಾದ ಬ್ರಾಹ್ಮಣನಿಗೆ ಅರ್ಪಿಸಬೇಕು. ಹೀಗೆ ವ್ರತವನ್ನು ಮಾಡಿ ವತ್ತನೆಂಬ 
ರಾಜನು ಏನು ಫಲವನ್ನು ಪಡೆದನೋ ಅದನ್ನು ಹೇಳುವೆನು. ಕೇಳು. 
ಮಹಾಮುನಿಯೇ! ಕಿಂಪುರುಷವರ್ಷದಲ್ಲಿ ಭಾರತನೆಂದು ಪ್ರಸಿದ್ಧನೂ 


-16- ಫಾಲ್ಗುಣ ಮಾಸ 


ಪರಮಧಾರ್ಮಿಕನೂ ಆದ ದೊರೆಯಿದ್ದನು. ಅವನಿಗೆ ವತ್ತನೆಂಬ ಮಗನುದಿಸಿದನು. 
ಶತ್ರುಗಳು ವತ್ತನನ್ನು ಯುದ್ಧದಲ್ಲಿ ಸೋಲಿಸಿ, ಅವನ ಕೋಶವನ್ನೂ ಅಪಹರಿಸಿಬಿಟ್ಟರು. 
ವತ್ತನು ಕಾಲುನಡಿಗೆಯಿಂದ ಪತ್ನಿಯೊಡನೆ ವಸಿಷ್ಠಾಶ್ರಮಕ್ಕೆ ಹೋಗಿ ನಿಂತನು. 
ಬಹುಕಾಲವಾದ ಮೇಲೆ ಮಹಾತ್ಮನಾದ ವಸಿಷ್ಠನು ವತ್ತನನ್ನು ""ಏತಕ್ಕಾಗಿ ಈ 
ಮಹಾಶ್ರಮದಲ್ಲಿ ವಾಸಿಸುತ್ತಿದ್ದೀಯೆ?'' ಎಂದು ಕೇಳಿದನು. ದೊರೆ - ""ಪೂಜ್ಯನೇ! 
ಹಗೆಗಳು ನನ್ನ ರಾಜ್ಯಕೋಶಗಳೇ ಮೊದಲಾದದುದೆಲ್ಲವನ್ನೂ ಕಿತ್ತುಕೊಂಡರು. 
ಅಸಹಾಯನಾದ ನಾನು ನಿನ್ನನ್ನುಮೊರೆಹೊಕ್ಕಿದ್ದೇನೆ. ನನಗೆ ಉಪದೇಶಮಾಡುವುದರಿಂದ 
ಅನುಗ್ರಹಿಸಬೇಕು'' ಎಂದು ಹೇಳಿದನು. ದುರ್ವಾಸ - ಸತ್ಯತಪನೇ! ಹೀಗೆ ಹೇಳಲ್ಪಟ್ಟ 
ವಸಿಷ್ಠಮುನಿಯು ಅವನಿಗೆ ಈ ನರಸಿಂಹದ್ದಾದಶೀವ್ರತವನ್ನು ಉಪದೇಶಿಸಿದನು. 
ವತ್ತರಾಜನು ಎಲ್ಲವನ್ನೂ ವಿಧಿಯಂತೆ ಮಾಡಿದನು. ವ್ರತದ ಕಡೆಯಲ್ಲಿ ಭಗವಂತನಾದ 
ನರಸಿಂಹನು ಸಂತಸಗೊಂಡು ಒಲಿದು, ಅವನಿಗೆ ಯುದ್ಧದಲ್ಲಿ ಶತ್ರುಗಳನ್ನು 
ಧ್ವಂಸಮಾಡುವ ಚಕ್ರವನ್ನು ಅನುಗ್ರಹಿಸಿದನು. ಆ ರಾಜನು ಆ ಚಕ್ರಾಸ್ತದಿಂದ ತನ್ನ 
ರಾಜ್ಯವನ್ನು ಮತ್ತೆ ಜಯಿಸಿದನು. ರಾಜ್ಯದಲ್ಲಿದ್ದುಕೊಂಡು, ಪ್ರಭುವಾದ ಆ ವತ್ತನು 
ಸಾವಿರ ಅಶ್ವಮೇಧ ಯಜ್ಞಗಳನ್ನು ಮಾಡಿದನು. ಸತ್ಸುರುಷರಲ್ಲಿ ಮೇಲಾದ ಅವನು 
ಕೊನೆಗೆ ವಿಷ್ಣುಲೋಕವೆಂಬ ಸ್ಥಾನವನ್ನು ಪಡೆದನು. ಸತ್ಯತಪನೇ! ಪುಣ್ಯಪ್ರದವೂ 
ಪಾಪಹರವೂ ಆದ ಈ ದ್ವಾದಶಿಯನ್ನು ನಿನಗೆ ಹೇಳಿದ್ದೇನೆ. ಶುದ್ಧವಾದ ಮನಸ್ಸಿನಿಂದ 
ಇದನ್ನು ಕೇಳಿ ನೀನು, ಹೇಗೆ ಇಷ್ಟವೋ ಹಾಗೆ ಮಾಡು. 
XO 


1 ಫಾಲ್ಗುಣ ॥ ಶುದ್ಧ॥ ಚತುರ್ದಶೀ ॥ 


ಧೀರೇಂದ್ರತೀರ್ಥರ ಆರಾಧನೆ 

ಧರಣೀಮಂಡಲೇಖ್ಯಾತಂ ಧೈರ್ಯಾದಿಗುಣ ಬೃಂಹಿತಮ್‌ । 
ಶೃತಾಶೇಷವಾದೀಭಂ ಧೀರಸಿಂಹ ಗುರುಂ ಭಜೇ ॥। ವರದಾತೀರದಿ ಶೋಭಿಪ 
ಯತಿವರನ್ಯಾರೇ ನೋಡಮ್ಮಯ್ಯಾ ।।ಪ॥। ತ್ತರದಿ ಭಕುತರ ದುರಿತವ ತರಿದತಿ 
ತ್ವರದಿ ಪಾಲಿಪ ಶ್ರೀಧೀರೇಂದ್ರ ಕಾಣಮ್ಮ ।।ಅ.ಪ।। ಸುಂದರ ತಮ್ಮವೃಂದಾವನ ಶುಭತರ 
ಮಂದಿರಗತನ್ಯಾರೇ ನೋಡಮ್ಮಯ್ಯ ನಂದದಿ ಮಹಜನಸಂದಣಿ ಮಧ್ಯದಿ ಚಂದಿರ 
ತೆರದಿಹನ್ಯಾರೇ ನೋಡಮ್ಮಯ್ಯ ಇಂದಿರಪತಿ - ಗುಣ - ವೃಂದವ ಭಜಿಸುತ ನಂದದಿ 
ಶೋಭಿಪನ್ಯಾರೇ ಪೇಳಮ್ಮಯ್ಯಾ ಅಂಧ ಬಧಿರರ ವೃಂದಗಳಿಗಿಷ್ಟವ ನಿಂದು ನೀಡುವ 


ಫಾಲ್ಗುಣ ಮಾಸ le 
ವಾದೀಂದ್ರರ ತನುಜ 11೧1 ಮೂಢ ಮತಿಯನು ಓಡಿಸಿ ಜನರಿಗೆ ಗಾಢಭಕುತಿಯನು 
ನೋಡಮ್ಮಯ್ಯ ನೀಡುವ, ಭಜಕರು ಮಾಡುವ ಸೇವೆಗೆ ನೀಡುವ ವರಗಳನ್ಯಾರೇ, 
ನೋಡಮ್ಮಯ್ಯ ಪಾಡುವದಾಸರು ಬೇಡುವ ಇಷ್ಟವ ನೀಡುವದಿನ್ಯಾರೇ ಪೇಳಮ್ಮಯ್ಯಾ 
ರೂಢಿಯೊಳಗೆ ಇಷ್ಟನೀಡುವ ವಿಷಯದಿ ಜೋಡುಗಾಣೆ ನಾ ನೋಡಮ್ಮಯ್ಯ ॥೨॥ 
ಭೂತಿಪೀಡೆ ಮಹ ಪ್ರೇತಪಿಶಾಚಿಯ ವ್ರಾತಗಳ ಬಲು ನೋಡಮ್ಮಯ್ಯ ಭೀತಿಬಡುತ 
ಮಹ ಆತುರದಲಿ ಈ ಭೂತಳ ಬಿಡುತಿಹವೋ ನೋಡಮ್ಮಯ್ಯ ಯಾತುಧಾನಗಣ 
ಈತನ ನಾಮದ ಭೀತಿಗೆ ಪೋಗುತಿಹುದು ನೋಡಮ್ಮಯ್ಯ ತಾತನ ತೆರದಲಿ ಈತನು 
ನಿಜಪದ ದೂತರ ಪೊರೆವನು ನೋಡಮ್ಮಯ್ಯ ದಾತಗುರು ಜಗನ್ನಾಥ ವಿಠಲಗೆ ಪ್ರೀತ 
ಜನರೊಳತಿ ಪ್ರೀತನೀತಮ್ಮಾ ೩ 


1 ಫಾಲ್ಗುಣ ॥॥ ಶುದ್ಧ॥ ಹುಣ್ಣಿಮೆ || 


ಹೋಳಿ ಹುಣ್ಣಿಮೆ 

ಇಂದು ಹೋಳಿಗೆಯನ್ನು ಮಾಡಿ ಮನ್ಮಥನನ್ನು ಸಮರ್ಪಿಸಿ, ಹೋಳಿ 
ಹುಣ್ಣಿಮೆಯನ್ನು ಆಚರಿಸಬೇಕು. 

ತಾರಕಾಸುರನಿಂದ ಪೀಡಿತರಾದ ದೇವತೆಗಳು ಮದನನ್ನು ಪ್ರಾರ್ಥಿಸಿಕೊಂಡು 
ಸಮಾಧಿಸ್ಥನಾದ ಶಿವನನ್ನು ಎಬ್ಬಿಸಿ ಘೋರತಪಸ್ಸಾಧನೆಯಲ್ಲಿ ತೊಡಗಿದ್ದ ಪಾರ್ವತಿಯ 
ಕಲ್ಯಾಣ ಮಹೋತ್ಸವಕ್ಕೆ ಸಹಾಯಕನಾಗಲು ಕಳುಹಿಸಿಕೊಟ್ಟರೆಂದೂ ಆಗ ಕಾಮದೇವ 
ವಸಂತನನ್ನು ಮುಂದಿಟ್ಟುಕೊಂಡು ಕೋಗಿಲೆಯ ಕಲಕಂಠದಿಂದ ಕೇಕೆ ಹಾಕುತ್ತ 
ಪುಷ್ಪಬಾಣನಾಗಿ ಮೂರುವರೆ ಫಳಿಗೆಯಲ್ಲಿ ಮೂರು ಲೋಕವನ್ನೂ ಗೆದ್ದು ಸಕಲರ 
ಮನಸ್ಸಿನಲ್ಲೂ ಕಾಮ ಪ್ರಚೋದನೆಯನ್ನು ಉಂಟು ಮಾಡಿ ಮನ್ಮಥನಾದನೆಂದೂ 
ಹೇಳಲಾಗಿದೆ. 

ದೇವತೆಗಳ ಒಂದು ಘಟಿ, ಮಾನವ ಮಾನದಂತೆ ಒಂದು ದಿನವಾಗುವುದರಿಂದ 
ದ್ವಾದಶಿಯಿಂದ ಮೊದಲ್ಗೊಂಡು ಹುಣ್ಣಿಮೆವರೆಗೆ ಈ ಹಬ್ಬವನ್ನು ಆಚರಿಸಲಾಗುವುದು. 
ಕಾಮನನ್ನುಸುಂದರವಾದ ರತ್ನಾಭರಣಗಳಿಂದ ಅಲಂಕೃತವಾದ ಪ್ರತಿಮೆಯಲ್ಲಿಆವಾಹನ 
ಮಾಡುತ್ತಾರೆ. ಕಾಮನ ಚಪ್ಪರದಲ್ಲಿ ನೃತ್ಯಗೀತಾದಿಗಳೂ ನಡೆಯುತ್ತವೆ. 

ಹುಣ್ಣಿಮೆಯ ದಿನ ದಿಗ್ವಿಜಯೋತ್ಸವ ಸಂಕೇತವಾಗಿ ರಂಗಿನ ಓಕಳಿಯನ್ನಾಡುತ್ತಾರೆ. 
ಕಾಮದೇವನ ಈ ಎಲ್ಲ ಉಪಟಳದಿಂದಲೂ ಪುಷ್ಪ ಬಾಣ ಪ್ರಯೋಗದಿಂದಲೂ 
ವಿಚಲಿತನಾಗಿ ಮಹದೇಷ ಮೂರನೆಯ ಕಣೆರೆದು ನೋಡಿದಾಗ ಕಾಮದೇವ ಸುಟ್ಟು 


-18- ಫಾಲ್ಗುಣ ಮಾಸ 


ಬೂದಿಯಾದನಾದ್ದರಿಂದ ಮೆರವಣಿಗೆಯ ಅನಂತರ ಕಾಮನನ್ನುದಹಿಸುವುದು ರೂಢಿಗೆ 
ಬಂದಿದೆ. ಆಗ ರತಿ ಬಂದು ಶೋಕಾರ್ತಳಾಗಿ ಶಿವನನ್ನು ಪ್ರಾರ್ಥಿಸಿದ್ದರಿಂದಲೂ 
ದೇವತೆಗಳು ಬಂದು ಕ್ಷಮಾಯಾಚನೆ ಮಾಡಿ ತಮ್ಮಪ್ರಾರ್ಥನೆಯನ್ನುಸಲ್ಲಿಸಿದ್ದರಿಂದಲೂ 
ಆಶುತೋಷನಾದ ಶಿವ ಸಂತೃಪ್ತಿಯಿಂದ ಕಾಮನನ್ನು ಬದುಕಿಸಿದನಲ್ಲದೆ ರತಿಗೆ ಶಾಶ್ವತ 
ಸೌಭಾಗ್ಯವನ್ನು ಕರುಣಿಸಿದ. ಅಂದಿನಿಂದ ಕಾಮ ಅನಂಗನಾದ. ಆ ನೆನಪಿಗಾಗಿ ಜನ 
ಆನಂದದಿಂದ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ನಕ್ಕುನಲಿಯುತ್ತಾರೆ. ಈ ಹಬ್ಬಕ್ಕೆ 
ಮದನೋತ್ಸವವೆಂದೂ ಹೆಸರು. 


ಕಾಮದೇವ 


ಇತಿಹಾಸ-ರಾಮಾಯಣ-ಪುರಾಣಗಳ ಆಧಾರದಲ್ಲಿ ಮನ್ಮಥನ ಬಗ್ಗೆ 
ಒಂದು ಪಕ್ಷಿನೋಟ 

ಕಾಮದೇವ ಸಾಮಾನ್ಯದೇವತೆಯಲ್ಲ. ದೇವೇಂದ್ರನ ಶಕ್ತಿಸಾಮಥ೯್ಯಗಳಿಗೆ 
ಸರಿಸಾಟಿಯಾದ ಒಬ್ಬ ಉತ್ತಮ ಮನೋಭಿಮಾನಿಯಾದ ದೇವತೆ. ಶ್ರೀಹರಿಯ 
ಮನಸ್ಸಿನಿಂದ ಹುಟ್ಟಿದ ಇವನು ಮನಸಿಜ ಎಂದೇ ಪ್ರಸಿದ್ಧನಾದವನು. ಯಾವ ಸುದರ್ಶನ 
ಚಕ್ರವು ಶ್ರೀಹರಿಯ ಕೈಯಲ್ಲಿಮಾತ್ರ ಇರಲು ಸಾಧ್ಯವೋ, ಯಾವ ಸುದರ್ಶನ ಚಕ್ರದಿಂದ 
ಯಮದೇವರೇ ಮೊದಲಾದವರೂ ಕೂಡ ಭಯಭೀತರಾಗುತ್ತಾರೋ, ಅಂಥ 
ಸುದರ್ಶನ ಚಕ್ರಕ್ಕೆ ಅಭಿಮಾನಿಯಾದ ಮೃತ್ಯುವಿಗೂ ಮೃತ್ಯುವೆನಿಸಿದ ಅದ್ಭುತ 
ಪರಾಕ್ರಮಶಾಲಿಯಾದವನೇ ಕಾಮದೇವ. "ಯಮಃ ಕಾಲೋ ಮನುಷ್ಯಾಣಾಂ ತಸ್ಯ 
ಕಾಲಃ ಸುದರ್ಶನಃ' 


ಎಲ್ಲಮನುಷ್ಯರಿಗೆ ಯಮದೇವರು ಮೃತ್ಯು ಎನಿಸಿದರೆ, ಆ ಯಮನಿಗೂ ಕೂಡ 
ಸುದರ್ಶನಚಕ್ರಕ್ಕೆ ಅಭಿಮಾನಿಯಾದ ಕಾಮದೇವನು ಮೃತ್ಯು ಎನಿಸಿರುವನು. ಭಗವಂತನ 
ಆದೇಶವನ್ನು ಹೊಂದಿದ ಪ್ರದ್ಯುಮ್ನ ಎಂಬುದು ಇವನ ಮತ್ತೊಂದು ರೂಪ. 

ಅರವಿಂದ, ಅಶೋಕ, ಸೂತ, ನವಮಲ್ಲಿಕಾ, ನಿಲೋತ್ಸಲ ಎಂಬ ಐದು ಹೂವಿನ 
ಬಾಣಗಳಿಂದ ಸ್ವೀಪುರುಷರ ಮೇಲೆ ಮನ್ಮಥನು ಬಾಣಗಳನ್ನು ಹೂಡುವ ಮೂಲಕ 
ಬೇರ್ಪಟ್ಟ ಹೃದಯಗಳನ್ನು ಒಗ್ಗೂಡಿಸುವುದು ಇವನ ಪ್ರಧಾನ ಕಾರ್ಯ. ಇದಕ್ಕೂ 
ಬಗ್ಗದವರಿಗೆ, ಹರ್ಷಣ, ರೋಚನ, ಮೋಹನ, ಶೋಷಣ, ಮಾರಣವೆಂಬ ಐದು 
ಭಯಂಕರ ಅಸ್ಪಗಳನ್ನೂ ಕೂಡ ಪ್ರಯೋಗಿಸುವನು. ಈ ಮನ್ಮಥನಿಗೆ ವಸಂತ ಮಾಸದ 
ಅಭಿಮಾನಿಯಾದ ವಸಂತನು ಮಂತ್ರಿಯಾಗಿರುವನು. ಶೃಂಗಾರ ರಸಕ್ಕೆ 
ಅಭಿಮಾನಿಯಾದವನು ಸೇನಾನಾಯಕನಾಗಿರುವನು. ನಲತ್ತೊಂಬತ್ತು ಬಗೆಯ 


ಫಾಲ್ಗುಣ ಮಾಸ ಸ 
ಶೃಂಗಾರದ ಭಾವಗಳೇ ಸೈನಿಕರಾಗಿರುವರು. ಮಲಯಾಚಲದ ತಂಪಾದ ಗಾಳಿ, 
ಕೋಗಿಲೆಯ ಇಂಪಾದ ಧನಿ, ಮನಸನ್ನು ಕುಲುಕುವ ದುಂಬಿಯ ರೋಂಕಾರ ಇವುಗಳ 
ಅಭಿಮಾನಿಗಳು ಈ ಮನ್ಮಥನ ಪರಿವಾರದವರು. ಇವನು ಧರಿಸಿದ ಬಿಲ್ಲು, ಕಬ್ಬಿನದ್ದು, 
ಈ ಬಿಲ್ಲಿಗೆ ದುಂಬಿಗಳ ಹೆಗಲೇರಿಸಿ ಅರವಿಂದ ಮೊದಲಾದ ಹೂ ಬಾಣಗಳನ್ನು ಬಿಟ್ಟರೆ 
ಎಂಥ ಬೇರ್ಪಟ್ಟ ಹೃದಯಗಳೂ ಕೂಡ ಒಂದಾಗಿ ಬೆಸೆದು ಹೋಗುತ್ತದೆ. 
ವಜ್ರಾಯುಧದ ಪೆಟ್ಟನ್ನೂ ಲೆಕ್ಕಿಸದ ತಪಸ್ವಿಗಳು ಮನ್ಮಥನ ಹೂಬಾಣಗಳಿಗೆ ಭಯಂಕರ 
ಹೆದರುತ್ತಾರೆ. ಕೆಲವೊಮ್ಮೆ ಸೋತು ನಿರ್ವೀರ್ಯರಾಗುತ್ತಾರೆ. ಹೀಗೆ ತಪಸ್ವಿಗಳಿಗೂ 
ಕೂಡ ಗೆಲ್ಲಲು ಸಾಧ್ಯವಾಗದ ಕಾಮದೇವನ ಪ್ರತಾಪವನ್ನು ವರ್ಣಿಸಲು ಯಾರಿಂದ 
ಸಾಧ್ಯ? 

ಅರವತ್ನಾಕು ಕಲೆಗಳಿಂದ ಕೂಡಿದ ದಕ್ಷನ ಕುವರಿಯಾದ ರತೀದೇವಿಯೇ ಇವನ 
ಪಟ್ಟದ ರಾಣಿ. ಈ ರತೀದೇವಿಯ ಸಹೋದರಿಯೇ ಸತೀದೇವಿ. ಸತೀದೇವಿಯು 
ಪಾರ್ವತಿಯಾಗಿ ಹಿಮವಂತನ ಮಗಳಾಗಿ ಅವತರಿಸಿದಾಗ, ಅವಳು ರುದ್ರದೇವರ ಕೈ 
ಹಿಡಿಯಬೇಕೆಂಬ ವಿಷಯದಲ್ಲಿ ಮಹಾ ಪ್ರಯತ್ನ ಪಟ್ಟು ಆತ್ಮಾರ್ಪಣೆಯನ್ನೇ 
ಮಾಡಿಕೊಂಡವನೇ ಮನ್ಮಥ. ರುದ್ರದೇವರ ಘೋರವಾದ ತಪಸ್ಸನ್ನು ಭಂಗಗೊಳಿಸಲು 
ಪ್ರಯತ್ನ ಪಟ್ಟು ಪಾರ್ವತಿಯ ಮೇಲೆ ಅನುರಾಗವನ್ನು ಉಂಟು ಮಾಡಿ, ರುದ್ರದೇವರ 
ಮೂರನೆಯ ಕಣ್ಣಿನ ಸಿಟ್ಟಿನ ದೃಷ್ಟಿಗೆ ಬಿದ್ದುಭಸ್ಮೀಭೂತನಾದನು. ಉಳಿದೆಲ್ಲಾದೇವತೆಗಳ 
ತಪಸ್ಸನ್ನು ಭಂಗ ಮಾಡಲು ಸಾಮಥಣ್ಯವಿರುವ ಮನ್ನಥನಿಗೆ ರುದ್ರದೇವರ ತಪಸ್ಸನ್ನು 
ಭಂಗಗೊಳಿಸಲು ಸಾಧ್ಯವಾಗಲಿಲ್ಲ. -"ಸ್ಮರೋ ನಿಯಮಘಸ್ಮರೋ 
ನಿಯಮಿನಾಮಭೂದ್‌ ಭಸ್ಮಸಾತ್‌।'. ಮನ್ಮಥನು ಹಿಂದೊಮ್ಮೆ ಬ್ರಹ್ಮದೇವರು 
ವಾಗ್ಲೇವತೆಯ ವಿಷಯದಲ್ಲಿಮೋಹಗೊಳ್ಳುವಂತೆ ಪ್ರಯತ್ನಪಟ್ಟಿದ್ದ. ಆಗ ಬ್ರಹ್ಮದೇವರು 
ಇವನ ಅಪರಾಧಕ್ಕೆ ಶಾಪವನ್ನು ನೀಡಿದ್ದರು. ಅದರ ಫಲವಾಗಿ ರುದ್ರನ ಕೆಂಗೆಣ್ಣಿಗೆ 
ಪಾತ್ರನಾಗಿ ಈಗ ಭಸ್ಮನಾದನು. 

ರುದ್ರದೇವರು ಮನ್ಮಥನನ್ನು ಭಸ್ಮ ಮಾಡಿದ್ದು, ಯಾವ ನ್ಯಾಯ 9 ಮನ್ನಥನು 
ತನ್ನ ಕರ್ತವ್ಯದಲ್ಲಿ ತೊಡಗಿದ್ದಕ್ಕೆ ಇಷ್ಟೊಂದು ಶಿಕ್ಷೆಯೇಕೆ? ಎಂಬ ಪ್ರಶ್ನೆಗೆ ಶ್ರೀ 
ವಾದಿರಾಜತೀರ್ಥಗುರುಸಾರ್ವಭೌಮರು ರುಗ್ನೀಣೀಶವಿಜಯದಲ್ಲಿ ಉತ್ತರಿಸಿದ್ದಾರೆ - 
"ಭಸ್ಮೀಭೂತಮಿವಾರಚಯ್ಯ ಗಿರಿಶೋ ಯಂ ಬಾಹ್ಯದೃಷ್ಟ್ವ್ಯಾ ಪುನಃ । 
ಚಿತ್ತಾಂತಸ್ಥಿಮಾರ್ಪಯದ್‌ ಗಿರಿಸುತಾಗರ್ಭೇ ಹ್ಯನೇಕಾನನಂ ॥1' ರುದ್ರದೇವರು 
ಮನ್ಮಥನನ್ನುಉರಿಗಣ್ಣಿನಿಂದ ನೋಡಿ, ಭಸ್ಮ ಮಾಡಿದರು. ಇದು ಬಾಹ್ವದೃಷ್ಠಿಯಿಂದಷ್ಟೇ 
ತಿಳಿಯುವ ವಿಚಾರ. ಆದರೆ ಭಸ್ಮೀಭೂತನಾದ ಆ ಮನ್ಮಥನನ್ನು ತಮ್ಮ ಹೃದಯದಲ್ಲೇ 


-20- ಫಾಲ್ಗುಣ ಮಾಸ 


ಕರೆದುಕೊಂಡು ಇಟ್ಟುಕೊಂಡರು. ಒಂದು ಮುಖದಿಂದ ಜಗತ್ತನ್ನು ಸೂರೆಗೊಳ್ಳುತ್ತಿದ್ದ 
ಮನ್ನಥನನ್ನು ಅನೇಕ ಮುಖಗಳಿಂದ ಪಾರ್ವತಿಯ ಗರ್ಭದಲ್ಲಿಟ್ಟು ಷಣ್ಮುಖನಾಗಿ 
ಅವತರಿಸುವಂತೆ ಮಾಡಿದನು. 


ಮನ್ನಥನ ಸಾಧನೆ ಅತ್ಯದ್ಭುತವಾದದ್ದು. ದಂಪತಿಗಳನ್ನು ಜತೆ ಸೇರಿಸಿ, 
ಸುಖಸಮೃದ್ಧಿಗಳನ್ನು ನೀಡುವವನು. ಪುತ್ರ-ಪೌತ್ರಾದಿ ಸಂತತಿಗಳನ್ನು ಅಭಿವೃದ್ಧಿ 
ಪಡಿಸುವನು. ಇವನ ಅನುಗ್ರಹದಿಂದಲೇ ಸಂಸಾರದಲ್ಲಿಸ್ವಲವಾದರೂ ನೆಮ್ಮದಿಯನ್ನು 
ಅನುಭವಿಸುವರು. ಜಗತ್ತಿನ ಚಕ್ರ ತಿರುಗಲು, ಇವನ ಪಾತ್ರ ಪ್ರಧಾನವಾಗಿದೆ. ಉತ್ತಮ 
ಶೀಲವುಳ್ಳವನು ಈ ಮನ್ಮಥ. ಇದನ್ನು ಭಾಗವತವೇ ಹೇಳುತ್ತದೆ - "ಕ್ಹಚಿತ್ತದಪ್ಯಸ್ತಿ ನ 
ವೇದ್ಯಮಾಯುಷ:' ಶೀಲ ಇವನಲ್ಲಿದ್ದರೂ ಆಯುಷ್ಯ ಇವನಿಗಿಲ್ಲ ಎಂದು. 


ದುಷ್ಟ ಕಾಮನೆಗಳು ಹುಟ್ಟುವುದು ಮನ್ನಥನಿಂದಲ್ಲ 

ಯೋಗ್ಯರೀತಿಯಲ್ಲಿ ವಿವಾಹವಾದ ಪತಿ-ಪತ್ನಿಯರು ಅನುರಾಗದಿಂದ ಜೀವನ 
ನಡೆಸಲು ಮನ್ಮಥನೇ ಪ್ರಧಾನ ಪಾತ್ರ ವಹಿಸುವನು. ಪತಿಗೆ ಪತ್ನಿಯಲ್ಲಿ, ಪತ್ನಿಗೆ ಪತಿಯಲ್ಲಿ 
ನಿರಂತರ ಅನುರಾಗವು ಅಭಿವೃದ್ಧಿಯಾಗಬೇಕು. ಯಾವ ಕ್ಷಣದಲ್ಲೂ ಅನುರಾಗವನ್ನು 
ಅವರು ಕಳೆದುಕೊಳ್ಳಬಾರದು. ಸಾಮರಸ್ಯವು ನಾಶವಾಗಬಾರದು ಎಂಬ 
ಉದ್ದೇಶವಿದ್ದವರು ಕಾಮದೇವನನ್ನು ಆರಾಧನೆ ಮಾಡಬೇಕು. ಇವನ ಅನುಗ್ರಹವನ್ನು 
ಸಂಪಾದನೆ ಮಾಡಿದರೆ, ಆ ಮನ್ಮಥನು ವಸಂತ ಮೊದಲಾದ ಮಂತ್ರಿಗಳ ಮೂಲಕ, 
ಶೃಂಗಾರ ಮೊದಲಾದ ಸೇನಾ ನಾಯಕರ ಮೂಲಕ, ಶೃಂಗಾರ ಭಾವಗಳೆಂಬ ಸೈನಿಕರಿಂದ 
ಇಂಚರಾದಿಗಳ ಪರಿವಾರದಿಂದ ಕೂಡಿ, ಅರವಿಂದ ಮೊದಲಾದ ಹೂ ಬಾಣಗಳನ್ನು 
ಪ್ರಯೋಗಿಸುತ್ತಾ, ಪತಿ-ಪತ್ನಿಯರ ಎರಡು ಹೃದಯಗಳನ್ನು ಒಂದು ಮಾಡಿಸುತ್ತಾನೆ. 
ಒಂದು ವೇಳೆ ಪತಿಯು ಪತ್ನಿಯಲ್ಲಿ ಅನುರಾಗವನ್ನು ಹೊಂದದೇ, ಅನ್ಯಸ್ವೀಯರಲ್ಲಿ 
ಅನುರಾಗವನ್ನು ಹೊಂದಿದರೆ ಪತ್ನಿಯಾದವಳು ಪತಿಯ ವಿಷಯದಲ್ಲಿ ಅನುರಾಗವನ್ನು 
ಹೊಂದದೆ, ಪರಪುರುಷನ ವಿಷಯದಲ್ಲಿ ಅನುರಾಗವನ್ನು ಹೊಂದಿದರೆ ಸುಬ್ರಹ್ಮಣ್ಯನ 
ಅನುಗ್ರಹ ತಪ್ಪಿದೆ ಎಂದೇ ಅರ್ಥ. ದುಷ್ಟಕಾಮನೆಗಳನ್ನು ಮನ್ಮಥನು ಎಂದೂ 
ಮೂಡಿಸುವುದಿಲ್ಲ. ದುಷ್ಪಕಾಮನೆಗಳನ್ನು ಮೂಡಿಸುವುದಕ್ಕೆ ಕೀಚಕನು 
ಅಭಿಮಾನಿಯಾಗಿದ್ದಾನೆ. ಈ ಕೀಚಕನು ಸತ್ಕಾಮನೆಗಳನ್ನು ನಾಶ ಮಾಡಿ, 
ದುಷ್ಠಕಾಮನೆಗಳನ್ನು ಹುಟ್ಟಿಸುವ ಮೂಲಕ ಪತಿ-ಪತ್ನಿಯರಲ್ಲಿರುವ ಸಾಮರಸ್ಯವನ್ನು 
ನಾಶಮಾಡಿ, ಅವರ ಸಾಧನೆಯನ್ನು ಹಾಳು ಮಾಡಲು ನಿರಂತರ ಪ್ರಯತ್ನ 
ಪಡುತ್ತಿರುತ್ತಾನೆ. ಆದ್ದರಿಂದ ಪರಪುರುಷನಲ್ಲಿ ಅಥವಾ ಪರಸ್ವೀಯಲ್ಲಿ ಅನುರಾಗ 
ಉಂಟಾದಾಗ ಇದನ್ನು ಮನ್ನಥನ ಅನುಗ್ರಹವೆಂದು ಸರ್ವಥಾ ತಿಳಿಯಬಾರದು. 


ಫಾಲ್ಗುಣ ಮಾಸ ಸ 
ಇದರಂತೆ ವಿವಾಹವಾಗದ ಸ್ತ್ರೀಯರು ಅಥವಾ ಪುರುಷರು ಹೆಚ್ಚಾಗಿ 
ಅನರ್ಥಕಾರ್ಯಗಳನ್ನು ಮಾಡಲು ಮುಂದಾದಾಗ ಕೀಚಕನೇ ನಿಂತು ಅಲ್ಲಿ 
ವ್ಯಾಪಾರಗಳನ್ನು ಮಾಡುತ್ತಾನೆ. ಮನ್ಮಥನು ಅಂಥ ವ್ಯಾಪಾರಗಳಲ್ಲಿ ತೊಡಗುವುದಿಲ್ಲ 
ಎಂದು ತಿಳಿಯಬೇಕು. 


ಕೃಷ್ಣನ ಮಗನಾಗಿ ಅವತರಿಸಿದ ಮಹಾಪುರುಷ 

ಒಮ್ಮೆ ಕೃಷ್ಣನು ಕೈಲಾಸಯಾತ್ರೆಯನ್ನು ಕೈಗೊಂಡನು. ಆಗ ಶಿವನು ಶ್ರೀಕೃಷ್ಣನಿಗೆ 
ಪುತ್ರವರವನ್ನು ನೀಡಿದನು. ಮನ್ನಥನಿಗೆ ಪ್ರದ್ಯುಮ್ನರೂಪದಿಂದ ಅವತರಿಸುವಂತೆ 
ಅನುಗ್ರಹಿಸಿದನು. ಶಿವವರಬಲದಿಂದ ಮನ್ಮಥನು ಪ್ರದ್ಯುಮ್ನ್ಮನಾಗಿ 
ಶ್ರೀಕೃಷ್ಣಪರಮಾತ್ಮನಿಂದು ರುಗ್ನಿಣಿಯಲ್ಲಿ ಅವತಾರ ಮಾಡಿದನು. ಅಪ್ರತಿಮವಾದ 
ಯುದ್ಧವೀರರೆಂದು ಪ್ರಸಿದ್ಧನಾದನು. ಶ್ರೀಕೃಷ್ಣನ ಪ್ರತಿಬಿಂಬದಂತೆ 
ರೂಪಲಾವಣ್ಯಭರಿತನಾಗದ್ದನು. ಶ್ರೀಕೃಷ್ಣನ ಮಗನಾಗಿ ಅವತರಿಸಿದ ಇವನ 
ಮಹಾಮಹಿಮೆಗಿಂತ ಬೇರೆನಿನ್ನೇನು ಹೇಳಲು ಸಾಧ್ಯ . ಶ್ರೀಕೃಷ್ಣನ ಲಕ್ಷಾಂತರಪುತ್ರರಲ್ಲಿ 
ಪ್ರದ್ಯುಮ್ನನು ಬಹಳ ಗುಣಾಧಿಕನಾಗಿದ್ದನು. ಶ್ರೀಮಧ್ವಾಚಾರ್ಯರೇ ಪ್ರಶಂಸೆ 
ಮಾಡಿದ್ದಾರೆ- "ಪ್ರದ್ಯುಮ್ನಾಸಾಂಬಾವಪಿ ಭಾನುಚಾರುದೇಷ್ಟೌ ಚ ತೇಷಾಂ ನಿತರಾಂ 
ಗುಣಾಧಿಕಾಃ' 

ಮನ್ನಥನೇ ಷಣ್ಮುಖ 

ಇಂದ್ರದೇವರ ಸಮಾನ ಕಕ್ಸೈಯಲ್ಲಿ ಬರುವ ಮನ್ಮಥನೇ ಷಣ್ಮುಖನಾಗಿ 
ರುದ್ರದೇವರಿಂದ ಜನಿಸಿದನು. ಇವನನ್ನು ಸುಬ್ರಹ್ಮಣ್ಯ ಎಂದೂ ಕೂಡ ಕರೆಯುತ್ತಾರೆ. 
ಬ್ರಹ್ಮದೇವರ ಶಾಪದಿಂದ ಈ ಸುಬ್ರಹ್ಮಣ್ಯನು ಹಾವಿನ ದೇಹವನ್ನು ಪಡೆಯುತ್ತಾನೆ. ಆಗ 
ತಾಯಿಯಾದ ಪಾರ್ವತಿಯು ಷಷ್ಠೀ ವ್ರತವನ್ನು ಆಚರಣೆ ಮಾಡಿ, ತನ್ನ ಮಗನನ್ನು 
ಶಾಪಮುಕ್ತನನ್ನಾಗಿ ಮಾಡುತ್ತಾಳೆ. ಅಂದಿನಿಂದ ಶಾಪಮುಕ್ತನಾದ ಆ ದಿವಸ 
ಸುಬ್ರಹ್ಮಣ್ಯನಿಗೆ ಅತ್ಯಂತ ಇಷ್ಟವಾದ ದಿವಸವಾಗುತ್ತದೆ. ಇಂದಿಗೂ ಕೂಡ 
ಸುಬ್ರಹ್ಮಣ್ಯಷಷ್ಠಿಯ ಆಚರಣೆಯನ್ನು ಎಲ್ಲೆಡೆಯೂ ವ್ಯಾಪಕವಾಗಿ ಆಚರಿಸಲಾಗುತ್ತದೆ. 
ವಟುಗಳಲ್ಲಿ ಸುಬ್ರಹ್ಮಣ್ಯನನ್ನು ಆವಾಹನೆ ಮಾಡಿ, ಪೂಜಿಸುವುದರಿಂದ ಮಕ್ಕಳಾಗದ 
ದಂಪತಿಗಳಿಗೆ ಮನ್ಮಥನ ಅನುಗ್ರಹದಿಂದ ಮಕ್ಕಳಾಗುತ್ತದೆ. ಸಾಮರಸ್ಯ ಹೊಂದದ 
ದಂಪತಿಗಳಲ್ಲಿ ಸಾಮರಸ್ಯ ಮೂಡುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬ ಗೃಹಸ್ಥನು 
ಸುಬ್ರಹ್ಮಣ್ಯಷಷ್ಠಿಯನ್ನು ಆಚರಿಸಲೇ ಬೇಕು. 

ಜಾತಕದಲ್ಲಿ ಸರ್ಪದೋಷವಿದ್ದಾಗ ಸರ್ಪಾರಾಧನೆಯನ್ನು ಮಾಡಬೇಕು ಅಥವಾ 
ಸರ್ಪದೋಷವನ್ನು ಪರಿಹಾರ ಮಾಡುವುದಕ್ಕೆ ಸುಬ್ರಹ್ಮಣ್ಯನ ಆರಾಧನೆಯನ್ನೂ ಕೂಡ 


-22- ಫಾಲ್ಗುಣ ಮಾಸ 


ಮಾಡಬೇಕೆಂದು ಜೋಯಿಸರು ಹೇಳುತ್ತಾರೆ. ಸಂತಾನವನ್ನು ನೀಡುವ ಸುಬ್ರಹ್ಮಣ್ಯನ 
ಆಯುಧವೇ ಸರ್ಪವಾಗಿವೆ. ಆದ್ದರಿಂದ ನಮಗಿರುವ ಸರ್ಪದೋಷವನ್ನು ಆ 
ಸುಬ್ರಹ್ಮಣ್ಯನು ಪರಿಹರಿಸಿ, ಸಂತಾನವನ್ನು ನೀಡಿ, ಅನುಗ್ರಹಿಸುತ್ತಾನೆ. ಕುಮಾರತಂತ್ರ 
ಎಂಬ ಗ್ರಂಥವು ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ 
ತಿಳಿಸಿದೆ. 


ಸುಬ್ರಹ್ಮಣ್ಯನನ್ನುಸರ್ಪವೆಂದು ತಿಳಿಯಬಾರದು 

ಮೇಲೆ ಹೇಳಿದಂತೆ ಸಂತಾನಪ್ರದವಾದ ರೂಪದಲ್ಲಿ ಸುಬ್ರಹ್ಮಣ್ಯನು ಸರ್ಪವನ್ನು 
ಹಿಡಿದುಕೊಂಡಿದ್ದಾನೆ. ಮತ್ತು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲಸಿದ ವಾಸುಕಿಯಲ್ಲಿ ನಿತ್ಯ 
ಸನ್ನಿಹಿತನಾಗಿದ್ದಾನೆ. ಸುಬ್ರಹ್ಮಣ್ಯನನ್ನೇ ಸರ್ಪವೆಂದು ತಿಳಿಯಬಾರದು. ಶಾಪನಿಮಿತ್ತವಾಗಿ 
ಸ್ವಲ್ಪ ಸಮಯ ಮಾತ್ರ ಅವನಿಗೆ ಸರ್ಪಜನ್ಮವು ಬಂದಿತ್ತು. ವಾಸುಕಿಯಲ್ಲಿ 
ವಿಶೇಷರೀತಿಯಲ್ಲಿ ಸನ್ನಿಹಿತನಾಗಿ ನೆಲಸಿರುವ ಕಾರಣದಿಂದಲೇ ಆ ಕ್ಷೇತ್ರವು ಇಂದು 
ಸುಬ್ರಹ್ಮಣ್ಯ ಎಂದು ಪ್ರಸಿದ್ಧಿಯಾಗಿದೆ. ಇಲ್ಲಿರುವ ಸುಬ್ರಹ್ಮಣ್ಯನನ್ನು ಆರಾಧನೆ 
ಮಾಡುವುದರಿಂದ ಸರ್ಪದೋಷಗಳೆಲ್ಲವೂ ಪರಿಹಾರವಾಗುತ್ತದೆ. ಮತ್ತು ಸುಬ್ರಹ್ಮಣ್ಯನ 
ಅನುಗ್ರಹದಿಂದ ಸಂತಾನವೂ ಕೂಡ ಪ್ರಾಪ್ತವಾಗುತ್ತದೆ. ಆದರೆ ಇಲ್ಲಿ ವಾಸುಕಿಯನ್ನೇ 
ಸುಬ್ರಹ್ಮಣ್ಯನೆಂದು ಕೆಲವರು ತಿಳಿದು ಬಿಡುತ್ತಾರೆ. ಇದು ತಪ್ಪು. ಸುಬ್ರಹ್ಮಣ್ಯನು ಸರ್ಪವೂ 
ಅಲ್ಲ, ನಾಗವೂ ಅಲ್ಲ, ವಾಸುಕಿಯೂ ಅಲ್ಲ. ಇವೆಲ್ಲವನ್ನೂ ಮೀರಿದ ಉತ್ತಮ ದೇವತೆ. 
ಪ್ರತಿಯೊಬ್ಬ ದೇವತೆಗಳಿಗೂ, ಸರ್ಪಗಳಿಗೂ, ನಾಗಗಳಿಗೂ ಆಶ್ರಯವನ್ನು ನೀಡಿದ 
ಮನೋಭಿಮಾನಿಯಾದ ಅತ್ಯುತ್ತಮ ದೇವತೆಯೇ ಸುಬ್ರಹ್ಮಣ್ಯ. 


ಸುಬ್ರಹ್ಮಣ್ಯ ಹಾಗೂ ಮನ್ನಥನ ಆರಾಧನೆ 

ವರ್ಷದಲ್ಲಿ ಎರಡು ಬಾರಿ ಮನ್ಮಥನ ಆರಾಧನೆಯನ್ನು ಮಾಡಬೇಕು. 

೧)ಸುಬ್ರಹ್ಮಣ್ಯಷಷ್ಠೀ, ೨)ಹೋಳಿಹಬ್ಬ. ಮಾಘಮಾಸದಲ್ಲಿಸುಬ್ರಹ್ಮಣ್ಯಷಷ್ಠಿಯನ್ನು 
ಹಿಂದೆ ಹೇಳಿದಂತೆ ಆಚರಣೆ ಮಾಡಲೇ ಬೇಕು. ಎಂಟು ವಟುಗಳನ್ನು ಕರೆಸಿ, ಎಂಟು 
ನಾಗಗಳನ್ನು ಆವಾಹನೆ ಮಾಡಿ, ತದಂತರ್ಯಾಮಿಯಾದ ಸುಬ್ರಹ್ಮಣ್ಯನು ಪ್ರೀತನಾಗಲಿ 
ಎಂದು ಭಾವಿಸಬೇಕು. ಮತ್ತೊಮ್ಮೆ ಹೋಳಿಹಬ್ಬವನ್ನು ಫಾಲ್ಗುಣ ಮಾಸದ 
ಹುಣ್ಣಿಮೆಯಂದು ಆಚರಣೆ ಮಾಡಬೇಕು. ಕಾಠಕಗೃಹ್ಯಸೂತ್ರದಲ್ಲಿ"ರಾಕಾ ಹೋಲಾಕೇ' 
ಎಂದು ಹೇಳಲಾಗಿದೆ. ಈ ಗೃಹ್ಯಸೂತ್ರಕ್ಕೆ ವ್ಯಾಖ್ಯಾನ ಮಾಡುವ ದೇವಪಾಲನು ಸ್ವೀಯರು 
ತನ್ನ ಸೌಭಾಗ್ಯಕ್ಕಾಗಿ ಆಚರಿಸಲ್ಪಡುವ ಕರ್ಮವಿಶೇಷವೇ ಹೋಲಾ ಎಂದು 
ಕರೆಸಿಕೊಳ್ಳುತ್ತದೆ. ಇದಕ್ಕೆ ಪೂರ್ಣಚಂದ್ರನು ದೇವತೆಯಾಗಿದ್ದಾನೆ. ಆದ್ದರಿಂದ ರಾಕಾ 


ಫಾಲ್ಗುಣ ಮಾಸ -23- 
ಎಂದು ಕರೆಯಲಾಗಿದೆ. ವಾತ್ಸ್ಯಾಯನನು ಕಾಮಸೂತ್ರದಲ್ಲಿ ಹೀಗೆ ಹೇಳಿದ್ದಾನೆ - 
"ಯಕ್ಷರಾತ್ರಿ; ಕೌಮುದೀಜಾಗರಃ, ಸುವಸಂತಕಃ ..... ಮದನೋತ್ಸವಃ ಹೋಲಾಕಾ 
ತಾಸ್ತಾಶ್ಚ ಮಾಹಿಮಾನ್ಯೋ ವೇಶ್ಯಾಶ್ಚ ಕ್ರೀಡಾಜನೇಭ್ಯೋ ವಿಶಿಷ್ಠಮಾಚರೇಯುರಿತಿ 
ಸಂಭೂಯ ಕ್ರೀಡಾಃ ॥ ಎಂದು. ಇದಕ್ಕೆ ಜಯಮಂಗಳವೆಂಬ ವ್ಯಾಖ್ಯಾನದಲ್ಲಿ 
"ಹೋಲಾಕಾ ಫಾಲ್ಕುನಪೌರ್ಣಿಮಾಯಾಂ ಶೃಂಗಕಾದ್‌ ಮುಕ್ತೇನ 
ಕಿಂಶುಕಾದಿಸುಂಭರಾಗಾಂಭಸಾ ಪರಸ್ಪರೋಕ್ಟಣಂ ಮಿಥಂ ಪಟವಾಸಪ್ರಕ್ಷೇಪಶ್ಪ. ಫಾಲ್ಗುಣ 
ಮಾಸದ ಶುದ್ಧ ಹುಣ್ಣಿಮೆಯಂದು ಎಲ್ಲರು ಪರಸ್ಪರವಾಗಿ ಕೊಂಬು 
ಮೊದಲಾದವುಗಳಿಂದ ಬಣ್ಣಬಣ್ಣದ ನೀರುಗಳನ್ನು ಮೈಗೆ ಹಾಕಿಕೊಳ್ಳುತ್ತಾರೆ. ಬಣ್ಣಗಳನ್ನು 
ಲೇಪಿಸಿಕೊಳ್ಳುತ್ತಾರೆ. ಗಂಧಗಳನ್ನು ಹಚ್ಚಿಕೊಳ್ಳುತ್ತಾರೆ. ಎರಚುತ್ತಾರೆ. ಅತ್ಯಂತ ಸಂತೋಷ 
ಪಡುತ್ತಾರೆ ಎಂಬುದಾಗಿ ಹೇಳಿರುತ್ತಾನೆ. ಈ ಆಚರಣೆಯನ್ನು ಇಂದೂ ಕೂಡ ನಾವು 
ಕಾಣಬಹುದು. ಹೇಮಾದ್ರಿಯಲ್ಲಿ ಹೋಲಿಹುಣ್ಣಿಮೆಯನ್ನು "ಹುತಾಶನೀ' ಎಂದು 
ಕರೆಯಲಾಗಿದೆ. ವರಾಹಪುರಾಣದಲ್ಲಿ"ಪಟವಾಸವಿಲಾಸಿನೀ' "ಬಣ್ಣದ ಚೂರ್ಣಗಳನ್ನು 
ಎರಚಾಡುವ ಹಬ್ಬ' ಎಂದು ಹೆಸರಿಸಲಾಗಿದೆ. ಸೃಂದಪುರಾಣದಲ್ಲೂ ಕೂಡ ಶ್ರೀಕೃಷ್ಣ 
ಪರಮಾತ್ಮನು ಈ ಹಬ್ಬದ ಬಗ್ಗೆ ವಿವರವಾಗಿ ತಿಳಿಸಿದ್ದಾನೆ. ಕಾಮದೇವನಿಗೆ ಗಂಧಾಕ್ಷತೆ, 
ಹಸಿರೆಲೆಗಳಿಂದ ಅಲಂಕಾರವನ್ನು ಮಾಡಿ, ಮಾವಿನ ಚಿಗುರು ಮೊದಲಾದವುಗಳಿಂದ 
ಪೂಜಿಸಬೇಕು. ಗಾಯಕರಿಂದ ಗಾನ ಮಾಡಿಸಬೇಕು. ಈ ಹಬ್ಬವನ್ನು ಕೆಲವರು ಒಂದು 
ದಿವಸ, ಕೆಲವರು ಮೂರು ದಿವಸ, ಕೆಲವರು ಐದು ದಿವಸಗಳ ಕಾಲ ಆಚರಣೆ 
ಮಾಡುತ್ತಾರೆ. ಕೆಲವರು ಪಂಚಮಿಯ ದಿವಸ ರಂಗಪಂಚಮಿಯನ್ನು ಆಚರಿಸುತ್ತಾರೆ. 
ಮನ್ಮಥನನ್ನು ಸುಡುವುದು ತಪ್ಪು. ದುಷ್ಠಕಾಮನೆಗಳನ್ನು ಓಡಿಸುವ ಕೀಚಕನನ್ನಷ್ಟೇ 
ಸುಡಬೇಕು. ಮನ್ಮಥನ ಸನ್ನಿಧಾನ ಬರುವಂತೆ ಹದಿನಾರು ಪೂರ್ಣ ಕಲಶಗಳಲ್ಲಿ 
ಆವಾಹನೆ ಮಾಡಿ, ಕಾಮದೇವನು ತೃಪ್ತನಾಗುವಂತೆ ಪೂಜೆ ಮಾಡಬೇಕೆಂದಷ್ಟೇ 
ಧರ್ಮಶಾಸಗಳು ತಿಳಿಸುತ್ತವೆ. ಆದ್ದರಿಂದ ಇಂದ್ರನಿಗೆ ಸಮಾನಕಕ್ಟೈಯಲ್ಲಿನಿಂತ ಅತ್ಯಂತ 
ಶ್ರೇಷ್ಠನಾದ ಮನೋಭಿಮಾನಿಯಾದ ಮನ್ನಥನನ್ನುಸುಡಬೇಕೆಂಬ ಭಾವನೆಯು ಅತ್ಯಂತ 
ಪಾಪಕಾರ್ಯವಾಗುತ್ತದೆ. ಸರ್ವಥಾ ಹಾಗೇ ಭಾವಿಸಬಾರದು. ದುಷ್ಟಕಾಮಕ್ಕೆ 
ಅಭಿಮಾನಿಯಾದ ಅಸುರನನ್ನಷ್ಟೇ ಸುಟ್ಟು ಮನ್ನಥನು ಪುನಃ ಹುಟ್ಟಿಬರುವಂತೆ ಬೇಡಿ, 
ಅವನ ಅನುಗ್ರಹವನ್ನು ಪ್ರಾರ್ಥಿಸಿ, ಆಗಮಿಸುವ ವಸಂತಕಾಲದಲ್ಲಿ ತಮ್ಮ ದಾಂಪತ್ಯದ 
ಸುಖ ಅಭಿವೃದ್ದಿಯಾಗುವಂತಷ್ಟೇ ಪ್ರಾರ್ಥಿಸಬೇಕು. 

ಭಗವಂತನು ಒಬೊಬ್ಬ ದೇವತೆಗೆ ವರ್ಷದಲ್ಲಿ ಒಂದೊಂದು ದಿವಸಗಳ 
ಆರಾಧನೆಯನ್ನು ವಿಧಾನ ಮಾಡಿದ್ದಾನೆ. ಆದರೆ ಮನ್ಮಥನಿಗೆ ಎರಡು ಬಾರಿ 


-24- ಫಾಲ್ಗುಣ ಮಾಸ 


ಆರಾಧನೆಯ ಮಾಡಲು ಹೇಳಿರುತ್ತಾನೆ. ಪಾಲ್ಗುಣ ಶುದ್ಧ ಹುಣ್ಣಿಮೆಯಂದು 
ಮೂಲರೂಪದ ಅವತಾರಕ್ಕೆ ಆರಾಧನೆ. ಮಾಘಮಾಸದ ಪಂಚಮಿಯಂದು 
ಸುಬ್ರಹ್ಮಣ್ಯನ ಆರಾಧನೆ. ಎರಡನ್ನೂ ಕೂಡ ಅವಶ್ಯವಾಗಿ ದಂಪತಿಗಳು ಸೇರಿ 
ಆಚರಿಸಬೇಕು. 


ವರಾಹಪುರಾಣದಲ್ಲಿಸೇನಾನಾಯಕನ ಬಗ್ಗೆ ಒಂದು ಚಿಂತನೆ 

ಪ್ರಜಾಪಾಲನು ಮಹಾತಪನ ಬಳಿ ಆರುಮುಖದ ಸ್ಥಂದನು ಹೇಗೆ ಉತ್ಪನ್ನನಾದನು? 
ಎಂದು ಪ್ರಶ್ನಿಸುತ್ತಾನೆ. ಆಗ ಮಹಾತಪನು ಉತ್ತರಿಸುತ್ತಾನೆ. ಪರಮಾತ್ಮನಿಂದ ಅನೇಕ 
ಬಗೆಯ ಸೃಷ್ಟಿಯು ಹಚ್ಚಿತ್ತು. ಕೋಟಿಗಟ್ಟಳೆ ದೇವತೆಗಳು, ಕೋಟಿಗಟ್ಟಳೆ ಅಸುರರು 
ಜನಿಸಿದರು. ದೈತ್ಯಸಮೂಹದಲ್ಲಿ ಹಿರಣ್ಯಾಕ್ಸ, ಹಿರಣ್ಯಕವಶಿಪು, ವಿಪ್ರಚಿತ್ತಿ 
ಮೊದಲಾದವರು ಸೇನಾಪತಿಗಳಾಗಿದ್ದರು. ಆದರೆ ದೇವತೆಗಳ ಸೈನ್ಯದಲ್ಲಿಯಾರೊಬ್ಬನೂ 
ಕೂಡ ಸೇನಾನಾಯಕನಿರಲಿಲ್ಲ. ದೇವೇಂದ್ರನಿಗೆ ಎಲ್ಲ ಸೈನ್ಯವನ್ನು ರಕ್ಷಣೆ ಮಾಡಲು 
ಸಾಧ್ಯವಾಗುತ್ತಿರಲಿಲ್ಲ. ಆಗ ಬೃಹಸ್ಪತ್ಯಾಚಾರ್ಯರ ಮಾರ್ಗದರ್ಶನದಂತೆ ಎಲ್ಲ 
ದೇವತೆಗಳು ಬ್ರಹ್ಮದೇವರ ಬಳಿ ಸೇನಾಪತಿಯನ್ನುಕರುಣಿಸಬೇಕೆಂದು ಪ್ರಾರ್ಥಿಸಿದರು. 
ಆಗ ಬ್ರಹ್ಮದೇವರು ಮನ್ಮಥನು ಷಣ್ಮ್ಮಖನಾಗಿ ಅವತರಿಸಿಬಂದು 
ಸೇನಾನಾಯಕನಾಗುವನೆಂದು ಅನುಗ್ರಹವನ್ನುಮಾಡಿದರು. ಹೀಗಿರುವಾಗ ಜಗತ್ತಿನಲ್ಲಿ 
ಅಸುರರ ಕೋಲಾಹಲ ಹೆಚ್ಚಾಯಿತು. ಅವರಲ್ಲಿಯೂ ತಾರಕಾಸುರನೆಂಬ ದೈತ್ಯನು ಬಹಳ 
ಉಪದ್ರವವನ್ನು ಕೊಡಲು ಪ್ರಾರಂಭ ಮಾಡಿದನು. ಭೂಲೋಕದಲ್ಲಿ ಹಾಗೂ 
ದೇವಲೋಕದಲ್ಲಿ ಲಗ್ಗೆ ಇಟ್ಟು, ಎಲ್ಲ ಸಾಧಕರ ಸಾಧನೆಗೆ ಮಹಾವಿಘುವನ್ನುಂಟು 
ಮಾಡಿದನು. ಯಾವೊಬ್ಬ ದೇವತೆಗೂ ಇವನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಎಲ್ಲ 
ದೇವತೆಗಳು ಕಂಗೆಟ್ಟುಪುನಃ ಬ್ರಹ್ಮದೇವನಲ್ಲೇ ಶರಣಾಗತರಾದರು. ಆಗ ಬ್ರಹ್ಮದೇವರು 
ರುದ್ರದೇವರ ಬಳಿ ಎಲ್ಲ ದೇವತೆಗಳನ್ನು ಕರೆದುಕೊಂಡು ಹೋಗಿ, 
ರುದ್ರಾಂತರ್ಯಾಮಿಯಾದ ಸಂಕರ್ಷಣರೂಪಿಯಾದ ಭಗವಂತನನ್ನು ಪ್ರಾರ್ಥನೆ 
ಮಾಡಿದರು. ಆಗ ರುದ್ರದೇವರು ಎಲ್ಲ ದೇವತೆಗಳಿಗೆ ಅನುಗ್ರಹವನ್ನು ಮಾಡಿ, 
ತಾರಕಾಸುರನನ್ನು ಸಂಹಾರ ಮಾಡುವ ಮಗನನ್ನುನಾನು ಪಡೆಯುತ್ತೇನೆ. ಚಿಂತಿಸುವ 
ಅವಶ್ಯಕತೆಯಿಲ್ಲಎಂಬುದಾಗಿ ದೈರ್ಯವನ್ನುನೀಡಿ, ಅನುಗ್ರಹ ಮಾಡಿ ಕಳುಹಿಸಿದರು. 

ಹೀಗೆ ತಾರಕಾಸುರನ ಸಂಹಾರಕ್ಕಾಗಿ ದೇವತೆಗಳು ಪ್ರಾರ್ಥಿಸಿದಾಗ ಅವರಿಗೆ 
ವರರೂಪದಲ್ಲಿ ಆಗಮಿಸಿದವನೇ ಸ್ಕಂದ. ಇವನೇ ಸುಬ್ರಹ್ಮಣ್ಯ. ಇವನೇ ಷಣ್ಮುಖ. 
ರುದ್ರದೇವರಿಂದ ಜನಿಸಿದ ಈ ಸ್ಕಂದನು ದೇವತೆಗಳ ಸೇನಾನಾಯಕನಾಗಿ 
ಸೇನಾಪತಿಯೆನಿಸಿದನು. ಇದನ್ನು ವರಾಹಪುರಾಣ ಹೀಗೆ ವರ್ಣಿಸುತ್ತದೆ- 


ಫಾಲ್ಗುಣ ಮಾಸ ತ್ರ 
ಭವ ತ್ವಂ ದೇವಸೇನಾನೀರ್ಮಹೇಶ್ವರಸುತ ಪ್ರಭೋ 
ಷಣ್ಮುಖ ಸ್ಕಂದ ವಿಶ್ವೇಶ ಕುಕ್ಕಟದ್ದಜ ಪಾವಕ ॥ 
ಕಂಪಿತಾರೇ ಕುಮಾರೇಶ ಸ್ಕಂದ ಬಾಲಗ್ರಹಾನುಗ 
ಜಿತಾರೇ ಕ್ರೌಂಚವಿದ್ದಂಸ ಕೃತ್ತಿಕಾಜ ಶಿವಾತ್ಮಜ ॥ 
ಭೂತಗ್ರಹ ಪ್ರತಿಶ್ರೇಷ್ಠ ಪಾಪಕಪ್ರಿಯದರ್ಶನ 
ಮಹಾಭೂತಪತೇಃ ಪುತ್ರ ತ್ರಿಲೋಚನ ನಮೋಸಸ್ತತೇ ॥ 


ರಾಮಾಯಣದಲ್ಲಿಷಣ್ಣುಖನ ಉತ್ತತ್ತಿ 

ಎಶ್ಮಾಮಿತ್ರಯಷಿಗಳು ಸೀತಾಸ್ವಯಂವರಕ್ಕಾಗಿ ಶ್ರೀರಾಮಚಂದ್ರನನ್ನು 
ಕರೆದುಕೊಂಡು ಹೋಗುತ್ತಿದ್ದರು. ಮಾರ್ಗಮಧ್ಯದಲ್ಲಿಅನೇಕ ಕಥೆಗಳನ್ನು ಹೇಳುತ್ತಿದ್ದರು. 
ಆಗ ಷಣ್ಣುಖನು ಜನಿಸಿದ ಕಥೆಯನ್ನೂ ಕೂಡ ಹೇಳಿದರು - ಶ್ರೀರಾಮಚಂದ್ರನೇ | 
ಮಹಾರುದ್ರದೇವನು ಪಾರ್ವತಿಯನ್ನು ವಿವಾಹವಾದ ಮೇಲೆ ಅವಳೊಡನೆ 
ರತಿಕ್ರೀಡೆಯಲ್ಲಿ ಆಸಕ್ತರಾದರು. ನೂರು ವರ್ಷಗಳು ರತಿಕ್ರೀಡೆಯಲ್ಲಿಯೇ 
ಕಳೆದುಹೋದವು. ಆದರೆ ಉಮಾದೇವಿಯಲ್ಲಿಯಾರೊಬ್ಬಮಗನೂ ಸಹ ಹುಟ್ಟಲಿಲ್ಲ. 
ದೇವತೆಗಳಿಗೆ ಇದೇ ದೊಡ್ಡ ಚಿಂತೆಯಾಯಿತು. ತಾರಕಾಸುರನ ಸಂಹಾರಕ್ಕಾಗಿ 
ಪಾರ್ವತಿಯ ಜೊತೆ ವಿವಾಹವನ್ನು ಮಾಡಿದ್ದಾಯಿತು. ಆದರೆ ಪ್ರಜೋತ್ಪತ್ತಿಯನ್ನೇ 
ಮಾಡುತ್ತಿಲ್ಲವೆಂಬ ಚಿಂತೆಗೆ ಒಳಗಾದರು. ಅಂತಿಮವಾಗಿ ಮಹಾದೇವರಲ್ಲಿ 
ಶರಣಾಗತರಾದರು. ತ್ರಿಲೋಕಗಳ ರಕ್ಷಣೆಗಾಗಿ ನಿನ್ನ ತೇಜೋಮಯವಾದ ರೇತಸ್ಸನ್ನು 
ಧಾರಣೆ ಮಾಡು, ತಾರಕಾಸುರನ ಸಂಹಾರಕ್ಕೆ ಅನುಗ್ರಹವನ್ನು ಮಾಡು ಎಂಬುದಾಗಿ 
ಪ್ರಾರ್ಥನೆ ಮಾಡಿದರು. ದೇವತೆಗಳ ಪ್ರಾರ್ಥನೆಯಂತೆ ರುದ್ರದೇವರು ತಮ್ಮತೇಜಸ್ಸನ್ನು 
ಪಾರ್ವತಿಯಲ್ಲಿ ಇಟ್ಟರು. ಆದರೆ ಆ ತೇಜಸ್ಸನ್ನು ಧರಿಸುವುದು ಪಾರ್ವತಿಗೂ 
ಕಠಿಣವಾಯಿತು. 

ರುದ್ರದೇವರ ತೇಜಸ್ಸನ್ನು ಧಾರಣೆ ಮಾಡಲು ಯಾರಿಗೂ ಸಾಧ್ಯವಾಗಲಿಲ್ಲ. 
ಮೊದಲು ಪೃಥಿವಿಯು ಅದನ್ನು ಧರಿಸಲು ಪ್ರಯತ್ನಪಟ್ಟಳು. ಸಾಧ್ಯವಾಗದೇ ಅಗ್ಲಿಗೆ 
ನೀಡಿದಳು. ಅಗ್ನಿಗೂ ಕೂಡ ಶಿವನ ತೇಜಸ್ಸನ್ನು ಧಾರಣೆ ಮಾಡಲು ಸಾಧ್ಯವಾಗಲಿಲ್ಲ ಆ 
ಸಂದರ್ಭದಲ್ಲಿ ದೇವತೆಗಳ ಮಾರ್ಗದರ್ಶನದಂತೆ ಗಂಗೆಯಲ್ಲಿಆ ರೇತಸ್ಸನ್ನುವಿಸರ್ಜನೆ 
ಮಾಡಿದನು. ಗಂಗೆಗೂ ಕೂಡ ಅದನ್ನು ಧರಿಸಲು ಸಾಧ್ಯವಾಗಲಿಲ್ಲ. ಗಂಗೆಯು ತನ್ನ 
ಪ್ರವಾಹದಿಂದ ಹೊರಕ್ಕೆ ಆ ರೇತಸ್ಸನ್ನು ಚೆಲ್ಲಿದಳು. ಆಗ ಭೂಮಿಯಲ್ಲಿ ಚಿನ್ನ, ಬೆಳ್ಳಿ, 


-26- ಫಾಲ್ಗುಣ ಮಾಸ 


ತಾಮ್ರ , ಕಬ್ಬಿಣ ಮೊದಲಾದವು ಉತ್ಪನ್ನವಾದವು. ಸಂಪೂರ್ಣವಾದ ಅರಣ್ಯವೇ 
ಸುವರ್ಣಮಯವಾಯಿತು. ಅಲ್ಲೊಂದು ದರ್ಭೆಯ ವನವಿತ್ತು. ಅದರಲ್ಲಿ ತೇಜಸ್ಸು 
ಬಿದ್ದಿತು. ಅಲ್ಲಿಂದ ಕುಮಾರನೊಬ್ಬನು ಉದಯಿಸಿದನು. ಅವನ ಸೌಂದರ್ಯವನ್ನು 
ಕಂಡು, ಆರು ಮಂದಿ ಕೃತ್ತಿಕೆಯರು ಆ ಬಾಲಕನನ್ನು ಎತ್ತಿಕೊಂಡರು. ತಮ್ಮ ಪುತ್ರನೆಂದು 
ತಿಳಿದು ಸ್ತನ್ಯಪಾನ ಮಾಡಿಸಲು ಆಸಕ್ತರಾದರು. ದರ್ಭೆಯ ವನದಲ್ಲಿ ಹುಟ್ಟಿದ್ದರಿಂದ 
ಆ ಕುಮಾರನು ಶರವಣನೆಂದು, ಅಗ್ನಿಯಿಂದ ಸನ್ನನಾದ್ದರಿಂದ ಸ್ಫಂದನೆಂದು. ಕೃತ್ತಿಕೆಯರ 
ಪಾಲನೆಗೆ ಒಳಗಾದ್ದರಿಂದ ಕಾರ್ತಿಕೇಯನೆಂದು ಪ್ರಸಿದ್ಧನಾದನು. ಆರುಮಂದಿ 
ಕೃತ್ತಿಕಾದೇವಿಯರಿಗೆ ಒಟ್ಟಿಗೆ ಸಂತೋಷ ಪಡಿಸುವುದಕ್ಕಾಗಿ ಆರುಮುಖಗಳನ್ನುಹೊಂದಿ, 
ಸ್ತನ್ಯಪಾನವನ್ನು ಮಾಡಿದನು. ಆದ್ದರಿಂದ ಷಣ್ಮುಖನೆಂದು ಪ್ರಸಿದ್ಧನಾದನು. ಹುಟ್ಟಿದ 
ಷಣ್ಮುಖನು ಮಹಾಪರಾಕ್ರಮಶಾಲಿಯಾಗಿದ್ದನು. ಆದ್ದರಿಂದ ಇಂದ್ರಾದಿ 
ದೇವತೆಗಳೆಲ್ಲರೂ ಈ ಕುಮಾರನನ್ನುದೇವಸೇನಾನಿಯನ್ನಾಗಿ ಪಟ್ಟಾಭಿಷೇಕ ಮಾಡಿದರು. 
ಯಾರು ಈ ಕಾರ್ತಿಕೇಯನ ಚರಿತ್ರೆಯನ್ನು ಕೇಳುತ್ತಾರೋ, ಅವರು 
ಪುತ್ರ-ಪೌತ್ರರೊಡನೆ, ಸುಖ-ಸಮೃದ್ಧಿಯಿಂದ ಬಾಳುತ್ತಾನೆ. 

ಅಭ್ಯಷಿಂಚನ್‌ ಸುರಗಣಾಃ ಸಮೇತ್ಯಾಗ್ನಿ ಪುರೋಗಮಾಃ । 

ಏಷ ತೇ ರಾಮ ಗಂಗಾಯಾಃ ವಿಸ್ತರೋ5ಭಿಹಿತೋ ಮಯಾ ॥ 


ಕುಮಾರಸಂಭವಶ್ಚೆವ ಧನ್ಯಃ ಪುಣ್ಯಸ್ತಥೈವ ಚ । 

ಭಕ್ತಶ್ಚ ಯಃ ಕಾರ್ತಿಕೇಯೇ ಕಾಕುತ್ತ ಭುವಿ ಮಾನವಃ ॥ 

ಆಯುಷ್ಯಾನ್‌ ಪುತ್ರಪೌತ್ರೆಶ್ಚ ಸ್ಕಂದಸಾಲೋಕ್ಕತಾಂ ವ್ರಜೇತ್‌ ॥ 
(ರಾ.ಬಾ.37) 


ಲಿಂಗಪುರಾಣದಲ್ಲಿಸ್ಕಂದನ ಜನನ 

ಕೈಲಾಸಪರ್ವತದ ಸುಂದರ ಪ್ರದೇಶಗಳಲ್ಲಿನೂರಾರು ವರ್ಷಗಳ ಕಾಲ ಪಾರ್ವತಿಯ 
ಜೊತೆ ಮಹಾದೇವರು ರತಿಕ್ರೀಡೆಯಲ್ಲಿಆಸಕ್ತರಾದರು. ದೇವತೆಗಳಿಗೆ ತಾರಕಾಸುರನನ್ನು 
ಕೊಲ್ಲುವ ಮಹಾವರ್ಚಸ್ಥಿಯು ರುದ್ರದೇವರಿಂದ ಯಾವಾಗ ಹುಟ್ಟುತ್ತಾನೆಂಬ ಚಿಂತೆ 
ಪ್ರಬಲವಾಯಿತು. ಅವರೆಲ್ಲರೂ ಅಗ್ನಿಯ ಬಳಿ ತೆರಳಿ ಪ್ರಾರ್ಥನೆ ಮಾಡಿದರು. ಅವರ 
ಪ್ರಾರ್ಥನೆಯಂತೆ ಅಗ್ನಿಯು ಪಾರ್ವತೀ ಪರಮೇಶ್ವರರ ಕ್ರೀಡಾಸ್ಥಳಕ್ಕೆ ತೆರಳಿದನು. ಬಾಗಿಲ 
ಹೊರಗೆ ನಿಂತು, ಭಿಕ್ಷೆಯನ್ನು ಕೊಡು ಎಂದು ಉಚ್ಚಸ್ಪರದಿಂದ ಮೂರು ಬಾರಿ 
ಬೇಡಿದನು. ಇದರಿಂದ ಪಾರ್ವತೀಪರಮೇಶ್ವರರ ಎಹಾರಕ್ಕೆ ಭಂಗವುಂಟಾಯಿತು. ಅದೇ 
ಸಂದರ್ಭದಲ್ಲಿರುದ್ರದೇವರ ತೇಜಸ್ಸು ಪಾತವಾಗಿತ್ತು. ಅದನ್ನು ಪಾರ್ವತೀದೇವಿಯು 


ಫಾಲ್ಗುಣ ಮಾಸ -27- 
ಅಂಜಲಿಯಲ್ಲಿ ಧಾರಣೆ ಮಾಡಿ, ಬ್ರಾಹ್ಮಣರೂಪದಲ್ಲಿ ಭಿಕ್ಷೆ ಬೇಡಲು ಬಂದ ಅಗ್ನಿಗೆ 
ಭಿಕ್ಷಾರೂಪವಾಗಿ ಹಾಕಿದಳು. ಇದು ಮಹಾದೇವರ ಶಕ್ತಿ. ಒಂದುವೇಳೆ ನೆಲದ ಮೇಲೆ 
ಇದನ್ನು ಬೀಳಿಸಿದರೆ ಮೂರು ಲೋಕಗಳೇ ಭಸ್ಮವಾಗುತ್ತವೆ ಎಂಬುದಾಗಿ ಎಚ್ಚರಿಕೆ 
ನೀಡಿದಳು. ಇವಳ ಮಾತನ್ನು ಕೇಳಿ ಅಗ್ನಿಯು ಭಯಭೀತನಾದನು. ಏನೂ ಮಾಡಲು 
ತೋಚದೇ ಆ ರುದ್ರದೇವರ ತೇಜಸ್ಸನ್ನು ಪಾನ ಮಾಡಿದನು. ಆದರೆ ಅದನ್ನು ಧರಿಸುವ 
ಸಾಮರ್ಥ ಅಗ್ನಿಗೆ ಇರಲಿಲ್ಲ. ಎಲ್ಲವನ್ನು ಸುಡುವ ಅಗ್ನಿಯನ್ನೇ ಈ ತೇಜಸ್ಸು ಸುಡಲು 
ಪ್ರಾರಂಭ ಮಾಡಿತು. ತಾಳಲಾರದೇ ಗಂಗೆಯ ತಣ್ಣಗಿನ ನೀರಿನಲ್ಲಿ ಮಹಾದೇವರ 
ಶಕ್ತಿಯನ್ನು ವಿಸರ್ಜನೆ ಮಾಡಿದನು. ಅದು ಕಾರ್ತಿಕ ಮಾಸ. ಪ್ರಾತಜ್ಥಾನಕ್ಕೆ ಕೃತ್ತಿಕೆ 
ಮೊದಲಾದ ನಕ್ಷತ್ರ ನಾರಿಯರು ಗಂಗಾನದಿಯ ಪುಣ್ಯಸ್ನಾನಕ್ಕಾಗಿ ಆಗಮಿಸಿದ್ದರು. 
ತಿಳಿಯದೇ ಸ್ನಾನ ಮಾಡುವ ಸಮಯದಲ್ಲಿ ಮಹಾದೇವರ ತೇಜಸ್ಸನ್ನು ಪಾನ 
ಮಾಡಿದರು. ಆರು ಮಂದಿಯೂ ಗರ್ಭಿಣಿಯಾದರು. ಇದನ್ನು ನೋಡಿದ ಅವರ 
ಗಂಡಂದಿರಿಗೆ ಸಿಟ್ಟು ಬಂದಿತು. ಮತ್ತೊಬ್ಬರಿಂದ ಗರ್ಭವನ್ನು ಧಾರಣೆ ಮಾಡಿದ್ದಾರೆಂಬ 
ದೃಷ್ಟಿಯಿಂದ ಆರು ಮಂದಿ ಹೆಂಡಂದಿರನ್ನು ಅವರವರ ಗಂಡಂದಿರು ಪರಿತ್ಯಾಗ 
ಮಾಡಿದರು. ಇದರಿಂದ ಖಿನ್ನರಾದ ಆ ಕೃತ್ತಿಕೆಯರು ಗಂಗಾತೀರದಲ್ಲಿದ್ದ ದರ್ಛೆಯ 
ವನದಲ್ಲಿ ಆ ಶಕ್ತಿಯನ್ನು ವಿಸರ್ಜನೆ ಮಾಡಿದರು. ಆಗ ಆ ದರ್ಭೆಯ ಮಧ್ಯದಿಂದ 
ಆರು ತಲೆಯ ಹನ್ನೆರೆಡು ಭುಜಗಳ ಸುಂದರವಾದ ತೇಜಸ್ವಿ ಶಿಶುವು ಮೈಯೆತ್ತಿ ನಿಂತಿತು. 
ಆ ಹುಟ್ಟಿದ ತೇಜಃಪುಂಜವಾದ ಮಗುವನ್ನು ಕಂಡು ಕೃತ್ತಿಕೆಯರಿಗೆ ಪ್ರೀತಿ ಉಕ್ಕಿ 
ಹರಿಯಿತು. ಹುಟ್ಟಿದ ಮಗು ಹ್ಲೂಂಕಾರವನ್ನು ಮಾಡಿತು. ಭೂಮ್ಯಾಕಾಶಗಳೇ 
ಸಿಡಿದೆದ್ದೆವು. ಮಗುವಿನ ಜನನದ ಬಗ್ಗೆ ಪಾರ್ವತೀ-ಪರಮೇಶ್ವರರಿಗೆ ವಿವರವಾಗಿ 
ತಿಳಿಸಿದರು. ಪುತ್ರಸ್ನೇಹದಿಂದ ಪಾರ್ವತಿ ಪರಮೇಶ್ವರರಿಬ್ಬರು ಮಗುವಿರುವಲ್ಲಿಶೀಘ್ರವಾಗಿ 
ಆಗಮಿಸಿದರು. ನನ್ನ ಮಗು ಎಂಬ ಅಭಿಮಾನದಿಂದ ಪಾರ್ವತಿಯು ಎತ್ತಿಕೊಂಡು 
ಮುದ್ದು ಮಾಡಿದಳು. ಆಗ ಗಂಗೆಯು ಅಗ್ನಿಯು ಶಿವಶಕ್ತಿಯನ್ನು ನನ್ನಲ್ಲಿ ವಿಸರ್ಜನೆ 
ಮಾಡಿದ್ದ ಕಾರಣ ಇದು ನನ್ನ ಮಗು ಎಂದು ಹೇಳಿದಳು. ಅದೇ ಸಂದರ್ಭದಲ್ಲಿ 
ಅಗ್ನಿಯೂ ಕೂಡ ಬಂದು ಪಾರ್ವತಿಯು ನನಗೆ ನೀಡಿದ ಭಿಕ್ಷೆ ನೀಡಿದ ಮಗುವಿದು. 
ಇದು ನನ್ನಮಗು ಎಂದು ಕಲಹವಾಡಿದನು. ಹೀಗಿರುವಾಗ ಕೃತ್ತಿಕಾ ಮೊದಲಾದ ನಕ್ಷತ್ರ 
ನಾರಿಯರೂ ಕೂಡ ಅಲ್ಲಿಗೆ ಬಂದು ಈ ಮಗುವನ್ನು ಹೆತ್ತವರು ನಾವು. ಇದು ನಮ್ಮ 
ಮಗು ಎಂದು ವಾದ ಮಾಡಿದರು. ಅನಂತರ ರುದ್ರದೇವರು ಆ ಮಗುವನ್ನು 
ಎತ್ತಿಕೊಂಡು, ಆ ಮಗುವಿನ ನೆತ್ತಿಯನ್ನು ಮೂಸಿ ನೋಡಿ ಮೈದಡವಿ ಮುದ್ದಾಡಿದರು. 
ರುದ್ರದೇವರ ಪುತ್ರವಾತ್ತಲ್ಯವನ್ನು ಕಂಡು ಎಲ್ಲರು ಸುಮ್ಮನಾದರು. ರುದ್ರದೇವರಿಗೆ 
ಶರಣೆಂದರು. ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ ಆ ಮಗುವಿಗೆ ನಾಮಕರಣ 


-28- ಫಾಲ್ಗುಣ ಮಾಸ 


ಮಾಡಿಸಿದರು. ಕಾರ್ತಿಕ ಮಾಸದಲ್ಲಿಹುಟ್ಟಿದ್ದರಿಂದ ಕಾರ್ತಿಕೇಯ ಎಂದು, ಪಾರ್ವತಿಯ 
ಮಗನಾದ್ದರಿಂದ ಪಾರ್ವತೀಕುಮಾರನೆಂದು, ದರ್ಭೆಯ ಮಧ್ಯದಲ್ಲಿ ಹುಟ್ಟಿದ್ದರಿಂದ 
ಶರಜನ್ಮಎಂದು, ಆರು ಮಂದಿ ಕೃತ್ತಿಕಾಮಾತೆಯರು ಸ್ತನ್ಯ ಪಾನವನ್ನುಮಾಡಿಸಿದ್ದರಿಂದ 
ಷಣ್ಣುಖನೆಂದು, ಷಡಾನನೆಂದು, ತೇಜಸ್ಸುಜಾರಿ ಹುಟ್ಟಿದ ಕಾರಣ ಸೃಂದನೆಂದು, ಮುಂದೆ 
ದೇವಸೇನೆಗೆ ಸೇನಾಪತಿ ಆಗುವುದರಿಂದ ಸೇನಾನೀ ಎಂದು. ಹೀಗೆ ಅನೇಕ ಬಗೆಗಳಲ್ಲಿ 
ನಾಮಕರಣವನ್ನು ಮಾಡಿದರು. 


ಮತ್ಸ್ಯಪುರಾಣದಲ್ಲಿವರ್ಣಿಸಿದಂತೆ ತಾರಕಾಸುರನ ಸಂಹಾರ 
ಸಕಲ ದೇವತೆಗಳು ಷಣ್ಮುಖನಿಗೆ ಜಯಘೋಷವನ್ನು ಹಾಕುತ್ತಿದ್ದರು. ಈ ಶಬ್ದವು 
ತಾರಕಾಸುರನ ಕಿವಿಗೆ ಅಪ್ಪಳಿಸಿತು. ಏಳುದಿನದ ಬಾಲಕನಿಂದ ತನಗೆ ಮರಣವಾಗುತ್ತದೆ 
ಎಂಬ ಬ್ರಹ್ಮದೇವರ ಮಾತು ಅವನಿಗೆ ನೆನಪಾಯಿತು. ಈ ಹುಡುಗನಿಂದಲೇ ನನಗೆ 
ಮರಣವು ನಿಶ್ಚಯ ಎಂದು ತಿಳಿದುಬಿಟ್ಟನು. 


ಷಣ್ಮುಖನು ನಿರಾತಂಕವಾಗಿ ತಾರಕಾಸುರನೆಡೆ ತೆರಳಿದನು. ತಾರಕಾಸುರನು ತನ್ನ 
ದೇಹದಲ್ಲಿಯಾವುದೇ ಕವಚವನ್ನು ಧಾರಣೆ ಮಾಡದೇ, ರಥ ಹಾಗೂ ಕುದುರೆಗಳನ್ನೂ 
ಕೂಡ ಹತ್ತದೆ, ಅನುಚರರಿಲ್ಲದೇ ಪಾದಚಾರಿಯಾಗಿ ಆ ಷಣ್ಣುಖನೆಡೆ ಹೊರಟನು. 
ತಾರಕಾಸುರನ ಮನಸ್ಸಿನಲ್ಲಿ ಭಯಶೋಕಗಳು ಹೆಮ್ಮರವಾಗಿದ್ದವು. 
ಚಿಂತಾಕ್ರಾಂತನಾಗಿದ್ದನು. ಇಂಥ ತಾರಕಾಸುರನು ಕುಮಾರಸ್ವಾಮಿಯ ಮುಂದೆ ಬಂದು 
ಹೀಗೆ ಮಾತನಾಡಿದನು - '"ಮಗುವೇ | ನೀನೇಕೆ ಯುದ್ಧಕ್ಕೆ ಬಂದಿರುವಿ? ನೀನಿನ್ನು 
ಪುಟ್ಟಮಗು. ಚೆಂಡಿನ ಆಟವನ್ನುಆಡುವ ವಯಸ್ಸು. ಭೀಕರವಾದ ರಣರಂಗಕ್ಕೆ ನಿಮ್ಮಂಥ 
ಮಕ್ಕಳು ಬರಬಾರದು. ನಿನಗೆ ಯುದ್ಧವೆಂದರೆ ಏನೆಂದು ತಿಳಿದಿರುವುದಿಲ್ಲ. ತೆರಳು 
ಮನೆಗೆ'' ತಾರಕಾಸುರನ ಈ ಮಾತುಗಳನ್ನು ಕೇಳಿ, ನಗುತ್ತಾ, ಕುಮಾರಸ್ವಾಮಿಯು 
ಹೀಗೆ ಉತ್ತರಿಸಿದನು - ""ತಾರಕನೇ! ಇದು ಶಾಸ್ಟಾಸ್ಥವನ್ನು ವಿಚಾರ ಮಾಡುವ 
ಸಂದರ್ಭವಲ್ಲ. ರಣರಂಗವಿದು. ನೀನು ಉಪದೇಶಿಸಲು ಇದು ಸಮಯವೂ ಅಲ್ಲ. 
ಅದನ್ನು ಕೇಳುವುದು ನನಗೂ ಸಮಯವಲ್ಲ. ನಾನು ಮಗುವಾಗಿರಬಹುದು. ನಿನಗೆ 
ಸಾಮಥಣ್ಯವಿದ್ಧರೆ ನನ್ನಬಳಿ ಯುದ್ಧಮಾಡು. ಕಾಳಸರ್ಪ ಸಣ್ಣಮರಿಯಾಗಿದ್ದರೂ ಕೂಡ 
ಎಂಥವರನ್ನೂ ಕೂಡ ಕಚ್ಚಿಕೊಲ್ಲುವುದಿಲ್ಲವೇ? ಮಂತ್ರಗಳಲ್ಲಿ ಬಹಳ ಕಡಿಮೆ 
ಅಕ್ಬರಗಳಿರುತ್ತವೆ. ಆದರೆ ಆ ಸಾಮರ್ಥವೆಪ್ಟೆಂದು ಊಹಿಸಲು ಯಾರಿಂದ ಸಾಧ್ಯ''. 

ತಾರಕಾಸುರನಿಗೆ ಸ್ಮಂದನ ಮಾತಿನಿಂದ ಕೋಪ ಉಕ್ಕೇರಿತು. ಕೂಡಲೇ 
ಮುದ್ಧರಾಯುಧವನ್ನು ತೆಗೆದುಕೊಂಡು ಆ ಕುಮಾರಸ್ವಾಮಿಯ ತಲೆಯ ಮೇಲೆ 
ಅಪ್ಪಳಿಸಿದನು. ಆದರೆ ಅವನು ಅಪ್ಪಳಿಸುವಷ್ಟರಲ್ಲಿ ಆ ಕುಮಾರನು ಅದನ್ನು ಮುರಿದು 


ಫಾಲ್ಗುಣ ಮಾಸ 4 
ಹಾಕಿಬಿಟ್ಟನು. ಹೀಗೆ ಅವರಿಬ್ಬರ ಯುದ್ಧ ಪ್ರಾರಂಭವಾಯಿತು. ಘೋರವಾದ ಅಸ್ತ್ರ 
ಪ್ರಯೋಗಗಳನ್ನು ಮಾಡಿದನು. ಗದಾಪ್ರ ಹಾರ ಮಾಡಿದನು. ಷಣ್ಮುಖನಿಗೆ ಏನೂ 
ಆಗಲಿಲ್ಲ. ಹೀಗಿರುವಾಗ ಕಾಲನೇಮಿ ಮೊದಲಾದ ದೈತ್ಯರು ಒಗ್ಗಟ್ಟಾಗಿ ಕುಮಾರನ ಮೇಲೆ 
ನುಗ್ಗಿ ಬಂದರು. ಭಯಂಕರವಾದ ಶಸ್ತಾಸ್ತ ಗಳನ್ನು ಪ್ರಯೋಗಿಸಿದರು. ಆದರೆ 
ಕುಮಾರಸ್ವಾಮಿಗೆ ಯಾವುದರಿಂದಲೂ ಏನೂ « ಆಗಲಿಲ್ಲ. ದೇವತೆಗಳ ಸೇನೆಗೆ ಬಹಳ 
ತೊಂದರೆಯಾಯಿತು. ಬಹಳ ಗಾಯಗಳಾದವು. ಗಾಯಗಳಿಂದ ಹಿಂಸೆಪಡುತ್ತಿರುವ 
ದೇವತೆಗಳನ್ನು ಕಂಡು, ಕುಮಾರಸ್ವಾಮಿಗೆ ಎಲ್ಲಿಲ್ಲದ ಸಿಟ್ಟು ಬಂದಿತು. ದಾನವರ ಸೈನ್ಯದ 
ಮೇಲೆ ಏಕಾಂಗಿಯಾಗಿ ಕಾಡ್ಗಿಚ್ಚಿನಂತೆ ಹೊರಟನು. ಕಾಲನೇಮಿ ಮೊದಲಾದ ಎಲ್ಲ 
ಅಸುರರು ಹೌಹಾರಿದರು. ಆಗ ತಾರಕಾಸುರನು ಭಯಂಕರವಾದ ಗದೆಯನ್ನೆತ್ತಿ 
ಷಣ್ಮುಖನಿಗೆ ಪ್ರಹಾರ ಮಾಡಿದನು. ಷಣ್ಮುಖನಿಗೆ ಏನೂ ಆಗದಿದ್ದರೂ ನವಿಲಿಗೆ 
ಪೆಟ್ಟಾಯಿತು. ರಕ್ತಕಾರಿ ಯುದ್ಧದಿಂದ ಓಡಿಹೋಯಿತು. ಆಗ ಕೋಪದ 
ಪರಾಕಾಷ್ಠೆಯಿಂದ ಕುಮಾರನು ಶಕ್ತಾ! ಯುಧವನ್ನು ಎತ್ತಿಕೊಂಡನು. ತಾರಕಾಸುರನನ್ನು 
ಕುರಿತು ಹೀಗೆ ಮಾತನಾಡಿದನು - "'ದುಷ್ಟನಾದ ತಾರಕಾಸುರನೇ 'ಈಪ ಪ್ರಪಂಚವನ್ನು 
ಕೊನೆಯ ಬಾರಿ ಒಮ್ಮೆ ನೋಡಿಬಿಡು. ಈ ಶಕ್ಕಾಯುಧವು ನಿನ್ನನ್ನು ಈಗ 
ನುಂಗಿಹಾಕುತ್ತದೆ. ನಿನ್ನಎಲ್ಲಪಾಪಕೃತ್ಯಗಳಿಗೆ ಇತಿಶ್ರೀಯನ್ನು ಹಾಡುತ್ತಿದೆ.'' ಹೀಗೆ ಹೇಳಿ 
ತಾರಕಾಸುರನ ಎದೆಗೆ ಗುರಿಯಿಟ್ಟು ಗದೆಯಿಂದ ಅಪ್ಪಳಿಸಿದನು. ವಜ್ರಸಮಾನವಾದ 
ಆಗದೆಯು ಧನಿ ಮಾಡುತ್ತಾ, ವಜ್ರಪರ್ವತಕ್ಕೆ ಸದೃಶವಾದ ತಾರಕಾಸುರನ ಎದೆಯನ್ನು 
ಸೀಳಿ ಹಾಕಿತು. ದೊಡ್ಡ ಬೆಟ್ಟ ಭೂಮಿಯ ಮೇಲೆ ಉರುಳಿ ಬೀಳುವಂತೆ ಆ 
ತಾರಕಾಸುರನು ನೆಲದ ಮೇಲೆ ಉರುಳಿಬಿದ್ದನು. ಅವನ ಕಿರೀಟದಲ್ಲಿದ್ದ ಅಪೂರ್ವ 
ಮುಣಿಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿ ಬಿದ್ದವು. ವಸ್ತಾಭರಣಗಳು ದಿಕ್ಕಾಪಾಲಾಗಿ 
ಎರಚಲ್ಪಟ್ಟವು. ತಾರಕಾಸುರನು ಮೃತನಾದನು. 

ದೇವತೆಗಳಿಗೆ ಆದ ಸಂತೋಷಕ್ಕೆ ಇತಿಮಿತಿಯೇ ಇಲ್ಲ. ಅನೇಕ ವರ್ಷಗಳ 
ಕಾಲದಿಂದ ತಾರಕಾಸುರನ ಉಪಟಳವನ್ನು ಸಹಿಸಿಕೊಂಡು ಬೇಸತ್ತು ಹೋದ 
ದೇವತೆಗಳಿಗೆ ಬಹಳ ಸಂತೋಷವಾಯಿತು. ಷಣ್ಮುಖನಿಗೆ ಜಯಕಾರವನ್ನುಹಾಕಿದರು. 


ಮಹಾಭಾರತದಲ್ಲಿಸ್ಕಂದನ ಚರಿತ್ರೆ 
ವನಪರ್ವದ ಮಾರ್ಕಂಡೇಯ ಸಮಸ್ಯಾಪರ್ವದಲ್ಲಿ ಬಹಳ ವಿಸ್ತಾರವಾಗಿ ಸ್ಮಂದನ 


ಚರಿತ್ರೆಯನ್ನು ಮಾರ್ಕಂಡೇಯರು ವರ್ಣನೆ ಮಾಡಿದ್ದಾರೆ. ಅಗ್ನಿವಂಶದ ಬಗ್ಗೆ 
ವಿಸ್ತಾರವಾಗಿ ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಅದೇ ಅಗ್ನಿಯಿಂದ ಹುಟ್ಟಿದವನೇ. 


ಸ್ಕಂದನೆಂದು ಹೇಳಿರುತ್ತಾರೆ. 


-30- ಫಾಲ್ಗುಣ ಮಾಸ 


ಅದ್ದುತಸ್ಯಾದ್ದುತಂ ಪುತ್ರಂ ಪ್ರವಕ್ಷ್ಯಾಮೃ್ಯಮಿತೌಜಸಮ್‌ । 

ಜಾತಂ ಬ್ರಹ್ಮರ್ಹಿಭಾರ್ಯಾಭಿರ್ಬ್ರಹ್ಮಣ್ಯಂ ಕೀರ್ತಿವರ್ಧನಮ್‌ ॥ 

ಅದ್ಭುತ ಎಂಬ ಅಗ್ನಿಯಿಂದ ಹುಟ್ಟಿದ ಬ್ರಹ್ಮರ್ಷಿಗಳ ಪತ್ನಿಯರಿಂದ ಹುಟ್ಟಿದ 
ಬ್ರಾಹ್ಮಣ ವತ್ತಲನಾದ ಅತ್ಯಂತ ಕೀರ್ತಿಸಂಪನ್ನನಾದ ಅಪಾರವಾದ ಪರಾಕ್ರಮವನ್ನು 
ಹೊಂದಿದ ಅದ್ಭುತ ಎಂಬ ಕಾರ್ತಿಕೇಯನ ಚರಿತ್ರೆಯನ್ನು ಹೇಳುತ್ತೇನೆಂದು ಮೊದಲು 
ಪ್ರತಿಜ್ಞೆಮಾಡಿದ್ದಾರೆ. ಅಗ್ನಿಗೆ ಅನೇಕ ರೂಪಗಳಿವೆ. ಅದರಲ್ಲಿಅದ್ಭುತ ಎಂಬ ರೂಪದಿಂದ 
ಈ ಷಣ್ಣುಖನು ಹುಟ್ಟಿದನೆಂದು ತಿಳಿಯುತ್ತದೆ. ಬೇರೆ ಪುರಾಣಗಳಲ್ಲಿ ಹೇಳಿದಂತೆ 
ತಾರಕಾಸುರನ ಸಂಹಾರಕ್ಕೋಸ್ಕರ ಸಂದನ ಜನನವೆಂಬ ವಿಚಾರವನ್ನು ಮಹಾಭಾರತದಲ್ಲಿ 
ಹೇಳಿರುವುದಿಲ್ಲ. ದೈತ್ಯರ ಉಪಟಳವು ಅತಿಯಾಗಿದ್ದಾಗ ಒಬ್ಬ ಸೇನಾಧಿಪತಿಯ 
ಅವಶ್ಯಕತೆಗಾಗಿ ಇಂದ್ರದೇವರು ಬಹಳ ಅಪೇಕ್ಷೆಯನ್ನು ಪಡುತ್ತಾರೆ. ಈ ಸಂದರ್ಭದಲ್ಲಿ 
ಭಗವಂತನ ಅನುಗ್ರಹದಂತೆ ಸಂದನ ಜನನವಾಗುತ್ತದೆ. ಅವನನ್ನೇ ಸೇನಾಧಿಪತಿಯನ್ನಾಗಿ 
ಮಾಡುತ್ತಾರೆ ಎಂಬ ವಿಚಾರವಷ್ಟೇ ಇರುತ್ತದೆ. ಒಮ್ಮೆ ಮಾನಸ ಸರೋವರದಲ್ಲಿ 
ದೇವಸೇನೆಯನ್ನು ಪಾಲಿಸುವ ಮಹಾಬಲಶಾಲಿಯಾದ ಪುರುಷನೊಬ್ಬನು ಬೇಕೆಂದು 
ಇಂದ್ರನು ಚಿಂತನೆಯನ್ನು ನಡೆಸುತ್ತಿರುವಾಗ ಒಬ್ಬ ಸ್ತೀಯು ರಾಕ್ಷಸನ ಉಪಟಳದಿಂದ 
ಆರ್ತಸ್ವರವನ್ನುಮಾಡುತ್ತಿರುತ್ತಾಳೆ. ದೇವೇಂದ್ರನು ಅವಳಿಗೆ ರಕ್ಷಣೆಯನ್ನುನೀಡಿ, ಕೇಶೀ 
ಎಂಬ ಆ ರಾಕ್ಚಸನನ್ನು ನಿಗ್ರಹ ಮಾಡುತ್ತಾನೆ. ಆಗ ಆ ಶುಭಾನನೆಯು ನಾನು 
ದಕ್ಷಪ್ರಜಾಪತಿಯ ಪುತ್ರಿ. ದೇವಸೇನೆ ಎಂದು ನನ್ನಹೆಸರು. ದೈತ್ಯಸೇನೆ ಎಂಬ ಮತ್ತೊಬ್ಬ 
ಸೇನೆಯನ್ನು ಈ ಕೇಶಿರಾಕ್ಟಸನು ಅಪಹಾರ ಮಾಡಿದ್ದನು ಇತ್ಯಾದಿಯಾಗಿ ತನ್ನ 
ಪರಿಚಯವನ್ನು ಮಾಡಿಕೊಳ್ಳುತ್ತಾಳೆ. ಅಮಿತಪರಾಕ್ರಮವುಳ್ಳ ಎಲ್ಲ ದೇವತೆಗಳ ಸೇನೆಗೆ 
ಒಡೆಯನಾದ ಉತ್ತಮ ಪತಿಯನ್ನು ನಾನು ಅಪೇಕ್ಸಿಸುತ್ತಿದ್ದೇನೆ ಎಂದು ಹೇಳುತ್ತಾಳೆ. 
ಆಗ ದೇವೇಂದ್ರನು ನೀನು ನನ್ನ ಚಿಕ್ಕಮ್ಮನ ಮಗಳೇ ಆಗಿರುವಿ ಎಂದು ಹೇಳಿ, ಅವಳಿಗೆ 
ಸಂಪೂರ್ಣವಾಗಿ ರಕ್ಷಣೆಯನ್ನು ನೀಡುತ್ತಾನೆ. ಅವಳ ಅಪೇಕ್ಷೆಯಂತೆ ದೇವೇಂದ್ರನು 
ಬ್ರಹ್ಮದೇವನ ಬಳಿ ಅವಳನ್ನು ಕರೆದುಕೊಂಡು ಹೋಗಿ ಅನುಗ್ರಹವನ್ನು ಮಾಡಿಸುತ್ತಾನೆ. 
ಆಗ ಬ್ರಹ್ಮದೇವರು ಸದ್ಯದಲ್ಲಿಯೇ ಬಲಿಷ್ಠನಾದ ವಿಕ್ರಮಶಾಲಿಯಾದ ಒಬ್ಬ 
ಸೇನಾಪತಿಯು ಹುಟ್ಟುವವನಿದ್ದಾನೆ. ಅವನು ನಿನ್ನ ಪತಿಯಾಗುತ್ತಾನೆ ಎಂಬುದಾಗಿ 
ಅನುಗ್ರಹಿಸುತ್ತಾರೆ. 

ಇದೇ ಸಂದರ್ಭದಲ್ಲಿ ವಸಿಷ್ಠ ಮೊದಲಾದ ಸಪ್ತರ್ಷಿಗಳು ಒಂದು ದೊಡ್ಡ 
ಯಾಗವನ್ನುಆಚರಿಸುತ್ತಾರೆ. ಮೊದಲು ಅದ್ಭುತ ಎಂಬ ಹೆಸರಿನ ಅಗ್ನಿಯನ್ನುಆವಾಹನೆ 
ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಸಪ್ತರ್ಷಿಗಳ ಪತ್ನಿಯರನ್ನು ನೋಡಿ, ಅಗ್ಲಿಗೆ 


ಎಬಿ 


ಫಾಲ್ಗುಣ ಮಾಸ -31- 
ಮನೋವಿಕಾರವಾಗುತ್ತದೆ. ಕಾಮವಶನಾದ ಅಗ್ನಿಯು ವರಾಂಗನೆಯರನ್ನು 
ಕಾಮಿಸುತ್ತಾ, ಆ ಸಪ್ಪರ್ಷಿಗಳ ಸ್ತೀಯರು ತನಗೆ ದೊರಕದಿದ್ದರೆ, ದೇಹತ್ಯಾಗವನ್ನು 
ಮಾಡಿಬಿಡುತ್ತೇನೆಂದು ಕಾಡಿಗೆ ಹೊರಡುತ್ತಾನೆ. ಇದೇ ಸಂದರ್ಭದಲ್ಲಿ ಅಗ್ನಿಯನ್ನು 
ಬಹಳ ದಿವಸಗಳಿಂದ ದಕ್ಷನ ಮಗಳಾದ ಸ್ವಾಹಾದೇವಿಯು ಕಾಮಿಸುತ್ತಿರುತ್ತಾಳೆ. 
ಏಕಾಂತದಲ್ಲಿಕಾಡಿಗೆ ಹೊರಟ ಅಗ್ನಿಯನ್ನು ಗಮನಿಸುತ್ತಾಳೆ. ಕಾಮತಪ್ಪನಾದ ಆಗ್ನಿಯ 
ವಿಚಾರವನ್ನು ತಿಳಿದು ಆ ಸ್ಥಾಹಾದೇವಿಯು ಸಪ್ಪರ್ಷಿಗಳ ಪತ್ನಿಯ ರೂಪವನ್ನು ಧರಿಸಿ, 
ಅಗ್ನಿಯ ಬಳಿ ಕಾಮಭಿಕ್ಟೆಯನ್ನುಕೇಳುತ್ತಾಳೆ. ಸಪ್ಪರ್ಷಿಗಳಲ್ಲಿ ಒಬ್ಬೊಬ್ಬಸ್ಟೀಯ ವೇಷವನ್ನು 
ಧರಿಸಿ, ಅಗ್ನಿಯ ಜೊತೆ ಸಮಾಗಮ ಮಾಡಿ, ಅಗ್ನಿಗೆ ಸಂತೋಷ ಪಡಿಸಿ, ತಾನೂ ಕೂಡ 
ಸಂತೋಷ ಪಡುತ್ತಾಳೆ. ಆ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಸಮಾಗಮ 
ಮಾಡುವಾಗ ಆಗ್ನಿಯ ತೇಜಸ್ಸನ್ನು ತಾನು ಧಾರಣೆ ಮಾಡದೇ, ಕೈಗಳಲ್ಲಿ ಅದನ್ನು 
ತೆಗೆದುಕೊಂಡು, ಹೆಣ್ಣು ಗರುಡಪಕ್ಷಿರೂಪವನ್ನು ಧರಿಸಿ, ಕಾಡಿನಿಂದ ಹೊರಟು, 
ಶ್ವೇತಪರ್ವತದ ಹುಲ್ಲಿನ ಪೊದೆಯೊಳಗೆ ಅದನ್ನು ಹಾಕುತ್ತಾಳೆ. 

ಸಪ್ತಾನಾಮಪಿ ದೇವೀನಾಂ ಸಪ್ತರ್ಷೀಣಾಂ ಮಹಾತ್ಮನಾಮ್‌ । 

ಪತ್ನೀಸರೂಪತಾಂ ಕೃತ್ವಾ ಕಾಮಯಾಮಾಸ ಪಾವಕಮ್‌ ॥ 

ಏಳು ಸಪ್ತ ಯಷಿಗಳ ಪತ್ನಿಯರ ವೇಷವನ್ನು ಧರಿಸಿ ಹೀಗೆ ಅಗ್ನಿಯನ್ನು ಆ 
ಸ್ವಾಹಾದೇವಿಯು ಸಂಪರ್ಕ ಮಾಡುತ್ತಾಳೆ. ಆದರೆ ಅರುಧಂತಿಯ ತಪಃಪ್ರಭಾವದಿಂದ 
ಅವಳ ರೂಪವನ್ನು ಧರಿಸಲು ಸಾಧ್ಯವಾಗುವುದಿಲ್ಲ. ಪ್ರತಿಪತ್‌ ದಿವಸ ಆರುಬಾರಿ 
ವೀರ್ಯವನ್ನುಆ ಶ್ಲೇತಪರ್ವತದಲ್ಲಿ, ಹಾಕುತ್ತಾಳೆ. ಸ್ಲಲನಗೊಂಡ ತೇಜಸ್ಸಿನಿಂದ ರಕ್ಷಿತವಾದ 
ವೀರ್ಯದಿಂದ ಸ್ಮಂದನು ಜನಿಸುತ್ತಾನೆ. ಆರು ತಲೆಗಳು, ಹನ್ನೆರಡು ಕಿವಿಗಳು, ಹನ್ನೆರಡು 
ಕಣ್ಣುಗಳು, ಒಂದು ಭುಜ, ಒಂದು ಕತ್ತು ಮತ್ತು ಒಂದು ಜಠರವಿರುವ ಕುಮಾರನು 
ಅದರಿಂದ ಹುಟ್ಟುತ್ತಾನೆ. 

ತತ್‌ ಸ್ಪನ್ನಂ ತೇಜಸಾ ತತ್ರ ಸಂವೃತಂ ಜನಯತ್‌ ಸುತಮ್‌ । 

ಖವಪಿಭಿ: ಪೂಜಿತಂ ಸ್ಮನ್ನಮನಯತ್‌ ಸೃಂದತಾಂ ತತಃ ॥ 

ಗಾರುಡಿಯು ಆಗ್ನಿಯ ವೀರ್ಯವನ್ನು ಅಲ್ಲಿ ಹಾಕುವ ಮೊದಲೇ ಸುದ್ರದೇವರ 
ತೇಜಸು ಅಲ್ಲಿರುತ್ತದೆಂದು ಮಹಾಭಾರತ ಸ್ಪಷ್ಟಪಡಿಸುತ್ತದೆ. ಪಾರ್ವತೀ-ಪರಮೇಶ್ವರರ 
ವಿಚಾರದ ಪ್ರಸಕ್ಕಿಯೇ ಬರುವುದಿಲ್ಲ. ಆದರೆ ಲಕ್ಲಾಲಂಕಾರದಲ್ಲಿಇದರ ಸಮನ್ವಯವನ್ನು 
ಹೀಗೆ ಮಾಡಿದಾರೆ - ""ರುದ್ರನ ವೀರ್ಯವನ್ನು ಪಾರ್ವತಿಯು ಧರಿಸಲು 
ಸಾಧ್ಯವಾಗದೇ ಅಗ್ನಿಯಲ್ಲಿ ಹಾಕಿದಳು. ಅಗ್ನಿಯು ಅದನ್ನು ಧರಿಸಲು ಸಾಧ್ಯವಾಗದೇ 


2392- ಫಾಲ್ಗುಣ ಮಾಸ 


ಗಂಗೆಯಲ್ಲಿ ಹಾಕಿದನು. ಗಂಗೆಯು .ಸಹ ವೀರ್ಯವನ್ನು ಧರಿಸಲಾಗದೇ ಹುಲ್ಲಿನ 
ವನದಲ್ಲಿ ಹಾಕಿದಳು. ಅದು ಬಹಳವಾಗಿದ್ದರಿಂದ ಒಂದು ಪರ್ವತವಾಯಿತು. ಆ 
ಪರ್ವತದಲ್ಲಿ ಹೆಣ್ಣು ಗರುಡರೂಪವನ್ನು ಧರಿಸಿದ ಸ್ವಾಹಾದೇವಿಯು ಅಗ್ನಿಯ 
ವೀರ್ಯವನ್ನು ತಂದು ಸೇರಿಸಿದಳು. ಅದು ಶ್ವೇತಪರ್ವತವಾಯಿತು. ಆ 
ರುದ್ರವೀರ್ಯವೇ ಸ್ಮಂದವಾಗಿ ಜನಿಸಿತು. ಆದ್ದರಿಂದ ಸ್ಕಂದನಿಗೆ 
ಪಾರ್ವತಿ-ಪರಮೇಶ್ವರರು, ಹಾಗೂ ಅಗ್ನಿ ಮತ್ತು ಸ್ವಾಹಾದೇವಿಯು ಇಬ್ಬರು 
ಮಾತಾಪಿತೃಗಳಿದ್ದಾರೆಂದು ತಿಳಿಯಬೇಕು''. ಹೀಗೆ ಲಕ್ಟಾಲಂಕಾರದಲ್ಲಿ ಸಮನ್ನಯ 
ಮಾಡಿದ್ದಾರೆ. ಮಹಾಭಾರತದ ಮುಂದಿನ ಅಧ್ಯಾಯವೂ ಕೂಡ ಇದನ್ನು 
ಸ್ಪಷ್ಟಪಡಿಸುತ್ತದೆ. ರುದ್ರನು ವಿಸರ್ಜನೆ ಮಾಡಿದ ವೀರ್ಯವೇ ಶ್ವೇತಪರ್ವತವಾಗಿದೆ. 
ಅಲ್ಲಿಕೃತ್ತಿಕೆಯರು ಅಗ್ನಿಯ ವೀರ್ಯವನ್ನು ಧಾರಣೆ ಮಾಡಿ, ಪೋಷಣೆ ಮಾಡುತ್ತಾರೆ. 
ಅಗ್ನಿಯಲ್ಲಿರುದ್ರನೇ ಪ್ರವೇಶವನ್ನುಮಾಡಿ, ಶ್ವೇತಪರ್ವತದಲ್ಲಿಆ ಸ್ಫಂದನು ಹುಟ್ಟುವಂತೆ 
ಕಾರಣನಾಗುತ್ತಾನೆ. ಆದ್ದರಿಂದ ಈ ಸ್ಮಂದನು ರುದ್ರನಿಂದ, ಅಗ್ನಿಯಿಂದ, 
ಪಾರ್ವತಿಯಿಂದ, ಸ್ವಾಹಾದೇವಿಯಿಂದ ಮತ್ತು ಆರು ಮಂದಿ ಕೃತ್ತಿಕಾ ಮಾತೆಯರಿಂದ 
ದೇವಸೇನೆಯು ಆ ಸ್ಕಂದನನ್ನುವಿವಾಹವಾಗುತ್ತಾಳೆ. ಆ ಸ್ಕಂದನು ದೇವೇಂದ್ರನನ್ನುಸೋಲಿಸುವಷ್ಟು 
ಶಕ್ತಿಸಂಪನ್ನನಾಗಿರುತ್ತಾನೆ. ಆದರೆ ದೇವೇಂದ್ರನು ಸ್ಕಂದನ ಜೊತೆ ಸ್ನೇಹವನ್ನು ಬೆಳೆಸಿ ದೇವತೆಗಳ ಸೈನ್ಯಕ್ಕೆ 
ಅಧಿಪತಿಯನ್ನಾಗಿ ನಿಯೋಜಿಸಿ ಅಭಿಷೇಕ ಮಾಡುತ್ತಾನೆ. 


11 ಫಾಲ್ಗುಣ ॥ ಕೃಷ್ಣ॥॥ ತೃತೀಯಾ ॥॥ 


ಶ್ರೀವಾದಿರಾಜತೀರ್ಥಗುರುಸಾರ್ವಭೌಮರ ಆರಾಧನೆ 


ಭಾವೀಸಮೀರರೆಂದೇ ಪ್ರಸಿದ್ಧರಾದ ಶ್ರೀವಾದಿರಾಜ ಗುರುಸಾರ್ವಭೌಮರು 

ಎಂಟರ ಎಳವೆಯಲ್ಲಿ ಕಾಷಾಯ ತೊಟ್ಟು ಸತತವಾಗಿ ೧೧೨ ವರ್ಷಗಳ ಕಾಲ 
ಕಡಲತೀರದ ಕಡೆಗೋಲು ಕೃಷ್ಣನನ್ನು ಪೂಜಿಸಿದ ಕೀರ್ತಿ ರಾಜರಿಗೇ ಸಲ್ಲುವಂತಹದ್ದು. 

ಶ್ರೀಕೃಷ್ಣಪರ್ಯಾಯವನ್ನು ಎರಡುವರ್ಷಗಳ ಅವಧಿಗೆ ವಿಸ್ತರಿಸಿ ನಾಲ್ಕು 
ಪರ್ಯಾಯಗಳನ್ನು ಸ್ವತಃ ತಾವೇ ನಡೆಸಿ ಐದನೇ ಪರ್ಯಾಯವನ್ನು ಸೋದೆಯಲ್ಲಿ 
ವೇಣುಗೋಪಾಲನನ್ನು ಸ್ಥಾಪಿಸಿ ಪೂಜಿಸಿ ಸಂಭ್ರಮದಿಂದ ಪೂರೈಸಿದ 
ಮಹಾವಿಭೂತಿಪುರುಷರು. 

ರಾಜರೊಮ್ಮೆ ಸಂಚಾರದಲ್ಲಿದ್ದಾಗ ಜಹಗೀರದಾರನ ಮಗನೊಬ್ಬನು ಮದುವೆ 
ಮಂಟಪದಲ್ಲಿಯೇ ತಲೆಗೆಸುತ್ತಿದ್ದರುಮಾಲಿನಲ್ಲಿದ್ದ ಹಾವೊಂದು ಕಡಿದು ಅಸುನೀಗಿದ. 


ಫಾಲ್ಗುಣ ಮಾಸ ಇ 
ಮುದುವೆಗೆ ಕಟ್ಟಿದ ಮಂಟಪವೇ ಮಸಣಕ್ಕೆ ಸಾಗುವ ಮಂಚವಾಗುವ ಸ್ಥಿತಿ. ತಂದ 
ತೋಮಾಲೇಗಳೇ ಹೆಣಕ್ಕೆ ಅಲಂಕಾರವಾಗುವ ವಿಷಮಫಳಿಗೆ ಸಮೀಪಿಸಿತು. ವಿಷವೈದ್ಯನ 
ಕೈಚಳಕಕ್ಕೂ ಗುಣವಾಗದೆ ಅಸುನೀಗಿದ. ದೈವವಶಾತ್‌ ರಾಜರು ಬಂದ ಸುದ್ದಿ ತಿಳಿದ 
ಜಹಗೀರ ತ್ಥರಿತದಿಂದ ಬಂದು ರಾಜರ ಚರಣಸನ್ನಿಧಿಯಲ್ಲಿಕುಸಿದುಬಿದ್ದ. ಗೋಳಿಟ್ಟ. 
ವೈರಾಗ್ಯ ಪ್ರತೀಕವಾದ ದಂಡ; ಕರುಣೆಗೆ ಸಂಕೇತವಾದ ಕಮಂಡಲುವನ್ನು ಹಿಡಿದ 
ರಾಜರು ಅಭಯದಾನ ಮಾಡಿದರು. ವಿವಾಹ ನಡೆಯುವುದೆಂದರು. ಅದೆಂತಹ 
ಪವಾಡ! ರಾಜರು ಕ್ಷಣಮಾತ್ರದಲ್ಲಿ ಮಹಾಲಕುಮಿಯೇ ಬಯಸಿ ಬರೆಸಿದ 
ಲಕ್ಷ್ಮೀ ೇಶೋಭಾನಪದವನ್ನು ಸುಶ್ರಾವ್ಯವಾಗಿ ಹಾಡಿ-ಹಾಡಿಸಿದರು. ಸತ್ತ ಮಧುಮಗ 
ಚೈತನ್ಯ ಹೊಂದಿದ. ಅಂದಿನಿಂದ ಇಂದಿಗೂ ಈ ಕೃತಿಯ ಮಹಿಮೆ ಮನೆಮನೆಗಳಲ್ಲಿ 
ಅಳಿಯದೆ ಉಳಿದಿರುವುದೂ ಒಂದು ರಾಜರ ಪವಾಡದಲ್ಲೇ ಅಡಗಿದೆ. 


ಹಯಗ್ರೀವನ ಉಪಾಸನೆಯ ಆಳವನ್ನರಿತ ರಾಜರಿಗೆ ಜಗತ್ತಿನ ಸಂತಾಪವನ್ನು 
ಕಳೆಯುವುದು ದೊಡ್ಡಸಾಧನೆ ಎನಿಸಲಿಲ್ಲ. "ವ್ಯಾಪ್ರೇಣ ಖಾದ್ಯಮನೋಪಪಿ ನ 
ವಿಶೇಜೆ 4 ನಮಂದಿರಮ್‌' "ತಿನ್ನಬೇಕೆಂದು ಹುಲಿ ಅಟ್ಟಿಸಿಕೊಂಡು ps ಜೈನಾಲಯಕ್ಕೆ 
ಹೊಕ್ಕಬಾರದಂದು' ಶಾಸ್ತ್ರದ ಮಾತಿದೆ. ಆದರೆ ಹಾಜರು ಜೈನಾಲಯವನ್ನು ಕೃಷ್ಣಾಲಯ 
ಮಾಡಿ ಒಳಹೋದರು. ಶಿಷ್ಯರೆಲ್ಲರೂ ಗಾಬರಿಯಾದರೆ 'ನವರತ್ನಾಲಂಕೃತ ಪಚ್ಚೆ 
ಬುದ್ಧವಿಗ್ರಹವನ್ನು ವಿಟ್ಕಲನನ್ನಾಗಿ ಪರಿವರ್ತಿಸಿ ತಂದರು. ಗಣಪತಿಯನ್ನು 
ಹಯಗ್ರೀವನನ್ನಾಗಿ ಮಾಡಿದರು. ಬ್ರಹ್ಮರಾಕ್ಷಸನನ್ನು ಬ್ರಾಹ್ಮಣನನ್ನಾಗಿ ಮಾಡಿದರು, 
ಬಂಜೆಗೆ ಮಕ್ಕಳಾಗುವಂತೆ ಮಾಡಿದರು. ಅಮಾವಾಸ್ಯೆ ಚಂದ್ರನನ್ನು ತೋರಿಸಿದರು. 
ಮೃತ್ತಿಕೆಯಿಂದ ಹಸುವಿನ ಕೆಚ್ಚಲಲ್ಲಿ ಹಾಲೂರುವಂತೆ ಮಾಡಿದರು. ನೆಲೆಗಡಲೆಯನ್ನು 
ಬಂಗಾರದ ಕಡಲೆಯನ್ನಾಗಿ ಮಾಡಿದರು. ಬದನೆಯನ್ನು ದ ಔಷಧಿಯನ್ನಾಗಿಯೂ, 
ಹುಲಿಯನ್ನು ಹಸುವಿನಂತೆಯೂ ಮಾಡಿದರು. 

ರಾಜರೊಂದುದಿನ ರಥೋತ್ಸವ ಮಾಡುವಾಗ ಧೋ ಧೋ ಎಂದು ಮಳೆಯು 
ಸುರಿಯಲಾರಂಭಿಸಿತು. ಹರಿಯಲ್ಲಿ "ಎನ್ನ ಮೇಲೆ ಕರುಣಾಮೃತದ ರಸಮಳೆಯ 
ಸುರಿಸೆಂದು' ಸೊಲ್ಲೊಂದನ್ನು ಹೊಸೆದದ್ದೇ ತಡ, ಆರಿದ ದೀಪಗಳು ಉರಿದವು. ತಾವೇ 
ರಥ ಎಳೆದರು. ಮಳೆಯಲ್ಲಿಯೂ ದೀಪೋತ್ಸವ ಮಾಡುವ ಶಕ್ತಿ. ವಿಷತಿಂದು 
ಜೀರ್ಣಿಸಿಕೊಳ್ಳುವ ಶಕ್ತಿ, ಜ್ವರವನ್ನು ದಂಡಕ್ಕೆ ಆವಾಹಿಸುವ ಶಕ್ತಿ. ಮೊಸಳೆ - ಇಲಿ - 
ಸರ್ಪ - ಹುಲಿ - ಮನುಷ್ಯರ ಸಭಾವವನ್ನೇ ತಿದ್ದಿ ಮೆರೆವ ಶಕ್ತಿ ಯಜುಯೋಗಿಗಳಾದ 
ರಾಜರಿಗಲ್ಲದೆ ಮತ್ತ ರಿಗೆ ಒಲಿಯಲು ಸಾಧ್ಯ ವೇ? ರಾಜರ ಮೈಧೂಳು ಭಕ್ತರ 
ತಲೆಶೂಲೆಯನ್ನು ಓಡಿಸಿದೆ. ರಾಜರ ಶೇಷವಸ್ತ 4 ಕುಷ್ಠರೋಗವನ್ನಪಡರಿಸಿದೆ. ರಾಜರ 
ಗಂಡೂಷ ಜಲ ಹುಚ್ಚನ್ನು ಹೊಡೆದಟ್ಟಿದೆ. ರಾಜರ ಉಚ್ಚಿಷ್ಟ ಮೃತ್ಯು ವನ್ನೇ 


-34- ಫಾಲ್ಗುಣ ಮಾಸ 


ಹೊಡೆದೊಡಿಸಿದೆ. ಪಾದೋದಕ ಉದರವ್ಯಾಧಿ - ಜ್ವರಗಳನ್ನು ಪರಿಹರಿಸಿದೆ. ಇಂತಹ 
ಮಹಿಮೆಗಳನ್ನು ಕಂಡ ಕವಿಗಳು ಹೀಗೆ ಬಣ್ಣಿಸುತ್ತಾರೆ - 


ಚಿತ್ರಂ ಗುರೋಸ್ತಚ್ಚರಣಾರವಿಂದಂ ಚಿತ್ರಂ ಗುರೋಸ್ತನ್ನಯನಾರವಿಂದಮ್‌ । 
ಚಿತ್ರಂ ಗುರೋಸ್ತದ್ದದನಾರವಿಂದಂ ಚಿತ್ರಂ ಚ ಚಿತ್ರಂ ಪುನರಂಬಚಿತ್ರಮ್‌॥ ಎಂದು. 
ಸತಃ ರಾಜರೇ ತಮ್ಮ ಉಪಾಸನೆಯ ಸಿದ್ದಿಯನ್ನು ಕಂಡು ಹೀಗೆ ಉದ್ಧರಿಸಿದ್ದಾರೆ - 
"ನ ಶಸ್ತ್ರೀ ಮೇ ಭೃತ್ಯೋ ನಚ ಕಪಟಚಾಟೂಕ್ತಿಕುಮನುಃ 
ನ ವಿತ್ರರೆೈಷಜ್ಯಂ ನ ಚ ಪದರಯೋ ನಾಪಿ ಖಗರಾಜ್‌ । 
ತಥಾಷ್ಯೇಷಾದೋಷಾನಲಸಪಿಶುನೋನತ್ತ ಭುಜಗೀ 
ಹಯಗ್ರೀವಶ್ರೀಮಚ್ಚರಣಶರಣಂ ಮಾಂ ಸ್ಟ್ರುಶತಿ ಕಿಮ್‌ ॥'' 
"ಶಸ್ತ್ರಧಾರಿ ಭೃತ್ಯನು ನನ್ನ ಬಳಿ ಇಲ್ಲ. ಕಪಟ ಚಾಟೂಕ್ತಿಯ ಕುಮಂತ್ರವೂ ಇಲ್ಲ. 


ಹಣಕೊಟ್ಟು ಔಷಧಿಮಾಡುವವನಲ್ಲ. ಗರುಡನೂ ಅಲ್ಲ. ಹೀಗಿದ್ದರೂ 
ಹೀನಬುದ್ದಿಯವರಿಂದ ಬಿಡಲ್ಪಟ್ಟ ಸರ್ಪಗಳು ಹಯಗ್ರೀವನ ಪಾದವನ್ನು ಭಜಿಸುವ 
ನನ್ನನ್ನು ಮುಟ್ಟಲಾರವು ಎಂದಿದ್ದಾರೆ. 

ಆದ್ದರಿಂದ ರಾಜರನ್ನು ಸರ್ಪಕಚ್ಚಲಾರದು, ರಾಜರನ್ನು ರಾಜರಿಂದ ಬಂಧಿ 
ಸಲಾಗದು, ಕಳ್ಳರಿಂದ ಹೊಡೆಯಲಾಗದು. ಕುಮತಿಗಳ ಕ್ರೌರ್ಯ, ಪ್ರಕೃತಿಯ 
ಶೌರ್ಯ, ರೋಗರುಜಿನಗಳ ತಾಪ, ಮಾನಸಿಕ ಚಿಂತೆ ಮುಂತಾದ ಪ್ರಕೃತಿಯ ಯಾವ 
ವಿಭ್ರಮ ವಿಪರ್ಯಾಸಗಳಿಗೆ ತುತ್ತಾಗದೆ ಆಖಣಾಶ್ಮ ಸಮರಂತೆ ಮೆರೆದ 
ಮಹಾನುಭಾವರು. 

ರಾಜರು ಸನ್ಯಾಸಕ್ಕೆ ತೆರಳಿದಾಗ ಪುತ್ರವಿರಹವನ್ನು ತಂದೆ ಸಹಿಸದಾದರು. ರಾಜರು 
ಶ್ರೀಮದಾಚಾರ್ಯರಂತೆ ನಾರಾಯಣನೆಂಬ ಮಗ ಹುಟ್ಟುವಂತೆ ಮಾಡಿ 
ಸನ್ಯಾಸಿಯಾದರು. ಸನ್ಯಾಸಿಯಾಗಿದ್ದರೂ ಹಂಪೆಯ ಕೃಷ್ಣರಾಯನು ದಾರಿದ್ರ ದಿಂದ 
ಕಂಗೆಟ್ಟಾಗ ವಾಲಿ ಭಂಡಾರವನ್ನು ತೋರಿ ಹರಿಸಿದರು. ದುರ್ಭಿಕ್ಷೆಯು ದೇಶದಲ್ಲಿ 
ತಾಂಡವವಾಡುವಾಗ ಮಂತ್ರಶಕ್ತಿಯಿಂದ ಸುವರ್ಣವೃಷ್ಟಿಸುರಿಸಿದರು. ಶ್ರೀಕೃಷ್ಣಾಸ್ಷಕದಿಂದ 
ಕೃಷ್ಣಯತಿಗಳ ಜ್ವರ ಪರಿಹರಿಸಿದರು. ಶ್ರೀಶಗುಣದರ್ಪಣದಿಂದ ಬ್ರಾಹ್ಮಣನ 
ದಾರಿದ್ರ ಪರಿಹಾರ ಮಾಡಿದರು. ದೆಹಲಿ ರಾಜನ ಮಗನನ್ನು ಸಮಾಧಿಯಿಂದ ತೆಗೆಸಿ 
ಬದುಕಿಸಿದರು. ಭಕ್ತನಿಗಾಗಿ ಭಾಗವತ ರಚಿಸಿಕೊಟ್ಟರು. ಶಿಷ್ಯರು ದಾರಿತಪ್ಪಿದಾಗ 
"ಕಂಜಾಕ್ಟಕಾಯಯ್ಯ' ಎಂದು ಪ್ರಾರ್ಥಿಸಿ ಗುರಿಮುಟ್ಟಿಸಿದರು. ಹಾವಿಗೆ ಹೆದರಿದ 
ಇಲಿಯ ಭೀತಿಯನ್ನೂ ಪರಿಹರಿಸಿದರು. ಭಕ್ತನಿಗಾಗಿ ನದಿಯಲ್ಲಿ ಬಿಸಿನೀರಿನ ಕುಂಡ 


ಫಾಲ್ಗುಣ ಮಾಸ -35- 
ನಿರ್ಮಿಸಿದರು. ನಿರೇ ಇಲ್ಲದ ಪ್ರದೇಶದಲ್ಲಿ ತಮ್ಮ ಕಮಂಡಲುವನ್ನಿಟ್ಟು ನಿತ್ಯವೂ ನೀರು 
ಇರುವಂತೆ ಮಾಡಿದರು. ಕಣ್ಣಿಲ್ಲದವಗೆ ಕಣ್ಣುಕೊಟ್ಟರು. ಅಚ್ಯುತರಾಯನ ರೋಗವನ್ನು 
ಪರಿಹರಿಸಿದರು. ರಾಜರ ಸಂತಾನ ಪರಂಪರೆ ಮುಂದುವರೆಯುವಂತೆ 
ಅನುಗ್ರಹಿಸಿದರು. ಹೀಗೆ ರಾಜರು ಕರುಣೆಯ ಕಡಲು. ಅವರ ಮಹಿಮೆ ಹರಿಯಂತೆ 
ಬಲು ಚಿತ್ರ - ಅದ್ಭುತ. 

ರಾಜರ ಬಳಿ ಪ್ರತಿವಾದಿಗಳೇ ನಿಲ್ಲದಾದರು. ಹಯಗ್ರೀವನ ಸುತನನ್ನು ಮುಸುಕುವ 
ಕಾರ್ಬೊಗೆಯುಂಟೇ? ಹೀಗಿದ್ದರೂ ಕೆಲವರು ಜಯಿಸಬಂದರು. ಮಲ್ಲಣ ಪಂಡಿತ, 
ಕುಂಭಕೋಣದ ಪಂಡಿತರು, ಜಂಗಮರು, ಅದ್ವೈತಿಗಳ ದಂಡೇ ರಾಜರ ಬಳಿ 
ವಾದಕ್ಕೆಂದು ಬಂದು ಪತಂಗದಂತೆ ಅಪಜಯವೆಂಬ ಸಾವಿಗೆ ಶರಣಾಗತರಾದರು. 
ಅಹೋಬಲದಲ್ಲಿ ಶೃಂಗೇರಿಯಲ್ಲಿ ರಾಜರ ಜಯವನ್ನು ಸಂಕೇತಿಸುವ 
ಕುರುಹು-ಜಯಸ್ತಂಭಗಳಿವೆ. ಮಾಫಘಕಾವ್ಯವನ್ನು ಮೀರಿಸುವ ರುಕ್ಕಿಣೀಶವಿಜಯ 
ಕಾವ್ಯವು ಆನೆಯ ಮೇಲೆ ಅಲಂಕೃತವಾಗಿ ಮೆರವಣಿಗೆ ಮಾಡಿದ ಇತಿಹಾಸ ಪೂನಾದಲ್ಲಿ 
ನಡೆದಿದೆ. ರಾಜರವಿದ್ದತ್ತೆಯನ್ನು ಕಂಡು ಕಂಗಾಲಾದ ವೆಂಕಟಪತಿಭೂಪ 
ಪ್ರಸಂಗಾಭರಣತೀರ್ಥರೆಂದು ಗೌರವಿಸಿದ್ದಾನೆ. 

ಕೆಲವರು ಶಾಸ್ತ್ರಹೇಳಿದರೆ ಶಸ್ತದಿಂದ ಚುಚ್ಚುವಂತಿರುತ್ತದೆ. ಕೆಲವರು ಕಾವ್ಯವೆಂದು 
ಹೇಳಿದರೆ ಶ್ರಾವ್ಯವೆಂದೇ ಅನಿಸುವುದಿಲ್ಲ. ರಾಜರು ಹೊಸೆದ ಕಾವ್ಯವು ಶ್ರಾವ್ಯವಾಗಿಯೂ 
ಶಾಸ್ತ್ರವೂ ಆಗಿ ಕಾಣುತ್ತದೆ. ಶಾಸ್ತ್ರವನ್ನೂ ಕಾವ್ಯದಂತೆ ಹೇಳುವ ಶೈಲಿ ರಾಜರದ್ದು. ಇದರ 
ಸವಿಯನ್ನು ಅನುಭವಿಸಿಯೇ ತಿಳಿಯಬೇಕು. ಶ್ರೀಮದಾಚಾರ್ಯರ ಅನುವ್ಯಾಖ್ಯಾನಕ್ಕೆ 
ತುಲನೆಯಾಗುವ ರಾಜರ ಶಾಸ್ತ್ರಕಾವ್ಯ ಯುಕ್ತಿಮಲ್ಲಿಕಾ ಎಂಬ ಪ್ರೌಢಗ್ರಂಥ. ಇದರಲ್ಲಿ 
ವ್ಯಾಕರಣ, ಭಾಟ್ಟ - ವೇದಾಂತ - ತರ್ಕ - ಅಲಂಕಾರ - ಲೋಕನೀತಿಗಳು ಪರಸ್ಪರ 
ಬೆರೆತು ಸರಸವಾಡಿವೆ. ಶಾಸರಸಿಕರಿಗೆ ಈ ಪ್ರೌಢಳಾದ ಯುಕ್ತಿಮಲ್ಲಿಕೆಯಲ್ಲಿ ಸಿಗುವ 
ಸುಖ ಮೋಕ್ಟಾನಂದವನ್ನೂ ಮೀರಿಸುವಂತಹದ್ದು. ಇದರಂತೆ ವ್ಯಾಸರ ಆಜ್ಞೆಯನ್ನು 
ಸ್ವೀಕರಿಸಿ ಮಹಾಭಾರತಕ್ಕೆ ಲಕ್ಷಾಲಂಕಾರ ರಚಿಸಿ ತಾಯಿಯ ಹರಕೆಯನ್ನುಪೂರೈಸಿದ್ದಾರೆ. 
ತಾತ್ಪರ್ಯನಿರ್ಣಯ ವ್ಯಾಖ್ಯಾನ ಪ್ರಕಾಶಿಕಾ, ತತ್ವಪ್ರಕಾಶಿಕಾ ವ್ಯಾಖ್ಯಾನ 
ಗುರ್ವರ್ಥದೀಪಿಕಾ, ಭೂಗೋಲವರ್ಣನೆ, ವೈಕುಂಠ ವರ್ಣನೆ, ಸರಸಭಾರತೀವಿಲಾಸ, 
ಹರಿಭಕ್ತಿಲತಾ, ಗುಂಡಕ್ರಿಯೆ, ಸಪ್ಪಪದ, ತುಳಸೀ ಸಂಕೀರ್ತನೆ ಉಪನಿಷದ್ವ್ವಾಖ್ಯಾನ 
ಮುಂತಾದ ರಾಜರ ಗ್ರಂಥರಚನೆಯು ಆಳವಾದ ಪಾಂಡಿತ್ಯವನ್ನು ನೀಡಿ ಜೀವರಿಗೆ 
ಮಹತವನು ತುಂಬುವಂತಹವು. ಇಷ್ಟಾಗಿ ಪ್ರತಿನಿತ್ಯವೂ ಹಾಡುವಂತಹ ಸ್ತುತಿಸುವಂತ 
ಸ್ತೋತ್ರ ಪದ್ಯಗಳನ್ನು ಹೇರಳವಾಗಿ ಕೊಟ್ಟು ಅಧ್ಯಾತ್ಮ ಬಂಧುಗಳ ಕೊರತೆಯನ್ನು 
ತುಂಬಿಸಿದ ಕೀರ್ತಿ ರಾಜರಿಗೇ ಸಲ್ಲುವಂತಹದ್ದು. 


-36- ಫಾಲ್ಗುಣ ಮಾಸ 


ರಾಜರು ಶ್ರೀಹರಿಗೆ ಸಲ್ಲಿಸಿದ ಸೇವೆಗಳು ಅಭೂತಪೂರ್ವವಾದವುಗಳು. ಸಮಸ್ತ 
ಜನರ ಕಷ್ಟಗಳನ್ನುಪರಿಹರಿಸಲೆಂದು ಶ್ರೀಮದಾಚಾರ್ಯರು ದ್ವಾರಕಾಧೀಶ ಶ್ರೀಕೃಷ್ಣನನ್ನು 
ಪ್ರತಿಷ್ಠಾಪಿಸಿದಂತೆ ರಾಜರು ಬದರಿಯಿಂದ ಒಲಿದು ಬಂದ ತ್ರಿವಿಕ್ರಮದೇವರನ್ನು 
ಪ್ರತಿಷ್ಠಾಪಿಸಿದರು. ತ್ರಿವಿಕ್ರಮನ ಪ್ರತಿಷ್ಠಾಪನೆಯ ಮೂಲಕ ತಮ್ಮ ಸಮೀರತ್ವವನ್ನು 
ಸಾಬೀತುಪಡಿಸಿದರು. ಅಯೋಧ್ಯೆಯಿಂದ ಗರುಡ-ಮುಖ್ಯಪ್ರಾಣದೇವರನ್ನು ತಂದು 
ಪ್ರತಿಷ್ಠಾಪಿಸಿ, ಭಕ್ತರ ಕಷ್ಟಗಳಿಗೆಲ್ಲ ಉತ್ತರಿಸಿದರು. ಶಾಲಗ್ರಾಮ ಕ್ಷೇತ್ರ ಎನಿಸಿದ ಗಂಡಕೀ 
ನದಿಯಿಂದ ಶಾಲಗ್ರಾಮಗಳನ್ನುತಂದು ಶ್ರೀನಿವಾಸನಿಗರ್ಪಿಸಿದರು. ಕೃಷ್ಣನ ಗರ್ಭಗುಡಿ 
ಪಕ್ಕದಲ್ಲಿ ಮತ್ತು ಪಾಜಕದಲ್ಲಿ ಆಚಾರ್ಯರ ಪ್ರತೀಕಗಳನ್ನು ಪ್ರತಿಷ್ಠಾಪಿಸಿದರು. 
ಸುಬ್ರಹ್ಮಣ್ಯ - ಧರ್ಮಸ್ಥಳಗಳ ಇಂದಿನ ಮಹಿಮೆಗಳು ರಾಜರ ಹಸ್ತಸ್ಪರ್ಶದ 
ವೈಭವದಿಂದ. 

ತೀರ್ಥಕ್ಷೇತ್ರ ಸಂಚಾರ ನಿಮಿತ್ತದಿಂದ ರಾಜರು ಅನೇಕ ಮುಖವಾದ 
ಲೋಕೋಪಕಾರಗಳನ್ನು ಮಾಡಿದ್ದಾರೆ. ಲೋಭಿಗಳನ್ನು ಉದಾರಿಗಳನ್ನಾಗಿ ಮಾಡಿದ್ದಾರೆ. 
ದರಿದ್ರರನ್ನು ಧನಿಕರನ್ನಾಗಿಸಿದ್ದಾರೆ. ದಂಡದಿಂದ ತೀರ್ಥನೀಡಿದ್ದಾರೆ. ಕಾಲಿಟ್ಟು ನೀರು 
ಬರಿಸಿದ್ದಾರೆ. ಬೆರಳಿನಿಂದ ಬಂಡೆ ಒಡೆದಿದ್ದಾರೆ. ಕೆಳಗೆ ಬೀಳುವ ಶಿಲೆಯನ್ನು 
ಹೆಸರಿನಿಂದಲೇ ನಿಲ್ಲಿಸಿದ್ದಾರೆ. ಹೀಗೆ ಒಂದೇ ಎರಡೇ? ರಾಜರೆಂಬ ಕಲ್ಲತರುವಿನ 
ವೈಭವದಿಂದ ಭಕ್ತರು ಪಡೆಯದ ಇಷ್ಟಾರ್ಥಗಳೇ ಇಲ್ಲ. (ಇದನ್ನು ಯುಕ್ತಿಮಲ್ಲಿಕಾ ಎಂಬ 
ಪುಸ್ತಕದಿಂದ ಸಂಗ್ರಹಿಸಿದ್ದು). 

ಇಂತಹ ಶ್ರೇಷ್ಠರಾದ ಶ್ರೀವಾದಿರಾಜಗುರುಸಾರ್ವಭೌಮರ ಆರಾಧನೆಯನ್ನು 
ಭಕ್ತಿಯಿಂದ ಆಚರಿಸೋಣ. 

ಶ್ರೀ ವ್ಯಾಸರಾಜರ ಆರಾಧನೆ 
ಶ್ರೀವ್ಯಾಸತೀರ್ಥರು - ತಾತ್ತರ್ಯಚಂದ್ರಿಕಾ 

ಶ್ರೀವ್ಯಾಸತೀರ್ಥರ ಮುಖಕಮಲದಿಂದ ಧುಮುಕಿದ ವ್ಯಾಯಗಂಗಾಪ್ರವಾಹವೇ 
"ವ್ಯಾಸ- ತ್ರಯ'. ವ್ಯಾಸತ್ರಯಗಳಲ್ಲಿಯೂ ಅತ್ಯಂತ ಶ್ರೇಷ್ಠವಾದ ಮಹೋನ್ನತ 
ಕೃತಿಯೆಂದರೆ "ತಾತ್ಪರ್ಯ- ಚಂದ್ರಿಕಾ'. ಆದ್ದರಿಂದಲೇ ಶ್ರೀವ್ಯಾಸತೀರ್ಥರಿಗೆ ಇತಿಹಾಸ 
ನೀಡಿದ ಬಿರುದು ""ಚಂದ್ರಿಕಾ-ಚಾರ್ಯ''ರೆಂದು. 

ಮೊದಲು ಚಂದ್ರಿಕಾಚಾರ್ಯರ ಜೀವನವನ್ನು ಸ್ನಲ್ಪ ತಿಳಿಯೋಣ. ಸರ್ವಜ್ಞ 
ಸಿಂಹಾಸನದ ಪರಂಪರೆಯಲ್ಲಿಬಂದ ಸಿದ್ಧಪುರುಷರು ಶ್ರೀ ಬ್ರಹ್ಮಣ್ಯತೀರ್ಥರು. ಇವರು 
ಶ್ರೀ ವ್ಯಾಸತೀರ್ಥರಿಗೆ ಆಶ್ರಮ ನೀಡಿದ ಗುರುಗಳು. ಇವರನ್ನು ಚಂದ್ರಿಕಾಚಾರ್ಯರು 
ಗ್ರಂಥದ ಪ್ರಾರಂಭದಲ್ಲಿ ಹೀಗೆ ಪ್ರಶಂಸಿಸುತ್ತಾರೆ. 


ಫಾಲ್ಗುಣ ಮಾಸ a 
ಕಂಸಧಂಸಿಪದಾಂಭೋಜಸಂಸಕ್ತೋ ಹಂಸಪುಂಗವಃ । 
ಬ್ರಹ್ಮಣ್ಯಗುರುರಾಜಾಖ್ಯೋ ವರ್ತತಾಂ ಮಮ ಮಾನಸೇ ॥ 

""ಎಲ್ಲಾ ಗುರುಗಳಿಗೂ ರಾಜರಾದವರು ಶ್ರೀ ಬ್ರಹ್ಮಣ್ಯತೀರ್ಥರು; ಕೃಷ್ಣನ 
ಪಾದಕಮಲಗಳಲ್ಲಿಆಸಕ್ತರಾದ ಪರಮಹಂಸರಿವರು. ನನ್ನ ಮನಸ್ಸೆಂಬ ಸರೋವರದಲ್ಲಿ 
ನಿರಂತರ ನೆಲಸಲಿ''. 


ಮೈಸೂರು ಜಿಲ್ಲೆಯ ಸೋಸಲೆಯ ಬಳಿ ಇರುವ ಬನ್ನೂರು ಗ್ರಾಮದಲ್ಲಿ 
ಶ್ರೀವ್ಯಾಸತೀರ್ಥರು ಜನಿಸಿದರು. ಅವರ ತಂದೆ ಬಲ್ಲಣ್ಣಸುಮತಿ. ಇವರು 
ರಾಮಾಚಾರ್ಯರ ಆರು ಗಂಡುಮಕ್ಕಳಲ್ಲಿಕೊನೆಯವರು. ಮೊದಲನೇ ಹೆಂಡತಿಯಲ್ಲಿ 
ಸಂತಾನವಾಗದಿದ್ದಾಗ ಎರಡನೆಯ ಮದುವೆ- ಯಾದರು. ಎರಡನೆಯ ಹೆಂಡತಿಯು 
ಚೆನ್ನಪಟ್ಟಣದಲ್ಲಿ ಬ್ರಹ್ಮಣ್ಯತೀರ್ಥರ ಅನುಗ್ರಹದಿಂದ ಒಬ್ಬ ಮಗಳು ಇಬ್ಬರು 
ಗಂಡುಮಕ್ಕಳಿಗೆ ಜನ್ಮನೀಡಿದಳು. ಅವರಲ್ಲಿ ಕಿರಿಯವನೇ ಮುಂದೆ ವ್ಯಾಸತೀರ್ಥ- 
ರಾದರು. ಆ ಕಿರಿಯ ಬಾಲಕನಿಗೆ ಐದನೇ ವರ್ಷದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ಏಳನೇ 
ವರ್ಷದಲ್ಲಿ ಉಪನಯನ ಮಾಡಲಾಯಿತು. ಆನಂತೆರ ನಾಲ್ಕು ವರ್ಷಗಳ ಕಾಲ 
ಗುರುಕುಲವಾಸ ಮಾಡಿದರು. ಈ ಸಂದರ್ಭದಲ್ಲಿ ದಂಪತಿಗಳೂ ಬ್ರಹ್ಮಣ್ಯತೀರ್ಥರಿಗೆ 
ತಮ್ಮ ಎರಡನೇ ಮಗನನ್ನು ಒಪ್ಪಿಸುವುದಾಗಿ ಮಾತು ಕೊಟ್ಟಿದ್ದರು. ಬ್ರಹ್ಮಣ್ಯತೀರ್ಥರು 
ಇದು ಸರಿಯಾದ ಸಮಯವೆಂದು ಅರಿತು ದಂಪತಿಗಳಿಗೆ ಕೊಟ್ಟ ಮಾತನ್ನು 
ಜ್ಞಾಫಿಸಿದರು. ಮೊದಲು ಸ್ನಲ್ಪ ಬೇಸರವಾದರೂ ಕೊನೆಯಲ್ಲಿ ತಮ್ಮ ಮಗನನ್ನು 
ತಂದೊಪ್ಪಿಸಲು ನಿರ್ಧರಿಸಿದರು. ಸತಃ ದಂಪತಿಗಳೇ ಬಂದು ಬ್ರಹ್ಮಣ್ಯತೀರ್ಥರಿಗೆ 
ಮಗನನ್ನು ಸಮರ್ಪಿಸಿದರು. ಶಿಷ್ಯನ ಪ್ರೌಢಿಮೆಯನ್ನು ಗಮನಿಸಿ ಗುರುಗಳಿಗೆ ಅತ್ಯಂತ 
ಆನಂದವಾಯಿತು. ಕಾಲಕ್ರಮದಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಬೇಕೆಂದು 
ಚಿಂತಿಸುತ್ತಿದ್ದರು. ಇದನ್ನು ಅರಿತ ಬಾಲಕನು ಸನ್ಯಾಸಾಶ್ರಮಕ್ಕೆ ತಾನು ಯೋಗ್ಯನಲ್ಲವೆಂದು 
ಭಾವಿಸಿ ಗುರುಗಳ ಆಶ್ರಮದಿಂದ ಹೇಳದೆ ಕೇಳದೆ ಹೊರಬಂದನು. ಬಹುದೂರ 
ಧಾವಿಸಿ ಆಯಾಸಗೊಂಡಾಗ ಮರದ ನೆರಳಿನಲ್ಲಿ ಮಲಗಿದನು. ಆವಾಗ ಸ್ಪಪ್ಪದಲ್ಲಿ 
ಭಗವಂತನು ದರ್ಶನವಿತ್ತು ಕರ್ತವ್ಯಕರ್ಮವನ್ನು ಉಪದೇಶಿಸಿದನು. ಏನೂ ತಿಳಿಯದ 
ಬಾಲಕ ಆಶ್ಚರ್ಯಚಕಿತನಾಗಿ ಆಶ್ರಮಕ್ಕೆ ಮರಳಿ ಬಂದನು. ಅನಂತರ ಕೆಲವೇ 
ದಿವಸಗಳಲ್ಲಿ ಶ್ರೀ ಬ್ರಹ್ಮಣ್ಯತೀರ್ಥರು ಅವರಿಗೆ ಸನ್ಯಾಸದೀಕ್ಷೆಯನ್ನು ನೀಡಿ 
""ವ್ಯಾಸತೀರ್ಥ'' ಎಂದು ನಾಮಕರಣ ಮಾಡಿದರು. 

ಆಶ್ರಮ ಸ್ವೀಕರಿಸಿದ ಕೆಲವು ದಿನಗಳ ಕಾಲ ತಮ್ಮ ಗುರುಗಳ ಬಳಿಯೇ ಇದ್ದರು. 
ಸುಮಾರು ಕ್ರಿ.ಶ. ೧೪೭೫ರಲ್ಲಿ ಗುರುಗಳಾದ ಬ್ರಹ್ಮಣ್ಯತೀರ್ಥರು ಅಬ್ಬೂರು ಕ್ಷೇತ್ರದಲ್ಲಿ 


-38- ಫಾಲ್ಗುಣ ಮಾಸ 


ವೃಂದಾವನಸ್ಮರಾದರು. ಪ್ರಾಯಃ ಆವಾಗ ಶ್ರೀವ್ಯಾಸತೀರ್ಥರಿಗೆ ಹದಿನೈದು 
ವರ್ಷವಿರಬಹುದು. ಅನಂತರ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಕಂಚಿ ಕ್ಷೇತ್ರಕ್ಕೆ ಹೋಗಿ 
ಅನೇಕ ವರ್ಷಗಳ ಕಾಲ ಅನೇಕ ವಿದ್ವಾಂಸರಿಂದ ಷಡರ್ಶನಗಳನ್ನು ಅಧ್ಯಯನ 
ಮಾಡಿದರು. ಅದ್ವೈತ, ವಿಶಿಷ್ಟಾದ್ವೈತ, ಮೀಮಾಂಸಾ, ನ್ಯಾಯ, ವ್ಯಾಕರಣ ಮೊದಲಾದ 
ಶಾಸ ಗಳಲ್ಲಿ ಅಪ್ರತಿಮವೈದುಷ್ಯವನ್ನು ಸಂಪಾದಿಸಿದರು. ಮುಂದೆ ನ್ಯಾಯಾಮೃತ, 
ತಾತ್ತರ್ಯಚಂದ್ರಿಕಾ, ತರ್ಕತಾಂಡವ ಮೊದಲಾದ ಮೇರುಕೃತಿಗಳನ್ನು ರಚಿಸಲು 
ಭದ್ರಬುನಾದಿಯನ್ನುನಿರ್ಮಾಣ ಮಾಡಿಕೊಂಡರು. ವಿದ್ಯಾಭ್ಯಾಸ ಮುಗಿಸಿದ ಅನಂತರ 
ಮುಳಬಾಗಿಲು ಕ್ಷೇತ್ರದಲ್ಲಿದ್ದ ಶ್ರೀಪಾದರಾಜರ ಸನಿಹಕ್ಕೆ ಬಂದರು. ಆಗಿನ ಕಾಲದಲ್ಲಿ 
ಕಂಚಿಯಂತೇ ಮುಳಬಾಗಿಲು ಸಹ ಹೆಸರಾಂತ ವಿದ್ಯಾಕೇಂದ್ರವಾಗಿತ್ತು. ಶ್ರೀಪಾದರಾಜರ 
ಬಳಿ ಶಿಷ್ಯತ್ತವನ್ನು ವಹಿಸಿ ದ್ವೈತವೇದಾಂತವನ್ನು ಅಮೂಲಾಗ್ರವಾಗಿ ಅಧ್ಯಯನ 
ಮಾಡಿದರು. ಶ್ರೀಪಾದರಾಜರಿಂದಲೇ ತಾವು ವಿದ್ಯಾಭ್ಯಾಸ ಮಾಡಿದ್ದಾರೆಂಬುದನ್ನು 
ಉಪಾsಖಂಡನ ಟೀಕೆಯ ಮಂದಾರಮಂಜರಿಯಲ್ಲಿ ತಾವೇ ಹೇಳಿಕೊಂಡಿದ್ದಾರೆ. - 
ಲಕ್ಷ್ಮೀನಾರಾಯಣಾಖ್ಯಾತ್‌ ದ್ವೈತಕುಲತಿಲಕಾದಳೀತಮಧ್ಧಶಾಸಾ - 


ವೃತೇನ ವ್ಯಾಸಯತಿನಾ ವಿರಚಿತ ಮಂದಾರಮಂಜರಿ ಸಮಾಪ್ತಾ - ಎಂದು. 


ಶ್ರೀವ್ಯಾಸತೀರ್ಥರು ಸುಮಾರು ಐದಾರು ವರ್ಷಗಳಷ್ಟು ಕಾಲ ಕೇವಲ 
ದ್ವೈತಶಾಸಾ - ಧ್ಯಯನವನ್ನು ಶ್ರೀಪಾದರಾಜರ ಬಳಿ ಮಾಡಿದರು. ಅಧ್ಯಯನದ 
ಅನಂತರ ಒಮ್ಮೆ ಚಂದ್ರಗಿರಿಗೆ ಬಂದಾಗ ನರಸಿಂಹ ಎಂಬ ರಾಜನು 
ಅಭೂತಪೂರ್ವಸ್ವಾಗತದಿಂದ ಆಹ್ನಾನಿಸಿದನು. ಕೆಲಕಾಲ ಅಲ್ಲಿಯೇ ವಾಸಮಾಡಿದರು. 
ಗಂಗೇಶೋಪಾಧ್ಯಾಯನ ತತ್ನಚಿಂತಾಮಣಿ ಗ್ರಂಥದ ಬಗ್ಗೆ ವಿಶೇಷ ಚರ್ಚೆ ನಡೆಸಿದರು. 
ಅದೇ ಸಂದರ್ಭದಲ್ಲಿ ತಿರುಪತಿ ಶ್ರೀನಿವಾಸನ ಪೂಜಾಕೈಂಕರ್ಯದ ಸೌಭಾಗ್ಯವೂ 
ಪ್ರಾಪ್ತವಾಯಿತು. ಶ್ರೀ ವ್ಯಾಸತೀರ್ಥರು ಹನ್ನೆರಡು ವರ್ಷಗಳ ಕಾಲ ಶ್ರೀನಿವಾಸನನ್ನು 
ಪೂಜಿಸಿದರೆಂಬ ದಾಖಲೆಯಿದೆ. ಕೆಲವೊಮ್ಮೆ ಮಧ್ಯದಲ್ಲಿಪೂಜೆಯನ್ನುಶಿಷ್ಕರಿಗೆ ವಹಿಸಿ 
ಸಂಚಾರಕ್ಕೂ ಹೋಗಿ ಬರುತ್ತಿದ್ದರು. ಸುಮಾರು ೧೪೮೬ರಿಂದ ೯೮ರ ತನಕ 
ತಿರುಪತಿಯಲ್ಲಿನೆಲೆಸಿ ೯೮ರ ಅನಂತರ ಸ್ವಲ್ಪ ಕಾಲ ಚಂದ್ರಗಿರಿಯನ್ನು ಬಿಟ್ಟುಎಲ್ಲಿಯೂ 
ಹೋಗದೆ ಕೇವಲ ಪಾಠಪ್ರವಚನ ಗ್ರಂಥರಚನೆಗಳಲ್ಲಿ ತಲ್ಲೀನರಾಗಿದ್ದರು. ಅನಂತರ 
ವ್ಯಾಸತೀರ್ಥರು ವಿಜಯನಗರಕ್ಕೆ ತೆರಳಿದರು. ಆಸ್ಥಾನದ ವರಿಷ್ಠಗುರುವೆಂದು ಅಲ್ಲಿನ 
ರಾಜನು ಗೌರವಿಸಿದನು. ಆದರೆ ಅನೇಕ ಜನರು ಮತ್ತು ವಿದ್ವಜ್ಜನರೂ ಸಹ ಶ್ರೀ 
ವ್ಯಾಸತೀರ್ಥರನ್ನುಪ್ರತಿಭಟಿಸಿದರು. ಕಳಿಂಗದ ಬಸವಭಟ್ಟನ ನೇತೃತ್ವದಲ್ಲಿ ತಮ್ಮ ಬಿರುದು 
ಪತ್ರಗಳನ್ನು ಅರಮನೆಯ ಕಂಬಗಳಿಗೆ ತೂಗುಹಾಕಿ ವಾಕ್ಯಾರ್ಥಕ್ಕೆ ಬರಲು ಕೆಣಕಿದರು. 


ಫಾಲ್ಗುಣ ಮಾಸ -39- 
ಸುಮಾರು ೩೦ ದಿನಗಳ ವ್ಯಾಕ್ಯಾರ್ಥವನ್ನು ನಡೆಸಿ ಎಲ್ಲಾ ವಿದ್ದಾಂಸರುಗಳನ್ನು 
ಶ್ರೀವ್ಯಾಸತೀರ್ಥರು ಪರಾಭವಗೊಳಿಸಿದರು. 

ಸೋಮನಾಥಕವಿಯು "ವ್ಯಾಸಯೋಗಚರಿತೆ' ಎಂಬ ಗ್ರಂಥದಲ್ಲಿ ವ್ಯಾಸತೀರ್ಥರ 
ಜೀವನದ ಒಂದು ಘಟನೆಯನ್ನು ವರ್ಣಿಸಿದ್ದಾನೆ. ಒಮ್ಮೆ ಕಳಿಂಗ ದೇಶದ ಅರಸನಿಂದ 
ವಿಮರ್ಶೆಗಾಗಿ ಕಳುಹಿಸಿದ್ದ ಅದ್ವೈತ ಗ್ರಂಥವೊಂದನ್ನು ಕೃಷ್ಣದೇವರಾಯನು 
ವ್ಯಾಸತೀರ್ಥರಿಗೆ ನೀಡಿದನು. ವ್ಯಾಸತೀರ್ಥರು ಪಂಡಿತರಾಗಿದ್ದಲ್ಲಿ ಈ ಅದೆ ಶೈತಗ್ರಂಥವನ್ನು 
ಖಂಡಿಸಲಿ ಎಂಬ ಅಹಂಕಾರದಿಂದ ಇದನ್ನು ಕಳುಹಿಸಿದ್ದನು. ಆ ಸಂದರ್ಭದಲ್ಲಿ 
ಶ್ರೀವ್ಯಾಸತೀರ್ಥರು ಅದರ ಖಂಡನೆಯನ್ನು ಸಣ್ಣ ಗ್ರಂಥದಿಂದಲೇ ಮಾಡಿ ಪುನಃ 
ಹಿಂತಿರುಗಿಸಿದರು. 

ವ್ಯಾಸತೀರ್ಥರು ಒಟ್ಟು ಎಂಟು ಗ್ರಂಥಗಳನ್ನು ರಚಿಸಿದ್ದಾರೆ. ಅವರು ರಚಿಸಿದ 
ಪ್ರಮುಖ- ಗ್ರಂಥಗಳು ಮೂರು. ನ್ಯಾಯಾಮೃತ, ತರ್ಕತಾಂಡವ ಮತ್ತು ಚಂದ್ರಿಕಾ. 
ಇವನ್ನು ""ವ್ಯಾಸತ್ರಯ'' ಎನ್ನುವುದು ವಾಡಿಕೆ. ಅವರ ಉಳಿದ ಕೃತಿಗಳಲ್ಲಿ ಪ್ರಥಮಸ್ಥಾನ 
ಭೇದೋಜ್ಜೀವನಕ್ಕೆ ಸಲ್ಲತಕ್ಕದ್ದು ಅನಂತರ ಖಂಡನತ್ರಯ ಹಾಗೂ ತತ್ನವಿವೇಕಕ್ಕೆ 
ರಚಿಸಿರುವ ಶಾಸಿ ಯಪ್ರಕ್ರಿಯೆ ಮತ್ತು ಪಾರಿ- ಭಾಷಿಕಶಬ್ದಗಳನ್ನೊಳಗೊಂಡ 
ಗಂಭೀರಟಿಪ್ಪಣಿಗಳದ್ದು (ಇವನ್ನು ಮಂದಾರಮಂಜರಿ ಎಂದು ಕರೆದಿದ್ದಾರೆ.) 
ಮಧ್ವಾಚಾರ್ಯರ ಮೂವತ್ತೇಳು ಗ್ರಂಥಗಳ ಉಲ್ಲೇಖವಿರುವ ಗ್ರಂಥಮಾಲಿಕಾ- ಸ್ತೋತ್ರ 
ಎಂಬುದೂ ಸಹ ಇವರ ರಚನೆಯೆಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಮದ್ವಮತದ 
ಪ್ರಮುಖ ಒಂಭತ್ತು ಪ್ರಮೇಯಗಳನ್ನು ತಿಳಿಸುವ ಶ್ಲೋಕವಾದ ""ಶ್ರೀಮನ್ನದ್ದಮತೇ 
ರ '' ಎಂಬುದೂ ಅವರ ರಚನೆಯೆಂದು ಹೇಳುತ್ತಾರೆ. 

ತಾತ್ಪರ್ಯಚಂದ್ರಿಕಾ ಅಥವಾ ಸಂಕ್ಷೇಪವಾಗಿ ""ಚಂದ್ರಿಕಾ'' ಎಂದು ಪ್ರಸಿದ್ಧಿ ಇರುವ 
ಗ್ರಂಥವು ದ್ವೈತವೇದಾಂತದ ಸೂತ್ರಪ್ರಸ್ಥಾನದ ಶ್ರೀಜಯತೀರ್ಥರ "ತತ್ಸಪ್ರಕಾಶಿಕಾ'ಕ್ಕೆ 
ಬರೆದಿರುವ ವಿಸ್ತತಟಿಪ್ಪಣಿಯಾಗಿದೆ. ಇದು ನ್ಯಾಯಾಮೃತದ ನಂತರ ರಚಿಸಿದ್ದೆಂಬುದು 
ಸುಸಷ್ನ ಏಕೆಂದರೆ ಅನೇಕಸಂದರ್ಭಗಳಲ್ಲಿ ಈ ಕೃತಿಯಲ್ಲಿ ನ್ಯಾಯಾಮೃತಗ್ರಂಥದ 
ಉಲ್ಲೇಖವಿದೆ. ಇದು ಟಿಪ್ಪಣಿ ಗ್ರಂಥವೆಂದು ಪ್ರಸಿದ್ಧಿ ಪಡೆದಿದ್ದರೂ ವಸ್ತುತಃ ಇದು 
ಸೂತ್ರಪ್ರಸ್ಥಾನದಲ್ಲಿಶಂಕರ, ರಾಮಾನುಜ ಮತ್ತು ಮಧ್ವ- ಇವರು ಬರೆದಿರುವ ಭಾಷ್ಯಗಳ 
ಸಮಗ್ರ ತೌಲನಿಕ ಅಧ್ಯಯನರೂಪವಾಗಿದೆ. ಈ ಕೃತಿಯಲ್ಲಿ ಶ್ರೀವ್ಯಾಸತೀರ್ಥರು 
ಅದ್ವೈತಭಾಷ್ಯದ ಮೇಲೆ ರಚಿಸಲ್ಪಟ್ಟ ಭಾಮತೀ, ಕಲ್ಪತರು, ಪಂಚಪಾದಿಕಾ, ವಿವರಣ 
ಮೊದಲಾದ ಟೀಕಾಟಿಪ್ಪಣಿಗಳನ್ನೂ ಶ್ರುತಪ್ರಕಾಶ ಮತ್ತು ಅ5ಕರಣ- ಸಾರಾವಲೀ ಎಂಬ 
ವಿಶಿಷ್ಠಾದ್ವೈತಗ್ರಂಥಗಳನ್ನೂ ನ್ಯಾಯಸುಧಾ, ತತ್ನಪ್ರಕಾಶಿಕಾ ಮುಂತಾದ 


-40- ಫಾಲ್ಗುಣ ಮಾಸ 


ದ್ವೈತಗ್ರಂಥಗಳನ್ನೂ ವಿಮರ್ಶೆಮಾಡಿದ್ದಾರೆ. ಹೀಗೆ ಈ ಗ್ರಂಥವು ತತ್ತಶಾಸ ಕ್ಕೆ ನೀಡಿದ 
ಅಮೋಘಸ್ಟತಂತ್ರಕೃತಿಯಾಗಿದೆ. 

ಗ್ರಂಥಕಾರರು ತಮ್ಮ ಗ್ರಂಥದಲ್ಲಿ ಬ್ರಹ್ಮಸೂತ್ರಗಳ ಪದಾನುಸಾರಿ ಅರ್ಥ ಹಾಗೂ 
ತಾತ್ಪರ್ಯ- ವನ್ನುಸಮರ್ಪಕವಾಗಿ ಹೇಳುವಲ್ಲಿ ಶ್ರೀಮಧ್ವಾಚಾರ್ಯರು ಮತ್ತು ಅವರ 
ಅನುಯಾಯಿಗಳು ಮಾತ್ರ ಯಶಸ್ವಿಗಳಾಗಿದ್ದಾರೆಂದೂ, ಮಿಕ್ಕ ಆಚಾರ್ಯರ 
ಭಾಷ್ಯಗಳು ಮತ್ತು ಅವರ ಅನುಯಾಯಿಗಳು ಬರೆದ ಟೀಕಾಟಿಪ್ಪಣಿಗಳು 
ಸಾಮಾನ್ಯವಾಗಿ ಅಷ್ಟುಸಮಂಜಸವಾಗಿಲ್ಲವೆಂದೂ, ಅನೇಕ ಸಂದರ್ಭಗಳಲ್ಲಿ ಸೂತ್ರಕ್ಕೂ 
ಅವರು ಹೇಳಿರುವ ಅರ್ಥಕ್ಕೂ ಸಂಬಂಧವೇ ಇರುವುದಿಲ್ಲ- ವೆಂದು ಸ್ಪಷ್ಟವಾಗಿ 
ಹೇಳಿದ್ದಾರೆ. 

ಅಂದರೆ ಈ ಗ್ರಂಥದಲ್ಲಿ ಎರಡು ದೃಷ್ಟಿಕೋನಗಳಿಂದ ಅಧ್ಯಯನವನ್ನು ಪ್ರಸ್ತುತ 
ಡಿಸಿ- ದಂತಾಯಿತು. (೧) ಸಿದ್ಧಾಂತದ ಪ್ರಕಾರ ಹೇಳಿರುವ ಅರ್ಥ 
೦ಗತವಾದುದು; ತರ್ಕ ಸಮ್ಮತವಾದುದು ಎಂದು ಸಮರ್ಥಿಸುವುದು; (೨) 
ರಮತದವರು ಹೇಳಿದ ಅರ್ಥವನ್ನು ವಿಮರ್ಶಿಸಿ ಅದು ಯುಕ್ತಿಯುಕ್ತವಲ್ಲವೆಂದು 
ಮಾಣಪೂರ್ವಕವಾಗಿ ಸ್ಥಾಪಿಸುವುದು. 

(೧) ಮೊದಲನೆಯದ್ದರಲ್ಲಿ ಅವರು ಶ್ರೀಮಧ್ವಾಚಾರ್ಯರು (ಸೂತ್ರಗಳಿಗೂ, 
ಅ5ಕರಣ- ಗಳಿಗೂ) ಹೇಳಿರುವ ಅರ್ಥವನ್ನು ಪುಷ್ಟೀಕರಿಸುವಾಗ ನಡೆಸಿರುವ 
ಚರ್ಚೆಯಲ್ಲಿ ""ಅನೇಕ ಪ್ರಮಾಣಗಳಿಂದ, ಹಾಗೂ ವ್ಯಾಕರಣ 
ಮೀಮಾಂಸಾದಿಶಾಸ ಗಳಲ್ಲಿ ಹೇಳಿರುವ ನ್ಯಾಯ ಹಾಗೂ ನಿರ್ಣಯಿಸುವ 
ಕ್ರಮಾನುಸಾರಿಯಾಗಿ ಹೊಸ ಯುಕ್ತಿಯುಕ್ತ ಸಮರ್ಥನೆ''ಯನ್ನು ಕಾಣಬಹುದು. 
ಅಂತೆಯೇ ಮಾಧ್ಯಪ್ರಾಚೀನಟೀಕಾಟಿಪ್ಪಣಿಕಾರರು ಈ ನಿಟ್ಟಿನಲ್ಲಿ ಭಿನ್ನ ಭಿನ್ನ 
ದೃಷ್ಟಿಕೋನದಿಂದ ಹೇಳಿರುವ ಅರ್ಥಗಳ ಸ್ಮರಸಸಾಮರಸ್ಯವನ್ನು ಸ್ಥಾಪಿಸಿದ್ದಾರೆ. 
(ಜ್ಯೋತಿರ5ಕರಣ -೧/೧/೧೦ಅ5; ಭೋಕಾ ಪತ್ಯತಕರಣ ೨/೧/೫ಅ5.ಗಳಲ್ಲಿ 
ನೋಡಬಹುದು.) ಅನೇಕ ಸಂದರ್ಭಗಳಲ್ಲಿ ಸೂತ್ರ, ಭಾಷ್ಯ ಹಾಗೂ ಟೀಕಾಗಳಲ್ಲಿ 
ಅಸ್ಪಷ್ಟವಾಗಿರುವುದನ್ನು-- 


""ಸೂತ್ರೇ ಭಾಷ್ಯೇಧಿನುಭಾಷ್ಯೇ ಚ ಸನ್ಮ್ಯಾಯವಿವೃತೌ ತಥಾ । 
ಟೀಕಾಸು ಚ ಯದಸಷ್ಠಂ ತಚ್ಚ ಸೃಷ್ಟೀಕರಿಷ್ಯತೇ I’ 
ಎಂದು ತಾವೇ ಹೇಳಿಕೊಂಡಂತೆ ಸ್ಪಷ್ಟೀಕರಿಸಿದ್ದಾರೆ. ಅವಶ್ಯಕವೆನಿಸಿದಾಗ 


ಅನುವ್ಯಾಖ್ಯಾನ, ವಿಷ್ಣುತತ್ತನಿರ್ಣಯ, ನ್ಯಾಯವಿವರಣಗಳಿಂದ ಅನೇಕವಾಕ್ಯಗಳನ್ನು 
ಉಲ್ಲೇಖಿಸುತ್ತಾರೆ. 


28 


Ww 
ಘಿ 


EL 


ಫಾಲ್ಗುಣ ಮಾಸ -41- 

(೧) ಎರಡನೆಯದಾಗಿ ಪರಮತವಿಮರ್ಶೆಯನ್ನು ಮಾಡುವಾಗ 
ಶ್ರೀವ್ಯಾಸತೀರ್ಥರು ಪರವಾದಿಗಳ, ಅದರಲ್ಲೂ ವಿಶೇಷವಾಗಿ ಶಂಕರ ಹಾಗೂ 
ರಾಮಾನುಜರ, ಸೂತ್ರಭಾಷ್ಯ, ಅವುಗಳ ಇ ಪ್ರಸಿದ್ಧವಾದ ಟೀಕಾಟಿಪಣಿಗಳಲ್ಲಿ ಹೇಳಿರುವ 
ಪ್ರತಿಯೊಂದು ಅ5ಕರಣ ಮತ್ತು ಪ್ರತಿಸೂತ್ರದ. ಅರ್ಥವೂ ಅಸಂಗತವೆಂದು ಹೇಳಿ, 
ನಿರ್ದಾಕ್ಸಿಣ್ಯವಾಗಿ ಪುಂಖಾನುಪುಂಖವಾಗಿ ಲೋಪದೋಷ- ಗಳನ್ನು 
ತೋರಿಸಿಕೊಟ್ಟಿದ್ದಾರೆ. 

""ಪ್ರತಿಸೂತ್ರಂ ಪ್ರಕಾಶ್ಯೇತೇ ಘಟನಾಘಟನೇ ಮಯಾ । 

ಸ್ಲೀಯಾನ್ಯಪಕ್ಷಯೋ:ಃ ಸಮ್ಯಕ್‌ ವಿದಾಂ ಕುರ್ವಂತು ಸೂರಯಃ ॥1'' 

ಅವರ ವಿಮರ್ಶೆಯ ತೀಕ್ಷ ಯನ್ನು ಪರಿಚಯ ಮಾಡಿಕೊಡಲು ಒಂದು 
ಉದಾಹರಣೆ ಸಾಕು -- ""ಭೂಮಾ ಸಂಪ್ರಸಾದಾದಧ್ಯುಪದೇಶಾತ್‌'' (ಬ್ರ.ಸೂ. ೧/ 
೩/೮). ಈ ಸೂತ್ರಕ್ಕೆ ಮಧ್ವಾಚಾರ್ಯರು ಹೇಳಿರುವ ಅರ್ಥವು ಸೂತ್ರದಲ್ಲಿ 
""ಚ''ಕಾರವು ಘಟಿತವಾಗಿಲ್ಲದಿರುವ ಕಾರಣ ಅಸಂಗತವೆಂದು ಒಬ್ಬ ಆಧುನಿಕ 
ವಿದ್ದಾಂಸರು ಅಭಿಪ್ರಾಯ ಪಟ್ಟಿದ್ದಾರೆ. ವ್ಯಾಸತೀರ್ಥರು "ಮಧ್ವಾಚಾರ್ಯರು. ಹೇಳಿರುವ 
ಅರ್ಥವೇ ಸಮಂಜಸ ಜು ಸಮರ್ಥನೀಯ; ಇತರರು ಹೇಳಿರುವುದು 
ಅಸಂಗತ'ವೆಂದು ಪ್ರತಿಪಾದಿಸಿದ್ದಾರೆ. ಮಧ್ವಾಚಾರ್ಯರು ಹೇಳುವಂತೆ ಬ್ರಹ್ಮನ 
ಭೂಮತ್ವವನ್ನುಸಾ5ಸಲು "ಸಂಪ್ರಸಾದಾತ್‌' ಮತ್ತು "ಅಧ್ಯುಪದೇಶಾತ್‌' ಎಂಬ ಎರಡು 
ಹೇತುಗಳು ಉಕ್ತವಾಗಿವೆ. ಬ್ರಹ್ಮನೇ ಭೂಮಾ, ಸರ್ವೋತೃಷ್ಟ ಏಕೆಂದರೆ 
ನಿರತಿಶಯಸುಖ- 

ಪೂರ್ಣನಾಗಿರುವುದರಿಂದ (ಸಮ್ಯಕ್‌ *ಪ್ರಸಾದ) ಮತ್ತು ಇತರರೆಲ್ಲರಿಗಿಂತಲೂ 
ಶ್ರೇಷ್ಠನಾದ- ವನೆಂದು ಶಾಸ ದಲ್ಲಿ ಪ್ರತಿಪಾದಿತವಾಗಿರುವುದರಿಂದ 
(ಸರ್ವೇಷಾಮುಪರಿ ಉಪದೇಶಾಚ್ಛ). ಎಲ್ಲ ಭಾಷ್ಯಕಾರರೂ ಈ ಸೂತ್ರಕ್ಕೆ 
ವಿಷಯವಾಕ್ಯವಾಗಿ ಛಾಂದೋಗ್ಯೋಪನಿಷತ್ತಿನ ೭/೨೩-೨೪ ವನ್ನು ಗ್ರಹಿಸಿದ್ದಾರೆ. 
ಆದರೆ ಶ್ರೀಮಧ್ವಾಚಾರ್ಯರು ಮಾತ್ರ "ಸಂಪ್ರಸಾದ' ಮತ್ತು "ಅಧ್ಯುಪದೇಶ' ಈ ಎರಡು 
ಪದಗಳಿಗೆ ಇತರರಿಗಿಂತ ಬೇರೆಯ ಅರ್ಥವನ್ನು ಹೇಳುತ್ತಾರೆ. ಅವುಗಳು ಬ್ರಹ್ಮನ 
ಅಗ್ಗಳಿಕೆಯನ್ನು ಎರಡು ಹೇತುಗಳಿಂದ ಸಾರುತ್ತಿವೆ ಎನ್ನುತ್ತಾರೆ. ಇತರರು ಶಂಕರರ 
ಜಾಡನ್ನೇ ಹಿಡಿದು ಈ ಪದಪುಂಜದಿಂದ ಒಂದೇ ಹೇತು ಉಕ್ತವಾಗಿದೆ "ಪ ಪ್ರಾಣನ ನಂತರ 
ಭೂಮಾ ಇತ್ಯಾದಿ ಎಂದು ಹೇಳಿದೆಯಾದ್ದರಿಂದ' ಎನ್ನುತ್ತಾರೆ. ವ್ಯಾಸತೀರ್ಥರು ಹೀಗೆ 
ಭವದ ಬನ ಉದ್ದವಿಸುವ ಅನೇಕ ದೋಷಗಳನ್ನು ಎತಿ ತೋರಿಸಿದ್ದಾರೆ. 


-42- ಫಾಲ್ಗುಣ ಮಾಸ 


ಹೀಗೆ ದ್ವೈತವ್ಮಾಯದಲ್ಲೇ ಚಂದ್ರಿಕಾ ಅನುಪಮ ವ್ಯಾಖ್ಯಾನಗ್ರಂಥವಾಗಿದೆ. ಇದರಲ್ಲಿ 
ಸೂತ್ರಗಳ ಹಾರ್ದವನ್ನು ಸ್ಪಷ್ಟೀಕರಿಸುವ ವ್ಯಾಜದಲ್ಲಿ ಅವರ ವಾಕ್ಯಾರ್ಥಕುಶಲತೆಯನ್ನು 
ಕಾಣಬಹುದು. 


ಶ್ರೀಮಧ್ವಾಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹಾಗೂ ಶ್ರೀಜಯತೀರ್ಥರು 
ಶ್ರೀಮನ್ವ್ಯಾಯ- ಸುಧಾದಲ್ಲಿ ಅನುಸರಿಸಿದ ವಾದಪದ್ಧತಿಯನ್ನು ಶ್ರೀವ್ಯಾಸತೀರ್ಥರು 
ಅನುಸರಿಸಿ, ಸಮರ್ಥರೀತಿಯಲ್ಲಿ ನ್ಯಾಯ, ಮೀಮಾಂಸಾದಿ ಪ್ರಕ್ರಿಯೆಗಳನ್ನು 
ಅವರುಗಳಿಗೆ ಸಮ್ಮತವಾದ ರೀತಿಯಲ್ಲಿ ಪ್ರಯೋಗಿಸಿದ್ದಾರೆ. ""ಸೂತ್ರಾಕ್ಷರಾಣಾಮ್‌ 
ಆರ್ಜವಾನಾರ್ಜವಚಿಂತಾ ಶಿಷ್ಕೈರೇವ ಕ್ರಿಯತಾಮ್‌' ಎಂಬ ನ್ಯಾಯಸುಧೆಯ 
ಮಾತಿನಂತೆ "ಚಂದ್ರಿಕಾ'ದಲ್ಲಿವಿದ್ದತ್ತು ಮುಗಿಲು ಮುಟ್ಟಿದೆ. ಸಮಗ್ರತೆ, ವಿವರಣೆಯನ್ನು 
ಕೊಡುವುದರಲ್ಲಿನಿಷೃಷ್ಟತೆ, ಎಲ್ಲಕ್ಕಿಂತ ಮಿಗಿಲಾಗಿ ತಟಸ್ಥವಿಚಾರಕ್ಷಮತೆ ಇವುಗಳು ಅನ್ಯತ್ರ 
ದುರ್ಲಭವಾದ ಗುಣಗಳು. ಇಡೀ ಸಂಸ್ಕೃತವ್ಮಾಯದ ತತ್ನಶಾಸಿ ಯ 
ಗ್ರಂಥಪ್ರಪಂಚದಲ್ಲಿಈ ಕೃತಿಗೆ ವ್ಯಾಪಕ ಹಾಗೂ ಗಂಭೀರವಿಚಾರಪರತೆಯ ದೃಷ್ಟಿಯಿಂದ 
ಸರಿಸಮಾನವಾದ ಇನ್ನೊಂದು ಕೃತಿ ದುರ್ಲಭ. ಬ್ರಹ್ಮಸೂತ್ರಗಳ ಹಾಗೂ ಅವುಗಳ 
ಅರ್ಥವಿವರಣೆಗೆಂದೇ ಮೀಸಲಾದ ಭಾಷ್ಯಗಳ ವಿಮರ್ಶಾತ್ಮಕ ಅಧ್ಯಯನಕ್ಕೆ 
ಹೆಸರಾದಂತಹ ಈ ಕೃತಿಯು ಪಾಂಡಿತ್ಯ, ಸೂಕ್ಷ್ಮವಿಶ್ಲೇಷಣೆ, ನಿಶಿತವಿಮರ್ಶೆ, 
ಪ್ರೌಢಪ್ರತಿಪಾದನಾಶೈಲಿ ಮತ್ತು ಬಾದರಾಯಣರ ಕೃತಿಗಳ ಅಂತಃಪ್ರಜ್ಞೆ- ಈ ಎಲ್ಲ 
ದೃಷ್ಟಿಗಳಿಂದಲೂ ಅತ್ಯುತ್ತಮವಾದುದು. ಈ ಕೃತಿಯನ್ನುಮೀರಬಲ್ಲಇನ್ನೊಂದು ಗ್ರಂಥ 
ಇದುವರೆಗೂ ಬಂದಿಲ್ಲ, ಮುಂದೆಯೂ ಬರಲಾರದು. 

ಬ್ರಹ್ಮಸೂತ್ರಗಳ ಮೊದಲ ಎರಡು ಅಧ್ಯಾಯಗಳಿಗೆ ಮಾತ್ರ ಸೀಮಿತವಾಗಿದೆ 
ಚಂದ್ರಿಕಾ. ಉಳಿದ ಎರಡು ಅಧ್ಯಾಯಗಳಿಗೆ ವ್ಯಾಖ್ಯೆಯನ್ನು ಬರೆದು ಪೂರೈಸಿದವರು 
ಶ್ರೀರಘುನಾಥತೀರ್ಥರು(ಶೇಷಚಂದ್ರಿಕಾಚಾರ್ಯರು). ಇವರು ವ್ಯಾಸರಾಜರ ನಂತರ 
ಪೀಳಿಗೆಯಲ್ಲಿ ಬಂದ ಹತ್ತನೆಯ ಪೀಠಾಪತಿಗಳು. 

ಚಂದ್ರಿಕಾಕೃತಿಯು ಸ್ಥೂಲವಾಗಿ ೩೪೫೦ಗ್ರಂಥಗಳಷ್ಟಿದೆ. ಇದು ತತ್ವಪ್ರಕಾಶಿಕಾ 
ಟಿಪ್ಪಣಿಗಳಲ್ಲಿ ಪ್ರಥಮತಃ ಉಪಲಬ್ಧವಾದ ಗ್ರಂಥ. ಆದರೂ ತತ್ನಪ್ರಕಾಶಿಕಾದ 
ಮರ್ಮವನ್ನು ತಿಳಿಸುವುದರಲ್ಲಿ ಅತಕೃತವೂ, ವಿಮರ್ಶಾತ್ಮಕವೂ ಆಗಿದೆ. ಇಂದಿಗೂ 
ಶ್ರೀಮದಾಚಾರ್ಯರ ಸೂತ್ರಪ್ರಸ್ಥಾನದಲ್ಲಿ ಅಂತಿಮವಾಗಿ ಸಿದ್ದಾಂತತತ್ನವನ್ನು 
ನಿರ್ಧರಿಸಿರುವ ಗ್ರಂಥವಾಗಿದೆ. ವ್ಯಾಸತೀರ್ಥರ ನಂತರ ವೈಚಾರಿಕ, 
ವಾಕ್ಯಾರ್ಥಕೌಶಲಗಳಿಗೆ ಹೆಸರಾದಂತಹ ಟಿಪ್ಪಣೇಕಾರರೆಲ್ಲರೂ ನಿಃಸಂಕೋಚವಾಗಿ 
ವ್ಯಾಸತೀರ್ಥರಿಗೆ ಖುಣಿಯಾಗಿದ್ದಾರೆ. ಅವರ ವಾಕ್ಯಗಳನ್ನೇ ಪ್ರಮಾಣವಾಗಿ 


ಫಾಲ್ಗುಣ ಮಾಸ ii 
ಉದಾಹರಿಸಿರುತ್ತಾರೆ. ಈ ಕಾರಣಗಳಿಂದಾಗಿಯೇ ಶ್ರೀಮಧ್ವ ಮತ್ತು 
ಶ್ರೀಜಯತೀರ್ಥರೊಂದಿಗೆ ಶ್ರೀವ್ಯಾಸತೀರ್ಥರನ್ನೂ ಸೇರಿಸಿ ಮಧಸಿದ್ದಾಂತದ 
ಮುನಿತ್ರಯರೆಂದು ಜನತೆ ಸ್ಥರಿಸುತ್ತಾ ಬಂದಿದೆ. ಇದೆಂತಹ ಅಸಾಧಾರಣಗೌರವ; ಎಷ್ಟು 
ಔಚಿತ್ಯಪೂರ್ಣವಾದುದು. 


ಶ್ರೀಮಧ್ಧ; ಕಲ್ಲವೃಕ್ಸಸ್ತು ಜಯಾರ್ಯಃ ಕಾಮಧುಕ್‌ ಸ್ಥ ತಃ । 
ಚಿಂತಾಮಣಿಸ್ತು ವ್ಯಾಸಾರ್ಯೋ ಮುನಿತ್ರಯಮುದೀರಿತಮ್‌ ॥ 


ಶ್ರೀಮಧ್ವಾಚಾರ್ಯರ ಸೂತ್ರಭಾಷ್ಯದಲ್ಲಾಗಲೀ ಅವರ ನಂತರ ಬಂದ ಅವರ 
ಸಮೀಪವರ್ತಿಗಳಾದ ವ್ಯಾಖ್ಯಾನಕಾರರಾಗಲೀ ಪೂರ್ವಮೀಮಾಂಸಾಶಾಸ ದ 
ನ್ಯಾಯಗಳನ್ನು ಮತ್ತು ಅ5ಕರಣಗಳನ್ನು ಪ್ರಧಾನವಾಗಿ ತಮ್ಮ ವಾದಮಂಡನೆಯಲ್ಲಿ 
ಬಳಸಿಲ್ಲವೆಂಬುದು ಸರ್ವವಿದಿತ. (ಅಗತ್ಯವಿದ್ದಲ್ಲಿಮಾಡಿರುವುದು ಕಂಡಿದೆಯಾದ್ದಂಂದ 
ಸಂಪೂರ್ಣವಾಗಿ ಉಪೇಕ್ಷೆ. ಮಾಡಿದ್ದಾರೆ ಎನ್ನುವುದು ಸರಿಯಲ್ಲ) ಆದರೆ ಶಂಕರ ಮತ್ತು 
ರಾಮಾನುಜರ ಭಾಷ್ಯಗಳಲ್ಲಿ ಹಾಗೂ ಅವರ ಅನುಯಾಯಿಗಳ ಕೃತಿಗಳಲ್ಲಿ ಈ 
ನ್ಯಾಯಗಳನ್ನು ಬಳಸಿರುವುದು ಕಂಡಿದೆ. ಹಾಗಾಗಿ ಮಧ್ವಾಚಾರ್ಯರು ಈ ನ್ಯಾಯಗಳು 
ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿವೆಯೆಂದರಿತು ಅವುಗಳನ್ನು ಉಲ್ಲೇಖಿಸದೆ ಉಪೇಕ್ಷೆ 
ಮಾಡಿದ್ದಾರೆ ಎಂಬ ಆರೋಪವು ಸಹಜವಾಗಿದೆ. ಈ ಆಪಾದನೆಯನ್ನು 
ಶ್ರೀವ್ಯಾಸತೀರ್ಥರು ತಮ್ಮ ಚಂದ್ರಿಕಾಗ್ರಂಥದಲ್ಲಿ ಆ ನ್ಯಾಯಗಳನ್ನು ಬಳಸಿಕೊಂಡು 
ಮಧ್ವಾಚಾರ್ಯರ ಭಾಷ್ಯವು ಪೂರ್ವಮೀಮಾಂಸಾಶಾಸ ಕ್ಕೆ ಸಮ್ಮತವಾದುದೆಂದು 
ತೋರಿಸಿ, ನಿರಾಕರಿಸಿದ್ದಾರೆ. ಈ ರೀತಿಯ ವಿಮರ್ಶಾತ್ಮಕ ಅಧ್ಯಯನವನ್ನು ಪ್ರಸ್ತುತಪಡಿಸಿ 
ಮಧ್ವಾಚಾರ್ಯರು ಹೇಳಿರುವ ಸೂತ್ರಾರ್ಥಕ್ಕೂ ಪೂರ್ವಮೀಮಾಂಸಾಶಾಸ ಗಳ 
ನ್ಯಾಯಗಳಿಗೂ ತಾತ್ಸರ್ಯಕ್ಕೂ ಏನೂ ವಿರೋಧವಿಲ್ಲ; ಅಷ್ಟೇ ಅಲ್ಲ ಸಂಪೂರ್ಣ 
ಹೊಂದಾಣಿಕೆ ಇದೆ ಎಂಬುದನ್ನು ತೋರಿಸಿದ್ದಾರೆ. 

ಈ ಕಾರ್ಯವು ಸುಲಭವಾದುದೇನಲ್ಲ ಆದರೂ ತಮ್ಮಕಾಲದಲ್ಲಿಅಗತ್ಯವೆನಿಸಿದ 
ಈ ಸವಾಲನ್ನು ಸ್ವೀಕರಿಸಿ ವ್ಯಾಸತೀರ್ಥರು ತಮ್ಮ ಚಂದ್ರಿಕಾದಲ್ಲಿ ಸಮಯೋಚಿತವಾಗಿ 
ಪೂರ್ವ- ಮೀಮಾಂಸಾನ್ಯಾಯಗಳನ್ನು ಉಲ್ಲೇಖಿಸಿ ಅವುಗಳ ಅಭಿಪ್ರಾಯವನ್ನು 
ವಿವರಿಸಿ, ಮಧ್ವರ ಅರ್ಥಕ್ಕೂ ಆ ನ್ಯಾಯಗಳಿಗೂ ಇರುವ ಸಾಮರಸ್ಯವನ್ನು ಪ್ರಕಟಿಸಿ 
ಅದ್ಭುತಕಾರ್ಯವನ್ನು ಮಾಡಿದರು. (ಶಾಸ ದೀಪಿಕಾ, ತಂತ್ರರತ್ನ, ಶಾಬರಭಾಷ್ಯ, 
ಕುಮಾರಿಲನ ವಾರ್ತಿಕ ಮುಂತಾದವುಗಳ ವಾಕ್ಯಗಳನ್ನು ಉಲ್ಲೇಖಿಸಿರುವುದನ್ನು 
ಕಾಣಬಹುದು. ಇದರಿಂದ ಮುಂದೆ ಚಂದ್ರಿಕಾಕ್ಕೆ ವ್ಯಾಖ್ಯಾನ ಬರೆದಿರುವ 
ಕೇಶವಾಚಾರ್ಯರು, ಶ್ರೀರಾಘವೇಂದ್ರತೀರ್ಥರು ಮೊದಲಾದವರು ನಿರಾತಂಕವಾಗಿ 


44- ಫಾಲ್ಗುಣ ಮಾಸ 


ಮೀಮಾಂಸಾಶಾಸ ದ ಅಕಕೃತಗ್ರಂಥಗಳಿಂದ ಉಲ್ಲೇಖಿಸಿ, ತಮ್ಮ ನಿಲುವನ್ನು 
ಸಮರ್ಥಿಸಲು ಅವಕಾಶವಾಯಿತು). 


ಅದಲ್ಲದೆ ಪಾಣಿನೀಯ ವ್ಯಾಕರಣಶಾಸ ಮತ್ತು ಅವುಗಳ ವ್ಯಾಖ್ಯಾನಗಳನ್ನೂ 
ಉದಾಹರಿಸಿ, ಮಧ್ವಭಾಷ್ಯವನ್ನು ಪುಷ್ಟೀಕರಿಸಿದರು. ಈ ಎರಡು ವೈಶಿಷ್ಟ್ಯಗಳನ್ನು 
ನ್ಯಾಯಾಮೃತದಲ್ಲೂ ಕಾಣಬಹುದು. ಪ್ರಾಯಃ ಆ ಕಾಲದ ವಿಮತೀಯರು 
ದ್ವೈತವೇದಾಂತದಲ್ಲಿದ್ದ ಈ ನ್ಯೂನತೆಯನ್ನುಕುರಿತು ಆಕ್ಷೇಪಿಸುತ್ತಿದ್ದಿರಬೇಕು. ಆದ್ದರಿಂದ 
ಶ್ರೀವ್ಯಾಸತೀರ್ಥರು ತಮ್ಮ ನೆಲೆ ಬೆಲೆಗಳೆರಡೂ ಅಚ್ಚುಕಟ್ಟಾಗಿವೆ ಎಂದು ತೋರಿಸಲು 
ಯತ್ನಿಸಿ, ಯಶಸ್ವಿಗಳಾದರು. ಅವರು ಹಾಕಿದ ಈ ನವೀನಪದ್ಭತಿಯು ಎಷ್ಟು 
ಶಾಸಿ «ಯವಾಗಿತ್ತೆಂದರೆ ದ್ವೈತವೇದಾಂತದಲ್ಲಿಹೊಸಪ್ರಕ್ರಿಯೆಯನ್ನೇ ಅನುಸರಿಸುವಂತೆ 
ಮಾಡಿತು; ಮುಂದೆ ಈ ಕ್ಷೇತ್ರದಲ್ಲಿನಿರ್ಮಿತವಾದ ಟಿಪ್ಪಣಿಗಳಲ್ಲಿಇದನ್ನುಕಾಣಬಹುದು. 
ವ್ಯಾಸತೀರ್ಥರ ತರುವಾಯ ಬಂದ ಮಾಧ್ದಗ್ರಂಥಕಾರರೆಲ್ಲರೂ ಪೂರ್ವ- ಮೀಮಾಂಸಾ 
ಮತ್ತು ವ್ಯಾಕರಣಗಳ ಆಲೋಕದಲ್ಲಿಯೇ ತಮ್ಮಕೃತಿಗಳನ್ನು ವಿವೇಚಿಸುವ ಸಂಪ್ರದಾಯ 
ಬೆಳೆದು ಬಂದಿತು. ನ್ಯಾಯಾಮೃತ ಮತ್ತು ಚಂದ್ರಿಕಾಗ್ರಂಥಗಳಲ್ಲಿ ವ್ಯಾಸತೀರ್ಥರು 
ಪೂರ್ವಮೀಮಾಂಸಾನ್ಯಾಯಗಳಲ್ಲಿ ಮತ್ತು ಅದಕ್ಕೆ ಸಂಬಂಸಿದ ಸಾಹಿತ್ಯದಲ್ಲಿ ಎಷ್ಟು 
ಪ್ರೌಢಿಮೆಯನ್ನು ಪಡೆದಿದ್ದರೆಂಬುದನ್ನು ಕಾಣಬಹುದು. ಮುಂದಿನ ವಿದ್ವತ್‌ 
ಪ್ರಪಂಚದಲ್ಲಿ ಮಧ್ವಾಚಾರ್ಯರ ಅನುಯಾಯಿಗಳು ಪೂರ್ವಮೀಮಾಂಸಾಶಾಸ ಕೈ 
ಅಂಜುವಂತಹ ಪರಿಸ್ಥಿತಿ ಇರಲಿಲ್ಲ ಹಾಗೂ ಪೂರ್ವಮೀಮಾಂಸಾನಿಲುವು ತಮ್ಮ 
ಸಿದ್ಧಾಂತಕ್ಕೆ ಸಮಾಖ್ಯಾರೂಪವಾಗಿದೆ ಎಂಬುದನ್ನು ಸ್ಪಷ್ಟೀಕರಿಸಲು ಆ ನ್ಯಾಯಗಳನ್ನು 
ಬಳಸಬಹುದೆಂದು ಅರಿಯುವಂತಾಯಿತು. 

ಚಂದಿಕಾದಲ್ಲಿಸಂದರ್ಭೋಚಿತವಾಗಿ ಉಲ್ಲೇಖಿಸಿರುವ ವಿಮತೀಯ ಗ್ರಂಥಕರ್ತರ 
ಹೆಸರು ಮತ್ತು ಕೃತಿಗಳು ಹೀಗಿವೆ. -- ಭಾಸ್ಕರ, ಕೈಯಟ, ಯಾದವಪಕಾಶ, 
ಕಲ್ಲತರು(ಅದ್ವೈತ), ಮಹಾಭಾಷ್ಯ, ನ್ಯಾಸ, ನಿಬಂಧನಾ, ಪದಮಂಜರೀ, 
ಪಂಚಪಾದಿಕಾ, ಭಾಮತೀ, ಯಗ್ಗೇದಾ-ನುಕ್ರಮಣೀ (ಕಾತ್ಯಾಯನ), 
ಶಂಕರ(ಬ್ರ.ಸೂ.ಭಾ.), ಶ್ರೀಭಾಷ್ಯ, ತಂತ್ರಸಾರ- (ಮೀಮಾಂಸಾ), ವಿವರಣ, 
ಶ್ಲೋಕವಾರ್ತಿಕ. 

ಹೀಗೆ ವ್ಯಾಸತೀರ್ಥರ ತಾತ್ತರ್ಯಚಂದ್ರಿಕಾಗ್ರಂಥವು ಹೆಸರಿಗೆ ಮಾತ್ರ ಟಿಪಣಿಗ್ರಂಥ. 
ವಾಸ್ತವವಾಗಿ ಬ್ರಹ್ಮಸೂತ್ರಗಳ ಮೇಲೆ ಆಚಾರ್ಯತ್ರಯರು ರಚಿಸಿರುವ ಭಾಷ್ಯ ಹಾಗೂ 
ಅವುಗಳ ಪ್ರೌಢಟೀಕಾಟಿಪ್ಪಣಿಗಳ ತುಲನಾತ್ಮಕ ಅಧ್ಯಯನವನ್ನು ಕೈಗೊಂಡು, 
ಕೂಲಂಕಷವಿಮುರ್ಶೆ- ಗೊಳಪಡಿಸಿರುವ ಉದ್‌ಗ್ರಂಥವಾಗಿದೆ. ಇದರಲ್ಲಿ 


ಫಾಲ್ಗುಣ ಮಾಸ -45- 
ಪುಂಖಾನುಪುಂಖವಾಗಿ ಬರುವ ವಿಚಾರಸರಣಿ, ಪ್ರತಿವಾದಿಗಳನ್ನು 
ಉಸಿರುಕಟ್ಟಿಸುವಂತಹ ವಿಮರ್ಶೆ ಇವುಗಳನ್ನೆಲ್ಲಾ ಆಧುನಿಕ ವಿದ್ವಾಂಸರು ಅಧ್ಯಯನ 
ಮಾಡಬೇಕು. ಬ್ರಹ್ಮಸೂತ್ರಗಳು ಮತ್ತು ಅವುಗಳ ಭಾಷ್ಯಗಳನ್ನು ವಿಮರ್ಶಿಸುವ 
ಪ್ರಾಮಾಣಿಕ ಹಂಬಲವಿರುವ ಅವರಿಗೆ ವ್ಯಾಸತೀರ್ಥರು ಹೇಗೆ ಸೂತ್ರಗಳನ್ನು ತಮ್ಮದೇ 
ಆದ ವೈಶಿಷ್ಟ್ಯತೆಯಿಂದ ವ್ಯಾಖ್ಯಾನಿಸಿದ್ದಾರೆ ಮತ್ತು ಹೇಗೆ ಪ್ರತಿವಾದಿಗಳನ್ನುನಿರುತ್ತರರನ್ನಾಗಿ 
ಮಾಡಿದ್ದಾರೆಂಬುದನ್ನು ಕಂಡು ಆಶ್ಚರ್ಯಚಕಿತರಾಗದೇ ಇರುವುದು ಅಸಾಧ್ಯ. ಈ 
ಉದ ಂಥವನ್ನು ಸರಿಯಾದ ರೀತಿಯಲ್ಲಿ ಆಧುನಿಕವಿದ್ದಾಂಸರ ಹಾಗೂ ಮುಸಾ 
ಅವಗಾಹನೆಗೆ "ಕವತ ಮಾಡಿದ್ದೇ ಆದರೆ, ತೌಲನಿಕ ಅಧ್ಯಯನದ ಕ್ಷೇತ್ರದಲ್ಲಿ 
ಕ್ರಾಂತಿಕಾರಕ ಪರಿಣಾಮವನ್ನುಂಟುಮಾಡಿ ಬ್ರಹ್ಮಸೂತ್ರಗಳ ಅಧ್ಯ ಯನಕ ಕ್ರಮವನ್ನು 
ಹಸನಾಗಿಸುವುದರಲ್ಲಿ ಸಂದೇಹವಿಲ್ಲ 
ದ್ವೈತಸಂಪ್ರದಾಯದಲ್ಲಿಯೇ "ಚಂದ್ರಿಕಾ'ಗ್ರಂಥವು ಅತಕರಣಪ್ರಸ್ಥಾನಕ್ಕೊಂದು 
ಹೊಸ ಆಯಾಮವನ್ನೇ ತಂದುಕೊಟ್ಟಿದೆ. ಏಕೆಂದರೆ ಪರವಾದಿಗಳ ಶ್ರೇಷ್ಠಗ್ರಂಥಗಳಿಗೆ 
ವಿಷಯ ಹಾಗೂ ಪ್ರತಿಪಾದನಾಪದ್ಧತಿಯಲ್ಲಿ ಹೆಗಲೆಣೆಯಾಗಿ ನಿಂತದ್ದು ಮಾತ್ರವಲ್ಲ; 
ಜ್ಞಾನದ ಪರಿsಯನ್ನು ಹಾಗೂ ಸಮಕಾಲೀನ ಸಕಲಶಾಸ ಗಳ 
ಕೂಲಂಕಷವಿಮರ್ಶೆಯನ್ನು ನಡೆಸ ಅಧ್ಯನಕ್ಕೊಂದು ಮಾದರಿಯಾಗಿರುವುದರಿಂದಲೂ. 
ಈ ಕಾರ್ಯ ಅಂದಿನ ಪ ಪರಿಸ್ಥಿತಿಯಲ್ಲಿ ಅಗತ್ಯ ವಾಗಿತ್ತು. ಆದುದರಿಂದಲೇ ಈ 
ಸಂಪ್ರದಾಯವು ಇತರೆ ಸಂಪ್ರದಾಯಗಳಿಗಿಂತ ಸ ಸಮಕಾಲೀನತತ್ತಶಾಸ ಪ್ರಪಂಚದಲ್ಲಿ 
ಪರರ ದೃಷ್ಟಿಯಿಂದಲೂ ಅತ್ಯುಚ್ಚ ಮಾನ್ಯತೆಯನ್ನು ಪಡೆದಿದೆ. 
ಹೀಗೆ ವ್ಯಾಸತೀರ್ಥರು ದ್ವೈತವೇದಾಂತವೆಂಬ ದಿವಿಲೋಕದಲ್ಲಿ ಅತ್ಯಂತ 
ದೇದೀಪ್ಯಮಾನ ನಕ್ಷತ್ರದಂತೆ ಇದ್ದಾರೆ. ಇವರು ದ್ದೆ ಶೈ ತವೇದಾಂತದ ಪ್ರತಿಪಾದನೆಯಲ್ಲಿ 
ಹೊಸ ಆಯಾಮವನ್ನು ತಮ್ಮ ಎಶಿಷ್ಟತಂತ್ರದಿಂದಾಗಿ ಅರಕೃತವಾಗಿ ಸ್ಥಾಪಿಸಿದರೆಂಬುದು 
ಅಲ್ಲದೆ, ಆ ತತ್ತಜ್ಞಾನದಲ್ಲಿ ಅತ್ರ ೦ತ ನಿಷ್ಠಾವಂತರೂ ಆಗಿದ್ದರು. ಅವರ 'ಗಂಥತ್ರ ಯಗಳು 
ಅಂದರೆ ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃ ತ ತರ್ಕತಾಂಡವಗಳು 
"ವ್ಯಾಸತ್ರಯ'ವೆಂದೇ ಗೌರವ ಪಡೆದಿವೆ. ಅವುಗಳನ್ನು ಮಾಧ್ವಸಿದ್ದಾಂತವೆಂಬ 
ಕತರ ಮೂರು ಕಣ್ಣುಗಳೆಂದೇ ಸ ಸಂಪ್ರ ಪ್ರದಾಯದಲ್ಲಿ ಭಾವಿಸಿದ್ದಾರೆ. 
ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ದಾಂತನಾಮ್ನೋ । 
ನೇತ್ರಾಣೀವ ತ್ರಯೋಧಿಪಿ ತ್ರಿಜಗತಿ ನೃಹರೇರಿಂಧತೇ ಯತ್‌ಪ್ರಬಂಧಾಃ॥ 
(ವಾದೀಂದ್ರರು) 
ವ್ಯಾಸತೀರ್ಥರು ದ್ದೆ ಸೈತತತ್ನಜ್ಞಾನದ ಪರಿsಯನ್ನು ವಿಶದೀಕರಿಸುವ ಮೂಲಕ 


-46- ಫಾಲ್ಗುಣ ಮಾಸ 


ಸ್ವಮತೀಯರಿಗೆ ತತ್ನಶಾಸ ದೃಷ್ಟಿಯಿಂದ ಸ್ಥಸಿದ್ದಾಂತವನ್ನು ಎಷ್ಟು ), ಸಮೃದ್ಧವಾಗಿ 
ವ್ಯಾಖ್ಯಾನಿಸಬಹುದೆಂಬ ಹೊಸ ಸಪಂಥವನ್ನು ತೋರಿಸಿದರೆಂದಷ್ಟೇ ಅಲ್ಲ ಸ್ವತಃ ಮಧ್ದರ 
ಎಚಾರವು ಎಷ್ಟು ಹೊಸದು ಮತ್ತು ಶಕ್ತಿಯುತವಾದುದೆಂಬುದನ್ನು 
ಅನ್ಯಶಾಸ ಕೋವಿದರೂ ಒಪ್ಪಿಕೊಳ್ಳುವಂತೆ ಮಾಡಿದರು. ಅವರು ಮಾಧ್ವತತ್ವಜ್ಞಾನವು 
ಕೇವಲ ಪುರಾಣವನ್ನಾಶ್ರಯಿಸಿದ ಹಿಂದೂ ಧರ್ಮ ಅಥವಾ ಭಕ್ತಿಪಂಥದ ನವ್ಯವಿಕಾಸ 
ಅಥವಾ ಸಮಕಾಲೀನ ತತ್ನಶಾಸ ಗಳಲ್ಲಿ ಆಧ್ಯಾತ್ಮಿಕಪ್ರಧಾನವಾದ ಸಂಪ್ರದಾಯ 
ಮಾತ್ರವಲ್ಲ; ಅದೊಂದು ತತ್ವಜ್ಞಾನದಲ್ಲಿ ಕ್ರಾಂತಿಯನ್ನುಂಟುಮಾಡಿರುವ ತತ್ತಶಾಸ ; 
ವೈಚಾರಿಕ- ಜಗತ್ತಿನಲ್ಲಿ ಇತರ ಸಂಪ್ರದಾಯಗಳಿಗಿಂತ ಗಂಭೀರವೂ, ವ್ಯಾಪಕವೂ, 
ನಿರ್ದುಷ್ಠವೂ ಆಗಿರುವ ಸುಸಂಪನ್ನವಿಚಾರಶಾಸ ವೆಂದು ಸರ್ವರಿಗೂ ಮನವರಿಕೆ 
ಮಾಡಿಕೊಟ್ಟರು. ಒಟ್ಟಿನಲ್ಲಿ ತಮ್ಮ ಅಮೋಘಕೃತಿಗಳ ಮೂಲಕ 
ನಿರ್ದುಷ್ಟವಿಚಾರವೇದಿಕೆಯಲ್ಲಿ ಸಮಕಾಲೀನಶಾಸ ಜ್ಹಧ ಮಧ್ಯೆ ಅತ್ಯುಚ್ಚಸ್ಥಾನವನ್ನು 
ಮಾಧ್ದತತ್ತಜ್ಞಾನಕ್ಕೆ ದೊರೆಯುವಂತೆ ಮಾಡಿದರೆಂದಷ್ಟೇ ಅಲ್ಲ; ತಲ- ತಲಾಂತರಕ್ಕೂಅದು 
ಉಳಿಯುವಂತೆ ಮಾಡಿದ ಸತ್ಕೀರ್ತಿ ಶ್ರೀವ್ಯಾಸರಾಯರಿಗೆ ಸಲ್ಲುತ್ತದೆ. 

ಅಷ್ಟಲ್ಲದೇ ಮಾಧ್ವಸಂಪ್ರದಾಯದ ಪ್ರಚಾರಕ್ಕಾಗಿ ಜನಸಾಮಾನ್ಯರ ಧರ್ಮಭಾವನೆಗೆ 
ಇಂಬುಕೊಟ್ಟು ಅವರಲ್ಲಿ ವಿಷ್ಣುಭಕ್ತಿಯು ನೆಲೆಸುವಂತೆ ಮಾಡಲು "ದಾಸಕೂಟ'ವನ್ನು 
ಸಂಘಟಿಸುವ ಮೂಲಕ ಹೊಸ ಅಧ್ಯಾಯವನ್ನೇ ಪ್ರಾರಂಭಿಸಿದರು. ಅತ್ಯಂತ 
ದೀಕ್ಷಾಬದ್ದರಾದ ಹರಿದಾಸರುಗಳು ಜ್ಞಾನಭಕ್ತಿಗಳ ಪ್ರಚಾರಕ್ಕಾಗಿ ಕಟಿಬದ್ದರಾಗಿ 
ಹೊರಟರು. ಸಂಗೀತ ಹಾಗೂ ಸಾಹಿತ್ಯಕ್ಷೇತ್ರಗಳಲ್ಲಿ ಕನ್ನಡಸಾಹಿತ್ಯಕ್ಕೆ ಹೊಸ ದಿಗಂತವನ್ನೇ 
ಸೃಷ್ಟಿಸಿದರು. ವ್ಯಾಸರಾಯರು ತಾವಷ್ಟೇ ಕನ್ನಡದಲ್ಲಿ ಗೀತೆಗಳನ್ನು ಹಾಡಿದುದಲ್ಲದೆ. 
ಮು ಕನಕದಾಸರು ಮುಂತಾದ ದಾಸಶೆ ಶ್ರೇಷ್ಠರಿಗೆ ದೀಕ್ಷಾಗುರುಗಳಾಗಿ 
ಕರ್ನಾಟಕಸಂಗೀತಕ್ಕೆ ಭದ್ರಬುನಾದಿಯನ್ನುಹಾಕಿಕೊಟ್ಟರು. ಎಲ್ಲೆಲ್ಲೂ ಭಗವದ್‌ಭಕ್ತಿಭರಿತ 
ಗೀತೆಗಳು ಮೊಳಗುವಂತೆ ಮಾಡಿದರು. 

ಇಂತಹ ಶ್ರೇಷ್ಠರಾದ ಶ್ರೀವ್ಯಾಸರಾಜಗುರುಸಾರ್ವಭೌಮರ ಆರಾಧನೆಯನ್ನು 
ಭಕ್ತಿಪೂರ್ವಕವಾಗಿ ಆಚರಿಸೋಣ. 


11 ಫಾಲ್ಗುಣ ॥ ಕೃಷ್ಣ।॥। ಏಕಾದಶೀ 
ಯುಧಿಷ್ಠಿರ ಉವಾಚ 
ಫಾಲ್ಗುನಸ್ಯಾಸಿತೇ ಪಕ್ಷೇ ಕಿನ್ನಾಮ್ಮೇಕಾದಶೀ ಭವೇತ್‌ । 
ಕಥಯಸ್ವ ಪ್ರಸಾದೇವ. ಸಿಗೆ ಮಮಾಗ್ರತಃ Mell 


ಫಾಲ್ಗುಣ ಮಾಸ ks 
ಯುಧಿಷ್ಠಿರನು ಹೇಳಿದನು- ಎಲ್ಫೆ ವಾಸುದೇವನೇ! ಫಾಲ್ಗುಣ ಮಾಸದ ಕೃಷ್ಣಪಕ್ಷದಲ್ಲಿ 
ಬರುವ ಏಕಾದಶಿಯು ಯಾವ ಹೆಸರುಳ್ಳದ್ದು? ದಯವಿಟ್ಟು ನನಗೆ ಹೇಳು. 
ಕೃಷ್ಣ ಉವಾಚ 
ನಾರದಃ ಪರಿಪಪ್ರಚ್ಛ ಬ್ರಹ್ಮಾಣಂ ಕಮಲಾಸನಂ । 
ಫಾಲ್ಗುನಸ್ಯಾಸಿತೇ ಪಕ್ಷೇ ವಿಜಯಾ ನಾಮ ನಾಮತಃ ॥ 
ತಸ್ಯಾಃ ಪುಣ್ಯಂ ಸುರಶ್ರೇಷ್ಠ ಕಥಯಸ್ವ ಪ್ರಸಾದತಃ 11೨11 
ಕೃಷ್ಣನು ಹೇಳಿದನು- ನಾರದನು ಕಮಲಾಸನನಾದ ಬ್ರಹ್ಮನನ್ನು ಹೀಗೆಂದು 
ಕೇಳಿದನು. ಫಾಲ್ಗುಣಮಾಸದ ಕೃಷ್ಣಪಕ್ಷದಲ್ಲಿ ವಿಜಯಾ ಎಂಬ ಏಕಾದಶಿಯು 
ಬರುತ್ತದಷ್ಟೆ. ಅದರಲ್ಲಿ ಬರುವ ಪುಣ್ಯವನ್ನು ಕೃಪೆಮಾಡಿ ಹೇಳು. 
ಬ್ರಹ್ಮೋವಾಚ 
ಶ್ರುಣು ನಾರದ ವಕ್ಚ್ಯಾಮಿ ಕಥಂ ಪಾಪಹರಾಂ ಪರಾಂ । 
ಯನ್ನ ಕಸ್ಯಚಿದಾಖ್ಯಾತಂ ಮಯ್ಯೆತದ್ದಿಜಯಾವ್ರತಂ 11೩1 
ಬ್ರಹ್ಮನು ಹೇಳಿದನು- ಎಲೈ ನಾರದನೇ! ಪಾಪಹಾರಕವಾದ ಒಂದು ಕಥೆಯನ್ನು 
ಹೇಳುತ್ತೇನೆ, ಕೇಳು. ಈ ವಿಜಯಾವ್ರತದ ಕಥೆಯನ್ನು ಯಾರಿಗೂ ಹೇಳಿಲ್ಲ. 


ಪುರಾತನಂ ವ್ರತಂ ಹೇತತ್ತವಿತ್ರಂ ಪಾಪನಾಶನಂ । 

ಜಯಂ ದದಾತಿ ವಿಜಯಾ ನೃಪಾಣಾಂ ವೈ ನ ಸಂಶಯಃ [Gal 

ಈ ವಿಜಯಾ ವ್ರತವು ಬಹು ಪುರಾತನವಾದುದು. ಪವಿತ್ರವೂ, ಪಾಪನಾಶಕವೂ 
ಆಗಿದೆ. ಇದು ರಾಜರಿಗೂ ಕೂಡ ಜಯವನ್ನು ಕೊಡುತ್ತದೆ. ಸಂಶಯವಿಲ್ಲ. 

ಪುರಾ ರಾಮೋ ವನಂ ಯಾತೋ ವರ್ಷಾಣ್ಯೇವ ಚತುರ್ದಶ । 

ನ್ಯವಸತ್ಫಂಚವಟ್ಯಾಂ ತು ಸಸೀತಸ್ಪಹಲಕ್ಷ್ಮ ಣಃ 11೫ 

ಹಿಂದೆ ರಾಮನು ಸೀತಾಲಕ್ಷ್ಮಣರೊಡನೆ ಹದಿನಾಲ್ಕು ವರ್ಷಗಳು 
ವನವಾಸಮಾಡಿದನಷ್ಟೆ. ಆಗ ಪಂಚವಟಿಯಲ್ಲಿದ್ದನು. 

ತತ್ರೈವ ವಸತಸ್ತಸ್ಯ ರಾಮಸ್ಕವಿಜಯಾತ್ಮನಃ 

ರಾವಣೇನ ಹೃತಾ ಲೌಲ್ಯಾತ್‌ ಭಾರ್ಯಾ ಸೀತಾ ತಪಸ್ವನೀ 11೬1 

ಮಂಗಳಸ್ವರೂಪನಾದ ರಾಮನು ಆ ಪಂಚವಟಿಯಲ್ಲಿಯೇ ವಾಸವಾಗಿರಲು ಅವನ 
ಹೆಂಡತಿಯಾದ ಸೀತೆಯನ್ನು ರಾವಣನು ಚಪಲತೆಯಿಂದ ಕದ್ದು ಕೊಂಡುಹೋದನು. 


ತೇನ ದುಃಖೇನ ರಾಮೋಷಿ ಮೋಹಮಭ್ಯಾಗತಸ್ತದಾ । 
ಭ್ರಮನ್‌ ಜಟಾಯುಷಮಥೋ ದದರ್ಶ ವಿಗತಾಯುಷಂ 11೭! 


-48- ಫಾಲ್ಗುಣ ಮಾಸ 


ಹಾಗೆ ಹೆಂಡತಿಯು ಅಪಹೃತಳಾದ ಕಾರಣದಿಂದ ರಾಮನು ಮೋಹಗೊಂಡು 
ಹುಡುಕಿಕೊಂಡು ಸುತ್ತುತ್ತಿರಲು ಪ್ರಾಣಬಿಡುವ ಸ್ಥಿತಿಯಲ್ಲಿರುವ ಜಟಾಯುವನ್ನು 
ಕಂಡನು. 

ಕಬಂಧೋ ನಿಹತಃ ಪಶ್ಚಾದೃಮತಾರಣ್ಯಮಧ್ಯತಃ I 

ಸುಗ್ರೀವೇಣ ಸಮಂ ತಸ್ಯ ಸಖಿತ್ತಂ ಸಮಪದ್ಯತ ISI 

ಅರಣ್ಯದಲ್ಲಿಸುತ್ತುತ್ತಿರುವಾಗ ಕಬಂಧನನ್ನುಕೊಂದನು. ಅನಂತರ ಸುಗ್ರೀವನೊಡನೆ 
ಸೇಹವಾಯಿತು. 

ವಾನರಾಣಾಮನೀಕಾನಿ ರಾಮಾರ್ಥಂ ಸಂಗತಾನಿ ಚ । 

ತತೋ ಹನೂಮತಾ ದೃಷ್ಟಾ ಲಂಕೋದ್ಯಾನೇ ತು ಜಾನಕೀ Tall 

ರಾಮನ ಸಹಾಯಕ್ಕೋಸ್ಕರ ಕಪಿಗಳ ಸೇನೆಯು ಸೇರಿ ಸಿದ್ಧವಾಯಿತು. ಅನಂತರ 
ಹನುಮಂತನು ಲಂಕೆಯ ಉದ್ಯಾನದಲ್ಲಿ ಸೀತೆಯನ್ನು ಕಂಡನು. 

ರಾಮಸಂಜ್ಞಾಫನಂ ತಸ್ಯೈ ದತ್ತಂ ಕರ್ಮ ಮಹತೃತಂ I 

ಸಮೇತ್ಯ ರಾಮಂ ಸ ಪುನಃ ಸರ್ದಂ ತತ್ರ ನ್ಯವೇದಯತ್‌ 11೧೦॥ 

ರಾಮನ ಗುರುತನ್ನು ಆ ಸೀತೆಗೆ ಕೊಟ್ಟು ಅಗಾಧವಾದ ಕೆಲಸವನ್ನು ಮಾಡಿದನು. 
ಅನಂತರ ಮತ್ತೆ ರಾಮನ ಬಳಿಗೆ ಬಂದು ಎಲ್ಲವನ್ನೂ ಹೇಳಿದನು. 

ಅಥ ಶ್ರುತ್ವಾ ರಾಮಚಂದ್ರೋ ವಾಕ್ಯಂ ಚೈವ ಹನೂಮತಃ | 

ಸುಗ್ರೀವಾನುಮತೇನೈವ ಪ್ರಸ್ಥಾನಂ ಸಮರೋಚಯತ್‌ 11೧೧॥ 

ರಾಮನು ಆ ಹನುಮಂತನ ಮಾತೆಲ್ಲವನ್ನೂ ಕೇಳಿ ಸುಗ್ರೀವನ ಒಪ್ಪಿಗೆಯಿಂದ 
ಸೇನೆಯನ್ನು ಹೊರಡಿಸಲು ಅಪೇಕ್ಟಿಸಿದನು. 

ಶ್ರೀರಾಮ ಉವಾಚ 

ಸೌಮಿತ್ರೇ ಕೇನ ಪುಣ್ಯೇನ ತೀರ್ಯತೇ ವರುಣಾಲಯಃ । 

ಅಗಾಧೋ ನಿತರಾಮೇಷ ಯಾದೋಜಿಶ್ಚ ಸಮಾಕುಲಃ 11೧೨।| 

ಉಪಾಯಂ ನೈವ ಪಶ್ಯಾಮಿ ಯೇನೈವ ಸುತರೋ ಭವೇತ್‌ HOA 

ಶ್ರೀರಾಮನು ಹೇಳಿದನು- ಎಲೈ ಸೌಮಿತ್ರಿಯೆ! ಯಾವಪುಣ್ಯದಿಂದ ಈ 
ಸಮುದ್ರವನ್ನು ದಾಟಬಹುದು? ಇದಾದರೋ ಬಹು ಆಳವಾಗಿದೆ. ಅನೇಕವಾದ 


ಜಲಜಂತುಗಳಿಂದ ಕೂಡಿದೆ. ಇದನ್ನು ಸುಲಭವಾಗಿ ದಾಟಲು ಯಾವ ಉಪಾಯವೂ 
ಕಾಣುವುದಿಲ್ಲವಲ್ಲ! 


ಫಾಲ್ಗುಣ ಮಾಸ -49- 
ಲಕ್ಷ್ಮಣ ಉವಾಚ 
ಆದಿದೇವಸ್ತ್ರಮೇವಾಸಿ ಪುರಾಣಃ ಪುರುಷೋತ್ತಮಃ । 
ಬಕದಾಲ್ಫ್ರೋ ಮುನಿಶ್ಚಾತ್ರ ವರ್ತತೇ ದ್ವೀಪಮಧ್ಯತಃ 11೧೪॥ 
ಲಕ್ಷ್ಮ ಣನು ಹೇಳಿದನು- ಎಲೈ ರಾಮನೆ! ನೀನೇ ಆದಿದೇವನು. ಪುರಾಣಪುರುಷನೂ 
ಆಗಿದ್ದೀಯೆ. ಇಲ್ಲಿಯೇ ಹತ್ತಿರದಲ್ಲಿರುವ ದ್ವೀಪದಲ್ಲಿ ಬಕದಾಲ್ಭ್ಯರೆಂಬ ಯಷಿಗಳು 
ವಾಸವಾಗಿದ್ದಾರೆ. 
ಅಸ್ಥಾತ್‌ ಸ್ಥಾನಾದ್ಯೋಜನಾರ್ಧಮಾಶ್ರಮಸ್ತಸ್ಯ ರಾಘವ । 
ಅನ್ಯೇ ಚ ಬ್ರಾಹ್ಮಣಾಸ್ತತ್ರ ಬಹವೋ ರಘುನಂದನ ॥ 
ತಂ ಪೃಚ್ಛ ಗತ್ವಾ ರಾಜೇಂದ್ರ ಪುರಾಣಮೃಷಿಪುಂಗವಂ 11೧೫! 
ಇಲ್ಲಿಗೆ ಅವರ ಆಶ್ರಮವು ಅರ್ಧಯೋಜನ ದೂರವಿದೆ. ಅಲ್ಲಿ ಇನ್ನೂ ಅನೇಕರು 
ಬ್ರಾಹ್ಮಣರು ವಾಸವಾಗಿದ್ದಾರೆ. ಅಲ್ಲಿಗೆ ಹೋಗಿ ಆ ಹಳಬರಾದ ಖಷಿಗಳನ್ನುಕೇಳೋಣ. 
ಬ್ರಹ್ಮೋವಾಚ _ 
ಇತಿ ವಾಕ್ಯಂ ತತಶ್ಶುತ್ಯಾ ಲಕ್ಷ್ಮ ಣಸ್ಯಾತಿಶೋಭನಂ । 
ಜಗಾಮ ರಾಘವೋ ದ್ರಷ್ಟುಂ ಬಕದಾಲ್ಪ್ಯಂ ಮಹಾಮುನಿಂ  ॥೧೬॥ 
ಬ್ರಹ್ಮನು ಹೇಳಿದನು- ಲಕ್ಷ್ಮಣನ ಈ ಉಚಿತವಾದ ಮಾತನ್ನು ಕೇಳಿ ರಾಮನು 
ಬಕದಾಲ್ಭ್ಯರನ್ನು ನೋಡಲು ಹೋದನು. 
ಪ್ರಣನಾಮ ಮುನಿಂ ಮೂರ್ಧ್ನಾ ರಾಮೋ ವಿಷ್ಣುಮಿವಾಮರಃ । 
ಜ್ಞಾತ್ವಾ ಮುನಿಸ್ತತೋ ರಾಮಂ ಪುರಾಣಂ ಪುರುಷೋತ್ತಮಂ  ॥೧೭। 
ಕೇನಾಪಿ ಕಾರಣೇನೈವ ಪ್ರವಿಷಂ ಮಾನುಷೀಂ ತನುಂ | 
ಉವಾಚ ಸ ಖುಪಿಸ್ತುಷ್ಟು ಕುತೋ ರಾಮ ತವಾಗಮಃ ॥1೧೮॥ 
ರಾಮನು ಅಲ್ಲಿಗೆ ಹೋಗಿ ಆ ಬಕದಾಲ್ಭ್ಯರನ್ನು ಇಂದ್ರನು ವಿಷ್ಣುವನ್ನು 
ನಮಸರಿಸುವಂತೆ ನಮಸ್ಕರಿಸಿದನು. ಆಗ ಖುಷಿಯು ಕಾರಣಾಂತರದಿಂದ ಮನುಷ್ಯ 
ಶರೀರವನ್ನು ಹೊಂದಿರುವ ಪುರಾಣಪುರುಷನಾದ ಆ ರಾಮನನ್ನು ನೋಡಿದನು. 
ಅನಂತರ ಸಂತೋಷಗೊಂಡ ಆ ಯಷಿಯು ರಾಮಾ! ನೀನು! ಏನು ಬಂದಿದ್ದೀಯೆ? 
ಎಂದನು. 
ರಾಮ ಉವಾಚ 
ತ್ವತ್ರಪಾದಾದಹಂ ವಿಪ್ರ ತೀರಂ ನದನದೀಪತೇಃ । 
ಆಗತೋಸ್ಥಿ ಸಸೈೆನ್ಯೋತ್ರ ಲಂಕಾಂ ಜೇತುಂ ಸರಾಕ್ಷಸಾಂ Teal 


-50- ಫಾಲ್ಗುಣ ಮಾಸ 


ರಾಮನು ಹೇಳಿದನು- ಎಲೈ ಖುಷಿಯೇ! ನಾನು ಸೈನ್ಯದೊಡನೆ ಸಮುದ್ರತೀರಕ್ಕೆ 
ಬಂದಿರುವೆನು. ನಿನ್ನ ಅನುಗ್ರಹದಿಂದ ರಾಕ್ಸಸರಿಂದ ಕೂಡಿದ ಲಂಕೆಯನ್ನು 
ಜಯಿಸಬೇಕು. 

ಭವತಶ್ಚಾನುಕೂಲತ್ವಾತ್ರೀರ್ಯತೇಬ್ದಿರ್ಯಥಾ ಮಯಾ । 

ತಮುಪಾಯಂ ವದ ಮುನೇ ಪ್ರಸಾದಂ ಕುರು ಸಾಂಪ್ರತಂ ॥ 

ಏತಸ್ಥಾತ್ಕಾರಣಾದೇವ ದ್ರಷ್ಟುಂ ತ್ವಾಮಿಹ ಚಾಗತಃ 201 

ನಿನ್ನ ಅನುಗ್ರಹದಿಂದ ನಾನು ಆ ಸಮುದ್ರವನ್ನು ದಾಟಬೇಕು. ಆ ಉಪಾಯವನ್ನು 
ಹೇಳಿ ನನಗೆ ಅನುಗ್ರಹವನ್ನು ಮಾಡು. ನಿನ್ನನ್ನು ನೋಡಲು ನಾನು ಅದಕ್ಕೆ ಇಲ್ಲಿಗೆ 
ಬಂದಿದ್ದೇನೆ. 


ಬ್ರಹ್ಮೋವಾಚ 
ರಾಮಸ್ಯ ವಚನಂ ಶ್ರುತ್ವಾ ಬಕದಾಲ್ಬ್ಯೋ ಮಹಾಮುನಿಃ । 
ಉವಾಚ ಸುಪ್ರಸನ್ನಾತ್ಮಾ ರಾಮಂ ರಾಜೀವಲೋಚನಂ 11೨೧॥॥ 
ಬ್ರಹ್ಮನು ಹೇಳಿದನು- ರಾಮನ ಈ ಮಾತನ್ನು ಕೇಳಿ ಬಕದಾಲ್ಬ್ಬ ಯಷಿಯು 
ಸಂತೋಷಪಟ್ಟು ಅವನನ್ನು ಕುರಿತು ಇಂತೆಂದನು. 


ಬಕದಾಲ್ಬ್ಯ ಉವಾಚ 

ಕರ್ತವ್ಯಮದ್ಯ ತೇ ರಾಮ ವ್ರತಾನಾಂ ವ್ರತಮುತ್ತಮಂ | 

ಕೃತೇನ ಯೇನ ಸಹಸಾ ವಿಜಯಸ್ತೇ ಭವಿಷ್ಯತಿ 11೨೨11 

ಬಕದಾಲ್ಬ್ಯನು ಹೇಳಿದನು- ಎಲ್ಫೆ ರಾಮನೆ! ಈಗೊಂದು ಉತ್ತಮವಾದ ವ್ರತವನ್ನು 
ನೀನು ಮಾಡಬೇಕು. ಅದನ್ನು ಮಾಡಿದರೆ ನಿನಗೆ ವಿಜಯವು ಲಭಿಸುತ್ತದೆ. 

ಲಂಕಾಂ ಜಿತ್ವಾ ರಾಕ್ಷಸಾಂಶ್ಚ ಸ್ವಚ್ಛಾಂ ಕೀರ್ತಿಮವಾಪ್ಪ್ಯಸಿ | 

ಏಕಾಗ್ರ ಮನಸೋ ಭೂತ್ವಾ ವ್ರತಮೇತತ್ತಮಾಚರ 11೨೩ 

ಹಾಗೆ ಮಾಡಿದರೆ ಲಂಕೆಯನ್ನೂ ರಾಕ್ಟಸರನ್ನೂ ಜಯಿಸಿ ಒಳ್ಳೆಯ ಕೀರ್ತಿಯನ್ನು 
ಹೊಂದುತ್ತೀಯೆ. ಒಂದೇ ಮನಸ್ಸಿನಿಂದ ಈ ವ್ರತವನ್ನು ಮಾಡು. 

ಫಾಲ್ಗುನಸ್ಯಾಯೈಕಾದಶೀ ಭವೇತ್‌ । 

ತಸ್ಯಾ ವ್ರತೇನ ಹೇ ರಾಮ ವಿಜಯಸ್ತೇ ಭವಿಷ್ಯತಿ 11೨೪॥॥ 


ಫಾಲ್ಗುಣದ ಬಹುಳ ಏಕಾದಶಿಯು ವಿಜಯೈೆಕಾದಶಿಯು. ಆ ವ್ರತವನ್ನು ನೀನು 
ಮಾಡಿದರೆ ನಿನಗೆ ಜಯವು ಲಭಿಸುತ್ತದೆ. 


ಫಾಲ್ಗುಣ ಮಾಸ ಕ 
ನಿಸ್ಸಂಶಯಂ ಸಮುದ್ರಂ ತಂ ತರಿಷ್ಯಸಿ ಸವಾನರಃ । 
ವಿಧಿಸ್ತು ಶ್ರೂಯತಾಂ ರಾಜನ್‌ ವ್ರತಸ್ಯಾಸ್ಯ ಫಲಪ್ರದಃ 11೨೫1 
ಬ್ರಹ್ಮನು ಹೇಳಿದನು - ಹಾಗೆ ಮಾಡಿದರೆ ನೀನು ಕಪಿಗಳೊಡನೆ ಸಮುದ್ರವನ್ನು 
ದಾಟುತ್ತೀಯೆ. ಸಂಶಯವಿಲ್ಲ. ಈ ವ್ರತದ ವಿಧಿಯನ್ನು ಹೇಳುತ್ತೇನೆ. ಕೇಳು. 


ದಶಮ್ಯಾಂ ದಿವಸೇ ಪ್ರಾಪ್ರೇ ಕುಂಭಮೇಕಂ ತು ಕಾರಯೇತ್‌ । 

ಹೈಮಂ ವಾ ರಾಜತಂ ವಾಪಿ ತಾಮ್ರಂ ವಾಷ್ಯಥ ಮೃಣ್ಣಯಂ ॥೨೬॥ 

ದಶಮಿಯ ದಿನ ಚಿನ್ನ, ಬೆಳ್ಳಿ, ತಾಮ್ರ, ಮಣ್ಣು ಇವುಗಳಲ್ಲಿ ಶಕ್ತಿಯಿದ್ದ 
ಯಾವುದಾದರೂ ಒಂದು ಕುಂಭವನ್ನು ಮಾಡಿರಬೇಕು. 

ಸ್ಥಾಪಯೇಚ್ಚೋಭಿತಂ ಕುಂಭಂ ಜಲಪೂರ್ಣಂ ಸಪಲ್ಲವಂ । 

ತಸ್ಯೋಪರಿ ನ್ಯಸೇದ್ದೇವಂ ಹೈಮಂ ನಾರಾಯಣಂ ಪ್ರಭುಂ 11೨೭1! 

ಆ ಕುಂಭಕ್ಕೆ ಅಲಂಕರಿಸಿ ನೀರನ್ನು ತುಂಬಿ ಮೇಲೆ ಪಂಚಪಲ್ಲವಗಳನ್ನಿಟ್ಟು ಅದರ 
ಮೇಲೆ ಚಿನ್ನದ ನಾರಾಯಣ ಪ್ರತಿಮೆಯನ್ನು ಇಡಬೇಕು. 

ಏಕಾದಶೀ ದಿನೇ ಪ್ರಾಪ್ರೇ ಪ್ರಾತಸ್ತಾನಂ ಸಮಾಚರೇತ್‌ । 

ನಿಶ್ಚಲಂ ಸ್ಥಾಪಯೇತ್ಕುಂಭಂ ಕಂಠಮಾಲ್ಯಾನುಲೇಪನೈಃ 112೮1 

ಏಕಾದಶಿಯದಿವಸ ಸ್ನಾನಮಾಡಿ ಆ ಕುಂಭವನ್ನು ಅಲ್ಲಾಡದಂತೆ ಇಡಬೇಕು. ಅದರ 
ಕತ್ತಿಗೆ ಹೂವಿನ ಮಾಲೆಯನ್ನು ಹಾಕಬೇಕು. ಗಂಧವನ್ನು ಹಚ್ಚಬೇಕು. 

ಪೂಗೀಫಲೈರ್ನಾರಿಕೇರೈಃ ಪೂಜಯೇಚ್ಚ ವಿಶೇಷತಃ । 

ಸಪ್ತಧಾನ್ಯಾನಿ ಸರ್ವಾಣಿ ಯವಾನ್ಯುಪರಿ ವಿನ್ಯಸೇತ್‌ 11೨೯॥। 

ಅಡಕೆ, ತೆಂಗುಗಳಿಂದ ಪೂಜಿಸಬೇಕು. ಏಳು ಧಾನ್ಯಗಳನ್ನೂ ಅಕ್ಷತೆಯನ್ನೂ ಮೇಲೆ 
ಹಾಕಿ ಪೂಜೆ ಮಾಡಬೇಕು. 

ಗಂಧೈರ್ಧೂಪೈಶ್ಚದೀಪೈಶ್ಚ ನೈವೇದ್ಯೈರ್ವಿವಿಧೈರಪಿ । 

ಕುಂಭಾಗ್ರೇ ತದ್ದಿನಂ ರಾಮ ನೀಯತಾಂ ಸತ್ಯಥಾದಿಭಿಃ 11೩೦॥| 

ಗಂಧ, ಧೂಪ, ದೀಪಗಳಿಂದಲೂ ನೈವೇದ್ಯಗಳಿಂದಲೂ ಪೂಜಿಸಬೇಕು. ಆ 
ದಿನವೆಲ್ಲವೂ ಆ ಕಲಶದ ಎದುರಿನಲ್ಲಿ ಪುಣ್ಯಕಥೆಗಳನ್ನು ಹೇಳುತ್ತಾ ಕಾಲವನ್ನು 
ಕಳೆಯಬೇಕು. 

ರಾತ್ರೌ ಜಾಗರಣಂ ಚೈವ ತಸ್ಯಾಗ್ರೇ ಕಾರಯೇದ್ದುಧಃ । 

ಪ್ರಕಾಶಯೇದ್‌-ವ್ರತಂ ದೀಪಮಖಂಡವ್ರತಹೇತವೇ HAO 


-52- ಫಾಲ್ಗುಣ ಮಾಸ 


ರಾತ್ರಿಯಲ್ಲಿ ಜಾಗರಣವನ್ನು ಅದರ ಎದುರಿನಲ್ಲಿಯೇ ಮಾಡಬೇಕು. 
ವ್ರತಸಂಪೂರ್ತಿಗೋಸ್ಕರ ತುಪ್ಪದ ದೀಪವನ್ನು ಆದಿನ ಹಗಲೂ ರಾತ್ರಿಯೂ ಇರುವಂತೆ 
ಇಡಬೇಕು. 


ದ್ವಾದಶೀ ದಿವಸೇ ಪ್ರಾಪ್ರೇ ಮಾರ್ತಾಂಡಸ್ಕೋದಯೇ ಸತಿ । 


ನೀತ್ವಾ ಕುಂಭಂ ಜಲೋದ್ದೇಶೇ ನದ್ಯಾಂ ಪ್ರಸ್ರವಣೇ ತಥಾ 11೩. ೨॥| 
ತಟಾಕೇ ಸ್ಥಾಪಯಿತ್ವಾ ತಂ ಪೂಜಯಿತ್ವಾ ಯಥಾವಿಧಿ । 
ದದ್ಯಾತ್ಮದೈವತಂ ಕುಂಭಂ ಬ್ರಾಹ್ಮಣೇ ವೇದಪಾರಗೇ 11೩೩1! 


ದ್ವಾದಶಿಯ ದಿವಸ ಸೂರ್ಯನು ಹುಟ್ಟಿದಮೇಲೆ ಆ ಕಲಶವನ್ನು ನೀರಿರುವ 
ನದಿ,ಕೊಳ, ಕೆರೆ ಇವುಗಳಲ್ಲಿಯಾವುದಾದರೂ ಒಂದರ ಬಳಿಗೆ ತೆಗೆದುಕೊಂಡು ಹೋಗಿ 
ಅಲ್ಲಿ ಅದನ್ನಿಟ್ಟು ಪೂಜಿಸಿ ಆ ದೇವತಾ ಪ್ರತಿಮೆಸಹಿತವಾಗಿ ಆ ಕಲಶವನ್ನು ವೇದವನ್ನು 
ಓದಿದ ಬ್ರಾಹ್ಮಣನಿಗೆ ಕೊಡಬೇಕು. 


ಕುಂಭೇನ ಸಹ ರಾಜೇಂದ್ರ ಮಹಾದಾನಾನಿ ದಾಪಯೇತ್‌ । 

ಅನೇನ ವಿಧಿನಾ ರಾಮ ಯೂಥಪೈಸ್ಪಹ ಸಂಗತಃ | 

ಕುರು ವ್ರತಂ ಪ್ರಯತ್ನೇನ ವಿಜಯಸ್ತೇ ಭವಿಷ್ಯತಿ 11೩೪॥ 

ಆ ಕಲಶದಾನದ ಜೊತೆಯಲ್ಲಿ ಮಹಾದಾನಗಳನ್ನೂ ಮಾಡಬೇಕು. ಈ ವಿಧಿಯ 
ಪ್ರಕಾರವಾಗಿ ನೀನು ಸೈನ್ಯಸಮೇತವಾಗಿ ವ್ರತವನ್ನು ಮಾಡು. ನಿನಗೆ ವಿಜಯವು 
ಲಭಿಸುತ್ತದೆ. 

ಬ್ರಹ್ಮೋವಾಚ 

ಇತಿ ಶ್ರುತ್ವಾ ತತೋ ರಾಮೋ ಯಥೋಕ್ತಮಕರೋತ್ತದಾ | 

ಕೃತೇ ವ್ರತೇ ಸ ವಿಜಯೀ ಬಭೂವ ರಘುನಂದನಃ 11೩.೫11 

ಬ್ರಹ್ಮನು ಹೇಳಿದನು- ರಾಮನು ಇದನ್ನುಕೇಳೀ ಅವನು ಹೇಳಿದಂತೆ ಮಾಡಿದನು. 
ಈ ವ್ರತವನ್ನು ಮಾಡುತ್ತಲೂ ಜಯವನ್ನು ಹೊಂದಿದನು. 

ಪ್ರಾಪ್ತಾ ಸೀತಾ ಜಿತಾ ಲಂಕಾ ಪೌಲಸ್ಫೋ ನಿಹತೋ ರಣೇ । 

ಅನೇನ ವಿಧಿನಾ ಪುತ್ರ ಯೇ ಕುರ್ವಂತಿ ನರಾ ವ್ರತಂ ॥ 

ಇಹ ಲೋಕೇ ಜಯಪ್ರಾಪ್ತಿಃ ಪರಲೋಕಸ್ತಥಾಕ್ಷಯಃ TESST 

ಹೀಗೆ ಮಾಡಲು ರಾಮನು ಸೀತೆಯನ್ನು ಹೊಂದಿದನು. ಲಂಕೆಯನ್ನು 
ಜಯಿಸಿದನು. ರಾವಣನನ್ನು ಕೊಂದನು. ಈ ವ್ರತವನ್ನು ವಿಧಿವತ್ತಾಗಿ ಮಾಡುವವರು 
ಇಹದಲ್ಲಿಜಯವನ್ನೂ ಹೊಂದಿ ಪರದಲ್ಲಿ ಅಕ್ಷಯವಾದ ಮೋಕ್ಷವನ್ನೂ ಹೊಂದುವರು. 


ಫಾಲ್ಗುಣ ಮಾಸ ಕಾ 
ಶ್ರೀಕೃಷ್ಣ ಉವಾಚ 
ಏತಸ್ಮಾತ್ಕಾರಣಾತ್ಪಾರ್ಥ ಕರ್ತವ್ಯಂ ವಿಜಯಾವ್ರತಂ । 
ಪಠನಾಚ್ಛಿ; ವಣಾಚ್ಛೆವ ವಾಜಪೇಯಫಲಂ ಲಭೇತ್‌ 11೩.೭1! 
ಇತಿ ಶ್ರೀ ಮಹಾಪುರಾಣೇ ಪಾದ್ದೇ ಉತ್ತರಖಂಡೇ ಉಮಾಪತಿ ನಾರದ 
ಸಂವಾದಾಂತರ್ಗತ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಫಾಲ್ಗುಣ ಕೃಷ್ಣ ವಿಜಯ್ಸೆಕಾದಶೀ 
ಮಹಾತ್ಮ್ಯಂ ನಾಮ ಷಟ್‌ಚತ್ತಾರಿಂಶೋಧ್ಯಾಯಸಮಾಪುಃ ॥ 
ಕೃಷ್ಣನು ಹೇಳಿದನು- ಈ ಕಾರಣದಿಂದ ಎಲೈ ಯುಧಿಷ್ಠಿರನೇ ಈ 
ವಿಜಯಾವ್ರತವನ್ನು ಮಾಡಬೇಕು. ಇದನ್ನು ಹೇಳಿದೂ ಕೇಳಿದರೂ ವಾಜಪೇಯ 
ಫಲವನ್ನು ಹೊಂದುವನು. ಇಂತು ಶ್ರೀ ಪದ್ಮಮಹಾಪುರಾಣದ ಉತ್ತರಖಂಡದ 
ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಫಾಲ್ಗುಣ 
ಕೃಷ್ಣವಿಜಯೈಕಾದಶೀ ಮಹಿಮೆ ಎಂಬ ನಲವತ್ತೆರಡನೆಯ ಅಧ್ಯಾಯವು ಮುಗಿದುದು. 
LS AS SS 
11 ಫಾಲ್ಗುಣ ॥। ಕೃಷ್ಣ॥॥ ಅಮಾವಾಸ್ಯೆ ॥ 


ವರ್ಷ ಪೂರ್ತಿ ಮಾಡಿದ ಎಲ್ಲಾ ಸತ್ಯರ್ಮಗಳನ್ನು ಸ್ಮರಣೆ ಮಾಡಿಕೊಂಡು ಇಂದು 
ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಪ್ರತಿಯೊಂದು ತಿಂಗಳಲ್ಲಿ, ಪ್ರತಿಯೊಂದು 
ವಾರಗಳಲ್ಲಿ, ಪ್ರತಿಯೊಂದು ದಿವಸಗಳಲ್ಲಿ, ಪ್ರತಿಯೊಂದು ನಿಮಿಷಗಳಲ್ಲಿ ಮಾಡಿದ 
ಕಾರ್ಯಗಳನ್ನು ಆದಷ್ಟು ಸ್ಮರಣೆಗೆ ತಂದುಕೊಂಡು ಎಲ್ಲವನ್ನೂ ಪೂಜಾರೂಪವಾಗಿ 
ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಒಂದು ವರ್ಷಗಳ ಕಾಲ ಮಾಡಿದ ಸಕಲ 
ಕಾರ್ಯಗಳು ಸೇವಾ ರೂಪವಾಗಿ ಭಗವಂತನಿಗೆ ಸಲ್ಲುತ್ತದೆ. ಅವಶ್ಯವಾಗಿ ಇಂದು 
ಲಯಚಿಂತನೆಯನ್ನು ಮಾಡಬೇಕು. ಯುಗಾದಿಯ ದಿವಸ ಸೃಷ್ಟಿ ಚಿಂತನೆಯನ್ನು 
ಮಾಡಬೇಕು. ಸೃಷ್ಟಿ ಚಿಂತನೆ ಹಾಗೂ ಲಯಚಿಂತನೆಗಾಗಿ ಭಜನಮಾಲಾ ಪುಸ್ತಕದ 
ಕೊನೆಯ ಭಾಗವನ್ನು ನೋಡಬೇಕು. 
ಇಲ್ಲಿಗೆ ಫಾಲ್ಗುಣ ಮಾಸದ ಮಹಿಮೆ ಹಾಗೂ ಕರ್ತವ್ಯಗಳ ವಿಚಾರವು ಸಮಾಪುವಾಯಿತು. 

|| ಶ್ರೀಕೃಷ್ಣಾರ್ಪಣಮಸ್ತು ॥ 


Xk 


-54- ಅಧಿಕ ಮಾಸ 


ಅಧಿಕ ಮಾಸ 


ಅಧಿಕ ಮಾಸದ ಆಚರಣೆ 


ಸೂರ್ಯನ ಸಂಕ್ರಮಣ ಯಾವ ಮಾಸದಲ್ಲಿ ಇಲ್ಲವೋ ಆ ಮಾಸ ಅಧಿಕ ಮಾಸ. 
ಯಾವ ಮಾಸದಲ್ಲಿ ಎರಡು ಸಂಕ್ರಮಣ ಬರುವುದೋ ಅದು ಕ್ಷಯ ಮಾಸ. ಅಧಿಕ 
ಮಸವು೩೩ ತಿಂಗಳಿಗೊಮ್ಮೆ ಬರುತ್ತದೆ. ಪುರುಷೋತ್ತಮನು ಈ ಮಾಸಕ್ಕೆ ಅಧಿಪತಿ.ಹಿಂದೆ 
ಭಗವಂತನು ದೇವತೆಗಳಿಗೆ ಒಂದೊಂದು ಮಾಸವನ್ನು ಹಂಚತ್ತಾನೆ. ಅಧಿಕ ಮಾಸವನ್ನು 
ಸ್ವತಃ ಸೂರ್ಯಯನಿಗೆ ಹಂಚುತ್ತಾನೆ. ಆಗ ಸೂರ್ಯನು ಈ ಮಾಸವು ಮಲ ಮಾಸ 
ವಾದುದರಿಂದ ಯಾರು ವ್ರತಾಚರಣೆ ಮಾಡುವುದಿಲ್ಲ ಆದ್ದರಿಂದ ಈ ಮಾಸವನ್ನು 
ಶುದ್ಧೀಕರಿಸು ಎಂದು ಹೇಳಿದಾಗ ಸ್ವಯಂ ಭಗವಂತನು ತಾನೇ ಪುರುಷೋತ್ತಮ 
ರೂಪದಿಂದ ಈ ಮಾಸಕ್ಕೆ ಅಭಿಮಾನಿಯಾಗಿ ನಿಂತಿದ್ದಾನೆ. ಆದ್ದರಿಂದ ಈ ಮಲಮಾಸದಲ್ಲಿ 
ಏನು ಪುಣ್ಯಾಚರಣೆ ಮಾಡಿದರೂ ಅದನ್ನು ಪುರುಷೋತ್ಸ್ತಮನು ಸ್ವೀಕರಿಸಿ ಎಲ್ಲರ ಒಳಗಿನ 
ಮಲ(ಪಾಪ) ವನ್ನುನಾಶ ಮಾಡುತ್ತಾನೆ.ಈ ಮಾಸದಲ್ಲಿವರ್ಷದಲ್ಲಿಆಚರಿಸುವ ಎಲ್ಲಾ 
ವ್ರತವನ್ನು ಆಚರಿಸಿ ಮುಗಿಸಬಹುದು. ಅಶಕ್ತರು ಒಂದು ವರ್ಷ ಪರ್ಯಂತ ವಿಷ್ಣು 
ಷಂಚಕಾದಿವ್ರತಗಳನ್ನು ಆಚರಿಸಲು ಅಶಕ್ತರಾದರೆ ಈ ಮಾಸದಲ್ಲಿ 
ಉಪವಾಸಮಾಡುವುದರ ಮೂಲಕ ವಿಷ್ಣುಪಂಚಕವನ್ನಾಚರಿಸಿ ಅದರ ಪುಣ್ಯವನ್ನು 
ಪಡೆಯಬಹುದು. 

ಈ ಅಧಿಕಮಾಸದಲ್ಲಿ ಹಿಂದೆ ಮಾಡುತ್ತಿದ್ದ ವ್ರತ ಮುಂತಾದವುಗಳನ್ನು 
ಆಚರಿಸಬಹುದು. ಈ ಮಾಸದಲ್ಲಿಯೇ ಕೊನೆಗೊಳಿಸುವ ವ್ರತಾದಿಗಳನ್ನು ಮಾಡಿದಾಗ 
' ಅಧಿಕಸ್ಯ ಅಧಿಕಂ ಫಲಂ ಎಂಬಂತೆ ಅಧಿಕವಾದ ಫಲ ಲಭಿಸುತ್ತದೆ. 

ಅಧಿಕಮಾಸದಲ್ಲಿ ಉಪನಯನ, ಚೌಲ,ವಿವಾಹ, ತೀರ್ಥಯಾತ್ರೆ 
ಮುಂತಾದವುಗಳು ನಿಷಿದ್ದ ಆದರೂಈ ಮಾಸದಲ್ಲಿಮಾಡುವ ಎಲ್ಲಾ ಆಚರಣೆಗೆ ಬೇರೆ 


ಅಧಿಕ ಮಾಸ ಘಿ? 
ಎಲ್ಲಾ ಮಾಸಗಳಲ್ಲಿ ಮಾಡುವ ಅನುಷ್ಠಾನಗಳಿಗಿಂತಲೂ ಅಧಿಕಫಲ. ಈ ಮಾಸದ 
ಆಚರಣೆ ಮಾಡದ ಕಾರಣ ಸ್ಪರ್ಗವೇರಿದ ನಹುಷನು ಅಗಸ್ಯರ ಶಾಪದಿಂದ ಹಾವಾಗಿ 
ಹುಟ್ಟಿದನು.ನಂತರ ವೇದವ್ಯಾಸರ ದರ್ಶನದಿಂದ ಪೂರ್ವ ಜನ್ಮ ಸ್ಮರಣೆ ಬಂದು ತನ್ನ 
ದುಚ್ಛತಿಗೆ ಕಾರಣ ಕೇಳಲು ಅವನು ಅಧಿಕಮಾಸ ವ್ರತಾಚರಣೆ ಮಾಡದೇ ಅವಮಾನಿಸಿದ 
ಕಾರಣವನ್ನು ಹೇಳಿ ಅಧಿಕ ಮಾಸವನ್ನು ಅಪೂಪದಾನದ ಮೂಲಕ ಆಚರಿಸಲು 
ಹೇಳಿದರು. ಅದರಂತೆ ಅವನು ಮಾಡಿದಾಗ ಅದರ ಪುಣ್ಯಫಲದಿಂದ ಮುಂದೆ 
ಭೀಮಸೇನದರ್ಶನವಾಗುತ್ತದೆ. ಯುಧಿಷ್ಠಿರನೊಂದಿಗೆ ಸಂಭಾಷಣೆಯಾಗಿ ಹಾವಿನ 
ಜನ್ಮದಿಂದ ಮುಕ್ತಿಯಾಯಿತು. 

೩೩ ತಿಂಗಳಿಗೆ ಬರುವ ಅಧಿಕ ಮಾಸದಲ್ಲಿ ೩೩ ಭಗವಂತನ ಚಿಂತನೆಯನ್ನು ೩೩ 
ದೇವತೆಗಳಲ್ಲಿ ಮಾಡಬೇಕು. ಮುಖ್ಯವಾಗಿ ಭೂದಾನಕ್ಕೆಸಮಾನವಾದ ೩೩ 
ಅಪೂಪಗಳನ್ನು ದಾನ ಮಾಡಿದರೆ ಭಗವಂತ ದೇಹದ ಒಳಗಿನ ಪಾಪಗಳನ್ನು 
ಪರಿಹರಿಸುತ್ತಾನೆ. ಅಪೂಪಗಳಲ್ಲಿ ಎಷ್ಟುರಂದ್ರಗಳಿರುತ್ತವೆಯೋ ಅಷ್ಟುಕಾಲ ಸ್ವರ್ಗದಲ್ಲಿ 
ವಾಸ ಎಂದು ಪುರಾಣ ಹೇಳುತ್ತದೆ. ಶನಿದೋಷವಿದ್ದರೂ ಅಧಿಕಾಮಾಸ ಆಚರಣೆಯಿಂದ 
ಪರಿಹರಿಸಿಕೊಳ್ಳಬಹುದು. ಅಪೂಪ ದಾನದ ಜೊತೆಯಲ್ಲಿ ದೀಪ ದಾನವನ್ನು 
ಕೊಡಬೇಕು. ದೀಪವು ಮಲಕ್ಕೆ ಸಮಾನವಾದ ಕತ್ತಲೆಯನ್ನು ಕಳೆಯುವುದು. 

ಈ ಮಾಸದಲ್ಲಿಮೌನ ವ್ರತ,ಭಾಗವತ ಶ್ರವಣ, ವ್ಯಾಸಪೂಜೆ, ಗೋದಾನ ,ಸುವರ್ಣ 
ದಾನ ಮುಂತಾದ ವ್ರತದಾನಗಳನ್ನು ಮಾಡಬೇಕು.ಈ ಮಾಸದಲ್ಲಿ 
ಪರಾನ್ನಭೋಜನತ್ಕಾಗ, ಉಪವಾಸ, ಅಯಾಚಿತ ವ್ರತ, ಧಾರಣ-ಪಾರಣವ್ರತವೂ 
ಬಹಳಶ್ರೇಷ್ಠ ಆಧಿಕಮಾಸದಲ್ಲಿ ಬ್ರಹ್ಮಯಜ್ಞಾಂಗ ಪಿತೃತರ್ಪಣ, ತಿಲ ತರ್ಪಣಾದಿಗಳನ್ನು 
ಎಂದಿನಂತೆ ತಪ್ಪದೇ ನೀಡಬೇಕು. 

ಅಧಿಕ ಮಾಸದಲ್ಲಿ ಮೃತರಾಗಿದ್ದರೆ ಅಧಿಕ ಮಾಸದಲ್ಲಿಯೇ ಅವರ ಶ್ರಾದ್ಧವನ್ನು 
ಮಾಡಬೇಕು. ನಿಜಮಾಸದಲ್ಲಿ ಮೃತರಾಗಿದ್ದರೆ ನಿಜಮಾಸದಲ್ಲಿಯೂ ಶ್ರಾದ್ಧವನ್ನು 
ಮಾಡಬೇಕು.ಅಧಿಕಮಾಸದ ಆಚರಣೆಯನ್ನು ಪ್ರತಿಯೊಬ್ಬರೂ ಆಚರಿಸಲೇಬೇಕು. 

ಮಲಮಾಸದಲ್ಲಿಹೊಸ ವ್ರತ ಧಾರಣೆ ಮಾಡಲು ಬರುವುದಿಲ್ಲ ಅದಕ್ಕೆ ಮೊದಲು 
ಅಧಿಕಮಾಸ ಪ್ರಾರಂಭವಾಗುವ ಮೊದಲು ಮೂರುದಿನ ಹಿಡಿಯುವ ವ್ರತ ಆಚರಣೆ 
ಮಾಡಿ ನಂತರ ಅಧಿಕದಲ್ಲಿ ಮಾಸದಲ್ಲಿಸಂಕಲ್ಪ ಪೂರ್ವಕ ವ್ರತ ಧಾರಣೆ ಮಾಡಿ ನೀವು 
ಯಾವುದೇ ವ್ರತ ಒಂದು ತಿಂಗಳು ಮಾಡಿದರೂ ಚಾತುರ್ಮಾಸ್ಯಪೂರ್ತಿ ಆಚರಣೆ 
ಮಾಡಿದ ಫಲ ಸಿಗುತ್ತೆ 


-56- ಅಧಿಕ ಮಾಸ 


ಸ್ತ್ರೀಯರು ಸುಲಭವಾಗಿ ಮಾಡಬಹುದಾದ ದಾನಗಳು 
ಮೂವತ್ತೂ ರು ಶಂಖ, ಚಕ್ರ, ಪದ್ಧರಂಗೋಲಿ ವ್ರತ 
ಮೂವತ್ತೂ ರು ಸ್ವಸ್ತಿಕ ರಂಗೋಲಿ ಶ್ರೀಕಾರ ರಂಗೋಲಿ ವ್ರತ 
ಮೂವತ್ತೂ ರು ನಮಸ್ಕಾರ ವ್ರತ 
ಮೂವತ್ತೂರು ಗೆಜ್ಜೆವಸ್ತ್ರಏರಿಸುವ ವ್ರತ 
ಮೂವತ್ತೂ ರು ತುಪ್ಪದ ಬತ್ತಿ ಹಚ್ಚುವ ವ್ರತ 
ಮೂವತ್ತೂ ರು ಹಾಡು ಹೇಳುವುದು (ದೇವರ ಭಜನೆ ) 
ಮೂವತ್ತೂ ರು ಹೂಎರಿಸುವ ವ್ರತ 
ನಿತ್ಯವೂ ಲಕ್ಷ್ಮೀಶೋಭಾನ ಪದದ ಪಾರಾಯಣ 
ಮೂವತ್ತೂ ರು ಬೆಳ್ಳಿಯ ಆಕಳುಕರು ದಾನ 
ಮುವತ್ತೂ ರು ವಿಷ್ಣುಪಾದ ದಾನ 
ಮೂವತ್ತೂ ರು ಅನ್ನಪೂರ್ಣೇಶ್ವರಿ ಮೂರ್ತಿ ದಾನ 
ಮೂವತ್ತೂ ರು ಅರಿಷಿಣ ಕುಂಕುಮ ಬಟ್ಟಲು ದಾನ 
ಮೂವತ್ತೂರು ಮುತ್ತೈದೆಯರಿಗೆ ಉಡಿ ತುಂಬುವ ವ್ರತ 
ಮೂವತ್ತೂ ರು ಮುತ್ತೈದೆಯರಿಗೆ ಬಳೆ ಇಡಿಸುವ ವ್ರತ 
ಒಂದು ವಟುವಿಗೆ ನಿತ್ಯ ಊಟ ಹಾಕುವ ವ್ರತ 
ಒಂದು ಮುತ್ತೆ ದೆಗೆ ನಿತ್ಯ ಹರಳು ಹಾಕಿ ಹೂ ಮುಡಿಸುವ ವ್ರತ .. 
ಒಂದು ಬ್ರಾಹ್ಮಣ ಮುತ್ತೆದೆಗೆ ನಿತ್ಯ ತಾಂಬೂಲದಕ್ಷಿಣೆ ವ್ರತ 
ಒಂದು ಒಣಕೊಬ್ಬರಿ ಗಿಟುಕಿನಲ್ಲಿರಂದ್ರಮಾಡಿ ಅಕ್ಕಿಯನ್ನುತುಂಬಿ ಕೃಷ್ಣನ ಮೂರ್ತಿಯನ್ನು 
ಇಟ್ಟುಮತ್ತೆ ಗಿಕಿನ ರಂದ್ರ ಮುಚ್ಚಿ ತಾಂಬೂಲದಕ್ಷಿಣೆ ಸಹಿತ ದಾನ ಮಾಡಬೇಕು. 
ಮೂವತ್ತೂ ರು ಮುತ್ತೈದೆಯರಿಗೆ ವಸ್ತ್ರದಾನ 
ಮೂವತ್ತೂ ರು ವಟುಗಳಿಗೆ ಸಂಧ್ಯಾವಂದನೆ ಸಾಮಗ್ರಿ ದಾನ 
ಮೂವತ್ತೂರು ಮರದ ಬಾಗಿಣ ಸಹಿತ ಮೂವತ್ತೂ ರು ದಂಪತಿ ಭೋಜನ 
ಮೂವತ್ತೂ ರು ಗಣದ ಜೊತೆ ಸೀರೆಯ ದಾನ. 
ಮೂವತ್ತೂರು ಜೊತೆ ದೀಪ ದಾನ. 
ಅಪೂಪ ದಾನ ವಿಶೇಷವಾದದ್ದು ಅಂದೆ ಅಕ್ಕಿ ಬೆಲ್ಲ ತುಪ್ಪ ದಿಂದ ಮಾಡಿದ ಭಕ್ಷ 
ಮೂವತ್ತೂ ರು ಒಂದು ತಟ್ಟೆಯಲ್ಲಿಟ್ಟುತಟ್ಟೆಸಮೇತ ಬ್ರಾಹ್ಮಣನಿಗೆ ಅಥವಾ ಅಳಿಯನಿಗೆ 
ದಾನ ಕೊಡಬೇಕು . ಅನಾರಸ ಶ್ರೇಷ್ಠ, ಖರ್ಚಿಕಾಯಿ, ಬೇಸನಲಾಡು, ಅಥವಾ ನಿಮಗೆ 
ಏನು ಅನುಕೂಲ ಅದನ್ನು ಮಾಡಿ ದಾನ ಮಾಡಿ. 


ಅಧಿಕ ಮಾಸ 


ಅಧಿಕಮಾಸದಲ್ಲಿನಿತ್ಯ ದಾನ 
ಶುಕ್ಲಪಕ್ಷ 

ಅರಿಶಿನ ಕುಂಕುಮ ಎಲೆಅಡಿಕೆದಕ್ಷಿಣೆ 
ಕುಂಕುಮ ಅರಿಶಿನ ಎಲೆಅಡಿಕೆದಕ್ಷಿಣೆ 
ಕೊಬ್ಬರಿ ಸಕ್ಕರೆ 

ನಿಂಬೆ ಹಣ್ಣುಸಕ್ಕರೆ ಏಲಕ್ಕಿ 

ಅಕ್ಕೆ ಎಲೆ ಅಡಿಕೆ ದಕ್ಷಿಣೆ 
ಮೊಸರು 

ಹಣ್ಣು 

ತೊಗರಿಬೇಳೆ 

ಗೋರಿಕಾಯಿ 

೨ ಬೆಲ್ಲದ ಅಚ್ಚು 

ಹಾಲು 

ಗೋಧಿಹಿಟ್ಟು 

ಮಲ್ಲಿಗೆ ಹೂವು 

ಸೌತೆಕಾಯಿ 

ಕೃಷ್ಣಪಕ್ಷ 

ಹೀರೇಕಾಯಿ 

ಗೆಡ್ಡೆ ಗೆಣಸು 

ಕುಪ್ಪಸ ಎಲೆ ಅಡಿಕೆ ದಕ್ಷಿಣೆ 
ಹುರಿಗಡಲೆ 

ಕಡಲೆಕಾಯಿ ಬೀಜ 

ರವೆ ಎಲೆ ಅಡಿಕೆ ದಕ್ಷಿಣೆ 

ಶ್ರೀ ಕೃಷ್ಣಸಮೇತ ತುಳಸಿ ದಾನ 
ಹತ್ತಿ 

ಕಡ್ಲೆಹಿಟ್ಟು 

ಗಾಜಿನ ಬಳೆ 

ಹೆಸರುಬೇಳೆ 

ಅವಲಕ್ಕಿ 


-57- 


-58- ಅಧಿಕ ಮಾಸ 


ಚತುರ್ದಶಿ ಕಡ್ಲೆಕಾಯಿ, ಎಣ್ಣೆ 
ಅಮಾವಾಸ್ಯೆ ಕಡ್ಲೆಬೇಳೆ 
ಶುದ್ಧ ಪಾಡ್ಯ ಕುಪ್ಪಸ ಎಲೆ ಅಡಿಕೆ ದಕ್ಷಿಣೆ 
XK 
ಅಪೂಪದಾನ 


ಅಧಿಮಾಸೇ ತು ಸಂಪ್ರಾಪ್ಟೇ ಗುಡಸರ್ಪಿಯುತಾನಿ ಚ । 

ತ್ರಯಸ್ವಿಂಶದಪೂಪಾನಿ ದಾತವ್ಯಾನಿ ದಿನೇ ದಿನೇ ॥ 

ಯಾವಂತಿ ತತ್ರ ಛಿದ್ರಾಣಿ ಅಪೂಪಸ್ಯ ಚ ಪಾರ್ಥಿವ । 

ತಾವದ್‌ ವರ್ಷಸಹಸ್ರಾಣಿ ಸರ್ಗಲೋಕೇ ಮಹೀಯತೇ ॥ 

"ಅಧಿಕಮಾಸದಲ್ಲಿ ಪ್ರತಿದಿನವೂ ಮೂವತ್ತಮೂರು ಅಪೂಪಗಳನ್ನು 
ದಾನವೀಯಬೇಕು. ಆ ಅಪೂಪಗಳಲ್ಲಿ ಎಷ್ಟು ಛಿದ್ರಗಳಿವೆಯೋ ಅಷ್ಟು ಸಾವಿರ 
ವರ್ಷಗಳ ತನಕ ದಾನವಿತ್ತವ ಸ್ಪರ್ಗದಲ್ಲಿ ಪೂಜಿಸಲ್ಪಡುತ್ತಾನೆ.' ಇತ್ಯಾದಿ ವಚನಗಳು 
ಪುರಾಣಗಳಲ್ಲೂ ಸ್ಟೃತಿಗಳಲ್ಲೂ ಹತ್ತು ಹಲವು ಕಾಣಿಸುತ್ತಿವೆ. ಅಧಿಕಮಾಸದಲ್ಲಿ 
ಅಪೂಪದಾನವು ಅತಿಪ್ರಶಸ್ತವೆಂಬುದು ಇದರ ಅಭಿಪ್ರಾಯ. 

ಅಪೂಪ ಎಂಬುದೊಂದು ಸಿಹಿತಿಂಡಿ. ಕನ್ನಡದಲ್ಲಿ ಮತ್ತು ತುಳುವಿನಲ್ಲಿ "ಅಪ್ಪ' 
ಎನ್ನಲಾಗುತ್ತದೆ. ಈ ಅಪೂಪವೂ ಹಲವು ರೀತಿಯಿದೆ. ತುಳುನಾಡಿನಲ್ಲಿಮಾಡುವ ಅಪ 
ಛಿದ್ರಗಳಿರುವುದಿಲ್ಲ ಇಲ್ಲಿಛಿದ್ರಗಳಿರುವ ಅಪೂಪವನ್ನು ದಾನಕ್ಕಾಗಿ ಸ್ಮೃತಿಗಳು ಹೇಳಿವೆ. 
ಹಾಗಾಗಿ “ಅತಿರಸ'ವೆಂದು ಕರೆಸಿಕೊಳ್ಳುವ ಚಿಕ್ಕ ಹಪ್ಪಳದಂತಿರುವ ಅಪೂಪವನ್ನು ಇಲ್ಲಿ 
ದಾನಕ್ಕಾಗಿ ಉಪಯೋಗಿಸುವುದು ಪ್ರಶಸ್ತ. ಇದನ್ನು ಅಕ್ಕಿಬೆಲ್ಲದಿಂದ ಮಾಡಿ ತುಪ್ಪದಲ್ಲಿ 
ಕರಿಯಬೇಕು. "ಗುಡಸರ್ಪಿಯುತಾನಿ ಚ' ಎಂದಿದ್ದಾರೆ. 

ಮೂವತ್ತಮೂರು ಅತಿರಸಗಳನ್ನು ಕಂಚಿನ ಪಾತ್ರೆಯಲ್ಲಿಟ್ಟು ಚಿಕ್ಕ ಪಾತ್ರೆಯಲ್ಲಿ 
ತುಪ್ಪವನ್ನು ಇಟ್ಟು ಹಿರಣ್ಯದಕ್ಷಿಣೆಯೊಂದಿಗೆ ವಿಪ್ರನಿಗೆ ದಾನವೀಯಬೇಕು. 

ತ್ರಯಸ್ವಿಂಶದಪೂಪಾನ್ನಂ ಕಾಂಸ್ಯಪಾತ್ರೇ ನಿಧಾಯ ಚ । 

ಸಫೃುತಂ ಸಹಿರಣ್ಯಂ ಚ ಬ್ರಾಹ್ಮಣಾಯ ನಿವೇದಯೇತ್‌ ॥ 

ಅಧಿಕಮಾಸದ ಪ್ರತಿದಿನ ಈ ದಾನವನ್ನು ನೀಡುವುದು ಅಶಕ್ಯವಾದರೆ ಒಂದು 
ದಿನವಾದರೂ ನೀಡಬಹುದು. ಅದರಲ್ಲಿಯೂ ಅಧಿಕಮಾಸದ ಎರಡು ದ್ವಾದಶಿಗಳು, 


ಹುಣ್ಣಿಮೆ, ಅಮಾವಾಸ್ಯೆ, ಕೃಷ್ಣಚತುರ್ದಶೀ, ವೈದ್ಭತಿ, ವ್ಯತೀಪಾತ ಈ ದಿನಗಳಲ್ಲಿನೀಡಿದ 
ದಾನ ಅತಿಶಯಫಲದಾಯಕ. 


ಅಧಿಕ ಮಾಸ -59- 


ಮೂವತ್ತಮೂರು ಅಪೂಪಗಳಲ್ಲಿ ಭಗವಂತನ ಮೂವತ್ತಮೂರು ರೂಪಗಳನ್ನು 
ಚಿಂತಿಸಬೇಕು. ಪದ್ಧಪುರಾಣವು ವಿಷ್ಣು ಜಿಷ್ಣು ಮೊದಲಾದ ಈ ರೂಪಗಳನ್ನು ಹೇಳಿದೆ. 
ಅಲ್ಲದೇ ಏಕಾದಶರುದ್ರರು ಅಷ್ಟವಸುಗಳು ದ್ವಾದಶಾದಿತ್ಯರು, ವಷಟ್ಕಾರದೇವತೆ ಮತ್ತು 
ಪ್ರಜಾಪತಿಯೆಂಬ ಮೂವತ್ತಮೂರು ದೇವತೆಗಳನ್ನು ಅಲ್ಲಿಚಿಂತಿಸಿ ದಾನವೀಯಬೇಕು. 
ಎರಡು ಬಾರಿ ಆಚಮನ, ಪ್ರಾಣಾಯಾಮ, ಶುಭತಿಥೌ ಅಧಿಕಮಾಸನಿಯಾಮಕ 
ಪುರುಷೋತ್ತಮರೂಪಿ ಪರಮಾತ್ಮಪ್ರೀತ್ಯರ್ಥಂ ಅಮುಕ ಗೋತ್ರೋದ್ಗವಸ್ಯ 
ಅಮುಕಶರ್ಮಣ: ಮಮ ಸಪತ್ನೀಕಸ್ಯ ನಿಖಲಪಾಪಕ್ಷಯ ಪೂರ್ವಕಂ 
ಭೂದಾನಫಲಾವಾಪ್ತಯೇ, ಅಪೂಪಚ್ಚಿದ್ರ ಸಮಸಂಖ್ಯವರ್ಷ ಸಹಸ್ರಾವಧಿ 
ಸ್ವರ್ಲೋಕನಿವಾಸಾದಿಪುರಾಣೋಕ್ತ ಫಲ ಸಿದ್ಧರ್ಥಂ ತ್ರಯಸ್ವಿಂಶದಪೂಪದಾನಾಖ್ಯಂ 
ಕರ್ಮ ಕರಿಷ್ಯೇ । ತದಂಗತ್ತೇನ ಅಪೂಪಪೂಜಾಂ ಬ್ರಾಹ್ಮಣಪೂಜಾಂ ಚ ಕರಿಷ್ಯೇ ॥ 
ಅಪೂಪ ಪೂಜೆ-ಮೂವತ್ತಮೂರು ದೇವತೆ ಹಾಗೂ ಭಗವದ್ರೂಪಗಳನ್ನು 
ಆವಾಹಿಸಬೇಕು. 
. ದ್ರೋಣನಾಮಕವಸುಂ ತದಂತರ್ಗತಂ ವಿಷ್ಣುಮಾವಾಹಯಾಮಿ ।ಟ 
. ಧ್ರುವನಾಮಕವಸುಂ ತದಂತರ್ಗತಂ ಜಿಷ್ಣುಮಾವಾಹಯಾಮಿ । 
. ದೋಷನಾಮಕವಸುಂ ತದಂತರ್ಗತಂ ಮಹಾವಿಷ್ಣುಮಾವಾಹಯಾಮಿ । 
. ಅರ್ಕನಾಮಕವಸುಂ ತದಂತರ್ಗತಂ ಹರಿಮಾವಾಹಯಾಮಿ । 
. ಅಗ್ಗಿನಾಮಕವಸುಂ ತದಂತರ್ಗತಂ ಕೃಷ್ಣಮಾವಾಹಯಾಮಿ । 
ದ್ಯುನಾಮಕವಸುಂ ತದಂತರ್ಗತಂ ಅಧೋಕ್ಷಜಮಾವಾಹಯಾಮಿ । 
. ಪ್ರಾಣನಾಮಕವಸುಂ ತದಂತರ್ಗತಂ ಕೇಶವಮಾವಾಹಯಾಮಿ । 
. ವಿಭಾವಸುನಾಮಕವಸುಂ ತದಂತರ್ಗತಂ ಮಾಧವಮಾವಾಹಯಾಮಿ । 
. ಭೀಮನಾಮಕರುದ್ರಂ ತದಂತರ್ಗತಂ ರಾಮಮಾವಾಹಯಾಮಿ । 
೧೦. ರೈವತನಾಮಕರುದ್ರಂ ತದಂತರ್ಗತಮಚ್ಯುತಮಾವಾಹಯಾಮಿ । 
೧೧. ಓಜೋನಾಮಕರುದ್ರಂ ತದಂತರ್ಗತಂ ಪುರುಷೋತ್ತಮಮಾವಾಹಯಾಮಿ। 
೧೨. ಅಜೈಕಪಾನ್ನಾನಾಮಕರುದ್ರಂ ತದಂತರ್ಗತಂ ಗೋವಿಂದಮಾವಾಹಯಾಮಿ। 
೧೩. ಮಹನ್ನಾಮಕರುದ್ರಂ ತದಂತರ್ಗತಂ ವಾಮನಮಾವಾಹಯಾಮಿ । 
೧೪.ಬಹುರೂಪನಾಮಕರುದ್ರಂ ತದಂತರ್ಗತಂ ಶ್ರೀಶಮಾವಾಹಯಾಮಿ | 
೧೫. ಭವನಾಮಕರುದ್ರಂ ತದಂತರ್ಗತಂ ಶ್ರೀಕಂಠಮಾವಾಹಯಾಮಿ । 


ಇ 0%೧ಣ ೧ ೧ ೫ 6ೇ೫ ಓಟ ೦ 


-60- ಅಧಿಕ ಮಾಸ 


೧೬ 


೧೭. 
೧೮. 


೧೯ 
೨೦ 


ಬಿ 
ವಿತ 
೨೩. 
೨೪. 
ಖಿಥಿ; 
೨೬. 
ವಿಪಿ 
೨೮. 
ರ 
೩೦. 
೩೧. 


೩೨ 


ವಾಮದೇವನಾಮಕರುದ್ರಂ ತದಂತರ್ಗತಂ ವಿಶಸಾಕ್ಷಿಣಮಾವಾಹಯಾಮಿ। 
ಉಗ್ರನಾಮಕರುದ್ರಂ ತದಂತರ್ಗತಂ ನಾರಾಯಣಮಾವಾಹಯಾಮಿ । 
ವೃಷಾಕಪಿನಾಮಕರುದ್ರಂ ತದಂತರ್ಗತಂ ಮಧುರಿಪುಮಾವಾಹಯಾಮಿ। 


. ಅಹಿರ್ಬುಧ್ದ್ಯನಾಮಕರುದ್ರಂ ತದಂತರ್ಗತಂ ಅನಿರುದ್ಧಮಾವಾಹಯಾಮಿ। 


ವಿವಸನನ್ನಾಮಕಾದಿತ್ಯಂ ತದಂತರ್ಗತಂ ತ್ರಿವಿಕ್ರಮಮಾವಾಹಯಾಮಿ । 
ಅರ್ಯಮನಾಮಕಾದಿತ್ಯಂ ತದಂತರ್ಗತಂ ವಾಸುದೇವಮಾವಾಹಯಾಮಿ!। 
ಪೂಷನಾಮಕಾದಿತ್ಯಂ ತದಂತರ್ಗತಂ ಜಗದ್ಯೋನಿಮಾವಾಹಯಾಮಿ । 
ತಷ್ಟನಾಮಕಾದಿತ್ಯಂ ತದಂತರ್ಗತಮನಂತಮಾವಾಹಯಾಮಿ । 
ಸವಿತೃನಾಮಕಾದಿತ್ಯಂ ತದಂತರ್ಗತಂ ಶೇಷಶಾಯಿನಮಾವಾಹಯಾಮಿ!। 
ಭಗನಾಮಕಾದಿತ್ಯಂ ತದಂತರ್ಗತಂ ಸಂಕರ್ಷಣಮಾವಾಹಯಾಮಿ । 
ಧಾತೃನಾಮಕಾದಿತ್ಯಂ ತದಂತರ್ಗತಂ ಪ್ರದ್ಯುಮ್ನಮಾವಾಹಯಾಮಿ । 
ಪರ್ಜನ್ಯನಾಮಕಾದಿತ್ಯಂ ತದಂತರ್ಗತಂ ದೈತ್ಯಾರಿಮಾವಾಹಯಾಮಿ । 
ವರುಣನಾಮಕಾದಿತ್ಯಂ ತದಂತರ್ಗತಂ ವಿಶಶೋಮುಖಮಾವಾಹಯಾಮಿ। 
ಮಿತ್ರನಾಮಕಾದಿತ್ಯಂ ತದಂತರ್ಗತಂ ಜನಾರ್ದನಮಾವಾಹಯಾಮಿ । 
ಶಕ್ರನಾಮಕಾದಿತ್ಯಂ ತದಂತರ್ಗತಂ ಧರಾವಾಸಮಾವಾಹಯಾಮಿ । 
ಉರುಕ್ರಮನಾಮಕಾದಿತ್ಯಂ ತದಂತರ್ಗತಂ ದಾಮೋದರಮಾವಾಹಯಾಮಿ। 


ವಷಟ್ಕಾರಮಪ್ಪ ಪದೇವತಾಂ ತದತರ್ಗತಂ ಅಫಾರ್ದನಮಾವಾಹಯಾಮಿ। 
೩೩. 


ಪ್ರಜಾಪತಿಮಪೂಪದೇವತಾಂ ತದಂತರ್ಗತಂ ಶ್ರೀಪತಿಮಾವಾಹಯಾಮಿ! 
ಆವಾಹಿತತ್ರಯಸ್ವಿಂಶದ್ದೇವತಾಭ್ಯೋ ನಮಃ । 
ಧ್ಯಾನಾವಾಹನಾದ್ಯುಪಚಾರಾನ್‌ ಸಮರ್ಪಯಾಮಿ ।ಟ 

ವಿಷ್ಣುಂ ಜಿಷ್ಣುಂ ಮಹಾವಿಷ್ಣು ಹರಿಂ ಕೃಷ್ಣಮಧೋಕ್ಷಜಮ್‌ । 

ಕೇಶವಂ ಮಾಧವಂ ರಾಮಮಚ್ಯುತಂ ಪುರುಷೋತ್ತಮಮ್‌ ॥ 
ಗೋವಿಂದಂ ವಾಮನಂ ಶ್ರೀಶಂ ಶ್ರೀಕಂಠಂ ವಿಶ್ವಸಾಕ್ಷಿಣಮ್‌ । 
ನಾರಾಯಣಂ ಮಧುರಿಪುಮನಿರುದ್ದಂ ತ್ರಿವಿಕ್ರಮಮ್‌ ॥ 

ವಾಸುದೇವಂ ಜಗದ್ಯೋನಿಮನಂತಂ ಶೇಷಶಾಯಿನಮ್‌ । 

ಸಂಕರ್ಷಣಂ ಚ ಪ್ರದ್ಯುಮ್ಮಂ ದೈತ್ಯಾರಿಂ ವಿಶಶೋಮುಖಮ್‌ ॥ 


ಅಧಿಕ ಮಾಸ -61- 


ಜನಾರ್ದನಂ ಧರಾವಾಸಂ ದಾಮೋದರಮಘಾರ್ದನಮ್‌ । 

ಶ್ರೀಪತಿಂ ಚ ತ್ರಯಸ್ವಿಂಶದುದ್ದಿಶ್ಯ ಪ್ರತಿನಾಮಭಿಃ ॥ 

ಮಂತ್ರೆರೇತೈೆತ್ಚ ಯೋ ದದ್ಯಾದ್‌ ತ್ರಯಸ್ವಿಂಶದಪೂಪಕಮ್‌ । 

ಪ್ರಾಪ್ನೋತಿ ವಿಪುಲಾಂ ಲಕ್ಷ್ಮೀಂ ಪುತ್ರಪೌತ್ರಾದಿಸಂತತಿಮ್‌ ॥ 

ಈ ಶ್ಲೋಕಗಳನ್ನು ಪಠಿಸಿ ಅಪೂಪಗಳಿಗೆ ನಮಿಸಿ, ವಿಪ್ರರನ್ನು ಗಂಧಪಷ್ಟಾಕ್ಷತ 
ತಾಂಬೂಲಾದಿಗಳಿಂದ ಪೂಜಿಸಿ ಅಪೂಪದಾನವನ್ನು ಕೊಡಬೇಕು. 

KX 
ಅಪೂಪದಾನ ಮಂತ್ರ 

ವಿಷ್ಣುರೂಪೀ ಸಹಸ್ರಾಂಶುಃ ಸರ್ವಪಾಪಪ್ರಣಾಶನ:ಃ । 

ಅಪೂಪಾನ್ನಪ್ರದಾನೇನ ಮಮ ಪಾಪಂ ವ್ಯಪೋಹತು ॥ 

ನಾರಾಯಣ ಜಗದ್ದೀಜ ಭಾಸ್ಕರಪ್ರತಿರೂಪದ್ಭಕ್‌ । 

ವ್ರತೇನಾನೇನ ಪುತ್ರಾಂಶ್ಚ ಸಂಪದಂ ಚಾಭಿವರ್ಧಯ ॥ 

ಯಸ್ಯ ಹಸ್ತೇ ಗದಾಚಕ್ರೇ ಗರುಡೋ ಯಸ್ಯ ವಾಹನಮ್‌ । 

ಶಂಖಃ ಕರತಲೇ ಯಸ್ಯ ಸ ಮೇ ವಿಷ್ಣುಃ ಪ್ರಸೀದತು ॥ 

ಕಲಾಕಾಷ್ಠಾದಿರೂಪೇಣ ನಿಮೇಷಘಟಿಕಾದಿನಾ । 

ಯೋ ವಂ(ಪಂ)ಚಯತಿ ಭೂತಾನಿ ತಸ್ಮೈ ಕಾಲಾತ್ಮನೇ ನಮಃ ॥ 

ಕುರುಕ್ಷೇತ್ರಮಯೋ ದೇಶಃ ಕಾಲಃ ಪರ್ವ ದ್ವಿಜೋ ಹರಿಃ । 

ಪೃಥ್ವೀಸಮಮಿದಂ ದಾನಂ ಗೃಹಾಣ ಪುರುಷೋತ್ತಮ ॥ 

ಮಲಾನಾಂ ಚ ವಿಶುದ್ಧರ್ಥಂ ಪಾಪಪ್ರಶಮನಾಯ ಚ ।ಟ 

ಪುತ್ರಪೌತ್ರಾಭಿವೃದ್ದ ರಂ ತವ ದಾಸ್ಯಾಮಿ ಭಾಸ್ಕರ || 

(ಮಂತ್ರೇಣಾನೇನ ಯೋ ದದ್ಯಾತ್‌ ತ್ರಯಸ್ವಿಂಶದಪೂಪಕಾನ್‌ । 

ಪ್ರಾಪ್ನೋತಿ ವಿಪುಲಾಂ ಲಕ್ಷ್ಮೀಂ ಪುತ್ರಪೌತ್ರಾದಿಸಂಪದ:ಃ ॥) 

ಪದ್ಧಪುರಾಣದ ಈ ಶ್ಲೋಕಗಳಿಂದ "ಅಮುಕನಾಮಕೋ5ಹಂ ಅಮುಕಶರ್ಮಣೇ 
ತುಭ್ಯಂ ಸಂಪ್ರದದೇ ನ ಮಮ ।' ಎಂದು ದಾನವಿತ್ತು ದಕ್ಷಿಣೆಯನ್ನು ಕೊಟ್ಟು ನಮಿಸಿ 
ಆಶೀರ್ವಾದವನ್ನು ಪಡೆಯಬೇಕು. 


-62- ಅಧಿಕ ಮಾಸ 


ಅನೇನ ಸೋಪಸ್ಮರಾಪೂಪದಾನೇನ ಮಾಸನಿಯಾಮಕಪುರುಷೋತ್ತಮಾತ್ಮಕ 
ಮಧ್ವಪತಿಃ ಗೋಪಾಲಕೃಷ್ಣ ಪ್ರೀಯತಾಮ್‌ ॥ 


Xk 


ಅಧಿಕಮಾಸದ ಧರ್ಮಗಳು 


ಅಧಿಕಮಾಸಕ್ಕೆ ರಾಧಾಸಮೇತ ಪುರುಷೋತ್ತಮನು ನಿಯಾಮಕ. ಆ ಭಗವಂತನ 
ಪ್ರೀತಿಗಾಗಿ ಈ ಧರ್ಮಗಳನ್ನು 


ನಡೆಸಬೇಕು. ಸ್ನಾನ, ದಾನ, ಉಪವಾಸಗಳು ವಿಶೇಷವಾಗಿ ಪುಣ್ಯದಾಯಕ. 


ಸ್ನಾನ- ತನಗೆ ಹತ್ತಿರವಿರುವ ನದೀ, ಸರೋವರ, ಕೊಳ ಮೊದಲಾದವುಗಳಲ್ಲಿಬೆಳಿಗ್ಗೆ 
ಮತ್ತು ಮಧ್ಯಾಹ್ನ ಸ್ನಾನವನ್ನು ಮಾಡಬೇಕು. ಅದಕ್ಕಾಗಿ ದೂರದ ತೀರ್ಥಗಳಿಗೆ 
ಹೋಗಬಾರದು. ಅಧಿಕಮಾಸದಲ್ಲಿ ತೀರ್ಥಯಾತ್ರೆ ನಿಷಿದ್ಧ. 


ದಾನ ಅಪೂಪದಾನ ಹಾಗೂ ದೀಪದಾನಗಳು ವಿಶೇಷ. ಕಂಚಿನ ಸಂಪುಟದಲ್ಲಿ 
೩೩ ಅಪೂಪಗಳನ್ನು ಇಟ್ಟುದಾನ ಮಾಡುವುದರಿಂದ ಬ್ರಹ್ಮಾಂಡದಾನದ ಪುಣ್ಯವೆಂದು 
ಮಹದೇವರು ಪಾರ್ವತೀದೇವಿಯವರಿಗೆ ಉಪದೇಶಿಸಿದ್ದಾರೆ. ದೇವರಮುಂದೆ 
ಅಖಂಡದೀಪವನ್ನು ತುಪ್ಪ ಎಳ್ಳೆಣ್ಣೆ ಅಥವಾ ಹಿಪ್ಪೆ ಎಣ್ಣೆಯಿಂದ ಇಡಬೇಕು. ಇದಕ್ಕೆ 
ಅನುಕೂಲ ಮಾಡಿಕೊಡಲುಬ್ರಾಹ್ಮಣರಿಗೆ ದೀಪದ ಕಂಭ, ತೈಲ/ತುಪ್ಪ ಬತ್ತಿಗಳನ್ನುದಾನ 
ಮಾಡಬಹುದು. 


ಉಪವಾಸ- ಒಂದು ದಿನ ಉಪವಾಸ ಮಾಡಿದರೂ ಮಹಾಪುಣ್ಯ ಎದೆ. ಯಥಾಶಕ್ತಿ 
ಉಪವಾಸ ಮಾಡಬಹುದು. ಒಪ ಪತ್ತು ಊಟಮಾಡಿಕೊಂಡೂ ಒಂದು ತಿಂಗಳು 
ಕಳೆಯಬಹುದು. 


ಪೂಜಾ- ನಮ್ಮ ಯೋಗ್ಯತೆಗೆ ತಕ್ಕಂತೆ ಬಂಗಾರ, ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ 
ಕಲಶವನ್ನು ಇಟ್ಟು ಅದರಲ್ಲಿ ರಾಧಾಸಮೇತ ಪುರುಷೋತ್ತಮನನ್ನು ಆವಾಹಿಸಿ 
ಪೂಜಿಸಬೇಕು. ತಿಂಗಳೂ ಹೀಗೆ ಪೂಜೆ ಮಾಡಬೇಕು. ಕಡೆಗೆ ಒಂದುದಿವಸವಾದರೂ 
ಪೂಜಿಸಬೇಕು. 

ಜ್ಞಾನಕಾರ್ಯ- ಯಥಾಶಕ್ತಿ ಶ್ರೀಮದ್ಭಾಗವತ, ಶ್ರೀಮದ್ಭಗವದ್ಗೀತಾ, ಅಧಿ 
ಕಮಾಸಮಹಾತ್ರೆ ಶ್ರೀವಿಷ್ಣುಸಹಸ್ರನಾಮ 

ಇವುಗಳನ್ನು ಪ್ರವಚನ/ಪಾರಾಯಣ/ಶ್ರವಣವನ್ನು ಮಾಡಬೇಕು. 


ಅಧಿಕ ಮಾಸ -63- 


ನಿರಂತರವೂ ಪಠಿಸಬೇಕಾದ ಶ್ಲೋಕ- 


ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಮ್‌ । 

ಗೋಕುಲೋತ್ತವಮೀಶಾನಂ ಗೋವಿಂದಂ ಗೋಷಿಕಾಪ್ರಿಯಮ್‌ ॥ 

ಹೋಮ- ಅಧಿಕಮಾಸದಲ್ಲಿ ಪವಮಾನಹೋಮ ಮೊದಲಾದ 
ವಿಶೇಷಹೋಮಗಳನ್ನು ಮಾಡಬಾರದು. ನಿತ್ಯ 

ಹೋಮಗಳಾದ ಅಗ್ನಿಕಾರ್ಯ, ಔಪಾಸನ, ವೈಶ್ವದೇವಗಳನ್ನುಮಾತ್ರ ಮಾಡಬೇಕು. 


ಸಂಸ್ಕಾರಗಳು- ಅಧಿಕಮಾಸದಲ್ಲಿ ಗರ್ಭಾಧಾನ, ಸೀಮಂತ, ಜಾತಕರ್ಮ, 
ನಾಮಕರಣ, ನಿಷ್ಠಮಣ, ಅನ್ನಪ್ರಾಶನಗಳನ್ನು ಮಾಡಬಹುದು. ಚೌಲ, ಉಪನಯನ, 
ವಿವಾಹಗಳು ಕೂಡದು. ವ್ರತಗಳನ್ನು ಆರಂಭಿಸುವುದೂ ಉದ್ಯಾಪನೆ ಮಾಡುವುದೂ 
ನಿಷಿದ್ದ 

ಶ್ರಾದ್ಧಗಳು- ಮನ್ಹಾದಿ, ಯುಗಾದಿ, ದರ್ಶಶ್ರಾದ್ಧಗಳನ್ನು ಅಧಿಕಮಾಸದಲ್ಲೂ 
ಮಾಡಬೇಕು. ಪ್ರತಿಸಾಂವತ್ತರಿಕಶ್ರಾದ ವನ್ನು ಅಧಿಕಮಾಸದಲ್ಲಿ 'ಸಂಕಲವಿಧಾನದಿಂದ 
ಮಾಡಿ, ನಿಜಮಾಸದಲ್ಲಿ ಬಂಡಸ ತವಾಗಿ ಮಾಡಬೇಕು. ಅಧಿಕಮಾಸದಲ್ಲೇ 
ಮೃತರಾದವರಿಗೆ ಅಧಿಕಮಾಸದಲ್ಲಿ ಪಿಂಡಸಹಿತಶ್ರಾದ್ದವನ್ನು ಮಾಡಿ, ನಿಜಮಾಸದಲ್ಲಿ 
ಸಂಕಲ್ಲಶ್ರಾದ್ದ ಮಾಡಿದರೆ ಸಾಕು. ಹಿಂದಿನ ವರ್ಷದಲ್ಲಿ ಈ ಅಧಿಕಮಾಸದಲ್ಲಿ ಹನ್ನೆರಡು 
ತಿಂಗಳು ತುಂಬಿದರೆ, (ಸರ್ವಜಿತ್‌ಸಂವತ್ಸರದ ಅಧಿಕಜ್ಯೇಷ್ಠದಲ್ಲಿ ಹನ್ನೆರಡು ತಿಂಗಳು 
ತುಂಬಿದರೆ) ಅಧಿಕಮಾಸದಲ್ಲೇ ಊನಾಬ್ದಿಕ, ವಿಮೋಕ, ವರ್ಷಾಬ್ಯಿಕಗಳನ್ನು 
ಮಾಡಬೇಕು. ನಿಜಮಾಸದಲ್ಲಿ ಪ್ರತಿಸಾಂವತ್ಸರಿಕಶ್ರಾದ್ದ ವನ್ನು ಮಾತ್ರ ಪುನಃ ಮಾಡಲೆಕು.. 

ವರ್ಷದ ಮಧ್ಯೆ ಅಧಿಕಮಾಸ ಬಂದಿದ್ದರೆ ಆ ಮಾಸಿಕವನ್ನೇ ಅಧಿಕಮಾಸ ಮತ್ತು 
ನಿಜಮಾಸದಲ್ಲಿ ಎರಡು ಸಾರಿ ಮಾಡಬೇಕು. ಉದಾಹರಣೆಗೆ, ಯಾರಾದರೂ ಈ 
ಚೈತ್ರಮಾಸದಲ್ಲಿ ಮೃತರಾಗಿದ್ದರೆ, ತೃತೀಯಮಾಸಿಕವನ್ನೇ ಅಧಿಕಜ್ಯೇಷ್ಯ ನಿಜಜ್ಯೇಷ್ಠ 
ಎರಡರಲ್ಲೂಮಾಡಬೇಕು. ಯಾರಾದರೂ ಈ ಅಧಿಕಮಾಸದಲ್ಲೇ ಮೃತರಾದರೆ ಅವರಿಗೆ 
ಪ್ರಥಮಮಾಸಿಕವನ್ನೇ ನಿಜಮಾಸದಲ್ಲೂ ಮಾಡಿ ಅನಂತರ ಕ್ರಮವಾಗಿ ಊನಮಾಸಿಕ 
ಮೊದಲಾದುವನ್ನು ಮಾಡುತ್ತಾ ಹೋಗಬೇಕು. 


-64- ಅಧಿಕ ಮಾಸ ' 


॥॥ ಪುರುಷೋತ್ತಮ (ಅಧಿಕ) ॥ ಶುದ್ಧ 11 ಏಕಾದಶೀ ॥॥ 


ಯುಧಿಷ್ಠಿರ ಉವಾಚ 

ಶ್ರುತಾನಿ ಬಹುಧರ್ಮಾಣಿ ವ್ರತಾನಿ ಚ ಜಗತ್ಸಭೋ । 

ಏಕಾದಶೀಸಮಂ ಕಿಂಚಿಚ್ಛುತಂ ನೈವ ಜನಾರ್ದನ Tell 

ಯುಧಿಷ್ಠಿರನು ಹೇಳಿದನು- ಎಲೈ ಪ್ರಭುವಾದ ಕೃಷ್ಣನೇ ! ನಾನು ಅನೇಕವಾದ 
ವ್ರತಗಳನ್ನೂ ಧರ್ಮಗಳನ್ನೂ ಕೇಳಿದ್ದೇನೆ. ಆದರೆ ಏಕಾದಶಿಗೆ ಸಮವಾದುದೊಂದನ್ನೂ 
ಕೇಳಿಯೇ ಇಲ್ಲ. 

ಪುನಸ್ತೆ ನಕಾದಶೀಂ ಬ್ರೂಹಿ ಪಾಪಫ್ಲೀಂ ಪುಣ್ಯದಾಯಿನೀಂ । 

ಯಾಂ ಕೃತ್ವಾ ಮನುಜೋ ಲೋಕೇ ಪ್ರಾಪ್ನಯಾತ್ಮರಮಂ ಪದಂ  11೨॥ 

ಮತ್ತೆ ಮತ್ತೆ ಆ ಪಾಪನಾಶವಾದ ಪುಣ್ಯಪ್ರದವಾದ ಏಕಾದಶಿಯ ವಿಷಯವನ್ನೇ 
ಹೇಳು. ಆ ಏಕಾದಶಿಯನ್ನು ಲೋಕದಲ್ಲಿ ಆಚರಿಸುವುದರಿಂದ ಮನುಷ್ಯನು 
ಮುಕ್ತಿಯನ್ನು ಹೊಂದುತ್ತಾನೆ. 

| ಶ್ರೀಕೃಷ್ಣ ಉವಾಚ 

ಶುಕ್ಲೇ ವಾ ಯದಿ ವಾ ಕೃಷ್ಣೇ ಯದಾ ಚೈಕಾದಶೀ ಭವೇತ್‌ । 

ನ ತ್ಯಾಜ್ಯಾ ಜಗತೀಪಾಲ ಮೋಕ್ಸಸೌಖ್ಯವಿವರ್ಧಿನೀ 11೩. 

ಶ್ರೀಕೃಷ್ಣನು ಹೇಳಿದನು- ಎಲೈ ಧರ್ಮಜನೇ ! ಶುಕ್ನಪಕ್ನದಲ್ಲಾಗಲೀ 
ಕೃಷ್ಣಪಕ್ಚದಲ್ಲಾಗಲೀ ಏಕಾದಶಿಯು ಬಂದರೆ ಬಿಡಬಾರದು. ಅದನ್ನೂ ಮಾಡಬೇಕು. 
ಅದು ಮೋಕ್ಷವನ್ನೂ ಸೌಖ್ಯವನ್ನೂ ಕೊಡುತ್ತದೆ. 

ಏಕಾದಶೀ ಕಲೌ ರಾಜನ್‌ ಭವಬಂಧನಮೋಚನೀ । 

ಕಾಮದಾ ಸರ್ವಕಾಮಾನಾಂ ಪಾಪಾನಾಂ ಪಾಪಹಾ ಭುವಿ Kal 

ಎಲ್ಫೆ ರಾಜನೇ! ಈ ಏಕಾದಶಿಯು ಕಲಿಯುಗದಲ್ಲಿಸಂಸಾರ ಬಂಧನವನ್ನು (ಜನನ 
ಮರಣಗಳನ್ನು) ಬಿಡಿಸುತ್ತದೆ. ಭೂಮಿಯಲ್ಲಿರುವ ಇಚ್ಛೆಗಳೆಲ್ಲವನ್ನೂ 
ಒದಗಿಸಿಕೊಡುತ್ತದೆ. ಪಾಪಿಗಳ ಪಾಪವೆಲ್ಲವನ್ನೂ ನಾಶಮಾಡುತ್ತದೆ. 

ರವಿವಾರೇಥ ಮಾಂಗಲ್ಯೇ ಸಂಕ್ರಮೇ ವಾ ನೃಪೋತ್ತಮ । 

ಏಕಾದಶೀ ಸದೋಪೋಷ್ಯಾ ಪುತ್ರಪೌತ್ರವಿವರ್ಧಿನೀ 11೫1! 

ಭಾನುವಾರದ ಏಕಾದಶೀ, ಮಂಗಳವಾರದ ಏಕಾದಶೀ, ಸಂಕ್ರಮಣದ ಏಕಾದಶೀ, 
ಇವನ್ನು ಯಾವಾಗಲೂ ಬಿಡದೆ ಉಪವಾಸ ಮಾಡಬೇಕು. ಪುತ್ರ ಪೌತ್ರರನ್ನು ಕೊಟ್ಟು 
ಹೆಚ್ಚಿಸುತ್ತದೆ. 


ಅಧಿಕ ಮಾಸ -63- 


ಏಕಾದಶೀವ್ರತಂ ಕ್ವಾಪಿ ನ ತ್ಯಾಜ್ಯಂ ವಿಷ್ಣುವಲ್ಲಬೈೆಃ । 


ಆಯುಪ್ಕೀರ್ತಿಪ್ರದಂ ನಿತ್ಯಂ ಸಂತಾನಾರೋಗ್ಯವಿತ್ತದಂ 11೬.|| 
ಮೋಕ್ಷದಂ ರೂಪದಂ ರಾಜನ್ನಿತ್ಯಮೇಕಾದಶೀ ವ್ರತಂ । 
ಯೇ ಕುರ್ವಂತಿ ಮಹೀಪಾಲ ಶ್ರದ್ಧಯಾ ಪರಯಾ ಯುತಾಃ 11೭ 


ಎಲೈ ಧರ್ಮಜನೇ! ವೈಷ್ಣವರಾದವರು ಏಕಾದಶೀ ವ್ರತವನ್ನು ಬಿಡಲೇಬಾರದು. 
ಯಾರು ಹೆಚ್ಚಾದ ಶ್ರದ್ಧೆಯಿಂದ ಮಾಡುವರೋ ಅವರಿಗೆ ಆಯಸ್ಸು, ಕೀರ್ತಿ, ಸಂತಾನ, 
ಹಣ, ಮೋಕ್ಟ, ಸೌಂದರ್ಯ ಇವನ್ನು ಕೊಡುತ್ತದೆ. 

ಯಥೋಕ್ತವಿಧಿನಾ ಲೋಕೇ ತೇ ನರಾ ವಿಷ್ಣುರೂಪಿಣಃ । 

ಜೀವನ್ನುಕ್ತಾಸ್ತು ಭೂಪಾಲ ದೃಶ್ಯಂತೇ ನಾತ್ರ ಸಂಶಯಃ ISI 

ಯಾರು ಹೆಚ್ಚು ಶ್ರದ್ದೆಯಿಂದ ಲೋಕದಲ್ಲಿ ವಿಧಿವತ್ತಾಗಿ ಏಕಾದಶೀ ವ್ರತವನ್ನು 
ಮಾಡುತ್ತಾರೆಯೋ ಅವರು ವಿಷ್ಣುರೂಪಿಗಳು. ಅವರೇ ಲೋಕದಲ್ಲಿ ಜೀವನ್ನುಕ್ತರಾಗಿ 
ಕಾಣಿಸುತ್ತಿರುತ್ತಾರೆ. | 

ಯುಧಿಷ್ಠಿರ ಉವಾಚ 

ಜೀವನ್ಮುಕ್ತಃ ಕಥಂ ಕೃಷ್ಣ ವಿಷ್ಣುರೂಪಾಃ ಕಥಂ ಪುನಃ । 

ಕಾಮರೂಪಾಶ್ಚ ದೃಶ್ಯಂತೇ ಪರಂ ಕೌತೂಹಲಂ ಹಿ ಮೇ NE 

ಯುಧಿಷ್ಠಿರನು ಹೇಳಿದನು- ಎಲೈ ಕೃಷ್ಣನೇ! ಅವರು ಹೇಗೆ ಜೀವನ್ನುಕ್ತರು? 
ವಿಷ್ಣುರೂಪಿಗಳು ತಾನೆ ಹೇಗೆ? ಅವರನ್ನು ನೋಡಿದರೆ ಪಾಪಿಗಳಂತೆಯೇ ಕಾಣುತ್ತಾರೆ. 
ಇದನ್ನು ನೋಡಿ ನನಗೆ ಬಹು ಆಶ್ಚರ್ಯ ಉಂಟಾಗುತ್ತದೆ. 


ಶ್ರೀಕೃಷ್ಣ ಉವಾಚ 
ಯೇ ಚ ರಾಜನ್ನಲೌ ಭಕ್ಕಾ ನಿರ್ಜಲಂ ವ್ರತಮುತ್ತಮಂ । 
ಏಕಾದಶ್ಯಾಃ ಪ್ರಕುರ್ವಂತಿ ವಿಧಿದೃಷ್ಟೇನ ಕರ್ಮಣಾ 11೧೦॥ 
ನ ಕಥಂವಿಷ್ಣುರೂಪಾಸ್ತೇ ಜೀವನ್ಮುತ್ತಾಃ ಕಥಂ ನ ಹಿ | 
ಸರ್ವಪಾಪಹರಂ ಪುಣ್ಯಂ ವ್ರತಮೇಕಾದಶೀಸಮಂ 11೧೧॥ 


ಶ್ರೀಕೃಷ್ಣನು ಹೇಳಿದನು- ಎಲೈ ಧರ್ಮಜನೇ! ಯಾರು ಕಲಿಯುಗದಲ್ಲಿ 
ಏಕಾದಶಿಯನ್ನು ವಿಧಿವತ್ತಾಗಿ ಆಚರಿಸಿ ನೀರನ್ನೂ ಕುಡಿಯದೆ ಇರುವರೋ ಅವರು 
ಹೇಗೆತಾನೇ ವಿಷ್ಣುಬಿಂಬರಲ್ಲ! ಜೀವನ್ಮುಕ್ತರೂ ತಾನೇ ಅಲ್ಲ! ಏಕಾದಶಿಯು ಎಲ್ಲಾ 
ಪಾಪಗಳನ್ನೂ ಹಾಳುಮಾಡುತ್ತದೆ. 

ನ ಕಿಂಚಿದ್ದಿದ್ಯತೇ ರಾಜನ್‌ ಸರ್ವಕಾಮಪುದಂ ನೃಣಾಂ । 

ಏಕಾಶನಂ ದಶಮ್ಯಾಂ ತು ನಂದಾಯಾಂ ನಿರ್ಜಲಂ ವ್ರತಂ 11೧೨1 


-66- ಅಧಿಕ ಮಾಸ 


ಪಾರಣಂ ಚೈವ ಭದ್ರಾಯಾಂ ಕೃತ್ವಾ ವಿಷ್ಣುಸಮಾ ನರಾಃ । 


ಶ್ರದ್ಧಾವಾನ್ಯಸ್ತು ಕುರುತೇ ಕಾಮದಾಯಾ ವ್ರತಂ ಶುಭಂ HOA 
ವಾಂಛಿತಂ ಲಭತೇ ಸೋsಪಿ ಇಹ ಲೋಕೇ ಪರತ್ರ ಚ । 
ಪವಿತ್ರಾ ಪಾವನೀ ಹ್ಯೇಷಾ ಮಹಾಪಾತಕನಾಶಿನೀ 11೧೪॥ 


ಈ ಏಕಾದಶಿಗೆ ಸಮವಾದ ವ್ರತವು ಯಾವುದೂ ಇಲ್ಲವೇ ಇಲ್ಲ. ಎಲ್ಲಾ 
ಇಷ್ಟಾರ್ಥಗಳನ್ನೂ ಕೊಡುತ್ತದೆ. ದಶಮಿಯ ದಿನ ಒಪ್ಪತ್ತು ಊಟಮಾಡಿ ಏಕಾದಶಿಯ 
ದಿನ ನೀರನ್ನು ಕುಡಿಯದೆ ವ್ರತವನ್ನು ಮಾಡಿ ದ್ವಾದಶಿಯ ದಿವಸ ಪಾರಣೆಯನ್ನು 
ಮಾಡಿದವನು ಹೇಗೆತಾನೇ ವಿಷ್ಣುವಿಗೆ ಸಮಾನನಾಗುವುದಿಲ್ಲ| ಶ್ರದ್ಧೆಯಿಂದ ಈ 
ಏಕಾದಶಿಯನ್ನು ಮಾಡಿದವನು ಈ ಲೋಕದಲ್ಲಿ ಇಷ್ಟವಾದುವನ್ನೆಲ್ಲಾ ಹೊಂದಿ 
ಪರಲೋಕದಲ್ಲಿ ಉತ್ತಮ ಪದವನ್ನು ಹೊಂದುತ್ತಾನೆ. ಈ ಕಾಮದೈಕಾದಶಿಯು 
ಪಾವನವಾದುದು. ಪಾಪನಾಶಕವಾದುದು. 

ಭುಕ್ತಿಮುಕ್ತಿಪ್ರದಾ ಚೈವ ಕರ್ತ್ನೃಹಣಾಂ ನೃಪಸತ್ತಮ । 

ಕಾಮದಾಯಾಂ ವಿಧಾನೇನ ಪೂಜಯೇತ್ಪುರುಷೋತ್ತಮಂ 11೧೫ 

ಪುಷ್ಪಧೂಪಾದಿಭಿಕ್ಚೆವ ನೈವೇದ್ಯೈಶ್ಚ ಫಲಪ್ರದಾ। 

ಕಾಂಸ್ಕಂ ಮಾಂಸಂ ಮಸೂರಾಂಶ್ಚ ಚಣಕಾನ್ಫೋದ್ರವಾಂಸ್ತಾ  11೧೬॥ 

ಶಾಕಂ ಮಧು ಪರಾನ್ನಂ ಚ ಪುನರ್ಭೋಜನಮೈಥುನೇ । 

ವೈಷ್ಣವೋ ವ್ರತಕರ್ತಾ ಚ ದಶಮ್ಯಾಂ ದಶ ವರ್ಜಯೇತ್‌ Tera] 

ಈ ಕಾಮದೈಕಾದಶಿಯನ್ನು ಮಾಡತಕ್ಕವರಿಗೆ ಭುಕ್ತಿ ಮುಕ್ತಿಗಳನ್ನು ಕೊಟ್ಟು ಸಕಲ 
ಇಷ್ಟಾರ್ಥಗಳನ್ನೂ ಕೊಡುತ್ತದೆ. ಕಾಮದೆಯನ್ನು ವಿಧಿವತ್ತಾಗಿ ಮಾಡಿ 
ಪುರುಷೋತ್ತಮನನ್ನು ಹೂವು, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿದರೆ 
ಇಷ್ಟಾರ್ಥಗಳನ್ನು ಕೊಡುತ್ತದೆ. ಕಂಚು, ಮಾಂಸ, ನವಣೆ, ಕಡಲೆ, ಹಾರಕ, 
ಕಾಯಿಪಲ್ಯಗಳು, ಜೇನು, ಪರಾನ್ನ, ಮತ್ತೆ ಊಟ ಮಾಡುವುದು, ಹೆಂಗಸರನ್ನು 
ರಮಿಸುವುದು. ದಶಮಿಯ ದಿವಸ ಈ ಹತ್ತನ್ನೂ ಬಿಟ್ಟು ಬಿಡಬೇಕು. 

ದ್ಯೂತಂ ಕ್ರೀಡಾಂ ತಥಾ ನಿದ್ರಾಂ ತಾಂಬೂಲಂ ದಂತಧಾವನಂ । 


ಪರಾಪವಾದಂ ಪೈಶುನ್ಯಂ ಸೇಯಂ ಹಿಂಸಾಂ ತಥಾ ರತಿಂ 11೧೮॥। 
ಕ್ರೋಧಂ ಚ ವಿತಥಂ ವಾಕ್ಯಮೇಕಾದಶ್ಯಾಂ ವಿವರ್ಜಯೇತ್‌ । 
ಕಾಂಸ್ಕಂ ಮಾಂಸಂ ಮಸೂರಾಂಶ್ಚ ತೈಲಂ ವಿತಥಭಾಷಣಂ 11೧೯॥ 


ವ್ಯಾಯಾಮಂ ಚ ಪ್ರವಾಸಂ ಚ ಪುನರ್ಭೋಜನಮೈಥುನೇ ಟ 
ವೃಷಪೃಷ್ಠಂ ಪರಾನ್ನಂ ಚ ಶಾಕಂ ಚ ದ್ವಾದಶೀದಿನೇ 11೨೦॥ 


ಅಧಿಕ ಮಾಸ -67- 


ಕಂಚು, ಮಾಂಸ, ನವಣೆ, ಎಳ್ಳೆಣ್ಣೆ, ಸುಳ್ಳು ಹೇಳುವುದು, ಸಾಧನೆ, ಪ್ರಯಾಣ, 
ಮತ್ತೆ ಊಟಮಾಡುವುದು. ಮೈಥುನ, ಎತ್ತಿನ ಮೇಲೆ ಕೂರುವುದು, ಪರಾನ್ನ, 
ಕಾಯಿಪಲ್ಯಗಳು ಇವನ್ನು ದ್ವಾದಶಿಯ ದಿವಸ ಬಿಟ್ಟು ಬಿಡಬೇಕು. 

ಅನೇನ ವಿಧಿನಾ ರಾಜನ್‌ ವಿಹಿತಾ ಯೈಶ್ಚ ಕಾಮದಾ । ರಾತ್ರೌ 


ಜಾಗರಣಂ ಕೃತ್ವಾ ಪೂಜಿತಃ ಪುರುಷೋತ್ತಮಃ 11೨೧! 
ಸರ್ವಪಾಪವಿನಿರ್ಮುಕ್ತಾಸ್ತೇ ಯಾಂತಿ ಪರಮಾಂ ಗತಿಂ । 
ಪಠನಾಚ್ಚವಣಾದ್ರಾಜನ್‌ ಗೋಸಹಸ್ರಫಲಂ ಲಭೇತ್‌ 11೨೨1| 


ಇತಿ ಶ್ರೀ ಮಹಾಪುರಾಣೇ ಪಾದ್ಗೇ ಉತ್ತರಖಂಡೇ ಉಮಾಪತಿ ನಾರದ 
ಸಂವಾದಾಂತರ್ಗತ ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಪುರುಷೋತ್ತಮ ಮಾಸಸ್ಯ ಶುಕ್ಲ 
ಕಾಮದೈಕಾದಶೀ ಮಾಹಾತ್ಮ್ಯಂ ಪಂಚಷಷ್ಟಿತಮೋ$5ಧ್ಯಾಯಸ್ಸಮಾಪ್ರಃ॥ 

ಈ ರೀತಿಯಲ್ಲಿಕಾಮದೈಕಾದಶಿಯನ್ನುಆಚರಿಸಿ ರಾತ್ರಿಯಲ್ಲಿಪುರುಷೋತ್ತಮನನ್ನು 
ಪೂಜಿಸುತ್ತಾ ಜಾಗರಣೆ ಮಾಡಿದವರು ಪಾಪಗಳೆಲ್ಲವನ್ನೂ ಕಳೆದುಕೊಂಡು 
ಉತ್ತಮಗತಿಯನ್ನು ಹೊಂದುತ್ತಾರೆ. ಈ ಕಾಮದೆಯ ವ್ರತವನ್ನು ಓದಿದವರೂ 
ಕೇಳಿದವರೂ ಸಾವಿರಗೋದಾನ ಮಾಡಿದ ಫಲವನ್ನು ಹೊಂದುತ್ತಾರೆ. ಇಂತು ಶ್ರೀ 
ಪದ್ಧಮಹಾಪುರಾಣದ ಉತ್ತರಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ 
ಯುಧಿಷ್ಠಿರ ಸಂವಾದದಲ್ಲಿಪುರುಷೋತ್ತಮ(ಅಧಿಕ)ಮಾಸದ ಕಾಮದ್ಭಕಾದಶೀ ಮಹಿಮೆ 
ಎಂಬ ಅರವತ್ರೆದನೆಯ ಅಧ್ಯಾಯವು ಮುಗಿದುದು, 


XX 
11 ಪುರುಷೋತ್ತಮಮಾಸ (ಅಧಿಕ ಮಾಸ) ॥ ಕೃಷ್ಣ!! ಏಕಾದಶೀ ॥ 
| ಯುಧಿಷ್ಠಿರ ಉವಾಚ 
ಭಗವನ್‌ ಶ್ರೋತುಮಿಚ್ಛಾಮಿ ವ್ರತಾನಾಂ ವ್ರತಮುತ್ತಮಂ | 
ಸರಪಾಪಹರಂ ವಿಷ್ಣೋಃ ಫಲದಂ ವ್ರತಿನಾಂ ಚ ಯತ್‌ HO 


ಯುಧಿಷ್ಠಿರನು ಹೇಳಿದನು- ಎಲೈ ಭಗವಂತನೇ | ಸರ್ವಪಾಪಗಳನ್ನೂ 
ನಾಶಮಾಡುವ ವ್ರತಮಾಡಿದವರಿಗೆ ಫಲಗಳನ್ನು ಕೊಡುವ ಉತ್ತಮವಾದ ವ್ರತ 
ಯಾವುದು ? ಅದನ್ನು ಕೇಳಬೇಕೆಂದಿದ್ದೇನೆ. 

ಪುರುಷೋತ್ತಮಮಾಸಸ್ಯ ಕಥಾಂ ಬ್ರೂಹಿ ಜನಾರ್ದನ ।ಟ 

ಕೋ ವಿಧಿಃ ಫಲಂ ತಸ್ಯ ಕೋ ದೇವಸ್ತತ್ರ ಪೂಜ್ಯತೇ TET 

ಎಲೈ ಜನಾರ್ದನನೆ ! ಅಧಿಕ ಮಾಸಗಳು ಬಂದರೇನು ಮಾಡಬೇಕು? ಆಗ ವಿಧಿ 


-68- ಅಧಿಕ ಮಾಸ 


ಯೇನು? ಅದರ ಫಲವೇನು? ಆಗ ಪೂಜಿಸಬೇಕಾದ ದೇವರಾವುದು? ಇವನ್ನು 
ದಯವಿಟ್ಟು ಹೇಳು. 


ಅಧಿಕಮಾಸೇ ಚ ಸಂಪ್ರಾಪ್ತೇ ವ್ರತಂ ಬ್ರೂಹಿ ಜನಾರ್ದನ । 


ಕಸ್ಯ ದಾನಸ್ಯ ಕಿಂ ಪುಣ್ಯಂ ಕಿಂ ಕರ್ತವ್ಯಂ ನೃಭಿಃ ಪ್ರಭೋ TENT 
ಕಥಂ ಸ್ನಾನಂ ಚ ಕಿಂ ಚಾಪ್ಯಂ ಕಥಂ ಪೂಜಾವಿಧಿ: ಸ್ಥ ಕೃತಃ | ಕಿಂ 
ಭೋಜ್ಯಮುತ್ತಮಂ ಚಾನ್ನಂ ಮಾಸ್ಕಸ್ಥಿನ್ನುರುಷೋತ್ತಮ 11೪ 


ಎಲ್ಫೆ ಜನಾರ್ದನನೆ ! ಅಧಿಕಮಾಸ ಬಂದಾಗ ಮಾಡಬೇಕಾದುದನ್ನು ಹೇಳು. 
ಯಾವ ದಾನ ಮಾಡಿದರೆ ಯಾವ ಪುಣ್ಯ ಬರುತ್ತದೆ? ಅವನ್ನು ಹೇಗೆ ಮಾಡಬೇಕು? 
ಸ್ನಾನದ ವಿಧಿಯೇನು? ಜಪವೇನು, ಪೂಜೆಯ ವಿಧಾನವೇನು? ಯಾವುದನ್ನು 
ತಿನ್ನಬಹುದು? ಈ ಮಾಸದಲ್ಲಿ ಉತ್ತಮವಾದ ಪದಾರ್ಥಗಳು ಯಾವುವು? 

ಶ್ರೀಕೃಷ್ಣ ಉವಾಚ 

ಕಥಯಿಷ್ಯಾಮಿ ರಾಜೇಂದ್ರ ಭವತಸ್ಸೆ ಕ್ನೇಹಕಾರಣಾತ್‌ [ 

ಪುರುಷೋತ್ತಮಮಾಸಸ್ಯ ಮಾಹಾತ್ಮ ೦ ಪಾಪನಾಶನಂ 11೫11 

ಶ್ರೀಕೃಷ್ಣನು ಹೇಳಿದನು- ಎಲೈ ದೊರೆಯೆ ! ನಿನ್ನಲ್ಲಿರುವ ಸ್ನೇಹದಿಂದ 
ಪಾಪನಾಶಕವಾದ ಆ ಅಧಿಕಮಾಸದ ಮಹಿಮೆಯನ್ನು ಹೇಳುತ್ತೇನೆ, ಕೇಳು. 

ಅಧಿಮಾಸೇ ತು ಸಂಪ್ರಾಪ್ರೇ ಭವೇದೇಕಾದಶೀ ತು ಯಾ । 

ಕಮಲಾ ನಾಮ ಸಾ ನಾಮ್ನಾ ತಿಥೀನಾಮುತ್ತಮಾ ತಿಥಿಃ 11೬11 

ಅಧಿಕಮಾಸ ಬಂದಾಗ ಬರತಕ್ಕ ಏಕಾದಶಿಗೆ ""ಕಮಲಾ'' ಏಕಾದಶಿಯೆಂದು 
ಹೆಸರು. ಅದು ಉತ್ತಮವಾದ ತಿಥಿಯು. | 

ತಸ್ಯಾ ವ್ರತಪ್ರಭಾವೇಣ ಕಮಲಾಭಿಮುಖೀ ಭವೇತ್‌ । 

ಬ್ರಾಹ್ಮೇ ಮುಹೂರ್ತೇ ಚೋತ್ಥಾಯ ಸಂಸ್ಥ ೈತ್ಯ i 11೭1 

ಆ ವ್ರತವನ್ನು ಮಾಡುತವುದೂಂದ ಲಕ್ಷಿ ಯು ಪ್ರ ಪ್ರಸನ್ನನಾಗುತ್ತಾಳೆ. ಆ ದಿನ 
ಬ್ರಾಹ್ಮೀಮುಹೂರ್ತದಲ್ಲಿ ಎದ್ದು ವಾಸುದೇವನನ್ನು ಜಾ ಮತ್ತು ವಿಧಿಯಿಂದ 
ಸ್ನಾನ ಮಾಡಿ ನಿಯಮಗಳನ್ನು ಕೈಗೊಳ್ಳಬೇಕು. 


ಸ್ನಾತ್ವಾ ಚೈವ ವಿಧಾನೇನ ನಿಯಮಂ ಕಾರಯೇದ್ವತೀ | 


ಗೃಹೇ ತ್ವೇಕಗುಣಂ ಚಾಪ್ಯಂ ನದ್ಯಾಂ ತು ದ್ವಿಗುಣಂ ಸ 11೮! 
ಗವಾಂ 'ಗೋಷ್ಟೇ BU ಣ್ರೀರ್ಥಮಗ್ಸಾ ಗಾರೇ I 
ಶಿವಕ್ಷೇತ್ರೇಷು ತೀರ್ಥೇಷು ದೇವತಾನಾಂ ಚ ಸನ್ನಿಧೌ 11೯ 


ಲಕ್ಷಂ ತುಲಸ್ಕಾಸ್ಸಾನಿಧ್ಯೇ ಹ್ಯನಂತಂ ವಿಷ್ಣು ಸನ್ನಿಧೌ I 


-69- 


ಅಧಿಕ ಮಾಸ 
ಅವಂತ್ಯಾಮಭವತ್ನಶ್ನಚ್ನಿವಶರ್ಮಾ ದ್ವಿಜೋತ್ತಮಃ Hoo 
ತಸ್ಯಾತ್ಮಜಾಸ್ತು ಪಂಚಾಸನ್‌ ಕನಿಷ್ಠೋ ದೋಷವಾನಭೂತ್‌ । 
ತದಾ ಪಿತ್ರಾ ಪರಿತ್ಯಕ್ತಃ ತ್ಯಕ್ತಸ್ಪೃಜನಬಾಂಧವೈ 11೧೧॥॥ 
ವಿಕರ್ಮಣಃ ಪ್ರಭಾವೇಣ ಗತೋ ದೂರತರಂ ವನಂ | 
ಏಕದಾ ದೈವಯೋಗೇನ ತೀರ್ಥರಾಜಂ ಸಮಾಗಮತ್‌ 11೧೨! 
ಕುತ್‌ಕ್ಲಾಮೋ ದೀನವದನಸ್ಸಿವೇಣ್ಯಾಂ ಸ್ನಾನಮಾಚರತ್‌ | 
ಮುನೀನಾಮಾಶ್ರಮಾಂಸ್ತತ್ರ ವಿಚಿನ್ನ ನ್‌ ಕ್ಲುಧಯಾರ್ದಿತಃ 11೧೩1 


ಮನೆಯಲ್ಲಿ ಜಪಮಾಡಿದರೆ ಎಷ್ಟು ಹೇಳಿದೆಯೋ ಅಷ್ಟೇ ಫಲವೂ ನದಿಯಲ್ಲಿ 
ಜಪಿಸಿದರೆ ಅದಕ್ಕೆ ಎರಡರಷ್ಟು ದನಗಳ ಕೊಟ್ಟಿಗೆಯಲ್ಲಿ ಜಪಿಸಿದರೆ ಸಾವಿರದಷ್ಟೂ 
ಔಪಾಸನದ ಅಗ್ನಿಯನ್ನಿಟ್ಟಿರುವ ಬಳಿಯಲ್ಲಿ ಜಪಿಸಿದರೆ ನೂರು ಸಾವಿರದಷ್ಟು, ಶಿವಕ್ಷೇತ್ರ 
ತೀರ್ಥಗಳು, ತುಳಸಿ ದೇವತೆಗಳ ಸನ್ನಿಧಿಗಳಲ್ಲಿ ಜಪಿಸಿದರೆ ಲಕ್ಷದಷ್ಟೂ, ವಿಷ್ಣುವಿನ ಸನ್ನಿಧಿ 
ಯಲ್ಲಿ ಜಪಿಸಿದರೆ ಅನಂತ ಫಲವೂ ಬರುತ್ತದೆ. ಅವಂತಿಯಲ್ಲಿ ಶಿವಶರ್ಮನೆಂಬ ಒಬ್ಬ 
ಬ್ರಾಹ್ಮಣನಿದ್ದನು. ಅವನಿಗೆ ಐದು ಜನ ಮಕ್ಕಳಿದ್ದರು. ಕೊನೆಯವನು ಬಹು 
ಕೆಟ್ಟವನಾದನು. ಅವನ ಕೆಟ್ಟ ನಡತೆಯಿಂದ ಅವನನ್ನು ಜನಗಳೂ, ಬಂಧುಗಳೂ, 
ತಂದೆಯೂ ಬಿಟ್ಟುಬಿಟ್ಟರು. ಇದರಿಂದ ಆಶ್ರಯವಿಲ್ಲದೆ ದೂರವಾದ ಕಾಡಿಗೆ ಹೋದನು. 
ಹೀಗೆ ಸಂಚರಿಸುತ್ತಾ ಕಂಗೆಟ್ಟು ಪ್ರಯಾಗಕ್ಕೆ ಹೋಗಿ ಅಲ್ಲಿದ್ದ ತ್ರಿವೇಣಿಯಲ್ಲಿಸ್ನಾನಮಾಡಿ 


೧ 


ಆ ಕಾಡಿನಲ್ಲಿಮುನಿಗಳ ಆಶ್ರಮವನ್ನು ಹುಡುಕುತ್ತಾ ಹಸಿವಿನಿಂದ ಬಳಲಿ ಬೆಂಡಾದನು. 
ಹರಿಮಿತ್ರಮುನೇಸ್ತತ್ರ ದದರ್ಶಾಶ್ರಮಮುತ್ತಮಂ । 


ಪುರುಷೋತ್ತಮಮಾಸೇ ವೈ ಜನಾನಾಂ ಚ ಸಮಾಗಮೇ 11೧೪ 
ತತ್ರಾಶ್ರಮೇ ಕಥಯತಾಂ ಕಥಾಂ ಕಲ್ಲಷನಾಶಿನೀಂ | 

ಬ್ರಾಹ್ಮಣಾನಾಂ ಮುಖಾತ್ತೇನ ಶ್ರದ್ಧಯಾ ಕಮಲಾ ಶ್ರುತಾ ler 
ಏಕಾದಶೀ ಪುಣ್ಯತಮಾ ಭುಕ್ತಿಮುಕ್ತಿಪ್ರದಾಯಿನೀ । 

ಜಯಶರ್ಮ ವಿಧಾನೇನ ಶ್ರುತ್ವಾ ತಾಂ ಕಮಲಾಕಥಾಂ 11೧೬॥। 
ವ್ರತಂ ತೈಶ್ಶುತವಾನ್ಸಾರ್ಧಂ ಸ್ಥಿತ್ವಾ ಮುನ್ಯಾಲಯೇ ತದಾ । 

ನಿಶೀಥೇ ಸಮನುಪ್ರಾಪ್ಟೇ ಲಕ್ಷ್ಮೀಸ್ಪತ್ರ ಸಮಾಗತಾ eral 


ಹೀಗೆ ಓಡಾಡುತ್ತ ಹುಡುಕುತ್ತರಲು ಹರಿಮಿತ್ರನೆಂಬ ಯಷಿಯ ಆಶ್ರಮವು ಸಿಕ್ಕಿತು. 
ಆಗ ಅಧಿಕಮಾಸವಾಗಿದ್ದಿತು. ಜನಗಳೆಲ್ಲರೂ ಅಲ್ಲಿಗೆ ಸೇರಿದ್ದರು. ಅಲ್ಲಿಪಾಪಹಾರಕವಾದ 
ಕಮಲಾ ಏಕಾದಶಿಯ ಕಥೆಗಳನ್ನು ಬ್ರಾಹ್ಮಣರು ಹೇಳಿಕೊಳ್ಳುತ್ತಲಿದ್ದರು. ಅದನ್ನು ಇವನು 
ಕೇಳಿದನು. ಆದಿನ ಈ ಕಮಲೈಕಾದಶಿಯಾಗಿದ್ದಿತು. ಅದು ಭುಕ್ತಿ ಮುಕ್ತಿಗಳನ್ನು 


-70- ಅಧಿಕ ಮಾಸ 


ಕೊಡುವಂಥದು. ಇವನ ಹೆಸರು ಜಯಶರ್ಮನು. ಈ ಜಯಶರ್ಮನು ಆ ಕಥೆಯನ್ನು 
ಕೇಳಿ ಕೊಂಡಿರಲು ಅಲ್ಲಿಯೇ ಸಾಯಂಕಾಲವಾಯಿತು. ಆ ರಾತ್ರಿಯು ಅಲ್ಲಿಯೇ ಇದ್ದು 
ಆ ವ್ರತವನ್ನು ಮಾಡಲು ಅಲ್ಲಿಗೆ ಲಕ್ಷ್ಮಿಯೂ ಬಂದಳು. 
ಲಕ್ಷ್ಮೀರುವಾಚ 
ವರಂ ದದಾಮಿ ಭೋ ವಿಪ್ರ ಕಮಲಾಯಾಃ ಪ್ರಭಾವತಃ 11೧೮॥ 
ಲಕ್ಷ್ಮಿಯು ಹೇಳಿದಳು- ಎಲ್ಫೆ ಬ್ರಾಹ್ಮಣನೇ! ನೀನು ಕಮಲೈಕಾದಶಿ ವ್ರತವನ್ನು 
ಮಾಡಿದ್ದಿಯೇ. ಅದರ ಪ್ರಭಾವದಿಂದ ವರವನ್ನು ಕೊಡಲು ಬಂದಿದ್ದೇನೆ. 


ಜಯಶರ್ಮೋವಾಚ 
ಕಾ ತ್ತಂ ಕಸ್ಯಾಲಿ ರಂಭೋರು ಪ್ರಸನ್ನಾ ಚ ಕಥಂ ಮಮ । 
ಇಂದ್ರಾಣೀ ಸುರನಾಥಸ್ಯ ಭವಾನೀ ಶಂಕರಸ್ಯ ವಾ 11೧೯॥ 
ಗಂಧರ್ವೀ ಕಿನ್ನರೀ ವಾsಥ ವಧೂರ್ವಾ ಚಂದ್ರಸೂರ್ಯಯೋಃ । 
ತತದ್ಧಕ್ಷಾ ನ ದೃಷ್ಟಾಚ ನ ಶ್ರುತಾ ಚ ಶುಭಾನನೇ 11೨೦1 


ಜಯಶರ್ಮನು ಹೇಳಿದನು- ಅಮ್ಮಾ ನೀನಾರು? ಯಾರ ಮಗಳು? ನನಗೇಕೆ 
ಪ್ರಸನ್ನಳಾಗಿ ಬಂದಿದ್ದೀಯೆ? ಇಂದ್ರನ ಹೆಂಡತಿಯಾದ ಶಚಿದೇವಿಯೆ? ಶಂಕರನ 
ಹೆಂಡತಿಯಾದ ಪಾರ್ವತಿಯೇ? ಗಂಧರ್ವ ಸ್ವೀಯೆ? ಇಲ್ಲವೆ ಚಂದ್ರ ಸೂರ್ಯರ 
ಹೆಂಡತಿಯಾದರೂ ಆಗಿರುವೆಯಾ? ನೀನಾರು? ನಿನ್ನಂಥವರನ್ನುನಾನು ನೋಡಲಿಲ್ಲ. 
ಕಡೆಗೆ ಕೇಳಿಯೂ ಇಲ್ಲ. 


ಲಕ್ಷ್ಮೀರುವಾಚ 

ಪ್ರಸನ್ನಾ ಸಾಂಪ್ರತಂ ಜಾತಾ ವೈಕುಂಠಾದಹಮಾಗತಾ | 

ಪ್ರೇರಿತಾ ದೇವದೇವೇನ ಕಮಲಾಯಾಃ ಪ್ರಭಾವತಃ 11೨೧॥॥ 

ಲಕ್ಷ್ಮಿಯು ಹೇಳಿದಳು- ಅಯ್ಯಾ ನಾನು ವೈಕುಂಠದಿಂದ ಬಂದಿದ್ದೇನೆ. ನಿನಗೆ 
ಪ್ರಸನ್ನಳಾಗಿದ್ದೇನೆ. ವಿಷ್ಣುವು ನನ್ನನ್ನು ಕಳುಹಿಸಿರುವನು. ನೀನು ಈ ಕಮಲಾ 
ಏಕಾದಶಿಯನ್ನು ಮಾಡಿದ ಪ್ರಭಾವದಿಂದ ನಿನ್ನ ಬಳಿಗೆ ಬಂದಿರುವೆನು. 

ಪುರುಷೋತ್ತಮಮಾಸಸ್ಯ ಕೃಷ್ಣಪಕ್ಟಸ್ಯ ಯಾ ಭವೇತ್‌ । 

ಕಮಲಯಾ ವ್ರತಾತ್ತಸ್ಯಾಃ ಕಮಲಾ ದಾತುಮಾಗತಾ W2೨1 

ಅಧಿಕಮಾಸದಲ್ಲಿ ಕೃಷ್ಣಪಕ್ಷದಲ್ಲಿ ಬರುವ ಏಕಾದಶಿಗೆ ಕಮಲೈಕಾದಶಿಯೆಂದು ಹೆಸರು. 
ಆ ವ್ರತವನ್ನು ನೀನು ಮಾಡಿದ್ದೀಯೆ. ಅದರಿಂದ ಪ್ರಸನ್ನಳಾದ ನಾನು ನಿನಗೆ ವರವನ್ನು 
ಕೊಡಲು ಬಂದಿದ್ದೇನೆ. ನಾನು ಲಕ್ಷ್ಮಿಯು. 


ಅಧಿಕ ಮಾಸ ಜು. 
ಪುರುಷೋತ್ತಮಮಾಸಸ್ಯ ಯಾ ಪಕ್ಷೇ ಪ್ರಥಮೇ ಭವೇತ್‌ । 
ತಸ್ಯಾಂ ವ್ರತಂ ತ್ವಯಾ ಚೀರ್ಣಂ ಪ್ರಯಾಗೇ ಮುನಿಸನ್ನಿಧ್‌ 11೨೩॥ 
ಅಧಿಕಮಾಸವೆನಿಸಿದ ಪುರುಷೋತ್ತಮ ಮಾಸದಲ್ಲಿ ಮೊದಲು ಬರುವ 
ಕಮಲೈಕಾದಶಿಯನ್ನುನೀನು ಮಾಡಿದ್ದೀಯೆ. ಅದು ಪ್ರಯಾಗದಲ್ಲಿ ಒಳ್ಳೆಯ ಫಲವನ್ನು 
ಕೊಡುತ್ತದೆ. ಅಲ್ಲದೆ ಯಷಿಗಳ ಸನ್ನಿಧಿಯಲ್ಲಂತೂ ಇನ್ನೂ ಹೆಚ್ಚಾದ ಫಲವನ್ನುಕೊಡುತ್ತದೆ. 


ವ್ರತಸ್ಯಾಸ್ಯ ಪ್ರಭಾವೇಣ ವಶಗಾಹಂ ನ ಸಂಶಯಃ | 

ತವ ವಂಶೇ ಭವಿಷ್ಯಂತಿ ಮಾನವಾ ದ್ವಿಜಸತ್ತಮಾಃ ॥ 

ಮತ್ಸಸಾದಾದವಾಪ್ಯಂತಿ ಸತ್ಯಂ ತೇ ವ್ಯಾಹೃತಂ ಮಯಾ ToT 

ಈ ವ್ರತದ ಮಹಿಮೆಯಿಂದ ನಾನು ನಿನಗೆ ವಶಳಾಗಿದ್ದೇನೆ. ಸಂಶಯವಿಲ್ಲ. ನಿನ್ನ 
ವಂಶದಲ್ಲಿ ಉತ್ತಮರಾದ ಬ್ರಾಹ್ಮಣರು ಹುಟ್ಟುತ್ತಾರೆ. ಮತ್ತು ಅವರು ಈ ವ್ರತದ 
ಮಹಿಮೆಯಿಂದ ಐಶ್ಚರ್ಯವನ್ನು ಹೊಂದುತ್ತಾರೆ. ಸಂಶಯವಿಲ್ಲ. ಸತ್ಯವು. 

ಬ್ರಾಹ್ಮಣ ಉವಾಚ 

ಪ್ರಸನ್ನಾ ಯದಿ ಮೇ ಪದ್ಮೇ ವ್ರತಂ ವಿಸ್ತರತೋ ವದ | 

ಯತ್ಕಥಾಸು ಪ್ರವರ್ತಂತೇ ಸಾಧವೋ ಯೇ ಜನಾ ದ್ವಿಜಾಃ 11೨೫1 

ಬ್ರಾಹ್ಮಣನು ಹೇಳಿದನು- ಎಲ್ಫೆ ಲಕ್ಷ್ಮಿಯೇ! ನೀನು ಪ್ರಸನ್ಗಳಾಗಿದ್ದರೆ ಆ ಕಮಲಾ 
ವ್ರತವನ್ನು ವಿಸ್ತಾರವಾಗಿ ಹೇಳು. ಆ ಕಥೆಯನ್ನು ಸಾಧುಗಳಾದ ಜನರೆಲ್ಲರೂ 


ಹೇಳುತ್ತಿರುವರಲ್ಲ! 


ಲಕ್ಷ್ಮಿ €ರುವಾಚ 
ಶ್ರೋತ್ಚ ಣಾಂ ಪರಮಂ ಶ್ರಾವ್ಯಂ ಪವಿತ್ರಾಣಾಮನುತ್ತಮಂ ।ಟ 
ದುಸ್ಸ್ಯ ಪೃನಾಶನಂ ಪುಣ್ಯಂ ಶ್ರೋತವ್ಯಂ ಯತ್ನತಸ್ತತಃ 11೨೬।| 


ಲಕ್ಷ್ಮಿಯು ಹೇಳಿದಳು- ಆ ಚಟು ಕೇಳತಕ್ಕವರಿಗೆ ಆನಂದವನ್ನುಂಟು 
ಮಾಡುತ್ತದೆ. ಪವಿತ್ರವಾದುವುಗಳೊಳಗೆಲ್ಲಾ ಪವಿತ್ರವಾದುದು. ದುಸ್ಸಪ್ನವನ್ನು 
ನಾಶಮಾಡುತ್ತದೆ. ಪುಣ್ಯವನ್ನು ಉಂಟುಮಾಡುತ್ತದೆ. ಆದುದರಿಂದ ಪ್ರಯತ್ನಪಟ್ಟು 
ಕೇಳಬೇಕು. 

ಉತ್ತಮಶ್ಶದ್ಧಯಾ ಯುಕ್ತಃ ಶ್ಲೋಕಂ ಶ್ಲೋಕಾರ್ಧಮೇವ ಚ । 

ಪಠಿತ್ವಾ ಮುಚ್ಚ ತೇ ಸದ್ಯೋ ಮಹಾಪಾತಕಕೋಟಭಿಃ 11೨೭! 

ಯೋಗ್ಯ ನಾಗಿ ಶ್ರದ್ಧೆಯಿಂದ ಆ ಕಥೆಯನ್ನಾಗಲಿ ಅಥವಾ ಅದರಲ್ಲಿ ಒಂದು 
ಶ್ಲೋಕವನ್ನಾಗಲಿ ಕೊನೆಗೆ 'ಶ್ಲೋಕದಲ್ಲಿ ಅರ್ಧವನ್ನಾಗಲಿ ಓದಿದರೂ ಕೇಳಿದರೂ ಅನೇಕ 
ಕೋಟಿ ಪ ಪಾಪಗಳನ್ನು ಮಾಡಿದ್ದರೂ ಅದರಿಂದ ಮುಕ್ತನಾಗುತ್ತಾನೆ. 


-72- ಅಧಿಕ ಮಾಸ 


ಮಾಸಾನಾಂ ಪರಮೋ ಮಾಸಃ ಪಕ್ಷಿಣಾಂ ಗರುಡೋ ಯಥಾ । 

ನದೀನಾಂ ಚ ಯಥಾ ಗಂಗಾ ತಿಥೀನಾಂ ದ್ವಾದಶೀ ತಿಥಿ: 1೨೮1 

ಪಕ್ಷಿಗಳಲ್ಲಿ ಗರುಡನಂತೆಯೂ ನದಿಗಳಲ್ಲಿ ಗಂಗೆಯಂತೆಯೂ ತಿಥಿಗಳಲ್ಲಿ 
ದ್ವಾದಶಿಯ ತಿಥಿಯಂತೆಯೂ ಈ ಅಧಿಕಮಾಸವು ಮಾಸಗಳಲ್ಲಿಉತ್ತಮವಾದ ಮಾಸವು. 

ಅದ್ಯಾಪಿ ನಿರ್ಜರಾಸ್ಪರ್ವೇ ಭಾರತೇ ಜನ್ಮಲಿಪ್ಪವಃ I 

ತಮರ್ಚಯಂತಿ ವಿಬುಧಾ ನಾರಾಯಣನಾಮಯಂ 11೨೯॥। 

ಈ ವ್ರತಾದಿಗಳನ್ನು ಆಚರಿಸಲು ದೇವತೆಗಳೂ ಕೂಡ ಈಗಲೂ ಭಾರತದಲ್ಲಿ 
ಜನ್ಮವೆತ್ತಬೇಕೆನ್ನುತ್ತಾರೆ. ಆದ್ದರಿಂದಲೇ ವಿದ್ವಾಂಸರೂ ನಾರಾಯಣನನ್ನು ಪೂಜಿಸುತ್ತಾರೆ. 

ಯೇ ಜಪಂತಿ ಸದಾ ಭಕ್ತಾ ದೇವಂ ನಾರಾಯಣಂ ಪ್ರಭುಂ | 

ತಾನರ್ಚಯಂತಿ ಸತತಂ ಬ್ರಹ್ಮಾದ್ಯಾ ದೇವತಾಗಣಾಃ 11೩೦॥॥ 

ಯಾರು ನಾರಾಯಣನನ್ನು ಭಕ್ತಿಯಿಂದ ಪೂಜಿಸುವರೋ ಅವರನ್ನು ಬ್ರಹ್ಮನೇ 
ಮುಂತಾದ ದೇವತಾ ಗಣಗಳೂ ಕೂಡ ಪೂಜಿಸುತ್ತಾರೆ. 

ಯೇಪಿ ನಾಮಪರಾ ಯೇ ಚ ಹರಿಕೀರ್ತನತತ್ತರಾಃ । 

ಹರಿಪೂಜಾ ಪರಾ ಯೇ ಚ ತೇ ಕೃತಾರ್ಥಾಃ ಕಲೌ ಯುಗೇ HAO 

ಯಾರು ಹರಿನಾಮವನ್ನು ಭಜಿಸುವರೋ ಯಾರು ಕೀರ್ತಿಸುವರೋ ಯಾರು ಆ 
ಹರಿಯನ್ನು ಪೂಜಿಸುವರೋ ಅವರೇನೆ ಈ ಕಲಿಯುಗದಲ್ಲಿ ಕೃತಾರ್ಥರು. 

ಶುಕ್ಷೇ ವಾ ಯದಿ ವಾ ಕೃಷ್ಣೇ ಭವೇದೇಕಾದಶೀ ದ್ವಯಂ । 

ಹಸ್ಥಾನಾಂ ಭವೇತ್ನೂದ್ವಾ ಯತೀನಾಮುತ್ತರಾಸ್ಟ್ರೃತಾ W2೨1 

ಶುಕ್ಷಪಕ್ಷದಲ್ಲಾಗಲೀ ಕೃಷ್ಣಪಕ್ಚದಲ್ಲಾಗಲೀ ಬರುವ ಏಕಾದಶಿಗಳು ಎರಡು 
ದಿನಗಳಲ್ಲಿದ್ದರೆ ಮೊದಲನೆಯದರಲ್ಲಿ ಗೃಹಸ್ಮರೂ ಎರಡನೆಯದರಲ್ಲಿ ಯತಿಗಳೂ 
ಉಪವಾಸವಿರಬೇಕು. 

ಏಕಾದಶೀ ದ್ವಾದಶೀ ಚ ರಾತ್ರಿಶೇಷೇ ತ್ರಯೋದಶೀ । 

ತತ್ರ ಕ್ರತುಶತಂ ಪುಣ್ಯಂ ತ್ರಯೋದಶ್ಯಾಂ ತು ಪಾರಣೇ IAA 

ಬೆಳಗ್ಗೆ ಏಕಾದಶಿ ಸ್ವಲ್ಪವಿದ್ದು ಆ ದಿನವೆಲ್ಲಾ ದ್ವಾದಶಿಯಿದ್ದು ಮಾರನೆಯ ದಿನ 
ಪಾರಣೆಯ ವೇಳೆಗೆ ತ್ರಯೋದಶಿಯು ಸಿಕ್ಕಿದರೆ ಆ ತ್ರಯೋದಶಿಯಲ್ಲಿ ಪಾರಣೆ 
ಮಾಡಿದರೆ ನೂರು ಯಾಗಗಳನ್ನು ಮಾಡಿದ ಪುಣ್ಯವು ಬರುವುದು. 

ಏಕಾದಶ್ಯಾಂ ನಿರಾಹಾರಃ ಸ್ಥಿಶ್ವಾರಹಮಪರೇಹನಿ । 

ಭೋಕ್ಷಾ ಮು ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ AVI 


ಅಧಿಕ ಮಾಸ Ks 

""ಏಕಾದಶಿಯದಿನ ಆಹಾರವಿಲ್ಲದೆ ಇದ್ದು ಮಾರನೆಯ ದಿನದಲ್ಲಿ ಭೋಜನವನ್ನು 
ಮಾಡುತ್ತೇನೆ. ಎಲೈ ಅಚ್ಯುತನೇ। ನೀನು ನನಗೆ ರಕ್ಷಕನಾಗು ಎಂದು ಹೇಳಿ ನಿಯಮದಿಂದ 
ಇರಬೇಕು. 

ಅಮುಂ ಮಂತ್ರಂ ಸಮುಚ್ಚಾರ್ಯ ದೇವದೇವಸ್ಯ ಚಕ್ರಿಣಃ । 

ಭಕ್ತಿಭಾವೇನ ತುಷ್ಟಾತ್ಮಾ ಉಪವಾಸಂ ಸಮಾಚರೇತ್‌ TEE 

ಹಿಂದೆ ಹೇಳಿದ ಮಂತ್ರವನ್ನು ಹೇಳಿ ಆ ಸ್ವಾಮಿಯಾದ ವಿಷ್ಣುವಿನಲ್ಲಿ ಭಕ್ತಿಯಿಟ್ಟು 
ಸಂತೋಷದಿಂದ ಉಪವಾಸವಿರಬೇಕು. 

ಕುರ್ಯಾದ್ದೇವಸ್ಯ ಪುರತೋ ಜಾಗರಂ ನಿಯತೋ ವ್ರತೀ । 

ಗೀತೈರ್ವಾದ್ಯೈ ಶ್ಚ ನೃತೈ ತತ್ವ ಪುರಾಣಪಠನಾದಿಭಿಃ HAL 

ಅನಂತರ ರಾತ್ರಿಯೆಲ್ಲವೂ ದೇವರ ಎದುರಿನಲ್ಲಿ ನಿಯಮದಿಂದ ಗಾನ, ವಾದ್ಯ, 
ನರ್ತನ, ಪುರಾಣವನ್ನು ಓದುವುದು ಇವುಗಳನ್ನು ಮಾಡುತ್ತ ಜಾಗರಣೆಯನ್ನು 
ಮಾಡಬೇಕು. 


ತತಃ ಪ್ರಾತಸ್ಪಮುತ್ಥಾಯ ದ್ವಾದಶೀದಿವಸೇ ವ್ರತೀ | 


ಸ್ಪಾತ್ವಾ ವಿಷ್ಣುಂ ಸಮಭ್ಯರ್ಚ್ಯ ಎಿಧಿವತ್ಚಯತೇಂದ್ರಿಯಃ ALI 
ಪಂಚಾಮೃತೇನ ಸಂಸ್ಥಾಪ್ಯ ಏಕಾದಶ್ಯಾಂ ಜನಾರ್ದನಂ । 
ದ್ವಾದಶ್ಯಾಂ ಚ ಪಯಸ್ಸ್ನಾನಾತ್‌ ಹರೇಸ್ಲಾಯುಜ್ಯಮಶ್ನುತೇ HAI 


ಅನಂತರ ದ್ವಾದಶಿಯ ದಿನ ಬೆಳಗ್ಗೆ ಎದ್ದುಆ ವ್ರತಿಯು ಸ್ನಾನಮಾಡಿ ನಿಯಮದಿಂದ 
ವಿಷ್ಣುವನ್ನು ಪೂಜಿಸಬೇಕು. ಏಕಾದಶಿಯ ದಿವಸ ಪಂಚಾಮೃತದಿಂದ ಸ್ನಾನಮಾಡಿಸಿ 
ದ್ವಾದಶಿಯ ದಿವಸ ಹಾಲಿನ ಅಭಿಷೇಕವನ್ನು ವಿಷ್ಣುವಿಗೆ ಮಾಡಬೇಕು. ಹಾಗೆ ಮಾಡಿದರೆ 
ಹರಿಯ ಸಾಯುಜ್ಯವನ್ನು ಹೊಂದುತ್ತಾನೆ. 

ಅಜ್ಞಾನತಿಮಿರಾಂಧಸ್ಯ ವ್ರತೇನಾನೇನ ಕೇಶವ । 

ಪ್ರಸೀದ ಸಮ್ಮುಖೋ ಭೂತ್ವಾ ಜ್ಞಾನದೃಷ್ಠಿಪ್ರದೋ ಭವ NAF 

ಏವಂ ವಿಜ್ಞಾಪ್ಯ ದೇವೇಶಂ ದೇವದೇವಂ ಗದಾಧರಂ । 

ಬ್ರಾಹ್ಮಣಾನ್‌ ಭೋಜಯೇದ್ಧಕ್ಕಾ ತೇಭ್ಯೋ ದದ್ಯಾಚ್ಚ ದಕ್ಷಿಣಾಂ ॥೪೦॥ 

ಎಲ್ಫೆ ಕೇಶವನೇ! ಅಜ್ಞಾನವೆಂಬ ಕತ್ತಲೆಯಲ್ಲಿ ಕಣ್ಣಕಾಣಿಸದ ನನಗೆ ಈ ವ್ರತದಿಂದ 
ಪ್ರಸನ್ನನಾಗಿ ಜ್ಞಾನದೃಷ್ಟಿಯನ್ನು ಕೊಡು ಎಂದು ವಿಷ್ಣುವನ್ನು ಕೇಳಿಕೊಂಡು ಅನಂತರ 
ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ಅವರಿಗೆ ಭಕ್ತಿಯಿಂದ ದಕ್ಷಿಣೆಯನ್ನು ಕೊಡಬೇಕು. 


ಪ್ಲ 
ಈ 


-74- ಅಧಿಕ ಮಾಸ 


ತತಸ್ಪ್ವ ಬಂಧುಭಿಸಾರ್ಧಂ ನಾರಾಯಣಪರಾಯಣಃ । 

ಕೃತ್ವಾ ಪಂಚಮಹಾಯಜ್ಞಾನ್‌ ಸ್ವಯಂ ಭುಂಜೀತ ವಾಗ್ಯತಃ IYO 

ಅದರಂತೆ ಈ ವ್ರತ ಮಾಡುವವನು ಪಂಚ ಮಹಾಯಜ್ಞಗಳನ್ನು ಮಾಡಿ 
ಬಂಧುಗಳೊಡನೆ ಸೇರಿಕೊಂಡು ತಾನೂ ನಿಯಮದಿಂದ ಊಟ ಮಾಡಬೇಕು. 


ಏವಂ ಯಃ ಪ್ರಯತಃ ಕುರ್ಯಾತ್‌ ಪುಣ್ಯಮೇಕಾದಶೀವ್ರತಂ । 

ಸ ಯಾತಿ ವಿಷ್ಣುಭವನಂ ಪುನರಾವೃತ್ತಿದುರ್ಲಭಂ 11೪೨11 

ಈ ರೀತಿಯಾಗಿ ಯಾವನು ಪುಣ್ಯವಾದ ಏಕಾದಶಿಯ ವ್ರತವನ್ನು 
ಮಾಡುತ್ತಾನೆಯೋ ಅವನು ಪುನರಾವೃತ್ತಿಯಿಲ್ಲದ ವೈಕುಂಠವನ್ನು ಹೊಂದುವನು. 

ಶ್ರೀಕೃಷ್ಣ ಉವಾಚ 

ಇತ್ಯುಕ್ತ್ವಾ ಕಮಲಾ ತಸ್ಮೈ ವರಂ ದತ್ವಾ ತಿರೋದಧೇ । 

ಸೋಪಿ ವಿಪ್ರೋ ಧನೀಭೂತ್ತಾ ಪಿತುರ್ಗೇಹಂ ಸಮಾಗತಃ 11೪೩। 

ಶ್ರೀಕೃಷ್ಣನು ಹೇಳಿದನು- ಕಮಲೆಯು ಆ ಜಯಶರ್ಮನಿಗೆ ಹೀಗೆ ಹೇಳೀ ವರವನ್ನು 
ಕೊಟ್ಟು ಹೊರಟುಹೋದಳು. ಆ ಬ್ರಾಹ್ನ್ಮಣನೂ ಧನಿಕನಾಗಿ ಮತ್ತೆ ತಂದೆಯ ಮನೆಗೆ 
ಬಂದನು. 

ಏವಂ ಯಃ ಕುರುತೇ ರಾಜನ್‌ ಕಮಲಾವ್ರತಮುತ್ತಮಂ । 

ಶ್ರುಣುಯಾದ್ವಾಸರೇ ವಿಷ್ಣೋಃ ಸರ್ವಪಾಪೈಃ ಪ್ರಮುಚ್ಛತೇ 11೪೪॥ 

ಇತಿ ಶ್ರೀ ಮಹಾಪುರಾಣೇ ಪಾದ್ದೇ ಉತ್ತರಖಂಡೇ ಉಮಾಪತಿ ನಾರದ ಸಂವಾದಾಂಶ 
ಶ್ರೀ ಕೃಷ್ಣ ಯುಧಿಷ್ಠಿರ ಸಂವಾದೇ ಅಧಿಕಮಾಸ ಕೃಷ್ಣೈಕಾಶೀ ಮಾಹಾತ್ಮ್ಯಂ ನಾಮ 
ಸಪ್ತಚತ್ವಾರಿಂಶೋ5ಧ್ಯಾಯಸ್ಪಮಾಪ್ರಃ ॥ 

ಈ ರೀತಿಯಾಗಿ ಯಾವನು ಕಮಲಾ ವ್ರತವನ್ನುಮಾಡುತ್ತಾನೆಯೋ, ಆ ವಿಷ್ಣುವಿನ 
ಪುಣ್ಯದಿನದಲ್ಲಿ ಯಾವನು ಕಥೆಗಳನ್ನು ಕೇಳುತ್ತಾನೆಯೋ ಅವರು ಎಲ್ಲಾ ಪಾಪಗಳನ್ನೂ 
ಕಳೆದುಕೊಂಡು ಮುಕ್ತಿಯನ್ನು ಹೊಂದುತ್ತಾರೆ. ಇಂತು ಶ್ರೀ ಪದ್ಮಮಹಾಪುರಾಣದ 
ಉತ್ತರಖಂಡದ ಉಮಾಪತಿ ನಾರದರ ಸಂವಾದದೊಳಗಿನ ಕೃಷ್ಣ ಯುಧಿಷ್ಠಿರ 
ಸಂವಾದದಲ್ಲಿಪುರುಷೋತ್ತಮ(ಅಧಿಕ)ಮಾಸದ ಕೃಷ್ಣಕಮಲೈಕಾದಶಿಯ ವರ್ಣನೆ ಎಂಬ 
ಅರವತ್ತನಾಲ್ಕನೆಯ ಅಧ್ಯಾಯವು ಮುಗಿದುದು, 

XK 


ಧನುರ್ಮಾಸ -75- 


ಧನುರ್ಮಾಸ 


ಮಾರ್ಗಶೀರ್ಷ ಶುಕ್ಲ ಏಕಾದಶೀ ಅಥವಾ ಧನುರ್ಮಾಸಾರಂಭ ಕಾಲದಲ್ಲಿ 
ದೇವತೆಗಳಿಗೆ ರಾತ್ರಿಯ ಕೊಎಯ ಭಾಗವಾದ ಅರುಣೋದಯ ಕಾಲದ 
ಆರಂಭವಾಗುವುದು. ಆಗ ದೇವತೆಗಳು ಶ್ರೀಹರಿಯನ್ನು ಪೂಜಿಸಿ ಹುಗ್ಗಿಯನ್ನು 
ಅರ್ಪಿಸುವರು. ದೇವತೆಗಳು ತಮ್ಮ ಅರುಣೋದಯ ಕಾಲದಲ್ಲಿ ದೇವರನ್ನು 
ಪೂಜಿಸುವುದರಿಂದ ಮನುಷ್ಯರು ದೇವತೆಗಳ ಅರುಣೋದಯ ಕಾಲವಾದ 
ಧನುರ್ಮಾಸದಲ್ಲಿತಮ್ಮ ಅರುಣೋದಯ ಕಾಲದಲ್ಲಿಪೂಜಿಸಬೇಕು. ಅರುಣೋದಯ 
ಕಾಲದಲ್ಲಿ ಪೂಜೆಯನ್ನು ಮಾಡದವನು ಏಳು ಜನ್ಮಗಳಲ್ಲಿ ದರಿದ್ರನೂ, 
ಕುಷ್ಠರೋಗಿಯೂ ಆಗುತ್ತಾನೆ. ಪೂಜಿಸುವವನು ನಿರೋಗಿಯೂ ಪ್ರತಿಜನ್ಮದಲ್ಲಿ 
ವೈಷ್ಣವನೂ ಆಗುತ್ತಾನೆ. ಈ ಪೂಜೆ ನಿತ್ಯವೆನಿಸುತ್ತದೆ. 

ಧನುರ್ಮಾಸ ಪೂಜೆಯನ್ನು ಮೊದಲು ಮಾಡಿ ಆಮೇಲೆ ಅರ್ಯ, ಗಾಯತ್ರಿಜಪ 
ಮತ್ತು ಸೂರ್ಯೋಪಸ್ಥಾನವನ್ನು ಮಾಡಬೇಕು. ಈ ಪೂಜೆಗೆ ಸುರು ಕಾಲ 
ಮುಖ್ಯ . ನಕ್ಷತ್ರಗಳು ಮರೆಯಾದ ಸಮಯ ಮಧ್ಯಮ. ಸೂರ್ಯೋದಯಾ ನಂತರದ 
ಕಾಲ ೬. ಮಧ್ಯಾಹ್ನಕಾಲ ನಿಷ್ಕಲವಾಗುತ್ತದೆ. ಮುದ್ದಾನ್ಷಕ್ಕೆ (ಹುಗ್ಗಿಗೆ) ಅಕ್ಕಿಗೆ 
ಹೆಸರುಬೇಳೆ ದ್ವಿಗುಣವಾಗಿದ್ದರೆ ಉತ್ತಮೋತ್ತಮ, ಸಮವಾಗಿದ್ದರೆ ಉತ್ತಮ, 
ಅರ್ಧವಾಗಿದ್ದರೆ ಮಧ್ಯಮ, ಕಾಲುಭಾಗವಾಗಿದ್ದರೆ ಅಧಮವೆನಿಸುತ್ತದೆ. ಅಕ್ಕಿಯ 
ಪ್ರಮಾಣಕ್ಕೆ ಅರ್ಧಕ್ಕೆ ಕಡಿಮೆಯಿಲ್ಲದೆ ಅವರವರು ತಮ್ಮ ಶಕ್ತಿಯನ್ನು ಅನುಸರಿಸಿ 
ಹೆಸರುಬೇಳೆಯನ್ನು ಸೇರಿಸಬೇಕು. ಶುಂಠಿಮಿಶ್ರಿತ ಹುಗ್ಗಿಯನ್ನು ಧನುರ್ಮಾಸದಲ್ಲಿ 
ನಾರಾಯಣನಿಗೆ ಅರ್ಪಿಸಿ ಶಚೀದೇವಿಯು ದುಃಖದಿಂದ ಮುಕ್ತಳಾದಳು. ಮೊಸರು, 
ಬೆಲ್ಲ ಮತ್ತು ಶುಂಠಿ ಮಿಶ್ರಿತವಾದ ತ್ರಿವಿಧ ಮುದ್ಗಾನ್ನವನ್ನು ದೇವರಿಗೆ ಅರ್ಪಿಸಿ 
ಪ್ರಾತಃಕಾಲದಲ್ಲಿ ಬ್ರಾಹ್ಮಣಭೋಜನ ಮಾಡಿಸಬೇಕು. 


-76- ಧನುರ್ಮಾಸ 


"ಶ್ರೀದೇವಿ ಪ್ರಥಮಂ ನಾಮ ದ್ವಿತೀಯಮಮೃತೋದ್ಧವಾ । 
ತೃತೀಯಂ ಕಮಲಾ ಪ್ರೋಕ್ತಾ ಚತುರ್ಥಂ ಲೋಕಸುಂದರೀ ॥ 
ಪಂಚಮಂ ವಿಷ್ಣುಪತ್ನೀತಿ ಷಷ್ಠಂ ಶ್ರೀವೈಷ್ಠವೀತಿ ಚ । 

ಸಪ್ತಮಂ ತು ವರಾರೋಹಾ ಅಷ್ಟಮಂ ಹರಿವಲ್ಲಭಾ ॥ 
ನವಮಂ ಶಾರ್ಜಾಣೀ ಪ್ರೋಕ್ತಾದಶಮಂ ದೇವದೇವಿಕಾ । 
ಏಕಾದಶಂ ಮಹಾಲಕ್ಷ್ಮೀರ್ದ್ವಾದಶಂ ಲೋಕಸುಂದರೀ ॥ 


ಶ್ರೀ ಪದ್ಮಾ ಕಪಿಲಾ ಮುಕುಂದ ಮಹಿತೋ ಲಕ್ಷ್ಮೀ ಸ್ತ್ರೀ ಲೋಕೇಶ್ತರಿ । 
ಮಾಕ್ಟೀರಾಬ್ಧಿ ಸುತಾರವಿಂದ ಜನನೀ ವಿದ್ಯಾಸರೋಜಾತ್ಮಿಕಾ ॥ 


ಸರ್ವಾಭೀಷ್ಟ ಪ್ರದೇತಿ ಸತತಂ ನಾಮಾನಿಯೇ ದ್ವಾದಶ । 

ಪ್ರಾತಃ ಶುದ್ಧತರಾ ಪಠಂತಿ ಸತತಂ ಸರ್ವಾಲ್ಲಭತೇ ಶುಭಾನ್‌ ॥ 

ಭದ್ರಲಕ್ಷ್ಮಿ € ಸ್ತವಂ ನಿತ್ಯಂ ಪುಣ್ಯಮೇತಚ್ಚುತಭಾವಹಂ | 

ಕಾಲೇ ಸ್ಥಾತ್ಟಾಪಿ ಕಾವೇರ್ಯಾಂ ಜಪ ಶ್ರೀವೃಕ್ಷ ಸನ್ನಿಧೌ ॥॥ 

ಎಂಬ ಭದ್ರಲಕ್ಷ್ಮೀಸ್ತುತಿಯನ್ನು ಪೂಜಾನಂತರದಲ್ಲಿ ಪಠಿಸಬೇಕು. 

ಸಾಧನಾ ದ್ವಾದಶೀ ದಿನದಲ್ಲಿ ಕರ್ಮ ಸಂಕೋಚವನ್ನು ಮಾಡಿಕೊಂಡು 
ಶ್ರೀಹರಿಯನ್ನು ಪೂಜಿಸಿ ಪಾರಣೆಯನ್ನು ಮಾಡಿದಂತೆ ಧನುರ್ಮಾಸದಲ್ಲಿಯೂ 
ಮಾಡಬೇಕು. ಈ ವಿಷಯವು 

"ಯಥಾ ಸಂಕೋಚ್ಯ ಸತ್ಕರ್ಮ ಭುಂಕ್ತೇಲ್ಪ ದ್ವಾದಶೀ ದಿನೇ । 

ತಥಾ ಪ್ರಾತರ್ಧನುರ್ಮಾಸೇ ಕೃತ್ವಾ ಕರ್ಮಾರ್ಚಯೇಚ್ಚ ಮಾಂ ॥ 

ಇತ್ಯಾದಿ ಸ್ಮೃತಿ ಮುಕ್ತಾವಳಿಯಲ್ಲಿ ಉದಾಹೃತವಾದ ಪ್ರಮಾಣವಚನದಿಂದ 
ಸಿದ್ಧವಾಗಿದೆ. ಈ ಮಾಸದಲ್ಲಿ ಪೂಜೆಯು ಮುಖ್ಯವೇ ಹೊರತು ಭೋಜನವಲ್ಲ. 
ಆದ್ದರಿಂದ ಪೂಜೆಯನ್ನು ಮಾಡಿ ದೇವ, ಯಷಿ, ಪಿತೃತರ್ಪಣ, 
ವೈಶ್ನದೇವಾದಿಕರ್ಮಗಳನ್ನು ಮುಗಿಸಿ ಬ್ರಾಹ್ಮಣ ಭೋಜನಾನಂತರದಲ್ಲಿ ತಾನೂ 
ಭೋಜನವನ್ನು ಪ್ರಾತಃಕಾಲದಲ್ಲಿಯೇ ಮಾಡಿದರೂ ಮಾಡಬಹುದು. ಅಥವಾ 
ಮಧ್ಯಾಹ್ನದಲ್ಲಿ ಪುನಃ ಪೂಜೆಯನ್ನು ಮಾಡಿ ಭೋಜನವನ್ನು ಮಾಡಿದರೂ 
ಮಾಡಬಹುದು. ಎರಡು ವಿಧವಾದ ಸಂಪ್ರದಾಯಗಳೂ ಲೋಕ ವ್ಯವಹಾರದಲ್ಲಿವೆ. 


ಸಂಕ್ರಾಂತಿ -77- 


ಧನುರ್ವ್ಯತೀಪಾತಯೋಗ : ಧನುರ್ಮಾಸದಲ್ಲಿ ವ್ಯತೀಪಾತಯೋಗದಲ್ಲಿ 
ಅರುಣೋದಯ ಕಾಲದಲ್ಲಿ ವಿಷ್ಣುವನ್ನು ಪೂಜಿಸಿ 

"ವೃತೀಪಾತ ಮಹಾಸತ್ಯ ಸರ್ವಪಾಪ ಪ್ರಣಾಶನ । 

ಸಹಸ್ರಬಾಹೋ ವಿಶ್ವಾತ್ಮನ್‌ ಗೃಹಾಣಾರ್ಫ್ಯ್ಫಂ ನಮೋಸ್ತುತೇ ॥ 

ವ್ಯತೀಪಾತ ನಮಸ್ತೇಸ್ತು ನಮಸ್ತೇ ವಿಶ್ವಮಂಗಲಂ । 

ವಿಷ್ಣುಚಕ್ರಸರೂಪಾಯ ನಮಸ್ತೇ ದಿವ್ಯ ತೇಜಸೇ॥॥' 

ಎಂಬ ಮಂತ್ರದಿಂದ ವಿಷ್ಣು ಚಕ್ರರೂಪಿಯಾದ ವ್ಯತೀಪಾತದೇವತೆಗೆ ಅರ್ಫ್ಯವನ್ನು 
ಕೊಡಬೇಕು. ಆಮೇಲೆ ದಕ್ಷಿಣಾಮುಖವಾಗಿ ವಂಶದ್ವಯ ಪಿತೃಗಳ ತೃಪ್ತಿಗಾಗಿ ಅವರನ್ನು 
ಸ್ಮರಿಸುತ್ತಾ 

“ಎಷ್ಟುಪ್ರಿಯ ವ್ಯತೀಪಾತ ಪಿತ್ಯಣಾನುನ್ಸಣಪ್ರದ । 

ಪಿತೃಣಾಂ ಮಮ ವೈಕುಂಠಂ ಪ್ರಯಚ್ಛ ಭಗವನ್‌ ಹರೇ ॥ 

ತ್ವತ್ತಸಾದೇನ ಮೇ ಭಕ್ತಿ ರಸ್ತೆವಮನಪಾಯಿನೀ । 

ಜ್ಞಾನವಿಜ್ಞಾನವೈರಾಗ್ಯಂ ಪ್ರಯಚ್ಚಭಗವನ್ನಮ ॥॥' 

ಎಂಬ ಮಂತ್ರದಿಂದ ತರ್ಪಣವನ್ನುಕೊಡಬೇಕು. ಈ ವ್ಯತೀಪಾತ ದಿನದ ಪೂಜೆಯು 
ಅರ್ಧೋದಯಾದಿ ಮಹಾಪುಣ್ಯಕಾಲಕ್ಕಿಂತ ಸಹಸ್ರಪಾಲು ಅಧಿಕ ಪುಣ್ಯಪ್ರದವಾಗಿದೆ. 

LN SS 
ಮಕರಸಂಕ್ರಾಂತಿ 


ದಾಮೋದರಾಯನಮಃ ಎಂಬ ನಾಮಸ್ಮರಣೆಯನ್ನು ಯಥಾಶಕ್ತಿ 
ಮಾಡುವುದರಿಂದ ದಾಮೋದರನ ಪೂಜೆ ಮಾಡುವುದರಿಂದ ಸ್ವೀಯರಿಗೆ ರಜಸ್ಟಲಾ 
ದೋಷವು ಪರಿಹಾರವಾಗುತ್ತದೆ. 

ಪುರುಷರು ಅವಶ್ಯವಾಗಿ ನೂರೆಂಟು ಗಾಯತ್ರಿಮಂತ್ರ ಜಪವನ್ನು ಅದರ 
ಮೂರುಪಟ್ಟುನಾರಾಯಣಾಷ್ಟಾಕ್ರರಮಂತ್ರ ಜಪವನ್ನುಇಂದು ಮಾಡಲೇಬೇಕು. ಮತ್ತು 
ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪೂಜಿಸಬೇಕು. 

ಸಂಕ್ರಾಂತಿಹಬ್ಬದ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು. 

ಎಳ್ಳುಬೆಲ್ಲ , ಎಳ್ಳಿನ ಬರ್ಫಿ, ಕಬ್ಬು , ಮಾವಿನಚಿಗುರು, ಪೂಜಾಸಾಮಗ್ರಿಗಳು, 

ಮುತ್ತೆದೆಯರಿಗೆ ಮರದ ಬಾಗಿನಗಳು, ಇತ್ಯಾದಿ. 


-78- 


ಸಂಕ್ರಾಂತಿಹಬ್ಬದ ಆಚರಣೆಗಳು 
ಜೀವನದಲ್ಲಿಆತ್ಮೀಯರ ಜೊತೆ ವೈಮನಸನ್ನುಮರೆತು ಬೇಡದ ಒಣಪ್ರತಿಷ್ಠೆಗಳನ್ನು 
ಪರಿತ್ಯಾಗಮಾಡಿ ಉಲ್ಲಾಸದಿಂದ ಹೊಸ ಪಥದಲ್ಲಿ ಸಾಗುವ ಪರ್ವಕಾಲವೇ 
ಮಕರಸಂಕ್ರಮಣ. 


ಸೂರ್ಯನು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ತೆರಳಲು ಪಥವನ್ನು 
ಬದಲಿಸುತ್ತಾನೆ. ತನ್ಮೂಲಕ ನಮಗೂ ಸಹ ಜೀವನದಲ್ಲಿ ಹೊಸಪಥದೆಡೆ 
ಸಂಚಲನೆಯನ್ನು ಮೂಡಿಸುತ್ತಾನೆ. 


ಇಲ್ಲಿಯ ತನಕ ರಾತ್ರಿ ಜಾಸ್ತಿ ಹಗಲು ಕಡಿಮೆ ಇತ್ತು. ಇನ್ನು ಮುಂದೆ ಹಗಲು 
ಹೆಚ್ಚು ರಾತ್ರಿ ಕಡಿಮೆ. ಜ್ಞಾನವನ್ನು ಹೆಚ್ಚಿಸುವುದರ ಮೂಲಕ ಅಜ್ಞಾನದಿಂದ 
ಜ್ಞಾನದೆಡೆಗೆ ಸಾಗೋಣ. 

ದೇವತೆಗಳಿಗೂ ರಾತ್ರಿಕಾಲ ಮುಗಿದು ಹಗಲು ಪ್ರಾರಂಭವಾಗಿದೆ. ಇಂದು 
ವೈಕುಂಠದಲ್ಲಿ ಸನಕಾದಿ ಖುಷಿಗಳು ಸಕಲ ದೇವಾನುದೇವತೆಗಳು ಭಗವಂತನ 
ದರ್ಶನಕ್ಕಾಗಿ ಬಾಗಿಲಮುಂದೆ ಕಾಯುತ್ತಾರೆ. ದೀಪವನ್ನುಬೆಳಗುತ್ತಾರೆ. ವೈಕುಂಠದ 
ಬಾಗಿಲು ಇಂದು ತೆರೆಯುತ್ತದೆ. ಎಲ್ಲರೂ ಭಕ್ತಿಭರಾಭಿನುನ್ನರಾಗಿ ಭಗವಂತನ 
ದರ್ಶನವನ್ನು ಮಾಡುತ್ತಾರೆ. ಇಂಥ ಪರಮೋನ್ನತವಾದ ದಿವ್ಯಸುಕ್ಷಣವೇ ಈ 
ಮಕರಸಂಕ್ರಾಂತಿಯಾಗಿದೆ. 


ಆದಿರಂಗ, ಅಂತ್ಯರಂಗ, ಮಧ್ಯರಂಗಗಳಲ್ಲಿ ಮಲಗಿದ ರಂಗನಾಥನಿಗೆ 
ಮಹಾಮಜ್ಜನಮಾಡಿಸಿ ಎಂಭತ್ತು ಕಿಲೋ ಬೆಣ್ಣೆಯ ಅಲಂಕಾರವನ್ನು ಮಾಡಿ 
ಭಗವಂತನನ್ನೆ ವೈಭವೋಪೇತವಾಗಿ ಇಂದು ಪೂಜಿಸುತ್ತಾರೆ. 

ಇಂದು ಎಲ್ಲಾಗೋವುಗಳನ್ನು ವಿಶೇಷವಾಗಿ ಪೂಜಿಸಬೇಕು. ಹಳ್ಳಿಗಳಲ್ಲಿ 
ಆವಿಪಾಲಗೋಪಾಲರೆಲ್ಲರೂ ಹಸುಗಳಿಗೆ ಸ್ನಾನ ಮಾಡಿಸಿ ಅರಿಶಿನ ಹಚ್ಚಿ 
ಕೊಂಬುಗಳಿಗೆ ಕುಂಕುಮವನ್ನು ಹಚ್ಚಿ ಆರತಿ ಮಾಡಿ ಗೋ ಪೂಜೆಯನ್ನು 
ಮಾಡುತ್ತಾರೆ. ಮೂವತ್ತಮೂರು ಕೋಟಿ ದೇವತೆಗಳು ಇಂದು ಹಸುಗಳಲ್ಲಿ 
ಪ್ರವೇಶ ಮಾಡುತ್ತಾರೆಂದು ನಂಬುತ್ತಾರೆ. 


ವೈಶ್ವದೇವ ಬಲಿಹರಣ ಆದಮೇಲೆ ಇಂದು ಅವಶ್ಯವಾಗಿ ಗೋಗ್ರಾಸವನ್ನು 


ನೀಡಬೇಕು. ಗೋವುಗಳು ಇಲ್ಲದಿದ್ದರೆ ಗೋಗ್ರಾಸಕ್ಕಾಗಿ ದಕ್ಷಿಣೆಯನ್ನಾದರೂ 
ಎತ್ತಿಡಬೇಕು. 


-79- 


| 
ಸಂಕ್ರಾಂತಿ 


೮) ಇಂದು ಷಟ್‌ತಿಲಾಕಾರ್ಯವನ್ನು ಆಚರಿಸಲೇಬೇಕು- 


೨ 


8 4 ಈ ಟ್ರೂ 


ತಿಲಸ್ನಾಯೀ ತಿಲೋದರ್ತೀ ತಿಲಹೋಮೀ ತಿಲೋದಕೀ । 
ತಿಲಭುಕ್‌ ತಿಲದಾತಾ ಚ ಷಟ್‌ತಿಲಾ ಪಾಪನಾಶಕಾಃ ॥ 


- ಸ್ನಾನಮಾಡುವ ನೀರಿನಲ್ಲಿ ಎಳ್ಳುಗಳನ್ನು ಹಾಕಿ ಮೀಯಬೇಕು. 
. ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಬೆಳಗಬೇಕು. 

ಸ ತಿಲಹೋಮವನ್ನು ಮಾಡಬೇಕು. 

. ಪಿತೃಗಳಿಗೆ ತಿಲತರ್ಪಣವನ್ನು ನೀಡಬೇಕು. 

ಎಳ್ಳನ್ನು ತಿನ್ನಬೇಕು. 


೬. ಎಳ್ಳನ್ನು ದಾನಮಾಡಬೇಕು. 
ಇದುವೇ ಷಟ್‌ತಿಲಕಾರ್ಯ, ಇದನ್ನು ಆಚರಿಸುವುದರಿಂದ ಎಲ್ಲ ಪಾಪಗಳು 


ಭಸ್ಮವಾಗುತ್ತವೆ. ಅಧಿಕಾರಿಗಳಿಗೆ ಮಾತ್ರ ತಿಲತರ್ಪಣ. ಉಳಿದವರು 
ಪಂಚತಿಲಕಾರ್ಯವನ್ನು ಮಾಡಬೇಕು. 


ಕ) 


೧೦) 


ಸ್ತ್ರೀಯರು ದಾಮೋದರನನ್ನು ಪೂಜೆಮಾಡುವುದರಿಂದ ರಜಸ್ವಲಾದೋಷದಿಂದ 
ವಿಮುಕ್ತರಾಗುತ್ತಾರೆಂದು ಸ್ಕೃತಿಗ್ರಂಥಗಳು ಹೇಳುತ್ತವೆ. ಆದ್ದರಿಂದ ಪ್ರತಿಯೊಬ್ಬ 
ಸ್ತ್ರೀಯರೂ ದಾಮೋದರನನ್ನು ಪೂಜಿಸಬೇಕು. ತಾವು ನಿತ್ಯವೂ ಪೂಜಿಸುತ್ತಿರುವ 
ಅಂಬೆಗಾಲು ಕೃಷ್ಣನೇ ದಾಮೋದರನಾಗಿದ್ದಾನೆ. ಅವನಿಗೆ ಮಕರಸಂಕ್ರಾಂತಿಯ 
ಪ್ರಯುಕ್ತ ವಿಶೇಷಪೂಜೆಯನ್ನು ಮಾಡಬೇಕು. ಮಕರಸಂಕ್ರಮಣದ 
ಪರ್ವಕಾಲವನ್ನು ಪಂಚಾಂಗವನ್ನು ನೋಡಿ ಸರಿಯಾಗಿ ತಿಳಿದುಕೊಳ್ಳಬೇಕು, ಆ 
ಕಾಲದಲ್ಲಿ ಸೂರ್ಯನಾರಾಯಣನಿಗೆ ತುಳಸೀ ಕಟ್ಟೆಯ ಬಳಿ ಹಾಲಿನ 
ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. 

ಪಥವನ್ನು ಬದಲಿಸುವಾಗ ಸೂರ್ಯನು ಒಂದುಕ್ಷಣ ನಿಂತು ಎಲ್ಲರನ್ನೂ 
ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆಯು ನಮ್ಮಲ್ಲಿದೆ. ಆದ್ದರಿಂದ ಅಂದು 
ಪ್ರತಿಯೊಬ್ಬರೂ ಸೂರ್ಯದರ್ಶನವನ್ನು ಮಾಡಿ ಸೂರ್ಯನ ಹಾಗೂ 
ತದಂತರ್ಯಾಮಿಯಾದ ನಾರಾಯಣನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 
ಆ ಕ್ಷಣದಲ್ಲಿ ಮನಯ ಬಳಗ ಇರುವುದಕ್ಕಿಂತ ಹೊರಗಡೆ ಬಂದು 


ದರ್ಶನಮಾಡುವುದು ಉತ್ತಮವಾಗಿದೆ. 


೧೧) ಮಕರಸಂಕ್ರಾಂತಿ ಎಂಬುದು ಉತ್ತಮಪರ್ವಕಾಲವಾಗಿದೆ. ಇಂದು ಮಾಡುವ 


ತೀರ್ಥಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಗಂಗಾ,'ಯಮುನಾ, ಗೋದಾವರಿ, ಕೃಷ್ಣಾ, 


-80- ಸಂಕ್ರಾಂತಿ 


ಕಾವೇರಿ, ತುಂಗಭದ್ರಾ: ಈ ನದಿಗಳಲ್ಲಿ ಪ್ರಯತ್ನಪೂರ್ವಕವಾಗಿ ಸ್ನಾನವನ್ನು 
ಮಾಡಬೇಕು. ಸಾಧ್ಯವಾಗದಿದ್ದರೆ ಆಯಾ ನದಿಗಳ ನೀರನ್ನು ಮೊದಲೇ 
ಮನೆಯಲ್ಲಿತಂದಿಟ್ಟುಕೊಂಡು ಸ್ನಾನವನ್ನು ಮಾಡಬೇಕು. 


ಸಂಕ್ರಾಂತಿ ಹಬ್ಬದ ಆಚರಣೆ 

ಐದು ಮುಣ್ಣಿನ ಮಡಿಕೆಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಗಜ್ಜರೀ, 
ಬೋರೇಹಣ್ಣು, ಕಬ್ಬಿನತುಂಡು, ನೆಲಗಡಲೆ, ಹತ್ತಿ, ಕಡಲೇಕಾಳು, ಎಳ್ಳು, ಬೆಲ್ಲ 
ಅರಿಶಿನ, ಕುಂಕುಮ ಇವುಗಳನ್ನುತುಂಬಿಸುತ್ತಾರೆ. ಅನಂತರ ದಾಮೋದರನನ್ನು ಪೂಜಿಸಿ 
ಈ ಐದು ಮಡಿಕೆಗಳನ್ನು ನೈವೇದ್ಯಮಾಡುತ್ತಾರೆ. ಅವುಗಳಲ್ಲಿ ಮೂರನ್ನು 
ಸುವಾಸಿನಿಯರಿಗೆ ಬಾಗಿನ ನೀಡಿ ಒಂದನ್ನುತುಳಸಿಗೆ ಸಮರ್ಪಣೆ ಮಾಡಿ ಮತ್ತೊಂದನ್ನು 
ಪ್ರಸಾದವೆಂದು ತಾವು ಸ್ವೀಕರಿಸುತ್ತಾರೆ. 

"ಎಳ್ಳುಬೆಲ್ಲವನ್ನು ಕೊಟ್ಟು ಒಳ್ಳೊಳ್ಳೆಯ ಮಾತನಾಡೋಣ' ಎಂದು ಹೇಳುತ್ತಾ 
ಪ್ರತಿಯೊಬ್ಬ ಹಿರಿಯರಿಗೂ ಎಳ್ಳುಬೆಲ್ಲವನ್ನು ನೀಡಿ ನಮಸ್ಕಾರವನ್ನು ಮಾಡಿ 
ಆಶೀರ್ವಾದವನ್ನು ಪಡೆದುಕೊಳ್ಳಲೇಬೇಕು. 

ಎಳ್ಳುಬೆಲ್ಲವನ್ನು ದಾನಮಾಡುವಾಗ ದಕ್ಷಿಣೆಯನ್ನು ಇಟ್ಟೇ ದಾನಮಾಡಬೇಕು. 
ಕೇವಲ ಎಳ್ಳುಬೆಲ್ಲವನ್ನು ನೀಡಬಾರದು. 

ಇತ್ತೀಚಿನ ದಿವಸಗಳಲ್ಲಿಶೇಂಗಾ, ಪುಟಾಣಿಗಳೇ ಹೆಚ್ಚುಇರುತ್ತವೆ. ಎಳ್ಳು ಇರುವುದೇ 
ಇಲ್ಲ ಇಂಥ ಸಂದರ್ಭದಲ್ಲಿಎಳ್ಳಿನ ಬರ್ಫಿಯನ್ನು ಮಾಡಿ ಅದನ್ನು ದಾನಮಾಡುವುದೇ 
ಹೆಚ್ಚು ಅರ್ಥಪೂರ್ಣವಾಗುತ್ತದೆ. 

ದೇವರ ಪೂಜೆ, ನೈವೇದ್ಯ, ವೈಶ್ವದೇವ ಮಾಡುವಾಗ ಅವಶ್ಯವಾಗಿ ಎಳ್ಳುಬೆಲ್ಲವನ್ನು 
ಉಪಯೋಗಿಸಲೇಬೇಕು. ವೈಶ್ವದೇವದಲ್ಲಿಂಯೂ ಅನ್ನದ ಜೊತೆ ಎಳ್ಳನ್ನುಆಹುತಿಯನ್ನಾಗಿ 
ನೀಡಬೇಕು. 

ಹೊಸದಾಗಿ ಮದುವೆಯಾದ ಸುವಾಸಿನಿಯರು ಐದು ಮನೆಗೆ ತೆರಳಿ ಎಳ್ಳನ್ನು 
ಬೀರುತ್ತಾರೆ. ಆ ಸಂಪ್ರದಾಯವನ್ನು ಅನುಷ್ಠಾನ ಮಾಡಬೇಕು. 

ವಿವಾಹವಾದ ವರ್ಷದಿಂದ ಐದು ಸಂಖ್ಯೆಯಲ್ಲಿ ಬಾಳೆಹಣ್ಣಿನ ದಾನವನ್ನೂ ಕೂಡ 
ಹೆಚ್ಚಿಸುತ್ತಾರೆ. ಹೀಗೆ ಐದು ವರ್ಷಗಳ ಕಾಲ ಐದು ಮಂದಿ ಸುವಾಸಿನಿಯರಿಗೆ ಕಾಲು 
ತೊಳೆದು ಬಾಗಿನವನ್ನು ನೀಡುತ್ತಾರೆ. 


ಸಂಕ್ರಾಂತಿ lr 

ಪ್ರತಿಯೊಬ್ಬರೂ ಕೂಡ ಹಿರಿಯರ ಮನೆಗಳಿಗೆ ತೆರಳಿ ಎಳ್ಳುಬೆಲ್ಲವನ್ನು ಕೊಟ್ಟು 

ಪರಸ್ಪರ ಸಂತೋಷವನ್ನು ಹಂಚಿಕೊಳ್ಳಬೇಕು. ತನ್ಮೂಲಕ ಮಕರಸಂಕ್ರಾ ತಿಯನ್ನು 
ಉತ್ಸಾಹದಿಂದ ಆಚರಿಸ ಟು 


ಮುಂದೆ ಹೇಳುವ ಪ್ರಕಾರ ದಾಮೋದರನನ್ನು ಇಂದು ಪೂಜಿಸಬೇಕು. ಹಾಗೂ 
ಅವಶ್ಯವಾಗಿ ಸೂರ್ಯನಾರಾಯಣನ ಪೂಜೆಯನ್ನು ಮರೆಯಬಾರದು. 


ಬ್ರಾಹ್ಮೀಮಹೂರ್ತದಲ್ಲೆದ್ದು ತೀರ್ಥಸ್ನಾನವನ್ನು ಮಾಡಿ 
ಸೂರ್ಯೋದಯವಾಗುವಷ್ಟರಲ್ಲಿ ನೂರೆಂಟು ಗಾಯತ್ರಿ ಮಂತ್ರವನ್ನು ಜಪಿಸಿ 
ನಾರಾಯಣಾಷಟ್ಟಾಕ್ಟರಮಂತ್ರವನ್ನು ಕೂಡ ಭಕ್ತಿಯಿಂದ ವಿಶೇಷವಾಗಿ 
ಜಪಮಾಡಬೇಕು. 

ಯಾರಿಗೆ ಜಾತಕದಲ್ಲಿರವಿಯು ನೀಚನಾಗಿರುತ್ತಾನೋ, ಶತ್ರು ಸ್ಥಾನದಲ್ಲಿರುತ್ತಾನೋ 
ಶಕ್ತಿಯನ್ನುಕಳೆದುಕೊಂಡು ಕ್ರೂರಗ್ರಹಗಳ ದೃಷ್ಟಿಗೆ ಪಾತ್ರನಾಗಿರುತ್ತಾನೋ ಅಂಥಹವರಿಗೆ 
ಮಕರಸಂಕ್ರಾಂತಿಯ ವಿಶೇಷವಾದ ಆಚರಣೆಯಿಂದ ರವಿಯ ಅನುಗ್ರಹವಾಗುತ್ತದೆ. 
ಜಾತಕದಲ್ಲಿರುವ ದೋಷಗಳು ಪರಿಹಾರವಾಗುತ್ತದೆ. ಮತ್ತು ಇಂದು ಗೋದಿಯನ್ನು 
ಹಸುಗಳಿಗೆ ತಿನ್ನಿಸುವುದರಿಂದ ಸೂರ್ಯನ ಅನುಗ್ರಹವಾಗುತ್ತದೆ. ಮತ್ತು ಜಾತಕದಲ್ಲಿ 
ರವಿಯ ಬಲವು ಹೆಚ್ಚುತ್ತದೆ. 

ರವಿಯು ತನ್ನಪುತ್ರನಾದ ಶನಿಯ ಮನೆಯನ್ನುಇಂದು ಪ್ರವೇಶ ಮಾಡುವುದರಿಂದ 
ತಿಲದಾನವು ವಿಹಿತವಾಗಿದೆ. ಈ ತಿಲದಾನದಿಂದ ಶನಿದೋಷವು ಪರಿಹಾರವಾಗುತ್ತದೆ. 
ಅಪಘಾತ, ದುರ್ಮರಣ, ಅನಾರೋಗ್ಯ ಇತ್ಯಾದಿಯಾದ ಅವಗಡಗಳೆಲ್ಲವೂ 
ಪರಿಹಾರವಾಗಿ ಶನಿಯ ಅನುಗ್ರಹವಾಗಿ ವಿಷ್ಣುಭಕ್ತಿಯು ಅಭಿವೃದ್ದಿಯಾಗುತ್ತದೆ. 
ಆದ್ದರಿಂದ ಎಳ್ಳಿನ ದಾನದಿಂದ ಮಕರರಾಶ್ಯಾಧಿಪತಿಯಾದ ಶನಿಯು ಪ್ರೀತನಾಗಲಿ 
ಎಂದು ಪ್ರಾರ್ಥಿಸಬೇಕು. 

ಮಕರಸಂಕ್ರಮಣದ ಮರುದಿನವನ್ನು ಕರಿದಿನ ಎಂದು ಕರೆಯುತ್ತಾರೆ. ಒಂದು 
ವರ್ಷದಿಂದ ಐದು ವರ್ಷದವರೆಗಿನ ಗಂಡು ಮಕ್ಕಳಿಗೆ ಇಂದು "ಕರಿ' ಎರೆಯುತ್ತಾರೆ. 

ಹಣ್ಣು, ಬೆಂಡು, ಬತ್ತಾಸು, ಶೇಂಗಾ, ಗೇರು ಹಣ್ಣು, ಬೋರೆ ಹಣ್ಣು, ಕಬ್ಬಿನ 
ತುಂಡು, ME, ದ್ರಾಕ್ಷಿ, ಇವುಗಳನ್ನು ಸಣ್ಣದಾಗಿ ಮಾಡಿ ಕರಿ ಎರೆಯುತ್ತಾರೆ. 
ಕರಿ ಎರೆದ ಮೇಲೆ ಆರತಿ ಮಾಡುತ್ತಾರೆ. ಇದನ್ನು ಮಕ್ಕಳಿರುವ ಮನೆಯಲ್ಲಿ ಬಹಳ 
ಉಲ್ಲಾಸದಿಂದ ಆಚರಿಸಲಾಗುತ್ತದೆ. 


-82- ಸಂಕ್ರಾಂತಿ 


ಮಕರಸಂಕ್ರಮಣವನ್ನು "ಪೊಂಗಲ್‌' ಹಬ್ಬವೆಂದು ಹೆಸರಿಸುತ್ತಾರೆ. ಇಷ್ಟು ದಿವಸ 
ಹುಗ್ಗಿಯನ್ನು ಮಾಡಿ ಇಂದು ಪೊಂಗಲ್‌ ಮಾಡುವುದೇ ಹಬ್ಬದ ವಿಶೇಷ. 

ಹೀಗೆ ಎಲ್ಲ ರೀತಿಯಿಂದಲೂ ಅತ್ಯಂತ ಶ್ರೇಷ್ಠವಾದ ಮಕರಸಂಕ್ರಮಣವನ್ನು 
ವೈಭವೋಪೇತವಾಗಿ ಆಚರಿಸಿ ಸೂರ್ಯನಾರಾಯಣ ಕೃಪೆಗೆ ಪಾತ್ರರಾಗಿ ಒಳ್ಳೆಯ 
ವಿದ್ಯೆ, ಬುದ್ಧಿಗಳನ್ನು ಹೊಂದಿ ಜೀವನವನ್ನು ಸಾರ್ಥಕಮಾಡಿಕೊಳ್ಳೋಣ. 


ಮಕರಸಂಕ್ರಾಂತಿ ಪೂಜೆ 


ದಾಮೋದರ ಪೂಜೆ 
ದೇವರ ಪೂಜೆಯ ಜೊತೆಯೇ ಈ ಮಂತ್ರಗಳನ್ನು ಹೇಳಿಕೊಂಡು ಪೂಜೆ 
ಮಾಡಬೇಕು. ಆದ್ದರಿಂದ ಪ್ರತ್ಯೇಕವಾಗಿ ಎಲ್ಲವನ್ನು ನೀಡಿರುವುದಿಲ್ಲ. 
ಶ್ರೀ ಗುರುಭ್ಯೋನಮಃ 
ಸಂಕಲ್ಪ - ಪ್ರಾಣಾನಾಯಮ್ಯ । ದೇಶಕಾಲೌ ಸಂಕೀರ್ತ್ಯ । 


ಸಂಕಲ್ಪಂ ಕುರ್ಯಾತ್‌ ॥। ಏವಂಗುಣವಿಶೇಷಣವಿಶಿಷ್ಟಾಯಾಂ ಮಮ ಆಚರಿತ 
ಎಕ ಸಮಗ್ರ ಸಂಪೂರ್ಣ ಫಲಾವಾಷ್ಯರ್ಥಂ ಮಮ ಸಾವ ಸೌಭಾಗ್ಯಸುಖಸಂತಾನ 

ಿಪ್ತಿದ್ದಾರಾ ಸಮಸ್ತದುರಿತಕ್ಷಯಾರ್ಥಂ ಶ್ರೀದಾಮೋದರದೇವತಾಮುದ್ದಿಶ್ಯ 
ೀದಾಮೋದರದೇವತಾಪ್ರೀತ್ಯರ್ಥಂ ಯಾವಚ್ಛಕ್ಕಥ್ಯಾನಾವಾಹನಾದಿ 
ಷೋಡಶೋಪಚಾರಪುರಸ್ಸರಂ ಶ್ರೀಮಕರಸಂಕ್ರಾಂತಿವ್ರತಂ ಕರಿಷ್ಯೇ ॥ ಇತಿ ಸಂಕಲ್ಪ! 


ಲಕ್ಷ್ಮೀನಾರಾಯಣಂ ವಂದೇ ಶಂಖಚಕ್ರಗದಾಧರಮ್‌ । 
ವಾಮಭಾಗೇ ಯುತಂ ದೇವ್ಯಾ ಸರ್ವಾಭರಣಭೂಷಿತಮ್‌ ॥ 
ದಾಮೋದರಾಯ ನಮಃ ಧ್ಯಾನಂ ಸಮರ್ಪಯಾಮಿ ॥ 
ದಾಮೋದರ ಮಹಾದೇವ ಭಗವಾನ್‌ ಭಕ್ತವಲ । 
ದೀಪವ್ರತೇನ ಮೇ ದೇವ ಮಮ ಪಾಪಂ ವ್ಯಪೋಹಯ ॥ 
ದಾಮೋದರಾಯ ನಮಃ ಆವಾಹನಂ ಸಮರ್ಪಯಾಮಿ ॥ 
ನಾರಾಯಣ ಜಗನ್ನಾಥ ಭಕ್ತಾನಾಮಭಯಪ್ರದ ಟ 

ತ್ರಾಹಿ ಮಾಂ ಪುಂಡರೀಕಾಕ್ಷ ಜಗನ್ನಾಥ ನಮೋಸ್ತು ತೇ ॥ 
ದಾಮೋದರಾಯ ನಮಃ ಸಿಂಹಾಸನಂ ಸಮರ್ಪಯಾಮಿ ॥ 
ಸರ್ವಾತ್ಮನ್‌ ಸರ್ವಲೋಕೇಶ ಸರ್ವವ್ಯಾಪಿ ಸನಾತನ । 
ಪಾದ್ಯಂ ಗೃಹಾಣ ಭಗವನ್‌ ದಿವ್ಯರೂಪ ನಮೋಸ್ತುತೇ ॥ 


ಶೆ 
ಸಂಕ್ರಾಂತಿ 


ದಾಮೋದರಾಯ ನಮಃ ಪಾದ್ಯಂ ಸಮರ್ಪಯಾಮಿ ॥ 
ಅಷ್ಟಗಂಧಸಮಾಯುಕ್ತಂ ತುಲಸೀದಳಸಂಯುತಮ್‌ । 
ಅಘಣ್ಯಂ ಗೃಹಾಣ ದೇವೇಶ ಭಕ್ತಪಾಪವಿನಾಶನ ॥ 
ದಾಮೋದರಾಯ ನಮಃ ಅರ್ಥಂ ಸಮರ್ಪಯಾಮಿ ॥ 
ಏಲಾಲವಂಗತಕ್ಕೋಲ ಕರ್ದೂರಾದಿಸಮನ್ನಿತಮ್‌ | 
ಆಚಮ್ಯತಾಂ ಹೃಷೀಕೇಶ ಮಯಾ ದತ್ತೇನ ವಾರಿಣಾ ॥ 
ದಾಮೋದರಾಯ ನಮಃ ಆಚಮನಂ ಸಮರ್ಪಯಾಮಿ ॥ 
ಮಧುರಂ ಫಲಸಂಯುಕ್ತಂ ಕ್ಷೀರಶರ್ಕರಯಾನ್ನಿತಮ್‌ । 
ಮಧುಪರ್ಕಂ ಗೃಹಾಣೇದಂ ಮಧುಸೂದನ ತೇ ನಮಃ ॥ 
ದಾಮೋದರಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ॥ 
ಪಯೋದದಿ ಘತೋಷೇತಂ ಶರ್ಕರಾಮಧು ಸಂಯುತಮ್‌ । 
ಪಂಚಾಮೃತ ಸ್ನಾನಮಿದಂ ಗೃಹಾಣ ಪುರುಷೋತ್ತಮ ॥ 
ದಾಮೋದರಾಯ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥॥ 
ಗಂಗಾಜಲಸಮಾನೀತಂ ಸರತೀರ್ಥಸಮನ್ನಿತಮ್‌ | 
ಶುದ್ಧೋಕದಸ್ನಾನಮಿದಂ ಗೃಣಾಣ ಪುರುಷೋತ್ತಮ ॥ 
ದಾಮೋದರಾಯ ನಮಃ ಶುದ್ದೋಕದಸ್ನಾನಂ ಸಮರ್ಪಯಾಮಿ ॥ 
ಶುಭ್ರಂ ಸೂಕ್ಷ್ಮಃ ತರಂ ವಸ್ತ್ರ ಕೌಶೇಯಂ ಚಿತ್ರವರ್ಣಕಮ್‌ । 
ವಸ್ತಯುಗ್ಗಂ ಪ್ರದಾಸ್ಯಾಮಿ ಸಂಗೃಹಾಣ ಜನಾರ್ದನ ॥ 
ದಾಮೋದರಾಯ ನಮಃ ವಸ್ತಯುಗ್ಗಂ ಸಮರ್ಪಯಾಮಿ ॥ 
ಬ್ರಹ್ಮಸೂತ್ರಂ ಚೋತ್ತರೀಯಂ ಕಾರ್ಪಾಸೇನ ವಿನಿರ್ಮಿತಮ್‌ । 
ಉಪವೀತಮಿದಂ ದಿವ್ಯಂ ಗೃಹಾಣ ಪುರುಷೋತ್ತಮ ॥ 
ದಾಮೋದರಾಯ ನಮಃ ಉಪವೀತಂ ಸಮರ್ಪಯಾಮಿ ॥ 
ಕಿರೀಟಹಾರಕೇಯೂರಕುಂಡಲಾದ್ಯೈರಲಂಕೃತಂ | 

ಅನರ್ಫ್ಯ ಮಣಿಮಾಣಿಕ್ಯಭೂಷಣಾನಿ ದದಾಮ್ಯಹಮ್‌ ॥ 
ದಾಮೋದರಾಯ ನಮಃ ಆಭರಣಂ ಸಮರ್ಪಯಾಮಿ ॥। 
ಕುಂಕುಮಾಗರುಸಂಯುಕ್ತಂ ಗಂಧಂ ಶ್ರೀವೃಕ್ಷಸಂಭವಮ್‌ । 
ಮಯಾ ದತ್ತಮಿದಂ ದೇವ ಹೃಷೀಕೇಶ ನಮೋತಸ್ತು ತೇ ॥ 
ದಾಮೋದರಾಯ ನಮಃ ಗಂಧಂ ಸಮರ್ಪಯಾಮಿ || 


-83- 


-84- 


೨ 


ಅಕ್ಕತಾನ್‌ ಧವಳಾನ್‌ ದಿವ್ಯಾನ್‌ ಕುಂಕುಮಾದಿಸಮಾಯುತಾನ್‌ । 
ಶಾಲೀಯಾನ್‌ ಶುಭ್ರವರ್ಣಾಭಾನ್‌ ಸಂಗೃಹಾಯ ಶ್ರಿಯಾ ಸಹ ॥ 
ದಾಮೋದರಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ ॥1 
ಜಾತೀಚಂಪಕಪುನ್ನಾಗತುಲಸೀಕರವೀರಕಮ್‌ I 

ಕಲ್ಲಾರ ಪಾರಿಜಾತಂ ಚ ಪುಷ್ಪಂ ಸ್ವೀಕುರು ಕೇಶವ ॥ 
ದಾಮೋದರಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ॥ 
ಮಂಗಳಾಂಗ ಮಹಾದೇವ ಮಹಾಲಕ್ಷ್ಮೀ ಮನಃಪ್ರಿಯ | 
ಅರ್ಚಯಾಮಿ ಜಗನ್ನಾಥ ತವಾಂಗಾನಿ ಪೃಥಕ್‌ ಪೃಥಕ್‌ ॥ 


ಅಥ ಅಂಗಪೂಜಾ | 
ಓಂ ಕೇಶವಾಯ ನಮಃ ಪಾದೌ ಪೂಜಯಾಮಿ 
ಓಂ ನಾರಾಯಣಾಯ ನಮಃ ಗುಲ್ಫೌ ಪೂಜಯಾಮಿ 
ಓಂ ಮಾಧವಾಯ ನಮಃ ಜಾನುನೀ ಪೂಜಯಾಮಿ 
ಓಂ ಜಗನ್ನಾಥಾಯ ನಮಃ ಜಂಘೇ ಪೂಜಯಾಮಿ 
ಓಂ ಪದ್ಮನಾಭಾಯ ನಮಃ ನಾಭಿಂ ಪೂಜಯಾಮಿ 
ಓಂ ಶ್ರೀವಕ್ಟಸೇ ನಮಃ ಹೃದಯಂ ಪೂಜಯಾಮಿ 
ಓಂ ಚಕ್ರಧರಾಯ ನಮಃ ಬಾಹೂ ಪೂಜಯಾಮಿ 
ಓಂ ದಾಮೋದರಾಯ ನಮಃ ಉದರಂ ಪೂಜಯಾಮಿ 
ಓಂ ವಿಶತೇಜಸೇ ನಮಃ ಮುಖಂ ಪೂಜಯಾಮಿ 
ಓಂ ಕುಂಡಲಧರಾಯ ನಮಃ ಲಲಾಟಂ ಪೂಜಯಾಮಿ 
ಓಂ ಸಹಸ್ರ ಶಿರಸೇ ನಮಃ ಶಿರ: ಪೂಜಯಾಮಿ 
ಶ್ರೀ ಅಜ್ಞಾನನಾಶನಾಯ ನಮ. ಸರ್ವಾಂಗಾನಿ ಪೂಜಯಾಮಿ 
ಅಥ ದಿಕ್ಲಾಲಕ ಪೂಜಾ 
ಓಂ ಇಂದ್ರಾಯ ನಮಃ । ಓಂ ಅಗ್ನಯೇ ನಮಃ 
ಓಂ ಯಮಾಯ ನಮಃ । ಓಂ ನಿರ್ಯತಯೇ ನಮಃ 
ಓಂ ವರುಣಾಯ ನಮಃ | ಓಂ ವಾಯವೇ ನಮಃ 


ಓಂ ಕುಬೇರಾಯ ನಮಃ । 
ಇತಿ ದಿಕ್ಟಾಲಕ ಪೂಜಾಂ ಪೂಜಯಾಮಿ ॥ 


ಓಂ ಈಶಾನಾಯ ನಮಃ 


ಸಂಕಾಂತಿ 


ಓಂ 
ಓಂ 


-85- 


ಅಥ ಪುಷ್ಪಪೂಜಾ 

ದಾಮೋದರಾಯ ನಮಃ ಮಲ್ಲಿಕಾಪುಷಂ ಸಮರ್ಪಯಾಮಿ ॥ 
ಸಂಕರ್ಷಣಾಯ ನಮಃ ಜಾಜೀಪುಷ್ಬಂ ಸಮರ್ಪಯಾಮಿ ॥ 
ವಾಮದೇವಾಯ ನಮಃ ಕರವೀರಪುಷಂ ಸಮರ್ಪಯಾಮಿ ॥ 
ಪ್ರದ್ಯುಮ್ನಾಯ ನಮಃ ಸೇವಂತಿಕಾಪುಷ್ಠಂ ಸಮರ್ಪಯಾಮಿ ॥ 
ಅನಿರುದ್ದಾಯ ನಮಃ ತಿಲಕಪುಷ್ಫಂ ಸಮರ್ಪಯಾಮಿ ॥ 
ಜಗನ್ನಾಥಾಯ ನಮಃ ಚೂತಪುಷಂ ಸಮರ್ಪಯಾಮಿ ॥ 
ಪುರುಷೋತ್ತಮಾಯ ನಮಃ ಪಾಟಲೀಪುಷಂ ಸಮರ್ಪಯಾಮಿ ॥ 
ಅಧೋಕ್ಷಜಾಯ ನಮಃ ಪದ್ಗಪುಷ್ಠು ಸಮರ್ಪಯಾಮಿ ॥ 
ನಾರಸಿಂಹಾಯ ನಮಃ ಅತಸೀಪುಷ್ಪಂ ಸಮರ್ಪಯಾಮಿ ॥ 
ಅಚ್ಯುತಾಯ ನಮಃ ಸೌಗಂಧಿಕಾಪುಷಂ ಸಮರ್ಪಯಾಮಿ ॥ 
ಜನಾರ್ದನಾಯ ನಮಃ ಗೋದಾರಪುಷು ಸಮರ್ಪಯಾಮಿ ॥ 
ಉಪೇಂದ್ರಾಯ ನಮಃ ಕೇತಕೀಪುಷಂ ಸಮರ್ಪಯಾಮಿ ॥ 
ಹರಯೇ ನಮಃ ಚಂಪಕಪುಷಂ ಸಮರ್ಪಯಾಮಿ ॥ 
ಲಕ್ಷ್ಮಿ (ಪತಯೇ ನಮಃ ನಾನಾವಿಧ ಪರಿಮಳಪುಷ್ಟಾಣಿ 

ಸಮರ್ಪಯಾಮಿ॥ 


ಕಾಲಾಗರುಸುಮದ್ಧೂತಂ ಕಪಿಲಾಫ್ಫತಸಂಯುತಮ್‌ । 

ಧೂಪಂ ದಾಸ್ಯಾಮಿ ದೇವೇಶ ಜಗನ್ನಾಥ ನಮೋಸ್ತು ತೇ ॥ 
ಮಷೋದಕುಯ ನಮಃ ಧೂಪಂ ಸಮರ್ಪಯಾಮಿ || 

ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 

ಗೃಹಾಣ ಮಂಗಳಂ ದೀಪಂ ತ್ರೆಲೋಕ್ಯಂ ಮಂಗಳಂ ಕುರು ॥ 
ದಾಮೋದರಾಯ ನಮಃ ದೀಪಂ ದರ್ಶಯಾಮಿ ॥ 

ಅನ್ನಂ ಚತುರ್ವಿಧಂ ಸ್ವಾಧು ಭಕ 1 ಜೋಗ್ಯಸಮನ್ನಿತಮ್‌ । 
ನಾನಾಫಲಸಮಾಯುಕ್ತಂ ನೈವೇದ್ಯಂ ಪ್ರತಿಗೃಹ್ಯತಾಮ್‌ ॥॥ 
ದಾಮೋದರಾಯ ನಮಃ ನಾನಾವಿಧ ನೈವೇದ್ಯಂ ಸಮರ್ಪಯಾಮಿ ॥ 
ಮಧ್ಯೇ ಮಧ್ಯೇ ಪಾನೀಯಂ ಸಮರ್ಪಯಾಮಿ 11 ಉತ್ತರಾಪೋಶನಂ 
ಸಮರ್ಪಯಾಮಿ ॥ ಹಸ್ತಪ್ರಕ್ಷಾಳನಂ ಸಮರ್ಪಯಾಮಿ ।1ಪಾದಪ್ರಕಾಳನಂ 


-86- ಸಂಕ್ರಾಂತಿ 


ಸಮರ್ಪಯಾಮಿ ॥। ಕರೋದ್ದರ್ತನಂ ಸಮರ್ಪಯಾಮಿ ॥ ಪೂಗೀಫಲ 
ಸತಾಂಬೂಲಂ ಸಮರ್ಪಯಾಮಿ ॥ 

ನೀರಾಜಯಾಮಿ ದೇವೇಶ ಸರ್ವಮಂಗಳದಾಯಕ । 

ಭಕ್ತವತ್ಸಲ ದೇವೇಶ ಭಕ್ತಿಂ ಮೇ ಹ್ಯಚಲಾಂ ಕುರು ॥ 
ದಾಮೋದರಾಯ ನಮಃ । ಉತ್ತರ ನೀರಾಜನಂ ಸಮರ್ಪಯಾಮಿ ॥ 
ಮಂಗಳಾಂ ಮಹಾದೇವ ಮಹಾಸೌಭಾಗ್ಯದಾಯಕ । 

ಮಹಾಲಕ್ಷ್ಮೀಶ ದೇವೇಶ ಭಕ್ತಾಭೀಷ್ಟ ವರಪ್ರದ ॥ 

ದಾಮೋದರಾಯ ನಮಃ ಮಂತ್ರಪುಷ್ಪ ಸಮರ್ಪಯಾಮಿ ॥ 
ಯಾನಿಕಾನಿಚ ಪಾಪಾನಿ ಜನ್ಮಾಂತರಕೃತಾನಿಚ । 

ತಾನಿತಾನಿ ಪ್ರಣಶ್ಯಂತಿ ಪ್ರದಕ್ಷಿಣ ಪದೇಪದೇ । 

ಪಾಪೋರಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವಃ । 

ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತಲ । 

ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ ಮಮ । 

ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷರಕ್ಷ ಜನಾರ್ದನ ॥। 

ದಾಮೋದರಾಯ ನಮಃ ಪ್ರದಕ್ಷಿಣನಮಸ್ಕಾರಾನ್‌ ಸಮರ್ಪಯಾಮಿ ॥ 
ಛತ್ರಚಾಮಾರಾದಿಕಂ ಸಮರ್ಪಯಾಮಿ ॥ 


ಅನಯಾ ಮಯಾ ಕೃತಷೋಡಶೋಪಚಾರಪೂಜಯಾ ಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಃ ದಾಮೋದರ: ಪ್ರೀಯತಾಂ ಸರ್ವಂ ಶ್ರೀ ದಾಮೋದರಾರ್ಪಣ- 
ಮಸ್ತು । ಸಮ್ತಸ ಸನ್ಮಂಗಳಾನಿ ಭವಂತು | 

Xk 
ಸುವಾಸಿನಿಯರು ಮಾಡಬೇಕಾದ ಸಂಕಲ್ಪ 

ಆಚಮನ ಮಾಡಿ ಸಂಕಲ್ಪದಲ್ಲಿಹೀಗೆ ಹೇಳಬೇಕು - ರಜಸ್ವಲಾದೋಷನಿವೃತ್ಯರ್ಥಂ 
ಸಕಲ ಸೌಭಾಗ್ಯಸುಖಸಂತಾನ ಪ್ರಾಷ್ಟರ್ಥಂ ಅಸ್ಮತ್‌-ಪತ್ಯಂತರ್ಗತ ಭಾರತೀರಮಣ 
ಮುಖ್ಯಪ್ರಾಣಾಂತರ್ಗತ ಶ್ರೀದಾಮೋದರಪ್ರೇರಣಯಾ ಶ್ರೀದಾಮೋದರಪ್ರೀತ್ಯರ್ಥಂ 
ದಾಮೋದರಪೂಜಾಂ ಕರಿಷ್ಯೇ । 

ನಿತ್ಯ ಪೂಜಿಸುವ ಉಡುಪಿ ಕೃಷ್ಣನ ಅಥವಾ ಅಂಬೆಗಾಲು ಕೃಷ್ಣನ ಪ್ರತಿಮೆಗೆ 
ಹೂಗಳಿಂದ ವಿಶೇಷ ಪೂಜೆ ಸಲ್ಲಿಸಬೇಕು. ದಾಮೋದರನ ಹಾಡು ಹೇಳಬೇಕು. 

LS ಈ ಈ 


-87- 


ಮೊಸರು ತುಂಬಿದ ಪಾತ್ರೆ ಹಾಗೂ ಕಡೆಗೋಲು ದಾನ 
(ದಧಿಮಂಥಾನದಾನ) 

ಸೂರ್ಯೋ ಪೂಜ್ಯೈವ ತತಃ ದಧಿಮಂಥಾನಘಟೇ ಯಶೋದಾಕೃಷ್ಣಸ್ಯ ಸುವರ್ಣ 
ಪ್ರತಿಮಾಂ ಸ್ಥಾಪ್ಯ ವಿಧಿವತ್‌ ಸಂಪೂಜ್ಯ ಪ್ರಾರ್ಥಯೇತ್‌ - ಮಕರಸಂಕ್ರಾಂತಿಯಂದು 
ಸೂರ್ಯನು ಅವಶ್ಯವಾಗಿ ಪೂಜ್ಯನಾಗಿದ್ದಾನೆ. ಮೊಸರು ತುಂಬಿದ ಮಡಿಕೆಯಲ್ಲಿ 
ಕಡೆಗೋಲನ್ನು ಇಟ್ಟು ಯಶೋದಾ ಕೃಷ್ಣನ ಸುವರ್ಣ ಪ್ರತಿಮೆಯ ಜೊತೆ ದಾನವನ್ನು 
ಮಾಡಬೇಕು. ಈ ಸಂದರ್ಭದಲ್ಲಿ ಹೀಗೆ ಪ್ರಾರ್ಥನೆ ಮಾಡಬೇಕು - 

ಯಶೋದೇ ತ್ನಂ ಮಹಾಭಾಗೇ ಸುತಂ ದೇಹಿ ಮನೋರಮಮ್‌ । 

ಪೂಜಿತಾಸಿ ಮಹಾದೇವಿ ದಧಿಮಂಥಾನಭಾಜನೇ 11೧1! 

ಮಹಾಭಾಗ್ಯಶಾಲಿಯಾದ ಯಶೋದೆಯೇ | ಅನುಗ್ರಹವನ್ನು ಮಾಡಿ ನನಗೆ 
ಉತ್ತಮ ಪುತ್ರನನ್ನು ಕರುಣಿಸು. ನನ್ನಿಂದ ನೀನು ಪೂಜಿತಳಾಗಿರುವಿ. ಮೊಸರು ಹಾಗೂ 
ಕಡೆಗೋಲಿನಲ್ಲಿ ನೀನು ನೆಲೆಸಿರುವಿ. 

ಶ್ರೀಕೃಷ್ಣಹರಮಾನಂದ ಸಂಸಾರಾರ್ಣವತಾರಕ । 

ಪುತ್ರಂ ದೇಹಿ ಮನೋಜ್ಲಂಚ ಖುಣತ್ರಯ ವಿಮೋಚಕಂ 11೨॥ 

ಶ್ರೀಕೃಷ್ಣಪರಮಾತ್ಮನೇ ! ನೀನು ಸಂಸಾರವನ್ನು ಪಾರು ಮಾಡುವಿ, ನನಗೆ 
ಮನೋಜ್ಞನಾದ ಪುತ್ರನನ್ನು ಕರುಣಿಸಿ ಯಣತ್ರಯಗಳನ್ನು ವಿಮೋಚನೆಗೊಳಿಸು. 


ದಾನಮಂತ್ರ ಹೀಗಿದೆ - 
ಗೃಹಾಣ ತ್ವಂ ದ್ವಿಜಶ್ರೇಷ್ಠ ದಧಿಮಂಥಾನಭಾಜನಮ್‌ । 
ನವನೀತೇನ ಸಹಿತಂ ದೇವಕ್ಕಾ ಸಹಿತಂ ಹರಿಮ್‌ 11೩11 
ಪ್ರಸಾದಃ ಕ್ರಿಯತಾಂ ಮಹ್ಯಂ ಸರ್ವರೂಪ ನಮೋಸ್ತು ತೇ | 
ದ್ವಿಜಶ್ರೇಷ್ಠನೇ ! ಕಡೆಗೋಲಿನಿಂದ ಕೂಡಿ ಮೊಸರಿನ ಪಾತ್ರೆಯನ್ನು ಸ್ವೀಕರಿಸು. 
ದೇವಕಿಯಿಂದ ಸಹಿತನಾದ ಶ್ರೀಹರಿಯು ನವನೀತವನ್ನು ಹಿಡಿದು ಇಲ್ಲಿನಿಂತಿರುವನು. 
ಎಲ್ಲ ರೂಪಗಳಿಂದ ನನ್ನ ವಿಷಯದಲ್ಲಿ ಪ್ರಸನ್ನನಾಗಿ ಅನುಗ್ರಹಿಸು. 
ಇಲ್ಲಿಗೆ ಮಕರ ಮಾಸದಲ್ಲಿದಧಿಮಂಥಾನದಾನದ ವಿಧಾನವು ಸಮಾಪ್ತವಾಯಿತು. 
ರ್ನರ್ಪರ್ಪ ರೇ 


-88- ಸಂಕ್ರಾಂತಿ 


ತಾಂಬೂಲ ದಾನ 

ದಾತ್ರಿಂಶತ್ತಣೆನ್ಸರ್ಯಕ್ತಂ ಪೂಗೀಫಲಸಮನ್ನಿತಂ ॥ 

ಏಲಾಲವಂಗಕರ್ಪೂರೈರ್ಯುಕ್ತಂ ತಾಂಬೂಲಮುಚ್ಛತೇ ॥ 

೩೨ ವೀಳ್ಯೆದೆಳೆಗಳು ಅಡಿಕೆ, ಏಲಕ್ಕಿ, ಲವಂಗ, ಕರ್ಪೂರ ಇವುಗಳನ್ನಿಟ್ಟಾಗ 
ತಾಂಬೂಲ ಎಂದು ಕರೆಸಿಕೊಳ್ಳುತ್ತದೆ. 

ಯಥಾಲಾಭಂ ಭವೇದ್ವಾಪಿ ದೇಯಂ ದ್ವಿಜವರಾಯ ಚ 

ದ್ವಿಜಾಭಾವೇ ಸುವಾಸಿನ್ಯೈ ತದಭಾವೇ ಕುಮಾರಿಕೇ ॥ 

ಶ್ರೇಷ್ಠಬ್ರಾಹ್ಮಣನಿಗೆ ಈ ತಾಂಬೂಲವನ್ನುದಾನ ಮಾಡಬೇಕು. ಬ್ರಾಹ್ಮಣನು ಸಿಗದೇ 
ಇದ್ದಾಗ ಸುವಾಸಿನಿಯರಿಗೆ ನೀಡಬೇಕು. ಅವಳೂ ಸಿಗದೇ ಇದ್ದಾಗ ಕುಮಾರಿಗೆ 
ನೀಡಬೇಕು. 

ಉದ್ಯಾಪನಂ ಪ್ರಕರ್ತವ್ಯಂ ಯಥಾವಿಭವಾನುಸಾರತಃ । 

ಶುಭೇ$ಹ್ಲಿ ಮಾಸೇ ಕರ್ತವ್ಯಂ ಯಕ್ಷೇ ವೈವಾಹಿಕೇ ತತಃ ॥ 

ತಮ್ಮ ವೈಭವಕ್ಕೆ ಅನುಸಾರಿಯಾಗಿ ಉದ್ಯಾಪನೆಯನ್ನುಮಾಡಬೇಕು. ವಿವಾಹದಿವಸ 
ಬಿಟ್ಟು ಉಳಿದ ಶುಭದಿವಸದಲ್ಲಿ ಆಚರಿಸಬೇಕು. 

ಪಂಚಸಪ್ತ ಚ ಸದ್ದಿಪ್ರಾನ್‌ ಸಪತ್ನೀಕಾನ್‌ ಪ್ರಪೂಜಯೇತ್‌ । 

ಪೂರ್ವರಾತ್ರೌ ತು ಸಂಪೂಜ್ಯ ಲಕ್ಷ್ಮೀನಾರಾಯಣಾವುಭೌ ॥ 

ಹನ್ನೆರಡು ಮಂದಿ ಸದ್ದಿಪ್ರರನ್ನು ಪತ್ನೀಸಹಿತರಾಗಿ ಪೂಜೆ ಮಾಡಬೇಕು. ಹಿಂದಿನ 
ರಾತ್ರಿಯಲ್ಲಿ ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪೂಜಿಸಿರಬೇಕು. 

ಉಮಾಮಹೇಶದೌ ಪೂಜ್ಯೌ ಬ್ರಹ್ಮಣಾಂ ಭಾನುನಾ ಸಹ । 

ರತಿಂ ಚ ಪಂಚಬಾಣಂ ಚ ಪೂಜಯೇಚ್ಚ ಯಥಾವಿಧಿ ॥ 

ಸೂರ್ಯನನ್ನು ಪೂಜಿಸುವ ಮೊದಲು ಸೂರ್ಯನಾರಾಯಣನನ್ನು , ಅನಂತರ 
ಚತುರ್ಮುಖಬ್ರಹ್ಮನನ್ನು, ಉಮಾಮಹೇಶ್ವರರನ್ನು ಪೂಜಿಸಿ, ಸೂರ್ಯನನ್ನು 
ಪೂಜಿಸಬೇಕು. ರತಿಯಿಂದ ಕೂಡಿದ ಮನ್ಮಥನನ್ನು ಪೂಜಿಸಬೇಕು. 

ಬುದ್ದಿಂ ಸಿದ್ಧಿಂ ವಿಫರಾಜಂ ಲೋಕಪಾಲಾಂಶ್ಚ ಪೂಜಯೇತ್‌ । 

ರಾತ್ರೌ ಪೂಜಾ ಪ್ರಕರ್ತವ್ಯಾ ಷೋಡಶೈರುಪಚಾರಕೈ: ॥ 


ಸಂಕ್ರಾಂತಿ ಹ 


ಬುದ್ಧಿ, ಸಿದ್ಧಿ, ವಿಘ್ನರಾಜ, ಲೋಕಪಾಲಕರು ಇವರನ್ನೂ ಕೂಡ 
ಷೋಡಶೋಪಚಾರಗಳಿಂದ ರಾತ್ರಿಕಾಲದಲ್ಲಿ ಪೂಜಿಸಬೇಕು. 

ತಾಂಬೂಲೋಪಸ್ಥರಾನ್‌ ತತ್ರ ಸಂಸ್ಥಾಪ್ಯೋತ್ತರದೇವತಾ । 

ಅಲ್ಲಿತಾಂಬೂಲ ಮೊದಲಾದ ದಾನ ಮಾಡುವ ಪದಾರ್ಥಗಳನ್ನು ಇಟ್ಟಿರಬೇಕು. 

ಪುರುಷೋತ್ತಮಾಯ ನಮಃ, ಶಾರ್ಜಪಾಣಯೇ ನಮಃ ಗರುಡದ್ದಜಾಯ ನಮಃ, 
ಅನಂತಾಯ ನಮಃ, ಯಜ್ಞಪುರುಷಾಯ ನಮಃ, ಪುಂಡರೀಕಾಕ್ಷಯ ನಮಃ, ನಿತ್ಯಾಯ 
ನಮಃ, ದೇವಗರ್ಭಾಯ ನಮಃ, ಗೋವರ್ಧನಾಯ ನಮಃ ಸುಬ್ರಹ್ಮಣ್ಯಾಯ ನಮಃ, 
ಶೌರಯೇ ನಮಃ ಈಶ್ವರಾಯ ನಮಃ, 

ಈ ಹನ್ನೆರಡು ನಾಮಗಳಿಂದ ಹನ್ನೆರಡು ಬ್ರಾಹ್ಮಣರಲ್ಲಿ ಭಗವಂತನನ್ನು 
ಪೂಜಿಸಬೇಕು. 

ಫೃತಂ ವಾ ಪಾಯಸಂ ವಾಪಿ ಪಂಚಾಮೃತತಿಲೋದನಮ್‌ । 

ತತ್ತನಂತ್ರೆಶ್ಚ ಹೋತವ್ಯಂ ಅಷ್ಠಾವಿಂಶತಿಸಂಖ್ಯಯಾ ॥ 

ತುಪ್ಪ ಪಾಯಸ, ಪಂಚಾಮೃತ, ಎಳ್ಳಿನಿಂದ ಕೂಡಿದ ಚರು ಇವುಗಳಿಂದ ಆಯಾ 
ಮಂತ್ರಗಳನ್ನು ಹೇಳುತ್ತಾ ಇಪ್ಪತ್ತೆಂಟು ಸಂಖ್ಯೆಯಲ್ಲಿ ಹೋಮವನ್ನು ಮಾಡಬೇಕು. 

ಸಂಪೂರ್ಣಸ್ಥಾನಪಾತ್ರಂ ಚ ಪೂರ್ಣಪಾತ್ರಂ ತಥೈವ ಚ । 

ಸ್ವರ್ಣಂ ರೌಷ್ಯಮಯಂ ವಾಪಿ ಪೈತ್ತಲಂ ಸೀಸಸಂಭವಂ ॥ 

ಸರ್ವಶೋಭಾ ಸಮಾಯುಕ್ತಾಂ ಲೋಹಜಾಂ ಪೂಗಭಾಜಕಾಂ । 

ಪೂಜಯಿತ್ವಾ ತತಸ್ತತ್ರ ತತೋ ಪೂರ್ಣಾಹುತಿಂ ಚರೇತ್‌ ॥ 

ಬ್ರಾಹ್ಮಣಾನ್‌ ಭೋಜಯಿತ್ಕ್ಥಾಥ ದದ್ಯಾತ್ತಾಂಬೂಲಮುತ್ತಮಂ । 

ಹೋಮವನ್ನು ಮಾಡಿದ ಮೇಲೆ ಬ್ರಾಹ್ಮಣರಿಗೆ ಊಟವನ್ನು ಬಡಿಸಿ, 
ತಾಂಬೂಲವನ್ನು ದಾನ ಮಾಡಬೇಕು. 

ಫಲೇನ ತೃಪ್ಯತೇ ಬ್ರಹ್ಮಾ ಪತ್ರೇಣ ಭಗವಾನ್‌ ಹರಿ: ॥ 

ಚೂರ್ಣಮೀಶ್ಟರತ್ಛಷ್ಯರ್ಥಂ ಖದಿರೋ ಕಾಮತ್ಛಪ್ತಯೇ । 

ಕರ್ಪೂರೇಲಾ ಲವಂಗಾದಿ ಜಾತೀಪತ್ರಫಲೈಸ್ತಥಾ ॥ 

ಇಂದ್ರಾದ್ಯಾ ಲೋಕಪಾಲಾಶ್ಚ ಸಂತುಷ್ಠಾಶ್ಚ ಭವಂತಿ ಹಿ । 

ವಾರಿದೋ ಸುಖಮಾಪ್ನೋತಿ ರಾಜ್ಯಮಾಪ್ದೋತಿ ಚಾನ್ನದಃ ॥ 


-90- ಸಂಕ್ರಾಂತಿ 


ಅಡಿಕೆಯಿಂದ ಬ್ರಹ್ಮನು ತೃಷ್ತನಾಗುತ್ತಾನೆ. ವೀಳ್ಯದೆಳೆಯಿಂದ ಶ್ರೀಹರಿಯು 
ತೃಪ್ತನಾಗುತ್ತಾನೆ. ಸುಣ್ಣದಿಂದ ಈಶ್ವರನು ತೃಪ್ತನಾಗುತ್ತಾನೆ. ಖದಿರಾದಿಂದ ಕಾಮನು 
ತೃಪ್ತನಾಗುತ್ತಾನೆ. ಕರ್ಪೂರ, ಏಲಕ್ಕಿ, ಜಾತೀಪ್ರತಗಳಿಂದ ಇಂದ್ರಾದಿದೇವತೆಗಳು, 
ಲೋಕಪಾಲಕರು ಸಂತುಷ್ನರಾಗುತ್ತಾರೆ. ನೀರನ್ನು ನೀಡಿದವನು ಸುಖವನ್ನು 
ಹೊಂದುತ್ತಾನೆ. ಅನ್ನವನ್ನು ನೀಡಿದವನು ರಾಜ್ಯವನ್ನು ಹೊಂದುತ್ತಾನೆ. 

ದೀಪದಶ್ನಕ್ಷು ರಾಷ್ಟೋತಿ ತ್ರಯಂ ತಾಂಬೂಲದಾನತಃ | 

ಏವಂ ಕೃತೇ ವಿಧಾನೇನ ಸರ್ವಾನ್ಯಾಮಾ ನಾವಾಷ್ನುಯಾತ್‌ || 

ದೀಪವನ್ನುದಾನ ಮಾಡಿದವನು ಚಕ್ಕುಸನ್ನು ಹೊಂದುತ್ತಾನೆ. ತಾಂಬೂಲವನ್ನುದಾನ 
ಮಾಡಿದವನು, ಸುಖ, ರಾಜ್ಯ, ಚಕ್ಚುಸ್ಸು ಮೂರನ್ನೂ ಕೂಡ ಹೊಂದುತ್ತಾನೆ. ಹೀಗೆ 
ವಿಧಾನ ಮಾಡಿದ ಪ್ರಕಾರ ತಾಂಬೂಲವನ್ನು ದಾನ ಮಾಡಬೇಕು. 

ಇತಿ ವಾಯುಪುರಾಣೇ ಶ್ರೀ ಕೃಷ್ಣಯುಧಿಷ್ಠಿರ ಸಂವಾದೇ ತಾಂಬೋದ್ಯಾಪನವ್ರತಂ 
ಸಂಪೂರ್ಣಂ ॥। ಅತ ಏವ ಮಕರ ಸಂಕ್ರಾಂತೌ ಏತಾನಿ ದಾನವ್ರತಾನಿ ಮುಖ್ಯಾನಿ 
ಕರ್ತವ್ಯಾನಿ ॥ 

ರರ 1 1೫ 


ಅತಿ ದಾನ ಪ್ರಕರಣಂ 
ಹೀಗೆ ವಾಯುಪುರಾಣದಲ್ಲಿ ತಾಂಬೂಲ ದಾನದ ಬಗ್ಗೆ ಮಹಿಮೆಯನ್ನು 
ಹೇಳಿರುತ್ತಾರೆ. ಮಕರಸಂಕ್ರಾಂತಿಯಲ್ಲಿತಾಂಬೂಲ ದಾನವು ವಿಶಿಷ್ಟಫಲವನ್ನುನೀಡುತ್ತದೆ. 
ಆದ್ದರಿಂದ ಹನ್ನೆರಡು ಮಂದಿ ಬ್ರಾಹ್ಮಣರಿಗೆ ತಾಂಬೂಲವನ್ನು ದಾನ ಮಾಡಬೇಕು. 


ನಿತ್ಯವೂ ತಾಂಬೂಲ ಸೇವಿಸಿರಿ 
ಪೂಗೀಫಲಂ ಸಖದಿರಚೂರ್ಣಕರ್ಪೂರಸಂಯುತಮ್‌ । 
ನಾಗವಿಲ್ಲೀದಲೈರ್ಯುಕ್ತಂ ತಾಂಬೂಲಂ ಗೃಹ್ಯತಾಂ ವಿಭೋ ॥ 


ಅಡಿಕೆ, ಕಾಚು, ಸುಣ್ಣ ಕರ್ಪೂರ ಇವೇ ಮೊದಲಾದವುಗಳಿಂದ ಸಹಿತವಾದ 
ವೀಳ್ಕೆದೆಲೆಗಳಿಂದ ಕೂಡಿದ ತಾಂಬೂಲವನ್ನು ಓ ಸ್ವಾಮಿಯೇ ಸ್ವೀಕರಿಸು ಎಂಬುದಾಗಿ 
ಪದ್ಯಮಾಲಾದಲ್ಲಿ ಶ್ರೀಮಟ್ಟೀಕಾಕೃತ್ನಾದರು ತಾಂಬೂಲ ಪೂಜೆಯ ಬಗ್ಗೆ ತಿಳಿಸಿದ್ದಾರೆ. 
ಷೋಡಶೋಪಚಾರ ಪೂಜೆಯಲ್ಲಿ ತಾಂಬೂಲ ಪೂಜೆಯನ್ನು ವಿಶೇಷವಾಗಿ ಮತ್ತು 
ಪ್ರತ್ಯೇಕವಾಗಿ ಆಚರಿಸಬೇಕು. ನೈವೇದ್ಯದಲ್ಲಿಯೇ ತಾಂಬೂಲವನ್ನುಸಮರ್ಪಿಸುವಂತಿಲ್ಲ. 
ನೈವೇದ್ಯ ಮಾಡಿ ಮುಗಿಸಿ, ಹಸ್ತಪ್ರಕ್ಟಾಲನಾದಿಗಳನ್ನುಮಾಡಿ, ಅನಂತರ ತಾಂಬೂಲವನ್ನು 


ಸಂಕ್ರಾಂತಿ ನ 
ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ತಾಂಬೂಲದ ಬಗ್ಗೆ ಶಾಸಗಳಲ್ಲಿ ಪುರಾಣಗಳಲ್ಲಿ 
ದಾಸರ ಪದ್ಯಗಳಲ್ಲಿ ಬಹಳವಾಗಿ ಮಹತ್ವವನ್ನು ನೀಡಿದ್ದಾರೆ. ಆದರೆ ನಾವಿಂದು 
ತಾಂಬೂಲದ ಸೇವನೆಯನ್ನೇ ಬಿಟ್ಟಿದ್ದೇವೆ. ಊಟದ ಅನಂತರ ಪ್ರತಿಯೊಬ್ಬರೂ 
ತಾಂಬೂಲವನ್ನು ಸೇವನೆ ಮಾಡಬೇಕು. ತಾಂಬೂಲಕ್ಕೆ ಗಂಗೆ ಅಭಿಮಾನಿಯಾಗಿದ್ದಾಳೆ. 
ಶ್ರೀಹರಿಯು ನಿಯಾಮಕನಾಗಿದ್ದಾನೆ. ಆದ್ದರಿಂದ ಅಂತರಂಗಶುದ್ದಿಯೂ ಕೂಡ 
ತಾಂಬೂಲ ಸೇವನೆಯಿಂದ ಆಗುತ್ತದೆ. ಪುಣ್ಯವು ಬರುವುದರ ಜೊತೆ ಆರೋಗ್ಯವೂ 
ಕೂಡ ಹೆಚ್ಚುತ್ತದೆ. 

ಅಷ್ಟಾಂಗಹೃದಯದಲ್ಲಿ ತಾಂಬೂಲ ಚರ್ವಣದ ಬಗ್ಗೆಯೇ ಪ್ರತ್ಯೇಕವಾದ 
ಪ್ರಕರಣವಿದೆ. ಕಬ್ಬಿಣದ ಅಂಶ, ಪೋಷಕಾಂಶಗಳು ಅತ್ಯಂತ ಹೇರಳವಾಗಿ ಈ 
ತಾಂಬೂಲದಲ್ಲಿದೆ. ಆದರೆ ಇದನ್ನು ಊಟದ ಅನಂತರವೇ ಸೇವನೆ ಮಾಡಬೇಕು. 
ಇದನ್ನುಸೇವಿಸುವುದರಿಂದ (ಗ್ಯಾಸ್ಟಿಕ್‌) ಕಿಡ್ನಿಸಮಸ್ಯೆ, ಉಷ್ಣತೆ, ಒಣಕೆಮ್ಮು, ತಲೆನೋವು, 
ಉಸಿರಾಟದ ತೊಂದರೆ, ಅರ್ಧ ತಲೆನೋವು, ಬಾಯಿಹುಣ್ಣು ಹೊಟ್ಟೆ ಹುಳು, ಹೊಟ್ಟೆ 
ಉಬ್ಬರ, ನರಗಳ ದೌರ್ಬಲ್ಯ, ಅತಿಯಾದ ರಕ್ತದ ಒತ್ತಡ ಇವೇ ಮೊದಲಾದ 
ದೋಷಗಳು ಖಂಡಿತವಾಗಿಯೂ ತಾಂಬೂಲ ಸೇವನೆಯಿಂದ ಪರಿಹಾರವಾಗುತ್ತದೆ. 
ಈ ತಾಂಬೂಲವನ್ನುಸೇವನೆ ಮಾಡುವುದರಿಂದ ಪತಿ-ಪತ್ನಿಯರ ಅನುಬಂಧವೂ ಕೂಡ 
ಹೆಚ್ಚುತ್ತದೆ. ಶಾಸ್ತ್ರೀಯವಾದ ತಾಂಬೂಲ ಸೇವನೆಯನ್ನು ಬಿಟ್ಟು, ಈ ಎಲ್ಲಾರೋಗಗಳಿಗೆ 
ಪ್ರತಿಯೊಬ್ಬರೂ ಬೇರೆ ಬೇರೆ ಔಷಧಿಗಳ ದಾಸರಾಗಿದ್ದಾರೆ. ಯಾವ ಔಷಧಿಗಳನ್ನು 
ತೆಗೆದುಕೊಳ್ಳದೇ ತಾಂಬೂಲದಿಂದಲೇ ಎಲ್ಲ ರೋಗಗಳನ್ನು ಪರಿಹರಿಸಿಕೊಳ್ಳಬಹುದು. 

ತಾಂಬೂಲದಲ್ಲಿ ಇಷ್ಟು ಪದಾರ್ಥಗಳನ್ನು ಹಾಕಿದರೆ ಅತ್ಯುತ್ತಮ ಆರೋಗ್ಯವು 
ದೊರಕುತ್ತದೆ - ಅಡಿಕೆ, ಸುಣ್ಣ, ಲವಂಗ, ಜಾಯಿಕಾಯಿ, ಏಲಕ್ಕಿ, ಕೇಸರಿ, ಕರ್ಪೂರ, 
ಕಾಚು, ಗಸಗಸೆ, ಒಣಕೊಬ್ಬರಿ, ಸಿಹಿಕುಂಬಳದ ಬೀಜ. 

ಕಪ್ಪು ಬಣ್ಣದ ಖಾರವಿರುವ ವೀಳ್ಯೆದೆಲೆಗಳಷ್ಟೇ ಹೆಚ್ಚು ಆರೋಗ್ಯದಾಯಕವಾಗಿವೆ. 
ಬಿಳಿಬಣ್ಣದ ಕಾರವಿಲ್ಲದ ಮಿಶ್ರತಳಿಯಿಂದ ಹುಟ್ಟಿದ ವೀಳ್ಯೆದೆಲೆಗಳನ್ನು 
ಸೇವಿಸುವುದರಿಂದ ಹೆಚ್ಚಿನ ಉಪಯೋಗವಿರುವುದಿಲ್ಲ. 

ಐದು ವೀಳೈದೆಲೆಗಳನ್ನೇ ಉಪಯೋಗಿಸಬೇಕು. ಕಮ್ಮಿ ಉಪಯೋಗಿಸುವುದು 
ಪಾಪದಾಯಕವಾಗಿದೆ. ಮತ್ತು ವೀಳೈದೆಲೆಗಳ ಬುಡ, ತುದಿಗಳನ್ನು ತೆಗೆದು 
ಸೇವಿಸಬೇಕು. 


-92- ಸಂಕ್ರಾಂತಿ 


ಗೃಹಸ್ಥರಿಗಷ್ಟೇ ಇದು ವಿಹಿತ. ಬ್ರಹ್ಮಚಾರಿಗಳು, ಕನ್ಯೆಯರು ಇದನ್ನು ತಿನ್ನಬಾರದು. 
ಹಾಗೇನಾದರೂ ತಿಂದರೆ ಅವರ ವಾಕ್‌ಶಕ್ತಿಯು ನಷ್ಟವಾಗುತ್ತದೆ. 


XR 


ಸಂಕ್ರಾಂತಿಯ ಪುಣ್ಯಕಾಲದ ಪರಿಗಣನೆ 
೫% ಸಂಕ್ರಾಂತಿಯು ಹಗಲು ಅಥವಾ ರಾತ್ರಿ ಯಾವಾಗಬೇಕಾದರೂ ಬರಬಹುದು. 
ಹಗಲು ಬಂದಲ್ಲಿ ಸಂಪೂರ್ಣದಿನವು ಪುಣ್ಯಕಾಲವಾಗಿರುತ್ತದೆ. ರಾತ್ರಿಕಾಲವಾದಲ್ಲಿ 
ಧರ್ಮಶಾಸ ಗಳು ಬಹಳಷ್ಟು ಚರ್ಚೆಯನ್ನು ಮಾಡುತ್ತವೆ. ರಾತ್ರಿ ಸಂಕ್ರಾಂತಿ 
ಬಂದರೂ ಕೂಡ ಮಕರ ಮತ್ತು ಕರ್ಕಾಟಕ ಸಂಕ್ರಾಂತಿಗಳನ್ನು ಬಿಟ್ಟುಉಳಿದ ಹತ್ತು 
ಸಂಕ್ರಾಂತಿಗಳ ಪುಣ್ಯಕಾಲವು ಹಗಲೇ ಆಗುತ್ತದೆ ಎಂದು. 


೫% ಸಂಕ್ರಾಂತಿಯ ಮೊದಲ ಹದಿನಾರು ಘಳಿಗೆ ಅನಂತರದ ಹದಿನಾರು ಫಳಿಗೆಯು 
ಪುಣ್ಯಕಾಲವೆಂದು ಪರಿಗಣಿಸಬೇಕು. 


ಅತೀತಾನಾಗತೋ ಭೋಗೋ ನಾಡ್ಯಃ ಪಂಚದಶ ಸ್ಥ ತಾಃ | (ದೇವೀಪುರಾಣ) 


"ಭೋಗ' ಎಂಬುದನ್ನು ಹೇಮಾದ್ರಿಯಲ್ಲಿ ಹೀಗೆ ವಿವರಿಸಿದ್ದಾರೆ - "ಸಂಕ್ರಾಂತೌ 
ನಿಮಿತ್ತೇ ವಿಹಿತಸ್ಯ ಸ್ಥಾನದಾನಾದೇರ್ನಿಷಿದ್ದಸ್ನ ೈವಾದಾಧ್ಯ ಹ ಪಾಲನಂ 
ಭೋಗಃ' Rg ಸಂಕ್ರಾಂತಿಯ ನಿಮಿತ್ತ ವಿಹಿತವಾಗಿರುವಸ ಸ್ನಾನಾದಾನಾದಿಗಳ 
ಅನುಷ್ಟಾನ ಮತ್ತು ನಿಷಿದ್ದವಾಗಿರುವ ವೇದಾಧ್ಯಯನಾದಿಗಳ ಪರಿತ್ಯಾಗವನ್ನೇ 
"ಭೋಗ'ವೆಂದು ವಿವರಿಸುತ್ತಾರೆ. 


೫ ಸೂರ್ಯನ ಸಂಚಾರವು ಮೇಷ ಹಾಗೂ ತುಲಾ ರಾಶಿಗಳಲ್ಲಿದ್ದಾಗ ಸಂಕ್ರಾಂತಿಯ 
ಹಿಂದಿನ ಮತ್ತು ಮುಂದಿನ ಹದಿನೈದು ಘಳಿಗೆಗಳು ಪುಣ್ಯಕಾಲವೆಂದು 
ತಿಳಿಯಬೇಕು. ವೃಷಭ, ಸಿಂಹ, ಕುಂಭರಾಶಿಗಳಲ್ಲಿದ್ದಾಗ ಸ ಸಂಕ್ರಾಂತಿಯ ಹಿಂದಿನ 
ಹದಿನಾರು ಫಳಿಗೆ ಪುಣ್ಯಕಾಲವೆಂದು ಮಿಥುನ, ಜ್‌ ನ್ಯಾ, ಧನುಸ್ಸು ಮತ್ತು 
ಮೀನಗಳಲ್ಲಿದ್ದಾಗ ಮುಂದಿನ ಹದಿನಾರು ಫಘಳಿಗೆಯು ಪುಣ್ಯಕಾಲವೆಂದು 
ಪರಿಗಣಿಸಬೇಕು. ಕರ್ಕಾಟಕದಲ್ಲಿದ್ದಾಗ ಸಂಕ್ರಾಂತಿಯ ಮುಂದಿನ 
ಮೂವತ್ತುಘಳಿಗೆಯೂ ಪು ಣ್ಯಕಾಲವಾಗುತ್ತದೆ, ಮಕರದಲ್ಲಿದ್ದಾಗ ಸಂಕ್ರಾಂತಿಯ 
ಮುಂದಿನ ನಲವತ್ತು ಈಗ ಪುಣ್ಯಕಾಲವಾಗುತ್ತದೆ. 

ಸ” ಇಷ್ಟೆಲ್ಲಾ ಗಮನಿಸಿದಾಗ ಮಕರ ಸಂಕ್ರಾಂತಿಯ ವೈಶಿಷ್ಟತೆಯು ಚೆನ್ನಾಗಿ 
ಅರ್ಥವಾಗುತ್ತದೆ. 


ಸಂಕ್ರಾಂತಿ 535 

ಹ ಸಂಕ್ರಾಂತಿ ಹಗಲು ಆದಾಗ ಹಗಲು ಮುಗಿಯಲು ಎರಡು ಫಳಿಗೆ ಅಥವಾ ಇನ್ನೂ 
ಕಡಿಮೆ ಅವಧಿಯು ಉಳಿದಿರುತ್ತದೆ. ಆಗ ಮಿಥುನ, ಕನ್ಯಾ, ಧನುಸ್ಸು, ಮೀನ 
ಮತ್ತು ಮಕರ ಸಂಕ್ರಾಂತಿಯಲ್ಲಿಯೂ ಕೂಡ ಪುಣ್ಯಕಾಲವು ಪ್ರತಿಯೊಂದಕ್ಕೂ 
ಮೇಲೆ ಹೇಳಿದಂತೆ ಘಳಿಗೆಗಳು ಸಂಕ್ರಾಂತಿಯ ಹಿಂದಿನವು ಮಾತ್ರ 
ಪುಣ್ಯಕಾಲವಾಗುತ್ತದೆ. ಸೂರ್ಯೋದಯದಿಂದ ಎರಡು ಫಳಿಗೆ ಅಥವಾ 
ಅದಕ್ಕೂ ಕಡಿಮೆ ಕಾಲಾವಧಿಯಲ್ಲಿಸಂಕ್ರಾಂತಿಯು ಆದರೆ ಆಗ ವೃಷಭ, ಸಿಂಹ, 
ವೃಶ್ಚಿಕ, ಕುಂಭ ಮತ್ತು ಕರ್ಕಾಟಕ ಸಂಕ್ರಾಂತಿಯಲ್ಲಿಯೂ ಕೂಡ ಪುಣ್ಯಕಾಲವು 
ಮೇಲೆ ಹೇಳಿದಂತೆ ಸಂಕ್ರಾಂತಿಯ ಮುಂದಿನದ್ದು ಮಾತ್ರ ಪುಣ್ಯಕಾಲವಾಗುತ್ತದೆ. 
ಮಧ್ಯರಾತ್ರಿಯ ಮೊದಲು ಸಂಕ್ರಾಂತಿಯಾದಾಗ ಹಿಂದಿನ ಹಗಲಿನ 
ಉತ್ತರಾರ್ಧವು ಪುಣ್ಯಕಾಲವೆನಿಸುತ್ತದೆ. ಮಧ್ಯರಾತ್ರಿಯ ಅನಂತರ ಸಂಕ್ರಾಂತಿ 
ಆದಾಗ ಎರಡೂ ದಿನವೂ ಪುಣ್ಯಕಾಲವಾಗುತ್ತದೆ. ಮಕರ ಮತ್ತು ಕರ್ಕಾಟಕ 
ಸಂಕ್ರಾಂತಿಗಳನ್ನು ಬಿಟ್ಟು ಉಳಿದ ಸಂಕ್ರಾಂತಿಗಳಲ್ಲಿ ಹೀಗೆ ತಿಳಿಯಬೇಕು. 

ರ ಮಕರ ಸಂಕ್ರಾಂತಿಯು ರಾತ್ರಿ ಆದರೆ ಸಂಕ್ರಾಂತಿಯ ಮರುದಿನವೇ 
ಪುಣ್ಯಕಾಲವೆಂದು ಪರಿಗಣಿಸಬೇಕು. ಕರ್ಕಾಟದಲ್ಲಿರಾತ್ರಿ ಹೊತ್ತು ಸಂಕ್ರಾಂತಿ ಆದರೆ 
ಹಿಂದಿನ ದಿನವು ಪುಣ್ಯಕಾಲವೆಂದು ಪರಿಗಣಿಸಬೇಕು. 

೫% ಒಟ್ಟುಉತ್ತರಾಯಣ ಬಂದಮೇಲೆ ಪುಣ್ಯಕಾಲವೆಂದು ಮಕರ ಸಂಕ್ರಾಂತಿಯಲ್ಲಿ 
ತಿಳಿಯಬೇಕು. ಕರ್ಕಾಟಕ ಸಂಕ್ರಾಂತಿಯಲ್ಲಿ ಉತ್ತರಾಯಣ ಬರುವ ಮೊದಲು 
ಪುಣ್ಯಕಾಲವೆಂದು ತಿಳಿಯಬೇಕು. 

ರಾತ್ರಿಕಾಲದಲ್ಲಿಸ್ನಾನದಾನಾದಿಗಳನ್ನುಮಾಡಬಹುದೇ? 

ರಾತ್ರಿಯಕಾಲದಲ್ಲಿ ಸ್ನಾನದಾನಾದಿಗಳನ್ನು ಮಾಡಬಾರದೆಂಬ ನಿಯಮವಿದೆ- 

ದಿವಾಕರಕರೈಃ ಪೂತಂ ದಿವಾ ಸ್ನಾನಂ ಪ್ರಶಸ್ಯತೇ । 

ಅಪ್ರಶಸ್ತಂ ನಿಶಿ ಸ್ನಾನಂ ರಾಹೋರನ್ಯತ್ರ ದರ್ಶನಾತ್‌ ॥। (ಪರಾಶರ ಸೃತಿ) 

ಈ ಪ್ರಮಾಣ ಶ್ಲೋಕದಂತೆ ಚಂದ್ರಗ್ರಹಣ ಬಿಟ್ಟು ಉಳಿದ ಸಂದರ್ಭದಲ್ಲಿ 
ರಾತ್ರಿಸ್ನಾನವು ಪ್ರಶಸ್ತವಲ್ಲವೆಂದು ತಿಳಿಯುತ್ತದೆ. 

ರಾತ್ರೌ ಸ್ನಾನಂ ನ ಕುರ್ವೀತ ದಾನಂ ಚೈವ ವಿಶೇಷತಃ । 

ನೈಮಿತ್ತಿಕಂ ಚ ಕುರ್ವೀತ ಸ್ನಾನಂ ದಾನಂ ಚ ರಾತ್ರಿಷು ॥ 


-94- 


ಗ್ರಹಣೋದ್ವಾಹಸಂಕ್ರಾಂತಿಯಾತ್ರಾರ್ತಿಪ್ರಸವೇಷು ಚ । 

ಶ್ರವಣೇ ಚೇತಿಹಾಸಸ್ಯ ರಾತ್ರೌ ದಾನಂ ಪ್ರಶಸ್ಯತೇ॥ 

ಭವಿಷ್ಯತ್‌ಪುರಾಣ. ಉದಾಹರಣೆ ಹೇಮಾದ್ರಿ ಕಾಲಖಂಡ. 

ರಾತ್ರಿಯಕಾಲದಲ್ಲಿಸ್ನಾನ ಮತ್ತು ದಾನಗಳು ನಿಷಿದ್ದವಾಗಿವೆ ಆದರೆ ನೈಮಿತ್ತಿಕವಾಗಿ 
ಕೆಲವು ಸಂದರ್ಭಗಳಲ್ಲಿ ಸ್ನಾನದಾನಾದಿಗಳನ್ನು ಮಾಡಬಹುದು. ಗ್ರಹಣ, ವಿವಾಹ, 
ಸಂಕ್ರಾಂತಿ, ಯಾತ್ರೆ, ಮರಣ, ಪ್ರಸವ ಈ ಕಾಲಗಳಲ್ಲಿ ಸ್ನಾನವು ಅನಿವಾರ್ಯ 
ಎಂಬುದಾಗಿ ಗೋಭಿಲನು ಹೇಳುತ್ತಾನೆ - 

ಗೋಭಿಲಃ । ರಾಹುದರ್ಶನಸಂಕ್ರಾಂತಿವಿವಾಹಾತ್ಯಯವೃದ್ದಿಷು । 

ಸ್ಮಾನದಾನಾದಿಕಂ ಕುರ್ಯುರ್ನಿಶಿ ಕಾಮ್ಯವ್ರತೇಷು ॥ 

ಹೇಮಾದ್ರಿಕಾಲಖಂಡ. 


ಸಂಕ್ರಾಂತಿಗಳಲ್ಲಿಮಾಡಬೇಕಾದ ದಾನಗಳು 

ಮೇಷಸಂಕ್ರಮಣದಲ್ಲಿ ಮೇಷದ ದಾನ, ವೃಷಭಸಂಕ್ರಮಣದಲ್ಲಿ ವೃಷಭ ದಾನ 
ಮತ್ತು ಗೋದಾನ, ಮಿಥುನಸಂಕ್ರಮಣದಲ್ಲಿ ವಸ್ತ್ರದಾನ, ಅನ್ನಪಾನಾದಿಗಳ ದಾನ, 
ಕರ್ಕಾಟಕ ಸಂಕ್ರಮಣದಲ್ಲಿ ಫೃತಧೇನುವಿನ ದಾನ. ಸಿಂಹಸಂಕ್ರಮಣದಲ್ಲಿ 
ಸುವರ್ಣಸಹಿತವಾದ ವಾಹನದಾನ, ಕನ್ಯಾಸಂಕ್ರಮಣದಲ್ಲಿವಸ್ವದಾನ ಹಾಗೂ ಗೋದಾನ, 
ತುಲಾಸಂಕ್ರಮಣದಲ್ಲಿಧಾನ್ಯಗಳ ದಾನ, ವೃಶ್ಚಿಕಸಂಕ್ರಮಣದಲ್ಲಿ ವಸದಾನ, ಗೃಹದಾನ, 
ಧನುಸ್ಸಂಕ್ರಮಣದಲ್ಲಿವಸ್ಟದಾನ, ವಾಹನದಾನ ಮಕರಸಂಕ್ರಮಣದಲ್ಲಿಕಟ್ಟಿಗೆಗಳ ದಾನ, 
ಕುಂಭಸಂಕ್ರಮಣದಲ್ಲಿಜಲದಾನ, ಗೋದಾನ, ಮೀನಸಂಕ್ರಮಣದಲ್ಲಿಪುಷ್ಠದಾನ ಹೀಗೆ 
ಧರ್ಮಶಾಸ್ತ್ರವು ಹೇಳುತ್ತದೆ. 

ಆದರೆ ಮಕರಸಂಕ್ರಮಣದಲ್ಲಿ ವಿಶೇಷದಾನವನ್ನು ಸೃಂದಪುರಾಣವು 
ವಿಧಾನಮಾಡುತ್ತದೆ - 

ಧೇನುಂ ತಿಲಮಯೀಂ ರಾಜನ್‌ ದದ್ಯಾದ್ಯಶ್ಲೋತ್ತರಾಯಣೇ । 

ಸರ್ವಾನ್‌ ಕಾಮಾನವಾಪ್ಟೋತಿ ವಿಂದತೇ ಪರಮಂ ಸುಖಮ್‌ ॥ 

ಉತ್ತರಾಯಣ ಪರ್ವಕಾಲದಲ್ಲಿಯಾರು ತಿಲಧೇನುವನ್ನು ದಾನಮಾಡುತ್ತಾನೋ 
ಅವನು ಎಲ್ಲಇಷ್ಟಾರ್ಥಗಳನ್ನುಪಡೆಯುತ್ತಾನೆ, ಪರಮಸುಖವನ್ನು ಅನುಭವಿಸುತ್ತಾನೆ. 


ಸಂಕ್ರಾಂತಿ ಬು 


ವಿಷ್ಣುಧರ್ಮೋತ್ತರದಲ್ಲಿಹೀಗೆ ಹೇಳಿದ್ದಾರೆ- 
ಉತ್ತರೇ ತ್ವಯನೇ ವಿಪ್ರಾ ವಸ್ತಧಾನಮ್‌ ಮಹಾಫಲಮ್‌ । 
ತಿಲಪೂರ್ವಮನಡ್ಡಾಹಂ ದತ್ತ್ವಾ ರೋಗೈ: ಪ್ರಮುಚ್ಛತೇ ॥ 
ಉತ್ತರಾಯಣದಲ್ಲಿ ವಸ್ಟದಾನವು ಮಹಾಫಲವನ್ನು ನೀಡುತ್ತದೆ ಮತ್ತು 


ತಿಲಪೂರ್ವಕವಾಗಿ ಎತ್ತಿನ ದಾನವನ್ನು ಮಾಡಬೇಕು. ಇದರಿಂದ ಮನುಷ್ಯನು 
ರೋಗಮುಕ್ತನಾಗುತ್ತಾನೆ. 


ಶಿವರಹಸ್ಯವು ಹೀಗೆ ಹೇಳುತ್ತದೆ- 
ಪುರಾ ಮಕರಸಂಕ್ರಾಂತೌ ಶಂಕರೋ ಗೋಸವೇ ಕೃತೇ । 
ತಿಲಾನುತ್ಪಾದಯಾಮಾಸ ತೃಷ್ಟಯೇ ಸರ್ವದೇಹಿನಾಮ್‌ ॥ 


ತಸ್ಥಾತ್ರಸ್ಯಾಂ ತಿಲೈಃ ಸ್ನಾನಂ ಕಾರ್ಯಂ ಚೋದ್ಧರ್ಶನಂ ಬುಧಃ । 

ದೇವತಾನಾಂ ಪಿತ್ಠೃಣಾಂ ಚ ಸೋದಕೃಸ್ತರ್ಪಣಂ ತಿಲೈ: ॥1 

ತಿಲಾ ದೇಯಾಶ್ಚ ವಿಪ್ರೇಭ್ಯಃ ಸರ್ವದೈವೋತ್ತರಾಯಣೇ । 

ತಿಲಾಂಶ್ಚ ಭಕ್ಷಯೇತ್ಸುಣ್ಯಾನ್‌ ಹೋತವ್ಯಾಶ್ಚ ತಥಾ ತಿಲಾಃ ॥ 

ತಸ್ಯಾಂ ತಿಥೌ ತಿಲೈರ್ಹುತ್ತಾ ಯೇ5ರ್ಚಯಂತಿ ದ್ವಿಜೋತ್ತಮಾನ್‌ । 

ತ್ರಿದಿವೇ ತೇ ವಿರಾಜಂತೇ ಗೋಸಹಸ್ರಪ್ರದಾಯಿನಃ ॥ 

ತಿಲತೈಲೇನ ದೀಪಾಶ್ಚ ದೇಯಾಃ ಶಿವಗೃಹೇ ಶುಭಾಃ । 

ಸತಿಲ್ಫೆಸ್ರಂಡುಲೈರ್ದೇವಂ ಪೂಜಯೇದ್ದಿಧಿವದ್‌ ದ್ವಿಜಃ ॥ 

ಹೇಮಾದ್ರಿಕಾಲಖಂಡ. 

ಗೋಸವೆ ಯಾಗವನ್ನುಮಾಡಿದ ನಂತರ ರುದ್ರದೇವರು ಮಕರಸಂಕ್ರಾಂತಿಯಂದು 
ಎಳ್ಳನ್ನು ಸೃಷ್ಟಿಮಾಡಿದರು .ಆದ್ದರಿಂದ ಇಂದು ಎಲ್ಲರೂ ಎಳ್ಳು ದಾನವನ್ನು ಮಾಡಬೇಕು. 
ಎಳ್ಳು ಸೇರಿರುವ ನೀರಿನಿಂದ ಸ್ನಾನವನ್ನು ಮಾಡಬೇಕು. ಮೈಯನ್ನು ಉಜ್ಜಿಕೊಳ್ಳಬೇಕು. 
ದೇವತಿಗಳಿಗೂ, ಪಿತೃಗಳಿಗೂ ಎಳ್ಳುನೀರಿನಿಂದ ಅಧಿಕಾರಿಗಳು ತರ್ಪಣವನ್ನು 
ಕೊಡಬೇಕು. ಉತ್ತರಾಯಣದ ಸಂಕ್ರಾಂತಿಯಂದು ಬ್ರಾಹ್ಮಣರಿಗೆ ತಿಲದಾನವು ಬಹಳ 
ಮಹತ್ಸಲಧಾಯಕವಾಗಿದೆ. ಅಂದು ಎಳ್ಳನ್ನು ತಿನ್ನಬೇಕು. ಎಳ್ಳಿನಿಂದ ಹೋಮ 
ಮಾಡಬೇಕು. ಇದರಿಂದ ಸಹಸ್ರಗೋದಾನ ಮಾಡಿದ ಪುಣ್ಯವು ಬರುತ್ತದೆ. ಎಳ್ಳು ದಾನ 
ಮಾಡಿದವರು ಸ್ವರ್ಗದಲ್ಲಿ ನಕ್ಷತ್ರಗಳಂತೆ ವಿರಾಜಿಸುತ್ತಾರೆ. ದೇವಾಲಯಗಳಲ್ಲಿ, 


-96- ಸಂಕ್ರಾಂತಿ 


ಶಿವಾಲಯಗಳಲ್ಲಿ ಎಳ್ಳೆಣ್ಣೆಯ ದೀಪಗಳನ್ನು ಹಚ್ಚಿಡಬೇಕು. ಬ್ರಾಹ್ಮಣನು ಎಳ್ಳಿನಿಂದಲೇ 
ರುದ್ರದೇವರನ್ನು ಅರ್ಚಿಸಬೇಕು. 


ಈ ಅಪೂರ್ವವಾದ ಮೇಲಿನ ಪ್ರಮಾಣಶ್ಲೋಕದಂತೆ ಮಕರಸಂಕ್ರಾಂತಿಯಂದು 
ಎಳ್ಳನ್ನು ರುದ್ರದೇವರು ಸೃಷ್ಟಿಮಾಡಿದ್ದಾರೆ ಆದ್ದರಿಂದಲೇ ನಮ್ಮಲ್ಲಿ ಎಳ್ಳು ಬೆಲ್ಲಕೊಡುವ 
ಸಂಪ್ರದಾಯ ಬಂದಿದೆ. ಎಳ್ಳಿನ ಜೊತೆ ಬೆಲ್ಲವನ್ನು ದಾನಮಾಡುವುದರಿಂದಲೂ ವಿಶೇಷ 
ಫಲವು ಬರುತ್ತದೆ. ದಕ್ಷಿಣೆಯ ಸಹಿತವಾಗಿ ಪ್ರತಿಯೊಬ್ಬರೂ ಎಳ್ಳುಬೆಲ್ಲವನ್ನು ಬ್ರಾಹ್ಮಣರಿಗೆ 
ದಾನಮಾಡಲೇಬೇಕು. 


ಮಕರ ಸಂಕ್ರಾಂತಿಯಂದು ಮಾಡಿದ ದಾನದ ಫಲ 
ಅಯನೇ ಕೋಟಿಗುಣಿತಂ ಲಕ್ಬ್ಟಂ ವಿಷ್ಣುಪದೀಫಲಮ್‌ ಷಡಶೀತಿಸಹಸ್ರಾಣಿ 
ಷಡಶೀತ್ಯಾಮುದಾಹೃತಮ್‌ । ಶತಮಿಂದುಕ್ಷಯೇ ದಾನಂ ಸಹಸ್ರಂ ತು ದಿನಕ್ಷಯೇ 
ವಿಷುವೇ ಶತಸಾಹಸ್ರಮಾಕಾವೈಷ್ಠನಂತಕಮ್‌ ॥। (ರಾಜಮಾರ್ತಂಡ) 


ಸಾಮಾನ್ಯದಿನಗಳಲ್ಲಿಮಾಡಿದ ದಾನಕ್ಕಿಂತಲೂ ಉತ್ತರಾಯಣದ ಪುಣ್ಯಕಾಲವೆನಿಸಿದ 
ಮಕರಸಂಕ್ರಾಂತಿಯಲ್ಲಿಮಾಡಿದ ದಾನಕ್ಕೆ ಕೋಟಿಪಾಲು ಪುಣ್ಯವು ಅಧಿಕವಾಗಿ ಬರುತ್ತದೆ. 
ವಿಷ್ಣುಪದಿಯ ದಿವಸ ಮಾಡಿದ ದಾನಕ್ಕೆ ಲಕ್ಷದಷ್ಟು ಅಧಿಕಪುಣ್ಯವಿದೆ. 
ಷಡಶೀತಿಯಂದು ಮಾಡಿದ ದಾನಕ್ಕೆ ಎಂಭತ್ತಾರುಸಾವಿರದಷ್ಟು ಅಧಿಕ ಪುಣ್ಯವಿದೆ. 
ಚಂದ್ರಗ್ರಹಣದಂದು ಮಾಡಿದ ದಾನಕ್ಕೆ ನೂರರಷ್ಟು ಅಧಿಕ ಪುಣ್ಯವಿದೆ. 
ಸೂರ್ಯಗ್ರಹಣದಂದು ಮಾಡಿದ ದಾನಕ್ಕೆ ಸಹಸ್ರದಷ್ಟು ಅಧಿಕ ಫಲವಿದೆ. 
ವಿಷುವಾದಿನಗಳಲ್ಲಿ ಮಾಡಿದ ದಾನಕ್ಕೆ ಶತಸಹಸ್ರದಷ್ಟು ಅಧಿಕ ಪುಣ್ಯವಿದೆ. ಆಷಾಢ, 
ಕಾರ್ತೀಕ, ಮಾಘ ಮತ್ತು ವೈಶಾಖಮಾಸದ ಹುಣ್ಣಿಮೆಗಳಲ್ಲಿ ಮಾಡಿದ ದಾನಕ್ಕೆ 
ಅನಂತಫಲವಿದೆ. 


ಯಾರು ಅಯನ ಮತ್ತು ಎಷುದಿನಗಳಲ್ಲಿ ಗಂಗಾಸ್ನಾನ ಮಾಡುತ್ತಾನೋ ಅವನಿಗೆ 
ಆರು ತಿಂಗಳ ಗಂಗಾಸ್ನಾನ ಮಾಡಿದ ಫಲವು ಬರುತ್ತದೆ ಎಂಬುದಾಗಿಯೂ ಅನೇಕ ಸ್ಪೃತಿ 
ಗ್ರಂಥಗಳು ಪ್ರತಿಪಾದನೆ ಮಾಡುತ್ತವೆ. 

ಮಕರಸಂಕ್ರಾಂತಿಯಲ್ಲಿ ಮಾಡಿದ ದಾನಕ್ಕೆ ಕೋಟಿಪಟ್ಟು ಪುಣ್ಯವಿರುವುದರಿಂದ 
ಗ್ರಹಣಾದಿಗಳಲ್ಲಿ ಮಾಡಿದ ಫಲಕ್ಕಿಂತಲೂ ಅಧಿಕಫಲವಿರುವುದರಿಂದ 
ಪ್ರಯತ್ನಪೂರ್ವಕವಾಗಿ ಪ್ರತಿಯೊಬ್ಬರೂ ದಾನಧರ್ಮಗಳನ್ನುಮಾಡಬೇಕು. ಎಳ್ಳುಬೆಲ್ಲದ 
ದಾನವನ್ನಂತೂ ಮಾಡಲೇಬೇಕು. 


ಸಂಕ್ರಾಂತಿ is 

ಎಳ್ಳಿನ ಮಹತ್ವವನ್ನು ಶಾತಾತಪ ಗ್ರಂಥವು ಹೀಗೆ ಹೇಳುತ್ತದೆ- 

ತಿಲೋದ್ಧರ್ತಿೀ ತಿಲಸ್ನಾಯೀ ಶುಚಿರ್ನಿತ್ಯಂ ತಿಲೋದಕೀ । 

ಹೋತಾ ದಾತಾ ಚ ಭೋಕ್ತಾ ಚ ಷಟ್ಟಿಲೀ ನಾವಸೀದತಿ ॥। (ಶಾತಾತಪ) 

ಎಳ್ಳಿನಿಂದ ಮೈಯನ್ನು ಉಜ್ಜಿಕೊಳ್ಳುವವನು, ಎಳ್ಳಿನಿಂದ ಸ್ನಾನಮಾಡುವವನು 
ಶುಚಿಯಾಗಿ ನಿತ್ಯವೂ ತಿಲದ ಉದಕವನ್ನು ನೀಡುವವನು, ಎಳ್ಳಿನ ಹೋಮವನ್ನು 
ಮಾಡುವವನು, ಎಳ್ಳನ್ನು ದಾನ ಮಾಡುವವನು, ಎಳ್ಳನ್ನು ತಿನ್ನುವವನು ಎಂದೂ 
ನಾಶವಾಗಲಾರನು. ಕೆಟ್ಟದ್ದನ್ನು ಹೊಂದಲಾರನು. 

ಸಂಕ್ರಾಂತಿಯಂದು ಶ್ರಾದ್ಧವನ್ನು ಆಚರಿಸಬೇಕೆಂದು ವಿಷ್ಣುಧರ್ಮೊೋತ್ತರವು 
ಹೇಳುತ್ತದೆ- 

ಆದಿತ್ಯಸಂಕ್ರಮಣಂ ವಿಷುವದ್ದಯಂ ವಿಶೇಷೇಣಾಯನದ್ದಯಂ 

ವ್ಯತೀಪಾತೋ ಜನ್ಮರ್ಕಮಭ್ಯುದಯಶ್ಚ [ 

ಏತಾಂಸ್ತು ಶ್ರಾದ್ಧಕಾಲಾನ್‌ ವೈ ಕಾಮ್ಯಾನಾಹ ಪ್ರಜಾಪತಿಃ ॥ 

ಶ್ರಾದ್ಧ್ದಮೇತೇಷು ಯದ್ದತ್ತಂ ತದಾನಂತ್ಯಾಯ ಕಲ್ಪತೇ ॥| (ವಿಷ್ಣುಧರ್ಮಸೂತ್ರ) 

ಮಕರಸಂಕ್ರಾಂತಿಯಂದು ಹೆಂಗಸರು ಹೆಚ್ಚಾಗಿ ಎಳ್ಳುಬೆಲ್ಲವನ್ನುದಾನಮಾಡುತ್ತಾರೆ. 
ಮತ್ತು ಅರಿಶಿನ ಕುಂಕುಮ ಅಡಿಕೆ ಮೊದಲಾದವುಗಳಿಂದ ಕೂಡಿದ ಬಾಗಿನವನ್ನು 
ದಾನಮಾಡುತ್ತಾರೆ. 

ದಕ್ಷಿಣಭಾರತದ ಕೆಲವೆಡೆ ಇದನ್ನು ಪೊಂಗಲ್‌ಹಬ್ಬ ಎಂದು ಕರೆಯುತ್ತಾರೆ. 
ಧನುರ್ಮಾಸದಲ್ಲಿನಿತ್ಯವೂ ಹುಗ್ಗಿಯನ್ನುಸಮರ್ಪಣೆ ಮಾಡುತ್ತಾರೆ, ಇಂದು ಪೊಂಗಲ್‌ 
ಮಾಡಿ ದೇವರಿಗೆ ಸಮರ್ಪಣೆ ಮಾಡುವುದರಿಂದ ಇದನ್ನು ಪೊಂಗಲ್‌ಹಬ್ಬ ಎಂದೇ 
ಕರೆಯುತ್ತಾರೆ. 


ಸಂಕ್ರಾಂತಿಯು ಎಂದು ಬರುತ್ತದೆ? 
ಜ್ಯೋತಿರ್ಗಣಿತದ ಲೆಕ್ಕದಂತೆ ಚಳಿಗಾಲದ ಸಂಕ್ರಾಂತಿಬಿಂದು ಡಿಸೆಂಬರ್‌ ೨೧ಕ್ಕೆ 
ಬರುತ್ತದೆ. ಅಂದೇ ಸೂರ್ಯನು ಉತ್ತರಾಯಣಸಂಚಾರವನ್ನುಪ್ರಾರಂಭಮಾಡುತ್ತಾನೆ. 
ಆದರೆ, ನಮ್ಮಲ್ಲಿ ಪ್ರಾಚೀನಸಂಪ್ರದಾಯವನ್ನು ಅನುಸರಿಸಿ ಜನವರಿ ೧೪ರಂದೇ 
ಉತ್ತರಾಯಣಪರ್ವಕಾಲವೆಂದು ಪರಿಗಣಿಸುತ್ತಿದ್ದಾರೆ. ವಾಸ್ತವಿಕವಾಗಿ ಸೂರ್ಯನು 
ಉತ್ತರಾಯಣಸಂಚಾರವನ್ನು ಪ್ರಾರಂಭಮಾಡಿರುತ್ತಾನೆ. ಮಕರಸಂಕ್ರಾಂತಿಯ 
ಪ್ರಾರಂಭದಿಂದ ೨೩ದಿನಗಳ ಮೊದಲೇ ಉತ್ತರಾಯಣವು ಪ್ರಾರಂಭವಾಗಿರುತ್ತದೆ. 


-98- ಸಂಕ್ರಾಂತಿ 


ಮಕರಸಂಕ್ರಮಣದಿಂದ ಕರ್ಕಸಂಕ್ರಮಣದ ತನಕ ಉತ್ತರಾಯಣವು ಇರುತ್ತದೆ. 


ಮಾರ್ಚಿ ೨೩ ಹಾಗೂ ಸೆಪ್ಟಂಬರ್‌ ೨೩ ರಂದು ವಿಷುವದ್‌ ವೃತ್ತಿದಲ್ಲಿಸಂಚಾರವು 
ಇರುತ್ತದೆ. ಅಂದು ಸರಿಯಾಗಿ ಹಗಲು ಮೂವತ್ತು ಘಳಿಗೆ ರಾತ್ರಿ ಮೂವತ್ತು ಘಳಿಗೆ 
ಇರುತ್ತದೆ. 


ಜೂನ್‌ ೨೩ ರಂದು ಸೂರ್ಯನು ಪೂರ್ಣವಾಗಿ ಉತ್ತರದಿಕ್ಕಿನಲ್ಲಿರುತ್ತಾನೆ. 
ಡಿಸೆಂಬರ್‌ ೨೩ ರಂದು ಪೂರ್ಣವಾಗಿ ದಕ್ಷಿಣದಿಕ್ಕಿನಲ್ಲಿರುತ್ತಾನೆ. 


ಅಯನಾಂಶ ಸೇರಿಸಿದಾಗ ೨೩ ದಿವಸದ ಮೊದಲೇ ಸಂಕ್ರಮಣವು 
ಪ್ರಾರಂಭವಾಗುತ್ತದೆ. ಆದ್ದರಿಂದ ಡಿಸೆಂಬರ್‌ ೨೩ ರಂದು ಉತ್ತರಾಯಣಪರ್ವಕಾವೆಂದು 
ಜೂನ್‌ ೨೩ ರಂದು ದಕ್ಷಿಣಾಯನಪರ್ವಕಾಲವೆಂದು ಸಾಯನದವರು ತಿಳಿಯುತ್ತಾರೆ. 
ನಿರಯನದ ಪ್ರಕಾರ ಜನವರಿ ೧೪ ರಂದು ಉತ್ತರಾಯಣ ಪರ್ವಕಾಲವೆಂದು ಜುಲೈ 
೧೬ ರಂದು ದಕ್ಷಿಣಾಯನ ಪರ್ವಕಾಲವೆಂದು ಹೇಳುತ್ತಾರೆ. 


ಯಾವ ಮಾಸದಲ್ಲಿ ಸೂರ್ಯಸಂಕ್ರಾಂತಿಯಿರುವುದಿಲ್ಲವೋ ಅದನ್ನೇ ಅಧಿ 
ಕಮಾಸವೆಂದು ಪರಿಗಣಿಸುತ್ತೇವೆ. ಇದು ಮೂರು ವರ್ಷಕ್ಕೊಮ್ಮೆ ಬರುತ್ತದೆ. 


ಯಾವ ಮಾಸದಲ್ಲಿ ಎರಡು ಸಂಕ್ರಾಂತಿಗಳು ಬರುತ್ತವೋ ಅದನ್ನು 
ಕ್ಹಯಮಾಸವೆಂದು ಪರಿಗಣಿಸುತ್ತೇವೆ. ೧೯೬೩ ರಲ್ಲಿ ಈ ಕ್ಷಯ ಮಾಸವು ಬಂದಿತ್ತು. 
ಪುನಃ ೨೧೨೭ ನೇ ವರ್ಷಕ್ಕೆ ಈ ಕ್ಹಯಮಾಸವು ಬರುತ್ತದೆ. ಇದು ನೂರನಲವತ್ನಾಲ್ಕು 
ವರ್ಷಕ್ಕೊಮ್ಮೆ ಬರುತ್ತದೆ. 

ಸಾಯನಸಂಕ್ರಾಂತಿ, ನಿರಯನಸಂಕ್ರಾಂತಿ ಎಂಬುದಾಗಿ ಸಂಕ್ರಾಂತಿಗಳು ಎರಡು 
ವಿಧವಾಗಿದೆ. ರವಿಯ ರಾಶಿಪ್ರವೇಶವನ್ನುಮಾತ್ರ ಸಂಕ್ರಾಂತಿಯೆಂದು ಪರಿಗಣಿಸುತ್ತೇವೆ. 
ಉಳಿದ ಗ್ರಹಗಳು ಮತ್ತೊಂದು ರಾಶಿಯನ್ನು ಪ್ರವೇಶಿಸಿದಾಗ ಸಂಕ್ರಾಂತಿಯನ್ನಾಗಿ 
ಆಚರಿಸುವುದಿಲ್ಲ. 

ಮೇಷಸಂಕ್ರಾಂತಿ, ತುಲಾಸಂಕ್ರಾಂತಿಗಳನ್ನು ವಿಷು ಸಂಕ್ರಾಂತಿಯೆಂದು ಹೇಳುತ್ತಾರೆ. 
ಕರ್ಕಸಂಕ್ರಾಂತಿ, ಮಕರಸಂಕ್ರಾಂತಿಗಳನ್ನು ಅಯನಸಂಕ್ರಾಂತಿ ಎಂದು ಧನು, ಮಿಥುನ, 
ಕನ್ಯಾ, ಮೀನ ಸಂಕ್ರಾಂತಿಗಳನ್ನು ಷಡಶೀತಿಸಂಕ್ರಾಂತಿ ಎಂದು ಉಳಿದವುಗಳನ್ನು ವಿಷ್ಣುಪ 
ಸಂಕ್ರಾಂತಿ ಎಂದು ಹೇಳುತ್ತಾರೆ. 


ಈಗಿನ ಪಂಚಾಂಗಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಒಂದು ದೇವತೆಯೆಂದು 
ಪರಿಗಣಿಸಿ ವರ್ಣಿಸಲಾಗುತ್ತದೆ. ಸಂಕ್ರಾಂತಿಯು ವಾಹನವನ್ನು ಹತ್ತಿರುತ್ತಾಳೆ. ಕರಿಯ, 


ಸಂಕ್ರಾಂತಿ -99- 


ಬಿಳಿಯ ಅಥವಾ ಕೆಂಪು ವಸ್ಟವನ್ನು ಧರಿಸಿರುತ್ತಾಳೆ. ಬಿಲ್ಲು ಈಟಿ ಆಯುಧವನ್ನು ಧಾರಣೆ 
ಮಾಡಿರುತ್ತಾಳೆ. ಗೋರೋಚನವನ್ನು ಹಣೆಗೆ ಇಟ್ಟಿರುತ್ತಾಳೆ. ನಡುಹರೆಯದವಳು 
ಅಥವಾ ವೃದ್ಧಳು ಆಗಿರುತ್ತಾಳೆ. ವಾರ ನಕ್ಷತ್ರಗಳನ್ನು ಅವಲಂಬಿಸಿ ಅವಳ ನಾಮಗಳು 
ನಿರ್ಣಯವಾಗುತ್ತದೆ. ಯಾವ ದಿಕ್ಕಿನಂದ ಬರುತ್ತಾಳೋ, ಯಾವ ದಿಕ್ಕಿಗೆ 
ಹೋಗುತ್ತಾಳೋ, ಯಾವ ದಿಕ್ಕನ್ನು ನೋಡುತ್ತಾಳೋ ಅವೆಲ್ಲವನ್ನೂ ತಿಳಿಸಲಾಗುತ್ತದೆ. 
ಜೋಲು ತುಟಿಗಳು, ಉದ್ದಮೂಗು, ನವಭುಜಗಳು ಇವುಗಳಿಂದ ಭವಿಷ್ಯವನ್ನು 
ಸೂಚಿಸುತ್ತಾರೆ. ಅವಳು ನೋಡಿದ್ದೆಲ್ಲವೂ ಹಾಳಾಗುತ್ತದೆ, ಅವಳು ಬಂದ ದಿಕ್ಕು ಜನರಿಗೆ 
ಶುಭವಾಗುತ್ತದೆ. ಅವಳು ತೆರಳುವ ದಿಕ್ಕು ಜನರಿಗೆ ಅಶುಭವಾಗುತ್ತೆಂದು ಹೇಳುತ್ತಾರೆ. 


ಸಂಕ್ರಾಂತಿಯ ಸೂಕ್ತಕಾಲ 

ಸೂರ್ಯನು ಯಾವ ಕ್ಷಣಕ್ಕೆ ಒಂದು ರಾಶಿಯನ್ನು ಬಿಟ್ಟುಮತ್ತೊಂದು ರಾಶಿಯನ್ನು 
ಪ್ರವೇಶಿಸುತ್ತಾನೋ ಅದನ್ನು ಸಂಕ್ರಾಂತಿಯೆಂದು ಕರೆಯುತ್ತಾರೆ. ಅದು ಯಾವ 
ಚಿಕ್ಷುಸಿಗೂ ಗೋಚರವಾಗುವುದಿಲ್ಲ. ಹಿಂದಿನ ರಾಶಿಯನ್ನುಬಿಟ್ಟುಮುಂದಿನ ರಾಶಿಯನ್ನು 
ಪ್ರವೇಶಿಸುವ ಸೂರ್ಯನ ಕಾಲವು ಎಷ್ಟು ಸೂಕ್ಷ್ಮವೆಂಬುದನ್ನು ದೇವೀಪುರಾಣವು ಹೀಗೆ 
ಹೇಳುತ್ತದೆ- 

ಸ್ಟೇ ನರೇ ಸುಖಾಸೀನೇ ಯಾವತ್‌ ಸಂದತಿ ಲೋಚನಮ್‌ । 

ತಸ್ಯ ತ್ರಿಂಶತ್ತಮೋ ಭಾಗಸ್ತತ್ತರಃ ಪರಿಕೀರ್ತಿತಃ 1 

ತತ್ನರಾಚ್ಛತಶೋಭಾಗಸ್ಸುಟಿರಿತ್ಯಭಿಧೀಯತೇ I 

ತ್ರುಟೇಃ ಸಹಸ್ತಭಾಗೋ ಯಃ ಸ ಕಾಲೋ ರವಿಸಂಕ್ರಮೇ ॥ 

(ದೇವೀಪುರಾಣ) 

ಸುಖವಾಗಿ ಕುಳಿತಿರುವನೊಬ್ಬನು ಸ್ಪಸ್ಥವಾದ ಮನಸ್ಸಿನಿಂದ ಕಣ್ಣುಮುಚ್ಚಿತೆಗೆಯಲು 
ಎಷ್ಟುಕಾಲವು ಬೇಕಾಗುತ್ತದೋ ಅದರ ಮೂವತ್ತನೆಯ ಒಂದಂಶವನ್ನು ತತ್ನರಾ ಎಂದು 
ಕರೆಯುತ್ತಾರೆ. ಆ ತತ್ಪರದ ನೂರನೆಯ ಒಂದು ಅಂಶವನ್ನು ತ್ರುಟಿ ಎಂದು 
ಕರೆಯುತ್ತಾರೆ.ಆ ತ್ರುಟಿಯ ಸಾವಿರದ ಒಂದಂಶದ ಕಾಲದಲ್ಲಿ ಸೂರ್ಯನು ಒಂದು 
ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶಿಸುವಾಗ ತೆಗೆದುಕೊಳ್ಳುತ್ತಾನೆ. ಇದುವೇ 
ಸಂಕ್ರಾಂತಿಕಾಲ. ಇಷ್ಟು ಸೂಕ್ಷ್ಮವಾದ ಕಾಲಾವಧಿಯನ್ನು ಸಂಕ್ರಾಂತಿಯನ್ನಾಗಿ 
ಪರಿಗಣಿಸಬೇಕು. ಆದರೆ, ಇದು ಅಚಿಂತ್ಯವಾಗಿದೆ. ಅರ್ತಕ್ಕವಾಗಿದೆ. ಇಷ್ಟು ಸೂಕ್ಷ್ಮಃ ವಾದ 
ಕಾಲವನ್ನು ಪುಣ್ಯಕಾಲವನ್ನಾಗಿ ಆಚರಿಸಲು ಸಾಧ್ಯವೇ ಇಲ್ಲ. ಆದ್ಧರಿಂದ ಈ ಕಾಲಕ್ಕೆ 
ಹತ್ತಿರವಿರುವ ಹೆಚ್ಚಿನ ಕಾಲವನ್ನು ಪರ್ವಕಾಲವೆಂದು ಶಾಸ್ತ್ರಕಾರರು ಪರಿಗಣಿಸುತ್ತಾರೆ. 


-100- ಸಂಕ್ರಾಂತಿ 
ಯಾ ಯಾ ಸನ್ನಿಹಿತಾ ನಾಡೃಸ್ತಾಸ್ತಾಃ ಪುಣ್ಯತಮಾಃ ಸ್ಫತಾಃ ॥ ಯ 


ವರ್ಷದ ಹನ್ನೆರಡು ಸಂಕ್ರಾಂತಿಗಳಿಗೂ ಒಂದೊಂದು ಹೆಸರಿದೆ. ಸಂಕ್ರಾಂತಿಯು 
ಭಾನುವಾರ ಬಂದರೆ ಘೋರ ಎಂದು, ಸೋಮವಾರ ಬಂದರೆ ಧ್ಹಾಂಕ್ಸೀ ಎಂದು, 
ಮಂಗಳವಾರ ಬಂದರೆ ಮಹೋದರೀ ಎಂದು, ಬುಧವಾರ ಬಂದರೆ ಮಂದಾಕಿನೀ 
ಎಂದು, ಗುರವಾರ ಬಂದರೆ ಮಂದಾ ಎಂದು, ಶುಕ್ರವಾರ ಬಂದರೆ ಮಿಶ್ರಿತಾ ಎಂದು, 
ಶನಿವಾರ ಬಂದರೆ ರಾಕ್ಟಫೀ ಎಂದು ಹೆಸರನ್ನುಹೊಂದುತ್ತದೆ. ವಾರಗಳಿಗೆ ಅನುಗುಣವಾಗಿ 
ಸಂಕ್ರಾಂತಿಯ ಹೆಸ ರುಗಳನ್ನು ವಿವಕ್ಕಿಸಬೇಕು. 


XR 


ಮಕರಸಂಕ್ರಾಂತಿ ವ್ರತ 


ಈ ವ್ರತವನ್ನು ಮಾಡುವ ನಾನು ಈಗ ಆಚರಿಸತಕ್ಕ ವ್ರತದ ಫಲವು ಸಂಪೂರ್ಣವಾಗಿ 
ನನಗೆ ದೊರೆಯಲೆಂದು ಸ ಸಜಸ್ವಲಾದೋಷವು ನಿವ ತ್ರಿಯಾಗಲೆಂದು ದಾಮೋದರ 
ಪ್ರೀತ್ಯರ್ಥವಾಗಿ ಕಲ್ಲೋಕ್ತದಲ್ಲಿ ಹೇಳಿರುವಂತೆ ದಾಮೋದರ ಪೂಜೆಯನ್ನು 
ಮಾಡುತ್ತೇನೆಂದು ಧ್ಯಾನಾವಾಹನಾದಿ ಷೋಡಶೋಪಚಾರಪೂಜೆಯನ್ನು 
ಮಾಡುತ್ತೇನೆಂದು ಸಂಕಲ್ಪಮಾಡಬೇಕು. ಕಲಶ ಪೂಜೆ ಮಾಡುವುದು, ಪ್ರಾಣಪ್ರತಿಷ್ಠಾ 
ಮಾಡಬೇಕು. ಹೂವು ಮಂತ್ರಾಕ್ಚತೆಯನ್ನುಕ್ಳೆಯಲ್ಲಿಹಿಡಿದುಕೊಂಡು ಮೊದಲು ಗಣಪತಿ 
ಪೂಜೆಯನ್ನುಮಾಡಿ ನಂತರ ಸಂಕ್ರಾಂತಿ ಯತರ ದೀಪವ್ರತವನ್ನುಮಾಡುತ್ತೇನೆಂದು 
ಲಕ್ಷ್ಮೀಸಮೇತನಾಗಿ ಶಂಖ, ಚಕ್ರ, ಗದಾಪದ್ಧಧಾರಿಯಾಗಿ ಸರ್ವಾಭರಣಭೂಷಿತನಾಗಿರುವ 
ಲಕ್ಷ್ಮೀಪತಿಯನ್ನುಧ್ಯಾನ ಮಾಡಬೇಕು. ಭಗವಂತನೂ ಭಕ್ತವತ್ಸಲನೂ ದಾಮೋದರನೂ 
ಆದ ದೇವನೇ ! ನನ್ನ ಪಾಪ ಪರಿಹರಿಸೆಂದು ಆವಾಹನೆ ಮಾಡಬೇಕು. 
ಲೋಕನಾಯಕನಾದ ಭಕ್ತರಿಗೆ ಅಭಯಪ್ರದನಾದ ಪುಂಡರೀಕಾಕ್ಸನಿಗೆ ಹೂವನ್ನು 
ಅರ್ಪಿಸಬೇಕು. ಅಷ್ಟಗಂಧದಿಂದ ಕೂಡಿದ ಅಘಣ್ಯವನ್ನು ಕಲ್ಮಶನಾಶವಾಗಲು 
ಕೊಡಬೇಕು. ಏಲಕ್ಕಿ, ಲವಂಗ ತಕ್ಕೋಲ, ಕರ್ಪೂರಗಳಿಂದ ಕೂಡಿದ ನಿರ್ಮಲವಾದ 
ನೀರಿನಿಂದ ಆಚಮನವನ್ನು ಕೊಡಬೇಕು. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ 
ಸಕ್ಕರೆಯಿಂದ ಪಂಚಾಮೃತವನ್ನು ಮಾಡಬೇಕು. ಶುಭ್ರವೂ ಸೂಕ್ಷ್ಮವೂ ಚಿತ್ರವಿಚಿತ್ರವೂ 
ಪ್ರ ಬಣ್ಣಗಳಿಂದ ಚ ವಸ್ತಗಳನ್ನು ಜನಾರ್ದನನನ್ನುಪೂಜಿಸಬೇಕು. ಬ್ರಹ್ಮಸೂತ್ರವನ್ನು 
ಸಣಣ ಅರ್ಪಿಸ ಸಬೇಕು. ಕಿರೀಟ ಹಾರ ಭುಜಕೀರ್ತಿ ಡಲ 
ಮೊದಲಾದ ಆಭರಣಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಕುಂಕುಮ ರಕ್ತಗಂಧ 
ಶ್ರೀಗಂಧಗಳಿಂದ ಕೂಡಿದ ದಿವ್ಯವಾದ ಪರಿಮಳ ಗಂಧವನ್ನುಹಾಗೂ ದಿವ್ಯ ಅಕ್ಷತೆಯನ್ನು 


dk -101- 
ಶ್ರೀಹರಿಗೆ ಸಮರ್ಪಿಸಬೇಕು. ಜಾಜಿ, ಸಂಪಿಗೆ, ಪುನ್ನಾಗ ಮುಂತಾದ ಹೂಗಳಿಂದಲೂ 
ನಾನಾವಿಧ ಪತ್ರಿಗಳಿಂದಲೂ ಜನಾರ್ದನನಿಗೆ ಅರ್ಪಿಸಬೇಕು. ಧೂಪ ದೀಪಗಳಿಂದಲೂ 
ನೈವೇದ್ಯ ತಾಂಬೂಲಗಳಿಂದಲೂ ಪ್ರದಕ್ಷಿಣೆ ನಮಸ್ಕಾರಗಳಿಂದಲೂ ಪರಮಾತ್ಮನನ್ನು 
ಸತ್ಕರಿಸಬೇಕು. ನಂತರ ಅರ್ಥವನ್ನು ಬಿಡಬೇಕು. ಬ್ರಾಹ್ಮಣನಿಂದ ಕಥೆಯನ್ನು ಕೇಳಿ 
ವಾಯನದಾನವನ್ನು ಕೊಡಬೇಕು. ಪುನಃ ಪೂಜೆ ಮಾಡಿ ಪರಬ್ರಹ್ಮ ಸ್ವರೂಪನಾದ 
ದೇವಾದಿ ದೇವನಾದ ಜಗನ್ನಾಥ ಸ್ವಾಮಿಯನ್ನು ಮನಸಾ ಆರಾಧನೆ ಮಾಡುತ್ತಾ ವ್ರತದ 
ಕಥೆಯನ್ನು ಕೇಳಿ ಪರಮಾತ್ಮನಿಗೆ ಸಮರ್ಪಿಸಬೇಕು. 

La SS SS 


ಗ್ರಹಣ 


ವೇಧದ ಆಚರಣೆ 
ಸಾಮಾನ್ಯವಾಗಿ ಗ್ರಹಣ ಆರಂಭವಾಗುವ ಹನ್ನೆಶಡು ಗಂಟೆಗಳನ್ನು (ನಾಲ್ಕು 
ಯಾಮಗಳು) ವೇಧ ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ಮೈಲಿಗೆಯಿರುವದಿಲ್ಲ ಆದರೆ, 
ಊಟ, ಉಪಾಹಾರ, ನೀರು, ಏನನ್ನೂ ಸೇವಿಸಬಾರದು. ಪೂಜೆ, ಅರ್ಚನೆಗಳನ್ನೂ 
ಮಾಡಬಾರದು. ಸಂಧ್ಯಾವಂದನೆ, ಪಾರಾಯಣಗಳನ್ನು ಮಾಡಬೇಕು. 
ಸಂಜೆಯ ಹೊತ್ತು, ರಾತ್ರಿಯ ಹೊತ್ತು ಗ್ರಹಣವಿದ್ದಾಗ ಸೂರ್ಯೋದಯದಿಂದಲೇ 
ವೇಧವಿರುತ್ತದೆ. ಅಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ, ನಿರ್ಮಾಲ್ಯ 
ವಿಸರ್ಜನೆಯನ್ನು ಮಾತ್ರ ಮಾಡಬೇಕು. ಗ್ರಹಣ ಬಿಟ್ಟ ನಂತರ ಪೂಜೆಯನ್ನು 
ಮಾಡಬೇಕು. ಗ್ರಹಣ ಬಿಟ್ಟ ನಂತರವೇ ಅಡಿಗೆ ಮಾಡಿ, ನೈವೇದ್ಯ ಮಾಡಿ ಊಟ 
ಮಾಡಬೇಕು. ಗ್ರಹಣಕ್ಕಿಂತ ಮುಂಚೆ ಮಾಡಿಟ್ಟು ಅಥವಾ ಗ್ರಹಣಕಾಲದಲ್ಲಿಮಾಡಿಟ್ಟು 
ತಿನ್ನಬಾರದು ಚಂದ್ರಗ್ರಹಣ ಆರಂಭವಾಗುವ ಮೂರು ಯಾಮಗಳ ಮೊದಲು 
(ಒಂಭತ್ತು ಗಂಟೆಗಳು) ಸೂರ್ಯಗ್ರಹಣ ಆರಂಭವಾಗುವ ನಾಲ್ಕು ಯಾಮಗಳ 
(ಹನ್ನೆರಡು ಗಂಟೆಗಳು) ವೇಧ ಇರುತ್ತದೆ ಎನ್ನುವದು ಸಾಮಾನ್ಯ ನಿಯಮ. 
ಚಂದ್ರೋದಯವಾಗಬೇಕಾದರೇ ಗ್ರಹಣವಿದ್ದರೆ ಆ ಇಡಿಯ ಹಗಲಿನಲ್ಲಿ 
ಉಪವಾಸವಿರಬೇಕು. 
ಗ್ರಹಣದ ಸ್ನಾನ 
ಗ್ರಹಣದ ಆರಂಭ ಅಂತ್ಯಗಳಲ್ಲಿ ಸ್ನಾನವನ್ನು ಮಾಡಬೇಕು. ಗ್ರಹಣ ಹಿಡಿದಾಗ 
ಮಾಡುವ ಸ್ನಾನವನ್ನು ಸ್ಪರ್ಶಸ್ನಾನ ಎನ್ನುತ್ತಾರೆ. ಗ್ರಹಣ ಬಿಟ್ಟಾಗ ಮಾಡುವ ಸ್ನಾನವನ್ನು 


-102- ಗ್ರಹಣ 


ಮೋಕ್ಷಸ್ನಾನ ಎನ್ನುತ್ತಾರೆ. ಗ್ರಹಣದ "ಸಂದರ್ಭದಲ್ಲಿ ಮನುಷ್ಯರಿಗೆ ಅಶೌಚದ ಮೈಲಿಗೆ 
ಉಂಟಾಗುತ್ತದೆ. ಅದಕ್ಕೇ ಆರಂಭದಲ್ಲಿಸ್ನಾನ ಮಾಡಿಯೇ ದಾನಾದಿಗಳನ್ನುಮಾಡಬೇಕು. 

ಇಡಿಯ ಒಂದು ವರ್ಷದ ಸಮಯದಲ್ಲಿ ಪ್ರತೀದಿವಸ ಉಷಕಾಲದಲ್ಲಿ 
ಸ್ನಾನಮಾಡಿದರೆ ಪ್ರಾಜಾಪತ್ಯದಿಂದ ಉಂಟಾಗುವ ಫಲ ದೊರೆಯುತ್ತದೆ. ಗ್ರಹಣದಲ್ಲಿ 
ಆರಂಭ ಮತ್ತು ಅಂತ್ಯದಲ್ಲಿಸ್ನಾನ ಮಾಡುವದರಿಂದ ಈ ಪ್ರಾಜಾಪತ್ಯದ ಫಲ ಬರುತ್ತದೆ. 


ಗ್ರಹಣದ ಆರಂಭದಲ್ಲಿ ಅಂತ್ಯದಲ್ಲಿ ಸ್ನಾನಮಾಡದ ಮನುಷ್ಯ ಏಳು ಜನ್ಮಗಳಲ್ಲಿ 
ಕುಷ್ಠರೋಗಿಯಾಗಿ ಹುಟ್ಟುತ್ತಾನೆ. Bd ಶವನು ಕೃತಾ ಅಷ್ಟೇ ಅಲ್ಲ 
ಗ್ರಹಣದ ಆದಿ ಅಂತ್ಯಗಳಲ್ಲಿ ಸ್ನಾನ ಮಾಡದವನು "ಮುಂದಿನ ಗ್ರಹಣ ಬರುವವರೆ 
ಮೈಲಿಗೆಯಾಗಿರುತ್ತಾನೆ. ಆದ್ದರಿಂದ ಅಂತ್ಯದಲ್ಲಿ ಸ್ನಾನ ಮಾಡಿದರೇ ಮುಂದಿನ 
ಕಾರ್ಯಗಳಿಗೆ ಶುದ್ಧಿ 


ಗ್ರಹಣದ ಆರಂಭದಲ್ಲಿ ಸ್ನಾನ ಮಾಡಿದರೆ ಮಾತ್ರ ನಾವು ಮಾಡುವ ಜಪ, 
ಪಾರಾಯಣ ಮತ್ತು ದಾನಾದಿಗಳು ಫಲಪ್ರದ. ಇಲ್ಲದಿದ್ದರೆ ಸರ್ವಥಾ ಇಲ್ಲ ಗ್ರಹಣದ 
ಆರಂಭದಲ್ಲಿಮಾಡುವ ಸ್ನಾನದಿಂದ ಜಪ-ಪಾರಾಯಣ-ದಾನಾದಿಗಳಿಗೆ ಮಾತ್ರ ಅಧಿ 
ಕಾರ. ಊಟ, ಉಪಾಹಾರಗಳಿಗಿಲ್ಲ ಎಲ್ಲ ವರ್ಣದವರೂ ಗ್ರಹಣಕಾಲದಲ್ಲಿ 
ಮೈಲಿಗೆಯನ್ನುಆಚರಿಸಬೇಕು. ಜನನಾಶೌಚವಿರುವವರು, ಜನನಾಶೌಚವಿರುವವರು, 


ಮೃತಾಶೌಚವಿರುವವರು ಮತ್ತು ರಜಸ್ವಲೆಯಾದವರೂ ಸಹ ಗ್ರಹಣದ ಸ್ಪರ್ಶಸ್ನಾನ, 
ಮುಕ್ತಸ್ಥಾನಗಳನ್ನು ಮಾಡಲೇಬೇಕು. ಅವರು ಜಪ ಪಾರಾಯಣಗಳನ್ನು ಮಾಡಬಾರದು 


ಗ್ರಹಣದ ಎರಡೂ ಸ್ಥಾನಗಳಲ್ಲಿ ಉಟ್ಟ ಬಟ್ಟೆಯಲ್ಲಿಯೇ ಸ್ನಾನ ಮಾಡಬೇಕು 
ಗ್ರಹಣಕಾಲದಲ್ಲಿ ಬಿಸಿನೀರಿನ ಸ್ನಾನ ಮಾಡಬಾರದು ಎಂದು ಯಮನ ಆದೇಶವಿದೆ. 
ತೀರ ಅಶಕ್ತರಾದವರು ಮಾತ್ರ ಬಿಸಿನೀರಿನಿಂದ ಸ್ನಾನವನ್ನು ಮಾಡಬೇಕು. 


ಯಾವುದೇ ಬೇಯಿಸಿದ ಪದಾರ್ಥ ಗ್ರಹಣಕಾಲದಲ್ಲಿಮೈಲಿಗೆ, ಹೀಗಾಗಿ ಗ್ರಹಣದ 
ನಂತರ ಅದನ್ನು ತಿನ್ನಲು ಬರುವದಿಲ್ಲ 


ಗ್ರಹಣದ ಸಮಯದ ಸೂರ್ಯನ ಕಿರಣವು ದುಃಖಕರ ಮತ್ತು ಹಾನಿಕಾರಕ ಎಂದು 
ಪರಿಗಣಿಸಲಾಗಿದೆ. ಈ ಸಮಯದಲ್ಲಿ ಆಹಾರ ತಯಾರಿಸುವುದು ಮತ್ತು ಅದನ್ನು 
ಸೇವಿಸುವುದನ್ನುನಿರಾಕರಿಸಲಾಗಿದೆ. ಈ ವೇಳೆಯಲ್ಲಿಎಲ್ಲಾ ವಸ್ತು ಕಲುಶಿತವಾಗಿರುತ್ತವೆ. 
ಅವುಗಳನ್ನು ಸೇವಿಸಿದರೆ ಅನಾರೋಗ್ಯ ಉಂಟಾಗುವುದು. ಹಾಲು, ಮೊಸರು, ತುಪ್ಪ 
ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಈ ಭೋಜ್ಯ ಪದಾರ್ಥಗಳ ಮೇಲೆ 


ಗ್ರಹಣ -103- 


ದರ್ಭೆಯನ್ನು ಹಾಕಿರಬೇಕು. ಆಗ ಮಾತ್ರ ಗ್ರಹಣದ ನಂತರವೂ ತೆಗೆದುಕೊಳ್ಳಲು 

ಬರುತ್ತದೆ. ನೀರೂ ಸಹ ಮೈಲಿಗೆಯಾಗುತ್ತದೆ. ಆದರೆ ತುಂಬ ದೊಡ್ಡದಾದ 

ಮಡಿಕೆಯಲ್ಲಿನ ನೀರಿನ ಮೇಲೆ ದರ್ಭೆ ಹಾಕಿದ್ದಾಗ ಮೈಲಿಗೆಯಿರುವದಿಲ್ಲ 

ಗ್ರಹಣಕಾಲದಲ್ಲಿ ಬಿಸಿನೀರಿನ ಸ್ನಾನ ಮಾಡಬಾರದು. (ತೀರ ಅಶಕ್ತರನ್ನು 
ಹೊರತುಪಡಿಸಿ) ಗ್ರಹಣಕಾಲದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಬಾರದು. 

ಗ್ರಹಣಕಾಲದಲ್ಲಿ ಏನನ್ನೂ ತಿನ್ನಬಾರದು, ಏನನ್ನೂ ಕುಡಿಯಬಾರದು. (ಹಾಲು 
ಕುಡಿಯುವ ವಯಸ್ಸಿನ ಮಕ್ಕಳಿಗೂ ಸಾಧ್ಯವಿದ್ದಷ್ಟು ಹಾಲನ್ನು ಆ ಸಂದರ್ಭದಲ್ಲಿ 
ಕುಡಿಸಬೇಡಿ. ಆದರೆ, ಕೆಲವು ಬಾರಿ ಗ್ರಹಣದ ಸಮಯ ಹೆಚ್ಚಾಗಿದ್ದಾಗ ಕುಡಿಸಬಹುದು. 
ಆದರೆ ಬೇಯಿಸಿದ ಪದಾರ್ಥವನ್ನು ಅವರಿಗೂ ತಿನ್ನಿಸತಕ್ಕದ್ದಲ್ಲ). 

ಗ್ರಹಣಕಾಲದಲ್ಲಿ ನಿದ್ರೆ ಮಾಡಬಾರದು. (ಮಾಡುವವರು ಬುದ್ಧಿಮಾಂದ್ಕರಾಗಿ 
ಹುಟ್ಟುತ್ತಾರೆ) 

ಸೂರ್ಯಗ್ರಹಣದ ಸಮಯದಲ್ಲಿ ಬರೀಗಣ್ಣಿನಿಂದ ಸೂರ್ಯನನ್ನು 
ನೋಡಬಾರದು. 

೨) ಗರ್ಭಿಣಿಯರು ಮನೆಯಿಂದ ಹೊರಗೆ ಬರಬಾರದು. ಯಾಕೆಂದರೆ 
ಸೂರ್ಯಗ್ರಹಣದ ಸಮಯದಲ್ಲಿ ಸೂರ್ಯನ ಕಿರಣಗಳು ಗರ್ಭಿಣಿಯರ 
ಮೇಲೆ ಬಿದ್ದಾಗ ಹೊಟ್ಟೆಯಲ್ಲಿರುವ ಮಗುವಿನ ಮೇಲೆ ದುಷರಿಣಾಮವನ್ನುಂಟು 
ಮಾಡುತ್ತದೆ. 

೩) ಸೂರ್ಯಗ್ರಹಣದ ಸಮಯದಲ್ಲಿ ನಿದ್ರೆ, ಸ್ನಾನ, ಊಟ ಅಥವಾ ಪ್ರಯಾಣ 
ಮಾಡದಿರುವುದು ಸೂಕ್ತ. 

೪) ಈ ಸಮಯದಲ್ಲಿ ದೇವತಾ ವಿಗ್ರಹಗಳನ್ನು ಮುಟ್ಟಬಾರದು. 

೫) ಹಣ, ಕಾಸಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಒಪ್ಪಂದವನ್ನು 
ಮಾಡಿಕೊಳ್ಳಬಾರದು. 

೬) ಗ್ರಹಣದ ಸಮಯದಲ್ಲಿ ಬೆಳಕಿಗೆ ತೆರೆದಿದ್ದ ಹಣ್ಣು-ಹಂಪಲುಗಳನ್ನು ಸಹ 
ಸೇವಿಸಬಾರದು. ವೈಜ್ಞಾನಿಕವಾಗಿ ಸೂರ್ಯನ ಹಾನಿಕಾರಕ ಕಿರಣವು ಇವುಗಳ 
ಮೇಲೆ ಬಿದ್ದಿರುತ್ತವೆ. 

XN 


-104- ಗ್ರಹಣ 


ಗ್ರಹಣಕಾಲೇ ಪಠನೀಯಾಃ ಶ್ಲೋಕಾಃ 
ಯೋತಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ | 
ಸಹಸ್ರನಯನ:ಃ ಶಕ್ರೋ ಗ್ರಹಪೀಡಾಂ ವ್ಯಪೋಹತು 1 OH 
ಮುಖಂ ಯಃ ಸರ್ವದೇವಾನಾಂ ಸಪ್ತಾರ್ಚಿರಮಿತದುತಿಃ । 
(ಸೂರ್ಯೋ)ಚಂದ್ರೋಪರಾಗಸಂಭೂತಾಮಗ್ಗಿಃ ಪೀಡಾಂ ವೃಪೋಹತು 11 ೨ 1 


ಯಃ ಕರ್ಮಸಾಕ್ಷೀ ಲೋಕಾನಾಂ ಧರ್ಮೋ ಮಹಿಷವಾಹನಃ । 
ಯಮ(ಸೂರ್ಯೊ)ಶ್ಚದ್ರೋಪರಾಗೋತ್ಫಾಂ ಗ್ರಹಪೀಡಾಂವೃಪೋಹತು  ॥ ೩ ॥ 


ರಕೋಗಣಾಧಿಪಸಾಕಾತ್‌ ನೀಲಾಂಜನಸಮಪ್ರಭಃ । 
ಹಾ 


ಖಡ್ಗಹಸ್ತೋತತಿಭೀಮಶ್ಚ ಗ್ರಹಪೀಡಾಂ ವ್ಯಪೋಹತು 1 ೪ ॥ 
ನಾಗಪಾಶಧರೋ ದೇವಃ ಸದಾ ಮಕರವಾಹನಃ ಟ 
ಸ ಜಲಾಧಿಪತಿರ್ದೇವೋ ಗ್ರಹಪೀಡಾಂ ವ್ಯಪೋಹತು 1 ೫ 1 


ಪ್ರಾಣರೂಪೋ ಹಿ ಲೋಕಾನಾಂ ಸದಾ ಕೃಷ್ಣಮೃಗಪ್ರಿಯಃ | 
ವಾಯು(ಸೂರ್ಯೋ)ಶುದ್ರೋಪರಾಗೋತ್ಸಾಂ ಗ್ರಹಪೀಡಾಂವೃಪೋಹತು ॥ ೬ ॥ 
ಯೋತಸೌ ನಿಧಿಪತಿರ್ದೇವಃ ಖಡ್ಗಶೂಲಗದಾಧರ: । 


(ಸೂರ್ಯೋ)ಚಂದ್ರೋಪರಾಗಕಲಷಂ ಧನದೋತತ್ರ ವ್ಯಪೋಹತು 1 ೭ ॥ 

ಯೋತಸಾವಿಂದುಧರೋ ದೇವಃ ಪಿನಾಕೀ ವೃಷವಾಹನಃ । 

(ಸೂರ್ಯೋ)ಚಂದ್ರೋಪರಾಗಪಾಪಾನಿಸನಾಶಯತು ಶಂಕರಃ WS I 

ತೈಲೋಕ್ಯೇ ಯಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ॥: 

ಬ್ರಹ್ಮವಿಷ್ಣರ್ಕರುದ್ರಾಶ್ಚ ದಹಂತು ಮಮ ಪಾತಕಮ್‌ 1 ೯ ॥| 
ಗ್ರಹಣದೋಷಶಾಂತಿಃ 


ಇಂದ್ರೋ5ನಲೋ ದಂಢಧರಶ್ಚ ರಕ್ಷಃ 
ಪಾಶಾಯುಧೋ ವಾಯುಧನೇಶರುದ್ರಾಃ । 
ಕುರ್ವಂತು ಸರ್ವೇ ಮಮ ಜನ್ಮಯಕ್ಚ - 
ರಾಶಿಸ್ಥ (ಸೂರ್ಯ) ಚಂದ್ರಗ್ರಹದೋಷಶಾಂತಿಮ್‌ ॥॥ 
ಯೋತಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ । 
ಸೂರ್ಯಗ್ರಹೋಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು I ೧ 1 


ಸೂ” -105- 


ಯೋತಸೌ ದಂಡಧರೋ ದೇವಃ ಯಮೋ ಮಹಿಷವಾಹನಃ । 


ಸೂರ್ಯಗ್ರಹೋಪರಾಗೋತ್ಸ ಗ್ರಹಪೀಡಾಂ ವ್ಯಪೋಹತು 11 ೨ ॥| 

ಯೋತಸೌ ಶೂಲಧರೋ ದೇವಃ ಪಿನಾಕೀ ವೃಷವಾಹನಃ । 

ಸೂರ್ಯಗ್ರಹೋಪರಾಗೋತ್ಸ ಗ್ರಹಪೀಡಾಂ ವ್ಯಪೋಹತು 11 ೩ 1 
ಶ್ರೀ ರಾಹುದೇವ ಸ್ತೋತ್ರ 

ಅಭಯ ಹರಿ ಅನುಗ್ರಹ ರಾಹುದೇವನೇ ನಮೋ ಪ 

ಸರ್ಭಾನು ಛಾಯಾಗ್ರಹಕೆ ನೀ ದೇವ 11ಅ.ಪ॥ 

ಹೃತ್‌ತಿಮಿರ ತನು ರೋಗ ಸರ್ವಪೀಡೆ ಪರಿಹರಿಸಿ 

ಸುದರ್ಶನೀಯ ಒಲಿಸೆನಗೆ ಸತ್‌ಜ್ಞಾನ ಕರ್ಮಜದೇವ 11೧! 

ಮಹಾವೀರ್ಯನೇ ಊರ್ಧ್ವ್ವಕೇಶ ಮಹಾಶೀರ್ಷನೆ 

ಮಹಾವಕ್ಟ್ರ ಮಹಾದಂಷ್ಟ ಮಹಾಯಶ ನಮಸ್ತೇ HI 

ನೀರಜಪಿತ ಶ್ರೀ ಪ್ರಸನ್ನ ಶ್ರೀನಿವಾಸ ವಿಭು 

ಹರಿಯ ಭೃತ್ಯನೇ ನಮೋ ಪಾಹಿ ಮಾಂ ಸತತ 11೩ 
ಶ್ರೀ ಕೇತುದೇವ ಸ್ತೋತ್ರ 

ತ್ರಾತ ಹರಿ ಪದ್ಮಜರ ಅನುಗ್ರಹ ನಿಯಮನದಿ 

ಕೇತುಗಳ ದೇವನೇ ಕೇತುವೇ ನಮಸ್ತೇ ISI 

ಕರಾಳ ದ್ಯುತಿ ಸಂಕಾಶ ರೌದ್ರನೇ ನಮೊ 

ಘೋರ ಹಾಪ ಕಷ್ಟಂಗಳ ದೂರಮಾಡಿ ಸಲಹೆನ್ನ ol 

ಅನೇಕರೂಪ ವರ್ಣಾಶ್ಚ ಶತಶೋಥ ಸಹಸ್ರಶಃ 

ಎನ್ನನ್ನ ಕೃಪದಿ ಸಂರಕ್ಷಿಸೋ ಸತ್‌ಜ್ಞಾನ ಕರ್ಮಜದೇವ ೨1 

ವೇದಪಿತ ಶ್ರೀ ಪ್ರಸನ್ನ ಶ್ರೀನಿವಾಸ ಮುಕುಂದನ್ನ 

ಸದಾ ದಯದಿ ಒಲಿಸೆನಗೆ ಪಾಹಿ ನಮೋ ಕೇತೋ 11೩1! 


ಈ ಮೇಲಿನ ಶ್ಲೋಕವನ್ನು ಒಂದು ಕಾಗದದ ಮೇಲೆ ಬರೆದು ಗ್ರಹಣ 
ಮುಗಿಯುವವರೆಗೂ ಇಟ್ಟುಕೊಂಡು 
ಗ್ರಹಣಮೋಕ್ಟಾನಂತರ ದಕ್ಷಿಣೆ ಸಮೇತ ದಾನ ಮಾಡಬೇಕು- ಆಧಾರ 


ಒಂಟಿಕೊಪ್ಪಲ್‌ ಪಂಚಾಂಗ 


-106- 


ಆತರ ವಿಚಾರಗಳು 


ಜನ್ಮದಿನದ ಕರ್ತವ್ಯಗಳು 
ಸರ್ವೈಃ ಸ್ವಜನ್ಮದಿವಸೇ ಸ್ನಾತೈರ್ಮಂಗಲವಾರಿಭಿಃ | 
ಗುರುದೇವಾಗ್ದಿವಿಪ್ರಾಶ್ಚ ಪೂಜನೀಯಾ ವಿಶೇಷತಃ ॥ 
ಸ್ವನಕ್ಷತ್ರಂ ಚ ಪಿತರಸ್ತಥಾ ದೇವಃ ಪ್ರಜಾಪತಿಃ । 
ಪ್ರತಿಸಂವತ್ತರಂ ಯತ್ನಾತ್‌ ಕರ್ತವ್ಯಶ್ಹ ಮಹೋತ್ಸವಃ ॥ 
ಜನ್ಮದಿನದಂದು ಹಬ್ಬವನ್ನು ಆಚರಿಸಬೇಕು. ಮಂಗಳಸ್ನಾನದೊಂದಿಗೆ 


ಹೊಸವಸ್ವವನ್ನುಟ್ಟು ಗುರುಹಿರಿಯರು ದೇವತೆಗಳಿಗೂ ನಮಸ್ಕಾರಮ ಮಾಡಿ ಪೂಜೆ 
ಮಾಡಬೇಕು . ಪಿತೃಗಳನ್ನೂ ತನ್ನ ನಕ್ಷತ್ರದೇವತೆಯನ್ನೂ ಪ್ರಜಾಪತಿ 
ಇತ್ಯಾದಿದೇಎತೆಗಳನ್ನೂ ಪೂಜಿಸಬೇಕು. 


ಸಂಕಲ್ಪ 
ಆಯುರಭಿವೃದ್ಧರ್ಥಂ ವರ್ಷವೃದ್ಧಿಕರ್ಮ ಕರಿಷ್ಯೇ । 
ಶ್ರೀಗುರುಭ್ಯೋ ನಮಃ । ವೃದ್ಧಿಕರ್ಮಣ್ಯಾಜ್ಞಾ ದೀಯತಾಮ್‌ । 
ಗಂ ಗಣಪತಯೇ ನಮಃ । ಅವಿಫಂ ಕುರು ॥ 
ರಂಗೋಲಿಯಿಂದ ಅಷ್ಟದಲಪದ್ಧವನ್ನು ಬರೆದು ಅದರ ಮೇಲೆ ತಟ್ಟೆಯಲ್ಲಿ 


ಅಕ್ಕಿಯನ್ನಿಟ್ಟು ಅದರಲ್ಲಿ ೧೬ ಬಟ್ಟಲಡಕೆಗಳನ್ನು ಇಟ್ಟು ದೇವತೆಗಳನ್ನು ಆವಾಹಿಸುತ್ತಾ 
ಮಂತ್ರಾಕ್ಸತೆ ಹಾಕಿ ಪೂಜೆ ಮಾಡಬೇಕು. 


೧. 


a me ೫% 6 ೫ 


ಕುಲದೇವತಾಯ್ಕೆ ನಮಃ । ಕುಲದೇವತಾಮ್‌ (ಲಕ್ಷ್ಮೀವೇಂಕಟೇಶಂ, 
ಲಕ್ಷ್ಮೀ €ನರಸಿಂಹಂ) ಆವಾಹಯಾಮಿ ॥ 

ಜನ್ಮನಕ್ಷತ್ರದೇವತಾಯೈ ನಮಃ ॥ ಜನ್ಮನಕ್ಷತ್ರದೇವತಾಂ ... ಆವಾಹಯಾಮಿ ॥ 
(ಜನ್ಮನಕ್ಷತ್ರದೇವತೆಯನ್ನು ಹೇಳಿ ಆವಾಹಿಸಬೇಕು.) 

ಪಿತೃಗಣೇಭ್ಯೋ ನಮಃ । ಪಿತ್ಠನ್‌ ಆವಾಹಯಾಮಿ ॥ 

ಪ್ರಜಾಪತಯೇ ನಮಃ । ಪ್ರಜಾಪತಿಂ ಆವಾಹಯಾಮಿ ॥ 
ವೇದವ್ಯಾಸಾಯ ನಮಃ । ವೇದವ್ಯಾಸಮಾವಾಹಯಾಮಿ ॥ 

ಜಾಮದಗ್ನ $ರಾಮಾಯನಮಃ | ಪರಶುರಾಮಮಾವಾಹಯಾಮಿ ॥ 
ಹನೂಮತೇ ನಮಃ | ಹನೂಮಂತಮಾವಾಹಯಾಮಿ ॥॥ 

ಅಶ್ವತ್ಥಾಮ್ನೇ ನಮಃ । ಅಶ್ಚತ್ಥ್ಯಾಮಾನಮಾವಾಹಯಾಮಿ ॥ 


ಇತರ ವಿಚಾರಗಳು -107- 


೯. ಬಲಯೇ ನಮಃ | ಬಲಿಮಾವಾಹಯಾಮಿ ॥ 

೧೦. ವಿಭೀಷಣಾಯನಮಃ । ವಿಭೀಷಣಮಾವಾಹಯಾಮಿ ॥ 

೧೧. ಕೃಪಾಯ ನಮಃ । ಕೃಪಮಾವಾಹಯಾಮಿ ॥ 

೧೨. ಮಾರ್ಕಂಡೇಯಾಯ ನಮಃ । ಮಾರ್ಕಂಡೇಯಮಾವಾಹಯಾಮಿ ॥ 
೧೩. ಷಷ್ಠೀದೇವೈೈ ನಮಃ । ಷಷ್ಕೀದೇವೀಮಾವಾಹಯಾಮಿ ॥ 

೧೪. ಪ್ರಹ್ಲಾದಾಯ ನಮಃ । ಪ್ರಹ್ಲಾದಮಾವಾಹಯಾಮಿ ॥ 

೧೫. ಭಾನವೇ ನಮಃ । ಭಾನುಮಾವಾಹಯಾಮಿ ॥ 

೧೬. ಎಫ್ಲೇಶಾಯ ನಮಃ । ವಿಫ್ಲೇಶಮಾವಾಹಯಾಮಿ || 


ನಕ್ಷತ್ರದೇವತೆಗಳು ಕ್ರಮವಾಗಿ 
೧. ಅಶ್ಲಿನೀ-ಅಶ್ಲಿನೌ ಆವಾಹಯಾಮಿ ॥ 
ತದಶ್ಚಿನಾವಶ್ವಯುಚೋಪಯಾತಾಮ್‌ | ಶುಭಂ ಗಮಿಷ್ಟೌ ಸುಯಮೇಭಿರಶ್ವೃಃ ಲ! 
ಸ್ಪಂ ನಕ್ಚತ್ರಗ್‌ಂ ಹವಿಷಾ ಯಜತ್‌ೌ । ಮಧ್ಯಾಸಂಪೃಕೌ ಯಜುಷಾ ಸಮಕ್ಕ್‌ । ಯೌ 


ದೇವಾನಾಂ ಭಿಷಜೌ ಹವ್ಯ ವಾಹೌ । ವಿಶ್ವಸ್ಯ. ದೂತಾವಮೃತಸ್ಯ ಗೋಪೌ |ತೌ ನಕ್ಷತ್ರ 
ಜುಜುಷಾಣೋಷಯಾತಾಮ್‌ I ನಮೋಶ್ವಿಭ್ಯಾ 0 ಕೃಣುಮೋಶ್ವಯುಗ್ಭಾ ಹಮ್‌ ॥1೨೮॥ 


೨. ಭರಣೀ-ಯಮಂ ಆವಾಹಯಾಮಿ ॥ 

ಆಪ ಪಾಪ್ಗಾನಂ ಭರಣೀರ್ಭರಂತು | ತದ್ಯಮೋ ರಾಜಾ ಭಗವಾನ್‌, ವಿಚಷ್ಟಾಮ್‌॥ 
ಲೋಕಸ ರಾಜಾ ಮಹತೋ ಮಹಾನ್‌, ಹಿ1ಸುಗಂನಃ  ಪಂಥಾಮಭಯಂ ಕೃಣೋತು। 
'ತ್ನಿ್ವತ್ರೇ ಯಮ ಏತಿ ರಾಜಾ । ಯಸ್ಸಿನ್ನೇನಮಭ್ಯ ಹಿಂಚಂತ ದೇವಾಃ । ತದಸ್ಯ 
ಚಿತ್ರಗ್‌ಂ ಹವಿಷಾ ಯಜಾಮ । ಅಪ ಪಾಪ್ಕಾನಂ ಭರಣೀರ್ಭರಂತು | ೨೯ ॥ 


೩. ಕೃತ್ತಿಕಾ-ಅಗ್ನಿಂ ಆವಾಹಯಾಮಿ ॥ 

ಅಗ್ವಿರ್ನಃ ಪಾತು ಕೃತ್ತಿಕಾ: | ನಕ್ಷತ್ರ ೦ ದೇವಮಿಂದಿ ಯಮ್‌ । ಇದಮಾಸಾಂ ವಿಚಕ್ಷಣಮ್‌ 
| ಹವಿರಾಸಂ ಜುಹೋತನ । ಯಸ್ಯ ಭಾಂತಿ ರಶ್ಕಯೋ ಯಸ್ಯ ಕೇತವಃ । ಯಸ್ತೆ ಕೀಮಾ 
ವಿಶ್ವಾ ಭುವನಾನಿ ಸರ್ವಾ । ಸ ಸ ಕೃ್ತಕಾಭಿರಬಿಸಂವಸಿನಃ | ಅಗ್ನಿರ್ನೊೋ ದೇವಸ್ಸುವಿತೇ 
ದಧಾತು 11 ೧ ॥ 


-108- ಇತರ ವಿಚಾರಗಳು 
೪. ರೋಹಿಣೀ-ಧಾತಾರಂ ಆವಾಹಯಾಮಿ ॥ 


ಪ್ರಜಾಪತೇ ರೋಹಿಣೀ ವೇತು ಪತ್ನೀ ವಿಶ್ಷರೂಪಾ ಬೃಹತೀ ಚಿತ್ರಭಾನುಃ 
ಸಾನೋ ಯಜ್ಞಸ್ಯ ಸುವಿತೇ ದಧಾತು | ಯಥಾ ಜೀವೇಮ ಶರದಸ್ತವೀರಾಃ | | ರೋಹಿಣೀ 
ಡೇವ್ಯದಗಾತ್ಸುರಸ್ತಾತ್‌ I ವಿಶ್ವಾ ರೂಪಾಣಿ ಪ್ರತಿಮೋದಮಾನಾ I ಪ್ರಜಾಪತಿಗ್‌ಂ 
ಹವಿಷಾ ವರ್ಧಯಂತೀ I ಪ್ರಿಯಾ ದೇವಾನಾಮುಪಯಾತು ಯಜ್ಞಮ್‌ | ೨ ॥ 


೫. ಮೃಗಶಿರಸ್‌-ಶಶಿನಂ ಆವಾಹಯಾಮಿ ॥। 


ಸೋಮೋ ರಾಜಾ ಮೃಗಶೀರ್‌ಷೇಣ ಅಗನ್ಸ್‌ | ಶಿವಂ ನಕ್ಷತ್ರಂ ಪ್ರಿಯಮಸ್ಕ [ ಧಾಮ। 
ಆಪ್ಯಾ ಯಮಾನೋ ಬಹುಧಾ ಜನೇಷು । ರೇತಃ ಪ ಪ್ರಜಾಂ ಯಜಮಾನೇ ದಧಾತು। 
ಯತ್ತೇ ನಕ್ಷತ್ರ 0 ಮೃಗಶೀರ್‌ ಷಮಸ್ತಿ | ಪ್ರಿಯಗ್‌ಂ ರಾಜನ್‌ ೬ ಪ್ರಿ ಯತಮಂ.ಿ ಪ್ರಿ ಯಾಣಾಮ್‌। 
ತ್ಸ್ರೈ ತೇ ಸೋಮ ಹವಿಷಾ ವಿಧೇಮ | ಶನ್ನ ಏಧಿ ದ್ವಿಪದೇ ಶಂ ಚತುಷ್ಪದೇ 11೩1 


೬. ಆರ್ದ್ರಾ-ರುದ್ರಂ ಆವಾಹಯಾಮಿ ॥ 


ಆರ್ದ್ರಯಾ ರುದ್ರಃ ಪ್ರಥಮಾನ ಏತಿ । ಶ್ರೇಷ್ಠೋ ದೇವಾನಾಂ ಪತಿರಫ್ಲಿಯಾನಾಮ್‌। 
ನಕ್ಕತ್ರಮಸ್ಯ ಹವಿಷಾ ವಿಧೇಮ 1 ಮಾ ನಃ ಪ್ರಜಾಗ್‌ಂ ರೀರಿಷನ್ಯೋತ ವೀರಾನ್‌ । 
ಹೇತೀ ರುದುಸ್ಯ ಪರಿಣೋ ವೃಣಕ್ತು 1 ಆರ್ದಾ ನಕತ್ರಂ ಜುಷತಾಗ್‌ಂ ಹಿವಿರ್ನಃ । 

ಪ್ರಮುಂಚಮಾನೌ ದುರಿತಾನಿ ವಿಶ್ವಾ | ಅಪಾಘಶಗ್‌ಂಸಂ ನುದತಾಮರಾತಿಮ್‌ Tal 


೭. ಪುನರ್ವಸು-ಅದಿತಿಂ ಆವಾಹಯಾಮಿ ॥ 


ಪುನರ್ನೋ ದೇವ್ಯದಿತಿಸ್ಟೃೃಣೋತು । ಪುನರ್ವಸೂ ನಃ ಪುನರೇತಾಂ 
ಯಜ್ಞಮ್‌।ಪುನರ್ನೋ ದೇವಾ ಅಭಿಯಂತು ಸರ್ವೇ । ಪುನಃ ಪುನರ್ವೋ ಹವಿಷಾ 
ಯಜಾಮಃ | ಏವಾ ನ ದೇವ್ಯ ದಿತಿರನರ್ವಾ | ವಿಶ್ವಸ್ಯ ರ್ತಿ ಜಗತಃ ಪ್ರತಿಷ್ಠಾ | 

ಪುನವರಶೂ ಹವಿಷಾ ವರ್ಧಯಂತೀ । | ಪ್ರಿಯಂ ದೇವಾನಾಮಸೆ ಸೇತು ಪಾಥಃ 11೫॥ 
೮. ಪುಷ್ಕ-ಬೃಹಸ್ಟ್ಪತಿಂ ಆವಾಹಯಾಮಿ ॥ 

ಬೃಹಸ್ಪತಿಃ ಪ್ರಥಮಂ ಜಾಯಮಾನಃ | ತಿಷ್ಯಂ ನಕ್ಚತ್ರಮಭಿ ಸಂಬಭೂವ । ಶ್ರೇಷ್ಠೋ 
ದೇವಾನಾಂ ಪೃತನಾಸು ಜಿಷ್ಣು | ದಿಶೋತನು ಸರ್ವಾ ಅಭಯಂ ನೋ ಅಸ್ತು । ತಿಷ್ಯಃ 
ಪುರಸ್ತಾದುತ ಮಧ್ಯತೋ ನಃ । ಬೃಹಸ್ಪಸಿರ್ನಃ ಪರಿಪಾತು ಪಶ್ಚಾತ್‌ । ಬಾಧೇತಾಂ 
ದ್ವೇಷೋ ಅಭಯಂ ಕೃಣುತಾಮ್‌ । ಸುವೀರ್ಯಸ್ಯ ಪತಯಸ್ಪಾ ಮಗ Il 


ಇತರ ವಿಚಾರಗಳು -109- 


೯. ಆಶ್ಲೇಷಾ-ಸರ್ಪಾನ್‌ ಆವಾಹಯಾಮಿ ॥ 

ಇದಗ್‌ಂ ಸರ್ಪೇಭ್ಯೋ ಹವಿರಸ್ತು ಜಷ್ಟಮ್‌ | ಆಶ್ರೇಷಾ ಯೇಷಾಮನುಯಂತಿ 
ಚೇತಃ | ಯೇ 'ಅಂತರಿಕ್ಷಂ ಪೃಥಿವೀಂ ಕಿಯಂತಿ | ತೇ ನಸ್ಪರ್ನಾಸೋ ಹವಮಾಗಮಿಷ್ಯಾ 
| ಯೇ ರೋಚನೇ ಸೂರ್ಯಸ್ಯಾಪಿ ಸರ್ಪಾಃ | ಯೇ ದಿವಂ ದೇವೀಮನು ಸಂಚರಂತಿ 
| ಯೇಷಾಮಾಶ್ರೆ ಷಾ ಅಿನುಯಂತಿ ಕಾಮಮ್‌ । ತೇಭ್ಯ ಸ್ಪರ್ಪೇಭ್ಯೊ ( 
ಮಧುಮಜ್ಜುಹೋಮಿ | ೭ 1 


೧೦. ಮಖಾ-ಪಿತ್ಮನ್‌ ಆವಾಹಯಾಮಿ ॥ 

ಉಪಹೂತಾಃ ಪಿತರೋ ಯೇ ಮಘಾಸು । ಮನೋಜವಸಸುಕ್ತತಸುಕ್ತತ್ಯಾಃ । ತೇ 
ನೋ ನಕ್ಷತ್ರೇ ಹಮಾಗಮಿಷ್ಯಾ | ಸಧಾಭಿರ್ಯಜ್ಞಂ ಪ್ರಯತಂ ಜುಷಂತಾಮ್‌ । ಯೇ 
ಅಗ್ನಿದಗ್ಹಾಯೆರನಗ್ಗಿದಗ್ದಾ | ಯೇ5ಮುಂಲೋಕಂ ಪಿತರಃ, ಕ್ಲಿಯಂತಿ I ಯಾಗ್‌ಶ್ಚ 
ವಿದ್ಯಯಾಗ್‌ಂ ಉ ಚ ನ ಪ್ರವಿದ್ಧ | ಮಘಾಸು ಯಜ್ಞಗ್‌ಂ ಸುಕೃತಂ ಜುಷಂತಾಮ್‌ 
wn 


೧೧. ಪೂರ್ವಫಲ್ಲುನೀ-ಅರ್ಯಮಣಂ ಆವಾಹಯಾಮಿ ॥ 

ಗವಾಂ ಪತಿಃ ಫಲ್ಗುನೀನಾಮಸಿ ತ್ವಮ್‌ । ತದರ್ಯಮನ್ವರುಣ ಮಿತ್ರ ಚಾರು । 
ತಂ ತ್ವಾ ವಯಗ್‌ಂ ಸನಿತಾರಗ್‌ಂ ಸನೀನಾಮ್‌ । ಜೀವಾ ಜೀವಂತಮುಪ ಸಂವಿಶೇಮ। 
ಯೇನೇಮಾ ವಿಶ್ವಾ ಭುವನಾನಿ ಸಂಚಿತಾ । ಯಸ್ಯ ದೇವಾ ಅನು ಸಂಯಂತಿ ಚೇತಃ। 
ಅರ್ಯಮಾ ರಾಜಾರಜರಸ್ತುವಿಷ್ಕಾನ್‌ I ಫಲ್ಗುನೀನಾಮೃಷಬೋ ರೋರವೀತಿ IIH 


೧, ಉತ್ತರಫಲ್ಗುನೀ-ಭಗಂ ಆವಾಹಯಾಮಿ ॥ 
ಶ್ರೇಷ್ಠೋ ದೇವಾನಾಂ ಭಗವೋ ಭಗಾಸಿ । ತತ್ತ್ವಾ ವಿದುಃ ಫಲ್ಕುನೀಸ್ತಸ್ಯ ವಿತ್ತಾತ್‌ 
| ಅಸ್ಯಭ್ಯಂ ಕೃತ್ರಮಜರಗ್‌ಂ ಸುವೀರ್ಯಮ್‌ । ಗೋಮದಶ್ರವದುಪಸಂಸುದೇಹ [ 
ಭಗೋ ಹ ದಾತಾ ಭಗ ಅತ್ಸೆದಾತಾ I ಭಗೋ ದೇವೀಃ ಫಲ್ಗುನೀರಾವಿವೇಶ | ಭಗಸ್ಯೆ ತ್ವಂ 
ಪ್ರಸವಂ ಗವೇಮ 1 ತ ದೇವೈಸ್ತಧಮಾದಂ ಮದೇಮ ॥ ೧೦ ॥ 


೧೩. ಹಸ್ತ-ರವಿಂ ಆವಾಹಯಾಮಿ ॥ 
ಆಯಾತು ದೇವಸ್ತವಿತೋಪಯಾತು | ಹಿರಣ್ಯಯೇನ ಸುವೃತಾ ರಥೇನ । ವಹನ್‌, 
ಹಸ್ತಗ್‌ಂ ಸುಭಗಂ ವಿದ್ಮನಾಹಸಮ್‌ |  ಪ್ರಯಚ್ಛಂತಂ ಪಪುರಿಂ ಪುಣ್ಯಮಚ್ಛ । 


-110- ಇತರ ವಿಚಾರಗಳು 


ಹಸ್ತಃಪ್ರಯಚ್ಛತ್ತಮೃತಂ ವಸೀಯಃ । ದಕ್ಷಿಣೇನ ಪ್ರ ಗೃಬ್ಧೀಮ ಏನತ್‌ । ದಾತಾರಮದ್ಯ 
ಸವಿತಾ ವಿದೇಯ ॥ ಯೋ ನೋ ಹಸ್ತಾಯ ಪ್ರಸ್ಸಾ ಸಾತಿ ಯಜ್ಞಮ್‌ ॥ ೧೧ ॥ 


೧೪. ಚಿತ್ತಾ-ತ್ವಷ್ಟಾದಂ | 


ತಷ್ಠಾ ) ನಕ್ತತ್ರಮಭ್ಯೆ ತಿ ಚಿತ್ರಾಮ್‌ | ಸುಭಗ್‌ಂಸಸಂ ಯುವತಿಗ್‌ಂ ರೋಚಮಾನಾಮ್‌। 
ನಿವೇಶಯನ್ನಮೃತಾನ್ನತ್ಕಾ ಶ್ಚ | ರೂಪಾಣಿ ಪಿಗ್‌ಂಶನ್‌ ಭುವನಾನಿ ವಿಶ್ವಾ I ತನ್ನಸ್ತ; 
ತದು ಚಿತ್ರಾ ವಿಚಷ್ಟಾಮ್‌ I ತನ್ನಕ್ಷತ್ರಂ ಭೂರಿದಾ ಅಸ್ತು ಮಹ್ಯಮ್‌ ತನ್ನಃ ಫಗ 
ವೀರವತೀಗ್‌ಂ ಸನೋತು । ಗೋಭಿರ್ನೋ. ಅಶೆ ೈಸಮನಕ್ತು ಯಜ್ಞಮ || ೧೨ Il 


೧೫. ಸ್ವಾತಿ-ವಾಯುಂ ಆವಾಹಯಾಮಿ ॥। 


ವಾಯುರ್ನಕೃತ್ರಮಭ್ಯೆ ತಿ ನಿಷ್ಟಾ ಮ್‌ । ತಿಗ್ಳತ್ಳಂಗೋ ವೃಷಭೋರೋರುವಾಣಃ। 
ಸಮೀರಯನ್‌ ಭುವನಾ ಮಾತರಿಶ್ಚಾ I ಅಪ ದ್ರೇಷಾಗ್‌ಯ ನುದತಾಮಾರಾತೀಃ । 
ತನ್ನೋ ವಾಯುಸ್ತದು ನಿಷ್ಯಾ ಗ ಶೃಣೋತು | ತನ್ನಕ್ಷತ್ರಂ ಭೂರಿದಾ ಅಸ್ತು ಮಹ್ಯಮ್‌। 
ತನ್ನೊ ದೇವಾಸೋ ಅನುಜಾನಂತು ಕಾಮಮ್‌ | ಯಥಾ ತರೇಮ ದುರಿತಾನಿ ವಿಶ್ವಾ 
11 ೧೩ ॥ 


೧೬. ವಿಶಾಖಾ-ಇಂದ್ರಾಗ್ನೀ ಆವಾಹಯಾಮಿ ॥। 


ದೂರಮಸ್ಕಚ್ಛತ್ರವೋ ಯಂತು ಭೀತಾಃ | ತದಿಂದ್ರಾಗ್ನೀ ಕೃಣುತಾಂ ತದ್ದಿಶಾಖೇ | 
ತನ್ನೋ ದೇವಾ ಆನುಮದಂತು ಯಜ್ಞಮ್‌ | ಪಶ್ಚಾತ್ಮರಸ್ತಾದಭಿಯಂ ನೋ ಅಸ್ತು । 
ನಕ್ಸತ್ರಾ ಹಾಮಧಿಪತ್ತೀ ವಿಶಾಖೇ । ಶ್ರೇಷ್ಠಾವಿಂದ್ರಾ ಗ್ನೀ ಭುವನಸ್ಯ ಗೋಪೌ | 
ವಿಷೂಚಶೃತ್ರೂನಪಬಾಧಮಾನೌ I ಅಪ ಕುಧಂ ರ 1 ೧೪ ॥ 


೧೭. ಅನುರಾಧಾ-ಮಿತ್ರಂ ಆವಾಹಯಾಮಿ ॥। 


ಪೂರ್ಣ ಪಶ್ಚಾದುತ ಪ್ಲ ತ್‌ ಪುರಸ್ತಾತ್‌ I ಉನ್ನದ್ಯ ತಃ ಪೌರ್ಣಮಾಸೀ ಜಿಗಾಯ। 
ತಸ್ಯಾಂ ದೇವಾ ಅದಿ ಸಂವಸೆ ಸಂತಃ । ಉತ್ತಮೇ ನಾಕ ಮಾದಯಂತಾಮ್‌ | ಪು ಪೃ ಥ್ಲೀ 


ಸುವರ್ಚಾ ಯುವತಿಸ 'ಜೋಷಾಃ | ಪೌರ್ಣಮಾಸು ದಗಾಚ್ಛೋಭಮಾನಾ [ 


ಆಪ್ಯಾ ಯಯಂತೀ ದುರಿತಾನಿ ವಿಶ್ವಾ | ಉರುಂ ದುಹಾಂ ಯಜಮಾನಾಯ ಯಜ್ಞಮ್‌ 
ಸ್‌ ೧೫ || 


ಇತರ ವಿಚಾರಗಳು -111- 


ಯಧ್ಯಾಸ ಸ್ಮ ಹವೆ ಪರ್ನಮಸೋಪಸದ್ಯ I ಮಿತ್ರಂ ದೇವಂ ಮಿತ್ರ ಧೇಯಂ ನೋ ಅಸ್ತು! 
ಅನೂರಾಧಾನ್‌, ಹವಿಷಾ ವರ್ಧಯಂತಃ I | ಶತಂ ಜೀವೇಮ ಶರದಸ್ಸವೀರಾಃ | ಚಿತ್ರಂ 
ನಕ್ಷತ್ರಮುದಗಾತ್ತುರಸ್ತಾತ್‌ I ಅನೂರಾಧಾಸ ಇತಿ ಯದ್ದದಂತಿ ತನ್ನಿತ್ರ ಏತಿ 
ಪಥಿಭಿರ್ದೇವಯಾಸ್ಥೆಃ | ಹಿರಣ್ಯ ಯೈರ್ವಿತೆತೈರಂತರೆಕ್ಷೇ | ೧೬ I 


೧೮. ಜ್ಯೇಷ್ಠಾ-ಇಂದ್ರಂ ಆವಾಹಯಾಮಿ ॥। 


ಇಂದ್ರೋ ಜ್ಯೇಷ್ಠಾಮನು ನಕ್ಚತ್ರಮೇತಿ । ಯಸ್ಥಿನ್ಹ ತ್ರಂ ವೃತ್ರತೂರ್ಯೇ ತತಾರ । 
ತಸ್ಥಿನ್ನಯಮಮೃತಂ | ದುಹಾನಾಃ । ಕ್ಲುಧಂ ಫು ದುರಿತಿಂ ದುರಿಷ್ಠಿಮ್‌ | 
ಪುರಂದರಾಯ ವೃಷಭಾಯ ಧೃಷ್ಟವೇ I ಅಷಾಢಾಯ ಸಹಮಾನಾಯ ವೀಢುಷೇ 
| ಇಂದ್ರಾಯ ಜ್ಯೇಷ್ಠಾ ಮಧುಮದ್ದುಹಾನಾ I ಉರಂ ಕೃಣೋತು ಯಜಮಾನಾಯ 
ಲೋಕಮ್‌ ॥!೧೭॥॥ 


೧೯. ಮೂಲ-ನಿರ್‌ಖುತಿಂ ಆವಾಹಯಾಮಿ ॥ 

ಮೂಲಂ ಪ ಪ್ರಜಾಂ ವೀರವತೀಂ ವಿದೇಯ | ಪ ಪರಾಚ್ಯೆ ತು ನಿರ್‌ಖುತಿಃ ಪರಾಚಾ। 
ಗೋಭಿರ್ನಕ್ಷತ್ರಂ ಪಶುಭಿಸ್ಪಮಕ್ತಮ್‌ I ಅಹರ್ಭೂಯಾದ್ಯ ಜಮಾನಾಯ ಮಹ್ಯ ಮ್‌॥। 
ಅಹರ್ನೋ ಅದ್ಯ ಸುವಿತೇ ದಧಾತು | ಮೂಲಂ ನಕ್ಷತ್ರ ಮಿತಿ ಯದ್ದದಂತಿ | ಪರಾಚೀಂ 
ವಾಚಾ ನಿರ್‌ಯತಿಂ ನುದಾಮಿ | ಶಿವಂ ಪ್ರಜಾಯ್ಯೆ ಶಿವಮಸ್ತು ಮಹ್ಯಮ್‌ 11೧೮॥ 


೨೦. ಪೂರ್ವಾಷಾಢಾ-ಅಪಃ ಆವಾಹಯಾಮಿ ॥ 
ಯಾ ದಿವ್ಯಾ ಆಪಃ ಪಯಸಾ ಸಂಬಭೂವುಃ | ಯಾ ಅಂತರಿಕ್ಷ ಉತ 
ಪಾರ್ಥಿವೀರ್ಯಾಃ I ಯಾಸಾಮಷಾಢಾ ಅನುಯಂತಿ ಕಾಮಮ್‌ | ತಾನ ಆಪಶ್ಯಗ್ಗ್‌ 
ಸ್ಫೋನಾ » ಭವಂತು । ಯಾಶ್ಚಕೂಪ್ಯಾ ಯಾಶ್ಚನಾದ್ಯಾಸ್ತಮುದ್ರಿಯಾಃ ಇಸಾ 
ಪ್ರಾಸಚೀರ್ಯಾಃ | ಯಾಸಾಮಷಾಢಾ ಮಧು ಭಕ್ಷಯಂತಿ ತಾ ನ ಆಪಶ್ಪಗ್ಸ್‌ಸ್ಕೊ 
HW ೧೯ ॥ | 
೨೧. ಉತ್ತರಾಷಾಢಾ-ವಿಶ್ವಾನ್‌ ದೇವಾನ್‌ ಆವಾಹಯಾಮಿ ॥ 


ತನ್ನೋ ವಿಶ್ವೇ ಉಪಶೃಣ್ಣಂತು ದೇವಾಃ । ತದಷಾಢಾ ಅಭಿ ಸಂಯಂತು ಯಜ್ಞಮ್‌। 
ತನ್ನಕ್ಷತ್ರಂ ಪ್ರಥತಾಂ ಪಶುಬ್ಬಃ | ಕೃಷಿರ್ವ್ವಷ್ಠಿರ್ಯಜಮಾನಾಯ ಕಲ್ಲತಾಮ್‌' I ಶ್ರುಭ್ರಾಃ 


ಠ್‌ 


-112- ಇತರ ವಿಚಾರಗಳು 


ಕನ್ಯಾ ಯುವತಯಸ್ಸುಪೇಶಸಃ | ಕರ್ಮಕೃತಸ್ಸುಕ್ತತೋ ವೀರ್ಯಾತೀಃ । ವಿಶ್ವಾನ್ವೇವಾನ್‌, 
ಹವಿಷಾ ವರ್ಧಯಂತಿಃ I ಅಪಾಢಾಃ ಕಾಮಮುಪಯಾಂತು ಯಜ್ಞಮ್‌ IW ೨೦ ॥ 


ಯಸ್ಮಿನ್‌ಬ್ರಹ್ಮಾಂಭ್ಯ ಜಯಥ್ಗರ್ವಮೇತತ್‌ | ಅಮುಂ ಚ ಎ ಲೋಕಮಿದಮೂ 
ಚ ಡ ಸರ್ವಮ್‌ I ತನ್ನೋ ನಕ್ಷತ್ರ ಮಭಿಜಿದ್ದಿಜಿತ್ಯ ಶ್ರಿ ಯಂ ದಧಾತ್ವ ಹನೀಯಮಾನಮ್‌! 
ಉಭೌ ಲೋಕೌಬ್ರ ಹಣಾ ಸಂಜಿತೇಮೌ । | ತನ್ನೋ ನಕತ ಶ್ರಮಭಿಜಿದ್ದಿಚಷ್ಟಾಮ್‌ | ತಸ್ಮಿನ್ನಯಂ 
ಪೃತನಾಸ್ಸಂ ಬ I ತನ್ನೋ ದೇವಾಸೋ ಅನುಜಾನಂತು ಕಾಮಮ್‌ ॥1೨೦॥ 


೨೨. ಶ್ರವಣ-ವಿಷ್ಣುಂ ಆವಾಹಯಾಮಿ ॥ 


ಶೃಣ್ವಂತಿ ಶ್ರೂಣಾಮಮೃತಸ್ಯ ಗೋಪಾಮ್‌ | ಪುಣ್ಯಾ ಮಸ್ಕಾ ಉಪಶ್ಚಣೋಮಿ 
ವಾಚಮ್‌ । ಮಹೀಂ ದೇವೀಂ ವಿಷ್ಣುಪತ್ನೀಮಜೂರ್ಯಾಮ್‌ 1 ಪ್ರತಿಚೀಮೇನಾಗ್‌ಂ 
ಹವಿಷಾ ಯಜಾಮಃ ಔ ತ್ರೇಧಾ ವಿಷ್ಠರುರುಗಾಯೋ ವಿಚಕ್ರಮೇ. | ಮಹೀಂ ದಿವಂ 
ಪೃಥಿವೀಮಂತರಿಕ್ಟಮ್‌ | ತಚ್ಛೋ ಣೈತಿ ಶ್ರವ ಇಚ್ಛಮಾನಾ ಪುಣ್ಯಗ್ಗ್‌ ಶ್ಲೋಕಂ 
ಯಜಮಾನಾಯ ಕೃಣ್ಣತೀ 1. ೨೨ Il 


೨೩. ಧನಿಷ್ಠಾ-ವಸೂನ್‌ ಆವಾಹಯಾಮಿ ॥ 


ಅಷ್ಟ್‌ ದೇವಾ ವಸವಸ್ಲೋಮ್ಯಾಸಃ ಲ | ಚತಸ್ರೋ5ದೇವೀರಜರಾಶೃವಿಷ್ಠಾಃ | ತೇ 
ಯಜ್ಞಂ ಪಾಂತು ರಜಸಃ ' ಪರಸ್ತಾತ್‌ I ದಕ್ಷಿಣತೋತಭಿಯಂತು ಶ್ರವಿಷ್ಠಾ I ಪುಣ್ಯಂ 
ನಕ್ಚೆತ್ರಮಭಿ ಸಂವಿಶಾಮ | ಮಾ ನೋ  ಅರಾತಿರಘಶಗ್‌ಂಸಾರಗನ್ನ್‌ | ೨೩ ॥ 


೨೪. ಶತಭಿಷಕ್‌-ವರುಣಂ ಆವಾಹಯಾಮಿ ॥ 


ಕೃತ್ರಸ್ಯ ರಾಜಾ ವರುಣೋಢಧಿರಾಜಃ I ನಕ್ಕತ್ರಾಣಾಗ್‌ಂ ಶತಭಿಷಗೃಸಿಷ್ಯಃ | | ತೌ 
ದೇವೇಭ್ಯಃ ಕೃಣುತೋ ದೀರ್ಫಮಾಯುಃ | ಶತಗ್‌ಂ ಸಹಸ್ರಾ ಭೇಷಜಾನಿ ಧತ್ತಃ । 
ಯಜ್ಞಂ ನೋ ರಾಜಾ ವರುಣ ಉಪಯಾತು । ತನ್ನೋ ವಿಶ್ವೇ ಅಭಿ ಸಂಯಂತು ದೇವಾಃ I 
ತನ್ನೋ ನಕ್ಷತ್ರ ಗ್‌ಂ 'ಶತಭಿಷಗ್ಗುಹಾಣಮ್‌ | ದೀರ್ಫಮಾಯುಃ ಪ್ರತಿರದ್ದೇಷಜಾನಿ | 1|೨೪॥ 


೨೫. ಪೂರ್ವಾಭಾದ್ರಾ-ಅಜೈಕಪಾದಂ ಆವಾಹಯಾಮಿ ॥ 


ಅಜ ಏಕಪಾದುದಗಾತ್ಪುರಸ್ವಾತ್‌ | ವಿಶ್ವಾ ಭೂತಾನಿ ಪ್ರತಿ ಮೋದಮಾನಃ । ತಸ್ಯ 
ದೇವಾಃ ಸ್ರಸವಂ ಯಂತಿ ಸರ್ವೇ | ಪ ಪ್ರೊ ೇಷೃಪದಾಸೋ. ಅಮೃತಸ್ಯ ಗೋಪಾಃ | 


ಇತರ ವಿಚಾರಗಳು 1 


ವಿಭ್ರಾ ಜಮಾನಸ್ಪಮಿಧಾನ ಉಗ್ರಃ । ಆತಂತರಿಕ್ಷಮರುಹದಗನ್ನಾ ಹಮ್‌ 1 ತಗ್‌ಂ 
ಸೂರ್ಯಂ ದೇವಮಜಮೇಕಪಾದಮ್‌ I ಪ್ರೋಷ್ಠಪದಾಸೋ 'ಅನುಯಂತಿ ಸರ್ವೇ॥ 


೨೬. ಉತ್ತರಾಷಾಢಾ-ಅಹಿರ್ಬುದ್ದ $9 ಆವಾಹಯಾಮಿ ॥। 


ಅಹಿರ್ಬುದ್ದಿಯಃ ಪ್ರ ಪ್ರ ಪ್ರಥಮಾನ ಏತಿ ಶ್ರೆ ೇಷ್ಠೋ ದೇವಾನಾಮುತ ಮಾನುಷಾಣಾಮ್‌ 
ತಂ ಬ್ರಾಹ್ಮಣಾಸ್ಲೋಮಪಾಸ್ಸೋಮ್ಯಾಸ ಃ 1 ಪ್ರೊಷ್ಠಪದಾಸೋ ಅಭಿ ರಕ್ಬಂತಿ ಸರ್ವೇ । 
ಚತ್ವಾರ ವಿಕಮಭಿ ಕರ್ಮ ದೇವಾಃ | ಪ್ರೋಸ್ಯಪಧಾಸ ಇತಿ ಯಾನ್‌, ವದಂತಿ । ತೇ 
ಬುದ್ದಿಯಂ ಪರಿಷದ್ಯಗ್ಗ್‌ ಸ್ತುವಂತಃ | ಅಹಿಗ್‌ಂ ರಕ್ಷಂತಿ ನಮಸೋಪಸ ಸದ್ಯ Il ೨೬ 1 


೨೭. ರೇವತಿ-ಪೂಷಣಂ ಆವಾಹಯಾಮಿ ॥ 


ಪೂಷಾ ರೇವತ್ಯ ನೇತಿ ಪಂಥಾಮ್‌ I ಪುಷ್ಟಿಪತೀ ಪಶುಪಾ ವಾಜಬಸ್ಯೌ | ಇಮಾನಿ 
ಹವ್ಯಾಪ್ರಯತಾ ಜುಷಾಣಾ | ಸುಗೆರ್ನೋ ಯಾನೈರುಹಯಾತಾಂ ಯಜ್ಞಮ್‌ I 
ಕ್ಷುದ್ರಾನ್ನಶೂನ್ರಕ್ಷತು ರೇವತೀ ನಃ. | ಗಾವೋ ನೋ ಅಶ್ವಾಗ್‌ಂ ಅನ್ನೇತು ಪೂಷಾ | 
ಅನ್ನಗ್‌ಂ ರಕ್ಷಂತೌ ಬಹುಧಾ ವಿರೂಪಮ್‌ । ವಾಜಗ್‌ಂ ; ಸನುತಾಂ ಯಜಮಾನಾಯ 


ಯಜ್ಞಮ್‌ W ೨೭ ॥ 
`` ಕೈಯಲ್ಲಿ ಅಕ್ಷತೆ-ಪುಷ್ಪಗಳನ್ನು ಹಿಡಿದು "ಕುಲದೇವತಾದಿಷೋಡಶ ವರ್ಷವೃದ್ಧಿ 
ದೇವತಾಃ ಏತೇಷು ಅಕ್ಷತಪುಂಜೇಷು ಆವಾಹಯಾಮಿ' ಹೀಗೆನ್ನುತ್ತಾ ಸ್ವಶ್ತಿಕೆಯ ಮೇಲೆ 
ಹಾಕಿ ಷೋಡಶೋಪಚಾರಪೂಜೆಯನ್ನು ಮಾಡಬೇಕು. ಪಾಯಸ ಅಥವಾ ಫಲವನ್ನು 
ನಿವೇದಿಸಿ ಎದ್ದು ನಿಂತು ಪ್ರಾರ್ಥಿಸಬೇಕು. 
ಪ್ರಾರ್ಥನೆಗಾಗಿ ಶ್ಲೋಕಗಳು 
ಮಾರ್ಕಂಡೇಯಮಹಾಭಾಗ ಸಪ್ತಕಲ್ಬಾಂತಜೀವನ । 
ಆಯುರಾರೋಗ್ಯಮೈಶ್ಚರ್ಯಂ ದೇಹಿ ಮೇ ಮುನಿಪುಂಗವ ॥ 
ನವವರ್ಷಾಯುಷಂ ಪ್ರಾಪ್ಯ ತಪಸಾ ಮಹತಾ ಪುರಾ । 
ಸಪ್ತಕಲ್ಪಂ ಕೃತಂ ಯೇನ ಆಯುಷ್ಯಂ ಮೇ ಸ ಯಚ್ಛತು ॥ 
ಮಾರ್ಕಂಡೇಯಾಯ ನಮಃ ॥ 
ಆಯುರ್ದೇಹಿ ಯಶೋ ದೇಹಿ ಶ್ರಿಯಂ ದೇಹಿ ವಿನಾಯಕ । 
ಪುತ್ರಪೌತ್ರಾನ್‌ ಪ್ರಪೌತ್ರಾಂಶ್ಚ ದೇಹಿ ಮೇ ಗಣನಾಯಕ ॥ 
ಗಣಪತಯೇ ನಮಃ ॥1 


-114- ಇತರ ವಿಚಾರಗಳು 


ಷಷ್ಠೀದೇವಿ ನಮಸ್ತುಭ್ಯಂ ಸೂತಿಕಾಗೃಹಶಾಯಿನಿ । 

ಪೂಜಿತೇ ಪರಯಾ ಭಕ್ತಾ ದೀರ್ಫಮಾಯುಃ ಪ್ರಯಚ್ಛ ಮೇ ॥ 
ಷಷ್ಠೀದೇವ್ಯೈ ನಮಃ ॥ 

ದ್ರೋಣಪುತ್ರ ಮಹಾಭಾಗ ರುದ್ರತೇಜಃಸಮುದ್ಧವ । 
ಆರ್ಯುಬಲಂ ಯಶೋ ದೇಹಿ ಚಾಶತ್ನಾಮನ್‌ ನಮೋಶಸ್ತು ತೇ ॥ 
ಅಶ್ನಾತ್ನಾಮ್ಲೇ ನಮಃ ॥॥ 

ದೈತ್ಯೇಂದ್ರಕುಲಸಂಭೂತ ದಾನಯಜ್ಞಕ್ರಿಯಾಪರ I 

ಬಲೇ ತ್ವಾಂ ಶರಣಂ ಯಾಮಿ ದೀರ್ಥಮಾಯುಃ ಪ್ರಯಚ್ಛ ಮೇ ॥ 
ಬಲಯೇ ನಮಃ ॥ 

ವಸಿಷ್ಠಕುಲಸಂಭೂತ ವೇದಶಾಸ್ತವಿಶಾರದ | 
ನಾರಾಯಣಾಂಶಸಂಭೂತ ವೇದವ್ಯಾಸ ನಮೋಸ್ತು ತೇ ॥ 
ವೇದವ್ಯಾಸಾಯ ನಮಃ ॥॥ 

ಆಂಜನೇಯ ಮಹಾಭಾಗ ಕಪೀಂದ್ರ ಸಚಿವೋತ್ತಮ । 

ರಾಮಪ್ರಿಯ ನಮಸ್ತುಭ್ಯಂ ಹನೂಮನ್‌ ರಕ್ಷ ಸರ್ವದಾ ॥ 
ಹನೂಮತೇ ನಮಃ ॥ 

ವಿಭೀಷಣ ನಮಸ್ತುಭ್ಯಂ ರಾಮಪಾದಾಬ್ದಪೂಜಕ ।ಟ 
ಆಯುರಾರೋಗ್ಯಮೈಶ್ಚರ್ಯಂ ದೇಹಿ ಪೌಲಸ್ವನಂದನ ॥ 
ವಿಭೀಷಣಾಯ ನಮಃ ॥। 

ದ್ವಿಜೇಂದ್ರ ಭಾರತಾಚಾರ್ಯ ಸರ್ವಶಾಸ್ತ್ರವಿಶಾರದ । 

ಶರಣಂ ತ್ಹಾಂ ಪ್ರಪನ್ನೋಶಸ್ಥಿ ಕೃಪಂ ಮಾಂ ರಕ್ಷ ಸರ್ವದಾ ॥ 
ಕೃಪಾಯ ನಮಃ ॥ 

ರೇಣುಕೇಯ ಮಹಾವೀರ್ಯ ಕಾರ್ತವೀರ್ಯಕುಲಾಂತಕ | 

ಆಯುಃ ಪ್ರಯಚ್ಛ ಮೇ ರಾಮ ಜಾಮದಗ್ಗ್ಯ ನಮೋಸ್ತು ತೇ ॥ 
ಪರಶುರಾಮಾಯ ನಮಃ ॥ 

ತೈಲೋಕ್ಯೇ ಯಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ ॥ 
ಬ್ರಹ್ಮವಿಷ್ಣುಶಿವೈಃ ಸಾರ್ಧಂ ರಕ್ಷಾಂ ಕುರ್ವಂತು ತಾನಿ ಮೇ ॥ 
ಸರ್ವೇಭ್ಯೋ ದೇವೇಭ್ಯೋ ನಮಃ ॥। ಪ್ರಾರ್ಥನಾಂ ಸಮರ್ಪಯಾಮಿ॥ 


ಇತರ ವಿಚಾರಗಳು -115- 


ಪ್ರದಕ್ಷಿಣೆ ನಮಸ್ಕಾರಗಳನ್ನುಮಾಡಿ 

ಸತಿಲಗುಡಪಯಃಪಾನವನ್ನು ಮಾಡಬೇಕು. ಕೈಯಲ್ಲಿ ಬೆಲ್ಲಎಳ್ಳಿನೊಂದಿಗೆ ಹಾಲು 
ಬೆರಸಿ ಪ್ರಾಶನಕ್ಕಾಗಿ ಹಿಡಿದುಕೊಂಡು- 

ಸತಿಲಂ ಗುಡಸಮ್ನಿಶ್ರಮಂಜಲ್ಯರ್ಧಮಿತಂ ಪಯಃ । 

ಮಾರ್ಕಂಡೇಯಾತ್‌ ವರಂ ಲಬ್ಧ್ವಾ ಪಿಬಾಮ್ಯಾಯುಷ್ಯವೃದ್ದಯೇ I 

ಎಂಬ ಶ್ಲೋಕವನ್ನು ಹೇಳುತ್ತಾ ಕುಡಿಯಬೇಕು. 

"ಅನೇನ ವರ್ಷವೃದ್ಧಿಪೂಜಾಕರಣೇನ ಭಗವಾನ್‌ ಮಧ್ಧಪತಿಗೋಪಾಲಕೃಷ್ಣಃ 
ಪ್ರೀಯತಾಮ್‌' ಶ್ರೀಕೃಷ್ಣಾರ್ಪಣಮಸ್ತು. 

ಜನ್ಮದಿನದಂದು ಕೇಶ-ಉಗುರುಗಳ ಕರ್ತನ, ಮೈಥುನ, ದೂರಪ್ರಯಾಣ, 
ಮಾಂಸಭಕ್ಷಣ, ಕಲಹ ಹಾಗೂ ಹಿಂಸೆ. ಇವುಗಳನ್ನು ಮಾಡಬಾರದು 

ಖಂಡನಂ ನಖಕೇಶಾನಾಂ ಮೈಥುನಾಧ್ವಾಗಮೌ ತಥಾ । 

ಆಮಿಷಂ ಕಲಹಂ ಹಿಂಸಾಂ ವರ್ಷವೃದ್ಧ್‌ ವಿವರ್ಜಯೇತ್‌ ॥ 

೫ ಜನ್ಮನಕ್ಷತ್ರವು ಏಕಾದಶಿಯಂದು ಬಂದಲ್ಲಿ ಮರುದಿನ ಆಚರಿಸಿಕೊಳ್ಳುವುದು. 

1: ಶ್ರಾದ್ಧದಿನದಂದು ಜನ್ಮನಕ್ಷತ್ರವೊದಗಿದರೆ ಚಿರಂಜೀವಿಪೂಜೆ ಮೊದಲಾದ 
ವರ್ಧಾಪನವಿಧಿಯನ್ನು ಶ್ರಾದ್ದಕ್ಕಿಂತ ಪೂರ್ವದಲ್ಲಿಅಂದೇ ಮಾಡುವುದು. ಆದರೆ 
ಮಂಗಲಸ್ನಾನ, ಎಳ್ಳುಸಹಿತವಾದ ಹಾಲುಕುಡಿಯುವುದು ಇತ್ಯಾದಿಗಳನ್ನು 
ಮಾಡಬಾರದು. 

x. ಜನ್ಮನಕ್ಷತ್ರಕ್ಕೆ ಬದಲಾಗಿ ಜನ್ಮತಿಥಿಯಂದು ಜನ್ಮದಿನದ ಆಚರಣೆ ಕೆಲವೆಡೆ ಇದೆ. 
ಪ್ರಯೋಗಗ್ರಂಥಗಳೆಲ್ಲಜನ್ಮನಕ್ಷತ್ರವನ್ನೇ ಉಲ್ಲೇಖಿಸಿವೆ. ಹಾಗಾಗಿಯೇ "ವರ್ಧಂತಿಗೆ 
ನಕ್ಷತ್ರ, ಶ್ರಾದ್ಧಕ್ಕೆ ತಿಥಿ' ಎಂಬ ಗಾದೆ ಚಾಲ್ತಿಯಲ್ಲಿದೆ. 

ಕೆಲವು ಜನ್ಮನಕ್ಷತ್ರವನ್ನು ಆಚರಿಸುತ್ತಾರೆ, ಕೆಲವರು ಜನ್ಮದಿನವನ್ನು ಆಚರಿಸುತ್ತಾರೆ. 
ಅವರವರ ಸಂಪ್ರದಾಯದಂತೆ ಆಚರಣೆಯನ್ನು ನಡೆಸಬೇಕು. ಇಲ್ಲಿಗೆ ವರ್ಧಂತಿಯ 
ವಿಚಾರವು ಸಮಾಪ್ತಿಯಾಯಿತು. 
La A ರೇ 


-116- 


ಇತರ ವಿಚಾರಗಳು 


ಶಾಂತಿಗಳು 


ಪ್ರತ್ಯೇಕ ವ್ಯಕ್ತಿಗಾಗಿ ಮಾಡುವ ವೈದಿಕ ಪೂಜಾ ವಿಧಾನಕ್ಕೆಶಾಂತಿ ಎನ್ನುತ್ತಾರೆ. ಯಾವ 
ಕಾರಣಕ್ಕಾಗಿ ಯಾವ ಶಾಂತಿಯನ್ನುಮಾಡ ಬೇಕು? ಮಗುವಿನ ಜನನ ಕಾಲದಲ್ಲಿನಾನಾ 
ವಿಧ ದೋಷಾದಿಗಳು ಬರುತ್ತವೆ. ಇದನ್ನು ಗುರುಗಳ ಮುಖೇನ ತಿಳಿದು ಬಂದಿರುವ 
ದೋಷ ನಿವಾರಣೆಗೆ ಶಾಂತ್ಯಾದಿಗಳನ್ನು ಮಾಡಿಕೊಳ್ಳಬೇಕು. 


೧. 


ಕೃಷ್ಣ ಚತುರ್ದಶಿ ಜನನ ಶಾಂತಿ: ಮಗು ಕೃಷ್ಣ ಪಕ್ಷದ ಚತುರ್ದಶಿಯ ದಿನ 
ಜನನವಾದಲ್ಲಿ ಅನೇಕವಾದ ಅನಿಷ್ಠ ಫಲಗಳು ಬರುತ್ತದೆ. ಚತುರ್ದಶಿ ತಿಥಿಯ 
ಕಾಲವನ್ನು ಆರು ಭಾಗ ಮಾಡಿ; ಒಂದನೇಯ ಭಾಗವನ್ನು ಶುಭ ಎಂತಲೂ, 
ಎರಡನೇಯ ಭಾಗವನ್ನುತಂದೆಗೆ ಅನಿಷ್ಠ ಎಂತಲೂ,ಮೂರನೇಯ ಭಾಗವನ್ನು 
ತಾಯಿಗೆ ಅನಿಷ್ಠಎಂತಲೂ, ನಾಲ್ಕನೇಯ ಭಾಗವನ್ನುಮಾವನಿಗೆ ಅನಿಷ್ಠಎಂದೂ, 
ಐದನೇಯ ಭಾಗವನ್ನುವಂಶನಾಶ ಎಂತಲೂ,ಆರನೇಯ ಭಾಗವನ್ನುಧನಹಾನಿ 
ಎಂದೂ ಶಾಸ್ತ್ರದಲ್ಲಿ ಹೇಳಿದೆ. 


. ಸಿನೀವಾಲೀ- ಕುಹೂ ಜನನ ಶಾಂತಿ: ಮಗುವು ಅಮಾವಾಸ್ಯೆಯ ದಿನದಂದು 


ಜನಿಸಿದಲ್ಲಿ ಅಮಾವಾಸ್ಯೆಯ ಪರಮ ಘಟಿಯನ್ನುಲ ಭಾಗವನ್ನುಮಾಡಿ ಪ್ರಥಮ 
ಭಾಗ ಜನನಕ್ಕೆ ಸಿನೀವಾಲೀ, ಅಷ್ಟಮ ಭಾಗಕ್ಕೆ ಕುಹೂ ಜನನ ಎಂದೂ 
ಕರೆಯುತ್ತಾರೆ. ಈ ಜನನದಲ್ಲಿ ಬರುವ ದೋಷ ನಿವಾರಣೆಗೆ ಶಾಂತ್ಯಾದಿಗಳನ್ನು 
ಮಾಡಿಸಿ ಕೊಳ್ಳ ಬೇಕು. 


ದರ್ಶ ಜನನ ಶಾಂತಿ: ಅಮಾವಾಸ್ಯೆ ತಿಥಿಯ ಪರಮ ಘಟಿಯನ್ನು ಭಾಗವನ್ನಾಗಿ 
ಮಾಡಿದಾಗ ೨ನೇಯ ಭಾಗದಿಂದ ೬ನೇ ಭಾಗದವರೆಗೆ ಹುಟ್ಟಿದ ಮಗುವಿಗೆ 
ಬರುವ ದೋಷ ನಿವಾರಣೆಗೆ ದರ್ಶ ಜನನ ಶಾಂತಿ ಅಥವಾ ಅಮಾವಾಸ್ಯೆ ಜನನ 
ಶಾಂತಿ ಮಾಡಿಸಿ ಕೊಳ್ಳ ಬೇಕು. 


-117- 


ಆತರ ವಿಚಾರಗಳು 


ಬ 


೧೦. 


೧೧. 


೧೨. 


೧೩. 


ಸೂರ್ಯ ಸಂಕ್ರಾಂತಿ ಜನನ ಶಾಂತಿ ಮತ್ತು ವ್ಯತಿಪಾತ, ವೈದತಿ, ಅತೀಗಂಡ, 
ಗಂಡಯೋಗ ಜನನ ಶಾಂತಿ 

ಆಶ್ಲೇಷಾ ಜನನ ಶಾಂತಿ: ಮಗುವು ಆಶ್ಲೇಷಾ ನಕ್ಷತ್ರ ಇರುವ ಸಮಯದಲ್ಲಿ 
ಜನಿಸಿದರೆ ದೋಷಾದಿಗಳ ನಿವಾರಣೆಗೆ ಶಾಂತಿಗಳನ್ನು ಮಾಡಿಸಿ ಕೊಳ್ಳ ಬೇಕು. 
ಮೊದಲನೇ ಪಾದ ಜನನಕ್ಕೆ ಶುಭ ಫಲ, ದ್ವಿತೀಯ ಪಾದ ಜನನಕ್ಕೆ ಧನನಾಶ, 
ತೃತೀಯ ಪಾದ ಜನನಕ್ಕೆ ತಾಯಿಗೆ ಅನಿಷ್ಠ 


. ಜ್ಯೇಷ್ಠ ನಕ್ಷತ್ರ ಜನನ ಶಾಂತಿ: ಮಗುವು ಜ್ಯೇಷ್ಠ ನಕ್ಷತ್ರ ಇರುವ ಸಮಯದಲ್ಲಿ 


ಜನಿಸಿದರೆ ದೋಷಾದಿಗಳ ನಿವಾರಣೆಗೆ ಶಾಂತಿಗಳನ್ನು ಮಾಡಿಸಿ ಕೊಳ್ಳ ಬೇಕು. 
ವಿಶೇಷತಃ ೪ನೇ ಪಾದದಲ್ಲಿ ಜನಿಸಿದರೆ ತಂದೆ- ತಾಯಿಗೆ ಅನಿಷ್ಠ 

ಮೂಲಾ ನಕ್ಷತ್ರ ಜನನ ಶಾಂತಿ: ಮಗುವು ಮೂಲಾ ನಕ್ಷತ್ರ ಇರುವ ಸಮಯದಲ್ಲಿ 
ಜನಿಸಿದರೆ ೧ನೇ ಪಾದಕ್ಕೆ ಅತೀ ಅನಿಷ್ಠ ೨ನೇ ಪಾದಕ್ಕೆ ತಾಯಿಗೆ ಅನಿಷ್ಠ ೩ನೇ 
ಪಾದಕ್ಕೆ ಧನನಾಶ. ೪ನೇ ಪಾದಕ್ಕೆ ಕುಲನಾಶ. ಹೆಣ್ಣು ಮಗು ಈ ನಕ್ಷತ್ರದಲ್ಲಿ 
ಜನಿಸಿದರೆ ಗಂಡನ ತಂದೆಗೆ ಅತೀ ಅನಿಷ್ಠ 

ಗ್ರಹಣ ಜನನ ಶಾಂತಿ: ಮಗುವು ಸೂರ್ಯ ಅಥವಾ ಚಂದ್ರ ಗ್ರಹಣ ಕಾಲದಲ್ಲಿ 
ಜನಿಸಿದರೆ ದೋಷ ನಿವಾರಣೆಗೆ ಶಾಂತ್ಯಾದಿಗಳನ್ನು ಮಾಡಿಸಿ ಕೊಳ್ಳ ಬೇಕು. 

ಏಕ ನಕ್ಷತ್ರ ಜನನ ಶಾಂತಿ: ತಾಯಿ, ತಂದೆ, ಅಣ್ಣ-ತಮ್ಮ ಎಲ್ಲರ ನಕ್ಷತ್ರ ಒಂದೇ 

ಆದಲ್ಲಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 

ವಿಷ ಘಟಿ ಜನನ ಶಾಂತಿ: ಮಗುವು ವಿಷ ನಾಡಿಯಲ್ಲಿ ಜನಿಸಿದರೆ ಸರ್ವರಿಷ್ಯ 

ಆದ್ದರಿಂದ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 

ತ್ರಿಕ ಪ್ರಸವ ಶಾಂತಿ: ತಾಯಿಗೆ ಏಕ ಕಾಲದಲ್ಲಿಮೂರು ಮಗುವಿನ ಜನನವಾದರೆ 

ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 

ಭದ್ರಾ ಜನನ ಶಾಂತಿ: ಭದ್ರಾ ಯೋಗದಲ್ಲಿಜನಿಸಿದ ಮಗುವಿಗೆ ಈ ಶಾಂತಿಯನ್ನು 
ಮಾಡಿಸಿ ಕೊಳ್ಳ ಬೇಕು. 

ಅಧೋಮುಖ ಜನನ ಶಾಂತಿ: ಮಗು ಜನಿಸಿವಾಗ ಕೆಳಮುಖವಾಗಿ ಜನಿಸಿದರೆ 

ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. ೧೪. ಸದಂತ ಜನನ ಶಾಂತಿ: ಮಗು 

ಹುಟ್ಟಿದಾಗಲೇ ಹಲ್ಲುಇದ್ದರೆ ಬರುವ ದೋಷನಿವಾರಣೆಗಾಗಿ ಈ ಶಾಂತಿಯನ್ನು 
ಮಾಡಿಸಿ ಕೊಳ್ಳ ಬೇಕು. 


-118- ಇತರ ವಿಚಾರಗಳು 


೧೫. 


೧೬. 


೧೭. 
೧೮. 


೨೧. 


೨೨: 


೨೩. 


ಯಮಳ ಜನನ ಶಾಂತಿ: ಏಕ ಕಾಲದಲ್ಲಿಎರಡು ಮಗುವಿನ ಜನನವಾದಲ್ಲಿದೋಷ 
ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 


ಪ್ರಸವ ವೈಕ್ರತಿ ಜನನ ಶಾಂತಿ: ಮಗು ಜನಿಸುವಾಗ ಅಂಗ ವಿಕಲವಿದ್ದಲ್ಲಿ ಈ 
ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 

ದಿನ ಕ್ಷಯ, ವ್ಯತಿಪಾತ ಯೋಗಾದಿ ಜನನ ಶಾಂತಿ. 

ಬಾಲಾರಿಷ್ಠಜನನ ಶಾಂತಿ: ಮಗು ಜನಿಸಿದಾಗ ಜನ್ಮದಲ್ಲಿರವಿ, ಕುಜ, ಶನಿ, ರಾಹು, 
ಕೇತುಗಳು ವಿಷಮ ಸ್ಥಿತವಾದಲ್ಲಿ ವಿಪರೀತ ಕಷ್ಟಗಳನ್ನು ಕೊಡುತ್ತದೆ. ಈ ಕಷ್ಟಗಳ 
ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. ಈ ಶಾಂತಿಯನ್ನು 


ಮಗುವಿನ ಜನ್ಮದ ನಂತರದ ೧೨ನೆ ದಿನದ ಮೇಲೆ ಮಗು ಚಿಕ್ಕದಿದ್ದಾಗಲೆ ಮಾಡಿಸಿ 
ಕೊಳ್ಳುವುದು ಒಳ್ಳೆಯದು. 


. ಬಾಲಗ್ರಹ ಶಾಂತಿ: ಮಗುವು ಪೂರ್ವ ಜನ್ಮಂತರದಲ್ಲಿ ಮಾಡಿದ ದೇವರ, 


ವೇದಗಳ, ಶಾಸ್ತ್ರಗಳ ಮತ್ತು ಗುರು ಹಿರಿಯರ ನಿಂದನಾದಿ ಸರ್ವ ಪಾತಕಗಳಿಂದ 
ಬರುವ ಪೀಡಾ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. ೨೦. 
ಬಾಲ ಮಾರ್ಕಾಂಡೇಯ ಶಾಂತಿ: ಮಗುವಿಗೆ ಮಹತ್‌ ಬಾಲಾರಿಷ್ಟ ವಶದಿಂದ 
ಆಯುಷ್ಯಕ್ಕೆಕಂಟಕ ಸೂಚಿಸಿದಲ್ಲಿಅನಿಷ್ಟಪರಿಹಾರಕ್ಕಾಗಿ ಈ ಶಾಂತಿಯನ್ನುಮಾಡಿಸ 
ಬೇಕು. 

ರೋಹಿಣಿ ನಕ್ಷತ್ರ ಜನನ ಶಾಂತಿ: ಮಗುವು ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರೆ 
ಮಾವನಿಗೆ ಅರಿಷ್ಟಸೂಚನೆ ಆಗುವುದರಿಂದ ಈ ಶಾಂತಿಯನ್ನು ಮಾಡಿಸ ಬೇಕು. 
ಕುಜ-ರಾಹು ಸಂಧಿ ಶಾಂತಿ: ನವಗ್ರಹದಲ್ಲಿ ಒಂದೊಂದು ಗ್ರಹಕ್ಕೆ ಇಷ್ಟುವರ್ಷಗಳು 
ಮನುಷ್ಯನ ಜೀವನದಲ್ಲಿ ಅಧಿಪತ್ಯ (ಅಧಿಕಾರ) ಎಂದಿರುತ್ತದೆ. ಆದರೆ ಪರಸ್ಪರ 
ಶತ್ರು ಗ್ರಹಗಳ ಅಧಿಕಾರ ಅವಧಿ ಮುಗಿದು ಇನ್ನೊಂದು ಶತ್ರು ಗ್ರಹದ ಅಧಿಕಾರ 
ಆರಂಭ ಕಾಲದಲ್ಲಿ ೬ ತಿಂಗಳು ಮುಂಚಿತವಾಗಿ ಸಂಧಿ ಶಾಂತಿ ಮಾಡಿಸುತ್ತಾರೆ. 
ಇಲ್ಲಿಕುಜ ದಶಾ ೭ ವರ್ಷಗಳು ಮುಗಿದು ರಾಹು ದಶಾ ೧೮ ವರ್ಷಗಳು 
ಆರಂಭವಾಗುವ ಸಮಯಕ್ಕೆ ಈ ಶಾಂತಿಯನ್ನು ಮಾಡಿಸ ಬೇಕು. ಈ ಸಂಧಿ 
ಕಾಲದವಿಶೇಷವಾಗಿ ಗಂಡಸರಿಗಿಗೆ ಹೆಚ್ಚು ಹಾನಿಕಾರಕ ಆಗಿರುತ್ತದೆ. ಆಯುಷ್ಯದಲ್ಲಿ 
ಒಂದು ಕಂಟಕ ಎನ್ನ ಬಹುದು. 

ರಾಹು-ಬೃಹಸ್ಟತಿ ಸಂಧಿ ಶಾಂತಿ: ರಾಹುವಿನ ಅಧಿಕಾರ ಅವಧಿ ೧೮ ವರ್ಷಗಳು 
ಕಳೆದು ಗುರುವಿನ ೧೬ ವರ್ಷದ ಅಧಿಕಾರದ ಅವಧಿ ಆರಂಭವಾಗುವ ೬ 


-119- 


ಇತರ ವಿಚಾರಗಳು 


೫೪] 


೨೫. 


ವಿಭ, 


ಖ್‌ 


ತಿಂಗಳು ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸಿ ಕೊಳ್ಳ ಬೇಕು. ಈ 
ಸಂಧಿಕಾಲವು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಹಾನಿಕಾರಕ ಆಗಿರುತ್ತದೆ. 


ಶುಕ್ರಾದಿತ್ಯ ಸಂಧಿ ಶಾಂತಿ: ಶುಕ್ರ ಅಧಿಕಾರ ಅವಧಿ ೨೦ ವರ್ಷಗಳು ಕಳೆದು 
ಸೂರ್ಯನ ೬ ವರ್ಷದ ಅಧಿಕಾರದ ಅವಧಿ ಆರಂಭವಾಗುವ ೬ ತಿಂಗಳು 
ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸಿ ಕೊಳ್ಳ ಬೇಕು. ಈ ಸಂಧಿ 
ಕಾಲವು ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಹಾನಿಕಾರಕ ಆಗಿರುತ್ತದೆ. 
ಷಷ್ಟ್ಯಬ್ದ ಅಥವಾ ಉಗ್ರರಥ ಶಾಂತಿ: ಮನುಷ್ಯನು ತನ್ನ ಜೀವನದ 
ಕಷ್ಟ-ಸುಖಗಳನ್ನು ಅನುಭವಿಸುತ್ತ ಸಕಾಲದಲ್ಲಿ ವಿವಾಹವಾಗಿ ಪತ್ನಿಯನ್ನು 
ಒಡಗೂಡಿ ಮಕ್ಕಳ ಆಗು ಹೋಗುಗಳನ್ನು ಪೂರೈಸುತ್ತ ತನ್ನ ಜೀವನದ ೬೦ನೇ 
ಸಂವತ್ತರವನ್ನು ಪ್ರವೇಶಿಸಿದಾಗ ಜನ್ಮ ನಕ್ಷತ್ರದಲ್ಲಿಈ ಶಾಂತಿಯನ್ನುಮಾಡ ಬೇಕು. 
ಇದನ್ನು ಏಕೆ ಮಾಡ ಬೇಕು? ಇದನ್ನು ಮುಂದಿನ ಜೀವನದಲ್ಲಿ ಬರುವಂತಹ 
ಅಪಮೃತ್ಯು, ದುಚ್ಚಪ್ಪ ದರ್ಶನ, ಗೃಹಪೀಡೆ, ವಿವಿಧ ರೋಗಬಾಧೆ, ಛಾಯಾ 
ವಿಕೃತಿ. ಭೂತ-ಪ್ರೇತಾದಿ ಪೀಡಾ ರೂಪಕವಾದಂತಹ ನಾನಾ ವಿಧ ಅರಿಷ್ಟ 
ನಿವಾರಣೆಗಾಗಿ ಮಾಡುವಂತಹ ಶಾಂತಿಯನ್ನು ಉಗ್ರರಥ ಶಾಂತಿ ಎನ್ನುತ್ತೇವೆ. ಈ 
ವಿಧಿಯಲ್ಲಿ ಗಣಪತಿ, ನವಗ್ರಹ ದೇವತೆಗಳನ್ನು ಪೀಡಾ ಪರಿಹಾರಕನಾದ 
ಮೃತುಂಜಯನನ್ನು ಅಶ್ವತ್ಯಾಮಾದಿ ಸಪ್ತ ಚಿರಂಜೀವಿಗಳನ್ನು, ಮೃತ್ಯುವನ್ನೇ 
ಜಯಿಸಿದ ಮಾರ್ಕೆಂಡೆಯನನ್ನು ಆಯುರ್ದೇವತೆ ನಕ್ಷತ್ರ ದೇವತೆಗಳನ್ನು 
ಆರಾಧಿಸ ಬೇಕು. ಜಪ, ಹೋಮ, ತರ್ಪಣ, ಮಾರ್ಜನ, ಬ್ರಾಹ್ಮಣ 
ಭೋಜನವನ್ನಾಚರಿಸಿ ಗುರು-ಹಿರಿಯರ ಆಶೀರ್ವಾದವನ್ನು ಪಡೆಯ ಬೇಕು. 
ಈ ವಿಧಿಯಲ್ಲಿ ಉಗ್ರನೆಂಬ ಹೆಸರಿನ ಮೃತ್ಯುಂಜಯನು ಪ್ರಧಾನ 
ದೇವತೆಯಾದ್ದರಿಂದ ಉಗ್ರರಥ ಶಾಂತಿ ಎಂಬ ಹೆಸರು ಬಂತು. ಈ ವಿಧಿಯ 
ಅಂತ್ಯದಲ್ಲಿ ಕಲಶ ತೀರ್ಥಸ್ನಾನ ಮತ್ತು ಮಂಗಳ ದ್ರವ್ಯ ದರ್ಶನ ಅಲ್ಲದೇ ಪುನಃ 
ಮಂಗಳ ಸೂತ್ರ ಕಟ್ಟುವುದು ಮುಖ್ಯವಾಗಿರುತ್ತದೆ. 

ಗ್ರಹ ಶಾಂತಿ: ಮನೆಯಲ್ಲಿ ಸಾಲದ ಬಾಧೆ, ಅಶಾಂತಿ, ಕೆಟ್ಟ ಕನಸು ಮತ್ತು 
ರೋಗ-ರುಜಿನಗಳಿಂದ ತೊಂದರೆ ಅನುಭವಿಸುತ್ತಿದ್ದಲ್ಲಿ ಗ್ರಹ ಶಾಂತಿಯನ್ನು 
ಮಾಡಿಸಿ ಕೊಳ್ಳ ಬೇಕು. 

ವಾಸ್ತು ಶಾಂತಿ: ಹೊಸದಾಗಿ ತೆಗೆದು ಕೊಂಡ ಮನೆ ಅಥವಾ ವಸತಿ ಸಮುಚ್ಚೆಯ 
ನಿರ್ಮಿಸುವಾಗ ಸ್ಥಳದಲ್ಲಿ ಇರುವಂತಹ ನೂನ್ಯತೆಯನ್ನು ಹೊಗಲಾಡಿಸಿ ಸುಖ 


-120- ಇತರ ವಿಚಾರಗಳು 


೩೦. 


೩೧. 


೩೨. 


೩೩. 


೩೪. 


೩೬. 


೩೭. 


ಶಾಂತಿ, ಸಮೃದ್ಧಿಯಿಂದ ನೆಲೆಸುವುದಕ್ಕಾಗಿ ವಾಸ್ತು ಶಾಂತಿಯನ್ನು ಮಾಡುವುದು 
ಅಗತ್ಯ. 
ರಾಕ್ಷೋಫ್ನ ಶಾಂತಿ: ಹೊಸ ಮನೆಯನ್ನು ನಿರ್ಮಿಸುವಾಗ ಸ್ಥಳದಲ್ಲಿ 
ಉಪಯೋಗಿಸಿರುವ ಮರದ ಸಲಕರಣೆಗಳಲ್ಲಿ ಇರುವ ಭೂತ, ಪ್ರೇತ, ಪಿಶಾಚಿ 
ಬಾಧೆ ನಿವಾರಣೆಗಾಗಿ ವಾಸ್ತು ಹೋಮದ ಪೂರ್ವದಲ್ಲಿ ಈ ಹೋಮವನ್ನು 
ರಾತ್ರಿಯಲ್ಲಿ ಮಾಡ ಬೇಕು. 


ಗೇಹಾಭಿವೃದ್ಧಿ ಶಾಂತಿ: ದೇವಸ್ಥಾನದಲ್ಲಿ ಸ್ಥಾಪಿಸಿರುವ ವಿಗ್ರಹಕ್ಕೆ ದೇವರ ಸಾನಿಧ್ಯ 
ಪ್ರಾಪ್ತಿಗಾಗಿ, ದೇವಾಲಯದ ಅಭಿವೃದ್ಧಿಗಾಗಿ ಈ ಶಾಂತಿಯನ್ನುಮಾಡ ಬೇಕು. 
ಸರ್ವಾದ್ಭುತ ಶಾಂತಿ: ಮನೆಯಲ್ಲಿ ಅಮಂಗಲವಾದ ಘಟನೆಗಳು ನಡೆದಾಗ; 
ಉದಾಹರಣೆಗೆ ಮನೆಗೆ ಬೆಂಕಿ ತಗಲುವುದು, ಮನೆಗೆ ಕಾಗೆ ಪ್ರವೇಶಿಸುವುದು, 
ಮನೆಯಲ್ಲಿಜೇನುಗೂಡು ಕಟ್ಟುವುದು ಮನೆಯ ಒಂದು ಭಾಗ ಕುಸಿಯುವುದು 
ಇಂತಹ ಅನಿಷ್ಠಗಳಿದ್ದಲ್ಲಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 
ಗ್ರಾಮೊತ್ತಾತ ಶಾಂತಿ: ಗ್ರಾಮದಲ್ಲಿ ಉತ್ಪನ್ನವಾಗಿರುವ ನಾನ ಇವಿಧ ಭಾದೆ 
ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 

ರಕ್ತ ವಲ್ಫೀಕ ಶಾಂತಿ: ದೇವಾಲಯದಲ್ಲಿ ಮನೆಯಲ್ಲಿ ಅಥವಾ ಸಭಾಸ್ಥಾನದಲ್ಲಿ 
ಉತ್ಪತಿ_ಯಾಗಿರುವ ಹುತ್ತವು ಅಶುಭ ಸೂಚಕ ಆಗಿರುವುದರಿಂದ ಈ 
ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. ೩೫. ವಾನರ ಪ್ರವೇಶ ಶಾಂತಿ: 
ಮನೆಯೊಳಗೆ ವಾನರ ಪ್ರವೇಶವಾದಲ್ಲಿಬರುವ ಅಪಮೃತ್ಯು, ಮಹಾರೋಗಾದಿ 
ಸರ್ವ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡ ಬೇಕು. 

ಮರ್ಕಟ ಪ್ರವೇಶ ಶಾಂತಿ: ಮನೆಯೊಳಗೆ ಕೃಷ್ಣಮುಖ ವಾನರ ಪ್ರವೇಶ ಆದಲ್ಲಿ 
ಬರುವ ಅಪಮೃತ್ಯು, ಮಹಾರೋಗಾದಿ ಸರ್ವ ಅಮಂಗಲ ನಿವಾರಣೆಗಾಗಿ ಈ 
ಶಾಂತಿಯನ್ನು ಮಾಡ ಬೇಕು. 


ಮಹಿಷಿ ಪ್ರವೇಶ ಶಾಂತಿ: ಮನೆಯೊಳಗೆ ಎಮ್ಮೆ ಅಥವಾ ಕೋಣ ಪ್ರವೇಶಿಸಿದರೆ 
ಸೂಚಿತ ಅಪಮೃತ್ಯು ಹಾಗೂ ಸರ್ವ ಅಮಂಗಲ ನಿವಾರಣೆಗಾಗಿ ಈ ಶಾಂತಿಯನ್ನು 
ಮಾಡ ಬೇಕು. ೩೮. ದೀಪ ಪತನ ಶಾಂತಿ: ಮನೆಯಲ್ಲಿಪೂಜೆ ಮಾಡುತ್ತಿರುವಾಗ 
ಉರಿಯುತ್ತಿರುವ ದೀಪ ಆರಿ ಹೋದಲ್ಲಿ ಅಮಂಗಲ ನಿವಾರಣೆಗಾಗಿ ಈ 
ಶಾಂತಿಯನ್ನು ಮಾಡ ಬೇಕು. 


-121- 


ಇತರ ವಿಚಾರಗಳು 


೩೮. 


೪೦; 


೪೧. 


೪೨ 


ತು 


೪೪. 


೪೫. 


೪೭. 


ಭೀತಿಹರ ದಕ್ಷಾಕರ ದುರ್ಗಾ ಶಾಂತಿ: ಗ್ರಹ ಪೀಡೆಗಳಿಂದ ಪುನಃ ಪುನಃ ಆಗುತ್ತಿರುವ 
ತೊಂದರೆಗಳ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 


ಅನಾವೃಷ್ಟಾದಿ ಶಾಂತಿ: ಇದನ್ನು ಸಾಮೂಹಿಕವಾಗಿ ಉತ್ಪತ್ತಿಯಾಗಿರುವ 
ಮಹಾಮಾರಿ, ಪಶುರೋಗಾದಿ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ 
ಬೇಕು. 


ಕೃತ್ಯಾದ್ರೋಹ ಶಾಂತಿ: ವಿರೋಧಿಗಳ ಯಾವುದೇ ಕುಟುಂಬ, ಉದ್ಯಮ, 
ಕೋಷ್ಠಗಳ ಮೇಲೆ ಮಾಡಿದ ಕೃತ್ರಿಮ ದೋಷ ನಿವಾರಣೆಗಾಗಿ ಈ ಶಾಂತಿಯನ್ನು 
ಮಾಡ ಬೇಕು. 


ದುಃಸ್ಟಪ್ನ ಶಾಂತಿ: ಕೆಲವೊಂದು ಸ್ವಪ್ನಗಳು ಅಮಂಗಲತೆಯ ಮುನ್ಸೂಚನೆ 
ಆಗಿರುವುದರಿಂದ ಈ ದೋಷ ನಿವಾರಣೆಗಾಗಿ ಶಾಂತಿಯನ್ನು ಮಾಡಿಸಿ ಕೊಳ್ಳ 
ಬೇಕು. 


ಪರ್ಜನ್ಯ ಶಾಂತಿ: ದೇಶದ ಅಥವಾ ಯಾವುದೇ ಪ್ರಾಂತದಲ್ಲಿ ಸಕಾಲದಲ್ಲಿ ಮಳೆ 
ಆಗದಿದ್ದಲ್ಲಿ ಜೀವಿಗಳಿಗೆ ಅತಿ ಆತಂಕ ಆಗುವುದು. ಆ ಪರಿಸ್ಥಿತಿ ನಿವಾರಣೆಗೆ ಪ್ರಕೃತಿ 
ದೇವಿಯನ್ನು ಶಾಂತಿಗೊಳಿಸಿ ಮಳೆ ಪಡೆಯುವುದಕ್ಕೆ ಈ ಶಾಂತಿ ಹೆಸರಿದೆ. 


ಸರ್ವ ವ್ಯಾಧಿಹರ ನಾಮತ್ರಯೀ ಶಾಂತಿ: ಜನ್ಮ ಜನ್ಮಾಂತರಗಳಿಂದ ಸಂಚಿತ 
ಪ್ರಾರಾಬ್ದ ರೂಪ, ಪಾಪ, ನಿವೃತ್ತಿ ಮತ್ತು ವ್ಯಾಧಿ ಬಾಧೆ ನಿವಾರಣೆಗಾಗಿ ಮತ್ತು 
ಆಯುಃ ಆರೋಗ್ಯ ಪ್ರಾಪ್ತಿಗಾಗಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 
ನಾಳವೇಷ್ಟನ ಶಾಂತಿ: ಮಗುವಿನ ಜನನ ಸಮಯದಲ್ಲಿ ತಾಯಿಯಿಂದ 
ಮಗುವಿಗೆ ಆಹಾರಾದಿಗಳನ್ನು ಕೊಡುವ ನಾಳವು ಕಂಠ, ಕೈ, ಕಾಲುಗಳಿಗೆ 
ಸುತ್ತಿಕೊಂಡು ಜನಿಸಿದರೆ ತಂದೆ, ತಾಯಿಗೆ ಅನಿಷ್ಟ ಸಂಪತ್ತು ನಾಶ, ಸರ್ವ ನಾಶ 
ಎಂದಿರುತ್ತದೆ. ಆದ್ದರಿಂದ ದೋಷ ನಿವಾರಣೆಗೆ ಈ ಶಾಂತಿಯನ್ನುಮಾಡ ಬೇಕು. 
೪೬. ವಿಶಾಖಾ ನಕ್ಷತ್ರ ಜನನ ಶಾಂತಿ: ವಿಶೇಷವಾಗಿ ಮಗುವು ವಿಶಾಖಾ ನಕ್ಷತ್ರದ 
೪ನೇ ಚರಣದಲ್ಲಿ ಜನಿಸಿದರೆ ತಂದೆ, ತಾಯಿ, ಬಂಧುಗಳಿಗೆ ವಿವಾಹದ ನಂತರ 
ವರನ ಸಹೋದರರಿಗೂ ಅನಿಷ್ಟ ಆದ್ದರಿಂದ ಶಾಂತಿಯ ಅಗತ್ಯವಿದೆ. ೧, ೨, ೩ 
ಚರಣಗಳಿಗೆ ಅಗತ್ಯವಿಲ್ಲ 

ಯೋನಿ ವೈಕೃತಿ ಶಾಂತಿ: ಒಂದು ಹೆಣ್ಣು ಮಗಳು ಮೊದಲನೇ ಬಾರಿಗೆ ರಜೋ 
ದರ್ಶನವಾಗಿ (ಮಾಸಿಕ ರಜೆ) ನಂತರ ೬ ತಿಂಗಳವರೆಗೆ ರಜೋ ದರ್ಶನ 


-122- 


೪೮. 


೪೯, 


೫೦. 


೫೧. 


ಇತರ ವಿಚಾರಗಳು 


ಆಗದಿದ್ದಲ್ಲಿ ಮುಂದೆ ಮದುವೆಯಾದ ಮೇಲೆ ಬರುವಂತಹ ದೋಷ 
ನಿವಾರಣೆಗಾಗಿ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 


ಪ್ರಪೌತ್ರ ದರ್ಶನ ಶಾಂತಿ: ಒಂದು ವೇಳೆ ನಮ್ಮ ಮಗನಿಗೆ ಮಗನು ಜನಿಸಿ, ಅವನಿಗೆ 
ಮಗನು ಜನಿಸಿದಾಗ ನಾವು ಪ್ರಪೌತ್ರವನ್ನು ಪಡೆದಂತೆ.ಈ ಪ್ರಪೌತ್ರ ದರ್ಶನವು 
ಮುತ್ತಜ್ಜನಿಗೆ ಒಳ್ಳೆಯದಲ್ಲ ಆದ್ದರಿಂದ ಈ ಶಾಂತಿಯನ್ನು ಮಾಡಿಸಿ ಕೊಳ್ಳ ಬೇಕು. 
ಕುಂಭ ವಿವಾಹ ಶಾಂತಿ: ಒಂದು ವೇಳೆ ಯುವತಿಯ ಕುಂಡಲಿಯಲ್ಲಿ ವೈಧವ್ಯ 
ಯೋಗವಿದ್ದಾಗ ಅಥವಾ ಎರಡು ಇಲ್ಲವೇ ಮೂರು ವಿವಾಹ ಯೋಗವಿದ್ದಲ್ಲಿ 
ದೋಷ ನಿವಾರಣೆಗೆ ಈ ಶಾಂತಿಯನ್ನು ಮಾಡಿಸುವುದು ಉತ್ತಮ. 

ಕದಳಿ ವಿವಾಹ ಶಾಂತಿ: ಈ ವಿಧಿಯನ್ನು ಸಹ ಮೇಲೆ ಕಾಣಿಸಿದ ದೋಷ 
ನಿವಾರಣೆಗೆ ಮಾಡಿಸಲಾಗುತ್ತದೆ. 


ಅರ್ಕ ವಿವಾಹ ಶಾಂತಿ: ಒಂದು ವೇಳೆ ಯುವಕನ ಜಾತಕದಲ್ಲಿ ಮೊದಲನೇಯ 

ವಿವಾಹವಾಗಿ ಆತನ ಪತ್ನಿಯು ಪತಿಯನ್ನು ತ್ಯಜಿಸಿದಾಗ ಇಲ್ಲವೇ ಮರಣ 

ಹೊಂದಿದಾಗ ಅದೇ ರೀತಿ ಎರಡನೇಯ ವಿವಾಹವು ಇದೇ ರೀತಿಯಾದಲ್ಲಿ 

ಮೂರನೇಯ ವಿವಾಹವಾಗುವ ಮುನ್ನ ಈ ಶಾಂತಿಯನ್ನು ಮಾಡಿಸಿ ಕೊಂಡು 

ವಿವಾಹವಾಗ ಬೇಕು. ಹೀಗೆ ಅನೇಕ ವಿಧವಾದ ಶಾಂತಿ, ಹೋಮ,ಯಜ್ಞಾದಿಗಳು 

ಇರುತ್ತಿದ್ದು ಅವುಗಳನ್ನು ಜ್ಯೋತಿಷಿಗಳ ಅಥವಾ ಪುರೋಹಿತರ ಸಲಹೆ ಅಗತ್ಯ. 
ರರ ರ್ಗ 


ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
ಅಸ್ನದ್ಭುರ್ವಂತರ್ಗತ ಶ್ರೀಹನುಮದ್ದೀಮಮಧ್ಧಾಂತರ್ಗತರಾಮಕೃಷ್ಣವೇದವ್ಯಾಸಾತ್ಮಕರಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಈ ಕೃತಿಕುಸುಮವು ಸಮರ್ಪಿತವಾಗಿದೆ. 
| ಶ್ರೀಕೃಷ್ಣಾರ್ಪಣಮಸ್ತು 1 


LN 


4 ಕ ಹ 
% * ಸ 
% 
1 ಗೆ K 
ಕ 
A ತ 
ಕ್ರಿ 
341 4 
ಇ 
EF 
Ne 34 
1 
, Fw | 
K; 


1 
SS | 
ಸ್ಯ 3 


ಸ 


ಇ. x 
bn aN 
ತ್ಮ SW 
ತೆ 
111 
Be A 


Ke} 


ಹ 


¥ 


yb 


$Y 


¥ 
sy ತ 


ಪ್ರಕಾಶನ : | 
ಗದ್ದುರು ಶ್ರಕಮಧ್ವಾಜಾಂಯಂಇದ್ದಾಂಡ ಪ್ರತಿಷ್ಠಾನ 
ಗಿರಿನಗರ, ಬೆಂಗಳೂರು - 560 085 


ಪಲಿಪೂರ್ಣಫಲಕ್ಷಾಗಿ ಶಾಪ್ಟೋಕ್ಷಮಾರ್ರದರ್ಶಿನೀ 


ಊಉಡಾನದಾದಫಿೀ k 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 
ಉತ್ಸಾನದ್ದಾ ದಶಿ 


ದೀಪೋತ್ಸವ ಮತ್ತು ಧಾತ್ರೀಹವನ 


ಕಾರ್ತೀಕ ॥। ಶುಕ್ಲ ॥ ದ್ವಾದಶಿ 


ವಿದ್ದಾನ್‌ ॥ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ಉತ್ಕಾನದ್ವಾದಶಿ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ॥। ಶ್ರಾವಣ ॥ 
ಶುದ್ಧ ॥। ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು : ೧೧೦ 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


© » No portion of this book or other books of the set of 30 can 


be published through WhatsApp or facebook or by way 
of scanning. Anybody indulging in such activity would be 
observed by the ALMIGHTY. 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುಖಪುಟ : ಶ್ರೀವಿಶ್ವಾತ್ಮಾ 
ಕಾರ್ತಿಕ ಜೋಷಿ 
ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


ಬ 


ದಿ॥ ಶ್ರೀ ಶ್ರೀಧರಗಡ್ಡ ರಾಮರಾವ್‌ (1926-2011) 


ಇವರ ಸ್ಮರಣಾರ್ಥ ಇವರ ಧರ್ಮಪತ್ನಿ ಶ್ರೀಮತಿ ಸುಮಿತ್ರಾ ಬಾಯಿ ಮತ್ತು 
ಎಸ್‌.ಆರ್‌.ಆರ್‌. ಕುಟುಂಬದವರು ಈ ಕೃತಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ಶ್ರೀ ತುಳಸೀ 
ಯಾ ದೃಷ್ಟಾ ನಿಖಿಲಾಘಸಂಘಶಮನೀ ಸ್ಪೃಷ್ಟಾವಪುಃ ಪಾವನೀ 
ರೋಗಾಣಾಮಭಿವಂದಿತಾ ನಿರಸನೀ ಸಿಕ್ತಾಂತಕತ್ರಾಸಿನೀ । 


ಪ್ರತ್ಯಾಸಕ್ತಿವಿಧಾಯಿನೀ ಭಗವತಃ ಕೃಷ್ಣಸ್ಯ ಸಂರೋಪಿತಾ 


ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಕೈ ತುಲಸ್ಕೈ ನಮಃ ॥ 


ಪ್ರಸೀದ ತುಲಸೀದೇವಿ ಪ್ರಸೀದ ಹರಿವಲ್ಲಭೇ । 
ಕ್ಷೀರೋದಮಥನೋದ್ಧೂತೇ ತುಲಸೀತ್ವಾಂ ನಮಾಮ್ಯಹಮ್‌ ॥ 


"ಉತ್ಕಾನದ್ವಾದಶಿ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ॥। ಶ್ರಾವಣ ॥ 

ಶುದ್ಧ ॥। ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ। ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗಾುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು : ೧೧೦ 


ಪ್ರಕಾಶಕರು : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


© : No portion of this book or other books of the set of 30 can 


be published through WhatsApp or facebook or by way 
of scanning. Anybody indulging in such activity would be 
observed by the ALMIGHTY. 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 
ಅಕ್ಬರ ಜೋಡಣೆ : ಶ್ರೀಮತಿ ನಾಗಲತಾ 


ಮುಖಪುಟ : ಶ್ರೀವಿಶ್ವಾತ್ಮಾ 
ಕಾರ್ತಿಕ ಜೋಷಿ 
ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


ದಿ॥ ಶ್ರೀ ಶ್ರೀಧರಗಡ್ಡ ರಾಮರಾವ್‌ (1926-2011) 


ಇವರ ಸ್ಮರಣಾರ್ಥ ಇವರ ಧರ್ಮಪತ್ನಿ ಶ್ರೀಮತಿ ಸುಮಿತ್ರಾ ಬಾಯಿ ಮತ್ತು 
ಎಸ್‌.ಆರ್‌.ಆರ್‌. ಕುಟುಂಬದವರು ಈ ಕೃತಿಯ ಸೇವೆಯನ್ನು ಸಲ್ಲಿಸಿರುತ್ತಾರೆ. 


ಶ್ರೀ ತುಳಸೀ 
ಯಾ ದೃಷ್ಟಾ ನಿಖಿಲಾಘಸಂಘಶಮನೀ ಸ್ಪಷ್ಟಾವಪುಃ ಪಾವನೀ 
ರೋಗಾಣಾಮಭಿವಂದಿತಾ ನಿರಸನೀ ಸಿಕ್ತಾಂತಕತ್ರಾಸಿನೀ । 
ಪ್ರತ್ಯಾಸಕ್ತಿವಿಧಾಯಿನೀ ಭಗವತಃ ಕೃಷ್ಣಸ್ಯ ಸಂರೋಪಿತಾ 


ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಕೈ ತುಲಸ್ಕೈ ನಮಃ ॥ 


ಪ್ರಸೀದ ತುಲಸೀದೇವಿ ಪ್ರಸೀದ ಹರಿವಲ್ಲಭೇ । 
ಕ್ಷೀರೋದಮಥನೋದ್ಧೂತೇ ತುಲಸೀ ತ್ವಾಂ ನಮಾಮ್ಯಹಮ್‌ ॥ 


ವಿಷಯಾನುಕ್ರಮಣಿಕೆ 


ತುಳಸೀವಿವಾಹಕ್ಕೆ ಮತ್ತು ಪಬೋಧೋತವಕ್ಕೆ 

ಬೇಕಾಗುವ ಪೂಜಾ ಸಾಮಗ್ರಿಗಳು 
ಉತ್ಸಾನದ್ವಾದಶಿ ಎಂದರೇನು? 
ಉತ್ಥಾನ ದ್ವಾದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು? 
ತುಳಸೀದಾಮೋದರ ವಿವಾಹ 
ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ಉತ್ಸಾನದ್ದಾ ಿದಶಿ ಹಿನ್ನಲೆ 
ತುಳಸಿಯ ಬಗ್ಗೆ ಶ್ರೀಮಧ್ವಾಚಾರ್ಯರು ಏನು ಹೇಳಿದ್ದಾರೆ? 
ತುಳಸಿಗೆ ಯಾವಾಗ ಪೂಜೆ? 
ತುಳಸೀ ಸವಃ 
ತುಳಸಿಯನ್ನು ಬಿಡಿಸುವಾಗ ಹೇಳಬೇಕಾದ ಮಂತ್ರ 
ಮರಣಕಾಲದಲ್ಲಿ ತುಳಸಿಯ ಉಪಯೋಗ 
ತುಳಸೀ ಸ್ತೋತ್ರ 
ತುಳಸೀ ಪೂಜೆ ಹಾಡು 
ಕಾರ್ತಿದ ದೀಪೋತ್ಸವ 
ರಂಗಪೂಜಾ 
ಅನಿರುದ್ಧಸಂಹಿತೆಯಲ್ಲಿ ದೀಪೋತ್ಸವದ ಬಗ್ಗೆ 
ಪಂಚರಾತ್ರಾಗಮೋಕ್ತ ವನಭೋಜನ ಮಾಹಾತ್ಮೆ 
ಅಡುಗೆಗಳು 


ಮುನ್ನುಡಿ 


ಅಮೃತಮಥನದ ಸಂದರ್ಭದಲ್ಲಿ ಧನ್ವಂತರಿರೂಪಿಯಾದ ಭಗವಂತನ 
ಆನಂದಾಶ್ರುವಿನಿಂದ ಜನಿಸಿದವಳೇ ತುಳಸೀ. ಉತ್ಕಾನದ್ವಾದಶಿಯ ದಿವಸವೇ ಇವಳು 
ಜನಿಸಿದ್ದಾಳೆ. ತುಳಸಿಯಲ್ಲಿರುವ ಲಕ್ಷ್ಮೀದೇವಿಗೆ ಕಾರ್ತೀಕದಾಮೋದರನ ಜೊತೆ 
ವಿವಾಹವು ಉತ್ಸಾನದ್ವಾದಶಿಯ ದಿವಸ ನಡೆಯುತ್ತದೆ. 


ಇಂಥ ತುಳಸಿಯ ಮಹಿಮೆ, ಮಹತ್ತ್ವ, ತುಳಸಿಯ ಆರಾಧನೆ, ತುಳಸೀ ಗಿಡಗಳ 
ಸಂರಕ್ಷಣೆ, ತುಳಸೀ ದಳಗಳ ಸಂಗ್ರಹ, ತುಳಸಿ ಅರ್ಚನೆ, ತುಳಸೀ ಮೃತ್ತಿಕಾ, ತುಳಸೀ 
ಮಾಲೆಯಧಾರಣೆ, ತುಳಸಿ ಸ್ತೋತ್ರ, ತುಳಸೀ ವಿವಾಹ. ಇವೆಲ್ಲದರ ಬಗ್ಗೆ ಶಾಸ್ತ್ರದ 
ಆಧಾರದಲ್ಲಿ ಅನೇಕ ಮಾಹಿತಿಗಳನ್ನು ಈ ಹೊತ್ತಿಗೆಯಲ್ಲಿ ಸಂಗ್ರಹಿಸಲಾಗಿದೆ. 

ಉತ್ಕಾನದ್ದಾ ದಶಿಯ ದಿವಸ ತುಳಸೀವೃಂದಾವನದಲ್ಲಿ ನೆಲ್ಲೀಗಿಡದ 
ಟೊಂಗೆಯನ್ನು ಇಟ್ಟು ನೆಲ್ಲಿಕಾಯಿಗಳಿಂದ ಆರತಿ ಮಾಡುವುದಷ್ಟೇ ಕೆಲವರಲ್ಲಿ 
ಉಳಿದುಕೊಂಡಿರುವ ಸಂಪ್ರದಾಯವಾಗಿದೆ. ಉತ್ಕಾನದ್ವಾದಶಿ ಎಂದರೇನು? 
ಉತ್ಸಾನದ್ವಾದಶಿಯ ದಿವಸ ಮಾಡಬೇಕಾದ ಕರ್ತವ್ಯಗಳು ಎಷ್ಟು? ಪ್ರಬೋಧೋತ್ಸವ 
ಎಂದರೇನು? ತುಳಸಿಯ ಮಹತ್ತ್ವವೇನು? ಈ ಎಲ್ಲವಿಚಾರವನ್ನು ತಿಳಿಸುವ ಜೊತೆಗೆ 
ತುಳಸೀಸ್ತೋತ್ರ, ತುಳಸಿಯ ಬಗ್ಗೆ ಇರುವ ದಾಸರಾಯರ ಪದ್ಯ ಇವುಗಳನ್ನೂ ಕೂಡ 
ಈ ಹೊತ್ತಿಗೆಯಲ್ಲಿ ಸಂಗ್ರಹಿಸಲಾಗಿದೆ. ಭಗವಂತನ ಅನುಗ್ರಹವನ್ನು ನಾವು 
ಪಡೆಯಬೇಕೆಂದರೆ ಭಕ್ತಿಯಿಂದ ತುಳಸಿಯ ಆರಾಧನೆಯನ್ನು ಮಾಡಬೇಕು. ಆದ್ದರಿಂದ 
ತುಳಸಿಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಉತ್ಸಾನದ್ವಾದಶಿಯ 


-5- 


ಉತಾನದಾ ದಶಿ 
$೪ ದ್‌ 


ಪರ್ವಕಾಲದಲ್ಲಿ ಈ ತುಳಸಿಯ ಬಗ್ಗೆ ತಿಳಿದುಕೊಂಡು, ತನ್ಮೂಲಕ ಭಗವಂತನ 
ಸೇವೆಗೈಯ್ದು ಕೃತಕೃತ್ಯರಾಗೋಣ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಶ್ರೀಮತಿ ಸುಮಿತ್ರಾ ಬಾಯಿ ಮತ್ತು 
ಎಸ್‌.ಆರ್‌.ಆರ್‌. ಕುಟುಂಬದವರಿಗೆ ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ದಿ॥ ಶ್ರೀ ಶ್ರೀಧರಗಡ್ಡ 
ರಾಮರಾವ್‌ರವರಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು 
ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ-ವಿಚಾರ 
ಉತ್ಕಾನದ್ವಾದಶಿ, ಪ್ರಬೋಧೋತ್ಸವ, 


ಕೀರಾಬಿಗಳ ಬಗ್ಗೆ 
ಬ ಛು (1 


RTT 


NA 


yy 


ಸಲಲ 


ಕ್‌ 


ಇರ 
ಕೆ 


ಉತಾನದಾ ದಶಿ 
೪ ವ 


ತುಳಸೀವಿವಾಹಕ್ಕೆ ಮತ್ತು ಪ್ರಬೋಧೋತ್ಸವಕ್ಕೆ 
ಬೇಕಾಗುವ ಪೂಜಾ ಸಾಮಗ್ರಿಗಳು 
೫. ಶುದ್ಧ ಹಸುವಿನ ಹಾಲು. 
ಸ ಸಾಯಂಕಾಲದ ಕ್ಷೀರಾಬ್ದಿಗೆ ಪ್ರತ್ಯೇಕವಾದ ಶಾಲಗ್ರಾಮ 
* ಶ್ರೀಕೃಷ್ಣನ ಪ್ರತಿಮೆ 
೫ ಸುದರ್ಶನಚಕ್ರ 
೫% ವಿಷ್ಣುಪಾದ 
೫ ಚಕ್ರಾಂಕಿತ 
೫ ನೆಲ್ಲಿಕಾಯಿಗಳು 
೫ ನೆಲ್ಲಿಗಿಡ (ನೆಲ್ಲಿಗಿಡ ಇಲ್ಲದಿದ್ದರೆ, ನೆಲ್ಲಿಗಿಡದ ಟೊಂಗೆ) 
೫% ನೆಲ್ಲಿಕಾಯಿಯ ಹಾರ 
% ನೆಲ್ಲಿಕಾಯಿಯಲ್ಲಿ ತುಪ್ಪದ ದೀಪ. 
ಸೀ ಪೂಜಾಸಾಮಗ್ರಿಗಳು 
* ಗೆಜ್ಜೆವಸ್ತ 
೫ ನೈವೇದ್ಯ ಪದಾರ್ಥಗಳು 
% ತುಳಸೀ ವೃಂದಾವನಕ್ಕೆ ಸುಣ್ಣ ಹಚ್ಚಿ ರಂಗೋಲಿ ಬರೆದು ಗೋಮಯದಿಂದ 
ಸಾರಿಸಿ ಹೂವಿನಿಂದ ಅಲಂಕರಿಸಿರಬೇಕು. 


ಉತಾನದಾ ದಶಿ 
೪ ಪ 


ಉತ್ಸಾನದ್ದಾ ದಶಿ ಎಂದರೇನು 9? 


೧. ಭಗವಂತನು ನಿದ್ರೆಯಿಂದ ಎದ್ದೇಳುವ ದ್ವಾದಶಿಯಾದ್ದರಿಂದ ಇದನ್ನು 
ಉತ್ಕಾನದ್ವಾ ದಶಿ ಎಂಬುದಾಗಿ ಕರೆಯುತ್ತಾರೆ. 


೨. ಶೇತೇ ವಿಷ್ಣುಃ ಸದಾಷಾಢೇ ಭಾದ್ರೇ ಚ ಪರಿವರ್ತತೇ । 
ಕಾರ್ತಿಕೇ ಪರಿಬುದ್ಧ್ಯೇತಾ ಶುಕ್ಲಪಕ್ಷೇ ಹರೇರ್ದಿನೇ ॥ (ಮತ್ತ್ಯಪುರಾಣ) 


ಆಷಾಢದ ಶುಕ್ಲಪಕ್ಚದ ಏಕಾದಶಿಯಂದು ಮಹಾವಿಷ್ಣುವು ಕ್ಷೀರಸಮುದ್ರದಲ್ಲಿ 
ಮಲಗುತ್ತಾನೆ. ಭಾದ್ರಪದಮಾಸದ ಶುಕ್ಗಪಕ್ಷದ ಏಕಾದಶಿಯಂದು 
ಎಡಮಗ್ಗಲಿನಿಂದ ಬಲಮಗ್ಗಲಿಗೆ ಹೊರಳುತ್ತಾನೆ. ಕಾರ್ತೀಕಮಾಸದ ಶುಕ್ಲಪಕ್ಚದ 
ಏಕಾದಶಿಯಂದು ನಿದ್ರೆಯಿಂದ ಎದ್ದೇಳುತ್ತಾನೆ. 


೩. ನಿಶಿ ಸ್ವಾಪೋ ದಿವೋತ್ಥಾನಂ ಸಂಧ್ಯಾಯಾಂ ಪರಿವರ್ತನಂ । 
ಅನ್ಯತ್ರಪಾದಯೋಗೇಶಪಿ ದ್ವಾದಶ್ಯಾಮೇವ ಕಾರಯೇತ್‌ ॥ 


ಎಂಬ ಭವಿಷ್ಯಪುರಾಣದ ಮಾತಿನಂತೆ ಏಕಾದಶಿಯ ದಿವಸ ನಿದ್ರೆಯಿಂದ 
ಕಣ್ಣುಬಿಟ್ಟ ಭಗವಂತನನ್ನು ದ್ದಾ ದಶಿಯ ಸಂಧ್ಯಾಕಾಲದಲ್ಲಿಯೇ ನಾವು 
ಮೇಲೆಬ್ಬಿಸಬೇಕು. 

೪, "ದ್ವಾದಶ್ಯಾಂ ಸಂಧಿಸಮಯೇ ನಕ್ಪತ್ರಾಹಾಮಸಂಭವೇ' ದ್ವಾದಶಿಯ ದಿವಸ 
ಸಂಧ್ಯಾಕಾಲದಲ್ಲಿ ನಕ್ಷತ್ರಗಳು ಹುಟ್ಟದೇ ಇರುವಾಗ ಭಗವಂತನನ್ನು ನಿದ್ರೆಯಿಂದ 
ಎಬ್ಬಿಸಬೇಕು. 


೫. ವರ್ಷದಲ್ಲಿ ಒಟ್ಟು ಐದು ಉತ್ಸವಗಳು ಅತ್ಯಂತ ಶ್ರೇಷ್ಠವಾಗಿವೆ. 


೧. ಪವಿತ್ರೋತವ, ೨. ಕಾರ್ತಿಕೋತ್ಸವ, ೩. ಫಲೋತ್ಸವ, ೪. ದವನೋತ್ತವ, 
೫. ವಸಂತೋತ್ಸವ. ಈ ಐದರಲ್ಲೂ ಕಾರ್ತಿಕೋತವಕ್ಕೆ ಹೆಚ್ಚಿನ ಮಹತ್ವವಿದೆ. 
ಈ ಐದು ಉತ್ಸವಗಳನ್ನು ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಆಚರಿಸಲೇಬೇಕು. 


ಉತಾನದಾ ದಶಿ 
ಛಿ ವ 


ತುಳಸೀವಿವಾಹಕ್ಕೆ ಮತ್ತು ಪ್ರಬೋಧೋತ್ಸನಕ್ಕೆ 
ಬೇಕಾಗುವ ಪೂಜಾ ಸಾಮಗ್ರಿಗಳು 
೫. ಶುದ್ಧ ಹಸುವಿನ ಹಾಲು. 
ಸ ಸಾಯಂಕಾಲದ ಕ್ಷೀರುಬ್ಬಿಗೆ ಪ್ರತ್ಯೇಕವಾದ ಶಾಲಗ್ರಾಮ 
# ಶ್ರೀಕೃಷ್ಣನ ಪ್ರತಿಮ 
೫% ಸುದರ್ಶನಚಕ್ರ 
* ವಿಷ್ಣುಪಾದ 
೫ ಚಕ್ರಾಂಕಿತ 
% ನೆಲ್ಲಿಕಾಯಿಗಳು 
% ನೆಲ್ಲಿಗಿಡ (ನೆಲ್ಲಿಗಿಡ ಇಲ್ಲದಿದ್ದರೆ, ನೆಲ್ಲಿಗಿಡದ ಟೊಂಗೆ) 
% ನೆಲ್ಲಿಕಾಯಿಯ ಹಾರ 
% ನೆಲ್ಲಿಕಾಯಿಯಲ್ಲಿ ತುಪ್ಪದ ದೀಪ. 
* ಪೂಜಾಸಾಮಗ್ರಿಗಳು 
% ಗೆಜ್ಜೆವಸ್ತ 
೫% ನೈವೇದ್ಯ ಪದಾರ್ಥಗಳು 
% ತುಳಸೀ ವೃಂದಾವನಕ್ಕೆ ಸುಣ್ಣ ಹಚ್ಚಿ ರಂಗೋಲಿ ಬರೆದು ಗೋಮಯದಿಂದ 
ಸಾರಿಸಿ ಹೂವಿನಿಂದ ಅಲಂಕರಿಸಿರಬೇಕು. 


ಉತಾನದಾದಶಿ 
೪ ಪ 


ಉತ್ಕಾನದ್ದಾ ದಶಿ ಎಂದರೇನು 9? 


೧. ಭಗವಂತನು ನಿದ್ರೆಯಿಂದ ಎದ್ದೇಳುವ ದ್ವಾದಶಿಯಾದ್ದರಿಂದ ಇದನ್ನು 
ಉತ್ಸಾನದ್ವಾದಶಿ ಎಂಬುದಾಗಿ ಕರೆಯುತ್ತಾರೆ. 


೨. ಶೇತೇ ವಿಷ್ಣುಃ ಸದಾಷಾಢೇ ಭಾದ್ರೇ ಚ ಪರಿವರ್ತತೇ । 
ಕಾರ್ತಿಕೇ ಪರಿಬುದ್ಧ್ಯೇತಾ ಶುಕ್ಲಪಕ್ಷೇ ಹರೇರ್ದಿನೇ ॥ (ಮತ್ಸ್ಯಪುರಾಣ) 


ಆಷಾಢದ ಶುಕ್ಲಪಕ್ಚದ ಏಕಾದಶಿಯಂದು ಮಹಾವಿಷ್ಣುವು ಕ್ಷೀರಸಮುದ್ರದಲ್ಲಿ 
ಮಲಗುತ್ತಾನೆ. ಭಾದ್ರಪದಮಾಸದ ಶುಕ್ನಪಕ್ಷದ ಏಕಾದಶಿಯಂದು 
ಎಡಮಗ್ಗಲಿನಿಂದ ಬಲಮಗ್ಗಲಿಗೆ ಹೊರಳುತ್ತಾನೆ. ಕಾರ್ತೀಕಮಾಸದ ಶುಕ್ಲಪಕ್ಷದ 
ಏಕಾದಶಿಯಂದು ನಿದ್ರೆಯಿಂದ ಎದ್ದೇಳುತ್ತಾನೆ. 


೩. ನಿಶಿ ಸ್ವಾಪೋ ದಿವೋತ್ಥಾನಂ ಸಂಧ್ಯಾಯಾಂ ಪರಿವರ್ತನಂ । 
ಅನ್ಯತ್ರಪಾದಯೋಗೇಶಪಿ ದ್ವಾದಶ್ಯಾಮೇವ ಕಾರಯೇತ್‌ ॥ 


ಎಂಬ ಭವಿಷ್ಯಪುರಾಣದ ಮಾತಿನಂತೆ ಏಕಾದಶಿಯ ದಿವಸ ನಿದ್ರೆಯಿಂದ 
ಕಣ್ಣುಬಿಟ್ಟ ಭಗವಂತನನ್ನು ದ್ವಾದಶಿಯ ಸಂಧ್ಯಾಕಾಲದಲ್ಲಿಯೇ ನಾವು 
ಮೇಲೆಬ್ಬಿಸಬೇಕು. 

೪. "ದ್ವಾದಶ್ಯಾಂ ಸಂಧಿಸಮಯೇ ನಕ್ಪತ್ರಾಣಾಮಸಂಭವೇ' ದ್ವಾದಶಿಯ ದಿವಸ 
ಸಂಧ್ಯಾಕಾಲದಲ್ಲಿ ನಕ್ಷತ್ರಗಳು ಹುಟ್ಟದೇ ಇರುವಾಗ ಭಗವಂತನನ್ನು ನಿದ್ರೆಯಿಂದ 
ಎಬ್ಬಿಸಬೇಕು. 

೫. ವರ್ಷದಲ್ಲಿ ಒಟ್ಟು ಐದು ಉತ್ಸವಗಳು ಅತ್ಯಂತ ಶ್ರೇಷ್ಠವಾಗಿವೆ. 

೧. ಪವಿತ್ರೋತ್ಸವ, ೨. ಕಾರ್ತಿಕೋತ್ಸವ, ೩. ಫಲೋತ್ಸವ, ೪. ದವನೋತ್ಸವ, 
೫. ವಸಂತೋತ್ಸವ. ಈ ಐದರಲ್ಲೂ ಕಾರ್ತಿಕೋತ್ಸವಕ್ಕೆ ಹೆಚ್ಚಿನ ಮಹತ್ವವಿದೆ. 
ಈ ಐದು ಉತ್ಸವಗಳನ್ನು ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಆಚರಿಸಲೇಬೇಕು. 


ಉತಾನದಾ ದಶಿ 
ಛಿ ವ 


೬. 


೧೦. 


೧೧. 


೧೨. 


ದ್ವಾದಶಿಗೆ )ನದ್ದಾ ಿದಶಿ ಎಂಬ ಹೆಸರು ಇರುವಂತೆ ಏಕಾದಶೀತಿಥಿಗೆ 
ಪ್ರಭೋದಿನೀ ಏಕಾದಶಿ ಎಂಬ ಹೆಸರು ಇರುತ್ತದೆ. 


ಉತ್ಕಾನದ್ವಾದಶಿ ಎಂಬ ಹೆಸರಿನಂತೆ ಕ್ಷೀರಾಬ್ದಿವ್ರತ, ತುಳಸೀವಿವಾಹ, 
ತುಳಸೀಮದುವೆ, ಪ್ರಬೋಧೋತ್ಸವ ಮತ್ತು ಕಾರ್ತಿಕೋತ್ಸವ ಇವೇ 
ಮೊದಲಾದ ಹಲವಾರು ಹೆಸರುಗಳಿಂದ ಈ ದಿವಸವು ಪ್ರಸಿದ್ಧವಾಗಿದೆ. 


ರೇವತೀ ನಕ್ಷತ್ರದ ಯೋಗವಿಲ್ಲದ ಕಾರ್ತಿಕಶುದ್ಧದ್ದಾದಶಿಯು ಶ್ರೇಷ್ಟವಾಗಿರುತ್ತದೆ. 
ರೇವತೀ ನಕ್ಷತ್ರವು ಇರುವುದೇ ಆಗಿದ್ದಲ್ಲಿ, ರೇವತೀ ನಕ್ಷತ್ರದ ನಾಕನೆಯ 
ಪಾದವನ್ನಾದರೂ ಕೂಡ ಪರಿತ್ಯಾಗ ಮಾಡಬೇಕೆಂದು ಹೇಳುತ್ತಾರೆ. 


ಉಡುಪಿಕೃಷ್ಣಮಠದಲ್ಲಿ ಕಾರ್ತಿಕಮಾಸದ ಶುಕ್ಲಫಕ್ಟದ ಪ್ರತಿಪತ್‌ ತಿಥಿಯಿಂದ 
ದ್ವಾದಶಿ ತಿಥಿಯತನಕ ಪ್ರತಿನಿತ್ಯವು ಬೆಳಗಿನ Ma ನಾಕು ಗಂಟೆಯಿಂದ 
ಎತುಮೂವತರ ತನಕ ಉಷಣಾಲದಲ್ಲಿ ಭಗವಂತನನ್ನು ಪಂಚವಾದ್ಯಗಳಿಂದ 
ಎಬ್ಬಿಸುವ ಸೇವೆಯನ್ನು ಮಾಡುತ್ತಾರೆ. 


ಉತ್ಸಾನದ್ವಾದಶಿಯ ಸಾಯಂಕಾಲದಲ್ಲಿ (೪-೩೦ಕ್ಕೆ) ಮನೆಯ ಹೊರಗೆ 
ಇರುವ ತುಳಸೀಕಟ್ಟೆಯ ಸನ್ನಿಧಾನದಲ್ಲಿ ಭಗವಂತನಿಗೆ ಕ್ಷೀರಾಭಿಷೇಕವನ್ನು 
ಮಾಡಿ, ನಿದ್ರೆಯಿಂದ ಎಬ್ಬಿಸಬೇಕು. 


ಕ್ಷೀರಸಮುದ್ರದಲ್ಲಿ ಪವಡಿಸಿದ ಭಗವಂತನು ಈಗ ಎದ್ದಿದ್ದಾನೆ ಎಂಬುದಾಗಿ 
ಅನುಸಂಧಾನ ಮಾಡಿಕೊಂಡು ವೈಭವೋಪೇತವಾದ ವಿಷ್ಣುಪೂಜೆಯನ್ನು 
ಆಚರಿಸಬೇಕು. 


ಮುಂದೆ ನೀಡಿದ ನೇತ್ರೋನ್ಮೀಲನ ಮಂತ್ರವನ್ನು ಉಚ್ಛಸ್ತರದಲ್ಲಿ ಪಠಿಸುತ್ತಾ 
ಕಣ್ಮುಚ್ಚಿದ ಭಗವಂತನು ಕಣ್‌ತೆರೆಯುತ್ತಿದ್ದಾನೆ ಅವನ ದೃಷ್ಟಿನನ್ನ ಮೇಲೆ ಬಿದ್ದು, 
ನನ್ನ ಪಾಪಗಳೆಲ್ಲವೂ ಪರಿಹಾರವಾಗಿ ಭಗವಂತನ ಕೃಪಾಭಾಜನನಾಗಿರುತ್ತೇನೆ 
ಎಂಬುದಾಗಿ ತಿಳಿದುಕೊಳ್ಳಬೇಕು. 


-10- 


ಉತಾನದಾ ದಶಿ 
೪ ಅಷ 


೧೩. ಹೀಗೆ ಕ್ಷೀರಸಮುದ್ರದಲ್ಲಿ ಮಲಗಿದ ಭಗವಂತನನ್ನು ಎಬ್ಬಿಸುವ ದ್ವಾದಶಿಯು 


೧. 


ಉತ್ಸಾನದ್ವಾದಶಿ ಎಂಬುದಾಗಿ ಕರೆಸಿಕೊಳ್ಳುತ್ತದೆ. ಇದರ ಆಚರಣೆಯಿಂದ 
ಸಮಸ್ತ ಸನ್ಮಂಗಳಗಳನ್ನು ದಯಪಾಲಿಸುತ್ತಾನೆ. 


ಉತ್ಥಾನ ದಾ ಿದಶಿಯ ಆಚರಣೆಯನ್ನು ಹೇಗೆ ಮಾಡಬೇಕು 9 


ತುಳಸೀವೃಂದಾವನದ ಬುಡದಲ್ಲಿ ನೆಲ್ಲಿಗಿಡದ (ಧಾತ್ರೀವ್ಯಕ್ಷದ) ಕೊಂಬೆಯನ್ನಿಟ್ಟು 
ಅದರ ಎದುರಿನಲ್ಲಿ ಭಗವಂತನ ಪ್ರತಿಮೆ ಮತ್ತು ಶಾಲಗ್ರಾಮಗಳನ್ನಿಟ್ಟು 
ಪೂಜಿಸುವುದು ಎಲ್ಲೆಡೆ ಇರುವ ಸಂಪ್ರದಾಯವಾಗಿದೆ. 


ಧಾತ್ರೀವೃಕ್ಷದ ಟೊಂಗೆಯನ್ನು ಕತ್ತರಿಸಿ, ತುಳಸಿಗಿಡದ ಜೊತೆ ಇಡುವುದು 
ಶ್ರೇಷ್ಠಪಕ್ಕವಲ್ಲ. ಧಾತ್ರೀವೃಕ್ಸ ಇರುವಲ್ಲಿಯೇ ತುಳಸಿವೃಂದಾವನವನ್ನು 
ತೆಗೆದುಕೊಂಡು ಹೋಗಿ, ಅಲ್ಲಿ ಭಗವಂತನಿಗೆ ಪೂಜೆ ಮಾಡುವುದೇ 
ಶ್ರೇಷ್ಠಪಕ್ಕವಾಗಿದೆ. 

ಕೆಲವೊಂದು ಯಜ್ಞಭಾಗಗಳಿಗೆ ಬಿಟ್ಟು, ಉಳಿದ ಯಾವುದೇ 
ಧಾರ್ಮಿಕವಿಧಾನಗಳಿಗೆ ವೃಕ್ಷವನ್ನು ಕತ್ತರಿಸುವುದು ಅಧರ್ಮವಾಗುತ್ತದೆ. 
ಆದ್ದರಿಂದ ನೆಲ್ಲಿಮರದ ಟೊಂಗೆಯನ್ನು ಕತ್ತರಿಸಿ ತರುವುದು ಶಾಸ್ತ್ರೀಯವಲ್ಲ. 
ಮತ್ತು ಯಾವುದೇ ಗ್ರಂಥಗಳಲ್ಲಿಯೂ ಕೂಡ ಹಾಗೆ ಹೇಳಿರುವುದಿಲ್ಲ. 
ಆದರೆ ಇಂದು ವ್ಯಾಪಕವಾಗಿ ನೆಲ್ಲಿಮರದ ಟೊಂಗೆಯನ್ನು ತಂದು ಪೂಜಿಸುವ 
ವಾಡಿಕೆಯು ಬಂದಿದೆ. ಇದನ್ನು ಅಧಮಪಕ್ಕವೆಂದೇ ತಿಳಿದುಕೊಳ್ಳಬೇಕು. 
"ನಾ5ಶಕ್ಕೇ ಶಾಸ್ತ್ರಚೋದನಾ' ಎಂಬ ಮಾತಿನಂತೆ ಅಶಕ್ಯವಿದ್ದಾಗ ಮಾತ್ರ ಇಂಥ 
ಸಂಪ್ರದಾಯಗಳು ಅನುಕರಣೀಯವಾಗುತ್ತವೆ. 


ನೆಲ್ಲಿಕಾಯಿಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಇಂದು ಆರತಿ ಮಾಡಬೇಕು. 
ಐದು, ಏಳು, ಒಂಬತ್ತು ನೆಲ್ಲಿಕಾಯಿಗಳನ್ನಿಟ್ಟು ಆರತಿ ಮಾಡಬೇಕು. ಮತ್ತು 
ದೀಪಸ್ತಂಭಗಳಲ್ಲಿಯೂ ನೆಲ್ಲಿಕಾ ಯಿಯನ್ನಿಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. 


-11- 


ಉತಾನದಾ ದಶಿ 
ಧ್‌ 


೧೦ 


೧೧. 


೧೨. 


೧೩. 


ನೆಲ್ಲಿಕಾಯಿಗಳನ್ನು ಬಾಳೇನಾರಿನಲ್ಲಿ ಪೋಣಿಸಿ ಭಗವಂತನಿಗೆ ಹಾರವನ್ನಾಗಿ 
ಮಾಡಿ, ಸಮರ್ಪಣೆ ಮಾಡಬೇಕು. ಸಾಧ್ಯವಿದ್ದರೆ ನೆಲ್ಲೀಗಿಡದ ಕಡ್ಡಿಯಿಂದ 
ಮಣಿಗಳನ್ನು ಮಾಡಿ ಮಾಲೆಯನ್ನು ಮಾಡಿ, ಅದನ್ನೂ ಕೂಡ ಭಗವಂತನಿಗೆ 
ಸಮರ್ಪಣೆ ಮಾಡಬೇಕು. 


ಶಮೀಪತ್ರವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂತೆ ಧಾತ್ರೀವ್ಯಕ್ಷದ 
ಪತ್ರಗಳನ್ನೂ ಕೂಡ ಇಂದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. 
(ಪೂಜಾಸಂದರ್ಭದಲ್ಲಿ ತುಳಸಿಯ ಜೊತೆ ನೆಲ್ಲಿಮರದ ಎಲೆಗಳನ್ನು 
ಏರಿಸಬೇಕು) 


ಏಕಾದಶೀ ದಿವಸದಂದು ತುಳಸೀ ವೃಂದಾವನಕ್ಕೂ ಹಾಗೂ ಅದರ ಸುತ್ತಲಿನ 


ಪರಿಸರಕ್ಕೂ ಸುಣ್ಣ ಬಣ್ಣಗಳನ್ನು ಹಚ್ಚಿರಬೇಕು. ತೋರಣಗಳಿಂದ 
ಅಲಂಕರಿಸಬೇಕು. 


, ತುಳಸೀವೃಂದಾವನಕ್ಕೆ ಕಾವೀಬಣ್ಣವನ್ನು ಹಚ್ಚದೇ ಇರಬಾರದು. ಮತ್ತು ಸುತ್ತಲೂ 


ಎನಿ 


ರಂಗವಲ್ಲಿಗಳನ್ನೂ ಕೂಡ ಹಾಕಲೇಬೇಕು. 


ತುಳಸೀವೃಂದಾವನವನ್ನು ಮನೆಯ ಒಳಗೆ ತಂದು ಪೂಜಿಸುವುದು 
ಉತ್ತಮಪಕ್ಷವಲ್ಲ. ಮನೆಯ ಹೊರಗೆ ಸ್ಥಳಾವಕಾಶ ಇಲ್ಲದಿದ್ದಾಗ ಅಣ ಮನೆಯ 
ಒಳಗೆ ಬಟು 


ಭಗವಂತನ ಪೂಜೆಯ ಅನಂತರ ತುಳಸೀ ಪೂಜೆಯನ್ನು ಮಾಡಿ, ಅನಂತರವೇ 
ಮುಖ್ಯಪ್ರಾಣದೇವರ ಪೂಜೆಯನ್ನು ಮಾಡಬೇಕು. ಉಡುಪಿ ಶ್ರೀಕೃಷ್ಣಮಠದ 
ಸಂಪ್ರದಾಯ ಹೀಗೆಯೇ ಇರುತ್ತದೆ. ಅದನ್ನನುಸರಿಸುವುದು ಸೂಕ್ತ. 


ಪ್ರಾತಃಕಾಲದಲ್ಲಿ ವಾದ್ಯಥೋಷಗಳನ್ನು ಹಾಗೂ ಶಂಖಾನಾದವನ್ನು 
ಮಾಡಬೇಕು. ಸಾಯಂಕಾಲದ ಸಮಯದಲ್ಲಿಯೂ ಭಗವಂತನನ್ನು ಎಬ್ಬಿಸಲು 
ವಿಶೇಷವಾಗಿ ಪಂಚವಾದ್ಯಘೋಷಗಳನ್ನು, ಸಾಧ್ಯವಾಗದಿದ್ದರೆ ಶಂಖನಾದವನ್ನು 


ಎಡೆ). 


ಉತಾನದಾ ದಶಿ 
೪ ೧ಐೀವ 


೧೪. 


೧೫. 


೧೬. 


೧೭. 


೧೮. 


೧೯. 


೨೦. 


ಮಾಡಬೇಕು. ಶಂಖವು ಇಲ್ಲದಿದ್ದ ಪಕ್ಚದಲ್ಲಿ ಭಗವಂತನನ್ನು ಎಬ್ಬಿಸುವ 
ಮಂತ್ರಗಳನ್ನು ಅನೇಕರು ಒಟ್ಟಿಗೆ ಕೈಮುಗಿದು ಉಚ್ಛಕಂಠದಿಂದ ಪಠಿಸಬೇಕು. 


ಬೆಳಗಿನ ಪೂಜಾಸಮಯದಲ್ಲಿ ಭಗವಂತನ ಪೂಜೆಯ ಅನಂತರ ತುಳಸಿಯ 
ಪೂಜೆಯನ್ನು, ಹಾಗೂ ತುಳಸಿಯ ಜೊತೆಗಿರುವ ಶ್ರೀಕೃಷ್ಣನ ಪೂಜೆಯನ್ನು 
ಮಾಡಲೇಬೇಕು. ಅನಂತರ ಮುಖ್ಯಪ್ರಾಣದೇವರ ಪೂಜೆಯನ್ನು ಮಾಡಬೇಕು. 


ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ತುಳಸೀಪೂಜೆ ಹಾಗೂ 
ಪ್ರಬೋಧೋತವ ಕಾರ್ಯವನ್ನು ನೆರವೇರಿಸಬೇಕು. 


ಬೆಳಗಿನ ಕಾಲದಲ್ಲಿ ನೆಲ್ಲಿಕಾಯಿಯಿಂದ ಆರತಿ ಮಾಡುವಂತೆ, ಸಾಯಂಕಾಲವೂ 
ಕೂಡ ನೆಲ್ಲಿಕಾಯಿಯಿಂದ ಆರತಿಯನ್ನು ಮಾಡಬೇಕು. 


ಬಗೆಬಗೆಯ ಭಕ್ತ 5 ಭೋಜ್ಯಗಳು ಲೇಹ್ಯ, ಪೇಯ, ಚೋಷ್ಯ, ಮೊದಲಾದ 
ವಿವಿಧ ಬಗೆಯ ತಿನಿಸುಗಳನ್ನು ಸಾಯಂಕಾಲದ ಸಮಯದಲ್ಲಿ ಅರ್ಪಣೆ 
ಮಾಡುವುದು ಸೂಕ್ತವಾಗಿರುತ್ತದೆ. 

ದ್ವಾದಶಿಯ ಪಾರಣೆಯನ್ನು ಮುಗಿಸಿದ ಮೇಲೆ ಸಾಯಂಕಾಲದ ತನಕ ನೀರನ್ನೂ 
ಕೂಡ ಕುಡಿಯದೇ ಉಪವಾಸವಿರಬೇಕು. ಸಾಯಂಕಾಲ ಪೂಜೆ 
ಮಾಡುವವನಿಗೆ ಇದು ಅನಿವಾರ್ಯ. ಉಳಿದವರು ಅವರವರ 
ಶಕ್ಕನುಸಾರವಾಗಿ ಆಚರಿಸಬೇಕು. 

ಸಾಯಂಕಾಲ ಸುಮಾರು ೪-೩೦ ಸಮಯಕ್ಕೆ ಶುದ್ಧವಾದ ಮಡಿಸ್ನಾನವನ್ನು 
ಆಚರಿಸಬೇಕು. ಆಗ ಬೆಳಗಿನ ಕಾಲದಲ್ಲಿ ಎಷ್ಟು ಮಡಿ ಇರುತ್ತದೋ, ಅಷ್ಟೇ 
ಮಡಿಯು ಪ್ರಾಪ್ತವಾಗಿರುತ್ತದೆ. ಆದ್ದರಿಂದ ಶುಭ್ರಭಾವನೆಯನ್ನು ಹೊಂದಿ, 
ಪ್ರಬೋಧೋತ್ಸವದ ಆಚರಣೆಯನ್ನು ಮಾಡಬೇಕು. 

ಪ್ರತಿನಿತ್ಯ ಪೂಜಿಸುವ ಎಲ್ಲ ಭಗವಂತನ ಪ್ರತೀಕಗಳನ್ನು ಭೋಜನದ ನಂತರ 
ಪೂಜಿಸಲು ಶಾಸ್ತ್ರಗಳ ಸಮತಿ ಇಲ್ಲ. ಒಂದು ಕೃಷ್ಣನ ಪ್ರತಿಮೆ, ಒಂದು ಶಾಲಗ್ರಾಮ, 


೬13- 


ಉತ್ಸಾನದ್ದಾ ದಶಿ 


ವ 


ಎರಡು ಚಕ್ರಾಂಕಿತ, ಒಂದು ವಿಷ್ಣುಪಾದ ಇಷ್ಟನ್ನು ತಂದು ತುಳಸಿಯ ಸನಿಹದಲ್ಲಿ 
ಇಟ್ಟು ಪೂಜೆಯನ್ನು ಮಾಡಬೇಕು. 


೨೧. ಮೊದಲು ಕ್ಷೀರಾಬ್ದಿಯನ್ನು ಮಾಡಿ, ಅನಂತರ ಸೂರ್ಯಾಸ್ತಕಾಲಕ್ಕೆ 
ಸಂಧ್ಯಾವಂದನೆಯನ್ನು ಮಾಡಬೇಕು. 


೨೨. ಸೂರ್ಯಾಸ್ತದ ನಂತರ ಪ್ರಬೋಧೋತ್ಸವವನ್ನು ಮಾಡುವುದು 
ಶ್ರೇಷ್ಠವಾಗಿರುವುದಿಲ್ಲ. 


“ಬು ಜು ಬು 


ಉತಾನದಾ ದಶಿ 
ಛಿ ೃ 


ತುಳಸೀದಾಮೋದರ ವಿವಾಹ 
ಶ್ರೀಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ । 
ಎಶ್ವೊ ದಯಸ್ಸಿತಿಲಯೋನ್ನಿಯತಿಪ್ರದಾಯ 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಚಖು 
ಸತ್ಯಾರಣಾಯ ವಿತತಾಯ ನಮೋ ನಮಸ್ತೇ ॥ 
ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ 1 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧಸೂದನಃ। 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 
ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ | 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 
ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋನಮಃ ॥ 
ದುಷ್ಟಾನಾಂ ವಿಷಕರ್ತಾ ಸುಚರಿತ ಸುಜನಸ್ತೋಮ ವಿಘ್ನಾಪಹರ್ತಾ । 
ತಸ್ಮಾದ್‌ ವಿಪ್ನಾಧಿಫೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ I 


-16- 


ಉತಾನದಾದಶಿ 
ಛ4 ಪ 
ಪೌಲಸ್ಟೇಚ್ಛಾಂತರಾಯಃ ಸುರಮುನಿಕರಾಭೀಷ್ಟಸಂಪ್ರಾಪ್ರ್ಯಪಾಯಃ। 
ಶ್ರೇಯೋ ವಿಘ್ಣಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ | 


ಡ್‌ 9 ಕ 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇ$ಂಫ್ರಯುಗಂ ಸ್ಮರಾಮಿ ॥ 


ಆಚಮನ 


ಕೇಶವಾಯ ಸ್ವಾಹಾ । ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ । ಹೃಷೀಕೇಶಾಯ 
ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । ಸಂಕರ್ಷಣಾಯ 
ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ನಾಯ ನಮಃ । ಅನಿರುದ್ಧಾಯ ನಮಃ | 
ಪುರುಷೋತ್ಸ್ತಮಾಯ ನಮಃ | ಅಧೋಕ್ಷಜಾಯ ನಮಃ | ನಾರಸಿಂಹಾಯ ನಮಃ | 
ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । ಉಪೇಂದ್ರಾಯ ನಮಃ। ಹರಯೇ 
ನಮಃ । ಶ್ರೀಕೃಷ್ಣಾಯ ನಮಃ । 

(ಆಚಮನವನ್ನು ಎರಡುಬಾರಿ ಮಾಡಬೇಕು) 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ- 
ಛಂದಃ | ಪ್ರುಣಾಯಾಮೇ ವಿನಿಯೋಗಃ | 
ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ | ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಂ । ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌॥ ಓಮಾಪೋಜ್ಯೋತತಿರಸೋತಮೃತಂ 
ಬ್ರಹ್ಮ ಭೂರ್ಭುವಸ್ವರೋಮ್‌ 1 


ಉತಾನದಾ ದಶಿ 
ಛಿ 


ಸಂಕಲ್ಪ. 
ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ 
ಅದ್ಯಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟುವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲಿವಾಹನಶಕೇ 
ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ ಚಾಂದ್ರಮಾನೇನ ಪ್ರಭವಾದಿ 


ಷಷ್ಠಿಸಂವತ್ತರಾಣಾಂ ಮಧ್ಯೇ .......... ನಾಮಸಂವತರೇ ದಕ್ಷಿಣಾಯನೇ 
ಶರದ್‌ ಯತೌ, ಕಾರ್ತೀಕ ಮಾಸ ಶುಕ್ಲಪಕ್ಷೇ ದ್ವಾದಶ್ಯಾಂ ಶುಭತಿಥೌ ............ 
ವಾಸರಯುಕ್ತಾಯಾಂ ......... ನಕ್ಷತ್ರೇ ...... ಯೋಗೇ..... ಕರಣೇ 


ಏವಂಗುಣವಿಶೆಷೇಣವಿಶಿಷ್ಠಾಯಾಂ ಶುಭತಿಥೌ, ಅಸ್ಮಾಕಂ ಸಹ ಕುಟುಂಬಾನಾಂ 
ಕ್ಷೇಮಸ್ಥೆ ಕೈರ್ಯವಿಜಯವೀರ್ಯ ಆಯುರಾರೋಗ್ಯಭಿವೃದ್ಧ ರ್ಥ ಧರ್ಮಾರ್ಥ- 
ಕಾಮಮೋಕ್ಹಾಖ್ಯಚತುರ್ವಿಧಪುರುಷಾರ್ಥಸಿದ್ಧರ್ಥಂ, ಪುತ್ರ-ಪೌತ್ರಾದ್ಯಭಿ- 
ವೃದ್ಧ 'ರ್ಥಂ, ಇಷ್ಟುರ್ಥಸಿದ್ದ ರ್ಥ, ಸೌಮಾಂಗಲ್ಯಾಭಿವೃದ್ಧ ರಂ, ಸಮಸ್ತ- 
ದುರಿತೋಪಕ್ಷಯಾರ್ಥಂ ಜ್ಞಾನಭಕ್ತಿ, ವೈರಾಗ್ಯಸಿದ್ಧ ೂರ್ಹಂ ಚ ವಿಶೇಷತಃ 
ಭಗವದನುಗ್ರಹಸಿದ್ಧ ರ್ಥಂ, ಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಏತನ್ಮಾಸನಿಯಾಮಕ ಶ್ರೀಕಾರ್ತೀಕದಾಮೋದರ ಪ್ರೇರಣಯಾ ಶ್ರೀಕಾರ್ತೀಕ- 
ದಾಮೋದರ ಪ್ರೀತ್ಯರ್ಥಂ ಪ್ರಬೋಧೋತವಪ್ರಯುಕ್ತ ತುಳಸ್ಯಂತರ್ಗತ 
ಶ್ರೀಲಕ್ಷೀನಾರಾಯಣಪ್ರೀತ್ಯರ್ಥಂ ಪ್ರಬೋಧೋತ್ಸವಂ, ತುಳಸೀವಿವಾಹಂ ಚ 
ಕರಿಷ್ಟೇ ॥ 

(ಯಜಮಾನನು ತುಳಸಿ ಹೂ ಮಂತ್ರಾಕ್ಶತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು 
ಪತ್ನಿಯಿಂದ ನೀರು ಹಾಕಿಸಿಕೊಂಡು ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು.) 


ಉತಾನದಾದಶಿ 
$ ಎವ 


ದೀಪ ಹಚ್ಚಬೇಕು 
ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 
ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ತದಾಯಕಃ I 
ದೀಪಜ್ಯೋತಿ ಪರಬ್ರಹ್ಮದೀಪಜ್ಯೋತಿಃ ಜನಾರ್ದನಃ | 
ದೀಪೋಃ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ॥ 
ಶುಭಂ ಕುರುಷ್ಟ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತುತೇ॥ 
ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಸಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪಿ;ಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ॥ 
ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 
ಭೂತೋಚಾ ಟನೆ ಮಾಡಬೇಕು 

ಅಪಸರ್ಪಂತು ಯೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ 
ಯೇ ಭೂತಾಃ ವಿಘ್ಠಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ ॥ 
ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೆವ ತು ರಾಕ್ಸಸಾಃ | 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ॥ 

ಗುರುಗಣಪತಿ ಪೂಜೆ ಮಾಡಬೇಕು 

ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊದಲು ಪೂಜೆ ಮಾಡಬೇಕು. 


ಉತಾನದಾ ದಶಿ 
ಛಿ ವ 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । 
ಆಶ್ವಲಾಯನಾಚಾರ್ಯೇಭ್ಯೋ ನಮಃ । 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 
ಅಸದ್‌ ಗುರುಸಮಾರಂಭಾಂ ಟೀಕಾಕೃತಾದಮಧ್ಯಗಾಮ್‌ । 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ । 
ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 
ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 
ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 
ಸುಮುಖಶ್ಚೈಕದಂತಶ್ಚಕಪಿಲೋ ಗಜಕರ್ಣಕಃ । 
ಲಂಬೋದರಶ್ಚ ಎಕಟೋ ವಿಘ್ಲರಾಜೋ ಗಣಾಧಿಪಃ 111 
ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ 1 2॥ 
ಎದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 
ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ I 3 1 
ಅಭೀಪಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ | 
ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 1141 


ಗಣಾನಾಂ ತ್ವಾ ಗೃತಮದ ಯಷಿಃ 1 ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


-20- 


ಉತಾನದಾದಶಿ 
೪ ವ 


ಶ್ರೀಮಹಾಗಣಪತಯೇ ನಮಃ । ಓಂ ಭೂಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ । ಓಂ ಸ್ವಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 

ಗಣಪತಿಗೆ ಸಂಕ್ಟೇಪವಾಗಿ ಷೋಡಶೋಪಚಾರ ಪೂಜೆ 

ಮಾಡಬೇಕು 

ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ 1 ಮುಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ | ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ 
ಸಮರ್ಪಯಾಮಿ |! ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । 
ಮಹಾಗಣಪತಯೇ ನಮಃ । ನೈವೇದ್ಯಾರ್ಥೇ ಗುಡೋಪಹಾರಮಹಾನೈವೇದ್ಯಂ 
ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷಂ ಸಮರ್ಪಯಾಮಿ | 

ಮಂತ್ರಪುಷ್ಪ ಸಮರ್ಪಯಾಮಿ, ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ। 
ಅವಿಫ್ಲಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 


ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 
ಮಹೋದರೋ ಗಜಮುಖಃ ಪಾಶಾದಂತಾಂಕುಶಾಭಯೇ। 
ಬಿಭ್ರದ್‌ ಧ್ಯೇಯೋ ವಿಪ್ಲಹರಃ ಕಾಮದಸ್ತ್ವರಯಾ ಹ್ಯಯಮ್‌ ॥ 


-21- 


ಉತಾನದಾ ದಶಿ 
$೪ ದ 
ಶ್ರೀಮಹಾಗಣಪತಯೇ ನಮಃ । ಓಂ ಕಿಪ್ರಪ್ರಸಾದಾಯ ನಮಃ । ಪ್ರಾರ್ಥನಾಂ 
ಸಹುರ್ಪಯಾಮಿ ॥ 
ಹೇ ದೇವ ನಿರ್ವಿಘುಂ ಕುರು ॥ 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


ಕಲಶಪೂಜಾ 
ತತ್ತ್ವಾಯಾಮೀತಿ ಶುನಃಶೇಪಯಷಿಃ | ತ್ರಿಷ್ಟುಪ್‌ ಛಂದಃ । 
ವರುಣೋದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತೇ ಯಜಮಾನೋ 
ಹಎರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯರುಶಂಸ ಮಾ ನ ಆಯುಃ ಪ್ರ 
ಮೋಷಿಃ ॥ 


ಓಂ ಭೂಃ ವರುಣಮಾವಾಹಯಾಮಿ | ಓ ಭುವಃ ವರುಣಮಾವಾಹಯಾಮಿ। 
ಓಂ ಸ್ವಃ ವರುಣಮಾವಾಹಯಾಮಿ 1 ಓಂ ಭೂರ್ಭುವಸ್ಟಃ 
ವರುಣಮಾವಾಹಯಾಮಿ । 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ | 


ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ 11 
ಕುಕೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 
ಯಗ್ವೇದೋ5ಧ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ 1 2॥ 


ಅಂಗೈಶ್ಚಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 
ಶಾಂತಿಃ ಪುಷ್ಟಿಶ್ಚಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 
(ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿಃ ಪುಷ್ಟಿಕರೀ ತಥಾ) 131 


೬22. 


ಉತಾನದಾ ದಶಿ 
ಎ ಪ 


ಆಯಾಂತು ಮಮ (ಯಜಮಾನಸ್ಯ) ಶಾಂತ್ಯರ್ಥಂ (ಪೂಜಾರ್ಥಂ) 


ದುರಿತಕ್ಷೆಯಕಾರಕಾಃ । 

ಸರ್ವೇ ಸಮುದ್ರಾ: ಸರಿತಸ್ತೀರ್ಥಾನಿ ಜಲದಾ ನದಾಃ 141 
| ಗಂಗೇ ಚ ಯಮುನೇ ಚೈವ (ಕೃಷ್ಣೇ) ಗೋದಾವರಿ ಸರಸ್ವತಿ | 

ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 151 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ। 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ | ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ | ಅರ್ಯಂ ಸಮರ್ಪಯಾಮಿ | ಪಾದ್ಯಂ 
ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ |! ಮುಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಅಕ್ಷತಾನ್‌ 
ಸಮರ್ಪಯಾಮಿ । ನಾನಾವಿಧ ಪರಿಮಳಪುಷ್ಪಾಣಿ ಸಮರ್ಪಯಾಮಿ । 
ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ 
ನೈವೇದ್ಯಾರ್ಥೇ ಗುಡೋಪಹಾರ (ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲ ಎಂದು 
ಹೇಳಬೇಕು) ಮಹಾನೇವೇದ್ಯಂ ಸಮರ್ಪಯಾಮಿ । ತಾಂಬೂಲಂ 
ಸಮರ್ಪಯಾಮಿ | ನೀರಾಜನಂ ಸಮರ್ಪಯಾಮಿ ।ಟ ಸುವರ್ಣಪುಷ್ಪಂ 
ಸಮರ್ಪಯಾಮಿ । ಮಂತ್ರಪುಷ್ಪಂ ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ 
ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 

ಪೀಠಪೂಜಾ 

ಓಂ ಆಧಾರಶಕ್ತೈ ನಮಃ 1 ಕೂರ್ಮಾಯ ನಮಃ । ಅನಂತಾಯ ನಮಃ । 
ಪೃಥಿವ್ವೈ ನಮಃ । ಇಕ್ಟುಸಾಗರಾಯ ನಮಃ । ರತ್ನದ್ವೀಪಾಯ ನಮಃ । ರತ್ತಮಂಟಪಾಯ 
ನಮಃ । ಅವ್ಯಕ್ತವಿಗ್ರಹಾಯ ನಮಃ | ಧರ್ಮಾಯ ನಮಃ | ಜ್ಞಾನಾಯ ನಮಃ | 


-23- 


ಉತಾನದಾ ದಶಿ 
ಇ 


ವೈರಾಗ್ಯಾಯ ನಮಃ । ಐಶ್ವರ್ಯಾಯ ನಮಃ । ಅಧರ್ಮಾಯ ನಮಃ | ಅಜ್ಞಾನಾಯ 
ನಮಃ । ಅವೈರಾಗ್ಯಾಯ ನಮಃ । ಅನೈಶ್ಚರ್ಯಾಯ ನಮಃ । ಆನಂದಕಂದಾಯ 
ನಮಃ । ಬುದ್ಧಿನಾಳಾಯ ನಮಃ । ಅಹಂಕಾರಬೀಜಾಯ ನಮಃ । ಆಕಾಶಾತ್ಮನೇ 
ಕರ್ಣಿಕಾಯೈ ನಮಃ । ವಾಯ್ವಾತ್ಮನೇ ನಮಃ | ಕೇಸರಾಯ ನಮಃ । ಆಗ್ಮ್ಯಾತ್ಮನೇ 
ದಳಾಯ ನಮಃ । ಪೃಥಿವ್ಯಾತ್ಮನೇ ನಮಃ । ಪರಿವೇಷಾಯ ನಮಃ | ಅಂ 
ಆರ್ಕಮಂಡಲಾಯ ದ್ವಾದಶಕಲಾತ್ಮನೇ ನಮಃ । ಉಂ ಸೋಮಮಂಡಲಾಯ 
ಷೋಡಶಕಲಾತ್ಮನೇ ನಮಃ | ಮಂ ವಹ್ನಿಮಂಡಲಾಯ ದಶಕಲಾತ್ಮನೇ ನಮಃ । ಸಂ 
ಸತ್ವಾಯ ನಮಃ | ರಂ ರಜಸೇ ನಮಃ । ತಂ ತಮಸೇ ನಮಃ | ವಂ ವಿದ್ಯಾಯೈ 
ನಮಃ । ಆತ್ಮನೇ ನಮಃ । ಅಂತರಾತ್ಮನೇ ನಮಃ । ಪರಮಾತ್ಮನೇ ನಮಃ। ಜ್ಞಾನಾತ್ಮನೇ 
ನಮಃ | ಆಧಾರಶಕ್ಕೈ ನಮಃ । ಕೂರ್ಮಾಯ ನಮಃ । ಅನಂತಾಯ ನಮಃ | 
ದಿಗ್ಗಜೇಭ್ಯೋ ನಮಃ । ಪೃಥಿವ್ಯೈ ನಮಃ । ಹೇಮದ್ವೀಪಾಯ ನಮಃ । 
ಸುವರ್ಣಮಂಡಪಾಯ ನಮಃ । ದಿವ್ಯಸಿಂಹಾಸನಾಯ ನಮಃ । ಅಷ್ಟದಳ ಪದ್ಮಾಯ 
ನಮಃ | ಯೋಗಪೀಠಾಯ ನಮಃ | 
ತುಳಸೀಗಿಡದಲ್ಲಿ ತುಳಸಿಯನ್ನು ದೇವಪ್ರತಿಮೆಯಲ್ಲಿ 
ಭಗವಂತನನ್ನು ಆವಾಹನೆ ಮಾಡಬೇಕು 

ಓಂ ಅಸುನೀತೇ ಪುನರಸ್ಕಾಸು ಚಕ್ಚುಃ ಪುನಃ ಪ್ರಾಣಮಿಹ ನೋ ಧೇಹಿ 
ಭೋಗಮ್‌। ಚ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರೆಂತಮನುಮತೇ ಮೃಳಯಾ 
ನಃ ಸ್ವಸ್ತಿ ಓಂ॥ ಓಂ ಪುನರ್ನೋ ಅಸುಂ ಪೃಥಿವೀ ದದಾತು ಪುನರ್ದ್ವೌರ್ದೇವೀ 
ಪುನರಂತರಿಕ್ಚಮ್‌ ॥ ಪುನರ್ನಃ ಸೋಮಸಸ್ನೆಂ ದದಾತು ಪುನಃ ಪೂಷಾ ಪಥ್ಯಾಂಿಯಾ 
ಸ್ವಸ್ತಿ ॥ ಓಂ ॥ 

ತತ್ವನ್ಯಾಸಃ 

ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ ಮಾಡಿರಿ) ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ 
ಯಷಿಃ (ಶಿರಸಿ) ದೈವೀ ಗಾಯತ್ರೀ ಛಂದಃ (ಮುಖೇ) ಶಕ್ತ್ಯಾದಿತತ್ವರೂಪೀ 

24- 


ಉತಾನದ್ದಾದಶಿ 
೪ ಪ 


ಪುರುಷಾದಿತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 


ಓ ಭೂಃ ಅಗ್ನಾ ನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
,ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ | ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವಷಟ್‌ । ಓಂ ಭೂರ್ಭುವಸಸ್ಥಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 

ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ಕ್ಯಾದಿತತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 

ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 

ಓಂ ಪರಾಯ ಶಕ್ಕಾತ್ಮನೇ ಶ್ರೀಲಕ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಸಂವಿದಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಸೂರ್ತ್ಯಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | 

ಓಂ ಪರಾಯ ಪ್ರವೃತ್ಛಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | 

ಓಂ ಪರಾಯ ಕಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ವಿದ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ವತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ನಿಯತ್ಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಮಾಯಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | 

ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । 

(ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು) 


-25- 


ಉತಾನದಾ ದಶಿ 
ಛ “ವ 


ತತ್ತದವಯವೇಷು ದೇವತಾನ್ಯಾಸಃ 
ಓಂ ಪರಾಯ ಅವ್ಯಕ್ತಾತ್ಸನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 


ಕೆ೨್ರ 
ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
ಅಹಂಕಾರತ್ಸನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 


ಮನ ಆತ್ಮನೇ ಸೃಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 

(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ 
ಓಂ ಪರಾಯ ಶ್ರೋತ್ರಾತ್ಮನೇ ದಿಗ್ನೇವತಾಭ್ಯೋ ನಮಃ ॥ ಓಂ ಪರಾಯ ಚಕ್ಚುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 

(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ 
ಓಂ ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ 
ಜಯಂತಾಯ ನಮಃ ॥। ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ 
ಓಂ ಪರಾಯ ಉಪಸ್ಥಾತ್ಮನೇ ಮನವೇ ನಮಃ ॥ 

(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ಬಾತ್ಮನೇ ಬೃಹಸ್ತತಿಪ್ರಾಣಾಭ್ಯಾಂ 
ನಮಃ ॥। ಓಂ ಪರಾಯ ಸರ್ಶಾತ್ಮನೇ ಅಪಾನಾಯ ನಮಃ ॥ ಓಂ ಪರಾಯ 
ರೂಪಾತ್ಮನೇ ವ್ಯಾನಾಯ ನಮಃ ॥। ಓಂ ಪರಾಯ ರಸಾತ್ಮನೇ ಉದಾನಾಯ 
ನಮಃ ॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 


(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣಪತಯೇ 
ನಮಃ ॥। ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ ತೇಜ 
ಆತ್ಮನೇ ವಹ್ನಯೇ ನಮಃ ॥। ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ ಓಂ 
ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮಿ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕೃಷ್ಠಾತಕ್ರಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


-26- 


ಉತಾನದಾ ದಶಿ 
೪ ಷ 


ಮಾತೃಕಾನ್ಯಾಸಃ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 
ಯಷ್ಯಾದಿನ್ಯಾಸಃ 
ಏತೇಷಾಂ ಮಾತ್ಸಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿ (ಶಿರಸಿ) । 
ದೈವೀ ಗಾಯತ್ರೀ ಛಂದಃ (ಮುಖೇ) । ಅಜಾದಿರೂಪೀ ಶ್ರೀಲಕ್ಷ್ಮೀನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ ॥ 


ಪಂಚಾಂಗನ್ಯಾಸಃ 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವಷಟ್‌ | ಓಂ ಭೂರ್ಭುವಸಸ್ಪಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ | ಓಂ ಸತ್ಯಂ ನಾರಾಯಣಾಯ ಅಸ್ತಯ 
ಫಟ್‌ ಇತಿ ದಿಗ್ಫಂಧಃ Il 


ಧ್ಯಾನಮ್‌ 
ತಾದೃಗ್ರೂಪಾಶ್ನ ಪಂಚಾಶಜ್ಞಾನಮುದ್ರಾಭಯೋದ್ಯತಾಃ । 
ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 
ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣ ಪ್ರೇರಣಯಾ ಅಜಾದಿರೂಪಿ- 
ಶ್ರೀಲಕ( ನಾರಾಯಣ ಪ್ರೀತ್ಸರ್ಥಂ ಅಸ್ಕಾಂ ಮೂರ್ತಾ ಭಗವತಃ 
we ಶೆ ಶೆ 


ಸಾನಿಧ್ಯಸಿದ್ಧ 5ರ್ಥ೦ ಮಾತೃಕಾನ್ಯಾಸಂ ಕರಿಷ್ಯೇ ॥ 


(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ 
ನಮಃ ॥ ಓಂ ಇಂ ಇಂದ್ರಾಯ ನಮಃ ॥ ಓಂ ಈ೦ ಈಶಾಯ ನಮಃ ॥ ಓಂ ಉಂ 


ಉಗ್ರಾಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ ಯತಂಭರಾಯ 
-27- 


ಉತಾನದಾ ದಶಿ 
ಇ ಎ೮ವ 


ನಮಃ ॥ ಓಂ ಬೂಂ ಖೂಫಾಯ ನಮಃ ॥ ಓಂ ಲೃಂ ಲೃಶಾಯ ನಮಃ ॥ ಓಂ ಲ್ವಂ 
ಲ್ಹಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ ಐರಾಯ ನಮಃ ॥ 
ಓಂ ಓಂ ಓಜೋಭ್ಛತೇ ನಮಃ ॥ ಓಂ ಔಂ ಔರಸಾಯ ನಮಃ ॥ ಓಂ ಅಂ 
ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ 
ಓಂ ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ 
ಜಸಾರುಯ ನಮಃ ॥ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರಾಟಿತಾರಯೇ 
ನಮಃ ॥ ಓಂ ಇ೧0 ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 
ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 


(ಹೊಟ್ಟೆಯಭಾಗ ಗುಹ್ವ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 


(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು ಅಸ್ಥಿ) ಓಂ ಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 


-28- 


ಉತಾನದಾ ದಶಿ 
ಛ4 ಪ 


ಷಡ್ಲುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಃ ॥ (ಪ್ರಾಣಃ) ಓಂ ಳಂ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ 
ಲಕ್ಷ್ಮೀನೃಸಿಂಹಾಯ ನಮಃ ॥ 


ಅನೇನ ಮಾತೃಕಾನ್ಯಾಸೇನ ಭಗವನ್‌ ಅಜಾದಿರೂಪೀಶ್ರೀಮನ್ಮಧ್ವಾಂತರ್ಗತ 
ಶ್ರೀಗೋಪಾಲಕ್ಕಷ್ಟಾತ: ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


 ಶ್ರೀಕೃಷ್ಣಾರ್ಪಣಮಸ್ತು ॥ 

ಅಷ್ಟಾಕ್ಷರಮಂತ್ರಃ 

"ಓಂ ಓಂ ನಮೋ ನಾರಾಯಣಾನ ಓಮ್‌' (ಪ್ರುಣಾಯಾಮ ಮಾಡಬೇಕು) 

ಅಸ್ಯ ಶ್ರೀನಾರಾಯಣಾಷಾಕ್ಷರಮಂತ್ರಸ್ಯ ಅಂತರ್ಯಾಮೀ ಯಷಿಃ (ಶಿರಸಿ) 
ದೈವೀ ಗಾಯತ್ರೀ ಛಂದಃ (ಮುಖೇ) ಶ್ರೀನಾರಾಯಣೋ ದೇವತಾ (ಹೃದಯೇ)॥ 

ಓಂ ಕೃದ್ಧೋಲ್ಯಾಯ ಹೃದಯಾಯ ನಮಃ । ಓಂ ಮಹೋಲ್ಫಾಯ ಶಿರಸೇ 
ಸ್ವಾಹಾ | ಓಂ ನೀರೋಲ್ಯಾಯ ಶಿಖಾಯೈ ವಷಟ್‌ । ಓಂ ದನ್ನಲಾಯ ಕವಚಾಯ 
ಹುಮ್‌ | ಓಂ ಸಹಸ್ರೋಲ್ಯಾಯ ಅಸ್ತ್ರಾಯ ಫಟ್‌ । (ಇತಿ ದಿಗಂಧ)) 

ಧ್ಯಾನಮ್‌ 


ಉದ್ಯ ದ್ಭಾನ್ಸ ಸ್ವತ್ತಮಾಭಾಸಶ್ಚಿದಾನಂದೈಕದೇಹವಾನ್‌ 
ಹಂ ಪದ್ಮಧರೋ ಧದೈಯೋತಹಮೀಶ್ವರಃ | 
ಲಕ್ಸ್ಮೀಧರಾಭ್ಯಾಮಾಶ್ಲಿಷ್ಠಃ ಸ್ವಮೂರ್ತಿಗಣಮಧ್ಯಗಃ 
ಬ್ರಹ್ಮವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 
ಸೇವ್ಯಮಾನೋ$ಧಿಕಂ ಭಕ್ಕಾ ನಿತ್ಯನಿಃಶೇಷಶಕ್ತಿ ಮಾನ್‌ । 
ಮೂರ್ತ ಯೋ ಷ್ಠಾವಭಿಧ್ಯೇಯಾಶ್ಚಕ್ರಶಂಖವರಾಭಯೈಃ | 
ಯುಕ್ತಾಃ ಪ್ರದೀಪವರ್ಣಾಶ್ಚಸರ್ವಾಭರಣಭೂಷಿತಾಃ ॥ 


-29- 


ಉತಾನದಾ ದಶಿ 
ಛಿ ದ್‌್‌ 


ಬಿಂಬೋಶಸಿ ಪ್ರತಿಬಿಂಬೋತಸ್ಥಿತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್ನಿರ್ದೋಷಮದ್ಧೋಷಂ ವಿರೇಚಯ ನಮೋಸಸ್ತುತೇ। 
ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 
ಮೂಲರೂಪಸವರ್ಣಾನಿ ಕೃಷ್ಣವರ್ಣಾ ಶಿಖೋಚ್ಯತೇ॥ 


ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, 


ಪ್ರತಿಮಾಶುದ್ಧ್ಯರ್ಥಂ, ನಾರಾಯಣಾಷ್ಟಾಕ್ಸರಮಂತ್ರ ಜಪಪೂರ್ವಕನ್ಯಾಸೇ 
ಎನಿಯೋಗಃ ॥ 
ಸೃಷ್ಟಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ । ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚಿ 
ಓಂ ರಾಂ ಆತ್ಮನೇ ನಮಃ । ಹೃದಯೇ 
ಓಂ ಯಂ ಅಂತರಾತ್ಮನೇ ನಮಃ । ನಾಭೌ 
ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ವೋ 
ಓಂಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 
ಸ್ಥಿತಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ । ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಚಿ 
ಓಂ ರಾಂ ಆತ್ಮನೇ ನಮಃ । ಪಾದಯೋಃ 
ಓಂ ಯಂ ಅಂತರಾತ್ಮನೇ ನಮಃ । ಜಾನ್ವೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 


ಓಂ ಯಂ ಜಾನಾತನೇ ನಮಃ । ಹದಯೇ 
ನ [7 ಲ 


-30- 


ಉತಾನದಾ ದಶಿ 
ಥ್‌ 


ಲಯನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 
ಓಂ ನಂ ತೈಜಸಾಯ ನಮಃ | ಜಾನ್ವೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 
ಓಂ ನಾಂ ತುರ್ಯಾಯ ನಮಃ । ಹೃದಯೇ 
ಓಂ ರಾಂ ಆತ್ಮನೇ ನಮಃ । ವಾಚಿ 
ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 
ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 
ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


॥ ಓಂ ಓಂ ನಾರಾಯಣಾಯ ಓಮ್‌ ॥ 


ಒಂದು ತುಳಸೀದಳವನ್ನು ಹಿಡಿದುಕೊಂಡು ಹೃತ್ಯಮಲದಲ್ಲಿರುವ 
ತುಳಸ್ಯಂತರ್ಗತ ಶ್ರೀಲಕ್ಷ್ಮೀನಾರಾಯಣನಿಗೆ ಮಾನಸಿಕವಾಗಿ ಷೋಡಶೋಪಚಾರ- 
ಪೂಜೆಯನ್ನು ಮಾಡಬೇಕು. ಅನಂತರ ಸುಷಮ್ನಾನಾಡಿಯಿಂದ ನಾಸಿಕಪುಟದ 
ಮೂಲಕ ತುಳಸಿಮೂಲಕ ಪ್ರತಿಮೆಯಲ್ಲಿ ದೇವರು ಆಗಮಿಸುತ್ತಾನೆಂದು 
ತಿಳಿಯಬೇಕು. ಪ್ರತಿಮೆಯಲ್ಲಿ ಆಗಮಿಸಿದ ದೇವನಿಗೆ ಷೋಡಶೋಪಚಾರ 
ಪೂಜೆಗಳನ್ನು ಅರ್ಷಿಸುವ ಮೊದಲು ಷೋಡಶ ಸಂಸ್ಕಾರಗಳನ್ನು ಮಾಡಬೇಕು. 
ಅದಕ್ಕಾಗಿ ೧೨ ಬಾರಿ ಓಂ ಎಂದು ತುಳಸೀಗಿಡವನ್ನು ಹಾಗೂ ಪ್ರತಿಮೆಯನ್ನು ಮುಟ್ಟಿ 
ಹೇಳಬೇಕು. ಒಮ್ಮೆ ಓಂ ಎಂದು ಉಚ್ಚರಿಸಿದಾಗ ತತ್‌ಕ್ಷಣದಲ್ಲಿಯೇ ಒಂದು 
ಸಂಸ್ಕಾರವಾಯಿತೆಂದು ಅರಿಯಬೇಕು. ಅನಂತರ ಆ ದೇವನು ಕಣ್ಣುಗಳನ್ನು 
ತೆರೆದಿದ್ದಾನೆಂದು ಭಾವಿಸಬೇಕು. 


ಪ್ರಬೋಧೋತ್ಸವಃ (ಎಬ್ಬಿಸುವುದು) 
ಘಂಟಾನಾದಂ ಕೃತ್ವಾಃ ಕೃತಾಂಜಲೀಃ ಕ್ಟೀರಾಬ್ಬೀಶಾಯಿನಂ ಶ್ರೀದಾಮೋದರಂ 


ಘಂಟಾದಿವಾದ್ಯಘೋಷೇಣ ಪ್ರಬೋಧ್ಯ ಪ್ರಾರ್ಥಯೇತ್‌ । 


-31- 


ಉತಾನದಾದಶಿ 
ಛ ವ 


ಓಂ ಇದಂ ವಿಷ್ಣುರ್ವೀಚಕ್ರಮೇ ತ್ರೇಧಾ ನಿದಧೇ ಪದಮ್‌ । 
ಸಮೂಳ್ಡಮಸ್ಥ ಪಾಂಸುರೇ॥ . 
ಬ್ರಹ್ನೇಂದ್ರರುದ್ರಾಗ್ನಿಕುಬೇರಸೂರ್ಯಸೋಮಾದಿಭಿರ್ವಂದಿತ ವಂದನೀಯ | 
ಬುದ್ಧ್ಯಸ್ವ ದೇವೇಶ ಜಗನ್ನಿವಾಸ ಮಂತ್ರಪ್ರಭಾವೇನ ಸುಖೇನ ದೇವ ॥ 
ಇಯಂತು ದ್ವಾದಶೀ ದೇವ ಪ್ರಬೋಧಾರ್ಥಂ ವಿನಿರ್ಮಿತಾ । 
ತ್ವಯೈವ ಸರ್ವಲೋಕಾನಾಂ ಹಿತಾರ್ಥಂ ಶೇಷಶಾಯಿನಾ ॥ 
ಉತ್ತಿಷ್ಲೋತ್ತಿಷ್ಟ ಗೋವಿಂದ ತ್ಯಜ ನಿದ್ರಾಂ ಜಗತ್ಪತೇ । 
ತ್ವಯಿ ಸುಪ್ತೇ ಜಗನ್ನಾಥ ಜಗತ್ತುಪ್ತಂ ಭವೇದಿದಮ್‌ । 
ಉತ್ಥಿತೇ ಸರ್ವಮುತ್ರಿಷ್ಠೇತ್‌ ಉತ್ತಿಷ್ಲೋತ್ತಿಷ್ಠ ಮಾಧವ || 
ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕತಾನಿ । 
ತೇನ ಪವಿತ್ರೇಣ ಶುದ್ಧೇನ ಪೂತಾ ಅತಿಪಾಪಾನಮರಾತಿಂ ತರೇಮ ॥ 
ಗತಾ ಮೇಘಾ ವಿಯಚ್ಚೆವ ನಿರ್ಮಲಂ ನಿರ್ಮಲಾ ದಿಶಃ । 
ಶಾರದಾನಿ ಚ ಪುಷ್ಪಾಣಿ ಗೃಹಾಣ ಮಮ ಕೇಶವ ॥ 

ಪಾದಯೋಃ ಪುಷ್ಣಾಂಜಲಿಂ ಸಮರ್ಪಯಾಮಿ ॥ 


ತುಳಸೀವಿವಾಹ 


ಶುಭತಿಥೌ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀತುಳಸೀ ಸಹಿತ 
ಕಾರ್ತೀಕದಾಮೋದರ ಪ್ರೇರಣಯಾ ಶ್ರೀಕಾರ್ತೀಕದಾಮೋದರ ಪ್ರೀತ್ಯರ್ಥಂ 


ಭಗವತಾ ತುಳಸೀ ದಾಮೋದರವಿವಾಹಾಖ್ಯಂ ಕರ್ಮ ಸಂಪಾದಯಾಮಿ. 


ಓಂ ಸತ್ಯೇನೋತ್ತಭಿತಾ ಭೂಮಿಸೂರ್ಯೇಣೋತ್ತಭಿತಾ ದ್ಯೌಃ । 


ಜತೇನಾದಿತ್ಯಾಸಿ] ಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ ಇತ್ಯಾದಿ । 


ಓಂ ಅನ್ಸಕ್ಷರಾ ಯಜವಸಂತು ಪಂಥಾ ಯೇಭಿಸಖಾಯೋ ಯಂತಿ ನೋ ವರೇಯಮ್‌। 


ಸಮರ್ಯಮಾ ಸಂಭಗೋ ನೋ ನಿನೀಯಾತ್‌ ಸಂಜಾಸ್ತತ್ವಂ ಸುಯಮಮಸ್ತು ದೇವಾಃ॥ 


-32- 


ಉತಾನದಾ ದಶಿ 
ಛ್‌ 


ಮಂಗಳಾಷ್ಟಕಮ್‌ 

ಕ್ಷೀರ್ಯಸ್ಯ ಪರಿಗ್ರಹಃ ಕಮಲಭೂಃ ಸೂನುರ್ಗರುತಾನ್‌ ರಥಃ 
ಶಂದ್ರವಿಭೂಷಣಃ ಸುರುಗುರುಃ ಶೇಷಶ್ಚ ಶಯ್ಯಾ ಪುನಃ ॥ 

ಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಕ ಪ್ರಭೋಃ ಸೇವಕಾಃ 
ತ್ರೈಲೋಕ್ಯಕುಟುಂಬಪಾಲನಪರಃ ಕುರ್ಯಾದ್ದರಿರ್ಮಂಗಲಮ್‌ 11 
ಬ್ರಹ್ಮಾವಾಯುಗಿರೀಶಶೇಷಗರುಡಾ ದೇವೇಂದ್ರಕಾಮೌ ಗುರುಃ 
ಚಂದ್ರಾರ್ಕೌ ವರುಣಾನಲೌ ಮನುಯಮ್‌ೌ ವಿರುತ್ತೇಶವಿಫ್ಲೇಶ್ದರೌ ॥ 
ನಾಸತ್ಕೌ ನಿರ್ಯತಿರ್ಮರುದ್ಧಣಯುತಾಃ ಪರ್ಜನ್ಯಮಿತ್ರಾದಯಃ 
ಸಸ್ತೀಕಾಃ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ ॥2॥ 
ವಿಶ್ವಾಮಿತ್ರಪರಾಶರೌರ್ವಭ್ಯಗವೋತಗಸ್ವಃ ಪುಲಸ್ಯಃ ಕ್ರತುಃ 
ಶ್ರೀಮಾನತ್ರಿಮರೀಚಿಕೌತಪುಲಹಾ ಶಕ್ತಿರ್ವಸಿಷ್ಠೋಂಗಿರಾಃ ॥ 
ಮಾಂಡವ್ಯೋ ಜಮದಗ್ಗಿಗೌತಮಭರದ್ವಾಜಾದಯಸ್ತಾಪಸಾಃ 
ಶ್ರೀಮದ್ವಿಷ್ಣುಪದಾಂಬುಜೈಕ ಶರಣಾಃ ಕುರ್ವಂತು ನೋ ಮಂಗಲಮ್‌ ॥3॥ 
ಮಾಂಧಾತಾ ನಹುಷೋತಂಬರೀಷಸಗರೌ ರಾಜಾ ಪೃಥುರ್ಹೆಹಯಃ 
ಶ್ರೀಮಾನ್‌ ಧರ್ಮಸುತೋ ನಲೋ ದಶರಥೋ ರಾಮೋಯಯಾತಿರ್ಯದುಃ 
ಇಕಾ ್ರ್ವ್ವಕುಶ್ಚ ವಿಭೀಷಣಶ್ಚ ಭರತಶ್ಟೋತ್ಥಾನಪಾದ ಧ್ರುವೌ 
ಇತ್ಯಾದ್ಯಾ ಭುವಿ ಭೂಭುಜಶ್ಚ ಸತತಂ ಕುರ್ವಂತು ನೋ ಮಂಗಲಮ್‌ ॥41 
ಶ್ರೀಮೇರುರ್ಹಿಮವಾಂಶ್ಚಮಂದರಗಿರಿಃ ಕೈಲಾಸಶೈಲಸ್ತಥಾ 
ಮಾಹೇಂದ್ರೋ ಮಲಯಶ್ಚ ಎಂಧ್ಯನಿಷಧೌ ಸಿಂಹಸ್ತಥಾ ರೈವತಃ ॥ 
ಸಹ್ಯಾದ್ರಿರ್ವರಗಂಧಮಾದನಗಿರಿರ್ಮೈನಾಕಗೋಮಂತಕೌ 
ಇತ್ಯಾದ್ಯಾ ಭುವಿ ಭೂಧರಾಶ್ಚಸತತಂ ಕುರ್ವಂತು ನೋ ಮಂಗಲಮ್‌ 151 
ಗಂಗಾ ಸಿಂಧು ಸರಸ್ವತೀ ಚ ಯಮುನಾ ಗೋದಾವರೀ ನರ್ಮದಾ 
ಕೃಷ್ಣಾ ಭೀಮರಥೀ ಚ ಫಲ್ಗುಸರಯೂ ಶ್ರೀಗಂಡಕೀ ಗೋಮತೀ । 
ಕಾವೇರೀ ಕಪಿಲಾ ಪ್ರಯಾಗವಿನತಾ ನೇತ್ರಾವತೀತ್ಯಾದಯೋ 


ನದ್ಯಃ ಶ್ರೀಹರಿಪಾದಪಂಕಜಭವಾಃ ಕುರ್ವಂತು ನೋ ಮಂಗಲಮ್‌ 161 
-33- 


££ ಕೈ 


2೬ 


ಉತಾನದಾ ದಶಿ 
ಛ ವ 


ಓಂ ಇದಂ ವಿಷ್ಣುರ್ವೀಚಕ್ರಮೇ ತ್ರೇಧಾ ನಿದಧೇ ಪದಮ್‌ | 
ಸಹೊಳ್ಳಮಸ್ಯ ಪಾಂಸುರೇ ॥ . 
ಬ್ರಹ್ಮೇಂದ್ರರುದ್ರಾಗಿಕುಬೇರಸೂರ್ಯಸೋಮಾದಿಭಿರ್ವಂದಿತ ವಂದನೀಯ | 
ಬುದ್ಧ್ಯಸ್ವ ದೇವೇಶ ಜಗನ್ನಿವಾಸ ಮಂತ್ರಪ್ರಭಾವೇನ ಸುಖೇನ ದೇವ ॥ 
ಇಯಂ ತು ದ್ವಾದಶೀ ದೇವ ಪ್ರಬೋಧಾರ್ಥಂ ವಿನಿರ್ಮಿತಾ । 
ತ್ವಯೈವ ಸರ್ವಲೋಕಾನಾಂ ಹಿತಾರ್ಥಂ ಶೇಷಶಾಯಿನಾ ॥ 
ಉತ್ತಿಷ್ಲೋತ್ತಿಷ್ಠ ಗೋವಿಂದ ತ್ಯಜ ನಿದ್ರಾಂ ಜಗತ್ತತೇ । 
ತ್ವಯಿ ಸುಪ್ತೇ ಜಗನ್ನಾಥ ಜಗತ್ತುಪ್ತಂ ಭವೇದಿದಮ್‌ । 
ಉತ್ಥಿತೇ ಸರ್ವಮುತ್ತಿಷ್ಟೇತ್‌ ಉತ್ಪಿಷ್ಠೋತ್ತಿಷ್ಠ ಮಾಧವ ॥ 
ಚರಣಂ ಪವಿತ್ರಂ ವಿತತಂ ಪುರಾಣಂ ಯೇನ ಪೂತಸ್ತರತಿ ದುಷ್ಕತಾನಿ । 
ತೇನ ಪವಿತ್ರೇಣ ಶುದ್ಧೇನ ಪೂತಾ ಅತಿಪಾಪಾನಮರಾತಿಂ ತರೇಮ ॥ 
ಗತಾ ಮೇಘಾ ವಿಯಚ್ಚೆವ ನಿರ್ಮಲಂ ನಿರ್ಮಲಾ ದಿಶಃ । 
ಶಾರದಾನಿ ಚ ಪುಷ್ಪಾಣಿ ಗೃಹಾಣ ಮಮ ಕೇಶವ ॥ 

ಪಾದಯೋಃ ಪುಷಾಂಜಲಿಂ ಸಮರ್ಪಯಾಮಿ ॥ 


ತುಳಸೀವಿವಾಹ 


ಶುಭತಿಥೌ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀತುಳಸೀ ಸಹಿತ 
ಕಾರ್ತೀಕದಾಮೋದರ ಪ್ರೇರಣಯಾ ಶ್ರೀಕಾರ್ತೀಕದಾಮೋದರ ಪ್ರೀತ್ಯರ್ಥಂ 


ಭಗವತಾ ತುಳಸೀ ದಾಮೋದರವಿವಾಹಾಖ್ಯಂ ಕರ್ಮ ಸಂಪಾದಯಾಮಿ. 


ಓಂ ಸತ್ಯೇನೋತ್ತಭಿತಾ ಭೂಮಿಸ್ಲೂರ್ಯೇಣೋತ್ತಭಿತಾ ದ್ಯೌಃ । 


ಯತೇನಾದಿತ್ಯಾಸಿ; ಷ್ಠಂತಿ ದಿವಿ ಸೋಮೋ ಅಧಿಶ್ರಿತಃ ॥ ಇತ್ಯಾದಿ । 


ಓಂ ಅನ್ಸಕ್ಷರಾ ಯಜವಸ್ಸಂತು ಪಂಥಾ ಯೇಭಿಸಖಾಯೋ ಯಂತಿ ನೋ ವರೇಯಮ್‌। 


ಸಮರ್ಯಮಾ ಸಂಭಗೋ ನೋ ನಿನೀಯಾತ್‌ ಸಂಜಾಸ್ತತ್ವಂ ಸುಯಮಮಸ್ತು ದೇವಾಃ। 


-32- 


ಉತಾನದಾ ದಶಿ 
ಘ್‌ 


ಮಂಗಳಾಷ್ಟಕಮ್‌ 
ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಃ ಸೂನುರ್ಗರುತ್ನಾನ್‌ ರಥಃ 
ಪೌತ್ರಶ್ಚಂದ್ರವಿಭೂಷಣಃ ಸುರುಗುರುಃ ಶೇಷಶ್ಚ ಶಯ್ಯಾ ಪುನಃ ॥ 
ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋಃ ಸೇವಕಾಃ 
ಸ ತೈಲೋಕ್ಕಕುಟುಂಬಪಾಲನಪರಃ ಕುರ್ಯಾದ್ದರಿರ್ಮಂಗಲಮ್‌ 11 
ಬ್ರಹ್ಮಾವಾಯುಗಿರೀಶಶೇಷಗರುಡಾ ದೇವೇಂದ್ರಕಾಮೌ ಗುರುಃ 
ಚಂದ್ರಾರ್ಕೌ ವರುಣಾನಲೌ ಮನುಯಮ್‌ೌ ವಿರುತ್ತೇಶವಿಫ್ಲೇಶ್ವರೌ ॥ 
ನಾಸತ್ಕೌ ನಿರ್ಯತಿರ್ಮರುದ್ಧಣಯುತಾಃ ಪರ್ಜನ್ಯಮಿತ್ರಾದಯಃ 
ಸಸ್ತೀಕಾಃ ಸುರಪುಂಗವಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ 2 
ವಿಶ್ವಾಮಿತ್ರಪರಾಶರೌರ್ವಭೃಗವೋ5 ಗಸ್ಯಃ ಪುಲಸ್ಕಃ ಕ್ರತುಃ 
ಶ್ರೀಮಾನತ್ರಿಮರೀಚಿಕೌತಪುಲಹಾ ಶಕ್ತಿರ್ವಸಿಷ್ಠೋಂಗಿರಾಃ ॥ 
ಮಾಂಡವ್ಯೋ ಜಮದಗ್ನಿಗೌತಮಭರದ್ವಾಜಾದಯಸ್ತಾಪಸಾಃ 
ಶ್ರೀಮದ್ವಿಷ್ಣುಪದಾಂಬುಜೈಕ ಶರಣಾಃ ಕುರ್ವಂತು ನೋ ಮಂಗಲಮ್‌ 131 
ಮಾಂಧಾತಾ ನಹುಷೋತಂಬರೀಷಸಗರೌ ರಾಜಾ ಪೃಥುರ್ಹೈಹಯಃ 
ಶ್ರೀಮಾನ್‌ ಧರ್ಮಸುತೋ ನಲೋ ದಶರಥೋ ರಾಮೋಯಯಾತಿರ್ಯದುಃ 
ಇಕ್ಟ್ಯಾಕುಶ್ವ ವಿಭೀಷಣಶ್ಚ ಭರತಶ್ಟೋತ್ಕಾನಪಾದ ಧ್ರುವೌ 
ಇತ್ಯಾದ್ಯಾ ಭುವಿ ಭೂಭುಜಶ್ಚ ಸತತಂ ಕುರ್ವಂತು ನೋ ಮಂಗಲಮ್‌ 41 
ಶ್ರೀಮೇರುರ್ಹಿಮವಾಂಶ್ಚಮಂದರಗಿರಿಃ ಕೈಲಾಸಶೈಲಸ್ತಥಾ 
ಮಾಹೇಂದ್ರೋ ಮಲಯತಶ್ಚವಿಂಧ್ಯನಿಷಧೌ ಸಿಂಹಸ್ತಥಾ ರೈವತಃ ॥ 
ಸಹ್ಯಾದ್ರಿರ್ವರಗಂಧಮಾದನಗಿರಿರ್ಮೆನಾಕಗೋಮಂತಕ್‌ಾ 
ಇತ್ಯಾದ್ಯಾ ಭುವಿ ಭೂಧರಾಶ್ವಸತತಂ ಕುರ್ವಂತು ನೋ ಮಂಗಲಮ್‌ ISH 
ಗಂಗಾ ಸಿಂಧು ಸರಸ್ವತೀ ಚ ಯಮುನಾ ಗೋದಾವರೀ ನರ್ಮದಾ 
ಕೃಷ್ಣಾಭೀಮರಥೀ ಚ ಫಲ್ಗುಸರಯೂ ಶ್ರೀಗಂಡಕೀ ಗೋಮತೀ । 
ಕಾವೇರೀ ಕಪಿಲಾ ಪ್ರಯಾಗವಿನತಾ ನೇತ್ರಾವತೀತ್ಯಾದಯೋ 


ನದ್ಯಃ ಶ್ರೀಹರಿಪಾದಪಂಕಜಭವಾಃ ಕುರ್ವಂತು ನೋ ಮಂಗಲಮ್‌ ॥6॥ 
33. 


ಉತಾನದಾ ದಶಿ 
ಛ್‌ 


ವೇದಾಶ್ಟೋಪನಿಷದ್ಗಣಾಶ್ಚ ಎಎಿಧಾಃ ಸಾಂಗಾಃ ಪುರಾಣಾನ್ವಿತಾಃ 

ವೇದಾಂತಾ ಅಪಿ ಮಂತ್ರತಂತ್ರ ಸಹಿತಾಸ್ಪರ್ಕಾಃ ಸ್ಮೃತೀನಾಂ ಗಣಾಃ ॥ 

ಕಾಮ್ಯಲಲಂಕೃತಿನೀತಿನಾಟಕಯುತಾಃ ಶಬ್ದಾಶ್ಚ ನಾನಾವಿಧಾಃ 

ಶ್ರೀವಿಷ್ಣೋರ್ಗುಣನಾಮಕೀರ್ತನಪರುಃ ಕುರ್ವಂತು ನೋ ಮಂಗಲಮ್‌ ॥7॥ 

ಆದಿತ್ಯಾದಿನವಗ್ರಹಾಃ ಶುಭಕರಾಃ ಮೇಷಾದಯೋ ರಾಶಯೋ 

ನಕ್ಷತ್ರಾಣಿ ಸಯೋಗಕಾಶ್ಚ ತಿಥಯಸ್ತದ್ದೇವತಾಸ್ತದ್ಧಣಾಃ ॥ 

ಮಾಸಾಬ್ದಾ ಯತವಸ್ತಥೈವ ದಿವಸಾಃ ಸಂಧ್ಯಾಸ್ತಥಾ ರಾತ್ರಯಃ 

ಸರ್ವೇ ಸ್ಥಾವರಜಂಗಮಾಃ ಪ್ರತಿದಿನಂ ಕುರ್ವಂತು ನೋ ಮಂಗಲಮ್‌ IS 

ಇತ್ಯೇತದ್ವರಮಂಗಲಾಷ್ಟಕಮಿದಂ ಶ್ರೀರಾಜರಾಜೇಶ್ವರೇ 

ಣಾಖ್ಯಾತಂ ಜಗತಾಮಭೀಷ್ಟಫಲದಂ ಸರ್ವಾಶುಭಧ್ವಂಸನಮ್‌ ॥ 

ಮಾಂಗಲ್ಯಾದಿಶುಭಕ್ರಿಯಾಸು ಸತತಂ ಸಂಧ್ಯಾಸು ವಾ ಯಃ ಪಠೇತ್‌ 

ಧರ್ಮಾರ್ಥಾದಿ ಸಮಸ್ತವಾಂಛಿತಫಲಂ ಪ್ರಾಪ್ನೋತ್ಯಸೌ ಮಾನವಃ ॥91 

ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ॥ 

ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠ5ಂಘ್ರಿಯುಗಂ ಸಾಮಿ 

ಮಂಗಲಂ ಭಗವಾನ್‌ ವಿಷ್ಣು ಮಂಗಲಂ ಮಧುಸೂದನಃ । 

ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ 101 

ಅಂತಃಪಟಂ ಉದಗಪಸಾರ್ಯ, ಮಂತ್ರಾಕ್ಕತಾನ್‌ ವಧೂವರೋಪರಿ 

ಪ್ರಕ್ಚಿಪೇತ್‌ । ತತಃ ದಾಮೋದರಹಸ್ತೇ ತುಳಸೀ ದದ್ಯಾತ್‌ 


ದೇವೀಂ ಕನಕಸಂಪನ್ನಾಂ ಕನಕಾಭರಣೈರ್ಯುತಾಮ್‌ । 

ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹಲೋಕಜಿಗೀಷಯಾ ॥ 

ಮಯಾ ಸಂವರ್ಧಿತಾಂ ಯಥಾಶಕ್ಕಲಂಕೃತಾಮ್‌ ಇಮಾಂ ತುಳಸೀಂ 
ದಾಮೋದರಾಯ ಶ್ರೀಧರರೂಪಿಣೇ ವರಾಯ ತುಭ್ರಮಹಂ ಸಂಪ್ರದದೇ ॥ 
(ನೀರು ಬಿಡಬೇಕು) 


(ಇತಿ ದೇವಸ್ಯ ಪುರತಃ ಸಾಕ್ಷತಜಲಂ ಕ್ಲಿಪೇತ್‌) 
ಇಮಾಂ ದೇವಿಂ ಪ್ರತಿಗೃಹ್ನಾತು ಭವಾನ್‌ । ಇತಿ ಪ್ರಾರ್ಥಯೇತ್‌ । 
ದೇವಹಸ್ತಸರ್ಶಂ ತುಳಸ್ಕಾಂ ಕಾರಯಿತ್ವಾ ಇಮಂ ಮಂತ್ರಮುದಾಹರೇತ್‌ ॥ 


-34- 


ಉತಾನದಾ ದಶಿ 
ಛ4 ವ 


ಕ ಇದಂ ಕಸ್ಮಾಅದಾತ್‌ ಕಾಮಃ ಕಾಮಾಯಾದಾತ್‌ ಕಾಮೋ ದಾತಾ ಕಾಮಃ ಪ್ರತಿಗೃಹೀತಾ। 
ಕಾಮಂ ಸಮುದ್ರಮಾವಿಶ ಕಾಮೇನ ತ್ವಾ ಪ್ರತಿಗೃಹ್ವಾಮಿ ॥ ಕಾಮೈತತ್ತೇ ವೃಷ್ಠಿರಸಿ ದ್ಯೌಸ್ತ್ವಾ 
ದದಾತು ॥ 

ತ್ವಂ ದೇವಿ ಮೇನಗ್ರತೋ ಭೂಯಾಃ ತುಳಸೀದೇವಿ ಪಾರ್ಶ್ವತಃ । 

ತ್ವಂ ದೇವಿ ಪೃಷ್ಠತೋ ಭೂಯಾಃ ತ್ವದ್ದಾನಾತ್‌ ಮೋಕ್ಟಮಾಪ್ನುಯಾಮ್‌ Il 

ದಾನಸ್ಯ ಪ್ರತಿಷ್ಠಾಸಿದ್ದ್ಯರ್ಥಂ ಇಮಾಂ ಸೌವರ್ಣಿಂ ದಕ್ಷಿಣಾಂ ಸಂಪ್ರದದೇ। 
ಇತಿ ದೇವಸ್ಯ ಪುರತೋ ದಕ್ಷಿಣಾಮರ್ಪಯೇತ್‌ || 
ಮಾಂಗಲ್ಯಧಾರಣಮ್‌ (ಮಾಂಗಲ್ಯವನ್ನು ಭಗವಂತನ ಕೈಗೆ ಮುಟ್ಟಿಸಿ ನಂತರ 
ತುಳಸಿಯ ಗಿಡಕ್ಕೆ ಕಟ್ಟಬೇಕು) 

ಮಾಂಗಲ್ಯಂತಂತುನಾನೇನ ಜಗಜ್ಜೀವನಹೇತುನಾ । 

ಕಂಠೇ ಬದ್ಗಾತಿ ಭಗವಾನ್‌ ಸರ್ವಲೋಕಹಿತಾಯ ವೈ ॥ 

ಧ್ರುವಾದ್ಯೌಃ ಧ್ರುವಾ ಪೃಥಿವೀ ಧ್ರುವಾಸಃ ಪರ್ವತಾ ಇಮೇ | ಧ್ರುವಂ ವಿಶ್ವಮಿದಂ 
ಜಗದ್ದುವೋ ರಾಜಾ ವಿಶಾಮಯಮ್‌ ॥ ಓಂ ತದಸ್ತು ಮಿತ್ರಾ ವರುಣಾ ತದಗ್ನೇ ಶಂ 
ಯೋರಸಭ್ಯಮಿದಮಸ್ತು ಶಸ್ತಮ್‌ । ಅಶೀಮಹಿ ಗಾಥಮುತ ಪ್ರತಿಷ್ಠಾಂ ನಮೋ ದಿವೇ 
ಬೃಹತೇ ಸಾದನಾಯ ॥ 

ಇತಿ ದೇವಹಸ್ತೇನ ತುಳಸ್ಯಾಃ ಕಂಠೇ ಮಾಂಗಲ್ಯಂ ಬದ್ದೀಯಾತ್‌ ॥ 

ಸರ್ವೇ ವಧೂವರೋಪರಿ ಅಕ್ಷತಾನ್‌ ವಿಕಿರೇತ್‌ । 
ಸ್ವಸ್ತಿ ನೋ ಮಿಮೀತಾಮಶ್ಚಿನಾ ಭಗಃ ಸ್ವಸ್ತಿ ದೇವ್ಯದಿತಿರನರ್ವಣಃ | ಸ್ವಸ್ತಿ ಪೂಷಾ ಆಸುರೋ 
ದದಾತು ನಃ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ | ಸ್ವಸ್ತಯೇ ವಾಯುಮುಪಬ್ರವಾಮಹ್ಟೆ 
ಸೋಮಂ ಸ್ಪಸ್ತಿ ಭುವನಸ್ಯಯಸ್ಸತಿ: । ಬೃಹಸ್ಪತ್ರಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ 


-35- 


ಉತಾನದಾ ದಶಿ 
ಛ್‌ 


ಭವಂತು ನಃ॥ ವಿಶ್ವೇ ದೇವಾನೋ ಅದ್ಯಾ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿಃ ಸ್ವಸ್ತಯೇ 
ದೇವಾ ಅವಂತ್ರೃಭವಃ ಸ್ವಸ್ತಯೇ। ಸ್ವಸ್ತಿನೋ ರುದ್ರಃ ಪಾತ್ವಂಹಸಃ ॥ ಸ್ವಸ್ತಿ ಮಿತ್ರಾವರುಣಾ 
ಸ್ವಸ್ತಿ ಪಥ್ಯೇ ರೇವತಿ । ಸ್ವಸ್ತಿ ನ ಇಂದ್ರಶ್ನಾಗ್ಲಿಶ್ಚ ಸ್ವಸ್ತಿ ನೋ ಅದಿತೇ ಕೃಧಿ ॥ ಸ್ವಸ್ತಿ 
ಪಂಥಾಮನುಚರೇಮ ಸೂರ್ಯಾ ಚಂದ್ರಮಸಾವಿವ । ಪುನರ್ದದತಾಪ್ಲತಾ ಜಾನತಾ 
ಸಂಗಮೇವಹಿ । ಸ್ವಸ್ತ್ಯಯನಂ ತಾರ್ಕ್ಟ್ಯಮರಿಷ್ಟನೇಮಿಂ ಮಹದ್ಧೂತಂ ವಾಯಸಂ 
ದೇವತಾನಾಮ್‌ । ಅಸುರಘ್ನಮಿಂದ್ರಸಖಂ ಸಮತ್ತುಬೃಹದ್ಯಶೋ ನಾವಮಿವಾರುಹೇಮ॥ 
ಅಂಹೋಮುಚಮಾಂಗಿರಸಂ ಗಯಂ ಚ ಸ್ವಸ್ಯಾತ್ರೇಯಂ ಮನಸಾ ಚ ತಾರ್ಕ್ವಮ್‌ । 
ಪ್ರಯತವಾಣಿಶ್ನರಣಂ ಪ್ರಪದ್ಯೇ ಸ್ವಸ್ತಿ ಸಂ ಬಾಧೇಷ್ವಭಯಂ ನೋ ಅಸ್ತು ವಿಷ್ಣೋರ್ನುಕಂ 
ವೀರ್ಯಾಣಿ ಪ್ರ ವೋಚಂ ಯಃ ಪಾರ್ಥಿವಾನಿ ವಿಮಮೇ ರ ಜಾಂಸಿ । ಯೋ 
ಆಸ್ಕಭಾಯದುತ್ತರಂ ಸಧಸ್ಥೆಂ ವಿಚಕ್ರಮಾಣಸ್ವೇಧೋರುಗಾಯಃ ॥ ಪ್ರತದ್ಧಿಷ್ಟುಸ್ತವತೇ 
ವೀರ್ಯೇಣ ಮೃಗೋ ನ ಭೀಮಃ ಕುಚರೋ ಗಿರಿಷ್ಠಾ ಯಸ್ಯೋರುಷು ತ್ರಿಷು 
ವಿಕ್ರಮಣೇಷ್ಟಧಿಕ್ಷಿಯಂತಿ ಭುವನಾನಿ ವಿಶ್ವಾ ॥ ಪ್ರವಿಷ್ಣವೇ ಶೂಷಮೇತು ಮನ್ಮ ಗಿರಿಕ್ಷಿತ 
ಉರುಗಾಯಾಯ ವ್ಯಷ್ಯೇ । ಯ ಇದಂ ದೀರ್ಫಂ ಪ್ರಯತಂ ಸಧಸ್ಥಮೇಕೋ ವಿಮಮೇ 
ತ್ರಿಭಿರಿತ್ತದೇಭಿಃ ॥ ಯಸ್ಯ ಶ್ರೀ ಪೂರ್ಣಾ ಮಧುನಾ ಪದಾನ್ಯಕ್ಷೀಯಮಾಣಾ ಸ್ವಧಯಾ 
ಮದಂತಿ | ಯ ಉತ್ರಿಧಾತು ಪೃಥಿವೀಮುತದ್ಯಾಮೇಕೋ ದಾಧಾರ ಭುವನಾನಿ ವಿಶ್ವಾ ॥ 

ತದಸ್ಯ ಪ್ರಿಯಮಭಿ ಪಾಥೋ ಅಶ್ಯಾಂ ನರೋ ಯತ್ರ ದೇವಯವಮೋ 

ಮದಂತಿ । ಉರುಕ್ರಮಸ್ಯ ಸ ಹಿ ಬಂಧುರಿತ್ಕಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ತಃ॥ 

ತಾ ವಾಂ ವಾಸ್ಕೂ; ನ್ಯುಶಸಿಗಮಧ್ಯೈ ಯತ್ರ ಗಾವೋ ಭೂರಿ ಶೃಂಗಾ ಅಯಾಸಃ । ಅತ್ರಾಹ 

ತದರುಗಾಯಸ್ಯ ವೃಷ್ಟಃ ಪರಮಂ ಪದಮವಭಾತಿ ಭೂರಿ ॥ 


ಲ 


-36- 


ಉತಾನದಾ ದಶಿ 
೪ ಪ 


ಷೋಡಶೋಪಚಾರಪೂಜೆ 
ಧ್ಯಾನ 
ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್‌ । 


ತಿಷ್ಠ ಶಾಂಗುಲಮ್‌ ॥1/ 


೦ಎ 


ಸಭೂಮಿಂ ವಿಶ್ವತೋ ವೃತ್ವಾರತ್ಯ 
ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಮ್‌ । 
ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಅವಹ ॥ 
ಪದಾಸನೇ ಪದ್ರರೇ ಸರ್ವಲೊಕ್ಳೆಕಪೂಜಿತೇ । 
ನಾರಾಯಣಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ | , 

ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । ಧ್ಯಾಯಾಮಿ | 

ಆವಾಹನೆ 
ಪುರುಷ ಏವೇದಂ ಸರ್ವಂ ಯದ್ಧೂತಂ ಯಚ್ಚಭವ್ಯಮ್‌। 
ಉತಾಮೃತತ್ವಸ್ಯೇಶಾನೋ ಯದನ್ನೇನಾತಿರೋಹತಿ 1 
ತಾಂ ಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಮ್‌ 
ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಮ್‌ ॥ 
ಸರ್ವಮಂಗಲಮಾಂಗಲ್ಕೇ ವಿಷ್ಣುವಕ್ಟಸ್ನಲಾಲಯೇ | 
ಬಧಿ 

ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ॥ 

ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । 

ಆವಾಹಯಾಮಿ । 


-37- 


ಉತ್ಕಾನದ್ವಾದಶಿ 
ಆಸನ : 
ಏತಾವಾನಸ್ಯ ಮಹಿಮಾತತೋ ಜ್ಯಾಯಾಜಶ್ಚ ಪೂರುಷಃ । 
ಪಾದೋಸಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ॥ 
ಅಶ್ವ ಪೂರ್ವಾಂ ರಥಮಧ್ಯಾಂ ಹಸ್ತಿ ನಾದ ಪ್ರಬೋಧಿನೀಮ್‌ | 
ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವೀ ಜುಷತಾಮ್‌ ॥ 


ಸೂರ್ಯಾಯುತನಿಭಸೂರ್ತೇ ಸ್ಫುರದ್ರತ್ನವಿಭೂಷಿತಮ್‌ | 
ಸಿಂಹಾನಸಮಿದಂ ದೇವಿ ಗೃಹಾಣ ಹರಿವಲ್ಲಭೇ ॥ 


ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । ಆಸನಂ 
ಸಮರ್ಪಯಾಮಿ । 


ಪಾದ್ಯ 


ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋಪಸ್ಯೇಹಾ ಭವತ್‌ ಪುನಃ 
ತತೋ ಎಷ್ಟಜ್‌ವ್ಯಕ್ರಾಮತ್ಸಾಶನಾನಶನೇ ಅಭಿ ॥ 

ಕಾಂ ಸ್ಯಾಸ್ಕಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ 

ಜ್ವಲಂತೀಂ ತೃಪ್ತಾಂ ತರ್ಪಯಂತೀಮ್‌ 

ಪದ್ಯೇ ಸ್ಥಿತಾಂ ಪದವರ್ಣಾಂ ತಾಮಿಹೋಪಹ್ನಯೇ ಶ್ರಿಯಮ್‌ ॥ 

ಎ ೮ ಛಿ ದ ಲ್‌ a ವಷ 

ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥಸಮುದ್ಧವಮ್‌ | 

ಪಾದ್ಯಂ ಗೃಹಾಣ ದೇವಿ ತ್ವಂ ಸರ್ವದೇವನಮಸ್ಸೃತೇ I 


ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । ಪಾದಯೋಃ 
ಪಾದ್ಯಂ ಸಮರ್ಪಯಾಮಿ ॥ 


-38- 


ಉತಾನದಾದಶಿ 
ಛ4 ವ 


ಅರ್ಯ 
ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ | 
ಸ ಜಾತೋ ಅತ್ಯರಿಚ್ಛತ ಪಶ್ಚಾದ್‌ ಭೂಮಿಮಥೋ ಪುರಃ ॥ 
ಚಂದ್ರಾ ೦ ಪ್ರಭಾಸಾಂ ಯಶಸಾ ಜ್ವಲಂತೀಂ 
ಶ್ರಿಯಂ ಯಂ ಲೋಕೇ ದೇವಜುಷ್ಠಾ ಿಮುದಾರಾಮ್‌ । 
ತಾಂ ಪದ್ಮಿನೀಮೀಂ ಶರಣಮಹಂ ಪ್ರಪದ್ಯೇ5- 
ಲಕ್ಷ್ಮೀರ್ಮೇ ನಶ್ಯತಾಂ ತ್ವಾಂ ವೃಣೇ | 
ಶುದ್ಧೋದಕಂ ಚ ಪಾತ್ರಸ್ಥಂ ಗಂಧಪುಷ್ಟಾದಿಮಿಶ್ರಿತಮ್‌ । 
ಅರ್ಫ್ಯಂ ದಾಸ್ಯಾಮಿ ತೇ ದೇವಿ ಗೃಹಾಣ ಸುರಪೂಜಿತೇ ॥ 

ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । ಹಸ್ತಯೋಃ 
ಅರ್ಫ್ಥ್ಯಂ ಸಮರ್ಪಯಾಮಿ ॥ 
ಆಚಮನೀಯ 

ಯತ್ನುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ । 
ವಸಂತೋ ಅಸ್ಕಾಸೀದಾಜ್ಯಂ ಗ್ರೀಷ್ಮ ಇದ್ಳು ಶರದ್ದವಿಃ ॥ 
ಆದಿತ್ಯವರ್ಣೇ ತಪಸೋರಧಿಜಾತೋ ವನಸ್ಥತಿಸ್ತವ ವೃಕ್ಟೋನಥಬಿಲ್ವಃ | 
ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯಾ ಅಲಕ್ಷ್ಮೀಃ ॥ 


ಸುವರ್ಣಕಲಶಾನೀತಂ ಚಂದನಾಗರುಸಂಯುತಮ್‌ | 
ಗೃಹಾಣಾಚಮನಂ ದೇವಿ ಮಯಾ ದತ್ತಂ ಶುಭಪ್ರದೇ ॥ 


ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । 


ಆಚಮನೀಯಾರ್ಥೇ ಜಲಂ ಸಮರ್ಪಯಾಮಿ ॥ 


-39- 


ಉತಾನದಾದಶಿ 
ಛಿ ವ 
ಮಧುಪರ್ಕ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಟನ್‌ ಪುರುಷಂ ಜಾತಮಗ್ರತ;ಃ | 
ತೇನ ದೇವು ಅಯಜಂತ ಸಾಧ್ಯಾ ಜಷಯಶ್ಚ ಯೇ ॥ 
ಉಪೈತು ಮಾಂ ದೇವಸಖಃ ಕೀರ್ತಿಶ್ಚ ಮಣಿನಾ ಸಹ । 
ಪ್ರಾದುರ್ಭೂತೋಸ್ಥಿರಾಷ್ಟೆ "ಸಿನ್‌ ಕೀರ್ತಿಮೃದ್ಧಿಂ ದದಾತು ಮೇ॥ 
ದಧ್ಯಾಜ್ಯಮಧುಸಂಯುಕ್ತಂ ಮಧುಪರ್ಕಂ ಮಯಾ ಹೃತಮ್‌ । 
ಗೃಹಾಣ ವರದೇ ದೇವಿ ನಮಸ್ತೇ ಹರಿವಲ್ಲಭೇ ॥ 


ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ । ಮಧುಪರ್ಕಂ 
ಸಮರ್ಪಯಾಮಿ ॥ 


ಪಂಚಾಮೃತ 
ತಸ್ಮಾದ್‌ ಯಜಾತ್‌ ಸರ್ವಹುತಃ ಸಂಭೃತಂ ಪಷದಾಜ್ಮಮ್‌ । 
ಣಾ A ಲ _ ರೆ 
ಪಶೂನ್‌ ತಾಳ ಶ್ರೀ ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಶ್ಚ ಯೇ ॥ 
ಕ್ಟುತಿಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಮ್‌ । 
ಅಭೂತಿಮಸಮೃದ್ಧಿಂ ಚ ಸರ್ವಾಂ ನಿರ್ಣುದಮೇ ಗೃಹಾತ್‌ ॥ 


ಪಯೋದಧಿಘೃತಂ ಚೈವಂ ಶರ್ಕರಾಮಧುಸಂಯುತಮ್‌ । 
ಪಂಚಾಮೃತಸ್ನಾನಮಿದಂ ಗೃಹಾಣ ಕಮಲಾಲಯೇ ॥ 


ಗಂಗೋಧಕ ಸ್ನಾನ (ಶುದ್ಧೋದಕ ಸ್ನಾನ) 
ತಸ್ಮಾದ್ಯಜ್ಞಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಞಿರೇ | 


ಛಂದಾಂಸಿ ಜಜಿರೇ ತಸಾದ್‌ ಯಜುಸತಿಸಾದಜಾಯತ ॥ 
Cou ks ಲ iy 


-40- 


ಉತಾನದ್ದಾದಶಿ 
ಅ ಹ 


ಗಂಧದ್ದಾ ರಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ 
ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಹ್ವಯೇ ಶ್ರಿಯಮ್‌ ॥ 
ಗಂಗಾ ಗೋದಾವರೀ ಕೃಷ್ಣಾ ಗೌತಮೀ ನರ್ಮದಾಜಲೈಃ। 
ಸ್ನಾನಾರ್ಥಮಾಹೃತಂ ಮಾತಃ ಸ್ವೀಕರುಷ್ಟ ಹರಿಪ್ರಿಯೇ ॥ 
ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ | ಗಂಗೋದಕೇನ 


ವಸ್ತಯುಗ್ಮ (ಗೆಜ್ಜೆವಸ್ತ್ರ ಅರ್ಪಿಸುವುದು) 
ತಸ್ಮಾದಶ್ಶಾ ಅಜಾಯಂತ ಯೇ ಕೇ ಜೋಭಯಾದತಃ | 
ಗಾವೋ ಹ ಜಜ್ಞಿರೇ ತಸ್ಮಾತ್‌ ತಸ್ಮಾಜ್ಛಾತಾ ಅಜಾವಯಃ || 
ಮನಸಃ ಕಾಮಮಾಕೊತಿಂ ವಾಚಸ್ತತಮಶೀಮಹಿ | 
ಪಶೂನಾಂ ರೂಪಮನ್ನಸ್ಯ ಮಯಿ ಶ್ರೀಶ್ವಯತಾಂ ಯಶಃ ॥ 
ರಜತಾದ್ರಿಸಮಂ ದಿವ್ಯಂ ಕ್ಟೀರಸಾಗರಸನ್ನಿಭಮ್‌ । 
ಚಂದ್ರಪ್ರಭಾಸಮಂ ದೇವಿ ವಸ್ತ್ರಯುಗ್ಯಂ ದಧಾಮ್ಯಹಮ್‌ ॥ 
ಓಂ ಅಭಿವಸ್ತ್ರಾ ಸುವಸನಾನ್ಯರ್ಷಾಭಿಧೇನೂಃ ಸುದುಘಾಃ ಪೂಯಮಾನಾಃ | 
ಅಭಿ ಚಂದ್ರಾ ಭರ್ತನೇ ನೋ ಹಿರಣ್ಯಾಭ್ಯಶ್ಶಾ ನ್‌ ರಥಿನೋ ದೇವ ಸೋಮ ॥ 
ಶ್ರೀ ತುಳಸೀ ಸಹಿತ ಕಾರ್ತೀಕ ದಾಮೋದರಾಯ ನಮಃ | ವಸ್ತಯುಗ್ಗಂ 
ಸಮರ್ಪಯಾಮಿ ॥ 


ಕಂಠಸೂತ್ರ 


ಸ್ವಚ್ಛಂ ನಿರ್ಮಲಮತ್ಯರ್ಥಂ ಸುವರ್ಣರಚಿತಂ ಶುಭಮ್‌ । 
ಕಂಠಸೂತ್ರಂ ಗೃಹಾಣ ತ್ವಂ ದಿವ್ನಾನ್ಯಾಭರಣಾನಿ ಚ ॥ 


೬41 - 


ಉತಾನದಾ ದಶಿ 
ಛಿ ೦ 


ಕುಂಕುಮ 


ತುಳಸಿ ಶ್ರೀಸಖೀ ದೇವಿ ನಿತ್ಯಮಂಗಲದಾಯಿನೀ । 
ಗೃಹಾಣ ಕುಂಕುಮಂ ಮಾತಃ ಹರಿದ್ರಚೂರ್ಣಮಿಶ್ರಿತಮ್‌ ॥ 


ತುಳಸ್ಕೈ ನಮಃ । ತಿಲಕಾರ್ಥೇ ಹರಿದ್ರಾಸಹಿತಂ ಕುಂಕುಮಂ ಸಮರ್ಪಯಾಮಿ॥ 


ಗಂಧ 
ಯತ್‌ ಪುರುಷಂ ವ್ಯದಧುಃ ಕತಿಧಾ ವ್ಯಕಲ್ಲಯನ್‌ । 
ಮುಖಂ ಕಮೆಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಛೇತೇ ॥ 
ಕರ್ದಮೇನ ಪ್ರಜಾಭೂತಾ ಮಯಿ ಸಂಭವ ಕರ್ದಮ । 
ಶ್ರಿಯಂ ವಾಸಯ ಮೇ ಕುಲೇ ಮಾತರೆಂ ಪದ್ಮಮಾಲಿನೀಮ್‌ | 
ಚಂದನಾದ್ಯೈಶ್ಚ ಸಂಯುಕ್ತಂ ಸರ್ವಗಂಧಸಮನ್ವಿತಮ್‌ 


ಮಯಾ ದತ್ತಂ ಗೃಹಾಣಾ$ಶು ದೇವದೇವ್ಯಂಗಲೇಪನಮ್‌ ॥ 
ತುಳಸ್ಕೈ ನಮಃ । ಗಂಧಂ ಸಮರ್ಪಯಾಮಿ ॥ 


ಪುಷ್ಪ 
0 
ಬ್ರಾಹ್ಮಣೋಸಸ್ಕ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ । 
ಊರೂ ತದಸ್ಯ ಯದ್ವೈಶ್ಯಃ ಪದ್ಯಾಂ ಶೂದ್ರೋ ಅಜಾಯತ ॥ 
ಆಪಸ್ಸ ಜಂತು ಸಿಗ್ಗಾನಿ ಚಿಕ್ಷೀತ ವಸ ಮೇ ಗೃಹೇ | 
ನಿ ಚ ದೇವೀಂ ಮಾತರಂ ಶ್ರಿಯಂ ವಾಸಯ ಮೇ ಕುಲೇ ॥ 
ಜಾತೀಪದಾದಿಪುಷ್ಟುಣಿ ಮಲ್ಲಿಕಾಚಂಪಕಾನಿ ಚ। 


ಗೃಹಾಣ ದೇವಿ ದೇವೇಶಿ ವಿಷ್ಣುನೇತ್ರಾಂಬುಸಂಭವೇ ॥ 
ತುಳಸ್ಕೈ ನಮಃ | ಪುಷ್ಪಾಣಿ ಸಮರ್ಪಯಾಮಿ ॥ 


-42- 


ಉತಾನದಾ ದಶಿ 
ಈ ಷ 


ಅಷ್ಟೋತ್ತರಶತದಿವ್ಯನಾಮಪೂಜಾ 


ಓಂ ಗೋವಿಂದಾಯ ನಮಃ । ಓಂ ಮುಕುಂದಾಯ ನಮಃ । 
ಓಂ ಹರಯೇ ನಮಃ । ಓಂ ಮುರಾರಯೇ ನಮಃ । 

ಓಂ ಶಂಭವೇ ನಮಃ | ಓಂ ಶಿವಾಯ ನಮಃ | 

ಓಂ ಈಶಾಯ ನಮಃ । ಓಂ ಶಶಿವದನಾಯ ನಮಃ । 

ಓಂ ದಂಡಪಾಣಯೇ ನಮಃ । ಓಂ ಅಕ್ಬಹೃದಯಾಯ ನಮಃ । 
ಓಂ ಜನಾರ್ದನಾಯ ನಮಃ । ಓಂ ವಾಸುದೇವಾಯ ನಮಃ । 
ಓಂ ಪದ್ಮನಾಭಾಯ ನಮಃ | ಓಂ ಆಂಧಕರಿಪವೇ ನಮಃ । 

ಓಂ ಹರಾಯ ನಮಃ । ಓಂ ನೀಲದೇಹಾಯ ನಮಃ । 

ಓಂ ವೈಕುಂಠವಾಸಾಯ ನಮಃ । ಓಂ ಕೈಟಭರಿಪವೇ ನಮಃ । 
ಓಂ ಅಬ್ದಪಾಣಯೇ ನಮಃ । ಓಂ ಭೂತೇಶಾಯ ನಮಃ । 

ಓಂ ಖಂಡಪರಶವೇ ನಮಃ । ಓಂ ಮೃಡಾಯ ನಮಃ । 

ಓಂ ಚಂಡಿಕೇಶಾಯ ನಮಃ । ಓಂ ವಿಷ್ಣವೇ ನಮಃ । 

ಓಂ ಮಧುಸೂದನಾಯ ನಮಃ । ಓಂ ಚಕ್ರಪಾಣಯೇ ನಮಃ । 
ಓಂ ಲಕ್ಷ್ಮೀಪತಯೇ ನಮಃ । ಓಂ ದೇವೇಶಾಯ ನಮಃ । 

ಓಂ ನಾರಾಯಣಾಯ ನಮಃ । ಓಂ ಅಸುರಬರ್ಹಣಾಯ ನಮಃ! 
ಓಂ ಶಾರ್ಜಪಾಣಯೇ ನಮಃ | ಓಂ ಮೃತ್ಯುಂಜಯಾಯ ನಮಃ | 
ಓಂ ಉಗ್ರಾಯ ನಮಃ | ಓಂ ವಿಷಮೇಕ್ಷಣಾಯ ನಮಃ । 

ಓಂ ಕಾಮಜನಕಾಯ ನಮಃ । ಓಂ ಶ್ರೀಕಾಂತಾಯ ನಮಃ । 

ಓಂ ಪೀತವಾಸನಾಯ ನಮಃ | ಓಂ ಅಂಬುಜನೀಲಾಯ ನಮಃ । 
ಓಂ ಶೌರಯೇ ನಮಃ । ಓಂ ಕೃತ್ತಿವಾಸಸೇ ನಮಃ । 

ಓಂ ತ್ರಿದಶೈಕನಾಭಾಯ ನಮಃ । ಓಂ ಲಕ್ಷ್ಮೀಪತಯೇ ನಮಃ । 
ಓಂ ಮಧುವಿಪ್ರವೇ ನಮಃ । ಓಂ ಪುರುಷೋತ್ತಮಾಯ ನಮಃ । 
ಓಂ ಆದ್ಯಾಯ ನಮಃ । ಓಂ ಶ್ರೀಲೋಲಾಯ ನಮಃ । 

ಓಂ ಪೀತಾಂಬರಧರಾಯ ನಮಃ । ಓಂ ಶಾಂತಾಯ ನಮಃ । 


-43- 


ಉತಾನದಾ ದಶಿ 
ಇ ಆ 


ಓಂ ಪಿನಾಕಪಾಣಯೇ ನಮಃ । ಓಂ ಆನಂದಕಂದಾಯ ನಮಃ । 

ಓಂ ಧರಾಯ ನಮಃ । ಓಂ ಪದ್ಮನಾಭಾಯ ನಮಃ । 

ಓಂ ಶೂಲಿನೇ ನಮಃ | ಓಂ ಗಿರೀಶಾಯ ನಮಃ | 

ಓಂ ಸನಾತನಾಯ ನಮಃ । ಓಂ ಸಂಪ್ರಣಾಶನಾಯ ನಮಃ । 

ಓಂ ವಿದ್ಯಾಯೈ ನಮಃ | ಓಂ ರಜನೇಸಕಲಾವತಂಸಾಯ ನಮಃ । 

ಓಂ ಭವಾಯ ನಮಃ । ಓಂ ಕಾಮಜನಕಾಯ ನಮಃ । 

ಓಂ ಸಾಕೇತಪುರೀವರಾಯ ನಮಃ । ಓಂ ಶ್ರೀರಾಮಾಯ ನಮಃ । 

ಓಂ ಪರಮೇಶ್ವರಾಯ ನಮಃ । ಓಂ ರಾವಣಾರಯೇ ನಮಃ । 

ಓಂ ಭೂತೇಶಾಯ ನಮಃ । ಓಂ ಹೃಷಿಕೇಶಾಯ ನಮಃ । 

ಓಂ ಮುರಾರಯೇ ನಮಃ । ಓಂ ಸರ್ವೇಶ್ವರಾಯ ನಮಃ । 

ಓಂ ತ್ರಿಪುರಸೂದನಾಯ ನಮಃ । ಓಂ ದೇವಸೇವ್ಯಾಯ ನಮಃ । 

ಓಂ ಬ್ರಹ್ಮಣ್ಯದೇವಾಯ ನಮಃ | ಓಂ ಗರುಡಧ್ವಜಾಯ ನಮಃ । 

ಓಂ ಶಂಖಪಾಣಯೇ ನಮಃ । ಓಂ ಶೇಷಶಾಯಿನೇ ನಮಃ । 

ಓಂ ಗೋಪೀಪತಯೇ ನಮಃ | ಓಂ ಯದುಪತಯೇ ನಮಃ । 

ಓಂ ವಸುದೇವಸೂನವೇ ನಮಃ | ಓಂ ಕರ್ಪೂರಗೌರಾಯ ನಮಃ । 

ಓಂ ವೃಷಧ್ವಜಾಯ ನಮಃ | ಓಂ ಫಾಲನೇತ್ರಾಯ ನಮಃ । 

ಓಂ ಗೋವರ್ಧನೋದ್ಧರಣಾಯ ನಮಃ । ಓಂ ಧರ್ಮಧುರೀಣಾಯ ನಮಃ । 

ಓಂ ಗೋಪಾಲಾಯ ನಮಃ । ಓಂ ಸ್ಮಾಣವೇ ನಮಃ । | 

ಓಂ ತ್ರಿಲೋಚನಾಯ ನಮಃ । ಓಂ ಪಿನಾಕಧಾರಾಯ ನಮಃ । 

ಓಂ ಸ್ಮರಾರಯೇ ನಮಃ । ಓಂ ಅನಿರುದ್ಧಾಯ ನಮಃ । 

ಓಂ ಕರುಣಾಕರಾಯ ನಮಃ | ಓಂ ಕಲ್ಲಷಹರಾಯ ನಮಃ । 

ಓಂ ವಿಶ್ವೇಶ್ವರಾಯ ನಮಃ । ಓಂ ತ್ರಿಪಥಗಾರ್ದಜಟಾಯ ನಮಃ । 

ಓಂ ಕಲಾಪಾಯ ನಮಃ । ಓಂ ಕಾರ್ತಿಕದಾಮೋದರಸ್ವಾಮಿನೇ ನಮಃ । 
॥ ಇತಿ ಅಷ್ಟೋತ್ತರಶತದಿವ್ಯನಾಮಪೂಜಾಂ ಸಮರ್ಪಯಾಮಿ ॥ 

% ಜು ಜು ಜು 


-44- 


ಉತಾನದಾ ದಶಿ 
ಛ ಷ 


ಅಂಗಪೂಜೆ 

ಓಂ ತುಳಸ್ಕೈ ನಮಃ । ಪಾದೌ ಪೂಜಾಯಮಿ ॥ ಶ್ರಿಯ್ಫೆ ನಮಃ । ಜಾನುನೀ 
ಪೂಜಯಾಮಿ । ಮಹಾಲಕ್ಚ್ಮೆ ೪ ನಮಃ | ಊರೂ ಪೂಜಯಾಮಿ । ಎದ್ಯಾಯೈ 
ನಮಃ | ಕಟಿಂ ಪೂಜಯಾಮಿ । ಯಶಸ್ವಿನೈ ನಮಃ । ನಾಭಿಂ ಪೂಜಯಾಮಿ | 
ಧರಾಯ್ಕೆ ನಮಃ । ಹೃದಯಂ ಪೂಜಯಾಮಿ । ವಿಷ್ಣುಪತ್ಸೈ ನಮಃ । ಸ್ತನೌ 
ಪೂಜಯಾಮಿ । ಎಷ್ಟುಪ್ರಿಯಾಯೈ ನಮಃ | ಕಂಠಂ ಪೂಜಯಾಮಿ । ಶಾಂತ್ಯೈ 
ನಮಃ | ಮುಖಂ ಪೂಜಯಾಮಿ । ಸುಶ್ರಿಯ್ಯೆ ನಮಃ । ನೇತ್ರೇ ಪೂಜಯಾಮಿ । 
ಅಮಲಾಯ್ಯೆ ನಮಃ । ಶಿರಃ ಪೂಜಯಾಮಿ । ಶ್ರೀತುಳಸ್ಕೈ ನಮಃ । ಸರ್ವಾಣ್ಯಂಗಾನಿ 
ಪೂಜಯಾಮಿ ॥ 


ಷೋಡಶನಾಮಪೂಜೆ 
ಶ್ರೀ ತುಳಸ್ಕೈ ನಮಃ । ಶ್ರಿಯ್ಯೆ ನಮಃ । ಮಹಾಲಕ್ಷ್ಮ್ಯೈ ನಮಃ | ವಿದ್ಯಾಯ್ಕ 
ನಮಃ । ಅವಿದ್ಯಾಯೈ ನಮಃ । ಯಶಸ್ವಿನ್ಕೈ ನಮಃ | ಧರ್ಮಾಯ್ಯೆ ನಮಃ । 


ವ ಶೆ 


ಧರ್ಮಾನನಾಯೈ ನಮಃ । ದೇವ್ಕೈ ನಮಃ । ದಿವೇ ನಮಃ । ಭೂಮ್ಯೈ ನಮಃ । 
ಅಚಲಾಯೈ ನಮಃ । ಚಲಾಯೈ ನಮಃ। ತುಳಸ್ಕೈ ನಮಃ । ಷೋಡಶನಾಮಪೂಜಾಂ 
ಸಮರ್ಪಯಾಮಿ ॥ 
ಧೂಪ 
ಚಂದ್ರಮಾ ಮನಸೋ ಜಾತಶ್ಚ್ರೋಃ ಸೂರ್ಯೋ ಅಜಾಯತ | 
ಮುಖಾದಿಂದ್ರ ಶ್ಚ ಪ್ರಾಣಾದ್‌ ವಾಯುರಜಾಯತ | 
ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಪಿಂಗಲಾಂ ಪದ್ಮಮಾಲಿನೀಮ್‌ | 


ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ॥ 


45. 


ಉತಾನದಾ ದಶಿ 
ಛಿ ದ 


ಚಂದನಾಗರುಕರ್ಪೂರಗುಗ್ಗುಲಾದಿಸಮನ್ವಿತಮ್‌॥ 
ಗೃಹಾಣ ಧೂಪಕಂ ದಿವ್ಯಂ ಪಾಪಲೇಪವಿನಾಶಿನಿ ॥ 
ತುಳಸ್ಕೈ ನಮಃ । ಧೂಪಮಾಘ್ರಾಪಯಾಮಿ ॥ 


ದೀಪ 
ನಾಧ್ಯಾ ಆಸೀದಂತರಿಕ್ಟಂ ಶೀರ್ಷ್ಟೋ ದ್ಯೌಃ ಸಮವರ್ತತ । 
ಪದ್ಭ್ಯಾಂ ಭೂಮಿರ್ದಿಶಃ ಶ್ರೋತ್ರಾತ್‌ ತಥಾ ಲೋಕಾಂ ಅಕಲ್ಪಯನ್‌ ॥ 
ಆರ್ದ್ರಾಂ ಯಃ ಕರಿಣೀಂ ಯಷ್ಟಿಂ ಸುವರ್ಣಾಂ ಹೇಮಮಾಲಿನೀಮ್‌ 
ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ॥ 


ಘೃತತೈಲವಿಮಿಶ್ರಾಂಶ್ಚಚತುರ್ವರ್ತಿಮನೋಹರಾನ್‌ । 


ಗೃಹಾಣೇಮಾನ್‌ ಸುದೀಪಾಂಸ್ಕ್ರಂ ಭದ್ರಂ ಮೇಸಸ್ತು ನಮೋಪಸ್ತು ತೇ ॥ 
ತುಳಸ್ಕೈ ನಮಃ । ದೀಪಂ ದರ್ಶಮಾಯಿ ॥ 


ನೈವೇದ್ಯ 


ಸಪ್ತಸ್ಯಾ ಸನ್‌ ಪರಿಧಯಸ್ತಿಃ ಸಪ್ತ ಸಮಿಧಃ ಕೃತಾಃ | 


ದೇವಾ ಯದ್ಯಜ್ಞಂ ತನ್ನಾ ನಾ ಅಬದ್ಧನ್‌ ಪುರುಷಂ ಪಶುಮ್‌ Il 
ತಾಂ ಮ ಆವಹ ಜಾತವೇದೋ ಲಕ್ಷಿ ಕ್ಲೀಮನಪಗಾಮಿನೀಮ್‌ 
ಯಸ್ಯಾಂ ಹಿರಣ್ಯಂ ಪ್ರಭೂತಂ ಗಾವೋ ದಾಸ್ಯೋತಶ್ಶಾ ನ್‌ ವಿಂದೇಯಂ ಪುರುಷಾನಹಮ್‌॥ 
ಪಾಯಸಂ ಗುಡಸಂಮಿಶ್ರಂ ಸರ್ಪಿಷಾ ಚ ಸಮನ್ವಿತಮ್‌ । 
ಭುಂಕ್ಚ್ವ ತ್ವಂ ಷಡ್ರಸಾನ್ನಂ ತು ಪಕ್ಟಾಪೂಪಸಮನ್ನಿತಮ್‌ ॥ 
ತುಳಸ್ಕೈ ನಮಃ | ಮಹಾನೈವೇದ್ಯಂ ಸಮರ್ಪಯಾಮಿ ॥ 


46 - 


ಉತಾನದಾ ದಶಿ 
ಥ್‌ 


ತಾಂಬೂಲ 


ತಾಂಬೂಲಾನಿ ಚ ದಿವ್ಯಾನಿ ಕರ್ಪೂರೈಲಾಯುತಾನಿ ಚ। 
ಸಪೂಗಾನಿ ಸುಗಂಧೀನಿ ತುಳಸಿ ತ್ವಂ ಗೃಹಾಣ ವೈ ॥ 


ತುಳಸ್ಕೈ ನಮಃ । ತಾಂಬೂಲಾನಿ ಸಮರ್ಪಯಾಮಿ ॥ ಸುವರ್ಣಪುಷ್ಪಂ 
ಸಮರ್ಪಯಾಮಿ ॥ 
ಮಂಗಲನೀರಾಜನ 

ನಮಸ್ತುಳಸಿ ಸರ್ವಜ್ಞೇ ಪುರುಷೋತ್ತಮವಲ್ಲಭೇ। 
ಪಾಹಿ ಮಾಂ ಸರ್ವಪಾಪೇಭ್ಯಃ ಸರ್ವಸಂಪತ್ನದಾಯಿಕೇ | 
ನೀರಾಜನಂ ಗೃಹಾಣ ತ್ವಂ ತುಳಸಿ ತ್ಕಾ ಶಂ ನತೋಸಸ್ಮ್ಯಹಮ್‌ ॥ 
ಓಂ ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಭ್ಯೋ ದಧಾತಿ । 
ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ ॥ 1 ॥ 
ಶ್ರಿಯ ಏವೈನಂ ತಚ್ಛಿಯಮಾದಧಾತಿ । ಸಂತತಮೃಚಾ ವಷಟ್ಯತ್ಯಂ ಸಂತತೈ 
ಸಂಧೀಯತೇ । ಪ್ರಜಯಾ ಪಶುಭಿರ್ಯ ಏವಂ ವೇದ ॥ ಓಂ ॥ 

ತುಳಸ್ಕೈ ನಮಃ | ಮಂಗಲನೀರಾಜನಂ ಸಮರ್ಪಯಾಮಿ ॥ 


ಶ್ರೀದಾಮೋದರ ಸ್ತೋತ್ರ 


ಮತ್ತ್ಯಾಕೃತಿಧರ ಜಯ ದೇವೇಶ ವೇದವಿಭೋಧಕ ಕೂರ್ಮಸ್ವರೂಪ । 
ಮಂದರಗಿರಿಧರ ಸೂಕರರೂಪ ಭೂಮಿವಿಧಾರಕ ಜಯ ದೇವೇಶ ॥ 
ಕಾಂಚನಲೋಚನ ನರಹರಿರೂಪ ದುಷ್ಪಹಿರಣ್ಯಕಭಛಂಜನ ಜಯ ಭೋ 
ಜಯ ಜಯ ವಾಮನ ಬಲಿವಿದ್ದಂಸಿನ್‌ ದುಷ್ಪಕುಲಾಂತಕ ಭಾರ್ಗವರೂಪ ॥ 


ಜಯ ವಿಶ್ರವಸಃಸುತವಿದ್ವಂಸಿನ್‌ ಜಯ ಕಂಸಾರೇ ಯದುಕುಲತಿಲಕ । 
ಜಯ ವೃಂದಾವನಚರ ದೇವೇಶ ದೇವಕಿನಂದನ ನಂದಕುಮಾರ ॥ 


-47- 


ಉತಾನದಾ ದಶಿ 
ಛ “ವ 


ಜಯ ಗೋವರ್ಧನಧರ ವತಾರೇ ಧೇನುಕಭಂಜನ ಜಯ ಕಂಸಾರೇ | 
ರುಗ್ಮಿಣನಾಯಕ ಜಯ ಗೋವಿಂದ ಸತ್ಯಾವಲ್ಲಭ ಪಾಂಡವಬಂಧೋ॥ 
ಖಗವರವಾಹನ ಜಯ ಪೀಠಾರೇ ಜಯ ಮುರಭಂಜನ ಪಾರ್ಥಸಖೇ ತ್ವಮ್‌ । 
ಭೌಮವಿನಾಶಕ ದುರ್ಜನಹಾರಿನ್‌ ಸಜ್ಜನಪಾಲಕ ಜಯ ದೇವೇಶ ॥ 
ಶುಭಗುಣಪೂರಿತ ಜಯ ವಿಶ್ವೇಶ ಜಯ ಪುರುಷೋತ್ತಮ ನಿತ್ಯವಿಬೋಧ । 
ಭೂಮಿಭರಾಂತಕಕಾರಣ ರೂಪ ಜಯ ಖರಭಂಜನ ದೇವವರೇಣ್ಯ ॥ 
ವಿಧಿಭವಮುಖಸುರತತಸುವಂದಿತಸಚ್ಚರಣಾಂಬುಜ ಕಂಜಸುನೇತ್ರ । 
ಸಕಲಸುರಾಸುರನಿಗ್ರಹಕಾರಿನ್‌ ಪೂತನಿವಾರಣ ಜಯ ದೇವೇಶ ॥ 
ಯದ್ಭೂವಿಭ್ರಮಮಾತ್ರಾತ್ತದಿದಮಾ ಕಮಲಾಸನಶಂಭುವಿಪಾದ್ಯಮ್‌ । 
ಸೃಷ್ಟಿಸ್ಥಿತಿಲಯಮೃಚ್ಛತಿ ಸರ್ವಂ ಸ್ಥಿರಚರವಲ್ಲಭ ಸ ತ್ವಂ ಜಯ ಭೋ॥ 
ಜಯಯಮಲಾರ್ಜುನಭಂಜನಮೂರ್ತೇ ಜಯಗೋಪೀಕುಚಕುಂಕುಮಾಂಕಿತಾಂಗ 
ಪಾಂಚಾಲೀಪರಿಪಾಲನ ಜಯ ಭೋ ಜಯ ಗೋಪೀಜನರಂಜನ ಜಯ ಭೋ ॥ 
ಜಯ ರಾಸೋತ್ತವರತ ಲಕ್ಷ್ಮೀಶ ಸತತಸುಖಾರ್ಣವ ಜಯ ಕಂಜಾಕ್ಷ। 
ಜಯ ಜನನೀಕರಪಾಶಸುಬದ್ಧ ಹರಣಾನ್ನವನೀತಸ್ಯ ಸುರೇಶ ॥ 
ಬಾಲಕ್ರೀಡನಪರ ಜಯ ಭೋ ತ್ವಂ ಮುನಿವರವಂದಿತಪದಪದ್ಮೇಶ । 
ಕಾಲಿಯಘಣಿಫಣಮರ್ದನ ಜಯ ಭೋ ದ್ವಿಜಪತ್ತ್ಯರ್ಪಿತಮತ್ತಿವಿಭೋತನ್ನಮ್‌ 
ಕ್ಷೀರಾಂಬುಧಿಕೃತನಿಲಯನ ದೇವ ವರದ ಮಹಾಬಲ ಜಯ ಜಯ ಕಾಂತ। 
ದುರ್ಜನಮೋಹಕ ಬುದ್ಧಸ್ವರೂಪ ಸಜ್ಜನಬೋಧಕ ಕಲ್ಕಿಸ್ವರೂಪ | 
ಜಯ ಯುಗಕೃತದುರ್ಜನವಿಧ್ವಂಸಿನ್‌ ಜಯ ಜಯ ಜಯ ಭೋ ಜಯ ವಿಶಾ ತ್ಮನ್‌॥ 
ಇತಿ ಮಂತ್ರಂ ಪಠನ್ನೇವ ಕುರ್ಯಾನ್ನೀರಾಜನಂ ಬುಧಃ । 

॥ ಇತಿ ಶ್ರೀದಾಮೋದರಸ್ತೋತ್ರಂ ಸಂಪೂರ್ಣಮ್‌ ॥ 


ಮಂತ್ರಪುಷ್ಪ 
ತುಳಸೀ ಪಾತು ಮಾಂ ನಿತ್ಯಂ ಸರ್ವಾಪದ್ಭ್ಯೋಸಪಿ ಸರ್ವದಾ । 
ಕೀರ್ತಿತಾ$ಪಿ ಸ್ಮೃತಾ ವಾಪಿ ಪವಿತ್ರಯತಿ ಮಾನವಮ್‌ ॥ 


-48- 


ಉತಾನದಾ ದಶಿ 
೪ ಪ 


ತುಳಸ್ಕೈ ನಮಃ । ಮಂತ್ರಪುಷಂ ಸಮರ್ಪಯಾಮಿ ॥ ಛತ್ರಂ, ಚಾಮರಂ, 
ಮಾಲ್ಯಂ, ವ್ಯಜನಂ, ನೃತ್ಯಂ, ಗೀತಂ, ವಾದಿತ್ರಾಣಿ, ಪುಷ್ಪವೃಷ್ಟಿಂ ಸಮರ್ಪಯಾಮಿ॥ 


ಪ್ರದಕ್ಷಿ! ಣ 
ಪುಷ್ಪರಾದ್ಯಾನಿ ತೀರ್ಥಾನಿ ಗಂಗಾದ್ಯಾಃ ಸರಿತಸ್ತಥಾ । 
ವಾಸುದೇವಾದಯೋ ದೇವಾ ವಸಂತಿ ತುಳಸೀವನೇ ॥ 
ತುಳಸೀ ಕಾನನಂ ಯತ್ರ ಯತ್ರ ಪದ್ಮವನಾನಿ ಚ | 
ವಸಂತಿ ವೈಷ್ಣವಾ ಯತ್ರ ತತ್ರ ಸನ್ನಿಹಿತೋ ಹರಿಃ ॥ 
ದೇವ್ಕೈ ವಿಷ್ಣವನಾಶಿನ್ಯೈ ಪ್ರದಕ್ಷಿಣಕ್ಕತಾಂ ನೃಣಾಮ್‌ । 
ಪ್ರದಕ್ಷಿಣಂ ಕರೋಮ್ಯದ್ಯ ವಾಂಛಿತಾರ್ಥಪ್ರದಾ ಭವ ॥ 

ತುಳಸ್ಕೈ ನಮಃ । ಪ್ರದಕ್ಷಿಣಾನಿ ಸಮರ್ಪಯಾಮಿ ॥ 


ನಮಸ್ಕಾರ 
ಯಜ್ಞೇನ ಯಜ್ಞಮಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್‌ 
ತೇ ಹ ನಾಕಂ ಮಹಿಮಾನಃ ಸಚಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ ॥ 
ಯಾ ಸಾ ಪದ್ಮಾಸನಸ್ಥಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷೀ 
ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ತೋ ತ್ತರೀಯಾ ॥ 
ಲಕ್ಷ್ಮಿರ್ದಿವ್ಯೈರ್ಗಜೇಂದೈ ಮಣಿಗಣ ಖಚಿತೈಃ ಸ್ನಾಪಿತಾ ಹೇಮಕುಂಭ್ಯೆ- 
ರ್ನಿತ್ಯಂ ಸಾ ಪದ್ಮಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ॥ 
ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೇ। 
ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ನದಾಯಿಕೇ ॥ 
ಪದ್ಮನಾಭಪ್ರಿಯೇ ತುಭ್ಯಂ ನಮಃ ಪದ್ಮೋದ್ಧವಾರ್ಚಿತೇ। 
ಪದ್ಮಪತ್ರವಿಶಾಲಾಕ್ಟಿ ವರದಾ ಭವ ಮೇ ಸದಾ ॥ 


-49- 


ಉತಾನದಾ ದಶಿ 
೪ 1 


ಯನೂಲೇ ಸರ್ವತೀರ್ಥಾನಿ ಯನಜ್ರೇ ಸರ್ವದೇವತಾಃ । 
ಯದಗ್ರೇ ಸರ್ವವೇದಾಶ್ಚತುಳಸಿ ತ್ವಾಂ ನಮಾಮ್ಯಹಮ್‌ ॥ 


ತುಳಸ್ಕೈ ನಮಃ । ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಪ್ರಾರ್ಥನೆ 

ಮನಃಪ್ರಸಾದಜನನೀ ಸುಖಸೌಭಾಗ್ಯವರ್ಧಿನೀ । 
ಆಧಿಂ ವ್ಯಾಧಿಂ ಚ ಹರ ಮೇ ತುಳಸಿ ತ್ವಾಂ ನಮಾಮ್ಯಹಮ್‌ ॥ 
ಶ್ರಿಯಂ ದೇಹಿ ಯಶೋ ದೇಹಿ ಕೀರ್ತಿಮಾಯುಸ್ತಥಾ ಸುಖಮ್‌ । 
ಬಲಂ ಪುಷ್ಟಿಂ ತಥಾ ಧರ್ಮಂ ತುಳಸಿ ತಾ ೦ ಪ್ರಯಚ್ಛ ಮೇ ॥ 
ಯಾ ದೃಷ್ಟುನಿಖಲಾಘಸಂಘಶಮನೀ ಸ್ಪೃಷ್ಟು ವಪುಃಪಾವನೀ 
ರೋಗಾಣಾಮಭಿವಂದಿತಾ ನಿರಸನೀ ಸಿಕ್ತಾಂತಕತ್ರಾಸಿನೀ । 
ಪ್ರತ್ಯಾಸತ್ತಿವಿಧಾಯಿನೀ ಭಗವಶಃ ಕೃಷ್ಣಸ್ಯ ಸಂರೋಪಿತಾ 
ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಯೈ ತುಳಸ್ಕೈ ನಮಃ ॥ 
ಪಾಪಾನಿ ಯಾನಿ ರವಿಸೂನುಪಟಸ್ಥಿತಾನಿ 
ಗೋಬ್ರಹಬಾಲಪಿತೃಮಾತೃವಧಾದಿಕಾನಿ। 
ನಶ್ಯಂತಿ ತಾನಿ ತುಳಸೀವನದರ್ಶನೇನ 
ಗೋಕೋಟಿದಾನಸದ್ಧಶಂ ಫಲಮಾಪ್ನವಂತಿ ॥ 

ತುಳಸ್ಕೈ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 

ಪ್ರಸನ್ನಾರ್ಫ್ಯ 

ಪುಷ್ಪಾಂಜಲಿವಿಧಾನೇನ ಪ್ರದಕ್ಷಿಣವಿಧಾನತಃ । 
ತುಳಸೀಂ ಸರ್ವಸಿದ್ಧರ್ಥಂ ಸೇಚಯೇಚ್ಛುದ್ಧವಾರಿಣಾ Wl 
ಶ್ರಿಯಃ ಪ್ರಿಯೇ ಶ್ರಿಯಾವಾಸೇ ನಿತ್ಯಂ ಶ್ರೀಧರವಲ್ಲಭೇ। 
ಭಕ್ತ್ಯಾ ದತ್ತಂ ಮಯಾನರ್ಫ್ಯಂ ಹಿ ತುಳಸೀ ಪ್ರತಿಗೃಹ್ಯತಾಮ್‌ ॥ 

ತುಳಸ್ಕೈ ನಮಃ । ಪ್ರಸನ್ನಾರ್ಫ್ಯಂ ಸಮರ್ಪಯಾಮಿ ॥ 


-50- 


ಉತಾನದಾದಶಿ 
$೪ ಅಷ 


ಸಮಾಪನ 
ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ ತಪಃಪೂಜಾಕ್ರಿಯಾದಿಷು | 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 
ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 
ಬುದ್ಧ್ವಾ55ತ್ವನಾ ವಾನನುಸ್ಫತಸ್ವಭಾವಃ | 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 
ಅನೇನ ತುಳಸೀ ಚಿಂಗೆ ಪ್ರಭೋಧತವ ವಿವಾಹ ಕರಣೇನ 
ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ i ಶ್ರೀಕೃಷ್ಣಾರ್ಪಣಮಸ್ತು ॥ 
ಪ್ರಸೀದ ಭಗವನ್‌ ಆಗಚ್ಛಾ5ಗಚ್ಛ । ಭಗವಂತಂ ಸಶ್ರೀಕಂ ಸಪರಿವಾರಂ 
ಶ್ರೀಲಕ್ಷ್ಮೀನಾರಾಯಣಂ ಮಮ ಹೃತ್ಯಮಲೇ (ಅನ್ಯಗೃಹೇ ಚೇತ್‌ - 
ಸೂರ್ಯಮಂಡಲೇ) ಪ್ರಾವಾಹಯಾಮಿ । (ಇತಿ ಪ್ರಾವಾಹ್ಯ ತುಲಸೀಂ 
ಕರ್ಣಯೋರ್ಧತ್ವಾ, ಹೃದಯೇ ಹಸ್ತಂ ನ್ಯಸ್ತ) 
ಯಾಚೇಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ । 
ಹೃದಯೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ತತೇ ॥ 
ಇತಿ ಪ್ರಾರ್ಥ್ಯ, ಆತ್ಮನಿ ಮಾತೃಕಾನ್ಯಾಸತತ್ವನ್ಯಾಸೌ ಕೃತ್ವಾ ಘಂಟಾನಾದಂ 
ಕುರ್ಯಾತ್‌ 
ಅನೇನ ತುಳಸೀಕಲ್ಹೋಕ್ತಪೂಜಾಕರ್ಮಣಾ ತುಳಸ್ಯಂತರ್ಗತ 
ಕೇಶವಾದಿದ್ವಾದಶಮೂರ್ತ್ಯಾತ್ಮಕ ಮಾಸನಿಯಾಮಕ 
ಕಾರ್ತೀಕದಾಮೋದರಾತಕ್ರಮಧ್ವಪತಿಃ ಶ್ರೀಗೋಪಾಲಕೃಷ್ಣಃ ಪ್ರೀಯತಾಮ್‌ ॥ 
॥ ಇತಿ ತುಳಸೀಕಲ್ಹೋಕ್ತಪೂಜಾ ॥ 
* ಬು ಬು ಬು ಬ 


ದ್‌ ನ 
1 ಕೃಷ್ಣಾರ್ಪಣಮಸ್ತು ॥ 


51- 


| ತುಳಸೀ ಚಿಂತನೆ | 


ಕ 


ಉತಾನದಾ ದಶಿ 
4 ವ 


ಕೃಷ್ಣಾಚಾರ್ಯಸ್ಟೃತಿಮುಕ್ತಾವಳಿಯಲ್ಲಿ 
ಉತ್ಕಾನದ್ವಾದಶಿ ಹಿನ್ನಲೆ 


ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ. ದಕ್ಷಿಣಾಯನವು 
ದೇವತೆಗಳಿಗೆ ರಾತ್ರಿ, ಉತ್ತರಾಯಣವು ದೇವತೆಗಳಿಗೆ ಹಗಲು. ಆದ್ದರಿಂದ 
ದಕ್ಷಿಣಾಯನ ಕಾಲದಲ್ಲಿ ಯಾವುದೇ ಶುಭಕಾರ್ಯಗಳನ್ನು ಮಾಡಬಾರದು. 
ಹೀಗಿರುವಾಗ ಒಮ್ಮ ದಕ್ಷಿಣಾಯನಾಭಿಮಾನಿನಿಯಾದ ದೇವತೆಗೆ ಬಹಳ 
ದುಃಖವಾಗುತ್ತದೆ. 


ಶುಕ್ಲಾಂಬರಧರಾ ನಾರೀ ಶ್ಯಾಮಾ ಪರಶುಧಾರಿಣೀ | 
ಸಾಷ್ಟಾಂಗಂ ಪ್ರಣಿಪತ್ಯಾಹ ರಾತ್ರಿಸ್ಟ್ಯಾಂ ಪ್ರಾರ್ಥಯಾಮ್ಯಹಮ್‌ ॥ 
ಶ್ವೇತವಸ್ತವನ್ನುಟ್ಟ ಕೊಡಲಿಯನ್ನು ಕೈಯಲ್ಲಿ ಹಿಡಿದ ಹದಿನಾರು ವರ್ಷದ 
ತರುಣಿಯಾದ ದಕ್ಷಿಣಾಯನಾಭಿಮಾನಿದೇವತೆಯು ಭಗವಂತನಿಗೆ ಸಾಷ್ಟಾಂಗ 
ನಮಸ್ಕಾರ ಮಾಡಿ, ದೇವತೆಗಳ ರಾತ್ರಿಯಾದ ನಾನು ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದೇನೆ 
ಎಂದು ಹೇಳುತ್ತಾಳೆ. 


ನ ಹಿ ಯಾಮ್ಯಾಯನೇ ಕಿಂಚಿದ್ದಿವಾಹೋಪನಯಾದಿಕಮ್‌ । 
ಶುಭಂ ಕರ್ಮ ಪ್ರಕುರುತೇ ತತೋ$ಹಂ ನಿಂದಿತಾ ಜನೈಃ ॥ 
ವೃಥಾ ಮೇ ಜೀವನಂ ಸ್ವಾಮಿನ್‌ ಯತ್‌ ಸರ್ವೆೈಗರ್ಹಿತಾಸ್ಕಮ್‌ । 
ಯದಿ ತ್ವಯನುಗ್ರಹ್ಗಾಸಿ ತರ್ಹಿ ಜೀವಾಮಿ ನಾನ್ಯಥಾ ॥ 

ತಪ ಏವ ಕರಿಷ್ಯಾಮಿ ತ್ವತ್ಪಸಾದಾರ್ಥಮತ್ರ ವೈ। 

ಇತ್ಯುಕ್ತಾ ಪ್ರಣತಾ ಭೂಯಸ್ತತೋ ಎದವಾ ವಿಜಿಜ್ಞಪುಃ ॥ 
ನಾಥ ನಾಥ ಕೃಪಾಸಿಂಧೋ ಶರಣಾಗತವತ್ತಲ 

ಎಧತ್ವಾ ಕರುಣಾಂ ರಾತ್ರೌ ವ್ರಜೇದ್ಯೇನ ಕೃತಾರ್ಥತಾಮ್‌ ॥ 


-53- 


ಉತಾನದಾ ದಶಿ 
ಇ “ವ 


ಓ ದಯಾಸಾಗರನೇ ! ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ 
ಪ್ರಾರ್ಥಿಸುತ್ತೇನೆ. ದಕ್ಷಿಣಾಯನದಲ್ಲಿ ಮದುವೆ, ಮುಂಜಿ ಇಂಡ ಯಾವುದೇ 
ಮಂಗಳಕಾರ್ಯಗಳು ನಡೆಯಬಾರದೆಂದು ನೀನು ನಿಯಮವನ್ನು ಮಾಡಿರುವಿ. 
ಆದ್ದರಿಂದ ಎಲ್ಲರೂ ನನ್ನನ್ನು ನಿಂದಿಸುತ್ತಾರೆ, ಪರಿತ್ಯಾಗ ಮಾಡುತ್ತಾರೆ. ನನ್ನ ಜನ್ಮವೇ 
ವ್ಯರ್ಥವಾಗಿದೆ. ನೀನು ಅನುಗ್ರಹ ಮಾಡಿದರೆ ಮಾತ್ರ ನಾನು ಬದುಕುತ್ತೇನೆ. 
ಇಲ್ಲವಾದರೆ ನನಗೆ ಈ ಜೀವನವೇ ಬೇಡ ಎಂಬುದಾಗಿ ಗೋಳಿಡುತ್ತಾಳೆ. ಆಗ 
ಪರಮಾತ್ಮನು ಅವಳಿಗೆ ಅನುಗ್ರಹವನ್ನು ಮಾಡುತ್ತಾನೆ. 


ತತಃ ಪ್ರಸನ್ನಹೃದಯಸ್ತಸ್ಕೈ ಪ್ರುದಾಂ ವರೋತ್ತಮಮ್‌ । 

ಪ್ರಿಯಾ ಮೇ ತೇ ತ್ರಯೋ ಯಾಮಾಸ್ತತ್ರಾದ್ಯೌ ದ್ವೌ ಮಹಾಪ್ರಿಯೌ ॥ 

ಸ್ಯಾತಾಂ ತತ್ರ ಕೃತಂ ಕರ್ಮ ಜಪದಾನವ್ರತಾದಿಕಮ್‌ । 

ಅನಂತಗುಣಮೇವ ಸ್ಯಾದಷ್ಟಮಾಸಕ್ಕತಾದಪಿ ॥ 

ದಕ್ಷಿಣಾಯನಾಭಿಮಾನಿನಿಯಾದ ದೇವತೆಯ ಪ್ರಾರ್ಥನೆಯಿಂದ ಪರಮ್ಮಾತನು 

ಪ್ರಸನ್ನನಾದನು. ಉತ್ತಮ ವರವನ್ನು ಅವಳಿಗೆ ನೀಡಿದನು ""ದಕ್ಬಿಣಾಯನಯದ 
ರಾತ್ರಿಯ ಮೂರು ಯಾಮಗಳು ನನಗೆ ಬಹಳ ಪ್ರಿಯವಾಗಿವೆ. ಅದರಲ್ಲಿಯೂ 
ಮೊದಲನೆಯ ಎರಡು ಯಾಮಗಳು ಬಹಳ ಪ್ರಿಯವಾಗಿವೆ. ಆ ಸಂದರ್ಭದಲ್ಲಿ 
ಮಾಡಿದ ಜಪ, ದಾನ, ವ್ರತಗಳಿಗೆಲ್ಲಾ ಅನಂತ ಫಲವು ದೊರಕುತ್ತದೆ. ವರ್ಷದಲ್ಲಿ 
ಬರುವ ಉಳಿದ ಎಂಟುಮಾಸಗಳಲ್ಲಿ ಸಂಪಾದನೆ ಮಾಡುವ ಪುಣ್ಯಕ್ಕಿಂತಲೂ 
ಅಧಿಕವಾದ ಪುಣ್ಯವು ಇದರಿಂದ ಪ್ರಾಪ್ತವಾಗುತ್ತದೆ. 

ಆದ್ಯಃ ಸ್ಕಾ ಚ್ಛಾಃ ವಣೋ ಮಾಸೋ ನಭಸ್ಕೋsಥ ದ್ವಿತೀಯಕಃ । 

ತೃತೀಯಶ್ಚಾಶ್ರಿನೋ ಮಾಸಶ್ಚತುರ್ಥಃ ಕಾರ್ತಿಕಃ ಸ್ಮೃತಃ ॥ 


ಚಾತುರ್ಮಾಸ್ಯದಲ್ಲಿ ಮೊದಲನೆಯದ್ದು ಶ್ರಾವಣಮಾಸ. ಭಾದ್ರಪದಮಾಸ 
ಎರಡನೆಯದ್ದು, ಆಶ್ವೀನಮಾಸ ಮೂರನೆಯದ್ದು, ನಾಕನೆಯ ಮಾಸವೇ 
ಕಾರ್ತೀಕಮಾಸ. 


-54- 


ಉತಾನದಾದಶಿ 
೪ ಪ 


ಶ್ತ ಹ 
ನ ಕಾರ್ತಿಕಸಮಾ ವೃದ್ಧಿಃ ಪುಣ್ಯಸ್ಯೋಕ್ತಾ ಮನೀಷಿಭಿಃ ॥ 


ಈ ನಾಕು ಮಾಸಗಳಲ್ಲಿಯೂ ಹಿಂದಿನ ಮಾಸಗಳಿಗಿಂತ ಮುಂದಿನ ಮಾಸಗಳು 
ಅತ್ಯಂತ ಪುಣ್ಯಕರಗಳಾಗಿವೆ. ಆದ್ದರಿಂದ ಕಾರ್ತೀಕಮಾಸಕ್ಕೆ ಸಮಾನವಾದ ಮಾಸವು 
ಮತ್ತೊಂದು ಇರುವುದಿಲ್ಲ. ಆ ಕಾರ್ತೀಕಮಾಸದಲ್ಲಿಯೂ ಉತ್ಕಾನದ್ವಾದಶಿಯು 
ಅತ್ಯಂತ ಶ್ರೇಷ್ಠವಾಗಿದೆ. ಇಂಥ ಪರ್ವಕಾಲವು ಸಮಗ್ರವರ್ಷದಲ್ಲಿ ಮತ್ತೊಂದಿರಲು 
ಸಾಧ್ಯವಿಲ್ಲ. 

ಹೀಗೆ ಪರಮಾತ್ಮನು ಆ ದಕ್ಷಿಣಾಯನಾಭಿಮಾನಿನಿಯಾದ ದೇವತೆಗೆ 
ಅನುಗ್ರಹವನ್ನು ಮಾಡುತ್ತಾನೆ. ಅಂದಿನಿಂದ ಚಾತುರ್ಮಾಸ್ಯದ ಸಂದರ್ಭದಲ್ಲಿ 
ಪ್ರತಿಯೊಬ್ಬರೂ ವಿಶೇಷವ್ರತಾಚರಣೆಗಳನ್ನು ಮಾಡಿ, ಸಾಧನೆಯನ್ನು 
ಮಾಡಿಕೊಳ್ಳುತ್ತಾರೆ. 

ಚಾತುರ್ಮಾಸ್ಯದ ಮುಕ್ತಾಯದ ದಿವಸವೇ ಉತ್ಕಾನದ್ವಾದಶೀ. ಈ ದಿವಸವು 
ಉಳಿದೆಲ್ಲಾ ದಿವಸಗಳಿಗಿಂತಲೂ ಅತ್ಯಂತ ಫಲಪ್ರದವಾಗಿದೆ. ಆದ್ದರಿಂದ 
ಪ್ರಯತ್ನಪೂರ್ವಕವಾಗಿ ಚಾತುರ್ಮಾಸ್ಯದಲ್ಲಿ ಮಾಡಲು ಸಾಧ್ಯವಾಗದ ದಾನ, 
ವ್ರತಾದಿಗಳನ್ನು ಇಂದಿನ ದಿವಸ ಆಚರಿಸಬೇಕು. 


ಸಮಸ್ಸೆ ರ್ವಿಬುಧ್ಧಃ ಸ್ತುತ್ಯೋ ಯೋಗನಿದ್ರಾಮುಪೇಯಿವಾನ್‌ । 


ಸಮಸ್ತಮಂಗಲಾನಾಂ ಚ ದೇವತಾ ಚ ಜನಾರ್ದನಃ ॥ 
ಎಲ್ಲ ದೇವತೆಗಳಿಂದ ಸ್ತುತ್ಕನಾದ ಭಗವಂತನು ಈ ಚಾತುರ್ಮಾಸ್ಯಕಾಲದಲ್ಲಿ 
ಯೋಗನಿದ್ರೆಯನ್ನು ಮಾಡುತ್ತಾನೆ. ಜನಾರ್ದನನು ಸಮಸ್ತ ಮಂಗಳಗಳ 
ಸ್ವರೂಪನಾಗಿರುತ್ತಾನೆ. ಉತ್ಕಾನದ್ವಾದಶಿಯ ದಿವಸ ನಿದ್ರೆಯಿಂದ ಎದ್ದೇಳುತ್ತಾನೆ. 
ಆಷಾಢಮಾಸದ ಶುಕ್ಲಪಕ್ಚದ ಏಕಾದಶಿಯನ್ನು "ಶಯನೈಕಾದಶಿ' ಎಂದು 
ಕರೆಯುತ್ತಾರೆ. ಅಂದಿನ ದಿವಸ ಪರಮಾತ್ಮನನ್ನು ತೊಟ್ಟಿಲಿನಲ್ಲಿಸಂಗೀತವನ್ನು ಹೇಳುವ 
ಮೂಲಕ ಮಲಗಿಸಬೇಕು. ಉತ್ಥಾನದ್ವಾದಶಿಯಂದು ಅವನು ಎದ್ದೇಳುತ್ತಾನೆ. 


ಚಾತುರ್ಮಾಸ್ಯೇಸಪಿ ಪುಣ್ಯಸ್ಯ ವೃದ್ಧಿಃ ಸಾ ಚ್ಚದಿನೇ ದಿನೇ । 


-55- 


ಉತಾನದಾ ದಶಿ 
ಧ್‌ 


ಓ ದಯಾಸಾಗರನೇ ! ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ 
ಪ್ರುರ್ಥಿಸುತ್ತೇನೆ. ದಕ್ಷಿಣಾಯನದಲ್ಲಿ ಮದುವೆ, ಮುಂಜಿ ಮೊದಲಾದ ಯಾವುದೇ 
ಮಂಗಳಕಾರ್ಯಗಳು ನಡೆಯಬಾರದೆಂದು ನೀನು ನಿಯಮವನ್ನು ಮಾಡಿರುವಿ. 
ಆದ್ದರಿಂದ ಎಲ್ಲರೂ ನನ್ನನ್ನು ನಿಂದಿಸುತ್ತಾರೆ, ಪರಿತ್ಯಾಗ ಮಾಡುತ್ತಾರೆ. ನನ್ನ ಜನ್ಮವೇ 
ವ್ಯರ್ಥವಾಗಿದೆ. ನೀನು ಅನುಗ್ರಹ ಮಾಡಿದರೆ ಮಾತ್ರ ನಾನು ಬದುಕುತ್ತೇನೆ. 
ಇಲ್ಲವಾದರೆ ನನಗೆ ಈ ಜೀವನವೇ ಬೇಡ ಎಂಬುದಾಗಿ ಗೋಳಿಡುತ್ತಾಳೆ. ಆಗ 
ಪರಮಾತ್ಮನು ಅವಳಿಗೆ ಅನುಗ್ರಹವನ್ನು ಮಾಡುತ್ತಾನೆ. 


ತತಃ ಪ್ರಸನ್ನಹೃದಯಸ್ತಸ್ಕೈ ಪ್ರಾದಾಂ ವರೋತ್ತಮಮ್‌ । 
ಪ್ರಿಯಾ ಮೇ ತೇ ತ್ರಯೋ ಯಾಮಾಸ್ತತ್ರಾದ್ಯೌ ದ್ವೌ ಮಹಾಪ್ರಿಯೌ ॥ 
ಸ್ಯಾತಾಂ ತತ್ರ ಕೃತಂ ಕರ್ಮ ಜಪದಾನವ್ರತಾದಿಕಮ್‌ । 


ಅನಂತಗುಣಮೇವ ಸ್ಯಾದಷ್ಟಮಾಸಕೃತಾದಪಿ Il 


ದಕ್ಷಿಣಾಯನಾಭಿಮಾನಿನಿಯಾದ ದೇವತೆಯ ಪ್ರಾರ್ಥನೆಯಿಂದ ಪರಮ್ಮಾತನು 
ಪ್ರಸನ್ನನಾದನು. ಉತ್ತಮ ವರವನ್ನು ಅವಳಿಗೆ ನೀಡಿದನು ""ದಕ್ಷಿಣಾಯನಯದ 
ರಾತ್ರಿಯ ಮೂರು ಯಾಮಗಳು ನನಗೆ ಬಹಳ ಪ್ರಿಯವಾಗಿವೆ. ಅದರಲ್ಲಿಯೂ 
ಮೊದಲನೆಯ ಎರಡು ಯಾಮಗಳು ಬಹಳ ಪ್ರಿಯವಾಗಿವೆ. ಆ ಸಂದರ್ಭದಲ್ಲಿ 
ಮಾಡಿದ ಜಪ, ದಾನ, ವ್ರತಗಳಿಗೆಲ್ಲಾ ಅನಂತ ಫಲವು ದೊರಕುತ್ತದೆ. ವರ್ಷದಲ್ಲಿ 
ಬರುವ ಉಳಿದ ಎಂಟುಮಾಸಗಳಲ್ಲಿ ಸಂಪಾದನೆ ಮಾಡುವ ಪುಣ್ಯಕ್ಕಿಂತಲೂ 
ಅಧಿಕವಾದ ಪುಣ್ಯವು ಇದರಿಂದ ಪ್ರಾಪ್ತವಾಗುತ್ತದೆ. 
ಆದ್ಯಃ ಸ್ಯಾಚ್ಛಾವಣೋ ಮಾಸೋ ನಭಸ್ಕ್ಯೋತಥ ದ್ವಿತೀಯಕ; । 
ತೃತೀಯಶ್ಚಾಶ್ರಿನೋ ಮಾಸಶ್ನತುರ್ಥ:ಃ ಕಾರ್ತಿಕಃ ಸ್ಮೃತಃ ॥ 
ಚಾತುರ್ಮಾಸ್ಯದಲ್ಲಿ ಮೊದಲನೆಯದ್ದು ಶ್ರಾವಣಮಾಸ. ಭಾದ್ರಪದಮಾಸ 
ಎರಡನೆಯದ್ದು, ಆಶ್ವೀನಮಾಸ ಮೂರನೆಯದ್ದು, ನಾಕನೆಯ ಮಾಸವೇ 
ಕಾರ್ತೀಕಮಾಸ. 


-54- 


ಉತಾನದಾದಶಿ 
ಥಿ ಷ 


ಚಾತುರ್ಮಾಸ್ಕೇತಪಿ ಪುಣ್ಯಸ್ಯ ವೃದ್ಧಿಃ ಸ್ಯಾಚ್ಚ ದಿನೇ ದಿನೇ । 


ನ ಕಾರ್ತಿಕಸಮಾ ವೃದ್ಧಿಃ ಪುಣ್ಯಸ್ಯೋಕ್ತಾ ಮನೀಷಿಭಿಃ ॥ 

ಈ ನಾಕು ಮಾಸಗಳಲ್ಲಿಯೂ ಹಿಂದಿನ ಮಾಸಗಳಿಗಿಂತ ಮುಂದಿನ ಮಾಸಗಳು 
ಅತ್ಯಂತ ಪುಣ್ಯಕರಗಳಾಗಿವೆ. ಆದ್ದರಿಂದ ಕಾರ್ತೀಕಮಾಸಕ್ಕೆ ಸಮಾನವಾದ ಮಾಸವು 
ಮತ್ತೊಂದು ಇರುವುದಿಲ್ಲ. ಆ ಕಾರ್ತೀಕಮಾಸದಲ್ಲಿಯೂ ಉತ್ಕಾನದ್ವಾದಶಿಯು 
ಅತ್ಯಂತ ಶ್ರೇಷ್ಠವಾಗಿದೆ. ಇಂಥ ಪರ್ವಕಾಲವು ಸಮಗ್ರವರ್ಷದಲ್ಲಿ ಮತ್ತೊಂದಿರಲು 
ಸಾಧ್ಯವಿಲ್ಲ. 

ಹೀಗೆ ಪರಮಾತ್ಮನು ಆ ದಕ್ಷಿ ಣಾಯನಾಭಿಮಾನಿನಿಯಾದ ದೇವತೆಗೆ 
ಅನುಗ್ರಹವನ್ನು ಮಾಡುತ್ತಾನೆ. ಅಂದಿನಿಂದ ಚಾತುರ್ಮಾಸ್ಯದ ಸಂದರ್ಭದಲ್ಲಿ 
ಪ್ರತಿಯೊಬ್ಬರೂ ವಿಶೇಷವ್ರತಾಚರಣೆಗಳನ್ನು ಮಾಡಿ, ಸಾಧನೆಯನ್ನು 
ಮಾಡಿಕೊಳ್ಳುತ್ತಾರೆ. 

ಚಾತುರ್ಮಾಸ್ಯದ ಮುಕ್ತಾಯದ ದಿವಸವೇ ಉತ್ಕಾನದ್ವಾ ದಶೀ. ಈ ದಿವಸವು 
ಉಳಿದೆಲ್ಲಾ ದಿವಸಗಳಿಗಿಂತಲೂ ಅತ್ಯಂತ ಫಲಪ್ರ ವಗ: ಆದ್ದರಿಂದ 
ಪ್ರಯತ್ನಪೂರ್ವಕವಾಗಿ ಚಾತುರ್ಮಾಸ್ಯದಲ್ಲಿ ಮಾಡಲು ಸಾಧ್ಯವಾಗದ ದಾನ, 
ವ್ರತಾದಿಗಳನ್ನು ಇಂದಿನ ದಿವಸ ಆಚರಿಸಬೇಕು. 

ಸಮಸೆ ಸ್ಸರ್ವಿಬುದ್ಧೆಃ ಸ್ಪುತ್ಕೋ ಯೋಗನಿದ್ರಾಮುಪೇಯಿವಾನ್‌ । 
ಸಮಸ್ತಮಂಗಲಾನಾಂ ಚ ದೇವತಾ ಚ ಜನಾರ್ದನಃ ॥ 

ಎಲ್ಲ ದೇವತೆಗಳಿಂದ ಸ್ಪುತ್ಯನಾದ ಭಗವಂತನು ಈ ಚಾತುರ್ಮಾಸ್ಯಕಾಲದಲ್ಲಿ 
ಯೋಗನಿದ್ರೆಯನ್ನು ಮಾಡುತ್ತಾನೆ. ಜನಾರ್ದನನು ಸಮಸ್ತ ಮಂಗಳಗಳ 
ಸ್ವರೂಪನಾಗಿರುತ್ತಾನೆ. ಉತ್ಕಾನದ್ದ್ಹಾದಶಿಯ ದಿವಸ ನಿದ್ರೆಯಿಂದ ಎದ್ದೇಳುತ್ತಾನೆ. 

ಆಷಾಢಮಾಸದ ಶುಕ್ನಪಕ್ಷದ ಏಕಾದಶಿಯನ್ನು "ಶಯನೈಕಾದಶಿ' ಎಂದು 
ಕರೆಯುತ್ತಾರೆ. ಅಂದಿನ ದಿವಸ ಪರಮಾತ್ಮನನ್ನು ತೊಟ್ಟಿಲಿನಲ್ಲಿ ಸಂಗೀತವನ್ನು ಹೇಳುವ 
ಮೂಲಕ ಮಲಗಿಸಬೇಕು. ಉತ್ಥಾನದ್ವಾದಶಿಯಂದು ಅವನು ಎದ್ದೇಳುತ್ತಾನೆ. 


55- 


ಉತಾನದಾ ದಶಿ 
ಆ ವ 


ಆಷಾಢಮಾಸದ ಏಕಾದಶಿಯಂದು ಎಡಮಗ್ಗಲಿನಲ್ಲಿ ಮಲಗುತ್ತಾನೆ. 
ಭಾದ್ರಪದ ಏಕಾದಶಿಯಂದು ಬಲಮಗ್ಗಲಿಗೆ ಹೊರಳುತ್ತಾನೆ. ಕಾರ್ತೀಕ ಮಾಸದ 
ಶುಕ್ಲಪಕ್ಷದ ಏಕಾದಶಿಯಂದು ಎಚ್ಚರಗೊಳ್ಳುತ್ತಾನೆ. ಇಂಥ ಭಗವಂತನಿಗೆ 
ತುಳಸೀಸ್ವರೂಪಳಾದ ಮಹಾಲಕ್ಷ್ಮಿಯ ಜೊತೆ ವಿವಾಹವನ್ನು ಮಾಡಿ 
ಕೃತಕೃತ್ಯರಾಗಬೇಕು. 
ದೀಪದಾನ ಮಾಡಬೇಕು 
ಪ್ರಾತಜ್ನಾನಂ ದೀಪದಾನಂ ಕಾರ್ತಿಕ್ಯಾಂ ತು ವಿಶೇಷತಃ । 
ಜಾಗರಂ ತು ಪ್ರಬೋಧಿನ್ಯಾಂ ಕುರ್ಯಾದ್ವೈ ನಿಯತೇಂದ್ರಿಯಃ ॥ 
ಕಾರ್ತೀಕಮಾಸದಲ್ಲಿ ದೀಪದಾನಕ್ಕೆ ಬಹಳ ಪ್ರಾಧಾನ್ಯವಿದೆ. ಮತ್ತು ಪ್ರತಿನಿತ್ಯವೂ 
ಕಾರ್ತೀಕಸ್ನಾನಕ್ಕೂ ಅತ್ಯಂತ ಮಹತ್ವವು ಇರುತ್ತದೆ. ಪ್ರಬೋಧಿನೀ ಏಕಾದಶಿಯ ದಿವಸ 
ಜಿತೇಂದ್ರಿಯರಾಗಿ ಜಾಗರಣೆಯನ್ನು ಮಾಡಬೇಕು. 


ಗುರುಗಳಿಗೆ ಗೋದಾನ ಮಾಡಬೇಕು 
ಗುರೋರ್ಗೋಮಿಥುನಂ ದತ್ವಾ ದ್ವಾದಶ್ಯಾಂ ಭೋಜಯೇದ್‌ ದ್ವಿಜಾನ್‌ । 
ಆಸಾಯಾಹ್ನಂ ಪುರಾಣಾದ್ಯೈರಹಃಶೇಷಂ ನಯೇದ್‌ ಬುಧಃ ॥ 
ಗುರುಗಳಿಗೆ ಹಸು ಮತ್ತು ಎತ್ತುಗಳನ್ನು ದಾನ ಮಾಡಬೇಕು. ದ್ವಾದಶಿಯ 
ದಿವಸ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಸಾಯಂಕಾಲದ ತನಕ 
ಪುರಾಣಾದಿಕಥೆಯನ್ನು ಕೇಳಬೇಕು. 


ಗೋಧೂಳಿ ಮುಹೂರ್ತದಲ್ಲಿ ತುಳಸೀವಿವಾಹ ಮಾಡಬೇಕು 
ಅಸ್ತಂಗತೇ ದಿನಕರೇ ಪುನಃ ಸ್ನಾತ್ವಾ ಯಥಾವಿಧಿ । 
ವೃಂದಾವನೇ ತತಃ ಕುರ್ಯಾನ್ನಂಡಪಂ ಚತುರಸ್ರಕಮ್‌ ॥ 
ಸೂರ್ಯಾಸ್ತವಾಗುವ ಮೊದಲು ಪುನಃ ಸ್ನಾನವನ್ನು ಮಾಡಿ, 
ತುಳಸೀವೃಂದಾವನದ ಬಳಿ ಮೊದಲೇ ನಿರ್ಮಿತವಾದ ಉತ್ತಮವಾದ ಮಂಟಪದಲ್ಲಿ 
ಭಗವಂತನನ್ನು ಪೂಜಿಸಬೇಕು. 


-56- 


ಉತಾನದಾದಶಿ 
ಛಿ ಷಹ 


ಅಡಿಕೆಗೊನೆ, ಕಬ್ಬು ಬಾಳೆಕಂದುಗಳಿಂದ ಮಂಟಪವನ್ನು 
ಅಲಂಕರಿಸಬೇಕು 


ಪುಷಮಾಲ್ಯೈೈಃ ಫಲೈರ್ದಿವ್ಯೈರ್ನಾಲಿಕೇರಾದಿಭಿಃ ಶುಬ್ಳೆಃ। 
ಪೂಗೀಫರೈರಿಕ್ಟುದಂಡೈರಂಭಾಸ್ತಂಭೈಶ್ಚ ಶೋಭಿತಮ್‌ ॥ 

ಹೂವಿನ ಮಾಲೆಗಳನ್ನು ಶ್ರೇಷ್ಠವಾದ ತೆಂಗಿನಕಾಯಿಯನ್ನು, ಹಣ್ಣುಗಳನ್ನು, 

ಅಡಿಕೆಯ ಗೊನೆಯನ್ನು | ಕಬ್ಬು ಮುಂತಾದವುಗಳನ್ನು ಉಪಯೋಗಿಸಿಕೊಂಡು ಆ 


ಮಂಟಪವನ್ನು ಚೆನ್ನಾಗಿ ಅಲಂಕರಿಸಿರಬೇಕು. 


ಕ್ಲೀರಸಮುದ್ರಶಾಯಿಗೆ ಭಕ್ತಿಯ ಪೂಜೆ 
ಪೂಜಯೇತ್ರತ್ರ ದೇವೇಶಂ ಕ್ಷೀರಾಂಬುಧಿನಿವಾಸಿನಮ್‌ । 
ನಾನಾವಿಧೈೆಶ್ಟೋಪಚಾರೈರ್ಗಿೀತವಾದಿತ್ರನರ್ತನೈಃ॥ 
ಕ್ಬೀರಸಮುದ್ರಶಾಯಿಯಾದ ದೇವದೇವೋತ್ತಮನಾದ ಮಹಾವಿಷ್ಣುವನ್ನು ಅಲ್ಲಿ 
ಪೂಜೆ ಮಾಡಬೇಕು. ಕ್ಷೀರಸಮುದ್ರಶಾಯಿಯಾದ ಭಗವಂತನನ್ನು ಕ್ಷಣಕ್ಷಣವೂ ಸ್ಮರಣೆ 
ಮಾಡಿಕೊಳ್ಳಬೇಕು. ಸಂಗೀತ, ವಾದ್ಯ, ನರ್ತನ ಮೊದಲಾದ ಸೇವೆಗಳನ್ನು 
ಮಾಡಬೇಕು. 


ಶ್ರೀಹರಿಸಂಕೀರ್ತನೆಯನ್ನು ಮಾಡಬೇಕು 
ಮಾರ್ಗತಾಲಾನಿ ಸರ್ವಾಣಿ ನೃತ್ತಂ ನಾಟ್ಯಂ ತದುದ್ಧವಮ್‌ । 
ವಸಂತಂ ಶ್ರಾವಯೇದ್ಗೀತಂ ವಿಷ್ಣೋರ್ದೆವಸ್ಯ ಚಕ್ರಿಣಃ ॥ 
ಮಾರ್ಗಗಳ ಮಧ್ಯದಲ್ಲಿ ಸುತ್ತುವರಿದು ನೃತ್ಯಗಳನ್ನು, ನಾಟ್ಯವನ್ನು, 
ಚಕ್ರಧಾರಿಯಾದ ಮಹಾವಿಷ್ಣುವಿನ ವಸಂತಗೀತೆಯನ್ನು ಹಾಡಬೇಕು. 


ಮಹಾರಾಜೋಪಚಾರ ಪೂಜೆ 


ಮಹಾರಾಜೋಪಚಾರೇಣ ತಂ ಭಜೇದರುಡಧ್ವಜಮ್‌ | 
ನಿವೇದಿತೈಶ್ಟೊಪಹಾರೈರ್ದಕ್ಟಿಣಾಭಿರ್ದ್ವಿಜೋತ್ತಮಾನ್‌ Il 


-57- 


ಉತಾನದಾ ದಶಿ 
ಧ್ರ ವ 


ಮಹಾರಾಜನಿಗೆ ಮಾಡಬೇಕಾದ ಎಲ್ಲಉಪಚಾರಗಳನ್ನು ಅಂದು ಮಾಡಬೇಕು. 
ಗರುಡಧ್ವಜನನ್ನು ಸ್ಮರಿಸಬೇಕು. ಅನೇಕ ಭಕ್ಷ್ಯಭೋಜ್ಯಗಳನ್ನು ತಯಾರುಗೊಳಿಸಿ, 
ಅರ್ಪಣೆ ಮಾಡಬೇಕು. ಬ್ರಾಹ್ಮಣರಿಗೆ ಬಡಿಸಬೇಕು; ದಕ್ಷಿಣೆಗಳನ್ನು ನೀಡಬೇಕು. 


ಕ್ಷೀರಾಬ್ದಿಯ ಸಮರ್ಪಣೆ 
೦2, 
ಸಂತೋಷಯೇನಹಾಭಕ್ಕಾ ವೈಷ್ಣವಾನ್‌ ಭಾವಿತವ್ರತಾನ್‌ । 
ಆಶಿಷು ಪ್ರತಿಗೃಷ್ಟೀಯಾತ್‌ ತತ್‌ ಸರ್ವಂ ವಿಷ್ಣವೇ5ರ್ಪಯೇತ್‌ ॥ 
ಆಗಮಿಸಿದ ಎಲ್ಲ ವೃಷ್ಣವರನ್ನು ಸಂತೋಷಪಡಿಸಬೇಕು. ಅವರ 


ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ಈ ಎಲ್ಲ ಆರಾಧನೆಯನ್ನು ಅಂತಿಮವಾಗಿ 
ಭಗವಂತನಿಗೆ ಸಮರ್ಪಣೆ ಮಾಡಬೇಕು. 


ಕ್ಷೀರಾಬ್ಧಿ ಎಂದರೇನು ? 
ಸಂಧ್ಯಾಯಾಮಾತ್‌ ಪರಮಂ ಯಾಮಾದರ್ವಾಕ್‌ ತ್ರಿಘಟಿಕಾ ಶಿವಾ | 
ಕ್ಷೀರಾಬ್ದಿರಿತಿ ತತ್ಕಾಲಮಿತಿ ವೇದವಿದೋ ವಿದುಃ ॥ 
ಏತಸ್ಯಾಂ ತುಲಸೀಂ ದೇವೀಂ ಪೂಜಯಂತಿ ಮಹರ್ಷಯಃ ॥ 


ಕ್ಷೀರಾಬ್ದಿಶಬ್ಬ್ದದ ಅರ್ಥವನ್ನೂ ಅಲ್ಲಿಯೇ (ಧರ್ಮ ಸಂಹಿತೆಯಲ್ಲಿಯೇ) 
ಹೇಳಿದ್ದಾರೆ. ಸಂಧ್ಯಾ ಯಾಮಕ್ಕಿಂತ ಅನಂತರ, ರಾತ್ರಿಯ ಯಾಮಕ್ಕಿಂತ ಮೊದಲು 
ಮಂಗಳಕರವಾದ ಮೂರು ಘಳಿಗೆಯು ಯಾವುದಿದೆಯೋ ಆ ಕಾಲವನ್ನು ವೇದಜ್ಗರು 
ಕ್ವಿರಾಬ್ಧಿಯೆಂದು ಹೇಳುತ್ತಾರೆ. ಈ ಮೂರು ಘಳಿಗೆ ಸಮಯದಲ್ಲಿ ಮಹರ್ಷಿಗಳು 
ತುಳಸೀ ದೇವಿಯನ್ನು ಪೂಜಿಸುತ್ತಾರೆ. 


ಕ್ಲೀರಾಬ್ಧಿವ್ರತವನ್ನು ಆಚರಿಸುವ ಕ್ರಮ 


ಕಾರಯಿತ್ವಾ ವಿತಾನಾನಿ ಬ್ರಾಹ್ಮಣೈರ್ವೈಷ್ಟವೈಃ ಸಹ । 


ಸಾಲಗ್ರಾಮಂ ದ್ನಾರಕಂ ಚ ಸ್ನಾಪ್ತ ಪೀಠೋಪರಿ ಸಿತಮ್‌ ॥ 
ಷ ಧರೆ ಛ 


-58- 


ಉತಾನದಾ ದಶಿ 
ಛ4 ವ 


ವಿಷ್ಣುಭಕ್ತರಾದ ಬ್ರಾಹ್ಮಣರನ್ನು ಕರೆಯಿಸಿ, ಕ್ಷೀರಾಬ್ದಿವ್ರತವನ್ನು ಆಚರಿಸಬೇಕು. 
ತುಳಸೀವೃಂದಾವನದ ಬಳಿ ಅಥವಾ ಮುಂದೆ ಅಲಂಕಾರವನ್ನು ಮಾಡಿ, ಅಲ್ಲೊಂದು 
ಪೀಠವನ್ನಿಟ್ಟು ಸಂಪುಟದಲ್ಲಿ ಶಾಲಗ್ರಾಮ ಚಕ್ರಾಂಕಿತಗಳನ್ನಿಡಬೇಕು. 


ಕ್ಷೀರಾಬ್ದಿಯಲ್ಲಿ ತುಳಸೀವೃಂದಾವನದ ಎದುರು ಪೂಜೆ 
ತುಲಸ್ಯಾಃ ಪರತೋ ದೇವಮರ್ಚಯಿತ್ವಾ ಜಗತ್ತತಿಮ್‌ । 
ದೇವೀಂ ಪುರುಷಸೂಕ್ತೇನ ಸ್ನಾಪ್ಯ ಶಂಖೋದಕೇನ ಚ ॥ 
ತುಳಸೀವೃಂದಾನವದ ಮುಂದೆ, ಶ್ರೀಹರಿಯನ್ನು ಪೂಜೆ ಮಾಡಬೇಕು. 
ಪುರುಷಸೂಕ್ತವನ್ನು ಪಠಿಸುತ್ತಾ ಶಂಖೋದಕದಿಂದ ಅಭಿಷೇಕ ಮಾಡಬೇಕು. 


ಹಾಯಿ 


ಮಂಡಿಯೂರಿ ಅರ್ಥ್ಯನೀಡಬೇಕು 

ಜಾನುಭ್ಯಾಮವನೀ ನ್ಯಸ್ಯ ತುಲಸ್ಯಾಗ್ರೇ ಸಮಾಹಿತಃ । 
ಅಘಾಣ್ಯದಿಕಂ ಪ್ರದಾತವ್ಯಂ ಮಂತ್ರೇಣಾನೇನ ಭಕ್ತಿತಃ ॥ 

ತುಳಸೀವೃಂದಾವನದ ಎದುರು ಮೊಣಕಾಲುಗಳನ್ನು ಊರಿ ಮುಂದೆ ಹೇಳುವ 

ಮಂತ್ರದಿಂದ ಭಕ್ತಿಪೂರ್ವಕವಾಗಿ ಅರ್ಫ್ಥ್ಯಪ್ರದಾನವನ್ನು ಮಾಡಬೇಕು. 
ಅರ್ಫ್ಯಮಂತ್ರ 

ಕ್ಬೀರೋದಮಥನೋದ್ಧೂತೇ ಸುಪುಷ್ಟೇ ಚಾರುಹಾಸಿನೀ | 
ಮಯಾ ದತ್ತಂ ಗೃಹಾಣಾರ್ಫ್ಯಂ ಸರ್ವತೀರ್ಥಪ್ರದಾಯಿನೀ ॥ 

ಕ್ಷೀರಸಮುದ್ರದ ಮಥನದಿಂದ ಹುಟ್ಟಿದ ಮಂದಹಾಸವುಳ್ಳ ಮಂಜರಿಯೆಂಬ 


ಶ್ರೇಷ್ಠಹೂಗಳಿಂದ ಕೂಡಿದ ಓ ತುಳಸೀದೇವಿಯೇ! ನೀನು ಎಲ್ಲತೀರ್ಥಗಳ ಫಲವನ್ನು 
ನೀಡುವವಳಾಗಿರುವಿ. ನಿನಗೆ ಈ ಅರ್ಫ್ಯವನ್ನು ನೀಡುತ್ತಿದ್ದೇನೆ. ಸ್ವೀಕರಿಸು. 


ತುಲಸ್ಕಖಿಲಜಂತೂನಾಂ ಹಿತಾಯಾವತರಿಷ್ಯಸಿ [ 
ಪಾದ್ಯಂ ದತ್ತಂ ಮಯಾ ತುಭ್ಯಂ ಗೃಹಾಣ ಹರಿವಲ್ಲಭೇ ॥ 


-59- 


ಉತಾನದಾ ದಶಿ 
ಧ್ರ ದ 


ಸಮಸ್ತ ಪ್ರಾಣಿಗಳ ಹಿತಕ್ಕೋಸ್ಕರವೇ ತುಳಸಿಯಾಗಿ ನೀನು ಅವತರಿಸಿರುವಿ. 
ಶ್ರೀಹರಿಗೆ ಆತ್ಯಂತ ಪ್ರೀತಿಪಾತ್ರಳಾದ ನೀನು ನಾನು ನೀಡುತ್ತಿರುವ ಪಾದ್ಯವನ್ನು ಸ್ವೀಕಾರ 
ಮಾಡು ಎಂಬುದಾಗಿ ಪಾದ್ಯಮಂತ್ರವನ್ನು ಪಠಿಸಬೇಕು. ಪಾದ್ಯವನ್ನು ಸಮರ್ಪಿಸಬೇಕು. 


ಅಷ್ಟುಕ್ತರೇಣ ಮಂತ್ರೇಣ ಸೇಚನಾವಾಹನಾದಿಕಮ್‌ । 
ಗಂಧಪುಷುಕ್ಷತೈರ್ಭಕ್ಕಾ ಧೂಪದೀಪಾಂಬರಾದಿಭಿಃ ॥ 
ಅಷ್ಟುಕ್ಟರ ಮಂತ್ರದಿಂದ ತುಳಸೀಗಿಡಕ್ಕೆ ನೀರನ್ನು ಹಾಕಬೇಕು. ಆವಾಹನೆಯನ್ನೂ 
ಕೂಡ ಮಾಡಬೇಕು. ಗಂಧ, ಪುಷ್ಪ, ಅಕ್ಷತೆ, ಧೂಪ-ದೀಪ ಮೊದಲಾದವುಗಳನ್ನು 
ಸಮರ್ಪಣೆ ಮಾಡಬೇಕು. ತಾಂಬೂಲ ಮೊದಲಾದವುಗಳನ್ನು ನೀಡಿ ತುಳಸಿಗೆ 
ಸಂತೋಷ ಪಡಿಸಬೇಕು. ಅನಂತರ ತುಳಸಿಗೆ ಸಾಷ್ಟಾಂಗಪೂರ್ವಕವಾಗಿ 
ನಮಸ್ಕಾರವನ್ನು ಮಾಡಬೇಕು. 


ತುಳಸಿಗೆ ಸಾಷ್ಟಾಂಗ ನಮಸ್ಕಾರ 
ವಿಷ್ಣೋರ್ಹರ್ಷಾಶ್ರುಸಂಭೂತೇ ! ತುಲಸ್ಕಮರವಂದಿತೇ | 
ನಮಸ್ಕರೋಮಿ ತ್ವಾಂ ಭಕ್ತ್ಯಾ ಮನೋವಾಕ್ಕಾಯಕರ್ಮಭಿಃ || 


ಧನ್ವಂತ್ರಿರೂಪಿಯಾದ ಭಗವಂತನ ಕಣ್ಣೀರಿನಿಂದ ಹುಟ್ಟಿದ ತುಳಸಿಯೇ | 
ನೀನು ಸಮಸ್ತ ದೇವತೆಗಳಿಂದ ವಂದಿತಳಾಗಿರುವಿ. ನಿನಗೆ ಸಾಷ್ಟಾಂಗ ನಮಸ್ಕಾರ 
ಮಾಡುತ್ತೇನೆ. ಮನಸ್ಸು, ಮಾತು, ದೇಹಗಳ ವ್ಯಾಪಾರಗಳಿಂದೆಲ್ಲಾ ನಿನ್ನನ್ನೇ 
ನಮಿಸುತ್ತೇನೆ. 


ಟು ಜು ಬು 


-60- 


ಉತಾನದ್ದಾದಶಿ 
ಛ4ಛ ವ 


ತುಳಸಿಯ ಪ್ರಾದುರ್ಭಾವ ಹಾಗೂ ತುಳಸೀವೃಂದಾನವದ ಪ್ರತಿಷ್ಠೆ 
ಸುಧೆಗಡಲ ಮಥಿಸುವ ಸಮಯದಲ್ಲಿ ವೈದ್ಯನಾಗಿ 
ಪದುಮನಾಭನು ತಾನು ಉದುಭವಿಸಿ ಬರಲಂದು 
ಉದುರಿದವು ಕಣ್ಣಿಂದ ಉದಕ ಉತಾಹದಿಂದಲದೆ ತುಳಸಿನಾಮವಾಗೇ | 
ತ್ರಿದಶರೊಂದಿಸುತ ಮೋದದಿಂದ ಕೊಂಡಾಡಿದರು 
ಒದಗಿ ಸುಜನರು ತಮ್ಮ ಸದನದಲಿ ನಿತ್ಯ ಸ 
ತ್ರದವಿಗೆ ಸಿದ್ಧವೆಂದು ಮುದದಿಂದ ತಿಳಿದು 
ವೃಂದಾವನ ರಚಿಸಿದರಯ್ಯಾ ॥ 


ತುಳಸಿಯಲ್ಲಿರುವ ಸನ್ನಿಧಾನ ಹಾಗೂ 
ಕರ್ಣದಲ್ಲಿ ತುಳಸಿಧಾರಣೆ 

ಮೂಲದಲಿ ಸರ್ವತೀರ್ಥಗಳುಂಟು ತನಧ್ಯೆ 
ಕಾಲ ಮೀರದೆ ಸರ್ವನದನದಿಗಳಮರಗಣ 
ಮೇಲೆ ದಳ ಒಂದರಲಿ ಒಂದೊಂದು ಮೂರುತಿಯು ಆಲಯವಾಗಿಪ್ಪುದು 
ಮೂರ್ಲೊೋಕಗಳ ಧರ್ಮವುತಕೆ ಮಿಗಿಲೆನಿಸುವುದು । 
ನೀಲಮೇಘಶ್ಯಾಮಗರ್ಪಿಸಿದ ತುಳಸಿ ನಿ 
ರ್ಮಾಲ್ಯವನು ಸತತ ಕರ್ಣದಲಿ ಧರಿಸಿದ ಮನುಜ ಕಾಲನಾಳಿಗೆ ಶೂಲನೊ ॥ 


ಪ್ರಾತಃಕಾಲದಲ್ಲಿ ನೀರು ಹಾಕಿ ಮೃತ್ತಿಕೆ ಹಚ್ಚಿಕೊಂಡು 
ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು 

ಉದಯದೊಳಗೆದ್ದು ನೀರೆರೆದು ಮಜ್ಜನಗೈದು 
ತುದಿಬೆರಳಿನಿಂದ ಮೃತ್ರಿಕೆಯ ಫಣೆಯೊಳಗಿಟ್ಟು 
ಮುದದಿಂದಲೊಂದು ಪ್ರದಕ್ಷಿಣೆ ನಮಸ್ಕಾರ ತದನಂತರದಲಿ ಭಜಸಿ । 
ವದನದೊಳುಗೈಯೆ ಧರೆಯೊಳಗಿದ್ದ ಸರ್ವ 
ನದನದಿಗಳಿಗೆ ನೂರ್ಮಡಿಯಾತ್ರೆ ಮಾಡಿದ ಫಲ 
ಒದಗುವುದು ಹಿಂದಣಾನಂತಜನ್ಮಗಳಘವ ತುದಿಮೊದಲು ದಹಿಪುದಯ್ಯಾ ॥ 


-61- 


ಉತಾನದಾ ದಶಿ 
೪ ೃ 


ಮನೆಯಲ್ಲಿ ತುಳಸೀ ಹಾಗೂ ಶಾಲಗ್ರಾಮ ಇರಲೇಬೇಕು 
ಆವವನ ಮನೆಯಲ್ಲಿ ತುಳಸಿ ಸಾಲಿಗ್ರಾಮ 
ಆವವನ ಮನೆಯಲ್ಲಿ ಹರಿದಾಸರಾ ಕೂಟ 
ಆವವನ ಭುಜದಲ್ಲಿ ತಪ್ತಮುದ್ರಾಂಕಿತವು 
ಪಾವಮಾನಿಯ ಮತದೊಳು | 
ಆವವನು ಕಾಲತ್ರಯವ ಕಳೆವನಾವಲ್ಲಿ 
ಶ್ರೀವಾಸುದೇವ ಮುನಿದೇವಾದಿಗಣಸಹಿತ 
ಕಾವುತ್ತಲಿಪ್ಪ ಬಲಿಗೊಲಿದಂತೆ ತೊಲಗದೆಲೆ 
ಭಾವಿಸಿರಿ ಭಾವಜ್ಗರು ॥ 


ತುಳಸಿಯ ದರ್ಶನ, ಸ್ತೋತ್ರ, ನಮಸ್ಕಾರಗಳ ಫಲ. 
ತುಳಸಿಯಿದ್ದ ಸಳ ಪಾಂಡುರಂಗಕೇತ್ರ. 
ಎ ಥಿ ಜು 

ಕಂಡರೆ ದುರಿತಕ್ಕೆ ಕೆಂಡವನು ಬೀರುವುದು 

ಕೊಂಡಾಡಿದರೆ ಪುಣ್ಯವಪರಿಮಿತವುಂಟು ಮೈ- 
ದಿಂಡುಗೆಡಹಿದರೆ ಪುನರಪಿ ಜನನವಿಲ್ಲಸಲೆ 

ದಂಡವಿಟ್ಟವ ಮುಕ್ತನೋ | 

ಚಂಡಾಲಕೇರಿಯೊಳು ಇರಲು ಹೀನಯವಲ್ಲ 
ಪಾಂಡುರಂಗಕೇತ್ರ ಸರಿಮಿಗಿಲು ಎನಿಸುವುದು 

೦ 

ತಂಡತಂಡದ ಕುಲಕೆ ಅವರವರ ಯೋಗ್ಯಫಲ 
ಕಂಡವರಿಗುಂಟೆ ಅಯ್ಯಾ॥| 


ಹರಿಭಕ್ತಿಯಿಂದ ತುಳಸಿ ತೆಗೆಯಬೇಕು. ನಿಷಿದ್ಧ ಎಲೆಗಳಲ್ಲಿ 
ಬಟ್ಟೆಯಲ್ಲಿ ತುಳಸಿ ತರಬಾರದು 
ಚಿತ್ತಶುದ್ಧನು ಆಗಿ ಮುಂರಾನೆಯೊಳು ತುಳಸಿ 
ಸ್ತೋತ್ರವನು ಮಾಡುತ್ತ ದಿವ್ಯವಾಗಿಹ ತ್ರಿದಳ 


-62- 


ಉತಾನದ್ದಾದಶಿ 
ಇ ಪ 


ಪ್ರತ್ಯೇಕ ಪಾತ್ರೆಯಲಿ ತೆಗೆದು ಶೋಧಿಸಿ ತುಂಬಿ 
ಪತ್ರಾದಿಯಲಿ ತಾರದೆ । 
ಮತ್ತೆ ವಸ್ತ್ರದಿ ಹಸ್ತ ಶಿಲೆಯರ್ಕಏರಂಡ 
ಪತ್ರದಲಿ ತಾರದೆಲೆ ಭೂಮಿಯೊಳಗಿಡದೆ ಪೂ 
ರ್ವೋತ್ತರಾಭಿಮುಖವಾಗಿ ಭಕ್ತಿಯಿಂ ತರಬೇಕು 
ಹೊತ್ತು ಮೀರಿಸಲಾಗದು ॥ 
ನಿಷಿದ್ಧತಿಥಿ, ವಾರ, ಪಿತೃಶ್ರಾದ್ಧಗಳ ದಿವಸಗಳಲ್ಲಿ ತುಳಸಿ 
ತೆಗೆಯಬಾರದು. ಸ್ತ್ರೀಶೂದ್ರರಿಂದಲೂ ತುಳಸಿ ತೆಗೆಸಬಾರದು 
ರವಿ ಮಂಗಳವಾರ ವೈಧ್ಯತಿ ವ್ಯತೀಪಾತ 
ರವಿಶಶಿಯ ಸಂಗಮ ಪರ್ವಣಿ ಪುಣ್ಯಕಾಲ 
ದಿವಸ ದ್ವಾದಶಿ ಶ್ರೇಷ್ಠಉಪರಾಗ ಪಿತೃಶ್ರಾದ್ಧ 
ಇವುಗಳಲಿ ತೆಗೆಯದಿರಿ । 
ನವವಸನಪೊದ್ದು ಊಟವ ಮಾಡಿ ತಾಂಬೂಲ 
ಸವಿಯುತ್ತ ಮುಟ್ಟದಿರಿ ಯುವತಿ ಶೂದ್ರರಿಂದ ತರಿ- 
ಸುವುದಚಿತವಲ್ಲೆಂದು ತಿಳಿದು ಕೊಂಡಾಡುತಿರಿ 
ದಿವಸ ದಿವಸಗಳೊಳಯ್ಯಾ ॥ 
ತುಳಸೀದಳ ದೊರೆಯದಿದ್ದರೆ, ಒಣಗಿದ ತುಳಸಿ, ತುಳಸೀಕಾಷ್ಠ, 
ತುಳಸೀಎಲೆ ತುಳಸೀಮೃತ್ತಿಕೆಗಳಿಂದಲೇ ಪೂಜೆ ಮಾಡಬಹುದು. 


ನಿರ್ಮಾಲ್ಯವನ್ನು ತೊಳೆದೂ ಏರಿಸಬಹುದು. 
ಆದರೆ ತುಳಸಿಯಿಲ್ಲದೆ ಪೂಜಿಸಬಾರದು. 
ದಳವಿದ್ದರೇ ಒಳಿತು ಇಲ್ಲದಿದ್ದರೆ ಕಾಷ್ಠ 
ಎಲೆ ಮೃತ್ತಿಕೆಗಳಿಂದ ಪೂಜೆ ಮಾಡಲಿಬಹುದು 
ತುಳಸಿ ನಿರ್ಮಾಲ್ಯವಾದರೂ ತ್ರಿವಾರದಲಿ 


-63- 


ಉತಾನದಾ ದಶಿ 
ಧ್‌ 


ತೊಳೆತೊಳೆದು ಏರಿಸಲಿ ಬಹುದು | 
ತುಳಸಿ ಒಣಗಿದ್ದರೂ ಲೇಶದೋಷಗಳಿಲ್ಲ 
ತುಳಸಿ ವಿರಹಿತ ಪೂಜೆಯದು ಸಲ್ಲದು 
ತುಳಸಿ ಇಲ್ಲದ ಮನೆ ಸಶಾನಸದ್ಧಶ. ತುಳಸಿ ಇಲ್ಲದ ನೈವೇದ್ಯ 
ಅಗ್ರಾಹ್ಯ. ತುಳಸಿಮಣಿ ಇಲ್ಲದ ದೇಹ ಬಲು ಅಪವಿತ್ರ 
ತುಳಸಿ ಇಲ್ಲದ ಸದನ ಹೊಲೆಮಾದಿಗರ ಸದನ 
ತುಳಸಿ ಇಲ್ಲದ ಬೀದಿ ನರಕಕೆಳೆಸುವ ಹಾದಿ 
ತುಳಸಿ ಇಲ್ಲದ ತೀರ್ಥವೆಂದಿಗಿದ್ದರೂ ವ್ಯರ್ಥ 
ತುಳಸಿ ಬಲು ಪ್ರಾಧಾನ್ಯವೋ । 
ತುಳಸಿ ಮಿಶ್ರಿತವಾದ ನೈವೇದ್ಯ ಗತಿಸಾಧ್ಯ 
ತುಳಸಿ ಧರಿಸಿದ ದೇಹ ಪರಮ ಸಾರ್ಥಕವಯ್ಯ 
ತುಳಸಿದಳ ಹರಿಗೆ ಅರ್ಪಿಸಿದವನ ಪುಣ್ಯಕ್ಕೆ 
ನೆಲೆ ನಾಗಾಣೆನಯ್ಯ ॥ 


ತುಳಸಿ ಅರ್ಚನೆಯಿಂದ ಪಾರ್ವತೀ, ಪ್ರಹ್ಞಾದ, ನಾರದ 
ಮೊದಲಾದ ಸಾಧಕರು ಭಗವಂತನನ್ನೇ ಪಡೆದುಕೊಂಡರು 
ಶಿವನ ಸತಿ ಪ್ರಹ್ಲಾದ ನಾರದ ವಿಭೀಷಣರು 
ಧ್ರುವ ಅಂಬರೀಶ ಶಶಿಬಿಂದು ರುಕ್ಮಾಂಗದರು 
ಇವರೆ ಮೊದಲಾದವರು ಭಕುತಿ ಪೂರ್ವಕದಲೀ 
ವಿವರವನು ತಿಳಿದರ್ಚಿಸಿ । 
ತವಕದಿಂ ತಂತಮ್ಮ ಘನಪದವನೈದಿದರು 
ಭುವನದೊಳಗುಳ್ಳ ನಿರ್ಮಲಜನರು ಭಜಿಸಿದರು 
ಜವಭಟರನೋಡಿಸೀ ಜಡದೇಹವನು ನೀಗಿ 
ಭವ ದೂರರಾದರಯ್ಯಾ ॥ 


-64- 


ಉತಾನದಾ ದಶಿ 
ಥ್‌ 


ತುಳಸಿ ಸಂಕೀರ್ತನೆಯಿಂದ ಅಹಂಕಾರವು ಪೂರ್ಣವಾಗಿ 
ನಾಶವಾಗುತ್ತದೆ 
ಉದಯಕಾಲದೊಳೆದ್ದು ಆವನಾದರೂ ತನ್ನ 
ಹೃದಯನಿರ್ಮಲನಾಗಿ ಭಕುತಿಪೂರ್ವಕದಿಂದ 
ಸದಮಲಾ ತುಳಸಿಯನು ಸ್ತೋತ್ರಮಾಡಿದ ಕ್ಷಣಕೆ 
ಮದಗರ್ವ ಪರಿಹಾರವೋ । 
ಇದೆ ತುಳಸಿ ಸೇವಿಸಲು ಪೂರ್ವದಲಿ ಕಾವೇರಿ 
ನದಿಯ ತೀರದಲೊಬ್ಬ ಭೂಸುರ ಪದಕೆ ಪೋದ 
ಪದೆಪದೆಗೆ ಸಿರಿ ವಿಜಯ ವಿಟ್ನಲಗೆ ಪ್ರಿಯಳಾದ 
ಮದನತೇಜಳ ಭಜಿಸಿರಯ್ಯಾ ॥ 


ತುಳಸಿ ಜನನ 

ಸಮುದ್ರಮಥನ ಕಾಲದಲ್ಲಿ, ಕಾಮಧೇನು, ಕಲ್ಪವೃಕ್ಷ, ಐರಾವತ, 
ಹಾಲಾಹಲವಿಷ, ಕೊನೆಯದಾಗಿ ಅಮೃತಕಲಶ ಇತ್ಯಾದಿಗಳು ಮೇಲೆ ಬಂದವು. 
ಧನ್ವಂತರಿಯು ಅಮೃತಕಲಶವನ್ನು ಕೈಯಲ್ಲಿ ಹಿಡಿದಿರುವಾಗ, ಶ್ರೀಸ್ವಾಮಿಯ ಕಣ್ಣಿನಿಂದ 
ಬಂದ ಆನಂದಬಾಷವು ಕಲಶದಲ್ಲಿ ಸೇರಿ, ನೆಲಕ್ಕೆ ಬಿದ್ದು ಒಂದು ಗಿಡವಾಗಿ ಹುಟ್ಟಿತು. 
ಅದೇ ಶ್ರೀತುಳಸೀಗಿಡ. ಪರಮಾತ್ಮನ ಕಣ್ಣಿನಿಂದ ಬಂದು, ಅಮೃತಕಲಶದ ಸಂಪರ್ಕ 
ದೊರಕಿದ ಮೇಲೆ ಕೇಳಬೇಕೆ? ಅದಕ್ಕೆ ಸ್ವಾಮಿಯ ಪರಮಾನುಗ್ರಹ, ಅಮೃತದ 
ಸಂಪರ್ಕ, ಇವು ತುಳಸಿಯನ್ನು ಅತಿ ಶ್ರೇಷ್ಠವಾಗಿ ಮಾಡಿದವು. ಪರಮಾತ್ಮನ 
ಅನುಗ್ರಹದಿಂದ ಸಕಲ ನದಿಯ ಅಭಿಮಾನಿದೇವತೆಗಳ ಸಾನ್ನಿಧ್ಯವು ಉಂಟಾಯಿತು. 
ಇಂತಹ ತುಳಸಿಗೆ ದಾಮೋದರನ ಜೊತೆ ವಿವಾಹವು ಕಾರ್ಶಿಕ ಉತ್ಥಾನ ದ್ವಾದಶೀ 
ದಿನ ನೆರವೇರಿತು. 


-65- 


ಉತಾನದಾ ದಶಿ 
[es ವ 


ತುಳಸೀ. ಯಾರು 9 


ಲಕ್ಷ್ಮೀದೇವಿಗೆ ತುಳಸೀ ಎಂಬ ರೂಪವಿದೆ. ಈ ರೂಪದಿಂದ ನಿರಂತರ 
ಶ್ರೀಹರಿಯ ಪಾದರಜೋಧಾರಿಯಾಗಿರುತ್ತಾಳೆ. ತುಳಸಿಯೇ ಜಾಂಬವತಿ ಎಂಬುದಾಗಿ 
ಪುರಾಣಗಳು ಹೇಳುತ್ತಿವೆ. "ತುಳಸೀ ಜಾಂಬವತೀ ಸಾಕ್ಷಾತ್‌' ಎಂಬ ಪ್ರಮಾಣವು 
ಸ್ಪಷ್ಟಪಡಿಸುತ್ತಿದೆ. ಆರನೇ ಕಕ್ಷ್ಯದಲ್ಲಿರುವ ಜಾಂಬವತಿಯೇ, ಸಮುದ್ರ ಮಥನದ 
ಸಂದರ್ಭದಲ್ಲಿ ತುಳಸಿಯಾಗಿ ಜನಿಸಿದ್ದು. ಈಕೆಯೇ ಶ್ರೀಕೃಷ್ಣನ ಅವತಾರದಲ್ಲಿ 
ಷಣಹಿಷಿಯರಲ್ಲಿ ಒಬ್ಬರಾದ ಜಾಂಬವತಿ. 


ತುಳಸಿಯ ಬಗ್ಗೆ ಶ್ರೀಮಧ್ವಾಚಾರ್ಯರು ಏನು ಹೇಳಿದ್ದಾರೆ ? 


ತುಳಸಿಯ ವಿಷಯದಲ್ಲಿ ಅಧಿಕೃತವಾಗಿ ಆಚಾರ್ಯರ ಮಾತಿನಂತೆ 
ತುಳಸಿಯೆಂಬುವವಳು ಸಾಕ್ಷತ್‌ ಲಕ್ಷ್ಮಿಯಲ್ಲ. ಆದರೆ ತಪಸಿನ ಪ್ರಭಾವದಿಂದ ಲಕ್ಷ್ಮೀಯ 
ನಿತ್ಯಸನ್ನಿಧಾನವನ್ನು ಹೊಂದಿದ್ದಾಳೆ. ಇದಕ್ಕ ಆಧಾರ Med ತೃತೀಯ ಸ್ನ ಸ್ಥಂಧದಲ್ಲಿ 
೧೬ನೇ ಅಧ್ಯಾಯದಲ್ಲಿ ವೈಕುಂಠ ರೆ ಮಾಡುವಾಗ ಪ ಹೀಗೆ 
ಹೇಳಿದ್ದಾರೆ ದ 


ತಿರಶ್ಲೀನಾಃ ಸ್ಥಾವರಾಶ್ಚ ಸರ್ವೇ ಜ್ಞಾನಾದ್‌ ವಿಕುಂಠಗಾಃ । 
ಅಮುಕ್ತಾ ಮುಕ್ತಿಮಾಯಾಂತಿ ನಿಯಮಾದ್‌ ಕರ್ಮಣಃ ಕ್ಹಯೇ॥ 
ತಿರ್ಯಕ್‌ ಜಂತುಗಳೆನಿಸಿದ ಪಾರಿವಾಳ ಮುಂತಾದ ಪಕ್ತಿಗಳು, 

ಮಂದಾರ-ತುಲಸೀ ಮುಂತಾದ ಸ್ಥಾವರಗಳು ಅಪರೋಕ್ಷಜ್ಞಾನ 
ಹೊಂದಿದವುಗಳಾದುದರಿಂದ ವೈಕುಂಠದ ಅಮುಕ್ತಸ್ಥಾನದಲ್ಲಿ ಪ್ರವೇಶ ಪಡೆದಿರುವ 
ಅಮುಕ್ತ ಜೀವರೆನಿಸಿದ್ದಾರೆ. ಪ್ರಾರಬ್ಧಕರ್ಮ ಕಳೆದುಕೊಂಡು ಮುಕ್ತಿ ಹೊಂದುತ್ತಾರೆ. 
ಇಲ್ಲಿ ಪ್ರಾರಬ್ಧಕರ್ಮ ಹೇಳಿದುದರಿಂದ ತುಳಸಿಯು ಸಾಕ್ಟಾತ್‌ ಲಕ್ಷ್ಮೀ ಎನ್ನಲಾಗದು. 
ಮುಂದಿನ ಪದ್ಯದಲ್ಲಿ ತುಲಸಿಯ ಬಗ್ಗೆ ಮತ್ತಷ್ಟು ಮಾಹಿತಿ ದೊರೆಯುತ್ತದೆ. 


ಮಂದಾರಕುಂದಕರಬೋತ್ತಲಚಂಪಕೋರ್ಣ 


ಪುನ್ನಾಗನಾಗಬಕುಲಾಂಬುಜಪಾರಿಜಾತಾಃ 


-66- 


ಉತಾನದಾದಶಿ 
ಛ್‌ 


ಗಂಧೇರ್ಚಿತೇ ತುಲಸಿಕಾಭರಣೇನ ತಸ್ಯಾ 
ಯಸ್ಮಿಂಸ್ತಪಃ ಸುಮನಸೋ ಬಹುಮಾನಯಂತಿ॥ 
ಹರಿಭಕ್ತರು ವೈಕುಂಠದಲ್ಲಿ ಹರಿಪಾದಗಳನ್ನು ಮಂದಾರ-ಮಲ್ಲಿಗೆ- 
ಕುರಬ-ನೈದಿಲೆ- ಸಂಪಿಗೆ-ಕರವೀರ-ಪುನ್ನಾಗ-ನಾಗಕೇಸರ-ವಕುಳ-ಕಮಲ-ಪಾರಿಜಾತ 
ಮಂತಾದ ಪುಷ್ಪಗಳಿಂದ ತುಳಸಿಯಿಂದಲೂ ಪೂಜಿಸುತ್ತಾರೆ. ಆದರೆ ಹರಿಯು ಸ್ವತಃ 
ತನ್ನ ಕೈಯಿಂದ ತುಳಸಿಮಾಲೆಯನ್ನು ತೆಗೆದುಕೊಂಡು ತನ್ನ ಕೊರಳಿನಲ್ಲಿ ಧರಿಸುತ್ತಾನೆ. 
ಅದನ್ನು ಕಂಡು ಪುಷ್ಪಾಭಿಮಾನಿಗಳು ತುಳಸಿ ಮಾಡಿದ ತಪಸ್ಸು ದೊಡ್ಡದೆಂದು 
ತುಳಸಿಯನ್ನು ಗೌರವಿಸುತ್ತಾರೆ. 
ಈ ಪದ್ಯಕ್ಕೆ ಆಚಾರ್ಯರು ಹೀಗೆ ವಿವರಿಸಿದ್ದಾರೆ - 


"ಭಕ್ತಃ ರರ್ಚಿತೇ ಸತಿ ಭಗವತಾ ತುಲಸಿಕಾಭರಣೇ ಕೃತೇ ತಸ್ಯಾಃ ಗಂಧಾರ್ಥಂ 
ತಪೋ ಬಹುಮಾನಯಂತಿ' ಭಕ್ತರು ಪೂಜಿಸಿದ ಬಳಿಕ ಹರಿಯು ತುಳಸಿಯನ್ನು 
ಬಹುಮಾನ ಮಾಡಿದ. ಅದನ್ನು ಕಂಡು ಮಂದಾರಾದಿ ಪುಷ್ಪಗಳು ತುಳಸಿಯ ತಪಸ್ಸನ್ನು 
ಪ್ರಶಂಸಿಸುತ್ತವೆ. ಇದರಿಂದ ಹರಿ ಒಲುಮೆಗೆ ಪಾತ್ರಳಾಗುವ ತಪಸ್ಸನ್ನು ತುಳಸಿ 
ಮಾಡಿದ್ದಾಳೆಂದು ತಿಳಿದು ಬರುತ್ತದೆ. 

ಶ್ರೀಕೃಷ್ಣನು ನಿತ್ಯವೂ ಕೊಳಲಲ್ಲಿತನ್ನ ತುಟಿಯನ್ನಿಟ್ಟು ಊದುತ್ತಿದ್ದ. ಕೃಷ್ಣನ ತುಟಿ 
ಮುಟ್ಟುವ ಯೋಗ್ಯತೆ ಬಿದಿರಿಗೆ ಹೇಗೆ ? ಎಂದರೆ ಆಚಾರ್ಯರು ಉತ್ತರಿಸುತ್ತಾರೆ. 
"ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣಮುಖಾಂಬುಜೇ' ಎಂದು. ಲಕ್ಷ್ಮಿಯೇ 
ವೇಣುವಿನಲ್ಲಿ ಸನ್ನಿಹಿತಳಾಗಿ ಕುಳಿತಿದ್ದರಿಂದ ಬಿದಿರು ತುಟಿಮುಟ್ಟಿತು. ಇದು ಲಕ್ಷ್ಮಿಯ 
ವಿಹಾರ ಎಂದಿದ್ದಾರೆ. ಹಾಗೆಯೇ ತುಳಸಿಯಲ್ಲಿ ಲಕ್ಷ್ಮಿಯ ಸನ್ನಿಧಾನ ಎಂದು 
ತಿಳಿಯಬೇಕು. ಹರಿಪಾದ ಮಾನ್ಯವಾದ ತುಳಸಿಯನ್ನು ಲಕುಮಿಯೂ ಧರಿಸಿದ್ದಾಳೆ. 
ಸೀತೆಯು ನಿತ್ಯವೂ ತುಳಸಿಯನ್ನು ಪೂಜಿಸಿದ್ದಾಳೆ. 

ಕೆಳಗಿನ ಕಕ್ಷೆ 5ಯಲ್ಲಿರುವ ಜಾಂಬವತಿಗೆ ತುಳಸೀರೂಪವಿದ್ದ ಮೇಲೆ ಅವಳಿಗಿಂತ 
ಉತ್ತಮರಾದ ಸರಸ್ವತೀ ಭಾರತಿಯರಿಗೂ ತುಳಸೀ ಎಂಬ ರೂಪ ಇದ್ದೇ ಇರುತ್ತದೆ. 
ಲಕ್ಷ್ಮೀದೇವಿಯೂ ಕೂಡ ತುಳಸೀ ಎಂಬ ರೂಪವನ್ನು ತಾಳಿ ಭಗವಂತನ 


-67- 


ಉತಾನದಾ ದಶಿ 
ಛ “ವ 


ಸೇವೆಗೈಯುತ್ತಾಳೆ. ಶ್ರೀಮದಾಚಾರ್ಯರ ಸಿದ್ಧಾಂತದ ಚೌಕಟ್ಟಿನಲ್ಲಿ ಹೀಗೆ ಅರ್ಥ 
ಮಾಡಿಕೊಳ್ಳಬೇಕು: ಜಗತ್ತಿನಲ್ಲಿ ಕಂಡುಬರುವ ಪ್ರತಿಯೊಂದು ತುಳಸಿ ಗಿಡದಲ್ಲಿ 
ನಿರ್ದಿಷ್ಟ ಜೀವ, ಅದರೊಳಗೆ ಆರನೇ ಕಕ್ಷ್ಯದ ಜಾಂಬವತಿ, ಆಕೆಯಲ್ಲಿ 
ಮುಖ್ಯಪ್ರಾಣಾಂತರ್ಗತ ತುಳಸಿ ರೂಪಕ ಲಕ್ಷ್ಮೀಸಹಿತ ದಾಮೋದರ. 


ತುಳಸಿಗೆ ಯಾವಾಗ ಪೂಜೆ ೧ 


ತುಳಸಿಗೆ ಪ್ರತಿದಿನವೂ ದೇವರಪೂಜೆಯಾದ ಬಳಿಕ ಹರಿನಿರ್ಮಾಲ್ಯ ಗಳಿಂದ 
ಪೂಜಿಸಬೇಕು. ಒಳಗಿರುವ ಲಕ್ಷ್ಮೀರೂಪ ದಿದಕ್ಷಯಾ ಪ್ರಾಣನಿಗೂ ಮೊದಲು ಶಕಕೆಗೆ 
ಪೂಜೆ. ಉತ್ಸಾನದ್ವಾ ದಶಿಯಂದು ಹರಿಗೆ ಪೂಜೆಯಾದ ಕೂಡಲೇ ಠಕೆಗೆ ಪೂಜೆ. 
ಶ್ರೀಕೃಷ್ಣ ಮಠದಲ್ಲಿ ಈ ಕ್ರಮವು ಆಚಾರ್ಯರ ಕಾಲದಿಂದಲೂ ಅನೂಚಾನವಾಗಿ 
ನಡೆದು ಬಂದಿದೆ. ಪ್ರತಿದಿನವು ವೈಭವದಿಂದ ತುಳಸೀ ಸಂಕೀರ್ತನೆಯನ್ನು ನಡೆಸಿ 
ಉತ್ಥಾನ ದ್ವಾದಶಿಯಂದು ಕೃಷ್ಣನನ್ನು ಪೂಜಿಸಿ ನಂತರ ತುಳಸಿಯನ್ನು ಪೂಜಿಸಿ ಬಳಿಕ 
ಪ್ರಾಣದೇವರನ್ನು ಪೂಜಿಸುತ್ತಾರೆ. 


೫ ಏಕಾದಶೀ ದಿವಸ ತುಳಸಿಗೆ ಪೂಜೆ ಇಲ್ಲದಿದ್ದರೂ ನೀರು ಹಾಕಬಹುದು. 


* ಸ್ತ್ರೀಯರು ಶುದ್ಧರಾಗಿ ತುಳಸಿಗಿಡವನ್ನು ಮುಟ್ಟಿ ಅದನ್ನು ಆರೈಕೆ ಮಾಡಬಹುದು. 
ಪೂಜೆಗೆ ತೆಗೆಯಬಾರದು. 


೫ ಸ್ತ್ರೀಯರು ತುಳಸಿಯನ್ನು ಹೂವಿನ ಜೊತೆಗೆ ಖಂಡಿತವಾಗಿಯೂ 
ನಿರ್ಮಾಲ್ಯವೆಂದು ಮುಡಿದುಕೊಳ್ಳಬಹುದು. 


೫ ತೀರ್ಥಕೊಡುವಾಗ ಕೈಗೆ ತುಳಸಿ ಬಿದ್ದರೆ ವೈಧ್ಯವ್ಯ ಸೂಚನೆಯಲ್ಲ. ಹರಿ 
ಒಲುಮೆಯ ಸೂಚನೆ. 


% ತುಳಸೀ ನಮಸ್ಕಾರ ಮಾಡದವರಿಗೆ ಕರ್ಮಶುದ್ದಿಯಿಲ್ಲ. 
ಸ್ತ್ರೀಯರು ಪೂಜೆಗೆಂದು ತುಳಸಿ ತೆಗೆಯಬಾರದು. 


-68- 


ಉತಾನದಾದಶಿ 
ಛ4 ಅಷ 


ಸೇ 


ಸೇ 


ಸ್ನಾನ ಮಾಡದೆ ತುಳಸಿ ತೆಗೆಯಬಾರದು. 

ಪ್ರತಿದಿನವೂ ದೇವರ ನಂದಾದೀಪವನ್ನು ತುಳಸೀಕಾಷ್ಠಂದಿದಲೇ ಹಚ್ಚಬೇಕು. 
ಇದರಿಂದ ಲಕ್ಷದೀಪವನ್ನು ಹಚ್ಚಿದ ಪುಣ್ಯವಿದೆ. 

ತುಳಸೀ ಮೃತ್ರಿಕೆಯನ್ನು ಕಡ್ಡಾಯವಾಗಿ ಹಚ್ಚಿಕೊಂಡೇ ಸ್ನಾನ ಮಾಡಬೇಕು. 
ಇದರಿಂದ ಬ್ರಹಹತ್ಯಾದಿ ಪಾಪಗಳು ನಾಶವಾಗುತ್ತವೆ. 

ಕಂಠದಲ್ಲಿ ಸದಾ ತುಳಸೀಮಾಲೆಯನ್ನು ಧರಿಸಲೇಬೇಕು. ಧರಿಸದ ದೇಹವು 
ಅಪವಿತ್ರ. 

ಇತರಾದಿಗಳ ಸಂಪರ್ಕವಾದಾಗ ತುಳಸೀಮಾಲೆ ಧರಿಸಿದ್ದರೆ ಸಂಪರ್ಕದೋಷ 


ತಟ್ಟುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಗಡೆ ಹೊರಟಾಗ ಕತ್ತಿನಲ್ಲಿ 
ತುಳಸೀಮಾಲೆ ಇದೆಯೇ? ಎಂದು ಪರಿಕ್ಲೀಸಿಕೊಳ್ಳಿರಿ. 


[ 


ಮಂಜರಿಸಹಿತ ದಳವೇ ಶ್ರೇಷ್ಠ 


ಸಮಂಜರೀದಳ್ಳೆರೇವ ತುಲಸ್ಕಾ ವಿಷ್ಣುಮರ್ಚಯೇತ್‌ | 
ತಸ್ಯ ಪುಣ್ಯಫಲಂ ಸಂದ ಕಥಿತುಂ ನೈವ ಶಕ್ಯತೇ || 


ತುಳಸೀ ವನವಿರುವಲ್ಲಿ ವಿಷ್ಣುವೂ, ಬ್ರಹ್ಮನೂ, ಲಕ್ಷ್ಮಿಯೂ, ಎಲ್ಲಾದೇವತೆಗಳೂ 


ಇರುತ್ತಾರೆ. ಆದ್ದರಿಂದ ಆ ವನದ ಸಮೀಪದಲ್ಲಿ ದೇವಿಯನ್ನು ಪೂಜಿಸಬೇಕು. ಆ 
ವನದ ಬಳಿಯಲ್ಲಿ ಹೇಳಿದ ಸ್ತೋತ್ರವೂ, ಮಂತ್ರಾದಿಗಳೂ, ಅನಂತ ಫಲವನ್ನು 
ಕೊಡುತ್ತವೆ. ಪ್ರೇತಗಳೂ, ಕೂಷ್ಮಾಂಡಗಳೂ, ಪಿಶಾಚಗಳೂ, ಬ್ರಹ್ಮರಾಕ್ಟಸರೂ, 
ಭೂತದೈತ್ಯರೂ ಅಲ್ಲಿರದೆ ಓಡಿಹೋಗುತ್ತಾರೆ. ಅಲಕ್ಷ್ಮಿಯು ನಾಶವಾಗುತ್ತಾಳೆ. 
ಡಾಕಿನ್ಯಾದಿಗಳೂ ತುಳಸಿಯ ದಳವನ್ನು ನೋಡಿದೊಡನೆಯೇ ಹಿಂಜಿರಿಯುತ್ತಾರೆ. 
ಬ್ರಹ್ಮಹತ್ಕಾದಿಗಳೂ, ಪಾಪದಿಂದ ಬಂದ ರೋಗಗಳೂ, ಮಾಟ ಮುಂತಾದ 
ಮಂತ್ರಗಳೂ, ಅವೆಲ್ಲವೂ ಈ ತುಳಸಿಯ ವನದ ಸೇವೆಯಿಂದ ನಾಶಹೊಂದುತ್ತವೆ. 


-69- 


ಉತಾನದಾ ದಶಿ 
€ಆ ವ 


ಸೇವೆಗೈಯುತ್ತಾಳೆ. ಶ್ರೀಮದಾಚಾರ್ಯರ ಸಿದ್ಧಾಂತದ ಚೌಕಟ್ಟಿನಲ್ಲಿ ಹೀಗೆ ಅರ್ಥ 
ಮಾಡಿಕೊಳ್ಳಬೇಕು: ಜಗತ್ತಿನಲ್ಲಿ ಕಂಡುಬರುವ ಪ್ರತಿಯೊಂದು ತುಳಸಿ ಗಿಡದಲ್ಲಿ 
ನಿರ್ದಿಷ್ಟ ಜೀವ, ಅದರೊಳಗೆ ಆರನೇ ಕಕ್ಸ್ಯದ ಜಾಂಬವತಿ, ಆಕೆಯಲ್ಲಿ 
ಮುಖ್ಯಪ್ರಾಣಾಂತರ್ಗತ ತುಳಸಿ ರೂಪಕ ಲಕ್ಷ್ಮೀಸಹಿತ ದಾಮೋದರ. 


ತುಳಸಿಗೆ ಯಾವಾಗ ಪೂಜೆ ? 


ತುಳಸಿಗೆ ಪ್ರತಿದಿನವೂ ದೇವರಪೂಜೆಯಾದ ಬಳಿಕ ಹರಿನಿರ್ಮಾಲ್ಯಗಳಿಂದ 
ಪೂಜಿಸಬೇಕು. ಒಳಗಿರುವ ಲಕ್ಷ್ಮೀರೂಪ ದಿದಕ್ಷಯಾ ಪ್ರಾಣನಿಗೂ ಮೊದಲು ಶಸೆಗೆ 
ಪೂಜೆ. ಉತ್ಕಾನದ್ವಾ ದಶಿಯಂದು ಹರಿಗೆ ಪೂಜೆಯಾದ ಕೂಡಲೇ ಠಕೆಗೆ ಪೂಜೆ. 
ಶ್ರೀಕೃಷ್ಣ ಮಠದಲ್ಲಿ ಈ ಕ್ರಮವು ಆಚಾರ್ಯರ ಕಾಲದಿಂದಲೂ ಅನೂಚಾನವಾಗಿ 
ನಡೆದು ಬಂದಿದೆ. ಪ್ರತಿದಿನವು ವೈಭವದಿಂದ ತುಳಸೀ ಸಂಕೀರ್ತನೆಯನ್ನು ನಡೆಸಿ 
ಉತ್ಥಾನ ದ್ವಾದಶಿಯಂದು ಕೃಷ್ಣನನ್ನು ಪೂಜಿಸಿ ನಂತರ ತುಳಸಿಯನ್ನು ಪೂಜಿಸಿ ಬಳಿಕ 


ಪ್ರಾಣದೇವರನ್ನು ಪೂಜಿಸುತ್ತಾರೆ. 
೫ ಏಕಾದಶೀ ದಿವಸ ತುಳಸಿಗೆ ಪೂಜೆ ಇಲ್ಲದಿದ್ದರೂ ನೀರು ಹಾಕಬಹುದು. 


* ಸ್ತ್ರೀಯರು ಶುದ್ಧರಾಗಿ ತುಳಸಿಗಿಡವನ್ನು ಮುಟ್ಟಿ ಅದನ್ನು ಆರೈಕೆ ಮಾಡಬಹುದು. 
ಪೂಜೆಗೆ ತೆಗೆಯಬಾರದು. 


x ಸ್ತ್ರೀಯರು ತುಳಸಿಯನ್ನು ಹೂವಿನ ಜೊತೆಗೆ ಖಂಡಿತವಾಗಿಯೂ 
ನಿರ್ಮಾಲ್ಯವೆಂದು ಮುಡಿದುಕೊಳ್ಳಬಹುದು. 


೫ ತೀರ್ಥಕೊಡುವಾಗ ಕೈಗೆ ತುಳಸಿ ಬಿದ್ದರೆ ವೈಧ್ಯವ್ಯ ಸೂಚನೆಯಲ್ಲ. ಹರಿ 
ಒಲುಮೆಯ ಸೂಚನೆ. 


* ತುಳಸೀ ನಮಸ್ಕಾರ ಮಾಡದವರಿಗೆ ಕರ್ಮಶುದ್ಧಿಯಿಲ್ಲ. 
* ಸ್ತ್ರೀಯರು ಪೂಜೆಗೆಂದು ತುಳಸಿ ತೆಗೆಯಬಾರದು. 


-68- 


ಉತಾನದಾ ದಶಿ 
೪ ಹ 
xk ಸ್ನಾನ ಮಾಡದೆ ತುಳಸಿ ತೆಗೆಯಬಾರದು. 


* ಪ್ರತಿದಿನವೂ ದೇವರ ನಂದಾದೀಪವನ್ನು ತುಳಸೀಕಾಷ್ಠಂದಿದಲೇ ಹಚ್ಚಬೇಕು. 
ಇದರಿಂದ ಲಕ್ಷದೀಪವನ್ನು ಹಚ್ಚಿದ ಪುಣ್ಯವಿದೆ. 


೫ ತುಳಸೀ ಮೃತ್ರಿಕೆಯನ್ನು ಕಡ್ಡಾಯವಾಗಿ ಹಚ್ಚಿಕೊಂಡೇ ಸ್ನಾನ ಮಾಡಬೇಕು. 
ಇದರಿಂದ ಬ್ರಹ್ಮಹತ್ಯಾದಿ ಪಾಪಗಳು ನಾಶವಾಗುತ್ತವೆ. 


೫ ಕಂಠದಲ್ಲಿ ಸದಾ ತುಳಸೀಮಾಲೆಯನ್ನು ಧರಿಸಲೇಬೇಕು. ಧರಿಸದ ದೇಹವು 
ಅಪವಿತ್ರ. 

೫ ಇತರಾದಿಗಳ ಸಂಪರ್ಕವಾದಾಗ ತುಳಸೀಮಾಲೆ ಧರಿಸಿದ್ದರೆ ಸಂಪರ್ಕದೋಷ 
ತಟ್ಟುವುದಿಲ್ಲ. ಆದ್ದರಿಂದ ಮನೆಯಿಂದ ಹೊರಗಡೆ ಹೊರಟಾಗ ಕತ್ತಿನಲ್ಲಿ 
ತುಳಸೀಮಾಲೆ ಇದೆಯೇ? ಎಂದು ಪರಿಕ್ಷೀಸಿಕೊಳ್ಳಿರಿ. 


[NN 


ಮಂಜರಿಸಹಿತ ದಳವೇ ಶ್ರೇಷ್ಠ 


ಸಮಂಜರೀದಳ್ಳೆರೇವ ತುಲಸ್ಕಾ ವಿಷ್ಣುಮರ್ಚಯೇತ್‌ । 
ತಸ್ಯ ಪುಣ್ಯಫಲಂ ಸಂದ ಕಥಿತುಂ ನೈವ ಶಕ್ಯತೇ ॥ 
ತುಳಸೀ ವನವಿರುವಲ್ಲಿ ವಿಷ್ಣುವೂ, ಬ್ರಹ್ಮನೂ, ಲಕ್ಷ್ಮಿಯೂ, ಎಲ್ಲಾದೇವತೆಗಳೂ 
ಇರುತ್ತಾರೆ. ಆದ್ದರಿಂದ ಆ ವನದ ಸಮೀಪದಲ್ಲಿ ದೇವಿಯನ್ನು ಪೂಜಿಸಬೇಕು. ಆ 
ವನದ ಬಳಿಯಲ್ಲಿ ಹೇಳಿದ ಸ್ತೋತ್ರವೂ, ಮಂತ್ರಾದಿಗಳೂ, ಅನಂತ ಫಲವನ್ನು 
ಕೊಡುತ್ತವೆ. ಪ್ರೇತಗಳೂ, ಕೂಷ್ಮಾಂಡಗಳೂ, ಪಿಶಾಚಗಳೂ, ಬ್ರಹ್ಮರಾಕ್ಷಸರೂ, 
ಭೂತದೈತ್ಯರೂ ಅಲ್ಲಿರದೆ ಓಡಿಹೋಗುತ್ತಾರೆ. ಅಲಕ್ಷ್ಮಿಯು ನಾಶವಾಗುತ್ತಾಳೆ. 
ಡಾಕಿನ್ಯಾದಿಗಳೂ ತುಳಸಿಯ ದಳವನ್ನು ನೋಡಿದೊಡನೆಯೇ ಹಿಂಜಿರಿಯುತ್ತಾರೆ. 
ಬ್ರಹ್ಮಹತ್ಯಾದಿಗಳೂ, ಪಾಪದಿಂದ ಬಂದ ರೋಗಗಳೂ, ಮಾಟ ಮುಂತಾದ 
ಮಂತ್ರಗಳೂ, ಅವೆಲ್ಲವೂ ಈ ತುಳಸಿಯ ವನದ ಸೇವೆಯಿಂದ ನಾಶಹೊಂದುತ್ತವೆ. 


-69- 


ಉತಾನದಾದಶಿ 
ಛಿ ವ 


ಬ್ರಹಹತ್ಯಾದಯಃ ಪಾಪಾ ವ್ಯಾಧಯಃ ಪಾಪಸಂಭವಾಃ । 
ಕುಮಂತ್ರೇಣ ಕೃತಾ ಯೇ ಚ ಸರ್ವೇ ನಶ್ಯಂತಿ ತತ್ರ ವೈ॥ 
ಯಾವನು ಹರಿಗೋಸ್ಕರ ತುಳಸಿಯ ವನವನ್ನು ಮಾಡುತ್ತಾನೋ, ಅವನು 
ವಿಧಿವತ್ತಾಗಿ ದಕ್ಷಿಣೆಯಿಂದ ಕೂಡಿದ ನೂರು ಯಾಗಗಳನ್ನು ಮಾಡಿದಂತಾಗುತ್ತದೆ. 
ಹರಿಯ ಪ್ರತಿಮೆಗೆ ಶಾಲಿಗ್ರಾಮಗಳಿಗೆ ತುಳಸಿಯನ್ನು ಕೊಯ್ದು ಕೊಟ್ಟರೆ ವಿಷ್ಣುವಿನ 
ಸಾಯುಜ್ಯವು ಬರುತ್ತದೆ. ಮಾಧವನಿಗೋಸ್ಕರ ತುಳಸಿಯನ್ನು ಬೆಳೆಸಿದರೆ ಅವನ 
ಪಿತೃಗಳು ಸಂತೋಷಗೊಳ್ಳುತ್ತಾರೆ. ಅವನು ವೈಕುಂಠಕ್ಕೆ ಹೋಗುತ್ತಾನೆ. ಹರಿಯನ್ನು 
ಪೂಜಿಸಿ ಆ ನಿರ್ಮಾಲ್ಯದ ತುಳಸೀದಳವನ್ನು ತಲೆಯಲ್ಲಿ ಧರಿಸಿದರೆ ಅವನು 
ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಹೊಂದುತ್ತಾನೆ. ಕಲಿಯುಗದಲ್ಲಿ ತುಳಸಿಯ 
ಪೂಜೆ, ಕೀರ್ತನೆ, ಧ್ಯಾನ, ಬೆಳೆಸುವಿಕೆ ಧರಿಸುವಿಕೆಗಳಿಂದ ಪಾಪಗಳನ್ನು ಕಳೆದುಕೊಂಡು 
ಮೋಕ್ಷವನ್ನು ಹೊಂದುತ್ತಾನೆ. 


ಯಾವನು ಪರರಿಗೂ ಉಪದೇಶ ಮಾಡಿ ತಾನೂ ಅದರಂತೆ ತುಳಸಿಯ 
ವಿಷಯದಲ್ಲಿ ಆಚರಿಸುತ್ತಾನೆಯೋ ಅವನು ವೈಕುಂಠವನ್ನು ಹೊಂದುತ್ತಾನೆ. ಹರಿಗೆ 
ಪ್ರಿಯವಾದುದು ನನಗೆ ಹೆಚ್ಚು ಪ್ರಿಯವಾಗಿರುತ್ತದೆ. ಅದು ಎಲ್ಲಾ ದೇವತೆಗಳಿಗೂ, 
ದೇವಿಯರಿಗೂ ಪ್ರಿಯವಾಗಿರುತ್ತದೆ. ಶ್ರಾದ್ಧದಲ್ಲಿ, ಯಜ್ಞಗಳಲ್ಲಿ, ಒಂದು 
ಎಲೆಯಾದರೂ ಇದ್ದರೆ ಪರಿಶುದ್ಧವು. ಅವರಿಗೆ ತೃಪ್ತಿಯನ್ನುಂಟು ಮಾಡುತ್ತದೆ. 
ಆದ್ದರಿಂದ ತುಳಸಿಯನ್ನು ಸೇವಿಸಿದರೆ ಎಲ್ಲರನ್ನೂ ಗೌರವಿಸಿದಂತಾಗುತ್ತದೆ. ತಲೆಯಲ್ಲಿ 
ತುಳಸಿಯನ್ನು ಇಟ್ಟುಕೊಂಡು ಪ್ರಾಣಬಿಟ್ಟರೆ ಪಾಪಗಳು ಪರಿಹಾರವಾಗಿ ಸ್ವರ್ಗವನ್ನು 
ಹೊಂದುತ್ತಾನೆ. 


ಶಿಖಾಯಾಂ ತುಲಸೀಂ ಕೃತ್ವಾ ಯಸ್ತು ಪ್ರಾಣಾನರಿತ್ಯಜೇತ್‌ । 
ದುಷ್ಕೃತಾಘಾದ್ವಿನಿರ್ಮುಕ್ತನ್ಸ ರ್ಗಮೇತಿ ನಿರಾ ಮಯಮ್‌ ॥ 


-70- 


ಉತಾನದಾದಶಿ 
€ೂ ಪ 


ತುಳಸೀ ಸವಃ 
ತುಳಸೀದರ್ಶನದಿಂದ ಗೋದಾನದ ಪುಣ್ಯ 


ಸಾ ಕಥಂ ತುಲಸೀ ಲೋಕೈಃ ಪೂಜ್ಯತೇ ವಂದ್ಯತೇ ನ ಹಿ। 
ದರ್ಶನಾದೇವ ಯಸ್ಯಾಸ್ತು ದಾನಂ ಕೋಟಿಗವಾಂ ಭವೇತ್‌ ॥ 


ಆ ತುಳಸಿಯು ಲೋಕದಲ್ಲಿ ಯಾರಿಂದ ತಾನೆ ಪೂಜಿತಳಲ್ಲ, ವಂದಿತಳಲ್ಲ | 
ಯಾವ ತುಳಸಿಯ ದರ್ಶನದಿಂದಲೇ ಕೋಟಿ ಗೋದಾನ ಮಾಡಿದ ಪುಣ್ಯವು 
ಬರುತ್ತದೆ. 


ತುಳಸೀ ತೆಗೆಯುವುದರಿಂದ ಪುಣ್ಯಲಾಭ 


ಧನ್ಯಾಸ್ತೇ ಮಾನವಾ ಲೋಕೇ ಯದ್ಲಹೇ ವಿದ್ಯತೇ ಕಲೌ । 

ಶಾಲಿಗ್ರಾಮಶಿಲಾರ್ಥಂ ತು ತುಲಸೀಪ್ರತ್ಯಹಂ ಕ್ಲಿತೌ ॥ 

ತುಲಸೀಂ ಯೇ ವಿಚೆನ್ಸಂತಿ ಧನ್ಯಾಸ್ತೇ ಕರಪಲ್ಲವಾಃ । 

ಕೇಶವಾರ್ಥಂ ಕಲೌ ಯೇ ಚ ರೋಪಯನ್ನೀಹ ಭೂತಲೇ॥ 

ಕಲಿಯುಗದಲ್ಲಿಯಾರ ಮನೆಯಲ್ಲಿತುಳಸಿಯು ಇದೆಯೋ ಅವರೇ ಧನ್ಯರು. 

ಆ ತುಳಸಿಯನ್ನು ಸಾಲಿಗ್ರಾಮಕ್ಕೆ ಸಮರ್ಪಣೆಗೋಸ್ಕರ ತೆಗೆಯಬೇಕು. ಹೀಗೆ ಯಾರು 
ತುಳಸಿಯನ್ನು ಕೊಯ್ಯುತ್ತಾನೋ ಅವನ ಬೆರಳುಗಳು ಧನ್ಯವಾದುವು. ಕಲಿಯುಗದಲ್ಲಿ 
ಕೇಶವನಿಗೋಸ್ಕರ ತುಳಸಿಯನ್ನು ಬೆಳೆಯತಕ್ಕವರೇ ಧನ್ಯರು. 


ತುಳಸಿಯನ್ನು ಬಿಡಿಸುವಾಗ ಹೇಳಬೇಕಾದ ಮಂತ್ರ 
ಕಿಂ ಕರಿಷ್ಯಸಿ ಸಂರುಷ್ಟೋ ಯಮೋಹಷಿ ಸಹ ಕಿಂಕರೈಃ | 
ತುಳಸೀದಳೇನ ದೇವೇಶಃ ಪೂಜಿತೋ ಯೈರ್ನ ದುಃಖಹಾ ॥ 
ತೀರ್ಥಯಾತ್ರಾದಿಗಮನ್ಯೆಃ ಫಲೈೆಸಿಧ್ಯಂತಿ ಕಿಂ ನರಾಃ । 
ಸ್ನಾನೇ ದಾನೇ ತಥಾ ಧ್ಯಾನೇ ಪ್ರಾಶನೇ ಕೇಶವಾರ್ಚನೇ ॥ 
ತುಲಸೀ ವಹತೇ ಪಾಪಂ ಕೀರ್ತನೇ ರೋಪಣೇ ಕಲೌ | 


೬71. 


ಉತಾನದಾ ದಶಿ 
ಛ4 ಪ 


ತುಲಸ್ಯಮೃತಜನ್ಮಾಪಿ ತಥಾ ತ್ವಂ ಕೇಶವಪ್ರಿಯೇ ॥ 
ಕೇಶವಾರ್ಥಂ ಚಿನೋಮಿ ತ್ವಾಂ ವರದಾ ಭವ ಶೋಭನೇ | 
ತ್ವ ದಂಗಸಂಭವೈರ್ನಿತ್ಯಂ ಪೂಜಯಾಮಿ ಯಥಾ ಹರಿಂ ॥ 
ತಥಾ ಕುರು ಪವಿತ್ರಾಂಗಿ ಕಲೌ ಮಲವಿನಾಶಿನೀ । 
ಮಂತ್ರೇಣಾನೇನ ಯಃ ಕುರ್ಯಾದ್ವಿಚಿತ್ಯ ತುಲಸೀದಳಂ ॥ 
ಪೂಜನಂ ವಾಸುದೇವಸ್ಯ ಲಕ್ಷಕೋಟಿಗುಣಂ ಭವೇತ್‌ । 
ಪ್ರಭಾವಂ ತವ ದೇವೇಶಿ ಗಾಯಂತಿ ಸುರಸತ್ತಮಾಃ ॥ 
ಮುನಯಸಿದ್ಧಗಂಧರ್ವಾಃ ಪಾತಾಲೇ ನಾಗರಾಟ್ಪ್ರಯಂ। 

ನ ತೇ ಪ್ರಭಾವಂ ಜಾನಂತಿ ದೇವತಾಃ ಕೇಶವಾದ್ಧತೇ ॥ 
ಗುಣಾನಾಂ ಪರಿಮಾಣಂ ತು ಕಲಕೋಟಿಶಶೈರಪಿ । 
ಕೃಷ್ಣಾನಂದಾತ್ಮಮುದ್ಧೂತಾ ಕ್ಷೀರೋದಮಥನೋದ್ಯಮೇ || 
ಉತ್ತಮಾಂಗೇ ಪುರಾ ಯೇನ ತುಳಸೀ ವಿಷ್ಣುನಾ ಧೃತಾ । 
ಪ್ರಾಪ್ಕೈತಾನಿ ತ್ವಯಾ ದೇವಿ ವಿಷ್ಣೋರಂಗಾನಿ ಸರ್ವಶಃ ॥ 
ಪವಿತ್ರತಾ ತ್ವಯಾ ಪ್ರಾಪ್ತಾ ತುಲಸೀಂ ತ್ವಾಂ ನಮಾಮ್ಯಹಂ | 
ತ್ವದಂಗಸಂಭವೈಃ ಪತ್ರೈಃ: ಪೂಜಯಾಮಿ ಯಥಾ ಹರಿಂ ॥ 
ತಥಾ ಕುರುಷ್ಟ ಮೇ$ವಿಫ್ಲಂ ಯತೋ ಯಾಮಿ ಪರಾಂ ಗತಿಂ | 
ರೋಪಿತಾ ಗೋಮತೀತೀರೇ ಸ್ವಯಂ ಕೃಷ್ಣೇನ ಪಾಲಿತಾ ॥ 
ಜಗದ್ಗಿತಾಯ ತುಳಸೀ ಗೋಪೀನಾಂ ಹಿತಹೇತವೇ । 
ವೃಂದಾವನೇ ವಿಚರತಾ ಸೇವಿತಾ ವಿಷ್ಣುನಾ ಸ್ವಯಂ ॥ 
ಗೋಕುಲಸ್ಯ ವಿವೃದ್ಧ್ಯರ್ಥಂ ಕಂಸಸ್ಯ ನಿಧನಾಯ ಚ । 
ವಸಿಷ್ಠವಚನಾತ್ಪೂರ್ವಂ ರಾಮೇಣ ಸರಯೂತಟೇ॥ 
ರಾಕ್ಟಸಾನಾಂ ವಧಾರ್ಥಾಯ ರೋಪಿತಾ ತ್ವಂ ಜಗತ್‌ತ್ರಯೇ । 
ರೋಷಿತಾ ತಪಸೋ ವೃದ್ಧ್ಯೈ ತುಳಸೀಂ ತ್ವಾಂ ನಮಾಮ್ಯಹಮ್‌ ॥ 


ತುಳಸಿಯನ್ನು ನೆಟ್ಟವನ ಬಗ್ಗೆ ಕೋಪಗೊಂಡ ಯಮನೂ, ಅವನ ಆಳುಗಳೂ 
ಏನು ಮಾಡಬಲ್ಲರು?! ತುಳಸಿಯ ದಳದಿಂದ ಯಾವನು ಸ್ವಾಮಿಯನ್ನು 


೬72. 


ಉತಾನದಾ ದಶಿ 
6೪ ಪ 


ಪೂಜಿಸುವುದಿಲ್ಲವೋ, ಅವನು ಅತ್ಯಂತ ದುಃಖಿಯಾಗುವುದರಲ್ಲಿ ಸಂಶಯವಿಲ್ಲ. 
ತೀರ್ಥಯಾತ್ರೆಗಳಿಂದ ಏನು ಫಲಬರುತ್ತದೋ, ಆ ಫಲವು ತುಳಸೀಸ್ನಾನ, 
ತುಳಸೀದಾನ, ತುಳಸೀಧ್ಯಾನ, ತುಳಸೀಪ್ರಾಶನ, ತುಳಸ್ಕರ್ಚನಗಳಿಂದಲೇ ಲಭಿಸುತ್ತದೆ. 
ಇಂಥ ತುಳಸಿಗಿಡವನ್ನು ನೆಡುವುದರಿಂದ ಕೀರ್ತನೆ ಮಾಡುವುದರಿಂದ ತುಳಸಿಯು 
ಎಲ್ಲಾ ಪಾಪಗಳನ್ನು ಪರಿಹರಿಸುತ್ತಾಳೆ. ಎಲ್ಫೆ ತುಳಸಿಯೇ | ನೀನು ಅಮೃತದಿಂದ 
ಹುಟ್ಟಿದ್ದಿಯೇ, ಮತ್ತು ನೀನು ಕೇಶವನಿಗೆ ಪ್ರಿಯಳಾಗಿರುವಿ. ಕೇಶವನ ಪೂಜೆಗೋಸ್ಕರ 
ನಿನ್ನನ್ನು ಕೊಯ್ಯುತ್ತೇನೆ. ವರವನ್ನು ಕೊಡು. ನಿನ್ನಿಂದ ಉತ್ಪನ್ನವಾದ ದಳಗಳಿಂದ 
ಹರಿಯನ್ನು ಪೂಜಿಸುವಂತೆ ನನಗೆ ಅನುಗ್ರಹ ಮಾಡು. ನಿನಗೆ ನಮಸ್ಕಾರವು. 
ಕಲಿಯುಗದ ಪಾಪಹಾರಕಳೇ | ನಿನಗೆ ನಮಸ್ಕಾರವು. ಈ ಮಂತ್ರದಿಂದ ತುಳಸೀ 
ದಳವನ್ನು ಕೊಯ್ದು ವಾಸುದೇವನ ಪೂಜೆಯನ್ನು ಮಾಡಿದರೆ ಲಕ್ಷಕೋಟಿಯಷ್ಟು 
ಪುಣ್ಯವು ಬರುತ್ತದೆ. ಎಲೈ ದೇವೇಶಿಯೇ | ನಿನ್ನ ಪ್ರಭಾವವನ್ನು ದೇವತೆಗಳೂ 
ಹಾಡುತ್ತಾರೆ. ಮುನಿಗಳೂ, ಸಿದ್ಧರೂ, ಗಂಧರ್ವರೂ, ಆದಿಶೇಷನೂ ಕೂಡ 
ಪಾತಾಳದಲ್ಲಿ ಗಾನ ಮಾಡುತ್ತಾರೆ. ವಿಷ್ಣುವು ಹೊರತಾಗಿ ನಿನ್ನ ಗುಣವನ್ನು ಮತ್ತಾರೂ 
ತಿಳಿಯರು. ಅವರು ನಿನ್ನ ಗುಣಗಳ ಲೆಕ್ಕವನ್ನು ಕಲ್ಲಗಳ ಕೋಟಗಳಾದರೂ 
ತಿಳಿಯಲಾರರು. (ಇದು ಲಕ್ಷ್ಮೀದೇವಿಯ ತುಳಸೀರೂಪ ಸ್ತೋತ್ರ). ಕ್ಷೀರಸಮುದ್ರವನ್ನು 
ಕಡೆಯುವಾಗ ಕೃಷ್ಣನ ಆನಂದದಿಂದ ನೀನು ಹುಟ್ಟದೆ. ಆಗ ವಿಷ್ಣುವು ನಿನ್ನನ್ನು ತಲೆಯ 
ಮೇಲೆ ಧರಿಸಿದನು. ಎಲೈ ದೇವಿಯೇ ! ವಿಷ್ಣುವಿನ ಅಂಗಗಳನ್ನು ನೀನು ಎಲ್ಲಾ 
ಭಾಗದಲ್ಲಿಯೂ ಹೊಂದಿರುವುದರಿಂದ ನೀನು ಪವಿತ್ರಳಾಗಿರುವೆ. ನಿನ್ನನ್ನು 
ನಮಸ್ಕರಿಸುತ್ತೇನೆ. ಎಲ್ಪೆ ತುಳಸಿಯೇ ! ನಿನ್ನಿಂದ ಹುಟ್ಟಿದ ಪತ್ರಗಳಿಂದ ಹರಿಯನ್ನು 
ಪೂಜಿಸುತ್ತೇನೆ. ನನ್ನ ಮೋಕ್ಟಮಾರ್ಗದ ವಿಘ್ನಗಳನ್ನು ಪರಿಹರಿಸು. ಅದರಿಂದ ಉತ್ತಮ 
ಗತಿಯನ್ನು ಹೊಂದುವೆನು. ಗೋಮತಿಯ ತೀರದಲ್ಲಿ ಕೃಷ್ಣನೇ ತುಳಸಿಯನ್ನು ಬೆಳೆಸಿ 
ಪ್ರಪಂಚದ ಹಿತಕ್ಕೂ, ಗೋಪಿಯರ ಹಿತಕ್ಕೂ ಅದನ್ನು ಕಾಪಾಡಿದನು. 
ವೃಂದಾವನದಲ್ಲಿಯೂ ಕೃಷ್ಣನು ತಾನೇ ಸೇವಿಸಿದನು. 

ವೃಂದಾವನದಲ್ಲಿ ಗೋವುಗಳ ವೃದ್ಧಿಗೋಸ್ಕರವೂ ಕಂಸನನ್ನು 
ಕೊಲ್ಲುವುದಕ್ಕೋಸ್ಕರವೂ ಕೃಷ್ಣನು ತುಳಸಿಯನ್ನು ಬೆಳೆಸಿದನು. ಪೂರ್ವದಲ್ಲಿರಾಮನು 


-73- 


ಉತಾನದಾ ದಶಿ 
ಛ್‌ 


ವಸಿಷ್ಠರ ಮಾತಿನಂತೆ ಸರಯೂನದಿಯ ದಡದಲ್ಲಿ ನಿನ್ನನ್ನು ಬೆಳೆಸಿ ರಾಕ್ಷಸರನ್ನು 


ಕೊಂದನು. ತಪಸಿನ ವೃದ್ಧಿಗೋಸ್ಕರವೂ ನಿನ್ನನ್ನು ಬೆಳೆಸಿದರು. ಅಂತಹ ನಿನಗೆ 
ನಮಸ್ವಾರವು. 
ವಿಯೋಗೇ ವಾಸುದೇವಸ್ಯ ಧ್ಯಾತ್ಥಾ ತ್ವಾಂ ಜನಕಾತ್ಮಜಾ । 
ಅಶೋಕವನಮಧ್ಯೇ ತು ಪ್ರಿಯೇಣ ಸಹ ಸಂಗತಾ ॥ 
ಸೀತೆಯು ಗಂಡನಿಂದ ವಿಯೋಗವಾದಾಗ ಆ ಅಶೋಕವನದ 
ಮಧ್ಯದಲ್ಲಿಯೇ ನಿನ್ನನ್ನು ಧ್ಯಾನಿಸಿ ಗಂಡನೊಡನೆ ಸೇರಿದಳು. 
ಶಂಕರಾರ್ಥಂ ಪುರಾ ದೇವೀ ಪಾರ್ವತೀ ತಾ ೦ ಹಿಮಾಲಯೇ | 
ರೋಪಿತಾ ಸೇವಿತಾ ಸಿದ್ಧ್ಯೈ ತುಳಸೀಂ ತ್ವಾಂ ನಮಾಮ್ಯಹಂ ॥ 
ಪೂರ್ವದಲ್ಲಿ ಶಂಕರನನ್ನು ಹೊಂದಲು ಪಾರ್ವತಿಯು ನಿನ್ನನ್ನು ಬೆಳೆಸಿ ಧ್ಯಾನಿಸಿ 
ತಪಸಿದ್ದಿಯನ್ನು ಹೊಂದಿದಳು. ಅಂತಹ ನಿನಗೆ ನಮಸ್ವಾರವು. 


ಧಿ 


ದೇವಲೋಕದಲ್ಲಿಯೂ ತುಳಸಿಯು ಮಾನ್ಯಳು 
ಸರ್ವಾಭಿರ್ದೇವಪತ್ನೀಭಿಃ ಕಿನ್ನರೈಶ್ವಾಪಿ ನಂದನೇ । 
ದುಃ್ಚಪ್ಷನಾಶನಾರ್ಥಾಯ ಸೇವಿತಾ ತ್ವಂ ನಮೋಸಸ್ತು ತೇ ॥ 
ಎಲ್ಲ ಕಿನ್ನರರೂ, ದೇವತಾಸ್ತ್ರೀಯರೂ, ದುಃ್ವಪ್ರಪರಿಹಾರಕ್ಕೋಸ್ತರ ನಿನ್ನನ್ನು 
ನಂದನವನದಲ್ಲಿ ಸೇವಿಸಿದರು. ಅಂತಹ ನಿನಗೆ ನಮಸ್ಕಾರವು. 
ಪಿತೃದೇವತೆಗಳಿಂದಲೂ ವಂದ್ಯಳು 
ಧರ್ಮಾರಣ್ಯೇ ಗಯಾಯಾಂ ಚ ಸೇವಿತಾ ಪಿತ್ಯಭಿಸ್ಪ ಯಂ 
ಸೇವಿತಾ ತುಳಸೀ ಪುಣ್ಯಾ ಆತ್ಮನೋ ಹಿತಮಿಚ್ಛತಾ || 


ಪಿತೃಗಳು ಧರ್ಮಾರಣ್ಯದಲ್ಲಿಯೂ, ಗಯೆಯಲ್ಲಿಯೂ ಬೆಳೆಸಿ ತಮ್ಮ 
ಹಿತಕ್ಕ್ಯೋಸ್ಕರ ಸೇವಿಸಿದರು. ಅಂತಹ ನಿನಗೆ ನಮಸ್ಕಾರವು. 


-74- 


ಉತಾನದ್ದಾದಶಿ 
ಇ ವ 


ಶ್ರೀರಾಮನು ತುಳಸಿ ಬೆಳೆದಿರುವನು 


ರೋಪಿತಾ ರಾಮಚಂದ್ರೇಣ ಸೇವಿತಾ ಲಕ್ಷ್ಮಣೇನ ಚ । 
ಸೀತಯಾ ಪಾಲಿತಾ ಭಕ್ತ್ಯಾ ತುಳಸೀ ದಂಡಕೇ ವನೇ ॥ 


ದಂಡಕಾರಣ್ಯದಲ್ಲಿ ರಾಮಚಂದ್ರನು ತುಳಸೀಗಿಡವನ್ನು ನೆಟ್ಟನು. ಲಕ್ಷ್ಮಣನು 
ಆರಾಧನೆ ಮಾಡಿದನು. ಸೀತೆಯು ಬೆಳೆಸಿ, ರಕ್ಷಿಸಿದಳು. 


ಗಂಗೆಯಂತೆ ತುಳಸೀ ಕೂಡ 
ತ್ರೈಲೋಕ್ಕವ್ಯಾಪಿನೀ ಗಂಗಾ ಯಥಾ ಶಾಸ್ತ್ರೇಷು ಗೀಯತೇ । 
ತಥೈವ ತುಳಸೀದೇವಿ ದೃಶ್ಯತೇ ಸಚರಾಚರೇ ॥ 
ಗಂಗೆಯು ಮೂರುಲೋಕವನ್ನು ವ್ಯಾಪಿಸಿರುವಳೆಂದು ಶಾಸ್ತ್ರದಲ್ಲಿ 
ಹೇಳಿರುವಂತೆಯೇ ತುಳಸಿಯೂ ಚರಾಚರಗಳಲ್ಲಿ ವ್ಯಾಪಿಸಿರುವಳು. 


ಯಷ್ಯಮೂಕದಲ್ಲಿ ತುಳಸೀಗಿಡ 


ಯಷ್ಯಮೂಕೇ ಚ ವಸತಾ ಕಪಿರಾಜೇನ ಸೇವಿತಾ । 
ತುಲಸೀ ವಾಲಿನಾಶಾಯ ತಾರಾಸಂಗಮಹೇತವೇ ॥ 


ಯಷ್ಯಮೂಕಪರ್ವತದಲ್ಲಿ ಸುಗ್ರೀವನು ತುಳಸಿಯನ್ನು ಬೆಳೆಸಿ ಸೇವಿಸಿ ವಾಲಿ 
ನಾಶವನ್ನು ಮಾಡಿ ತಾರೆಯನ್ನು ಹೊಂದಿದನು. 
ಹನುಮಂತದೇವರ ಸೇವೆ 
ಪ್ರಣಮ್ಯ ತುಳಸೀಂ ದೇವೀಂ ಸಾಗರೋತ್ಯಮಣಂ ಕೃತಂ । 
ಕೃತಕಾರ್ಯಃ ಪ್ರಹೃಷ್ಟಶ್ಚಹನೂಮಾನ್ಪುನರಾಗತಃ ॥ 
ಹನುಮಂತನು ತುಳಸಿಯನ್ನು (ಲಕ್ಷ್ಮೀ ಯನ್ನು) ಭಕ್ತಿಯಿಂದ ನಮಸ್ಕಾರ ಮಾಡಿ 
ಸಾಗರವನ್ನು ದಾಟಿದನು. ಆದ್ದರಿಂದ ತನ್ನ ಕಾರ್ಯಸಿದ್ಧಿಯನ್ನು ಹೊಂದಿ 
ಸಂತೋಷದಿಂದ ಮರಳಿ ಬಂದನು. 


75. 


ಉತಾನದಾ ದಶಿ 
6 ವ 


ತುಳಸಿಗ್ರಾ ಹಣದಿಂದ . ಬ್ರಹ್ಮಹತ್ಯಾ ಪರಿಹಾರ 
ತುಳಸೀಗ್ರಹಣಂ ಕೃತ್ವಾ ವಿಮುಕ್ತೋ ಯಾತಿ ಪಾಶಕೈಃ । 
ಅಥವಾ ಮುನಿಶಾರ್ದೂಲ ಬ್ರಹ್ಮಹತ್ಯಾಂ ವ್ಯಪೋಹತಿ Il 
ತುಳಸಿಯನ್ನು ಕೊಯ್ದರೆ ಪಾಪಗಳು ಹೋಗುತ್ತವೆ. ಮುನಿಶ್ರೇಷ್ಠನೇ | 
ಬ್ರಹಹತ್ಯೆಯೂ ಕೂಡ ಹೋಗುತ್ತದೆ. 


ತುಳಸೀದಳದ ಮೇಲೆ ಬಿದ್ದ ನೀರನ್ನು ಕುಡಿಯಬೇಕು 
ಶಿರಸಾ ಧರಿಸಬೇಕು 
ತುಳಸೀಪತ್ರಗಳಿತಂ ಯಸ್ತ್ರೋಯಂ ಶಿರಸಾ ವಹೇಶ್‌ । 
ಗಂಗಾಸ್ನಾನಮವಾಪ್ಲೋತಿ ದಶಧೇನುಫಲಪ್ರದಮ್‌ ॥ 
ತುಳಸಿಯ ದಳದಿಂದ ಬಿದ್ದ ನೀರನ್ನು ತಲೆಯ ಮೇಲೆ ಹಾಕಿಕೊಂಡರೆ 
ಗಂಗಾಸ್ನಾನ ಮಾಡಿದ ಪುಣ್ಯವು ಬರುತ್ತದೆ. ಮತ್ತು ಹತ್ತು ಗೋದಾನದ ಫಲವೂ 
ಬರುತ್ತದೆ. 


ಪ್ರಸಿದ್ಧವಾದ ತುಳಸೀಸ್ತೋತ್ರ 
ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೇ । 
ಕ್ಲೀರೋದಮಥನೋದ್ಧೂತೇ ತುಳಸಿ ತ್ವಾಂ ನಮಾಮ್ಯಹಮ್‌ ॥ 
ತುಳಸೀದೇವಿಯೇ ಪ್ರಸನ್ನಳಾಗು. ಕ್ಷೀರಸಮುದ್ರದ ಮಥನದಿಂದ ಹುಟ್ಟಿದ 
ತುಳಸಿಯೇ! ನಿನಗೆ ಭಕ್ತಿಯ ನಮಸ್ಕಾರವು. 
ಉತ್ಸಾನ ದ್ಹಾದಶೀ ತುಳಸೀಹಬ 
ಇ ವ ಬ 
ದ್ವಾದಶ್ಯಾಂ ಜಾಗರೇ ರಾತ್ರೌ ಯಃ ಪಠೇತ್ತುಲಸೀಸ್ತವಂ | 
ದಾ ತ್ರಿಂಶದಪರಾಧಾಂಶ್ಚ ಕ್ಷಮತೇ ತಸ್ಯ ಕೇಶವಃ ॥ 
ದ್ವಾದಶಿಯ ರಾತ್ರಿ ಜಾಗರಣೆ ಮಾಡುತ್ತಾ ಈ ತುಲಸೀಸ್ತವವನ್ನು ಹೇಳಿದರೆ 
ಅವನ ಮೂವತ್ತೆರಡು ತಪ್ಪುಗಳನ್ನು ಕೇಶವನು ಕೃಮಿಸುತ್ತಾನೆ. 


-76- 


ಉತಾನದ್ದಾದಶಿ 
ಛ4 ಹ 


ಈ ಸ್ಫೋತ್ರವು ಸಕಲ ಪಾಪಪರಿಹಾರಕ 
ಯತ್ನಾಪಂ ಯೌವನೇ ಬಾಲ್ಯೇ ಕೌಮಾರೇ ವಾರ್ಧಕೇ ಕೃತಂ । 
ತತ್ಸರ್ವಂ ವಿಲಯಂ ಯಾತಿ ತುಲಸೀಸ್ತವಪಾಠತಃ ॥ 
ಬಾಲ್ಯ, ಯೌವನ, ಕೌಮಾರ, ವಾರ್ಧಕ್ಕಗಳಲ್ಲಿ ಮಾಡಿದ ಪಾಪಗಳೆಲ್ಲವೂ 
ಈ ಸ್ತೋತ್ರವನ್ನು ಪಠಿಸುವುದರಿಂದ ನಾಶವಾಗುತ್ತವೆ. 
ವಿಷ್ಣುಪ್ರೀತಿಕರವಾದ ಸ್ತೋತ್ರವಿದು 
ಪ್ರೀತಿಮಾಯಾತಿ ದೇವೇಶಸ್ತುಷ್ಲೋ ಲಕ್ಷ್ಮೀಂ ಪ್ರಯಚ್ಛತಿ । 
ಕುರುತೇ ಶತ್ರುನಾಶಂ ಚ ಸುಖಂ ವಿದ್ಯಾಂ ಪ್ರಯಚ್ಛತಿ ॥ 
ಇದರಿಂದ ವಿಷ್ಣುವು ತುಪ್ಪನಾಗಿ ಸಂಪತ್ತನ್ನು ಕೊಡುತ್ತಾನೆ. ಶತ್ರುಗಳನ್ನು ನಾಶ 
ಮಾಡುತ್ತಾನೆ. ಸುಖವನ್ನೂ ವಿದ್ಯೆಯನ್ನೂ ಕೊಡುತ್ತಾನೆ. 
ತುಳಸೀನಾಮಸ್ಮರಣೆಗೂ ಫಲವಿದೆ 
ತುಲಸೀನಾಮಮಾತ್ರೇಣ ದೇವಾ ಯಚ್ಛಂತಿ ವಾಂಛಿತಮ್‌ । 
ಗರ್ಹಾಣಾಮಪಿ ದೇವೇಶೋ ಮುಕ್ತಿಂ ಯಚ್ಛತಿ ದೇಹಿನಾಮ್‌ ॥ 
ತುಳಸಿಯ ಹೆಸರನ್ನು ಹೇಳಿದರೇ ಮಾತ್ರದಿಂದಲೇ ದೇವತೆಗಳು ಇಷ್ಟಾರ್ಥವನ್ನು 
ಕೊಡುತ್ತಾರೆ. ವಂದಿತನಾಗಿದ್ದರೂ ವಿಷ್ಣು ಅವರಿಗೆ ಮೋಕ್ಷವನ್ನು ಕೊಡುತ್ತಾನೆ. 


ತುಳಸೀಸ್ಕೋತ್ರ ಮಹಿಮೆ 
ತುಳಸೀಸ್ತವಸಂತುಷ್ಟೋ ಸುಖಂ ವೃದ್ದಿಂ ದಧಾತಿ ಚ । 
ಉದ್ದತಂ ಹೇಲಯಾ ವಿದ್ಧಿ ಪಾಪಂ ಯಮಪಥೇ ಸ್ಥಿತಮ್‌ ll 
ಈ ಸ್ತವದಿಂದ ತುಷ್ಠನಾದ ವಿಷ್ಣುವು ಸುಖವನ್ನೂ ವೃದ್ಧಿಯನ್ನೂ ಕೊಡುತ್ತಾನೆ. 
ಯಮಪಥದಲ್ಲಿದ್ದರೂ ಅವನ ಪಾಪವೆಲ್ಲವೂ ಪರಿಹಾರವಾಯಿತೆಂದು ತಿಳಿ. 
ಯಸಿನ್ನಹೇ ಚ ಲಿಖಿತೋ ವಿದ್ಯತೇ ತುಳಸೀಸ್ತವಃ । 


ನಾಶುಭಂ ವಿದ್ಯತೇ ತಸ್ಯ ಶುಭಮಾಪ್ಲೋತಿ ನಿಶ್ಚಿತಮ್‌ ॥ 
-77- 


ಉತಾನದಾದಶಿ 
ಇ ವ 


ಈ ತುಳಸೀಸ್ತವವನ್ನು ಬರೆದು ಯಾರು ಮನೆಯಲ್ಲಿಟ್ಟುಕೊಂಡಿರುವರೋ 
ಅವರಿಗೆ ಅಶುಭಗಳು ಹೋಗಿ ಶುಭವುಂಟಾಗುತ್ತದೆ. ಇದು ನಿಶ್ಚಯವು. 


ಸರ್ವಂ ಚ ಮಂಗಳಂ ತಸ್ಯ ನಾಸ್ತಿ ಕಿಂಚಿದಮಂಗಳಮ್‌ । 
ಸುಭಿಕ್ಷಂ ಸರ್ವದಾ ತಸ್ಯ ಧನಂ ಧಾನ್ಯಂ ಚ ಪುಷ್ಕಲಮ್‌ ॥ 
ಅವನಿಗೆ ಎಲ್ಲವೂ ಮಂಗಳವು. ಅಮಂಗಳವು ಆಗುವುದೇ ಇಲ್ಲ. ಅವನಿಗೆ 
ಧನಧಾನ್ಯಗಳೆಲ್ಲವೂ ಸುಭಿಕ್ಷವಾಗಿರುತ್ತವೆ. 
ನಿಶ್ಚಲಾ ಕೇಶವೇ ಭಕ್ತಿರ್ನ ವಿಯೋಗೈಶ್ಚವೈಷ್ಣವೈಃ 
ಜೀವತಿ ವ್ಯಾಧಿನಿರ್ಮುಕ್ತೋ ನಾಧರ್ಮೆೇ ಜಾಯತೇ ಮತಿಃ ॥ 


ಅವನಿಗೆ ಕೇಶವನಲ್ಲಿ ಚಲಿಸದ ಭಕ್ತಿಯು ಹುಟ್ಟುತ್ತದೆ. ವೈಷ್ಣವರೊಡನೆಯೇ 
ಯಾವಾಗಲೂ ಇರುತ್ತಾನೆ. ವ್ಯಾಧಿಯು ಬರುವುದಿಲ್ಲ. ಪಾಪದಲ್ಲಿ ಬುದ್ಧಿಯು 
ಹುಟ್ಟುವುದಿಲ್ಲ. 
ದ್ವಾದಶ್ಯಾಂ ಜಾಗರೇ ರಾತ್ರೌ ಯಃ ಪಠೇತ್ರುಳಸೀಸ್ತವಂ । 
ತೀರ್ಥಕೋಟಿಸಹಸೈಸ್ತು ಯತ್ನಲಂ ಲಕ್ಷಕೋಟಿಭಿಃ | 
ತತ್ನಲಂ ಸಮವಾಪ್ಲೋತಿ ಪಠಿತ್ವಾ ತುಳಸೀಸ್ತವಮ್‌ ॥ 
ಉತ್ಥಾನ ದ್ವಾದಶಿಯಲ್ಲಿಯೂ ಹಿಂದಿನ ಜಾಗರಣ ರಾತ್ರಿಯಲ್ಲಿಯೂ ಈ 
ತುಳಸೀಸ್ತವವನ್ನು ಪಠಿಸಿದರೆ ಲಕ್ಷ್ಯಕೋಟಿ ತೀರ್ಥಗಳಿಂದ ಬರುವ ಫಲವು ಬರುತ್ತದೆ. 


॥ ಇತಿ ಶ್ರೀಮಹಾಪುರಾಣೇ ಪಾದ್ವೇ ಸೃಷ್ಟಿಖಂಡೇ ತುಳಸೀಸ್ತವೋ ನಾಮ 
ಊನಷಷ್ಠಿತಮೋಧ್ಯಾಯಃ ಸಂಪೂರ್ಣಮ್‌ ॥ 


ಸೇ ಸೇ % ಸೇ 


೬78. 


ಉತಾನದಾದಶಿ 
೪ ವ 


ಮರಣಕಾಲದಲ್ಲಿ ತುಳಸಿಯ ಉಪಯೋಗ 
ತುಳಸಿಯದಳ ಎಲೆ, ಹೂ, ಬೇರು, ಕಡ್ಡಿ, ಸಿಪ್ಪೆ, ಕೊಂಬೆ ಅದರ ಬುಡದ 
ಮಣ್ಣು, ಇವೆಲ್ಲವೂ ಪವಿತ್ರವಾದವುಗಳು. ತುಳಸಿಯ ಕಡ್ಡಿಯಿಂದ ಯಾವನ ದೇಹವನ್ನು 
ಸುಡುತ್ತಾರೆಯೋ ಅವನು ವೈಕುಂಠವನ್ನು ಹೊಂದುತ್ತಾನೆ. ಮತ್ತೆ ಹಿಂದಿರುಗುವುದಿಲ್ಲ. 
ಅಗಮ್ಯಾಗಮನವೇ ಮುಂತಾದ ಪಾಪಗಳಿಂದ ಕೂಡಿದ್ದರೂ ಸತ್ತವನನ್ನು ತುಳಸಿಯ 
ಕಡ್ಡಿಯ ಬೆಂಕಿಯಿಂದ ಸುಟ್ಟರೆ ಅವನು ಶುದ್ಧನಾಗುತ್ತಾನೆ. 


ಸತ್ತವನ ಅಂಗಾಂಗಗಳಿಗೆ ಯಾವನು ತುಳಸಿಯ ಕಡ್ಡಿಯನ್ನು ಕಟ್ಟಿ ಅನಂತರದಲ್ಲಿ 
ಸುಡುತ್ತಾನೆಯೋ ಆ ಕಡ್ಡಿಯನ್ನು ಕಟ್ಟಿದವನೂ ಪಾಪದಿಂದ ಮುಕ್ತನಾಗುತ್ತಾನೆ. ಮರಣ 
ಕಾಲದಲ್ಲಿ ಯಾವನು ಹರಿಯ ಕೀರ್ತನವನ್ನೂ ಸ್ಮರಣೆಯನ್ನೂ ಮಾಡುತ್ತಾನೋ, 
ತುಳಸಿಯ ಕಡ್ಡಿಯಿಂದ ಸುಡಿಸಿಕೊಳ್ಳುತ್ತಾನೆಯೋ ಅವನು ಮತ್ತೆ ಹುಟ್ಟುವುದಿಲ್ಲ. 
ಶವವನ್ನು ಸುಡಲು ಮಾಡಿರುವ ಚಿತೆಯ ಮಧ್ಯದಲ್ಲಿ ಒಂದು ತುಳಸಿ ಕಡ್ಡಿಯಿಟ್ಟು 
ಸುಟ್ಟರೂ ಅವನು ಕೋಟಿ ಪಾಪದಿಂದ ಕೂಡಿದ್ದರೂ ಮುಕ್ತನಾಗುತ್ತಾನೆ. 


ಯದ್ಯೇಕಂ ತುಳಸೀಕಾಷ್ಠಂ ಮಧ್ಯೇ ಕಾಷ್ಠಸ್ಯ ತಸ್ಯ ಹಿ। 

ದಾಹಕಾಲೇ ಭವೇನುಕ್ತಿಃ ಕೋಟಿಪಾಪಾಯುತಸ್ಯ ಚ॥ 

ಗಂಗಾಂಭಸಾ$ಭಿಷೇಕೇಣ ಯಾಂತಿ ಪುಣ್ಯಾನಿ ಪುಣ್ಯತಾಮ್‌ । 

ತುಲಸೀ ಕಾಷ್ಠಮಿಶ್ರಾಣಿ ಯಾಂತಿ ದಾರೂಣಿ ಪುಣ್ಯತಾಮ್‌ ॥ 

ಗಂಗೆಯ ನೀರಿನಿಂದ ಸ್ನಾನ ಮಾಡಿದರೆ ಪುಣ್ಯಗಳೂ ಕೂಡ ಇನ್ನೂ ಹೆಚ್ಚು 

ಪುಣ್ಯಗಳಾಗುತ್ತವೆ. ಚಿತೆಯಲ್ಲಿ ತುಳಸಿಯ ಕಡ್ಡಿಯಿದ್ದರೆ ಆ ಉಳಿದ ಸೌದೆಗಳೆಲ್ಲವೂ 
ಪುಣ್ಯವುಳ್ಳ ಸೌದೆಗಳಾಗುತ್ತವೆ. ತುಳಸಿಯ ಕಡ್ಡಿಯನ್ನು ಹಾಕಿ ಚಿತೆಗೆ ಬೆಂಕಿ ಹಚ್ಚಿದರೆ 
ಆ ಮೃತನ ಕೋಟಿಕಲ್ಪಕೃತ ಪಾಪಗಳೆಲ್ಲವೂ ನಾಶವಾಗುತ್ತವೆ. ತುಳಸಿಯ ಕಡ್ಡಿಯಿಂದ 
ಮೃತನನ್ನು ಸುಡುತ್ತಿರುವುದನ್ನು ನೋಡಿದರೇನೇ ಅವನನ್ನು ವಿಷ್ಣುದೂತರು 
ಕರೆದುಕೊಂಡು ಹೋಗುತ್ತಾರೆ. ಯಮಕಿಂಕಕರು ಅವನ ಬಳಿಗೆ ಬರುವುದೇ ಇಲ್ಲ. 


-79- 


ಉತಾನದಾ ದಶಿ 
ಥ್‌ 


ಲೋಕದಲ್ಲಿ ತುಳಸಿಯ ಕಡ್ಡಿಯಿಂದ ಸುಡಿಸಿಕೊಂಡವನು ಕೋಟಿ ಜನ್ಮಗಳ 
ಪಾಪಗಳನ್ನು ಕಳೆದುಕೊಂಡು ಜನಾರ್ದನನನ್ನು ಹೊಂದುತ್ತಾನೆ. ಅವರು ವಿಮಾನದಲ್ಲಿ 
ಕುಳಿತು ಹೋಗುತ್ತಿರುವಾಗ ದೇವತೆಗಳು ಅವರ ಮೇಲೆ ಹೂಮಳೆಯನ್ನು ಸುರಿಸುತ್ತಾರೆ. 
ಅವರ ಸುತ್ತಲೂ ಅಪರ ಸ್ತ್ರೀಯರು ಕುಣಿಯುತ್ತಾರೆ. ಗಂಧರ್ವರು ಹಾಡುತ್ತಾರೆ. 
ಅಂತಹವನನ್ನು ನೋಡಿ ವಿಷ್ಣುವೂ, ಶಂಭುವೂ, ಸಂತೋಷಗೊಳ್ಳುತ್ತಾರೆ. ಅವನನ್ನು 
ವಿಷ್ಣುವು ಕೈಯಲ್ಲಿ ಹಿಡಿದುಕೊಂಡು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. 
ಮತ್ತು ದೇವತೆಗಳ ಎದುರಿಗೇನೇ ಅವನ ಪಾಪಗಳನ್ನೆಲ್ಲಾನಾಶ ಮಾಡುತ್ತಾನೆ. ಜಯ 
ಜಯ ಎಂದು ಕೂಗುತ್ತಾ ಉತ್ಸವವನ್ನು ಮಾಡಿಸುತ್ತಾನೆ. 


ತುಳಸಿಯ ಕಡ್ಡಿಯಿಂದ ಬೆಂಕಿಯನ್ನು ಹತ್ತಿಸಿ ಮನೆಯಲ್ಲಾಗಲೀ, 
ಸೃಶಾನದಲ್ಲಿಯಾಗಲಿ, ತುಪ್ಪವನ್ನು ಹಾಕಿ ಉರಿಸಿದರೆ (ಹೋಮ ಮಾಡಿದರೆ) ಆ 
ಮನುಷ್ಯನ ಪಾಪವೆಲ್ಲವೂ ಹೋಗುತ್ತವೆ. ಯಾರು ತುಳಸಿಯ ಕಡ್ಡಿಯ ಬೆಂಕಿಯಲ್ಲಿ 
ಹೋಮ ಮಾಡುತ್ತಾನೋ, ಅವನು ಒಂದೊಂದು ಅಗುಳಿಗೂ ಎಳ್ಳಿನಲ್ಲಾದರೆ 
ಒಂದೊಂದು ಎಳ್ಳಿಗೂ ಅಗ್ನಿಷ್ಟೋಮದ ಫಲವನ್ನು ಹೊಂದುತ್ತಾನೆ. 


ಧೂಪಾರತಿಗೆ ತುಳಸೀಕಾಷ್ಠದ ಪುಡಿ ಬೇಕು 


ಯೋ ದದಾತಿ ಹರೇರ್ಧೂಪಂ ತುಲಸೀಕಾಷ್ಠ ಸಂಭವಮ್‌ । 
ಶತಕ್ರತುಸಮಂ ಪುಣ್ಯಂ ಲಭತೇ ಗೋಶತಂ ಫಲಮ್‌ ॥ 


ಯಾವನು ತುಳಸೀ ಕಡ್ಡಿಯ ಬೆಂಕಿಯಲ್ಲಿ ಧೂಪವನ್ನು ಶ್ರೀಹರಿಗೆ 
ಹಾಕುತ್ತಾನೆಯೋ ಅವನು ನೂರು ಹಸುಗಳನ್ನು ದಾನ ಮಾಡಿದ ಪುಣ್ಯವನ್ನೂ 
ಹೊಂದುತ್ತಾನೆ. 


ಬೆಂಕಿಗೆ ಕಾಷ್ಠ ಹಾಕಿಯೇ ಅಡುಗೆ ಮಾಡಬೇಕು 
ನೈವೇದ್ಯಂ ಪಚತೇ ಯಸ್ತು ತುಲಸೀಕಾಷ್ಠವಹ್ನಿನಾ | 
ಮೇರುತುಲ್ಯಂ ಭವೇದ್ದತ್ತಂ ತದನ್ನಂ ಕೇಶವಸ್ಯ ಹಿ ॥ 


-80- 


ಉತಾನದಾ ದಶಿ 
[es ನ 


ಬೆಂಕಿಗೆ ತುಳಸಿಯ ಕಡ್ಡಿಯನ್ನು ಹಾಕಿ ಅನ್ನವನ್ನು ಮಾಡಿ ಅದನ್ನು ಕೇಶವನಿಗೆ 
ನಿವೇದನೆ ಮಾಡಿದರೆ ಆ ಅನ್ನವು ಮೇರುಸಮಾನವೃದ್ದಿಯಾಗಿ ಪರಿಣಮಿಸುವುದು. 


ತುಳಸೀಕಾಷ್ಠದಿಂದಲೇ ದೀಪ ಹಚ್ಚಬೇಕು. 
ತುಳಸೀಪಾವಕೇನಾsಥಧ ಯೋ ದೀಪಂ ಕುರುತೇ ಹರೇಃ । 
ದೀಪಲಕ್ಷಸಹಸ್ರಾಣಾಂ ಪುಣ್ಯಂ ಸ ಲಭತೇ ಫಲಮ್‌ ॥ 
ತುಳಸಿಯ ಕಾಷದಿಂದ ಶ್ರೀಹರಿಗೆ ದೀಪ ಹಚ್ಚಿದರೆ ಲಕದೀಪಗಳನ್ನು ಹಚಿದ 
೦ ಚ ೦ 8 ಬ 
ಪುಣ್ಯಗಳನ್ನು ಅವನು ಹೊಂದುತ್ತಾನೆ. 


ಗಂಧ ತೇಯುವಾಗ ತುಳಸೀಕಾಷ್ಠ ತೇಯಬೇಕು 


ನ ತೇನ ಸದೃ್ಧಶೋ ಲೋಕೇ ವೈಷ್ಣವೋ ಭುವಿ ದೃಶ್ಯತೇ । 
ಯಃ ಪ್ರಯಚ್ಛತಿ ಕೃಷ್ಣಸ್ಯ ತುಳಸೀಕಾಷ್ಠಚಂದನಮ್‌ ॥ 
ಯಾವನು ತುಳಸಿಯ ಕಡ್ಡಿಯನ್ನು ತೇದು ಆ ಗಂಧವನ್ನು ಹರಿಗೆ 
ಕೊಡುತ್ತಾನೆಯೋ ಅವನಿಗಿಂತಲೂ ಹೆಚ್ಚಿನ ವೈಷ್ಣವನು ಲೋಕದಲ್ಲಿರುವುದಿಲ್ಲ. 
ಕಲಿಯುಗದಲ್ಲಿತುಳಸಿಯ ಗಂಧವನ್ನು ತೇದು ವಿಷ್ಣುವಿಗೆ ಹಚ್ಚಿದರೆ ಅವನು ವಿಷ್ಣುವಿನ 
ಕೃಪಾಪಾತ್ರನಾಗುತ್ತಾನೆ. ದೇವರಿಗೆ ಆ ತುಳಸೀ ಚಂದನವನ್ನು ಹಚ್ಚಿದರೆ ಅವನು ಹರಿಯ 


ಸನ್ನಿಧಿಯಲ್ಲಿಯೇ ರಮಿಸುತ್ತಾನೆ. 
ತುಳಸೀ ಸ್ಕೋತ್ರ 


ಪ್ರಸೀದ ಮಮ ದೇವೇಶಿ ಪ್ರಸೀದ ಹರಿವಲ್ಲಭೇ । 

ತುಲಸೀಮಿತಿ ಸಂಪ್ರಾರ್ಥ್ಯ ಅರ್ಚಯೇದ್ಧರಿಮವ್ಯಯಮ್‌ ॥1॥ 

ಅಸ್ನಾತ್ವಾ ತುಲಸೀಂ ಛಿತ್ವಾ ದೇವುರ್ಚನಪರಾಯಣಃ। 

ತತ್ಸರ್ವಂ ನಿಷ್ಠಲಂ ಚೈವ ಪಂಚಗವ್ಯೇನ ಶುದ್ಧೃತಿ 21 
ಹರಿಪ್ರಿಯೇ ಭಕ್ತನುತೇ ತುಳಸಿ ಶ್ರೀಹರಿವಲ್ಲಭೇ । 

ಭಕ್ತ್ಯಾ ದತ್ತಂ ಮಯಾ ತೋಯಂ ತುಲಸಿ ಪ್ರತಿಗೃಹ್ಯತಾಮ್‌ ॥3॥ 


-81- 


ಉತಾನದಾ ದಶಿ 
೪ 


ಯನೂಲೇ ಸರ್ವತೀರ್ಥಾನಿ ಯನಥ್ಯೇ ಸರ್ವದೇವತಾಃ । 


ಯದಗ್ರೇ ಸರ್ವವೇದಾಶ್ವ ತುಲಸಿ ತ್ವಾಂ ನಮಾಮ್ಯಹಮ್‌ 4 
ಪಾಪಾನಿ ಯಾನಿ ರವಿಸೂನುಪಟಸ್ಥಿತಾನಿ | 

ಗೋಬ್ರಹ್ಮಬಾಲಪಿತೃಮಾತ್ಸವಧಾದಿಕಾನಿ । 

ನಶ್ಯಂತಿ ತಾನಿ ತುಲಸೀವನದರ್ಶನೇನ 

ಗೋಕೋಟಿದಾನಸದೃಶಂ ಫಲಮಾಪ್ನವಂತಿ IS 


ಯಾ ದೃಷ್ಟಾ ನಿಖಲಾಘಸಂಘಶಮನೀ ಸ್ಪಷ್ಟಾ ವಪುಃಪಾವನೀ 
ರೋಗಾಣಾಮಭಿವಂದಿತಾ ನಿರಸನೀ ಸಿಕ್ತಾನಂತಕತ್ರಾಸಿನೀ । 
ಪ್ರತ್ಯಾಸತ್ತಿವಿಧಾಯಿನೀ ಭಗವತಃ ಕೃಷ್ಣಸ್ಯ ಸಂರೋಪಿತಾ 


ನ್ಯಸ್ತಾ ತಚ್ಚರಣೇ ವಿಮುಕ್ತಿಫಲದಾ ತಸ್ಕೈ ತುಲಸ್ಕೈ ನಮಃ 161 
ತುಲಸೀಕಾನನಂ ಯತ್ರ ಯತ್ರ ಪದವನಾನಿ ಚ। 

ವಸಂತಿ ವೈಷ್ಣವಾ ಯತ್ರ ತತ್ರ ಸನ್ನಿಹಿತೋ ಹರಿಃ 7 
ಮನಃಪ್ರಸಾದಜನನೀ ಸುಖಸೌಭಾಗ್ಯದಾಯಿನೀ । 

ಆಧಿವ್ಯಾಧಿಹರೇ ದೇವಿ ತುಲಸಿ ತ್ವಾಂ ನಮಾಮ್ಯಹಮ್‌ ॥8॥ 
ಮೋಕೆ ಕ್ಸೈಕಹೇತೋರ್ಧರಣೀಧರಸ್ಯ ವಿಷ್ಣೋಃ ಸಮಸ್ತಸ್ಯ ಗುರೋಃ ಸದಾ ತೇ। 
ಆರಾಧನಾರ್ಥಂ ಪುರುಷೋತ್ತಮಸ್ಯ ಲುನಾಮಿ ಪತ್ರಂ ತುಲಸಿ ಕೃಮಸ್ವ ou 
ತುಲಸೀಮಂಜರೀ ಗ್ರಾಹ್ಯಾ ತದಭಾವೇ ದಲಂ ಸ್ಮೃತಮ್‌ । 

ದಲಾಭಾವೇ ತು ಪತ್ರಂ ಸ್ಯಾತ್‌ ಪತ್ರಾಭಾವೇ ತು ಕಾಷ್ಟಮ್‌ LOW 
ಕಾಷ್ಲಾಭಾವೇ ತು ಮೂಲಂ ಸ್ಯಾತ್‌ ಮೂಲಾಭಾವೇ ತು ಮೃತ್ತಿಕಾ | 

ಮೃತ್ತಿಕಾಯಾ ಅಭಾವೇ ತು ತುಲಸೀಶಬ್ದ ಇಷ್ಯತೇ ॥11/ 
ಪಂಕಜಂ ಪಂಚರಾತ್ರಂ ಸ್ಯಾತ್‌ ಸಪ್ತರಾತ್ರಂ ತು ಬಿಲ್ವಕಮ್‌ । 

ತುಲಸೀ ದಶರಾತ್ರಂ ಸ್ಯಾತ್‌ ತತಃ ಪ್ರರ್ಯುಷಿತಂ ಭವೇತ್‌ 121 
ಸಂಕ್ರಾಂತೌ ಪಕ್ಚಯೋರಂತೇ ದ್ವಾದಶ್ಯಾಂ ನಿಶಿ ಸಂಧ್ಯಯೋಃ | 

ಚಿನ್ಹಂತಿ ತುಲಸೀಂ ಯೇ ವೈ ನಿಕ್ಕಣ್ವಂತಿ ಹರೇಃ ಶಿರಃ 131 


ಗ್ರಹಣೇ ಚ ವ್ಯತಿಪಾತೇ ಭೌಮಭಾರ್ಗವಭಾನುಷು । 


-82- 


ಉತಾನದಾ ದಶಿ 
ಜ್‌ 


ನಾಹರೇತ್‌ ತುಲಸೀಪತ್ರಂ ನ ಮಧ್ಯಾಹ್ನೇ ತತಃ ಪರಮ್‌ 1141 
ಮಧ್ಯಾಹ್ನಕೇ ಪರೇ ಯಸ್ತು ಹರಿಪೂಜಾಪರಾಯಣಃ । 

ಚೆನೋತಿ ಯಸ್ತು ತುಲಸೀಮಧೋ ಗಚ್ಛತಿ ನಾನ್ಯಥಾ 11151 
ನಿರ್ಮಾಲ್ಯಮಪಿ ವೈ ಗ್ರಾಹ್ಯಂ ತುಲಸ್ಯಾ ಹೇಮಪುಷ್ಪವತ್‌ । | 
ಶಂಖೋದಕೇನ ಪ್ರಕ್ವಾಲ್ಯ ವಿಷ್ಣವೇ ಚ ನಿವೇದಯೇತ್‌ 161 
ತುಲಸ್ಯಾಃ ಕೋಮಲೈ; ಪತ್ವೈಃ ಶ್ರೀಹರೇಃ ಪಾದಪಂಕಜಮ್‌ । 

ಪೂಜನಂ ಯೇ ಪ್ರಕುರ್ವಂತಿ ಕೃತಾರ್ಥಾಃ ಸ್ಕುರ್ನ ಸಂಶಯಃ 171 
ದ್ವಾದಶ್ಯಾಂ ಜಾಗರೇ ರಾತ್ರೌ ಪ್ರಾಶಯೇತ್‌ ತುಲಸೀದಲಮ್‌ । 
ದ್ವಾತ್ರಿಂಶದಪರಾಧಾಂಶ್ಚ ಕ್ಷಮತೇ ಹರಿರವ್ಯಯಃ ॥181 
ವಿಷ್ಣೋರ್ವಿಮಾನಂ ಯಃ ಕುರ್ಯಾತ್‌ ತುಲಸ್ಯಾಃ ಕೋಮಲೈರ್ದಲೈಃ। 
ಹಂಸಯುಕ್ತವಿಮಾನೇನ ವಿಷ್ಣುಲೋಕಂ ಸ ಗಚ್ಛತಿ | 191 
ತುಲಸೀಪಕ್ಚಪತ್ರೇಣ ಶ್ರೀಹರೇಃ ಪಾದಪಂಕಜೇ । 

ಪಕ್ಷದ್ಹಯೇ ಚ ಸಂಕ್ರಾಂತೌ ದ್ವಾದಶ್ಯಾಂ ಸೂತಕದ್ವಯೇ 120 
ಭ್ರೂಣಹತ್ಯಾದಿಕಂ ಪಾಪಂ ಸ್ಹವಂಶ್ಶೈರ್ನರಕಂ ವ್ರಜೇತ್‌ । 

ವೈಷ್ಣವೈಃ ಸರ್ವದಾ ಗ್ರಾಹ್ಯಾ ತುಲಸೀ ದ್ವಾದಶೀಂ ವಿನಾ 1211 
ಸಂಗ್ರಹೋ ನೈವ ಕರ್ತವ್ಯೋ ನಿಷಿದ್ಧದಿವಸೇಷ್ಟಪಿ । 

ತ್ಯಜೇತ್‌ ಪರ್ಯುಷಿತಂ ಪುಷಂ ತ್ಯಜೇತ್‌ ಪರ್ಯಷಿತಂ ಜಲಮ್‌ 1221 
ನ ತ್ಯಜೇತ್‌ ತುಲಸೀಪತ್ರಂ ನ ತ್ಯಜೇಜ್ಞಾಹ್ಹವೀಜಲಮ್‌ । 

ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತಥಾ 231 
ವಾಸುದೇವಾದಯೋ ದೇವಾ ವಸಂತಿ ತುಲಸೀವನೇ । 

ತುಲಸೀಗಂಧಮಾಘ್ರಾಯ ಪಿತರಸ್ತುಷ್ಟಮಾನಸಾಃ 1241 
ಪ್ರಯಾಂತಿ ಗರುಡಾರೂಢಾಃ ಸಹಿತಾಶ್ಚಕ್ರಪಾಣಿನಾ । 

ರೋಪಣಾತ್‌ ಪಾಲನಾತ್‌ ಸೇಕಾದ್ದರ್ಶನಾತ್‌ ಸರ್ಶನಾನ್ಸಣಾಮ್‌ 1251 


ತುಲಸೀ ದಹತೇ ಪಾಪಂ ವಾಜನಣಾಯಸಂಚಿತಮ್‌ | 
ಅಮೃತಾಂ ಸರ್ವಕಲ್ಯಾಣೀಂ ಶೋಕಸಂತಾಪನಾಶನೀಮ್‌ 1261 


-83- 


ಉತಾನದಾ ದಶಿ 
೪ ವ 


ಆಧಿವ್ಯಾಧಿಹರಾಂ ನೃಣಾಂ ತುಲಸಿ ತಾ ೦ ನಮಾಮಹ್ಯಮ್‌ । 


ಆಮ್ರಾರೋಪಸಹಸ್ರುಣಿ ಪಿಪಲಾನಿ ಶತಾನಿ ಚ 1271 
ತತ್ತಲಂ ಸಮಮೇಕೇನ ತುಲಸೀವಿಟಪೇನ ಚ । 
ರಾಜದ್ವಾರೇ ಸಭಾಮಧ್ಯೇ ಸಂಗ್ರಾಮೇ ಶತ್ರುಪೀಡನೇ 1281 


ಇತಿ ಶ್ರೀಬ್ರಹ್ಮಾಂಡಪುರಾಣೇ ಬ್ರಹ್ಮನಾರದಸಂವಾದೇ ಶ್ರೀತುಲಸೀಸ್ರೋತ್ರಮ್‌ ॥ 


 .... 
ತುಳಸೀ ಪೂಜೆ ಹಾಡು 


ಆರುತಿ ಬೆಳಗಿರೆ ನಾರಿ ತುಳಸಮ್ಮಗೆ । ಕೋರಿದಾ ವರಗಳ ಕೊಡುವಾಕೆಗೆ 
। ಬಂಟರ ಬಾಗಿಲ ಮುಂದೆ ತಾನಿರುವ ಮಂಟಪಾವನ ಕಟ್ಟಿಸಿ ಕೊಂಬಳೆ । 
ಗಂಟು ಗಂಟಿಗೆ ಎಂಟು ಪೆಂಡೆಗಳ ಒಡೆಯುವಳೆ ಜಾಣೆ ತುಳಸಿಗೂ ನನಗೂ ಸರಿ 
ಬರುವದೆ ॥೧॥ ದೊಡ್ಡ ಹಂದರದೊಳಗೆ ತಾನಿರುವಳೆ ಬಡ್ಡಿ ಸಾಲವನು 
ಕಟ್ಟಿಸಿಕೊಂಬಳೆ । ದುಡ್ಡುದುಡ್ಡಿಗೆ ಭಾರಿ ಬಡ್ಡಿಗಳ ಹೊಡೆಯುವಳೆ ಜಾಣೆ ಲಕ್ಷ್ಮೀಗೂ 
ನನಗೂ ಸರಿ ಬರುವದೆ ॥೨॥ ಅಡವಿಯಾ ಒಳಗೆಲ್ಲಾಗಿಡವಾಗಿ ಇರುವಳೆ ಹುಡುಗರಾ 
ಕೈಲಿ ಚೂಟಿಸಿಕೊಂಬಳೆ । ಒಡೆಯ ಕೃಷ್ಣಯ್ಯಗೆ ವನಮಾಲೆಯಾಗುವಳೆ ಜಾಣೆ 
ತುಳಸಿಗೂ ನನಗೂ ಸರಿ ಬರುವದೆ ॥೩। ಕಾಸಿ ಕರಗಿಸಿ ತೂಗಿಸಿ ಕೊಂಬಳೆ ರಾಡಿಸಿ 
ಪೆಟ್ಟನು ಹಾಕಿಕೊಂಬಳೆ | ರಾಯರಾಯರಿಗೆಲ್ಲರುಗಳವನೆ ಹಚ್ಚುವಳೆ ಜಾಣೆ ಲಕಿ ಕ್ರೀಗೂ 
ನನಗೆ ಸರಿ ಬರುವದೆ ॥೪॥ ಇಬ್ಬರ ರುಗಳವಾ ಕೇಳಿ ತಾ ಶ್ರೀಕೃಷ್ಣ ಪರಮ 
ಸಂತೋಷದಲಿ ನಸುನಕ್ಕನು । ಮುದ್ರೆಯುಂಗುರ ಕೊಟ್ಟು ಮುನಿಸನ್ನು ತೀರಿಸಿದಾ 
ಉದ್ದಾರ ಮಾಡು ತುಳಸಮ್ಮ ೫ 


-84- 


ಕಾರ್ತಿಕ ದೀಪೋತ್ಸವ | 


ಉತಾನದಾ ದಶಿ 
ಛ್‌ 


ಕಾರ್ತಿಕ ದೀಪೋತವ 


ವರ್ಷದಲ್ಲಿ ಐದು ಉತ್ತವಗಳನ್ನು ಅವಶ್ಯವಾಗಿ ಆಚರಿಸಬೇಕು. ದವನೋತವ, 
ಫಲೋತವ, ಪವಿತ್ರೋತವ, ದೀಪೋತ್ಸವ ಹಾಗೂ ವಸಂತೋತ್ಸವ ಎಂದು. 
ಕಾರ್ತಿಕಮಾಸದ ಶುಕ್ಲಪಕ್ಚದ ದ್ವಾದಶಿಯ ದಿವಸ ದೀಪೋತ್ಸವವನ್ನು ಆಚರಿಸಬೇಕು. 
ಈ ಐದು ಉತ್ಸವಗಳು ಏಕಾದಶಿ ಹಾಗೂ ದ್ವಾದಶಿಯ ದಿವಸಗಳಲ್ಲಿಯೇ 
ವಿಹಿತವಾಗಿವೆ. ದ್ವಾದಶಿಯ ದಿವಸ ಸಾಧ್ಯವಾಗದಿದ್ದರೆ, ಹುಣ್ಣಿಮೆಯ ದಿವಸ 
ಮಾಡಬೇಕೆಂದು ಶಾಸ್ತ್ರ ಗಳು ಹೇಳುತ್ತವೆ. ಕೆಲವರು ದ್ವಾದಶಿ ಆಚರಿಸುತ್ತಾರೆ. ಕೆಲವರು 
ಹುಣ್ಣಿಮೆಯ ದಿವಸ ಆಚರಿಸುತ್ತಾರೆ. ಘಟ್ಟದ ಮೇಲಿನ ಸಂಪ್ರದಾಯದಲ್ಲಿ 
ಪವಿತ್ರೋತ್ಸವವನ್ನು ದ್ವಾದಶಿಯ ದಿವಸ ಆಚರಿಸುತ್ತಾರೆ. ಘಟ್ಟದ ಕೆಳಗಿನವರು 
ಹುಣ್ಣಿಮೆಯ ದಿವಸ ಆಚರಿಸುತ್ತಾರೆ. ಹಾಗೆಯೇ ಕಾರ್ತಿಕಮಾಸದ ದೀಪೋತ್ಸವವನ್ನು 
ಹುಣ್ಣಿಮೆಯ ದಿವಸವೇ ಆಚರಿಸುವ ಪದ್ಧತಿಯು ಬಂದಿದೆ. ದ್ವಾದಶಿಯೂ ಕೂಡ 
ಆಚರಣೆ ಮಾಡಬಹುದು. ಬೇರೆ ಉತ್ತವಗಳಂತೆ ಈ ಉತ್ತವವನ್ನೂ ಕೂಡ 
ಅಧಿವಾಸಾದಿಗಳ ಮೂಲಕವೇ ಆಚರಿಸಬೇಕು. ಸಾವಿರ ದೀಪಗಳನ್ನು ಹಚ್ಚಲು 
ಸಾಧ್ಯವಾಗದಿದ್ದರೆ ಯಥಾಶಕ್ತಿ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಿಸಬೇಕು. 

(ಇದರ ಬಗ್ಗೆ ಪೂಜ್ಯ ಗಿರಿಯಾಚಾರ್ಯರಿಂದ ಸಂಪಾದಿತವಾದ 
ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ನೀಡಿದ ಭಾಗವನ್ನು ಯಥಾವತ್ತಾಗಿ ಇಲ್ಲಿ 
ಸಂಗ್ರಹಿಸಲಾಗಿದೆ.) 

ಕಾರ್ತಿಕಶುದ್ಧ ಪೌರ್ಣಮಾಸ್ಕಾಂ ಪಂಚರಾತ್ರಾದೌ ದೀಪೋತವಃ ಕಾರ್ಯ ಇತ್ಯುಕ್ತಮ್‌। 


ಕಾರ್ತಿಕ ಶುದ್ಧ ಹುಣ್ಣಿಮೆದಿನ ದೀಪೋತ್ಸವವನ್ನು ಮಾಡತಕ್ಕದ್ದು ಎಂಬುದಾಗಿ 
ಪಂಚರಾತ್ರಾದಿಗಳಲ್ಲಿ ಹೇಳಿದ್ದಾರೆ. 


ಉತಾನದಾದಶಿ 
$೪ ಪ 


ತತ್ರ ಸಂಧ್ಯಾವ್ಯಾಪಿನೀ ಪೂರ್ಣಿಮಾ ಗ್ರಾಹ್ಯಾ - 
ಕರ್ಮಣೋ ಯಸ್ಯ ಯಃ ಕಾಲಸ್ತಶ್ಕಾಲವ್ಯಾಪಿನೀ ತಿಥಿಃ । 
ತಯಾ ಕರ್ಮಾಣಿ ಕುರ್ವೀತ ಹ್ರಾಸವೃದ್ದೀ ನ ಕಾರಣಮ್‌ ॥ 
ಇತಿ ತಸ್ಯಾಃ ಕರ್ಮಕಾಲತ್ವಾತ್‌ । 
ಸಂಧ್ಯಾಕಾಲೇ ತು ಸಂಪ್ರಾಪ್ತೇ ಬ್ರಹ್ಮಪೋಷಜಯಸ್ಪನ್ಸೈಃ | 
ದೀಪಂ ಪ್ರಜ್ವಾಲಯೇತ್‌' ಇತಿ ॥ 
ತತ್ರೈವ - 


ವೃಶ್ಚಿಕಸ್ಥೇ ದಿವಾನಾಥೇ ವೃಷಭಸ್ಥೇ ನಿಶಾಕರೇ । 


ವೃಷಭಸ್ಯೋದಯೇ ಕುರ್ಯಾದ್ದೀಪಾರೋಪಮಹೋತವಮ್‌ ॥ ಇತಿ ॥ 
ಜ್ಯೋತಿಸಿದ್ದಾಂತೇ$ಪಿ - | 


ಮಾಸ್ಕೂರ್ಜೇ ಕೃತ್ತಿಕಾಧಿಷ್ಟ್ಯೇ ಸಾಯಂಕಾಲೇ ಪ್ರರೋಪಯೇತ್‌ । 

ದೀಪಾಂಶ್ಚೈವ ಮಹಾದೀಪಾನನೇಕಾನ್‌ ಸರ್ವತೋ ಗೃಹೇ॥ 

ಇತ್ಯಭಿಧಾನಾತ್‌, ತಥಾ ಭಾರದ್ವಾಜಸ್ಮೃತೌ ಚ ತತ್ರ 

ದೀಪದಾನಕರ್ತವ್ಯತಾಭಿಧಾನಾಚ್ಚ ಅವಸೀಯತೇ॥ 

ದೀಪೋತ್ಸವಕ್ಕೆ ಸಂಧ್ಯಾವ್ಯಾಪಿನಿಯಾದ ಪೂರ್ಣಿಮಾ ತಿಥಿಯನ್ನೇ 

ಸ್ವೀಕರಿಸಬೇಕು. ಯಾವ ಉತವಾದಿ ಕಾರ್ಯಕ್ಕೆ ಯಾವ ಕಾಲವನ್ನು ಹೇಳಿದ್ದಾರೋ 
ಆ ಕಾಲವನ್ನು ವ್ಯಾಪಿಸಿ ಕೊಂಡಿರುವ ತಿಥಿಯೇ ಸ್ವೀಕಾರಾರ್ಹವಾಗಿದೆ. ಆ ತಿಥಿಯ 
ಸಮಯದಲ್ಲಿಯೇ ಉತವಾದಿಗಳನ್ನು ಮಾಡಬೇಕು. ತಿಥಿಹ್ರಾಸ ಅಥವಾ ವೃದ್ಧಿಗಳು 
ಆಯಾ ಉತ್ತವಾದಿಗಳಿಗೆ ನಿಮಿತ್ತವಾಗುವುದಿಲ್ಲ ಎಂಬುದಾಗಿ ಹೇಳಿರುವುದರಿಂದ 
ತಿಥಿಯು ಉತ್ಸವಾದಿ ಆಚರಣೆಯ ಕಾಲವಾಗಿದೆ. ಆದುದರಿಂದ ಪ್ರಕೃತವಾದ 
ದೀಪೋತ್ಸವಕ್ಕೆ ದೀಪೋತ್ಸವ ಕಾಲದಲ್ಲಿ ಹುಣ್ಣಿಮೆಯಿರಬೇಕು. ಸಂಧ್ಯಾಕಾಲದಲ್ಲಿ 
ಪ್ರಾಪ್ತವಾದಾಗ ವೇದಘೋಷ ಜಯಕಾರಗಳಿಂದ ದೀಪಗಳನ್ನು ಹಚ್ಚೆ 
ಉರಿಸಬೇಕೆಂದೂ ಮತ್ತು ಅಲ್ಲಿಯೇ "ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವಾಗ 


-87- 


ಉತಾನದಾ ದಶಿ 
ಇ "ವ 


ಕಾರ್ತಿಕ ದೀಪೋತವ 


ವರ್ಷದಲ್ಲಿ ಐದು ಉತ್ಸವಗಳನ್ನು ಅವಶ್ಯವಾಗಿ ಆಚರಿಸಬೇಕು. ದವನೋತವ, 
ಫಲೋತ್ತವ, ಪವಿತ್ರೋತ್ಸವ, ದೀಪೋತ್ಸವ ಹಾಗೂ ವಸಂತೋತ್ಸವ ಎಂದು. 
ಕಾರ್ತಿಕಮಾಸದ ಶುಕ್ಲಪಕ್ಷದ ದ್ವಾದಶಿಯ ದಿವಸ ದೀಪೋತ್ಸವವನ್ನು ಆಚರಿಸಬೇಕು. 
ಈ ಐದು ಉತ್ಸವಗಳು ಏಕಾದಶಿ ಹಾಗೂ ದ್ವಾದಶಿಯ ದಿವಸಗಳಲ್ಲಿಯೇ 
ವಿಹಿತವಾಗಿವೆ. ದ್ವಾದಶಿಯ ದಿವಸ ಸಾಧ್ಯವಾಗದಿದ್ದರೆ, ಹುಣ್ಣಿಮೆಯ ದಿವಸ 
ಮಾಡಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಕೆಲವರು ದ್ವಾದಶಿ ಆಚರಿಸುತ್ತಾರೆ. ಕೆಲವರು 
ಹುಣ್ಣಿಮೆಯ ದಿವಸ ಆಚರಿಸುತ್ತಾರೆ. ಘಟ್ಟದ ಮೇಲಿನ ಸಂಪ್ರದಾಯದಲ್ಲಿ 
ಪವಿತ್ರೋತ್ಸವವನ್ನು ದ್ವಾದಶಿಯ ದಿವಸ ಆಚರಿಸುತ್ತಾರೆ. ಘಟ್ಟದ ಕೆಳಗಿನವರು 
ಹುಣ್ಣಿಮೆಯ ದಿವಸ ಆಚರಿಸುತ್ತಾರೆ. ಹಾಗೆಯೇ ಕಾರ್ತಿಕಮಾಸದ ದೀಪೋತ್ಸವವನ್ನು 
ಹುಣ್ಣಿಮೆಯ ದಿವಸವೇ ಆಚರಿಸುವ ಪದ್ಧತಿಯು ಬಂದಿದೆ. ದ್ವಾದಶಿಯೂ ಕೂಡ 
ಆಚರಣೆ ಮಾಡಬಹುದು. ಬೇರೆ ಉತ್ಸವಗಳಂತೆ ಈ ಉತ್ಸ್ತವವನ್ನೂ ಕೂಡ 
ಅಧಿವಾಸಾದಿಗಳ ಮೂಲಕವೇ ಆಚರಿಸಬೇಕು. ಸಾವಿರ ದೀಪಗಳನ್ನು ಹಚ್ಚಲು 
ಸಾಧ್ಯವಾಗದಿದ್ದರೆ ಯಥಾಶಕ್ತಿ ದೀಪಗಳನ್ನು ಹಚ್ಚಿ ಭಗವಂತನಿಗೆ ಸಮರ್ಪಿಸಬೇಕು. 

(ಇದರ ಬಗ್ಗೆ ಪೂಜ್ಯ ಗಿರಿಯಾಚಾರ್ಯರಿಂದ ಸಂಪಾದಿತವಾದ 
ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ನೀಡಿದ ಭಾಗವನ್ನು ಯಥಾವತ್ತಾಗಿ ಇಲ್ಲಿ 
ಸಂಗ್ರಹಿಸಲಾಗಿದೆ.) 

ಕಾರ್ತಿಕಶುದ್ಧಪೌರ್ಣಮಾಸ್ಕಾಂ ಪಂಚರಾತ್ರಾದೌ ದೀಪೋತ್ಸವ ಕಾರ್ಯ ಇತ್ಯುಕ್ತಮ್‌। 

ಕಾರ್ತಿಕ ಶುದ್ಧ ಹುಣ್ಣಿಮೆದಿನ ದೀಪೋತ್ಸವವನ್ನು ಮಾಡತಕ್ಕದ್ದು ಎಂಬುದಾಗಿ 

ಪಂಚರಾತ್ರಾದಿಗಳಲ್ಲಿ ಹೇಳಿದ್ದಾರೆ. 


-86- 


ಉತಾನದಾ ದಶಿ 
4 ವ 


ತತ್ರ ಸಂಧ್ಯಾವ್ಯಾಪಿನೀ ಪೂರ್ಣಿಮಾ ಗ್ರಾಹ್ಯಾ - 
ಕರ್ಮಣೋ ಯಸ್ಯ ಯಃ ಕಾಲಸ್ತಶ್ಕಾಲವ್ಯಾಪಿನೀ ತಿಥಿಃ । 
ತಯಾ ಕರ್ಮಾಣಿ ಕುರ್ವೀತ ಹ್ರಾಸವೃದ್ದೀ ನ ಕಾರಣಮ್‌ ॥ 
ಇತಿ ತಸ್ಯಾಃ ಕರ್ಮಕಾಲತ್ವಾತ್‌ । 
ಸಂಧ್ಯಾಕಾಲೇ ತು ಸಂಪ್ರಾಪ್ತೇ ಬ್ರಹ್ಮಘೋಷಜಯಸ್ಸನ್ಯೆಃ । 
ದೀಪಂ ಪ್ರಜ್ನಾಲಯೇತ್‌' ಇತಿ ॥ 
ವ 
ತತ್ರೈವ - 


ವೃಶ್ಚಿಕಸ್ಥೇ ದಿವಾನಾಥೇ ವೃಷಭಸ್ಥೇ ನಿಶಾಕರೇ । 
ವೃಷಭಸ್ಯೋದಯೇ ಕುರ್ಯಾದ್ದೀಪಾರೋಪಮಹೋತ್ಸವಮ್‌ ॥ ಇತಿ ॥ 
ಜ್ಯೋತಿಸಿದ್ದಾಂತೇ$ಪಿ - | 


ಮಾಸ್ಕೂರ್ಜೇ ಕೃತ್ತಿಕಾಧಿಷ್ಟ್ಯೇ ಸಾಯಂಕಾಲೇ ಪ್ರರೋಪಯೇತ್‌ । 

ದೀಪಾಂಶ್ಚೈವ ಮಹಾದೀಪಾನನೇಕಾನ್‌ ಸರ್ವತೋ ಗೃಹೇ॥ 

ಇತ್ಯಭಿಧಾನಾತ್‌, ತಥಾ ಭಾರದ್ವಾಜಸ್ಮೃತೌ ಚ ತತ್ರ 

ದೀಪದಾನಕರ್ತವ್ಯತಾಭಿಧಾನಾಚ್ಚ ಅವಸೀಯತೇ ॥ 

ದೀಪೋತ್ಸವಕ್ಕೆ ಸಂಧ್ಯಾವ್ಯಾಪಿನಿಯಾದ ಪೂರ್ಣಿಮಾ ತಿಥಿಯನ್ನೇ 

ಸ್ವೀಕರಿಸಬೇಕು. ಯಾವ ಉತ್ತವಾದಿ ಕಾರ್ಯಕ್ಕೆ ಯಾವ ಕಾಲವನ್ನು ಹೇಳಿದ್ದಾರೋ 
ಆ ಕಾಲವನ್ನು ವ್ಯಾಪಿಸಿ ಕೊಂಡಿರುವ ತಿಥಿಯೇ ಸ್ವೀಕಾರಾರ್ಹವಾಗಿದೆ. ಆ ತಿಥಿಯ 
ಸಮಯದಲ್ಲಿಯೇ ಉತವಾದಿಗಳನ್ನು ಮಾಡಬೇಕು. ತಿಥಿಹ್ರಾಸ ಅಥವಾ ವೃದ್ಧಿಗಳು 
ಆಯಾ ಉತವಾದಿಗಳಿಗೆ ನಿಮಿತ್ತವಾಗುವುದಿಲ್ಲ ಎಂಬುದಾಗಿ ಹೇಳಿರುವುದರಿಂದ 
ತಿಥಿಯು ಉತವಾದಿ ಆಚರಣೆಯ ಕಾಲವಾಗಿದೆ. ಆದುದರಿಂದ ಪ್ರಕೃತವಾದ 
ದೀಪೋತ್ಸವಕ್ಕೆ ದೀಪೋತ್ಸವ ಕಾಲದಲ್ಲಿ ಹುಣ್ಣಿಮೆಯಿರಬೇಕು. ಸಂಧ್ಯಾಕಾಲದಲ್ಲಿ 
ಪ್ರಾಪ್ತವಾದಾಗ ವೇದಘೋಷ ಜಯಕಾರಗಳಿಂದ ದೀಪಗಳನ್ನು ಹಚ್ಚಿ 
ಉರಿಸಬೇಕೆಂದೂ ಮತ್ತು ಅಲ್ಲಿಯೇ "ಸೂರ್ಯನು ವೃಶ್ಚಿಕ ರಾಶಿಯಲ್ಲಿರುವಾಗ 


-87- 


ಉತಾನದಾ ದಶಿ 
ಗ್‌ 


ಚಂದ್ರನು ವೃಷಭ ರಾಶಿಯಲ್ಲಿರುವಾಗ, ವೃಷಭ ಲಗ್ನದಲ್ಲಿ ದೀಪಾರೋಪಣ 
ಮಹೋತ್ಸವವನ್ನು ಮಾಡಬೇಕು' ಎಂದು ಹೇಳಿದ್ದಾರೆ. 


"ಕಾರ್ತಿಕ ಮಾಸದಲ್ಲಿ ಕೃತ್ತಿಕಾ ನಕ್ಷತ್ರದಲ್ಲಿ ಸಾಯಂಕಾಲ ಚಿಕ್ಕ ಮತ್ತು ದೊಡ್ಡ 
ಅನೇಕ ದೀಪಗಳನ್ನು ಮನೆಯಲ್ಲಿ ಒಳಗೂ ಹೊರಗೂ ಸುತ್ತಲೂ ಹಚ್ಚಿಉರಿಸಬೇಕು' 
ಎಂದು ಜ್ಯೋತಿಸಿದ್ದಾಂತದಲ್ಲಿಯೂ ಹೇಳಿದ್ದಾರೆ. ಹಾಗೆಯೇ ಭಾರದಾ ಸಜ 
ಸ್ಮೃತಿಯಲ್ಲಿಯೂ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆದಿನ ದೀಪದಾನ ಮಾಡಬೇಕು 
ಎಂದು ಹೇಳಿರುವುದರಿಂದ ಹುಣ್ಣಿಮೆಯ ತಿಥಿಯು ಇರುವ ಸಾಯಂಕಾಲದಲ್ಲಿಯೇ 
ದೀಪೋತ್ಸವವನ್ನು ಆಚರಿಸಬೇಕೆಂದು ನಿರ್ಣಯವು ತಿಳಿದುಬರುತ್ತದೆ. 


ತತ್ತೈವ ತತ್ತೂಜಾಪ್ರಕಾರಃ ಪಂಚರಾತ್ರೇ ವಿಸ್ತರೇಣ ಅಭಿಹಿತಃ । 
ಬ್ರಹ್ಮೋವಾಚ 
ದೇವ ದೇವ ! ಜಗನ್ನಾಥ ! ವಾಂಛಿತಾರ್ಥಫಲಪ್ರದ । 
ದೀಪೋತ್ಸವವಿಧಾನಂ ಮೇ ಬ್ರೂಹಿ ಲಕ್ಷಣತಃ ಪ್ರಭೋ! ॥ 
ಶ್ರೀಭಗವಾನ್‌ ಉವಾಚ 
ದೀಪೋತ್ಸವಃ ಕೃತೋ ಯೇನ ಸರ್ವಾಭೀಷ್ಟಪ್ರದಾಯಕಃ | 
ವರ್ಧಂತೇ ತಸ್ಯ ಸತತಂ ಜ್ಞಾನಸೌಭಾಗ್ಯಸಂಪದಃ ॥ 
ದೀಪೋತ್ಸವಂ ಯಃ ಕುರುತೇ ತಂ ಯಮೋಷಿ ನ ಪಶ್ಯತಿ । 
ಆಧಯೋ ವ್ಯಾಧಯೋ ಬ್ರಹ್ಮನ್‌ | ನ ಸ್ಪೃಶಂತಿ ಕದಾಚನ ॥ 
ಊರ್ಜೇ ಸಿತೇ ಪೂರ್ಣೀಮಾಯಾಂ ಕೃತಸ್ಥಾನಾದಿ ಸತ್‌ಕ್ರಿಯಃ | 
ದೀಪಸ್ಯ ಪುರುತೋ ಮಂತ್ರಮಿಮಮುಚ್ಚಾರಯೇಚ್ಛುಚಿಃ ॥ 
ಆದ್ಯ ದೀಪೋತ್ಸವಂ ದೇವ! ಕರಿಷ್ಯೇ ತ್ವತ್‌ ಪ್ರಸಾದತಃ । 
ನಿರ್ವಿಘುಂ ಸಿದ್ದಿಮಾಯಾತು ಯಥೋಕ್ತಫಲದೋ ಭವ ॥ 


ಇತಿ ಸಂಕಲ್ಪ್ಯ ದೀಪಸ್ಯ ಪಾತ್ರಾಣಿ ಪರಿಸಾದಯೇತ್‌ । 


ಉತಾನದಾದಶಿ 
ಆ ವ 


ಅಲ್ಲಿಯೇ ದೀಪೋತ್ಸವ ಪೂಜೆಯ ರೀತಿಯನ್ನು ಪಂಚರಾತ್ರದಲ್ಲಿ ವಿಸ್ತಾರವಾಗಿ 
ಹೇಳಿದ್ದಾರೆ - ಬ್ರಹ್ಮದೇವರು ಹೀಗೆ ಹೇಳುತ್ತಾರೆ - "ಜಗತ್ತಿಗೆ ಒಡೆಯನಾದ 
ದೇವದೇವನಾದ ಸರ್ವೋತ್ತಮನಾದ ಇಷ್ಟಾರ್ಥಫಲವನ್ನು ಕೊಡುವ 
ಸರ್ವಸಮರ್ಥನಾದ ಶ್ರೀಹರಿಯೇ! ದೀಪೋತ್ಸವ ವಿಧಿ- ವಿಧಾನವನ್ನು ಶಾಸ್ತ್ರೋ ಕವಾಗಿ 

ನನಗೆ ಹೇಳುವ ಕೃಪೆ ಮಾಡಬೇಕು' ಎಂದು ಬ್ರಹ್ಮದೇವರು ಕೇಳಿದಾಗ ಭಗವಂತನು 
ಈ ರೀತಿ ಹೇಳುತ್ತಾನೆ - "ದೀಪೋತವವು ಸಕಲ ಆಭೀಷ್ಟಗಳನ್ನೂ 
ಕೊಡತಕ್ಕಂತಹುದಾಗಿದೆ. ಇಂತಹ ದೀಪೋತ್ಸವವನ್ನು ಯಾವನು ಮಾಡುತ್ತಾನೋ 
ಅವನಿಗೆ ನಿರಂತರವಾಗಿ ಜ್ಞಾನಾಭಿವೃದ್ಧಿಯಾಗುತ್ತದೆ. ಇಂತಹ ದೀಪೋತ್ಸವವನ್ನು 
ಯಾವನು ಮಾಡುತ್ತಾನೋ ಅವನಿಗೆ ನಿರಂತರವಾಗಿ ಜ್ಞಾನಾಭಿವೃದ್ಧಿಯಾಗುತ್ತದೆ. 
ಅವನ ಮನೆಯಲ್ಲಿ ನಿರಂತರವಾಗಿ ಸೌಭಾಗ್ಯ ಸಂಪತ್ತುಗಳು ಹೆಚ್ಚುತ್ತವೆ. ಯಾವ 
ಮಾನವನು ದೀಪೋತವವನ್ನು ಮಾಡುತ್ತಾನೋ ಅವನನ್ನು ಯಮನು ಕಣ್ಣೆತ್ತಿ 
ನೋಡುವುದಿಲ್ಲ. ಮಾನಸಿಕ ವ್ಯಥೆಗಳು ಅವನನ್ನು ಎಂದೂ ಪೀಡಿಸುವುದಿಲ್ಲ. ಅವನಿಗೆ 
ಶರೀರದಲ್ಲಿ ರೋಗಾದ್ಯುಪದ್ರವಗಳೂ ಎಂದೂ ಉಂಟಾಗುವುದಿಲ್ಲ. ಕಾರ್ತಿಕ ಶುಕ್ಲ 
ಪಕ್ಷದ ಹುಣ್ಣಿಮೆಯ ದಿನ ಸ್ನಾನ ಮುಂತಾದ ದೈನಂದಿನ ಕಾರ್ಯವನ್ನು ಪೂರೈಸಿ 
ಶುಚಿಯಾಗಿ ಈ ಮಂತ್ರವನ್ನು ಉಚ್ಚರಿಸಬೇಕು. ಆ ಮಂತ್ರವು ಹೀಗಿದೆ - 

ಅದ್ಯ ದೀಪೋತ್ಸವಂ ದೇವ ! ಕರಿಷ್ಯೇ ತೃತ್ತಸಾದತಃ 

ನಿರ್ವಿಪುಂ ಸಿದ್ದಿಮಾಯಾತು ಯಥೋಕ್ತಫಲದೋ ಭವ॥ 

ಈ ಮಂತ್ರದ ತಾತ್ಪರ್ಯವು ಹೀಗಿದೆ - ಪರಮಾತ್ಮನೇ! ಈ ದಿನ ನಿನ್ನ 
ಅನುಗ್ರಹದಿಂದ ದೀಪೋತ್ಸವವನ್ನು ಮಾಡಲಿದ್ದೇನೆ. ಈ ದೀಪೋತ್ಸವವು ಎಫ್ಟವಿಲ್ಲದೆ 
ನಡೆಯುವಂತಾಗಲಿ. ನನಗೆ ನಿನ್ನ ಅನುಗ್ರಹದಿಂದ ದೀಪೋತ್ಸವದ ಶಾಸ್ತ್ರೋಕ್ತವಾದ 
ಫಲವೆಲ್ಲಾ ಉಂಟಾಗಲಿ. ಈ ಅಭಿಪ್ರಾಯದಿಂದ ಮಂತ್ರವನ್ನು ಹೇಳಿ ಸಂಕಲಮಾಡಿ 
ದೀಪದ ಪಾತ್ರೆಗಳನ್ನೆಲ್ಲಾ ಒದಗಿಸಿಕೊಳ್ಳಬೇಕು. 

ಸು ಬು ಜು ಬು 


-89- 


ಉತಾನದಾ ದಶಿ 
ಛ್‌ 


ರಂಗಪೂಜಾ 


ನೈವೇದ್ಯಾರ್ಪಣಕಾಲೇ ತು ರಂಗಪೂಜಾಂ ಸಮರ್ಪಯೇತ್‌ | 
ಪ್ರಾಸಾದಕಂ ಚ ಪೂತಾತ್ಮಾಕುರ್ಯಾಚ್ಚಶಬಲಾಕೃತಿಮ್‌ ॥ 


ದೇವರಿಗೆ ನೈವೇದ್ಯ ಸಮರ್ಪಣ ಮಾಡುವ ಕಾಲದಲ್ಲಿ ರಂಗಪೂಜೆಯನ್ನು 
ಸಮರ್ಪಿಸಬೇಕು. ಪವಿತ್ರಾಂತಣರಣನಾಗಿ ನಾನಾ ಬಣ್ಣಗಳಿಂದ ಕೂಡಿದ ಆಕಾರವುಳ್ಳ 
ಮಹಡಿಯ ಆಕಾರವನ್ನು ಮಾಡಬೇಕು. 


ಅಥವಾ ಪಂಕ್ರಿಪೀಠಾನಿ ಕುರ್ಯಾದಾರಂಗಮಂಟಪೇ। 
ವಸ್ತ್ರೇಣ ಪೂರಿಕಾಭಿವಾನ್‌ ಸಂಛಾದ್ಯೋಪರಿ ಬುದ್ಧಿಮಾನ್‌ ॥ 
ಮಹಾಪಾತ್ರೇಷು ಬಹ್ವನ್ನಂ ಭಕ್ಷ್ಯಭೋಜ್ಯಸಮನ್ವಿತಮ್‌ । 
ತಸ್ಯೋಪರಿ ಮಹಾದೀಪ್ತೀಃ ಪರಿತಃ ಪಂಕ್ತಿದೀಪಿಕಾಃ ॥ 
ಫಲಪುಷ್ಟೈರಲಂಕೃತ್ಯ ಪಂಚವಾದ್ಕೈಃ ಸಮರ್ಪಯೇತ್‌ । 
ಅಥವಾ ಸಾಲಾಗಿರುವ ಮಣೆಗಳನ್ನು ದೇವರ ರಂಗಮಂಟಪದ ಸುತ್ತಲೂ 
ಮಾಡಬೇಕು. ಅವುಗಳಲ್ಲಿ ಪಂಚಖಾದ್ಯ ಮುಂತಾದ ನೈವೇದ್ಯ ವಸ್ತುಗಳನ್ನು 
ರಾಶಿಯಾಗಿ ಇಡಬೇಕು. ಅವುಗಳ ಮೇಲೆ ಬಟ್ಟೆ ಅಥವಾ ಪೂರಿಗಳಿಂದ ಮುಚ್ಚಬೇಕು. 
ಈ ರೀತಿ ಬುದ್ಧಿವಂತರಾದವರು ದೊಡ್ಡ ಪಾತ್ರೆಗಳಲ್ಲಿ ಬಹಳವಾದ ಅನ್ನ ಮತ್ತು 
ಭಕ್ಷ್ಯಭೋಜ್ಯಗಳನ್ನು ಇಡಬೇಕು. ಅದರ ಮೇಲೆ ಎಣ್ಣೆಯಿಂದ ಅದ್ದಿದ ಬಟ್ಟೆಗಳುಳ್ಳ 
ಕೋಲುದೀಪಗಳನ್ನು ಪ್ರಜ್ವಲಿಸಬೇಕು. ಅದರ ಸುತ್ತಲೂ ಸಾಲು ದೀಪಗಳನ್ನಿಡಬೇಕು. 
ಈ ನೈವೇದ್ಯರಾಶಿಯನ್ನು ಫಲಪುಷ್ಪಗಳಿಂದ' ಅಲಂಕರಿಸಿ ಪಂಚವಾದ್ಯ 
ಘೋಷಪುರಸರವಾಗಿ ನೈವೇದ್ಯವನ್ನು ದೇವರಿಗೆ ಸಮರ್ಪಿಸಬೇಕು. 
""ಶ್ರೀನಿವಾಸ। ನಮಸ್ತುಭ್ಯಂ ಮಹಾನೈವೇದ್ಯಮುತ್ತಮಮ್‌ । 
ಸಂಗೃಹಾಂ ಸುರಶ್ರೇಷ್ಠ! ಭಕ್ತಿಮುಕ್ತಿಪ್ರದಾಯಕ!'' ॥ 
ದೇವೋತ್ತಮನಾದ, ಭೋಗ ಮೋಕ್ಟಪ್ರದಾಯಕನಾದ ಶ್ರೀನಿವಾಸನೇ! ನಿನಗೆ 
ಉತ್ತಮವಾದ ಮಹಾನೈವೇದ್ಯವನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸಬೇಕು. 


-90- 


ಉತಾನದಾದಶಿ 
$೪ ಪ 


""ನೀರಾಜನಂ ತತಃ ಕೃತ್ವಾ ಪ್ರಾರ್ಥಯಿತ್ವಾ ಹರಿಂ ಪುನಃ । 

ಕೌಸ್ತುಭೋರಸ್ಥ ! ಲಕ್ಷ್ಮೀಶ! ವನಮಾಲಾದ್ಯಲಂಕೃತ! ॥'' 

ತ್ವತ್‌ಪ್ರೀತಯೇ ಮಯಾ ದತ್ತಾಂ ವನಮಾಲಾಂ ಗೃಹಾಣ ತಾಮ್‌ | 

ನ ಜಾನೇ ಕರ್ಮ ಯತ್ರಿಂಚಿನ್ನಾಪಿ ವೈದಿಕಲೌಕಿಕೇ ॥ 

ತಥಾಪಿ ಮತೃತಾಂ ಪೂಜಾಂ ಸ್ವೀಕುರುಷ್ಪ ಜನಾರ್ದನ! । 

ಕಾಮತೋತಕಾಮತೋ ವಾಪಿ ನ ಕೃತಂ ನಿಯಮಾರ್ಚನಮ್‌ ॥ 

ಕೇನಚಿದ್‌ ವಿಪ್ತದೋಷೇಣ ಪರಿಪೂರ್ಣಂ ತದಸ್ತು ತೇ'' ॥ 

ಅನಂತರ ಮಂಗಳನೀರಾಜನವನ್ನು ಮಾಡಿ ಪುನಃ ಶ್ರೀಹರಿಯನ್ನು 

ಪ್ರಾರ್ಥಿಸಬೇಕು. "ಕೌಸ್ತುಭಾಲಂಕೃತವಾದ ವಕ್ಷಸ್ಥಳವುಳ್ಳವನೇ! ಲಕ್ಷ್ಮೀಪತಿಯೇ। 
ವನಮಾಲಾದಿದಿವ್ಯಭೂಷಣಗಳಿಂದ ಅಲಂಕೃತನೇ! ನಿನ್ನ ಪ್ರೀತಿಗಾಗಿ ನಾನು 
ಅರ್ಪಿಸಿರುವ ಈ ದೀಪಮಾಲೆಯನ್ನು ಸ್ಟೀಕರಿಸು'. "ಸ್ವಾಮಿಯೇ।, ನಾನು ವೈದಿಕ 
ಅಥವಾ ಲೌಕಿಕವಾದ ಯಾವ ಪೂಜಾದಿಕರ್ಮವನ್ನೂ ತಿಳಿದಿಲ್ಲ. ಸಂಸಾರನಾಶಕನಾದ 
ಶ್ರೀಹರಿಯೇ। ಆದರೂ ನಾನು ಮಾಡಿರುವ ಈ ಪೂಜೆಯನ್ನು ಸ್ವೀಕರಿಸು. ನನ್ನ 
ಇಚ್ಛೆಯಿಂದಲೋ ಅಥವಾ ತಿಳಿಯದೆಯೋ ಯಾವುದೋ ವಿಫುದೋಷದಿಂದ 
ನಿಯತವಾಗಿ ನಿನ್ನ ಪೂಜೆಯು ನಡೆಯದಿದ್ದ ಪ್ರಯುಕ್ತ ನನಗೆ ಬಂದಿರುವ ಪಾಪವೆಲ್ಲವೂ 
ಪರಿಹಾರವಾಗಿ ನಾನು ಮಾಡಿದ ಪೂಜೆಯ ನೂನ್ಯತೆಗಳೆಲ್ಲವೂ ಪರಿಹಾರವಾಗಿ ನನ್ನ 
ಈ ಪೂಜೆಯು ಪರಿಪೂರ್ಣವಾಗಲಿ. 

ಇತಿ ಸಂಪ್ರಾರ್ಥ ದೇವೇಶಂ ನಮಸ್ಕೃತ್ಯ ಕಮಾಪ್ಯ ಚ । 

ಸಂಪೂಜ್ಯ ಸ್ಪಗುರುಂ ಪಶ್ಚಾದ್‌ ಗಂಧಪುಷಾಂಬರಾದಿಭಿಃ ॥ 

ಯಥಾಶಕ್ತಿ ನಮಸ್ಕೃತ್ಯ ದೀಪೌ ದದ್ಯಾತ್ತು ಪಾರ್ಶ್ವಯೋಃ | 

ಇತರಾನ್‌ ಕ್ರಮಶೋನ ಭ್ಯರ್ಚ್ಯ ದತ್ವಾ ತಾಂಬೂಲಖಾದ್ಯಕಾನ್‌ ॥ 

ವಾದಿತ್ರಜಯಘೋಷೇಣ ಗುರುದೇವೌ ಪ್ರತೋಷಯೇತ್‌ । 

ಈ ರೀತಿ ಪ್ರಾರ್ಥಿಸಿ ದೇವೇಶ್ವರನಾದ ಶ್ರೀಹರಿಯನ್ನು ನಮಸ್ಕರಿಸಿ. ಕ್ಷಮೆ 

ಕೇಳಿಕೊಂಡು. ಅನಂತರ ತನ್ನ ಗುರುವನ್ನು ಗಂಧ-ಪುಷ್ಪ-ವಸ್ತ್ರಾದಿಗಳಿಂದ ಪೂಜಿಸಿ, 


-91- 


ಉತಾನದಾ ದಶಿ 
© ವ 


ಅವರ ಎರಡು ಪಾರ್ಶ್ವಗಳಲ್ಲಿಯೂ ಎರಡು ದೀಪಗಳನಿಡಬೇಕು. ಇತರನನ್ನೂ, 
ಕ್ರಮವಾಗಿ ಪೂಜಿಸಿ ತಾಂಬೂಲ ಕಜ್ಜಾಯಗಳನ್ನು ಕೊಡಬೇಕು. ವಾದ್ಯಘೋಷ 
ಜಯಘೋಷಗಳಿಂದ ಗುರುಗಳನ್ನೂ ದೇವರನ್ನೂ ಸಂತೋಷಪಡಿಸಬೇಕು. 

ಏವಂ ಯಃ ಕುರುತೇ ವಿಷ್ಣೋಃ ದೀಪೋತ್ಸವಮತಂದ್ರಿತಃ । 

ತಸ್ಯ ಸಾವಂತರೀ ಪೂಜಾ ಸಫಲಾ ಭವತಿ ಧ್ರುವಮ್‌ ॥ 

ದೇವಪೂಜಾದಿಕರ್ತುಶ್ಚ ದಾ ) ತ್ರಿಂಶದಪರಾಧಕಾಃ | 

ತಾನ್‌ ಸಹಿತ್ವಾ ಗದಾಪಾಣಿಃ ಸ್ವೀಕರೋತ್ಯರ್ಚನಂ ಹರಿಃ ॥ 

ಈ ರೀತಿಯಾಗಿ ಯಾವನು ಆಲಸ್ಕರಹಿತನಾಗಿ ವಿಷ್ಣುವಿನ ದೀಪೋತ್ಸವವನ್ನು 
ಮಾಡುತ್ತಾನೋ ಅವನು ಸಂವತ್ತರಪೂರ್ತಿಯಾಗಿ ಮಾಡಿದ ಪೂಜೆಯು 
ಸಫಲವಾಗುತ್ತದೆ ನಿಶ್ಚಯವು. ದೇವಪೂಜೆಯನ್ನು ಮಾಡುವಾಗ ೩೨ ಅಪರಾಧಗಳು 
ಸಂಭವಿಸುತ್ತವೆ. ಆದರೆ ಭಕ್ತಿಯಿಂದ ಈ ದೀಪೋತ್ಸವವನ್ನು ಮಾಡುವವನ ೩೨ 
ಅಪರಾಧಗಳನ್ನು ಗದಾಧರನಾದ ಶ್ರೀಹರಿಯು ಕಮಿಸುತ್ತಾನೆ. ಅವನು ಮಾಡಿದ 
ಪೂಜೆಯನ್ನು ಸ್ವೀಕರಿಸುತ್ತಾನೆ. 

ಊರ್ಜೆ ಶ್ರೇಷ್ಠಂ ನರೋ ಯಸ್ತು ನ ಕುರ್ಯಾದ್‌ ದೀಪಕೋತ್ಸವಮ್‌ । 
ತಸ್ಯ ಸಾಂವತ್ತರೀ ಪೂಜಾ ನಿಷ್ಠಲಾ ಭವತಿ ಧ್ರುವಮ್‌ ॥ 
ತಸ್ಮಾದ್‌ ದೀಪೋತ್ಸವಃ ಕಾರ್ಯಃ ಮಂತ್ರತಂತ್ರವಿಧಾನತಃ । 
ಆಯುರಾರೋಗ್ಯಮೈಶ್ಚರ್ಯಜ್ಞಾನಸೌಭಾಗ್ಯಸಂಪದಃ I 
ಲಕ್ಸ್ಮೀಪತಿಪ್ರಸಾದಶ್ವ ತಸ್ಯ ನಿತ್ಯಂ ಭವೇದ್‌ ಧ್ರುವಮ್‌ । 
ತಸ್ಯ ದೀಪೋತವಂ ದೃಷ್ಟಾ ದೇವತಿರ್ಯಜ್ನರಾದಯಃ Il 
ಸರ್ವಪಾಪವಿನಿರ್ಮುಕ್ತಾ ಯಾಂತಿ ಮತ್‌ಸ್ಥಾನಮುತ್ತಮಮ್‌ ॥ 

॥ ಇತಿ ದೀಪೋತವವಿಧಿಃ ॥ 


ಯಾವ ಮನುಷ್ಯನು ಕಾರ್ತಿಕಮಾಸದಲ್ಲಿ ಈ ಶ್ರೇಷ್ಠವಾದ ದೀಪೋತ್ಸವವನ್ನು 
ಮಾಡುವುದಿಲ್ಲವೋ ಅವನು ಒಂದು ವರ್ಷ ಪೂರ್ತಿ ಮಾಡಿದ ಪೂಜೆಯು 


೧2. 


ಉತಾನದಾ ದಶಿ 
ಆ ವ 


ಖಂಡಿತವಾಗಿಯೂ ನಿಷ್ಠಲವಾಗುತ್ತದೆ. ಆದುದರಿಂದ ಮಂತ್ರತಂತ್ರ ವಿಧಿಗಳಿಂದ 
ದೀಪೋತ್ಸವವನ್ನು ಮಾಡಬೇಕು. ಇದರಿಂದ ಆಯುಸ್ಸು, ಆರೋಗ್ಯ, ಐಶ್ಚರ್ಯ, 
ಜ್ಞಾನ, ಸೌಭಾಗ್ಯ, ಸಂಪತ್ತು ಲಕ್ಷ್ಮೀಪತಿಯಾದ ಹರಿಯ ಅನುಗ್ರಹ ಇವೆಲ್ಲವೂ 
ನಿತ್ಯದಲ್ಲಿಯೂ ನಿಶ್ಚಯವಾಗಿಯೂ ಉಂಟಾಗುತ್ತವೆ. ಇಂತಹ ಭಗವಂತನ ಭಕ್ತನು 
ಮಾಡುವ ದೀಪೋತ್ಸವವನ್ನು ನೋಡಿ ದೇವತೆಗಳು ತಿರ್ಯಕ್‌ ಪ್ರಾಣಿಗಳು ಮನುಷ್ಯರು 
ಇವರೇ ಮೊದಲಾದವರು ಎಲ್ಲಾಪಾಪಗಳಿಂದಲೂ ಬಿಡುಗಡೆ ಹೊಂದಿ ಶ್ರೇಷ್ಠವಾದ 
ನನ್ನ ಸ್ಥಾನವನ್ನು ಪಡೆಯುತ್ತಾರೆ. 


ಇಲ್ಲಿಗೆ ದೀಪೋತ್ಸವ ವಿಧಿಯು ಸಮಾಪ್ತವಾಯಿತು. 


ಸೇ ಶೇ ಸೇ ೫ 


ಅನಿರುದ್ಧಸಂಹಿತೆಯಲ್ಲಿ ದೀಪೋತ್ಸವದ ಬಗ್ಗೆ ಹೀಗೆ ಹೇಳಿದ್ದಾರೆ - 


ಕಾರ್ತಿಕ ದೀಪೋತ್ಸವ 
ಕೃತ್ತಿಕೋತ್ಸವವಿಧಿಂ ವಕ್ಷ್ಯೇ ಸಮಾಸಾನುನಿಪುಂಗವ 
ಕೃತ್ತಿಕಾಪರ್ವಯುಗ್ಗೇನ ದೀಪಾರೋಪಣಮಾಚರೇತ್‌ ॥ 
ಯಕ್ಚಯುತ್ತಸಂಯುಕ್ತಂ ವಾ ಕೇವಲಂ ಪರ್ವಮೇವ ವಾ 
ಮಧ್ಯಾಹ್ನೇ ಸಮನುಪ್ರಾಪ್ತೇ ಸ್ನಪನಂ ಸಮ್ಯಗಾಚರೇತ್‌ ॥ 
ಅಂಕುರಂ ಪೂರ್ವವತ್‌ ಕೃತ್ವಾ ಕರ್ಮಾರಂಭೇ ತು ಕೌತುಕಮ್‌ । 
ಷಟ್‌ ತ್ರಿಂಶತ್ವಲಶೈರ್ವಾಪಿ ಪಂಚವಿಂಶತಿಮಸ್ತು ವಾ ॥ 
ಯದ್ವಾ ಸಪ್ತದಶೈ ರ್ವಾಪಿ ಯುಕ್ತದ್ರವ್ಯಯುತೈಸ್ತು ವಾ 
ಕ್ಷೀರಂ ವಾ ಗೋಫ್ಪತಂ ವಾಪಿ ಗಂಧತೋಯಮಥಾಪಿ ವಾ । 
ಚೂರ್ಣಸ್ನಾನಂ ತತಃ ಕೃತ್ವಾ ಅಲಂಕಾರಾಸನೇ ನಯೇತ್‌ 


ಕಂಚುಕಾದ್ವೈರಲಂಕೃತ್ಯ ಲಿಪ್ರಂ ಮೃಗಮದೇನ ವಾ | 
-93- 


ಉತಾನದಾ ದಶಿ 
ಛ್‌ 


ಅವರ ಎರಡು ಪರ್ಶ್ವಗಳಲ್ಲಿಯೂ ಎರಡು ದೀಪಗಳನಿಡಬೇಕು. ಇತರನನ್ನೂ, 
ಕ್ರಮವಾಗಿ ಪೂಜಿಸಿ ತಾಂಬೂಲ ಕಜ್ಜಾಯಗಳನ್ನು ಕೊಡಬೇಕು. ವಾದ್ಯಥೋಷ 
ಜಯಘೋಷಗಳಿಂದ ಗುರುಗಳನ್ನೂ ದೇವರನ್ನೂ ಸಂತೋಷಪಡಿಸಬೇಕು. 

ಏವಂ ಯಃ ಕುರುತೇ ವಿಷ್ಣೋಃ ದೀಪೋತ್ಸವಮತಂದ್ರಿತಃ | 

ತಸ್ಯ ಸಾವಂತರೀ ಪೂಜಾ ಸಫಲಾ ಭವತಿ ಧ್ರುವಮ್‌ ॥ 

ದೇವಪೂಜಾದಿಕರ್ತುಶ್ಚ ದಾ ತ್ರಿಂಶದಪರಾಧಕಾಃ | 

ತಾನ್‌ ಸಹಿತ್ವಾ ಗದಾಪಾಣಿಃ ಸ್ವೀಕರೋತ್ಕರ್ಚನಂ ಹರಿಃ ॥ 

ಈ ರೀತಿಯಾಗಿ ಯಾವನು ಆಲಸ್ಕರಹಿತನಾಗಿ ವಿಷ್ಣುವಿನ ದೀಪೋತ್ಸವವನ್ನು 
ಮಾಡುತ್ತಾನೋ ಅವನು ಸಂವತ್ತರಪೂರ್ತಿಯಾಗಿ ಮಾಡಿದ ಪೂಜೆಯು 
ಸಫಲವಾಗುತ್ತದೆ ನಿಶ್ಚಯವು. ದೇವಪೂಜೆಯನ್ನು ಮಾಡುವಾಗ ೩೨ ಅಪರಾಧಗಳು 
ಸಂಭವಿಸುತ್ತವೆ. ಆದರೆ ಭಕ್ತಿಯಿಂದ ಈ ದೀಪೋತ್ಸವವನ್ನು ಮಾಡುವವನ ೩೨ 
ಅಪರಾಧಗಳನ್ನು ಗದಾಧರನಾದ ಶ್ರೀಹರಿಯು ಕ್ಷಮಿಸುತ್ತಾನೆ. ಅವನು ಮಾಡಿದ 
ಪೂಜೆಯನ್ನು ಸ್ವೀಕರಿಸುತ್ತಾನೆ. 

ಊರ್ಜೆ ಶ್ರೇಷ್ಠಂ ನರೋ ಯಸ್ತು ನ ಕುರ್ಯಾದ್‌ ದೀಪಕೋತ್ಸವಮ್‌ । 
ತಸ್ಯ ಸಾಂವತ್ಸರೀ ಪೂಜಾ ನಿಷ್ಠಲಾ ಭವತಿ ಧ್ರುವಮ್‌ ॥ 
ತಸ್ಮಾದ್‌ ದೀಪೋತ್ಸವಃ ಕಾರ್ಯಃ ಮಂತ್ರತಂತ್ರವಿಧಾನತಃ | 
ಆಯುರಾರೋಗ್ಯಮೈಶ್ಚರ್ಯಜ್ಞಾನಸೌಭಾಗ್ಯಸಂಪದಃ || 
ಲಕ್ಷ್ಮೀಪತಿಪ್ರಸಾದಶ್ಚತಸ್ಯ ನಿತ್ಯಂ ಭವೇದ್‌ ಧ್ರುವಮ್‌ । 
ತಸ್ಯ ದೀಪೋತ್ಸವಂ ದೃಷ್ಟಾ ಸ ದೇವತಿರ್ಯಜ್ಞರಾದಯಃ I 
ಸರ್ವಪಾಪವಿನಿರ್ಮುಕ್ತಾ ಯಾಂತಿ ಮತ್‌ಸ್ಥಾನಮುತ್ತಮಮ್‌ ॥ 

॥ ಇತಿ ದೀಪೋತವವಿಧಿಃ ॥ 


ಯಾವ ಮನುಷ್ಯನು ಕಾರ್ತಿಕಮಾಸದಲ್ಲಿ ಈ ಶ್ರೇಷ್ಠವಾದ ದೀಪೋತ್ಸವವನ್ನು 
ಮಾಡುವುದಿಲ್ಲವೋ ಅವನು ಒಂದು ವರ್ಷ ಪೂರ್ತಿ ಮಾಡಿದ ಪೂಜೆಯು 


92. 


ಉತಾನದಾ ದಶಿ 
೪ ಮ 


ಖಂಡಿತವಾಗಿಯೂ ನಿಷ್ಠಲವಾಗುತ್ತದೆ. ಆದುದರಿಂದ ಮಂತ್ರತಂತ್ರ ವಿಧಿಗಳಿಂದ 
ದೀಪೋತ್ಸವವನ್ನು ಮಾಡಬೇಕು. ಇದರಿಂದ ಆಯುಸ್ಸು, ಆರೋಗ್ಯ, ಐಶ್ವರ್ಯ, 
ಜ್ಞಾನ, ಸೌಭಾಗ್ಯ, ಸಂಪತ್ತು ಲಕ್ಷ್ಮೀಪತಿಯಾದ ಹರಿಯ ಅನುಗ್ರಹ ಇವೆಲ್ಲವೂ 
ನಿತ್ಯದಲ್ಲಿಯೂ ನಿಶ್ಚಯವಾಗಿಯೂ ಉಂಟಾಗುತ್ತವೆ. ಇಂತಹ ಭಗವಂತನ ಭಕ್ತನು 
ಮಾಡುವ ದೀಪೋತ್ಸವವನ್ನು ನೋಡಿ ದೇವತೆಗಳು ತಿರ್ಯಕ್‌ ಪ್ರಾಣಿಗಳು ಮನುಷ್ಯರು 
ಇವರೇ ಮೊದಲಾದವರು ಎಲ್ಲಾಪಾಪಗಳಿಂದಲೂ ಬಿಡುಗಡೆ ಹೊಂದಿ ಶ್ರೇಷ್ಠವಾದ 
ನನ್ನ ಸ್ಥಾನವನ್ನು ಪಡೆಯುತ್ತಾರೆ. 


ಇಲ್ಲಿಗೆ ದೀಪೋತ್ಸವ ವಿಧಿಯು ಸಮಾಪ್ತವಾಯಿತು. 


2 ಜು ಜು ಬು 


ಅನಿರುದ್ಧಸಂಹಿತೆಯಲ್ಲಿ ದೀಪೋತ್ಸವದ ಬಗ್ಗೆ ಹೀಗೆ ಹೇಳಿದ್ದಾರೆ - 


ಕಾರ್ತಿಕ ದೀಪೋತವ 
ಕೃತ್ತಿ] ಕೋತ್ತವವಿಧಿಂ ವಕ್ಷ 5° ಸಮಾಸಾನುನಿಪುಂಗವ 
ಕ್ಕ ಕಾಪರ್ವಯುಗ್ನೇನ ದೀಪಾರೋಪಣಮಾಚರೇತ್‌ ॥ 


ಎದಿ 


ಯಕ್ಚಯುತ್ತಸಂಯುಕ್ತಂ ವಾ ಕೇವಲಂ ಪರ್ವಮೇವ ವಾ 
ಮಧ್ಯಾಹ್ನೇ ಸಮನುಪ್ರಾಪ್ತೇ ಸ್ನಪನಂ ಸಮ್ಯಗಾಚರೇತ್‌ ॥ 
ಅಂಕುರಂ ಪೂರ್ವವತ್‌ ಕೃತ್ವಾ ಕರ್ಮಾರಂಭೇ ತು ಕೌತುಕಮ್‌ । 
ಷಟ್‌ ತ್ರಿಂಶತ್ಕಲಶೈರ್ವಾಪಿ ಪಂಚವಿಂಶತಿಮಸ್ತು ವಾ ॥ 

ಯದ್ವಾ ಸಪ್ತದಶೈ ರ್ವಾಪಿ ಯುಕ್ತದ್ರವ್ಯಯುತೈಸ್ತು ವಾ 

ಕ್ಷೀರಂ ವಾ ಗೋಫುತಂ ವಾಪಿ ಗಂಧತೋಯಮಥಾಪಿ ವಾ । 
ಚೂರ್ಣಸ್ನಾನಂ ತತಃ ಕೃತ್ವಾ ಅಲಂಕಾರಾಸನೇ ನಯೇತ್‌ 


ಕಂಚುಕಾದ್ಯೈರಲಂಕೃತ್ಯ ಲಿಪ್ತಂ ಮೃಗಮದೇನ ವಾ। 
-93- 


ಉತಾನದಾ ದಶಿ 
€ ವ 


ಮೂಲಮೂರ್ತಿಂ ವಿಶೇಷೇಣ ಅಲಂಕಾಶೈರಲಂಕೃತಮ್‌ 
ಮಂಡಪೇ ಸನ್ನಿವೇಶ್ಯಾಥ ಚತುಲ್ಲಾನಾರ್ಚನಂ ಚರೇತ್‌ | 
ಮಹಾಹವಿರ್ನಿವೇದ್ಯಾಥ ಅಪರಾಹ್ನೇ ವಿಶೇಷತಃ 
ದೀಪಾಧಿವಾಸನಂ ಕೃತ್ವಾ ದೇವಮಂಡಪಮಧ್ಯಮೇ। 
ಮಾರ್ಗತ್ರಯಂ ತತಃ ಕೃತ್ವಾ ಧಾನ್ಯರಾಶಿಂ ವಿನಿಕ್ಚಿಪೇತ್‌ 
ನವಾನಿ ಪಾತ್ರಾಣ್ಯಾದಾಯ ಗೋಫ್ಯತೇನೈವ ಪೂರಯೇತ್‌ ॥ 
ಸೂತ್ರವರ್ಶಿಂ ವಿನಿಕ್ಚಿಪ್ಯ ಮಧ್ಯೇ ಸಂಸ್ಥಾಪ್ಯ ದೇಶಿಕಃ 
ತದ್ದಾಹ್ಯೇ ಪರಿತಶ್ವಾಷ್ಟೌ ಶರಾವಾನ್‌ ವಿನ್ಯಸೇತ್‌ ಕ್ರಮಾತ್‌ ॥ 
ಇಂದ್ರಾದೀಶಾನಪರ್ಯಂತಮಾಜ್ಯವರ್ತಿಸುಸಂಯುತಮ್‌ 
ದೀಪಪಾತ್ರಂ ಜ್ವಲಿತ್ವಾಥ ಪಾತ್ರವರ್ತಿಷು ಯೋಜಯೇತ್‌ । 
ಆರ್ಫ್ಥಗಂಧಾದಿಭಿಶ್ಚೈವ ಅರ್ಚಯೇದಗ್ನಿಮಂತ್ರತಃ 
ಪೂರ್ವಾದ್ಯಷ್ಟಶರಾವೇಷು ಇಂದ್ರಮತ್ರಾದಿಕೈರ್ಯಜೇತ್‌ । 
ಸರ್ವವಾದ್ಯಾದಿಸಂಯುಕ್ತಂ ಕ್ಹ್ವೇಲನಾಭಿರಲಂಕೃತಮ್‌ 
ದೇಶಿಕಃ ಪಾತ್ರಮಾದಾಯ ವಿಷ್ಣುಹಸ್ತೇ ಪ್ರದರ್ಶಯೇತ್‌ । 
ಸಾಯಾಹ್ನೇ ಸಮನುಪ್ರಾಪ್ರೇ ದೀಪಾರೋಪಣಮಾಚರೇತ್‌ 
ದ್ವಾರೇ ದ್ವಾರೇ ಪ್ರತಿಷ್ಠಾಪ್ಯ ದೀಪದಂಡಾನ್‌ ವಿಶೇಷತಃ । 
ಕ್ರಮುಕಂ ನಾಲಿಕೇರಂಚ ತಾಲಂ ವೇಣುಂ ತಥೈವ ಚ 
ಚಂಪಕಂದೇವವೃಕ್ಷಂಚ ವಕ್ರಕೋಟರವರ್ಜಿತಮ್‌ | 
ತಕ್ಷಯಿತ್ತಾ ಯಜುಂ ವಿಪ್ರ ಸ್ತೂಪಿಮಾನಪ್ರಮಾಣತಃ 
ತದರ್ಧಂ ದಾ )ಿರಮಾನಂ ವಾ ಶತತಾಲಾಯತಂತು ವಾ | 
ಅಶೀತಿ ತಾಲಮಿಚ್ಛಂತಿ ಕೇಚಿತ್ರಸ್ಯಾರ್ಧಮೇವ ವಾ 

ಪ್ರಕಾರಸ್ಯ ಬಹಿರ್ವಿಪ್ರ ಅಷ್ಟದಿಕ್ಟು ಸಮಂತತಃ । 


-94- 


ಉತಾನದಾ ದಶಿ 
ಛ4 ವ 


ದೀಪದಂಡಾನ್‌ ಪ್ರತಿಷ್ಠಾಪ್ಯ ತತ್ತದ್ದೀಪಂ ಪ್ರಕಾಶಯೇತ್‌ 
ಪಾತ್ರಸ್ಥಂ ಪೂವಖದಿಗ್ಗಂಡೇ ಯೋಜಯೇದ್ವಾದ್ಯಸಂಯುತಮ್‌ । 
ಪುಣ್ಯಾಹಂ ವಾಚಯೇತೂರ್ವೇ ತಾಂಸ್ತಾಂದಂಡಾನ್‌ ಪ್ರಪೂಜಯೇತ್‌ 
ಪ್ರಾಸಾದೇ ಗೋಪುರೇ ಚೈವ ಪ್ರಾಕಾರೇ ಮಂಡಪೇ ತಥಾ । 
ತೀರ್ಥದೇಶೇ ನವೋದ್ಯಾನೇ ಕೂಪದೇಶೇ ವಿಶೇಷತಃ 
ಶ್ರಿಯಾದಿಮಂದಿರಾದ್ಯೇಷು ಪರಿವಾರಾಲಯೇಷು ಚ। 
ದೀಪಾರೋಪಂ ತತಃ ಕುರ್ಯಾದ್ದೇವದೇವಸು ಸನ್ನಿಧೌ 
ಗೃಹೇ ಗೃಹೇ ತಥಾ ಕುರ್ಯಾತ್‌ ಗಮಯೇತರ್ವವೀಧಿಕಾಃ | 
ಮಂಡಪಂ ಸಂಪ್ರವಿಶ್ಯಾಥ ಸಮಾರೋಪ್ಯ ಚ ವಿಷ್ಠರೇ 
ನೃತ್ತಗೀತಾದಿಕಂ ಸರ್ವಂ ದರ್ಶಯಿತ್ವಾ ವಿಶೇಷತಃ । 
ಪುನಃ ಪೂಜಾಂ ತಥಾ ಕೃತ್ವಾ ಪೃಥುಕಾದಿ ನಿವೇದಯೇತ್‌ ' 
ಅಪೂಪಾದಿ ವಿಶೇಷೇಣ ದಾಪಯೇತರ್ವಜಂತುಷು । 
ಇತಿ ಶ್ರೀಪಂಚರಾತ್ರೇ ಮಹೋಪನಿಷದಿ ಅನಿರುದ್ಧಸಂಹಿತಾಯಾಂ 
ಜಯಂತೀಕೃತ್ತಿಕೋತ್ಸವವಿಧಾನನ್ನಾಮ ಪಂಚವಿಂಶೋ5ಧ್ಯಾಯಃ ॥ 


ಸಖೇ ಸೇ ಸಂ 


-95- 


ಉತಾನದಾ ದಶಿ 
ಠ್‌ 


ಪಂಚರಾತ್ರಾಗಮೋಕ್ತ. ವನಭೋಜನ ಮಾಹಾತ್ಮೆ 
ಬ್ರಹ್ಮೋವಾಚ 
ವನಭೋಜನ ಮಹಾತ್ಮ್ಯಂ ವದ ಪುರುಷೋತ್ತಮ | 
ಕಸ್ಮಿನ್‌ ಕಾಲೇ ಚ ಕರ್ತವ್ಯಂ ಕಿಮರ್ಥಂ ತತ್ರ ಭೋಜನಮ್‌ । 
ಕೋ ದೇವಃ ಕೋ ವಿಧಿಸ್ತಸ್ಯ ಕಿಂ ಫಲಂ ಬ್ರೂಹಿ ಕೇಶವ ॥1॥ 


ಬ್ರಹ್ಮ ನಿಂತೆಂದನು - ಪುರುಷೋತ್ತಮ! ವನಭೋಜನ ಮಹಿಮೆ ಹೇಳು. 


ಅದರ ಕಾಲ ಯಾವುದು? ಆ ಭೋಜನದ ಪ್ರಯೋಜನವೇನು? ದೇವತೆ ಯಾರು? 
ಮಾಡುವ ವಿಧಿ ಏನು? ಅದರ ಫಲವನ್ನು ಹೇಳು ಕೇಶವ. 


ಹಂಸೋವಾಚ 
ಜಪ ಹೋಮಾರ್ಚನಾಕಾಲೇ ಭೋಜನೇ ಪಿತೃತರ್ಪಣೇ | 
ಚಂಡಾಲಪತಿತಾನಾಂ ಚ ಶೂದ್ರಸೂತಕಿಭಾಷಣೇ ॥2॥ 
ಶ್ರವಣೇ ದರ್ಶನೇ ಚೈವ ಸರ್ಷನೇನ ಚ ಯತ್ಕೃತಂ । 
ತತರ್ವಂ ಪಾತಕಂ ಯಸಾನ್ಪಶ್ಯತೇ ವನಭೋಜನಾತ್‌ ॥3॥ 


ಹಂಸನೆಂದನು- ಜಪ, ಹೋಮ, ಅರ್ಚನ, ಭೋಜನ, ಪಿತೃತರ್ಪಣ 
ಕಾಲದಲ್ಲಿ ಚಂಡಾಲ, ಪತಿತ ಶೂದ್ರ, ಸೂತಕ ಬಂದವರೊಡನೆ ಸಂಭಾಷಣ, ಅದರ 
ಶ್ರವಣ, ಅದರ ದರ್ಶನ, ಸರ್ಶಗಳಿಂದೊದಗಿದ ಪಾತಕದ ಪರಿಹಾರ 
ವನಭೋಜನದಿಂದ, | 


ಅದ್ಯಮಾನಂ ಚ ಯತರ್ವಮನ್ನಮಿತ್ಯಭಿಧೀಯತೇ । 
ತದನ್ನಂ ದ್ವಿವಿಧಂ ಪ್ರೋಕಂ ಜನಕ್ವಾಲವಿಶೇಷತಃ । 
ಉತ್ತರಾಯಣಜಂ ಚಾನ್ನಂ ದಕ್ಷಿಣಾಯನಜಂ ತಥಾ ॥41 
ತಿನ್ನಲ್ಪಡುವುದೆಲ್ಲ ಅನ್ನವೆನಿಸುವುದು. ಅದೆರಡು ವಿಧ - ಬೆಳೆದ ಕಾಲವಿಶೇಷದ 
ಅನುಸಾರವಾಗಿ, ಉತ್ತರಾಯಣ ಜನ್ಯ ಅನ್ನ ಹಾಗೆ ದಕ್ಷಿಣಾಯನ ಜನ್ಯ ಎಂದು. 


-96- 


ಉತಾನದಾದಶಿ 
ಈ ವ 


ಉತ್ತರಾಯಣಜಂ ಚಾನ್ನಂ ಶುದ್ಧಮಾಗ್ರಾಯಣೇಷ್ಟಿತಃ । 
ದಕ್ಷಿಣಾಯಣಜಂ ಚಾನ್ನಂ ಕಾರ್ತಿಕೇ ವನಭೋಜನಾತ್‌ । 
ಶುದ್ಧಂ ಭವತಿ ತತ್ಸರ್ವಮಪವಿತ್ರಾನ್ನಭೋಜಿನಾಮ್‌ ॥5॥ 
ಉತ್ತರಾಯಣದಲ್ಲಿ ಬೆಳೆದ ಆಹಾರಗಳು ಆಗ್ರಾಯಣ ಇಷ್ಟಿಯಿಂದಲೂ, 
ದಕ್ಷಿಣಾಯನದಲ್ಲಿ ಬೆಳೆದ ಆಹಾರಗಳು ಕಾರ್ತಿಕದಲ್ಲಿ ವನಭೋಜನ (ಧಾತ್ರಿ ಹವನ) 
ದಿಂದ ಶುದ್ಧವಾಗುವುದು. ಅಪವಿತ್ರವಾದ ಆಹಾರ ತಿಂದವರ ಶುದ್ಧಿ 
ವನಭೋಜನದಿಂದಾಗುವುದು. 
ಕ್ಷೀರಾಬ್ಧಿ ಶೇಷಶಯನೇ ಯದಾ ಶೇತೇ ಶ್ರಿಯಾ ಸಹ | 
ಹರಿಸ್ತದಾ ಮಹಾನ್ಶಾಲಶ್ಚಾತುರ್ಮಾಸ್ಯಾಭಿದೋ ಭವೇತ್‌ 61 
ಕ್ಷೀರಸಮುದ್ರದಲ್ಲಿ ಶೇಷಮಂಚದಲ್ಲಿ ಲಕ್ಷ್ಮೀಸಹಿತನಾಗಿ ಶ್ರೀಹರಿಯು ಮಲಗುವ 
ಕಾಲಕ್ಕೆ ಚಾತುರ್ಮಾಸ್ಯ ಎಂದು ಹೆಸರು. 
ನಿದ್ರಾಸಕ್ತೇನ ಹರಿಣಾ ಯದ್ಯದಸ್ವೀಕೃತಂ ಭವೇತ್‌ | 
ಅಭಕ್ಷ್ಯಮಿತಿ ತತ್ವಾಹುರ್ಮಹಾಂತಸ್ತತ್ವಕೋವಿದಾಃ ॥7॥ 
ಯೋಗನಿದ್ರಾಸಕ್ತನಾದ ಶ್ರೀಹರಿಯು ಯಾವುದನ್ನು ಸ್ವೀಕರಿಸುವುದಿಲ್ಲವೋ 
ಅದೆಲ್ಲ "ಅಭೋಜ್ಯ' ಎಂದು ತತ್ವಜ್ಞರಾದ ಮಹನೀಯರು ಹೇಳುವರು. 
ಯದಿ ಭುಂಜಿತ ವೈ ಪ್ರಾಜ್ಞಃ ಹ್ಯಭುಕ್ತಂ ಹರಿಣಾ ಚ ಯತ್‌ । 
ಚಾಪಲ್ಯಾದಕ್ಕಿತೇ ಶಾಕೇ ಪ್ರಥಮೇ ಮಾಸಿ ಪದ್ಮಜ ॥ 
ಪ್ರಥಮೇ ಭಕ್ಷಿತಂ ಭೂಯೋ ಹೃದಿ ಶಲ್ಯಂ ಮಮಾರ್ಪಿತಮ್‌ 1181 
ಶ್ರೀಹರಿಯಿಂದ ಅಭುಕ್ತವಾದ ಶಾಕಗಳನ್ನು ಮೊದಲ ತಿಂಗಳಲ್ಲಿ ತಿಂದರೆ ಅಸ್ಥಿ 
(ಮೂಳೆ)ಗಳನ್ನು ತಿಂದಂತೆ, ಭಗವಂತನಿಗೆ ನಿವೇದಿಸಿದರೆ ಅವನ ಹೃದಯಕ್ಕೆ ಆಯುಧ 
ಪ್ರಹಾರ ಮಾಡಿದಂತೆ. 
ದ್ವಿತೀಯೇ ಭಕ್ಷಿತೇ ದದ್ದಿ ಗೋಮಾಂಸಭಕ್ಷಿತಂ ಭವೇತ್‌ । 
ಕ್ಷೀರೇ ಪೀತೇ ತೃತೀಯೇ ತು ಸುರಾಪೀ ಸ್ಯಾನ್ನ ಸಂಶಯಃ ॥9॥ 


-97- 


ಉತಾನದಾ ದಶಿ 
ಛ್‌ 


ಚತುರ್ಥೇ ಮಾಸಿ ದ್ವಿದಳೇ ಭಕ್ಷಿತೇ ಕೃಮಿಭುಗ್ಗವೇತ್‌ | 
ತದ್ದುಕಿದೋಷಶಾಂತ್ಯರ್ಥಂ ವನಭೋಜನಮಾಚರೇತ್‌ 110 
ಎರಡನೇ ತಿಂಗಳಲ್ಲಿ ಮೊಸರು ತಿಂದರೆ ಗೋಮಾಂಸ ತಿಂದಂತೆ, ಮೂರನೇ 
ತಿಂಗಳಲ್ಲಿ ಹಾಲು ಕುಡಿದರೆ ಸುರಾಪಾನದಂತೆ, ನಾಲ್ಕನೇ ತಿಂಗಳಲ್ಲಿ ದ್ವಿದಳ ತಿಂದರೆ 
ಕ್ರಿಮಿ ತಿಂದಂತೆ. ಈ ಚಾತುರ್ಮಾಸ್ಯ ಕಾಲದಲ್ಲಿ ನಿಷಿದ್ದ ಆಹಾರವನ್ನು ಸ್ಟೀಕರಿಸಿದುದರ 
ದೋಷ ಪರಿಹಾರಕ್ಕೆ ಧಾತ್ರೀಹವನದ ವನಭೋಜನವನ್ನು ಮಾಡಬೇಕು. 


ದರಿದ್ರೋ ಯದಿ ಯಾಚಿತ್ವಾ ಸದ್ಭ್ಯೋ ದ್ರವ್ಯಂ ಚರೇದ್ದುಧಃ । 

ತೇನಾಪಿ ಫಲಮಾಪ್ಲೋತಿ ಪೂರ್ಣಮೇವ ನ ಸಂಶಯಃ 111 
ಶಕ್ತಃ ಕುರ್ಯಾತ್ಪ್ಯಾರ್ಜಿತೇನ ದರಿದ್ರೋ ಯಾಚೀತೇನ ಹಿ । 

ಯಥಾಕಥಂಚಿತ್‌ ಕರ್ತವ್ಯಂ ಪಾಪಫ್ನಂ ವನಭೋಜನಮ್‌ 121 


ದರಿದ್ರನಾಗಿದ್ದರೆ ಸಜ್ಜನರಿಂದ ಬೇಡಿ ಹಣ ಸಂಗ್ರಹಿಸಿ, ಸಮರ್ಥನಾಗಿದ್ದರೆ 
ತನ್ನ ಸಂಪಾದನೆಯ ಹಣದಿಂದಲೇ (ಧಾತ್ರೀ ಹವನ) ವನಭೋಜನವನ್ನು 
ಮಾಡಬೇಕು. ಬೇಡಿ ಬಂದ ಹಣದಿಂದ ಮಾಡಿದರೂ ಪೂರ್ಣಫಲ ಬರುತದೆ. 
ಸಂಶಯವಿಲ್ಲ. ಪಾಪ ಪರಿಹಾರಕವಾದ ವನಭೋಜನವನ್ನು ಹೇಗಾದರೂ 
ಮಾಡಬೇಕು. 


ಕಾರ್ತೀಕೇ ಮಾಸಿ ಯೋ ಭಕ್ತ್ಯಾ ಮಾಸಮೇಕಂ ನಿರಂತರಮ್‌ । 


ಪುಣ್ಯತೀರ್ಥೇಷು ಚ ಸ್ನಾತ್ವಾ ಕೃತ್ವಾ ಪೂಜಾಂ ಕಥಾಂ ಹರೇಃ 130 


ಶ್ರುತ್ವಾ ದತ್ವಾ ಚ ದಾನಾನಿ ಪುರಾಣೋಕ್ತಾನಿ ಸರ್ವಶ । 
ಅಭಕ್ಷಾ ಣೆ ಚ ಶಾಕಾನಿ ತ್ಯಕ್ತ್ವಾ ನಿಯತಭೋಜನೈಃ 1141 
ಸ್ವಕೃತಾನಾಂ ಸ್ನಾನದಾನಪೂಜಾನಾಂ ಫಲಸಿದ್ಧಯೇ । 
ವನಭೋಜನಪೂಜಾದಿ ಕುರ್ಯಾತ್ಪಾಪವಿಶುದ್ದಯೇ 1151 
ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯವು ಭಕ್ತಿಯಿಂದ ಪುಣ್ಯತೀರ್ಥಗಳಲ್ಲಿ ಮಿಂದು 
ಶ್ರೀ ದಾಮೋದರನ ಪೂಜೆ ಮಾಡಿ, ಕಥಾಶ್ರವಣ ಮಾಡಿ, ಪುರಾಣದಲ್ಲಿ ತಿಳಿಸಿದ, 
-98- 


ಉತಾನದಾ ದಶಿ 
4 ವ 


ದಾನಗಳನ್ನು ಕೊಟ್ಟು, ತಿನ್ನಬಾರದ್ದನ್ನು ತಿನ್ನದೆ, ತಾನು ಮಾಡಿದ ಸ್ನಾನ, ದಾನ, 
ಪೂಜಾದಿಗಳ ಸಾಫಲ್ಯಕ್ಕಾಗಿಯೂ, ಪಾಪ ಪರಿಹಾರಕ್ಕಾಗಿಯೂ ವನಭೋಜನವನ್ನು 
ಮಾಡಬೇಕು. 


ದ್ವಾದಶ್ಯಾಂ ವಾ ಚತುರ್ದಶ್ಯಾಂ ಪೌರ್ಣಮಾಸ್ಯಾಮಥಾಪಿ ವಾ । 


ಪಂಚಮ್ಯಾಂ ವಾ ವಿಶೇಷೇಣ ನಂದಾ ಭದ್ರಾ ಜಯಾದಿಷು 161 
ಭಾನುಂ ಭೌಮಂ ಪರಿತ್ಯಜ್ಯ ಭೃಗು ವಾಸರಮೇವ ಚ । 
ಅನ್ಯವಾರೇಷು ಕುರ್ವೀತ ಶುದ್ಧರ್ಥಂ ವನಭೋಜನಮ್‌ 1171 


ದ್ವಾದಶಿಯಂದು ಅಥವಾ ಚತುರ್ದಶೀ, ಹುಣ್ಣಿಮೆ, ಪಂಚಮೀ, ವಿಶೇಷವಾಗಿ 
(ಪಾಡ್ಯ, ಬಿದಿಗೆ, ತದಿಗೆ ಮುಂತಾದ ನಂದಾಭದ್ರಾ ಜಯಾದಿ) ತಿಥಿಗಳಲ್ಲಿ ಭಾನು, 
ಮಂಗಳ, ಶುಕ್ರವಾರಗಳನ್ನು ಬಿಟ್ಟು ಬೇರೆ ವಾರಗಳಲ್ಲಿ ಶುದ್ಧಿಗಾಗಿ ವನಭೋಜನ 
ಮಾಡಬೇಕು. 


ಧರ್ಮೇಣೇಜ್ಯಾಸಾಧನಾನಿ ಗ್ರಾಮಸ್ಥಜನಸಂವೃತಃ । 


೪ 
ಆಚಾರ್ಯಂ ದೇವತಾಂ ಚೈವ ಪುರಸ್ಕತ ಸುಹೃಜ್ಜನೈಃ 111811 
ಸರ್ವೋಪಸ್ಯರ ಸಂಯುಕ್ತಃ ಸ್ನಾನಂ ಕೃತ್ವಾ ಸಮಾಹಿತಃ । 
ಧಾತ್ರೀವನಂ ಗಮಿಷ್ಯಾಮಿ ವನಭೋಜನಸಿದ್ದಯೇ 1191 
ನಿರ್ವಿಫುಂ ಕುರು ಮೇ ದೇವ ದಾಮೋದರ ಜಗತ್ಪತೇ । 
ಇತ್ಯುಕ್ತ್ವಾ ದೇವದೇವೇಶಂ ನತ್ವಾ ದಾಮೋದರಂ ಹರಿಮ್‌ ॥20॥ 


ಧರ್ಮಮಾರ್ಗದಲ್ಲಿ ಯಜ್ಞಸಾಧನ ಸಾಮಗ್ರಿಗಳನ್ನು ಸಂಪಾದಿಸಿ, ಗ್ರಾಮದ 
ಜನರೊಂದಿಗೆ ಸೇರಿ ಆಚಾರ್ಯರನ್ನು, ದೇವರನ್ನು ಮುಂದಿರಿಸಿ, ಬಂಧುಗಳಿಂದ 
ಒಡಗೂಡಿ ಎಲ್ಲಪೂಜಾಪರಿಕರಗಳೊಂದಿಗೆ ಭಗವಂತನಲ್ಲಿ ಮನವನ್ನು ನೆಲೆಗೊಳಿಸಿ 
"ವನಭೋಜನಕ್ಕಾಗಿ ಧಾತ್ರೀ (ನೆಲ್ಲಿ) ವನವನ್ನು ಕುರಿತು ಹೊರಟಿದ್ದೇನೆ. ದಾಮೋದರ! 
ಜಗತ್ಪತೇ! ನಿರ್ವಿಘಫುವಾಗಿ ನೆರವೇರಿಸು' ಎಂದು ಹೇಳಿ ಸರ್ವೋತ್ತಮನಾದ 
ದಾಮೊದರನನ್ನು ನಮಸ್ಕರಿಸಬೇಕು. 


-99- 


ಉತಾನದಾದತಿ 
ಛಿ ವ 


ಗ್ರಾಮಾದ್ಧಟಃ ಸ್ಥಿತಂ ರಮ್ಯಂ ವಿಶೇದ್ಧಾತ್ರೀವನಂ ಶುಭಮ್‌ । 


ಚೂತ್ಯೆಃ ಪ್ರಿಯಾಳಪನಸೈಶ್ಚಂಪಕೈಶ್ಚಂದನೈಸ್ತಥಾ 2111 
ನ್ಯಗ್ರೋೈಸ್ತಂತ್ರಿಣವ್ಯಕ್ಷೈಃ ನಾಗಪುನ್ನಾಗಬಿ್ಲಕ್ಕಃ! 

ಬಕುಲೈಸ್ತುಲಸೀವೃಕ್ಷ್ಯೆಃ ನಾರಿಕೇಳ್ಳಶ್ಚಪೂಗಕ್ಕೆಃ 12211 
ಪಿಚುಮಂದೈರ್ಮಧೂಕೈಶ್ಚ ಪಕ್ಟೋದುಂಬರ ವೇಣುಭಿಃ । 

ಕಪಿತ್ಯಾಶ್ವತ್ಥಜಂಬೀರಧಾತ್ರೀ ಪಂಕ್ರಿಸಮನ್ವಿತಮ್‌ 231 
ಪದಾಕರಸೋಭಿಶ್ವನದೀನದವಿಭೂಷಿತಮ್‌ । 


ಗ್ರಾಮದ ಹೊರಗಿರುವ ರಮ್ಯವಾದ, ಮಾವು, ಪ್ರಿಯಾಳ, ಹಲಸು, ಸಂಪಿಗೆ, 
ಚಂದನ, ಆಲ, ಹುಣಸೇ, ನಾಗಪುನ್ನಾಗ, ಬಿಲ್ವ, ಬಕುಲ, ತುಲಸೀ, ತೆಂಗು, ಅಡಿಕೆ, 
ಪಿಚುಮಂದ, ಮಧೂಕ, ಪಕ್ಷ, ಅತ್ತಿ, ಬಿದಿರು, ಕಪಿತ್ವ, ಅರಳಿ, ನೇರಳೆ ನೆಲ್ಲಿ 


ವ್ಯಕ್ಷಗಳಿಂದಲೂ ತಾವರೆಯ ಕೊಳಗಳು, ನದೀನದಗಳಿಂದಲೂ ಶೋಭಿಸುವ ವನವನ್ನು 
ಪ್ರವೇಶಿಸಬೇಕು. 


ತಸ್ಮಿನ್‌ ಪುಣ್ಯವನೇ ರಮ್ಯೇ ಧಾತ್ರೀಮೂಲಂ ಮನೋಹರಮ್‌ 1241 
ದಾಮೋದರಸ್ಯ ಪೂಜಾರ್ಥಂ ಮಂಟಪಂ ಕಾರಯೇಚ್ಛುಭಮ್‌ 

ದಾ _ದಶಾಷ್ಟ್ರಚತುಸ್ತಂಭೈಶ್ಚತುದ್ಧಾ ರ್ವ ರೈರ್ವಿರಾಜಿತಮ್‌ ॥251 
ವಿನಾತಮಿಕ್ಕುಕದಲೀ ನಾರಿಕೇಳ್ಳೆಶ್ಚಶೋಭಿತಮ್‌ । 

ಪುಷ್ಪಮಾಲಾ ಚೂತ ಪತ್ರ ಮುಕ್ತಾಮಾಲಾ ವಿರಾಜಿತಮ್‌ ...॥26/ 


ಆ ಪುಣ್ಯಕವಾದ ವನದಲ್ಲಿ ನೆಲ್ಸಿಮರದ ಬುಡದಲ್ಲಿ ದಾಮೋದರನ ಪೂಜೆಗಾಗಿ 
ಮಂಟಪವನ್ನು ನಿರ್ಮಾಣ ಮಾಡಿಸಬೇಕು. ಹನ್ನೆರಡು ಅಥವಾ ಎಂಟು ಅಥವಾ 
ನಾಲ್ಕು ಕಂಬಗಳು, ನಾಲ್ಕು ದ್ವಾರಗಳು, ಮೇಲ್ಪಟ್ಟು, ಕಬ್ಬು, ಬಾಳೆ, ತೆಂಗಿನಕಾಯಿಗಳ 
ಅಲಂಕಾರ, ಹೂಮಾಲೆ, ಮಾವಿನೆಲೆ, ಮುತ್ತಿನ ಹಾರಗಳ ತೋರಣಗಳು ಸಿಂಗಾರದ 
ಮಂಟಪವನ್ನು ನಿರ್ಮಿಸಬೇಕು. 

ತನ್ನಧ್ಯೇ ವೇದಿಕಾಂ ಕುರ್ಯಾತ್‌ ಚತುರಸ್ರಂ ವಿಭೂಷಿತಾಮ್‌ । 


ಚಕ್ರಶಂಕಾಬ್ದರೇಖಾಭಿಃ ನಾನಾಧಾತುವಿರಾಜಿತಮ್‌ 12711 
-100- 


ಉತಾನದಾದಶಿ 
೪ ಪ 


ತನ್ನದ್ಯೇ ಕಲಯೇತೀಠಂ ಸೋಪಾನತ್ರಯಸಂಯುತಮ್‌ । 
ವೈಕುಂಠಾನಂತಶ್ವೇತಾಖ್ಯಂ ವಿಚಿತ್ರಂ ಸುಮನೋಹರಮ್‌ 1281 
ಅಸ್ತ; ತಂ ಕೌೌಮವಸ್ತೇಣ ಸ್ವರ್ಣ ಪುಷ್ಪಯುತೇನ ಚ। 

ತತ್ರ ಸಂಸ್ಥಾಪಯೇದ್ದೇವಂ ದಾಮೋದರಸುನಾಮಕಮ್‌ 1291 


ಆ ಮಂಟಪದ ಮಧ್ಯೇ ಚೌಕಾಕಾರದ ವೇದಿಕೆಯನ್ನು ನಿರ್ಮಿಸಬೇಕು. ಚಕ್ರ, 
ಶಂಖ, ಬಣ್ಣದ ರಂಗವಲ್ಲಿಗಳ ಚಿತ್ತಾರವಿರಬೇಕು. ಅದರ ಮಧ್ಯದಲ್ಲಿ ವೈಕುಂಠ, 
ಅನಂತಾಸನ, ಶ್ವೇತದ್ವೀಪಗಳೆಂಬ ಹೆಸರಿನ ಮೂರು ಮೆಟ್ಟಿಲುಗಳುಳ್ಳ ಪೀಠವಿಡಬೇಕು. 
ಅದರ ಮೇಲೆ ರೇಷ್ಮೆ ವಸ್ತ್ರ ವನ್ನು ಹಾಸಬೇಕು. ಸುವರ್ಣ ಪುಷ್ಪವನ್ನಿರಿಸಿ ಅಲ್ಲಿ 


ದಾಮೋದರನನ್ನು ಸ್ಥಾಪಿಸಬೇಕು. 


ಶ್ರೀಭೂಮಿಸಹಿತಂ ಶಾಂತಂ ಶಂಖಚಕ್ರಗದಾಧರಮ್‌ । 

ಕಿರೀಟಕುಂಡಲಾದೈಶ್ಚದಿವೈರಾಭರಣೈರ್ಯತಮ್‌ ' ॥301 

ವನಮಾಲಾವೈಜಯಂತೀ ಕೌಸ್ತುಭಾದಿಸುಭಾಷಿತಮ್‌ । 

ದಿವ್ಯಂ ಪೀತಾಂಬರಯುತಂ ಮಂದಸ್ಮಿತ ಮುಖಾಂಬುಜಮ್‌ 1311 

ಪೂಜಯೇದ್ವಿಧಿವದ್ಧಕ್ಕಾ ಷೋಡಷ್ಠೆರುಪಚಾರಕ್ಕೆಃ । 

ಶ್ರುಣುಯಾಚ್ಚಕಥಾಂ ದಿವ್ಯಾಂ ಹರಿಮಾಹಾತ್ಮ್ಯಶಂಸಿನೀಮ್‌ 32 

ಶ್ರೀಭೂಸಹಿತನಾದ, ಶಾಂತನು, ಶಂಖಚಕ್ರ ಗದಾಧಾರಿಯಾದ, ಕಿರೀಟ 

ಕುಂಡಲಾದಿ ದಿವ್ಯಾಭರಣಗಳಿಂದ ಕೂಡಿದ, ವನಮಾಲೆ ವೈಜಯಂತೀ 
ಕೌಸ್ತುಭಾದಿಗಳಿಂದ ಅಲಂಕೃತನಾದ, ಪೀತಾಂಬರಧಾರಿಯಾದ ಮುಗುಳ್ನಗೆಯ 
ಮುಖಕಮಲದ ದಾಮೋದರನನ್ನು ವಿಧಿಗೆ ಅನುಸಾರವಾಗಿ ಷೋಡಶೋಪಚಾರ 
ಗಳಿಂದ ಪೂಜಿಸಬೇಕು. ಭಗವಂತನ ಮಹಿಮೆಯ ಕಥೆಯನ್ನು ಭಕ್ತಿಯಿಂದ ಕೇಳಬೇಕು. 


ಪೂಜಾಕಾಲೇ ಚ ಪೂಜಾಂತೇ ಧಾತ್ರೀಹೋಮಂ ಸಮಾಚರೇತ್‌ । 
ಸ್ವಸ್ತಿವಾಚನಮಾದೌ ಹಿ ಹೋಮಂ ಕುರ್ಯಾತ್ತತಃ ಪರಮ್‌ 1331 


-101- 


ಉತಾನದಾ ದಶಿ 
ಛಿ ವ 


ಪೂಜಾಕಾಲದಲ್ಲಿ ಅಥವಾ ಪೂಜೆಯ ಕಾಲದಲ್ಲಿ ಧಾತ್ರೀ ಹೋಮವನ್ನು 
ಮಾಡಬೇಕು. ಮೊದಲು ಸ್ವಸ್ತಿ ವಾಚನ. ಬಳಿಕ ಹೋಮ. 


ದೇವಸ್ಯ ಪಶ್ಚಿಮೇ ದೇಶೇ ಕಾರಯೇತ್ಕುಂಡಮಂಜಸಾ | 


ಮೇಖಲಾತ್ರಯಸಂಯುಕ್ತಂ ಪಿಪಲಛದಭೂಷಿತಮ್‌ 341 
ಹಸ್ತಮಾತ್ರಾಯುತಂ ಸಮ್ಯಕ್‌ ನಾನಾಧಾತುಸುಶೋಭಿತಮ್‌ । 
ತನದ್ಯೇ5 ಗಿಂ ಸಮಾಧಾಯ ಹೋಮಂ ಕುರ್ಯಾಧ್ಯಥಾವಿಧಿ 1351 


ದೇವರಿಗೆ ಪಶ್ಚಿಮ ಭಾಗದಲ್ಲಿ ಯಜ್ಞಕುಂಡವನ್ನು ರಚಿಸಬೇಕು. ಮೂರು 
ಮೇಖಲೆಗಳು, ಪಿಪ್ಪಲದ ಆವರಣವುಳ್ಳ ಒಂದು ಮೊಳ ವಿಸ್ತಾರದ, 
ರಂಗವಲ್ಯಾದಿಗಳಿಂದ ಶೋಭಿತವಾದ ಆ ಕುಂಡದ ಮಧ್ಯದಲ್ಲಿ ಅಗ್ನಿಯನ್ನು ಸ್ಥಾಪಿಸಿ 
ವಿಧ್ಯುಕ್ತ ರೀತಿಯಿಂದ ಹೋಮಿಸಬೇಕು. 


ಏಕವಿಂಶತಿಸಂಖ್ಯಾಕಾಃ ದೇವತಾಃ ಶ್ರೀಸ್ವರೂಪಿಣೀ | 

ಧಾತ್ರೀ ಶಾಂತಿಸ್ತಥಾ ಕಾಂತಿರ್ಮಾಯಾ ಪ್ರಕೃತಿರೇವ ಚ 361 

ವಿಷ್ಣುಪತ್ನೀ ಮಹಾಲಕ್ಷ್ಮೀ ರಮಾ ಚ ಕಮಲಾ ತಥಾ । 

ಇಂದಿರಾ ಲೋಕಮಾತಾ ಚ ಕಲ್ಯಾಣೀ ಮಂಗಲಾ ತಥಾ 11370 

ಸಾವಿತ್ರೀ ಚ ಜಗದ್ಧಾತ್ರೀ ಗಾಯತ್ರೀ ಸುಧೃತಿಸ್ತಥಾ । 

ಅವ್ಯಕ್ತಾ ವಿಶ್ವರೂಪಾ ಚ ಕ್ಷೀರಾಬ್ದಿತನಯಾ ತಥಾ 381 

ಪ್ರಧಾನದೇವತಾ ಹ್ಯೇತಾ ರಕ್ಷಾಹೋಮಂ ತತಶ್ನರೇತ್‌ । 

ತಸ್ತಿನ್ನೇವ ಹಿ ಕುಂಡೇತು - ಏಭಿರ್ಮಂತೈಶ್ಚರೇದ್ದುಧಃ 139 

ಶ್ರೀ, ಧಾತ್ರೀ, ಶಾಂತಿ, ಕಾಂತಿ, ಮಾಯಾ, ಪ್ರಕೃತಿ, ವಿಷ್ಣುಪತ್ನೀ, ಮಹಾಲಕ್ಷ್ಮೀ, 

ರಮಾ, ಕಮಲಾ, ಇಂದಿರಾ, ಲೋಕಮಾತಾ, ಕಲ್ಯಾಣೀ, ಮಂಗಲಾ, ಸಾವಿತ್ರೀ, 
ಜಗದ್ಧಾತ್ರೀ, ಗಾಯತ್ರೀ, ಸುಧೃತಿ, ಅವ್ಯಕ್ತಾ, ವಿಶ್ವರೂಪಾ, ಕ್ಲೀರಾಬ್ದಿತನಯಾ 
ಲಕ್ಷ್ಮೀದೇವಿಯ ಈ ಇಪ್ಪತ್ತೊಂದು ರೂಪಗಳು ಪ್ರಧಾನ ದೇವತೆಗಳು. ಇವರಿಗೆ 


-102- 


ಉತಾನದಾದಶಿ 
೪ ಷ 


ನಾಮಮಂತ್ರಗಳಿಂದ ಆಹುತಿ ಕೊಟ್ಟು ಬಳಿಕ ರಕ್ಷಾ ಹೋಮವನ್ನು ಅದೇ 
ಕುಂಡದಲ್ಲಿ ಆಚರಿಸಬೇಕು. 

"ಸಂಸ್ಕಷ್ಟೇ' ತಿ ಚ ಮಂತ್ರೇಣ "ಯಷಭಂ ಮೇ' ತಿ ಮಂತ್ರತಃ | 

ಅಪೂಫಗುಡ ಸೂಪಾಭ್ಯಾಂ ಸಂಯುತಂ ಜುಹುಯಾದ್ಧವಿಃ I 

ಧಾತ್ರೀ ಹೋಮೇ ಮಹಾಪ್ರಾಜ್ಞಾಃ ರಕ್ಷಾಹೋಮೇ ಚ ಪಾಯಸಮ್‌॥ 

"ಸಂಸ್ಕಷ್ಚಂ ಧನಮುಭಯಂ.....' ಎಂಬ ಮಂತ್ರದಿಂದ ಮತ್ತು "ಯಷಭಂ 
ಮಾ ಸಮಾನಾನಾಂ...' ಎಂಬ ಮಂತ್ರದಿಂದ ತೊವ್ವೆ, ಬೆಲ್ಲ (ಹೋಳಿಗೆ) 
ಅಪೂಪದಿಂದ ಕೂಡಿದ ಹವಿಸಿನಿಂದ ಆಹುತಿ ಹಾಕಬೇಕು. ಧಾತ್ರಿಹೋಮದಲ್ಲಿ 
ರಕ್ಷಾ ಹೋಮದಲ್ಲಿ ಪಾಯಸವನ್ನು ಆಹುತಿ ಹಾಕಬೇಕು. 


ಪೂರ್ಣಾಹುತಿಂ ತತೋ ಹುತಾ ಹೋಮಶೇಷಂ ಸಮಾಪಯೇತ್‌ [ 
ಬಳಿಕ ಪೂರ್ಣಾಹುತಿಯನ್ನು ಹೋಮಿಸಿ ಹೋಮಶೇಷವನ್ನು ಮುಗಿಸಬೇಕು. 
ಧಾತ್ರೀವೃಕ್ಷಸ್ಯ ಸರ್ವತ್ರ ವೇದಿಕಾಸಹಿತಸ್ಯ ಚ | | 
ಸೂಪೇನ ಗುಡಯುಕ್ತೇನ ಬಲಿಂ ದಿಕ್ಷು ವಿನಿಕ್ಸಿಪೇತ್‌ 411 
ವೇದಿಕಾ ಸಹಿತವಾದ ಧಾತ್ರೀ ವೃಕ್ಷದ ಸುತ್ತಲೂ ಬೆಲ್ಲದಿಂದ ಕೂಡಿದ 
ತೊವ್ಹೆಯಿಂದ ಎಂಟು ದಿಕ್ಕುಗಳಲ್ಲಿ ಬಲಿಯನ್ನು ಹಾಕಬೇಕು. 
ದೇವೀ ಧಾತ್ರೀ ನಮಸ್ತುಭ್ಯಂ ಗೃಹಾಣ ಬಲಿಮುತ್ತಮಮ್‌ । 
ಮಿಶ್ರಿತಂ ಗುಡಸೂಪಾಭ್ಯಾಂ ಸರ್ವಮಂಗಳದಾಯಿನಿ 142/1 


ಪುತ್ರಾನ್‌ ದೇಹಿ ಮಹಾಪ್ರಾಜ್ಞೇ ಯಶೋ ದೇಹಿ ನಿರಂತರಮ್‌ । 

ಪ್ರಜ್ಞಾಂ ಮೇಧಾಂ ಚ ಸೌಭಾಗ್ಯಂ ವಿಷ್ಣುಭಕ್ತಿಂ ಚ ದೇಹಿಮೇ। 

ನಿರೋಗಂ ಕುರು ಮಾಂ ನಿತ್ಯಂ ನಿಷ್ಠಾಪಂ ಕುರು ಸರ್ವದಾ 114311 
ವಾಗಿನಂ ಕುರು ಮಾಂ ದೇವಿ ಧನವಂತಂ ಚ ಮಾಂ ಕುರು | 

ಇತಿ ತಾಂ ಪ್ರಾರ್ಥಯೇದ್ದೇವೀಂ ಪ್ರಾಣಾದಿ ಪ್ರಕ್ಷಿಪೇದ್ದಲಿಮ್‌ 114411 


-103- 


ಉತಾನದಾ ದಶಿ 
ಛು ವ 


ಧಾತ್ರಿ ದೇವಿಯೇ! ಉತ್ತಮವಾದ ಗುಡಸೂಪಗಳ ಮಿಶ್ರಣವಾದ ಬಲಿಯನ್ನು 
ಸ್ವೀಕರಿಸು. ಸರ್ವಮಂಗಲದಾಯಿಯೇ! ಪುತ್ರರನ್ನು ನೀಡು, ಯಶಸ್ಸುಸಿಗಲಿ. ಪ್ರಜ್ಞೆ, 
ಮೇಧಾಶಕ್ತಿ, ಸೌಭಾಗ್ಯ , ವಿಷ್ಣುಭಕ್ತಿಯನ್ನು ಕೊಡು. ನನ್ನನ್ನು ರೋಗರಹಿತನನ್ನಾಗಿ, 
ಪಾಪರಹಿತನನ್ನಾಗಿ ಮಾಡು. ವಾಗ್ಮಿಯನ್ನಾಗಿ, ಸಿರಿವಂತನನ್ನಾಗಿ ಮಾಡು ಎಂದು 
ಪ್ರುರ್ಥಿಸಬೇಕು. ಪೂರ್ವದಿಂದ ಆರಂಭಿಸಿ ಬಲಿ ನೀಡಬೇಕು. 


ಬಲಿಪ್ರದಾನಕಾಲೇ ತು ಯೇ ಕುರ್ವಂತಿ ಪ್ರದಕ್ಷಿಣಂ | 
ತೇ ಯಾಂತಿ ವಿಷ್ಣುಸಾಲೋಕ್ಕಂ ಪಿತೃಭಿಃ ಸಾರ್ಧಮೇವ ಚ 1451 
ಬಲಿ ನೀಡುವ ಸಮಯದಲ್ಲಿ ಯಾರು ಪ್ರದಕ್ಷಿಣೆ ಮಾಡುವರೋ ಅವರು 
ತಮ್ಮ ಪಿತೃಗಳೊಂದಿಗೆ ವಿಷ್ಣು ಸಾಲೋಕ್ಯವನ್ನು ಹೊಂದುವರು. 
ಧಾತ್ರೀ ವೃಕ್ಷಸ್ಯ ಮೂಲಸ್ಥಂ ಮಂದಸಿತರಮಾಪತಿಮ್‌ | 
ತೇ ಯಾಂತಿ ವಿಷ್ಣು ಸಾಯುಜ್ಯಂ ಯೇ ಪಶ್ಯಂತೀಹ ಚಕ್ಷುಷಾ 1461 
ನೆಲ್ಲಿಮರದ ಬುಡದಲ್ಲಿ ನೆಲೆಸಿರುವ ಮುಗುಳ್ನಗೆಯ ರಮಾಪತಿಯನ್ನು 
ಯಾರು ನೋಡುವರೋ ಅವರು ವಿಷ್ಣು ಸಾಯುಜ್ಯವನ್ನು ಹೊಂದುವರು. 
ಪಲ್ಲವೈಃ ಕದಲೀಸ್ತಂಭ್ಳೈಸ್ತೋರಣೈಃ ಪೂಗಪೋತಕ್ಕೆಃ । 
ಯೇ ಕುರ್ವಂತಿ ಮಹಾಭಾಗ ತೈಃ ಪ್ರಾಪ್ತಂ ಮಮ ಮಂದಿರಮ್‌ 47 
ಯಾರು ಬಾಳೆಕಂಬ, ಅಡಿಕೆಯ ಸಿಂಗಾರ, ತಳಿರುಗಳಿಂದ ಮಂಟಪವನ್ನು 
ಅಲಂಕರಿಸುವರೋ ಅವರು ನನ್ನ ಮನೆಗೆ ಬರುವರು. 
ಯೇ ಕುರ್ವಂತಿ ಮಹಾಭಾಗ ಹರೇಃ ಸಂದರ್ಶನಂ ತಥಾ । 
ತೇಷಾಂ ವಿಷ್ಣುಃ ಪ್ರಸನ್ನಾತ್ಮಾದದಾತಿ ವಿಮಲಾಂ ಮತಿಮ್‌ 4811 


ಶ್ರೀ ದಾಮೋದರನ ದರ್ಶನ ಮಾಡಿದರೆ ಪ್ರಸನ್ನನಾಗಿ ನಿರ್ಮಲಮತಿಯನ್ನು 
ಕರುಣಿಸುವನು. 


-104- 


ಉತಾನದ್ದಾದಶಿ 
ಆ ವ 
ಯೇ ಕುರ್ವಂತಿ ಮಹಾಪೂಜಾಂ ಕಮಲಾವಲ್ಲಭಸ್ಯ ಚ। 
ಮಹಿಮಾನಂ ತು ಸಂಪ್ರಾಪ್ಯ ಮೋದಂತೇ ಪಿತೃಭಿಃ ಸಹ 491 
ರಮಾಪತಿಯ ಮಹಾಪೂಜೆಯನ್ನು ಮಾಡಿದವನು ಪಿತೃಗಳೊಂದಿಗೆ 
ಮಹಿಮೆಯನ್ನು ಹೊಂದುವನು. 
ಯೇ ಕುರ್ವಂತಿ ಮಹಾಭಾಗ ಪೂಜನಂ ಪರಮಾತ್ಮನಃ । 
ಧಾತ್ರೀಛಾಯಾಂ ಸಮಾಶ್ರಿತ್ಯ ತೇಷಾಂ ವಿಷ್ಣು ಪ್ರಸೀದತಿ 1501 
ನೆಲ್ಲಿಯ ನೆರಳಲ್ಲಿ ದಾಮೋದರನ ಪೂಜೆ ಮಾಡಿದರೆ ಎಷ್ಟು ಅವರಿಗೆ 
ಪ್ರಸನ್ನನಾಗುವನು. 
ಧಾತ್ರೀಫಲಕೃತಾಂ ಮಾಲಾ ಸೃಂಧೇ ಧೃತ್ವಾ ಸುಕೋಮಲಾಮ್‌ । | 
ಪೂಜಯಂತಿ ಜಗನ್ನಾಥಂ ತೇಷಾಮಿಷ್ಠಪ್ರದಃ ಸಹಿ | WS 1H 
ನೆಲ್ಲಿಯ ಫಲದ ಮಾಲೆಯನ್ನು ಕುತ್ತಿಗೆಯಲ್ಲಿ ಧರಿಸಿ ಶ್ರೀಹರಿಯನ್ನು ಪೂಜಿಸಿದರೆ 
ಅವರಿಗೆ ಶ್ರೀಹರಿಯು ಇಷ್ಟಪ್ರದನಾಗುವನು. 
ಯೇ ವೈ ಪುರುಷಶಾರ್ದೂಲ ವನೇಷು ವಿವಿಧೇಷು ಚ। 
ಧಾತ್ರೀತರುತಲೇ ದೇವಂ ಪೂಜಯಂತಿ ಮಮ ಪ್ರಿಯಃ 521 
ಜೀವೋತ್ತಮನೇ! ನಾನಾ ವನಗಳಲ್ಲಿ ನೆಲ್ಲಿಯ ಬುಡದಲ್ಲಿ ಯಾರು ನನ್ನನ್ನು 
ಪೂಜೆ ಮಾಡುವರೋ ಅವರು ನನಗೆ ಪ್ರಿಯರು. 
ಕಾರ್ತೀಕೇ ವೈಷ್ಣೋ ಲೋಕೋ ಧಾತ್ರೀಛಾಯಾಂ ಗಮಿಷ್ಯತಿ | 
ತತ್ರ ತ್ವಾಯಾಂತಿ ಬ್ರಹಾದ್ಯಾಃ ಹೃಷ್ಟಾಸ್ಪರ್ವಾರ್ಥದಾಯಿನಃ 1531 
ಧಾತ್ರೀವನಂ ಸಮಾಯಾಂತಂ ದೃಷ್ಟಾ ವಿಬುಧನಾಯಕಾಃ । 
ತದ್ವಂಶ್ಯಾನ್ನರಕಾಚ್ಛಿ ಫ್ರಂ ನಯಂತಿ ಸ್ವಗೃಹಾಂಗಣಮ್‌ 1541 
ಕಾರ್ತೀಕ ಮಾಸದಲ್ಲಿ ವೈಷ್ಣವ ನೆಲ್ಲಿಯ ನೆರಳಿಗೆ ಹೋದರೆ ಸರ್ವಾರ್ಥ 
ಪ್ರದರಾದಿ ಬ್ರಹ್ಮಾದಿ ದೇವತೆಗಳು ಹೃಷ್ಟರಾಗಿ ಅಲ್ಲಿಗೆ ಹೋಗುವರು. ಧಾತ್ರೀವನಕ್ಕೆ 


-105- 


ಉತಾನದಾ ದಶಿ 
ಛಿ ವ 


ಬಂದ ಸಜ್ಜನನನ್ನು ಕಂಡು ದೇವತಾ ಶ್ರೇಷ್ಠರು ಕೂಡಲೇ ಅವರ ವಂಶದವರನ್ನೆಲ್ಲ 
ನರಕದಿಂದ ಉದ್ಧರಿಸಿ ತಮ್ಮ ಮನೆಯಂಗಳಕ್ಕೆ ಕರೆದೊಯ್ದರು. 


ಕಾರ್ತೀಕೇ ಮಾಸಿ ಯೇ ವರ್ತ್ಯಾಃ ಸೃಂಧೇ ಧೃತ್ವಾ ವಿಭುಂ ಹರಿಮ್‌ । 
ಧಾತ್ರೀವನಂ ಗಮಿಷ್ಯಂತಿ ತತ್ರೈವ ತು ಹರೇಃ ಪದಮ್‌ ॥551 
ಕಾರ್ತೀಕ ಮಾಸದಲ್ಲಿ ಯಾರು ಭಗವಂತನನ್ನು ಭುಜದಲ್ಲಿ ಹೊತ್ತು 
ಧಾತ್ರೀವನಕ್ಕೆ ಹೋಗುವರೋ ಅವರು ಶ್ರೀಹರಿಯ ಸ್ಥಾನವನ್ನು ಸೇರುವರು. 
ಯೋಗಿನಾಂ ಹೃದೇ ಯದ್ವದ್ಯಥಾ ಸೂರ್ಯೇ ಹರಿಃ ಸ್ವಯಂ I 
ತಥಾ ಧಾತ್ರೀತರೌಚೈವ ಹರಿಸಿ; ಷ್ಠತಿ ಕಾರ್ತಿಕೇ 1561 
ಯೋಗಿಗಳ ಹೃದಯದಲ್ಲಿ, ಸೂರ್ಯಮಂಡಲದಲ್ಲಿ ಹೇಗೆ ಹರಿ ಸ್ವಯಂ 
ಸನ್ನಿಹಿತನಾಗಿರುವನೋ ಹಾಗೆಯೇ ಧಾತ್ರಿ (ನೆಲ್ಲಿ) ವೃಕ್ಚದಲ್ಲಿಯೂ ಕಾರ್ತೀಕ 
ಮಾಸದಲ್ಲಿ ಶ್ರೀಹರಿಯು ನೆಲೆಸಿರುವನು. 
ಧಾತ್ರೀವನಂ ಸಮಾಶ್ರಿತ್ಯ ಪೂಜಯೇತ್ಪುರುಷೋತ್ತಮಮ್‌ । 
ತಂ ದಾಮೋದರ ನಾಮಾನಂ ಅರ್ಫ್ಯಪಾದ್ಯವಿಧಾನತಃ 571 
ಧಾತ್ರೀವನ! ನಮಸ್ತೇಸ್ತು ಧಾತ್ರಿಛಾಯಾಧಿವಾಸಿನೇ | 
ಧಾತ್ರೀಫಲಕೃತಾಹಾರೋ ನರೋ ಭವತಿ ಮುಕ್ತಿಭಾಕ್‌ ॥58॥ 
ಧಾತ್ರೀವನದಲ್ಲಿದಾಮೋದರನನ್ನು ಪೂಜಿಸಿ, ನನ್ನನ್ನು ಕಾಪಾಡೆಂದು ಪ್ರಾರ್ಥಿಸಿ, 
ಧಾತ್ರೀ ಫಲವನ್ನು ಸ್ವೀಕರಿಸಿದ ನರನು ಪಾಪದಿಂದ ಬಿಡುಗಡೆಗೊಳ್ಳುವನು. 
ವೈಶ್ವದೇವಂ ತತಃ ಕೃತ್ತಾ } ಪೂಜಯೇದನ್ಯದೇವತಾಃ । 
ಬಳಿಕ ವೈಶ್ವದೇವವನ್ನು ಮಾಡಿ ಇತರ ಪರಿವಾರ ದೇವತೆಗಳನ್ನು ಪೂಜಿಸಬೇಕು. 
ಛಾಯಯಾ ಫಲಪುಷಾದ್ಯೈಃ ಪ್ರಾಣಿನಾಮುಪಕಾರಿಣಿ । 
ಬಲಿಂ ಗೃಹೀತ್ವಾ ಮುದ್ಧತ್ತಂ ರಕ್ಷ ಮಾಂ ವನದೇವತೇ 591 


ನೆರಳು, ಹಣ್ಣು-ಹೂಗಳಿಂದ ಪ್ರಾಣಿಗಳಿಗೆ ಉಪಕಾರಿಯಾದ ವನದೇವತೆಯೇ, 
ನನ್ನ ಪೂಜೆಯನ್ನು ಸ್ವೀಕರಿಸಿ ನನ್ನನ್ನು ರಕ್ಷಿಸು. 
ಗಂಧಾಕ್ಚತಾನ್‌ ತಥಾ ದತ್ವಾ ವಿಪ್ರೇಭ್ಯಃ ಪದ್ಮಸಂಭವ । 
ಬ್ರಾಹ್ಮಣಾನ್‌ ಭೋಜಯೇತಶ್ಥಾತ್‌ ಸ್ವಯಂ ಭುಂಜೀತ ಬಂಧುಭಿಃ ॥ 
ಬ್ರಾಹ್ಮಣರಿಗೆ ಗಂಧಾಕ್ಷತೆಯನ್ನು ಕೊಟ್ಟು ಭೋಜನ ಮಾಡಿಸಿ ಬಂಧುಗಳಿಂದ 
ಕೂಡಿಕೊಂಡು ತಾನು ಭೋಜನ ಮಾಡಬೇಕು. 
ದಾಮೋದರಪ್ರಸಾದೇನ ಜ್ಞಾನೀ ಭೂತ್ವಾ ಪರಂ ಪದಮ್‌ । 
ಗತ್ವಾ ಚ ಮೋದತೇ ತತ್ರ ಭವಬಂಧವಿವರ್ಜಿತಃ 1601 
ದಾಮೋದರನ ಅನುಗ್ರಹದಿಂದ ತತ್ವಜ್ಞಾನಿಯಾಗಿ ಸಂಸಾರದ ಬಿಡುಗಡೆ 
ಹೊಂದಿ ಭಗವಂತನ ಲೋಕವನ್ನು ಹೊಂದಿ ಸುಖಪಡುವನು. 
॥ ಇತಿ ಶ್ರೀಪಂಚರಾತ್ರಾಗಮೇ ಭರದ್ವಾಜಸಂಹಿತಾಯಾಂ 
ಕಾರ್ತೀಕಮಾಸಮಾಹಾತ್ಮ್ಯೇ ವನಭೋಜನಮಾಹಾತ್ಮ್ಯಂ ನಾಮ 


ಚತುರ್ದಶೋತಧ್ಯಾಯಸಃ ॥ 
* % % ಸೇ ಶೇ 


-107- 


ಉತಾನದಾ ದಶಿ 
ಇ ವ 


ಅಡುಗೆಗಳು 


2 ಕೋಸಂಬರಿಗಳು 
2 ಪಲ್ಯಗಳು 
ಚಟ್ನಿಗಳು 
ಗೊಜ್ಜುಗಳು 

ಇಡ್ಲಿ 

ಗೋಡಂಬಿ ಪಾಯಸ 
ಸಕ್ಕರೆ ಹೋಳಿಗೆ 
ಬೂದುಗುಂಬಳ ಹಲ್ವ 
ಬೇಸನ್‌ ಉಂಡೆ 
ಬಿಸಿಬೇಳೆಬಾತ್‌ 
ಬಾದಾಮಿ ಹಾಲು 
ರಸಾಯನಗಳು 


* ೫% ೩ ೫% %&$ 3% FE OF FF ೩% *%& 


-109- 


ಉತಾನದಾದಶಿ 
ಛಿ “ವ 


ಯಸರ್ವಗುಣಸಂಪೂರ್ಣಃ ಸರ್ವದೋಷಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಸದ್ಯುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತೃಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
%%3%% 


ಉತ್ಸಾನದ್ದಾ ಿದಶಿ ಪೂಜೆ ಎಂಬ ಈ ಕೃತಿಯು ಅಸ್ನದುರ್ವಂತರ್ಗತರಾದ 
ಹನುಮದ್ಭೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


“ಜು ಜು ಬು 


-110- 


ಮಮ ಸ್ವಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಜ ' 


ಕ್ವಮಾರ್ಗದರ್ಶನೀ 


ಕ 


ಭಾದ್ರಪದ || ಶುದ್ಧ || ಚತುರ್ಥೀ 


ಕ್ಕಾಗಿ ಶಾ 


UW 

J 

3 
ಗ್ದ 
7 
[ನ 

ಲ 
‘B 
a 


ಪರಿಪೂರ್ಣಫಲ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರ ಕ್ಲ್ಷಮಾರ್ಗದರ್ಶಿನೀ 


ಗಣೇಶಚತುರ್ಥೀ 


ಭಾದ್ರಪದ ॥ ಶುಕ್ಲಪಕ್ಚ 11 ಚತುರ್ಥೀ 


ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಕ್ರಮಾರ್ಗದರ್ಶನೀ 
ಭಾದ್ರಪದ || ಶುದ್ಧ || ಚತುೀಣ 


೯ 


ಕ್ಕಾಗಿ ಶಾ 


UW 

a 
ಟಿ 
ಗ್ಗ 
ಲಿ 
B 

ಲ್ವ 
I 
q 


ಪರಿಪೂರ್ಣಫಲ 


ಗಣೇಶಚತುರ್ಥೀ ಶಾಲಿವಾಹನ ಶಕೆ ೧೯೪೩ ಶಾರ್ವರಿ॥ ಶ್ರಾವಣ ॥ 
ಶುದ್ಧ ॥ ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ!। ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ :೨೦೨೦ 
ಪುಟಗಳು ೧೬೮ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ :ಸುಬಣ್ಣ ಕೆಂಪದಾಳಿಹಳಿ,, 
ew ಬಣ ೪ 


ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


, ಹರಿಭಕ್ತರಾದ ದಿ ॥ ಶ್ರೀ ಪರಿಗಿ ಭೀಮಾಚಾರ್‌ ಹಾಗೂ ದಿ॥ ಶ್ರೀಮತಿ ಪರಿಗಿ ಶೇಷಮ್ಮ 


ಶ್ರೀ ಪಿ.ಜಿ. ನರಸಿಂಹಮೂರ್ತಿ ಮತ್ತು ಶ್ರೀಮತಿ ಶಕುಂತಲಾ, ಹಿಂದೂಪುರ 
ಇವರು ತಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮನವರಾದ ದಿ ॥ ಶ್ರೀ ಪರಿಗಿ ಭೀಮಾಚಾರ್‌ 
ಹಾಗೂ ದಿ। ಶ್ರೀಮತಿ ಪರಿಗಿ ಶೇಷಮ್ಮಇವರುಗಳ ಸ್ಮರಣಾರ್ಥ ಈ ಕೃತಿಯ ಸೇವೆಯನ್ನು 
ಸಲ್ಲಿಸಿರುತ್ತಾರೆ. 


ಗಣೇಶಚತುರ್ಥಿಯ ದಿವಸ "ಮಹಾಗಣಪತಯೇ ನಮಃ'' ಎಂಬ 
ಮಂತ್ರವನ್ನು ನಿರಂತರ ಮನದಲ್ಲಿ ಜಪಿಸುತ್ತಿರಬೇಕು. ಹರಿಕಥಾಮೃತಸಾರದ 
ವಿಫ್ತೇಶ್ವರಸಂಧಿಯನ್ನು ೨೧ ಬಾರಿ ಪಠಿಸಬೇಕು. 


ಪುರುಷರು "ಕಿಪ್ರಪ್ರಸಾದ'ಮಂತ್ರವನ್ನು ೮,೦೦೦ ಜಪಿಸಿ ಹೋಮ 


ಮಾಡಬೇಕು. ಪ್ರಾತಃಕಾಲದಲ್ಲಿ ಎದ್ದ ಕೂಡಲೇ ಮಹಾಗಣಪತಿಯ 
ಸ್ವರೂಪವನ್ನು ಆಪಾದಮಾೌಲಿಪರ್ಯಂತವಾಗಿ ಧ್ಯಾನಮಾಡಿ 
ಗಣೇಶಚತುರ್ಥಿಯ ಆಚರಣೆಯ ಸಂಕಲವನ್ನು ಮರೆಯದೇ ಮಾಡಬೇಕು. 
ಮಲಗುವಾಗ ಸಕಲ ಸತ್ಕರ್ಮಗಳನ್ನು ಶ್ರೀಕೃಷ್ಣಾರ್ಪಣ ಎನ್ನಬೇಕು. 


ವಿಷಯಾನುಕ್ರಮಣಿಕೆ 


ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 

ಗಣಪತಿಪೂಜೆಗೆ ಸಿದ್ಧತೆಗಳು 

ಗಣಪತಿ ಪೂಜಾವಿಧಾನ 

ವರಾಹಪುರಾಣದಲ್ಲಿ ಗಣಪತಿಯ ಹುಟ್ಟಿನ ಬಗ್ಗೆ 

ಗಣಪತಿ ವ್ರತದ ಕಥೆ 

ಚತುರ್ಥಿಯಂದು ಚಂದ್ರದರ್ಶನ ಮಾಡಬಾರದು 
ಸ್ಕಮಂತಕೋಪಾಖ್ಯಾನಮ್‌ 

ಗಣಪತಿಯನ್ನು ಪೂಜಿಸುವವರು ಇದನ್ನು ಮರೆಯಬಾರದು 
ಗಣಪತಿಯ ಚರಿತ್ರೆ 

ಭಾಗವತದಲ್ಲಿ ಸ್ಯಮಂತಕೋಪಾಖ್ಯಾನ 

ವಿನಾಯಕ ಕಥಾ 

ಗಣಪತಿಯ ಕುರಿತಾದ ಹಾಡುಗಳು-ವಿಫ್ನೇಶ್ವರಸ್ತೋತ್ರ ಸಂಧಿ 


ಶ್ರೀ ವಿನಾಯಸಸ್ತುತಿ 


121 


153 


159 


ಮುನ್ನುಡಿ 


ಉದ್ದೇಶಿತಕಾರ್ಯಗಳು ನೆರವೇರದೇ ಇದ್ದಾಗ, ನಡೆಯುತ್ತಿರುವ ಕಾರ್ಯಗಳಿಗೆ 
ವಿಘ್ನವು ಎದುರಾದಾಗ ಅನಿರೀಕ್ಷಿತ ಅಪಾಯಗಳ ಭಯವುಂಟಾದಾಗ, 
ಮಂದಗತಿಯ ಕಾರ್ಯವು ಶೀಘ್ರದಲ್ಲಿ ಮುಕ್ತಾಯವಾಗಬೇಕೆಂದಾಗ, ಜಾತಕದಲ್ಲಿ 
ಕೇತುಗ್ರಹದಿಂದ ಉಂಟಾಗುವ ದೋಷಗಳಿಗೆ ಪರಿಹಾರದ ಅಪೇಕ್ಷೆ ಇದ್ದಾಗ, 
ಸತ್ಕೀರ್ತಿ ಸತಂಪತ್ತುಗಳ ಬಯಕೆ ಉಂಟಾದಾಗ ಗಣೇಶನನ್ನೇ ಶರಣೆನ್ನಬೇಕು. 
ಗಣೇಶನನ್ನೇ ಆರಾಧನೆ ಮಾಡಬೇಕು. ವರ್ಷದಲ್ಲೊಮ್ಮೆ ಬರುವ 
ಗಣೇಶಚತುರ್ಥಿಯನ್ನಾದರೂ ಸಂಪೂರ್ಣ ಪ್ರಯತ್ನದಿಂದ ಭಕ್ತಿಶ್ರದ್ಧಾಪೂರ್ವಕವಾಗಿ 
ಆಚರಿಸಬೇಕು. ಅದಕ್ಕಾಗಿ ಈ ಕಿರುಹೊತ್ತಿಗೆಯನ್ನು ಸಿದ್ಧಪಡಿಸಲಾಗಿದೆ. 


ಗಣೇಶವ್ರತದ ಪೂಜೆಯೂ ಸೇರಿದಂತೆ ಪ್ರತಿಯೊಂದು ಧಾರ್ಮಿಕ- 
ಪೂಜೆಗಳನ್ನೂ ಶಾಸ್ತ್ರದಲ್ಲಿ ವಿಧಿಸಿರುವ ನಿಯಮಗಳನ್ವಯ ಮಾಡಿದಾಗ ಮಾತ್ರವೇ 
ಪ್ರೇಯಸ್ತು-ಶ್ರೇಯಸ್ಸು ಉಂಟಾಗುವುದು. ಇಲ್ಲವಾದಲ್ಲಿ ಇಹಲೋಕದಲ್ಲಾಗಲೀ, 
ಪರಲೋಕದಲ್ಲಾಗಲೀ ಸುಖವಿಲ್ಲ. ಇಂದಿನ ಸಮಾಜದಲ್ಲಿ ಪೂಜಿಸುವವರ ಸಂಖ್ಯೆ 
ಬೆಳೆಯುತ್ತಲೇ ಇದೆ. ಮನಬಂದಂತೆ ಮೂರ್ತಿ ಮಾಡಿ, ತಲೆಗೆ ತೋಚಿದಂತೆ 
ಅಲಂಕರಿಸಿ, ಪವಿತ್ರ ಮಂತ್ರಗಳಿಲ್ಲದೆಯೇ ಮಾಡುವ ಪೂಜೆಯಿಂದ 


ದೇಶವಿಪ್ಸವವಾಗುತ್ತದೆ. 


ಈ ಕೃತಿಯಲ್ಲಿ ತನಗೂ, ತನ್ನವರಿಗೂ, ಎಲ್ಲರಿಗೂ ಹಿತವಾಗುವಂತೆ ಶಾಸ್ತಸಮತ್ರ- 
ಪೂಜೆಯನ್ನು ಮಾಡುವ ವಿಧ-ವಿಧಾನಗಳನ್ನು ಎಚ್ಚರಿಕೆಯಿಂದ ನಿರೂಪಿಸಲಾಗಿದೆ. 


ಗಣಪತಿಯ ಪೂಜೆಯನ್ನು ಭಕ್ತಿಯಿಂದ ಮಾಡುವುದಕ್ಕುಗಿ ಗಣಪತಿಯ ಚರಿತ್ರೆ, 
ಗಣಪತಿಯ ಮಹಿಮೆಗಳನ್ನು ಈ ಕಿರುಹೊತ್ತಿಗೆಯಲ್ಲಿ ನೀಡಲಾಗಿದೆ. ಪೂಜೆಯನ್ನು 


5- 


ಗಣೇಶಚತುರ್ಥೀ 


ಆಚರಿಸುವ ಮೊದಲು ಪ್ರತಿಯೊಬ್ಬರೂ ಕೂಡ ಅವನ ಮಹಿಮೆ ಮತ್ತು ಚರಿತ್ರೆಗಳನ್ನು 
ಓದಬೇಕು. ಪೂಜೆಯು ಮುಗಿದ ಮೇಲೆ ಅವನ ಪ್ರೀತ್ಯರ್ಥವಾಗಿ ಶ್ರೀಕೃಷ್ಣಪರಮಾತ್ಮನ 
ಸ್ಯಮಂತಕೋಪಾಖ್ಯಾನವನ್ನು ಪಠಿಸಬೇಕು. 


ವ್ರತರಾಜ, ಚತುರ್ವರ್ಗಚಿಂತಾಮಣಿ, ಧರ್ಮಶಾಸ್ತ್ರದ ಇತಿಹಾಸ ಮೊದಲಾದ 
ಪುಸ್ತಕಗಳ ಆಧಾರದಲ್ಲಿ ಅನೇಕ ಸಂಪ್ರದಾಯಗಳ ಮಾಹಿತಿಯನ್ನು ಸಂಗ್ರಹಿಸಿ ಅನೇಕ 
ಪುರಾಣಗಳನ್ನು ಪರಿಶೀಲನೆ ಮಾಡಿ ಈ ಪುಸ್ತಕವನ್ನು ಸಿದ್ಧಗೊಳಿಸಲಾಗಿದೆ. 
ಪ್ರತಿಯೊಬ್ಬರೂ ಇದರ ಸದುಪಯೋಗವನ್ನು ಪಡೆದಕೊಂಡು ಗಣಪತಿಯ ವಿಶೇಷ 
ಅನುಗ್ರಹಕ್ಕೆ ಪಾತ್ರರಾಗಿ ಧನ್ಯರಾಗೋಣ. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಹಿಂದೂಪುರ ನಗರವಾಸಿ 
ಶ್ರೀ ಪಿ.ಜಿ. ನರಸಿಂಹಮೂರ್ತಿ ಮತ್ತು ಶ್ರೀಮತಿ ಶಕುಂತಲಾ ದಂಪತಿಗಳಿಗೆ ಆಯುಷ್ಯ 
ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು 
ಪ್ರಾರ್ಥಿಸುವುದರ ಜೊತೆ ಇವರ ದೊಡ್ಡಪ್ಪ ಮತ್ತು ದೊಡ್ಡಮ್ಮನವರಿಗೆ ಈ 
ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಗಣೇಶಚತುರ್ಥೀ 
ಪೂಜೆಗೆ ಬೇಕಾಗುವ ಸಾಮಗ್ರಿಗಳು 
ಪಂಚಪಾತ್ರೆ , ಉದ್ದರಣೆ, ಅರ್ಫ್ಯಪಾತ್ರೆ , ಕಲಶ, ಹೊಸವಸ್ತ್ರ, ಮಣೆ, 


ಹಾಲು ಮೊಸರು, ತುಪ್ಪ ಜೇನುತುಪ್ಪ , ಬೆಲ್ಲ, ಎಳನೀರು, 
ಕುಂಕುಮದ ಎರಡು ಗೆಜ್ಜೆ ವಸ್ತ್ರ , ಅರಿಶಿನ ಕುಂಕುಮ, ಮಂತ್ರಾಕೃತೆ. 


* ಬ್ರ + Fx 


ಭಗವಂತನಿಗೆ ಸಮರ್ಪಿಸಿದ ಎರಡು ಯಜೊ ್ಲೀಪವೀತ, ಗಂಧ, ಅಕ್ಷತೆ, ಹೂವು 
ಮೊದಲಾದ ಹರಿನಿರ್ಮಾಲ್ಯಗಳು. ಭಗವಂತನಿಗೆ ಅರ್ಪಿತವಾದ ಎಲ್ಲಬಗೆಯ 
ಹೂವುಗಳು, ಎಲ್ಲ ಬಗೆಯ ಪತ್ರೆಗಳು. 


ಸೇ ಕರ್ಪೂರ, ಮಂಗಳಾರತಿಯ ಬತ್ತಿಗಳು, ಮಂಗಳಾರತಿತಟ್ಟೆ | ವೀಳ್ಯದೆಲೆ, ಅಡಿಕೆ, 
ಹೂಮಾಲೆಗಳು, ಹಣ್ಣುಗಳು, ಬಾಳೆ ಎಲೆ. 


೫. ದೀಪದ ಕಂಬಗಳು, ತೆಂಗಿನ ಕಾಯಿ, ಬಾಳೆ ಹಣ್ಣು, ಖರ್ಜೂರ, ವಾಯನ 
ದಾನಕ್ಕೆ ಉಪಯುಕ್ತವಾದ ಎಲ್ಲಾ ಸಾಮಗ್ರಿಗಳು. 

೫ ೨೧ ಗರಿಕೆ. 

% ೨೧ ಮೋದಕ, ೨೧ ಕಡುಬು, ಪಂಚಭಕ್ಚ್ಯ ಪರಮಾನ್ನ. 


ಜು ಬು ಬು ಬು ಚ 


ಗಣೇಶಚತುರ್ಥೀ 


ಗಣಪತಿಪೂಜೆಗೆ ಸಿದ್ಧತೆಗಳು 


೧. ಗಣಪತಿ ಪೂಜೆಯಿಂದ ಎಲ್ಲಾ ವಿಷುಗಳೂ ಪರಿಹಾರವಾಗುತ್ತವೆ. ಆದ್ದರಿಂದ 
ಬಹಳ ಶ್ರದ್ಧೆಯಿಂದ ಯಥಾಶಕ್ತಿ ವೈಭವೋಪೇತವಾಗಿ ಗಣಪತಿಯ ಪೂಜೆಯನ್ನು 
ಮಾಡಲು ಮನಸಿನ ಸಿದ್ಧತೆಯನ್ನು ಮೊಟ್ಟಮೊದಲು ಮಾಡಿಕೊಳ್ಳಬೇಕು. 
ಯಾವ ರೀತಿಯಾಗಿ ಪೂಜೆ ಮಾಡುವುದರಿಂದ ಗಣಪತಿಯು ಪ್ರಸನ್ನನಾಗುತ್ತಾನೆ 
ಎಂಬುದನ್ನು ಹತ್ತಾರು ದೃಷ್ಟಿಕೋನಗಳಿಂದ ಆಲೋಚನೆ ಮಾಡಬೇಕು. ಬಲ್ಲವರ 
ಬಳಿ ಕೇಳಿ ತಿಳಿದುಕೊಳ್ಳಬೇಕು. ಮನೆಯಲ್ಲಿರುವ ಪ್ರತಿಯೊಬ್ಬರೂ ಶ್ರದ್ಧೆಯಿಂದ 
ಪೂಜೆಯಲ್ಲಿ ಪಾ ಲ್ಲೊಳ್ಳುವಂತೆ ಉತ್ಸಾಹವನ್ನು ತುಂಬಬೇಕು. 
ಶಾಸ್ತ್ರ ನಿಯಮಗಳನ್ನು ಅನುಸರಿಸಿದರಷ್ಟೇ ಸಾರ್ಥಕ. ಇಲ್ಲದಿದ್ದರೆ ಮಹಾ 
ಅನರ್ಥಕ ಎಂಬುದನ್ನು ಮರೆಯಬಾರದು. 


೨. ವಾಯನದಾನವನ್ನು ಯಾವ ಬ್ರಾಹ್ಮಣನಿಗೆ ನೀಡಬೇಕೆಂಬುದನ್ನು ಖಚಿತ- 
ಪಡಿಸಿಕೊಳ್ಳಬೇಕು. ಹಾಗೂ ಯಾವುದೇ ವ್ರತವು ಸಾರ್ಥಕವಾಗಬೇಕೆಂದರೆ 
ದಂಪತಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ಯಥೇಚ್ಛ ಭೋಜನವನ್ನು ಮಾಡಿಸಿ 
ದಾನಗಳನ್ನು ಮಾಡಬೇಕು. ಅದಕ್ಕಾಗಿ ಸತ್ತಾತ್ರರಾದ ಬ್ರಾಹ್ಮಣ-ಮುತ್ತೈ ದೆಯರ 
ಮನೆಗೆ ತೆರಳಿ ಅವರನ್ನು ಆಹ್ವಾನ ಮಾಡಬೇಕು. 

೩. ಬ್ರಾಹ್ಮಣ-ಮುತ್ತೈ ದೆಯರು ದೊರಕದಿದ್ದಲ್ಲಿಯೋಗ್ಯ ವಟುವನ್ನು ಆಹ್ವಾ _ನಮಾಡಿ 
ಭೋಜನವನ್ನು ನೀಡಬೇಕು. ಅದೂ ಸಾಧ್ಯವಾಗದಿದ್ದಲ್ಲಿ ಸತ್ಪಾತ್ರರು 
ಇರುವಲ್ಲಿಯೇ ತೆರಳಿ ಸ್ವಯಂಪಾಕಕ್ಕೆ ಉಪಯುಕ್ತವಾದ ದವಸ-ಧಾನ್ಯಗಳನ್ನು 
ದಕ್ಷಿಣಾ ಸಹಿತವಾಗಿ ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. 
ಅನ್ನದಾನವನ್ನು ಮಾಡದೇ ವ್ರತ, ಹೋಮಾದಿಗಳನ್ನು ಆಚರಿಸಿದರೆ ಫಲವು 
ದೊರಕುವುದಿಲ್ಲ. 


ಗಣೇಶಚತುರ್ಥೀ 


೪. 


೧೦. 


೧೧. 


ಯಾವುದೇ ದೇವತೆಗಳ ಪೂಜೆಯನ್ನು ಭಗವಂತನೇ ಅಂತರ್ಯಾಮಿಯಾಗಿ 
ನಿಂತು ಸ್ವೀಕರಿಸುತ್ತಾನೆ. ಆ ವ್ರತದಲ್ಲಿ ನೀಡುವ ದಕ್ಷಿಣೆಯಲ್ಲಿ ಲಕ್ಷ್ಮೀದೇವಿಯು 
ನೆಲೆಸಿರುತ್ತಾಳೆ. ಈ ಅನುಸಂಧಾನದಿಂದ ಪೂಜೆ, ವ್ರತ, ಹೋಮ 
ಹವನಾದಿಗಳನ್ನು ಆಚರಿಸಬೇಕು. 


ಗಣೇಶಚತುರ್ಥಿಯ ದಿವಸ ಪ್ರಾತಣಾಲದಿಂದ ಮಧ್ಯಾಹ್ನದ ತನಕ ಯಾವುದೇ 
ಇತರ ವ್ಯವಹಾರವನ್ನು ಇಟ್ಟುಕೊಳ್ಳದೇ, ಕೇವಲ ಹಬ್ಬದ ಆಚರಣೆಯಲ್ಲಿಯೇ 
ಸಮಯವನ್ನು ವಿನಿಯೋಗ ಮಾಡುವಂತೆ ಮತ್ತು ಪೂಜಾಸಮಯದಲ್ಲಿ 
ಯಾವುದೇ ಅಡ್ಡಿಗಳು ಬಾರದಂತೆ ಮೊದಲೇ ಎಚ್ಚರವಹಿಸಬೇಕು. 


ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಹಿಂದಿನ ದಿವಸವೇ ಸರಿಯಾದ ಕ್ರಮದಲ್ಲಿ 
ಹೊಂದಿಸಿಕೊಳ್ಳಬೇಕು. ಆಗಷ್ಟೇ ವ್ರತವು ಸಾಂಗೋಪಾಂಗವಾಗಿ ನೆರವೇರುತ್ತದೆ. 


ಪೂಜಾಮಂಟಪವನ್ನು ಮತ್ತು ಅದರಲ್ಲಿ ದೇವತಾಮೂರ್ತಿಯನ್ನು ಮತ್ತು 
ಆವಾಹನಾಕಲಶವನ್ನು ಪೂರ್ವಕ್ಕೆ ಅಭಿಮುಖವಾಗಿ ಇಡುವುದೇ ಉತ್ತಮಪಕ್ಷ 
ಉತ್ತರ ದಿಕ್ಕಿಗೆ ಇಡುವುದು ಮಧ್ಯಮಪ್ಷೆ. 

ಕದ್ದಹೂವನ್ನು, ಕೊಂಡ ಹೂವನ್ನು ಕೂಡ ಪೂಜೆಗೆ ಬಳಸುವುದು ಶ್ರೇಷ್ಠವಲ್ಲ. 
ಎಂಬುದಾಗಿ ಶಾಸ್ತ್ರಗ್ರಂಥಗಳು ತಿಳಿಸುತ್ತವೆ. 

ಗಣಪತಿಯ ಪ್ರತಿಷ್ಠಾಪನೆಗಾಗಿ ಸಿದ್ಧಗೊಳಿಸಿದ ಮಂಟಪದಲ್ಲಿ ಯಾವುದೇ 
ಪ್ಲಾಸ್ಟಿಕ್‌ ವಸ್ತುಗಳು, ಪ್ಲಾಸ್ಟಿಕ್‌ ಫೋಟೋಗಳು ಮತ್ತು ಪ್ಲಾಸ್ಟಿಕ್‌ ರಂಗೋಲಿಗಳು 
ಇಡುವುದು ಉತ್ತಮಪಕ್ಕವಲ್ಲ. 

ಗಣಪತಿಗೆ ನೈವೇದ್ಯ ಮಾಡುವ ಮೋದಕ, ಕಡಬು, ಹೋಳಿಗೆ ಮೊದಲಾದ 
ಭಕ್ಷ 5ಧೋಜ್ಯಗಳನ್ನು ಹಣ ಕೊಟ್ಟು ತರಬಾರದು. ಶಕ್ತಿಗೆ ತಕ್ಕಂತೆ ತಾವೇ 
ಭಕ್ಷ್ಯಗಳನ್ನು ಸಿದ್ಧಪಡಿಸಬೇಕು. 

ಗಣೇಶಚತುರ್ಥಿಯಂದು ೨೧ ಮೋದಕಗಳು, ೨೧ ಕಡಬುಗಳು, 
೨೧ ವಳ್ಯೆದೆಲೆಗಳು, ೨೧ಬೆಲ್ಲದ ಅಚ್ಚು ತಿ ಪಂಚಕಜ್ಜಾಯ, ೨೧ ಕಬ್ಬು , 


-10- 


ಗಣೇಶಚತುರ್ಥೀ 


೧೨. 


೧೩. 


೧೪. 


೧೫. 


೧೬. 


೨೧ ಬಾಳೆಯ ಹಣ್ಣು ಯಥಾಶಕ್ತಿ ಉಳಿದ ಹಣ್ಣುಗಳು ಇವುಗಳನ್ನು ನೈವೇದ್ಯ 
ಮಾಡಬೇಕು. ಅದಕ್ಕಾಗಿ ಪೂರ್ವಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. 


ಗಣಪತಿಯ ಮಂಟಪಕ್ಕೆ ಎರಡು ಬಾಳೆಯ ಕಂದುಗಳನ್ನು ಕಟ್ಟಬೇಕು; ಮಾವಿನ 
ಚಿಗುರಿನ ತೋರಣವನ್ನು ಕಟ್ಟಬೇಕು. ಹಲಸು, ಅಶ್ವತ್ಥ ಮೊದಲಾದ 
ಚಿಗುರುಗಳು ದೊರೆತರೆ ಅವುಗಳಿಂದಲೂ ಕೂಡ ಸಿಂಗರಿಸಬೇಕು. 
ಸುಂದರವಾದ ರಂಗವಲ್ಲಿಯಿಂದ ವೈಭವವು ಹೆಚ್ಚುವಂತೆ ಪ್ರಯತ್ನಪಡಬೇಕು. 
ಮಂಟಪದ ಮಧ್ಯದಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಅಥವಾ ತಾಮ್ರದ ತಟ್ಟೆಯಲ್ಲಿ 
ಅಕ್ಕಿಯನ್ನು ಇಡಬೇಕು. ಅದರಲ್ಲಿ ಅರಿಶಿನದ ಕೊಂಬು, ಅಡಿಕೆ ಹಾಗೂ 
ಸುವರ್ಣ ಅಥವಾ ಬೆಳ್ಳಿಯ ನಾಣ್ಯಗಳನ್ನು ಇಡಬೇಕು. 


ಗಣಪತಿಯ ಮೂರ್ತಿಯನ್ನು ಇಡುವ ಸ್ಥಳದಲ್ಲಿ ಆವಾಹನಾಕಲಶವನ್ನು ಕೆಲವರು 
ಇಡುತ್ತಾರೆ. ಇದರಲ್ಲಿಯೂ ಸಕಲದೇವತೆಗಳ ಜೊತೆ ಗಣಪತಿಯು ಸನ್ನಿಹಿತನಾ- 
ಗುವನೆಂದು ತಿಳಿಯುತ್ತಾರೆ. ಪೂಜಾಕ್ರಮದಲ್ಲಿ ತಿಳಿಸುವಂತೆ ಆ ಕಲಶದಲ್ಲಿ 
ನೀರನ್ನು ತುಂಬಿಸಿ, ತೆಂಗಿನಕಾಯಿ, ನಾಣ್ಯ, ಪಂಚಪಲ್ಲವಗಳು, 
ತೆಂಗಿನಕಾಯಿಗಳನ್ನು ಇಡಬೇಕು. ಅರಿಶಿನ, ಕುಂಕುಮಗಳಿಂದ ಕಲಶವನ್ನು 
ತೆಂಗಿನಕಾಯಿಯನ್ನು ಅಲಂಕರಿಸಬೇಕು. ಯಾವುದೇ ಕಾರಣಕ್ಕೂ ಆವಾಹನೆಯ 
ಅನಂತರ ಈ ಕಲಶವನ್ನಾಗಲೀ, ಗಣಪತಿಯ ಮೂರ್ತಿಯನ್ನಾಗಲೀ ಸ್ಥಾನಪಲ್ಲಟ 
ಮಾಡಬಾರದು. 

ಹಿಂದಿನ ದಿವಸವೇ ಗಣಪತಿಯ ಮೂರ್ತಿಯನ್ನು ಗೌರವಭಾವದಿಂದ ಮನೆಗೆ 
ತರಬೇಕು. ತರುವಾಗಲೂ ಕೂಡ ದವಸ, ಧಾನ್ಯಗಳಿಂದ ಕೂಡಿರುವ 
ತಟ್ಟೆಯಲ್ಲಿಟ್ಟು "ನಮ್ಮ ಉದ್ಧಾರಕ್ಕಾಗಿ ಗಣಪತಿಯು ನಮ್ಮ ಮನೆಗೆ 
ಆಗಮಿಸುತ್ತಿದ್ದಾನೆ' ಎಂದು ಅನುಸಂಧಾನ ಮಾಡಿಕೊಂಡು ತರಬೇಕು. 
ಕುಂಬಾರನ ಮನೆಯಿಂದ ಗಣಪತಿಯನ್ನು ತಂದಾಗ ದ್ವಾರದಲ್ಲಿ ಕದಲಾರತಿ- 
ಯನ್ನು ಮಾಡಿ, ಮನೆಯನ್ನು ನೋಡುವಂತೆ ಗಣಪತಿಯ ಮುಖವನ್ನಿಟ್ಟು 
ತರಬೇಕು. ಕೈಚೀಲಗಳಲ್ಲಿ, ಬಾಕ್ಸ್‌ ಮೊದಲಾದವುಗಳಲ್ಲಿ ಹೇಗೆ ಬೇಕಾದರೂ 
ಹಾಗೆ ಗಣಪತಿಯನ್ನು ತರಬಾರದು. 


-11- 


ಗಣೇಶಚತುರ್ಥೀ 


೧೭. 


೧೮ 


೧೯. 


೨೦. 


೨೧. 


ತಂದಂತಹ ಗಣಪತಿಯ ವಿಗ್ರಹದಲ್ಲಿ ಅವಲಕ್ಷಣಗಳು ಇರಬಾರದು. 


ಯಾವುದೇ ಅಂಗವು ಛಿದ್ರವಾಗಿರಬಾರದು ಮತ್ತು ಭಿನ್ನವಾಗಿರಬಾರದು. 
ಇದನ್ನು ಗಮನಿಸಬೇಕು. 


. ಈಗಿನ ಕುಂಬಾರರು ತಮ್ಮ ಮನಸಿಗೆ ಬಂದಂತೆ, ಅಥವಾ ಆಯಾ ಜನರ 


ಅಪೇಕ್ಷೆಗೆ ತಕ್ಕಂತೆ ವಿಗ್ರಹಗಳನ್ನು ರಚನೆ ಮಾಡಿರುತ್ತಾರೆ. ಶಾಸ್ತ್ರದಲ್ಲಿ ಹೇಳಿದ 
ಕ್ರಮದಲ್ಲಿಯೇ ವಿಗ್ರಹಗಳಿರಬೇಕು; ಅಂಥ ವಿಗ್ರಹಗಳನ್ನೇ ತರಬೇಕು. 


ಗಣಪತಿಯು ಕೆಂಪು ಬಣ್ಣದಿಂದ ಕೂಡಿದ್ದಾನೆ. ಅವನು ಉಟ್ಟಿರುವ ವಸ್ತವೂ 
ಕೆಂಪಾಗಿದೆ. ಅವನು ಹೊದ್ದಿರುವ ಶಲ್ಯವೂ ಕೆಂಪಾಗಿದೆ. ಅವನು ಧರಿಸಿರುವ 
ಮಾಲೆಗಳು ಕೂಡ ಕೆಂಪಾಗಿರುತ್ತವೆ ಮತ್ತು ಮೇಲಿನ ಬಲಗೈಯಲ್ಲಿ ಪಾಶವನ್ನು, 
ಮೇಲಿನ ಎಡಗೈಯಲ್ಲಿ ದಂತವನ್ನೂ, ಕೆಳಗಿನ ಎಡಗೈಯಲ್ಲಿ ಅಂಕುಶವನ್ನು, 
ಕೆಳಗಿನ ಬಲಗೈಯಲ್ಲಿ ಅಭಯವನ್ನು ಧರಿಸಿರುವ ಗಣಪತಿವಿಗ್ರಹವೇ 
ಶ್ರೇಷ್ಠವಾಗಿದೆ. ತಂತ್ರಸಾರಸಂಗ್ರಹದಲ್ಲಿ ಇಂಥ ಗಣಪತಿಯ ಮೂರ್ತಿಯನ್ನೇ 
ಧ್ಯಾನ ಮಾಡಬೇಕೆಂದು ಶ್ರೀಮಧ್ವಾಚಾರ್ಯರು ತಿಳಿಸಿದ್ದಾರೆ. ಆದ್ದರಿಂದ 
ಚಕ್ರಶಂಖಾದಿಗಳುಳ್ಳ ಗಣಪತಿಯ ವಿಗ್ರಹವನ್ನು ತರಬಾರದು. 

ಶಕ್ತಿಯಿದ್ದರೆ ಈ ಕ್ರಮದಲ್ಲಿ ಗಣಪತಿಯ ವಿಗ್ರಹಗಳನ್ನು ಸ್ವತಃ ಮಣ್ಣಿನಿಂದ 
ತಯಾರು ಮಾಡಬೇಕು. ಅಥವಾ ಬಣ್ಣವಿಲ್ಲದ ವಿಗ್ರಹಗಳನ್ನು ತಂದು ಅದಕ್ಕೆ 
ಸಿಂಧೂರವನ್ನು ತುಪ್ಪ ಹಾಗೂ ನೀರುಗಳ ಜೊತೆ ಮಿಶ್ರಣ ಮಾಡಿ ಹಚ್ಚಬೇಕು. 
ಜೊತೆಯಲ್ಲಿ ಚಂದನ, ಅರಿಶಿನ, ಕುಂಕುಮಗಳನ್ನು ಬೆರೆಸಿದರೆ ಪಾವಿತ್ರ್ಯ 
ಹೆಚ್ಚುತ್ತದೆ. ಕಣ್ಣಿನ ಕೂದಲು, ಕೂದಲು, ಇವುಗಳಿಗೆ ಕೆಂಪು ಬಣ್ಣವನ್ನು ಹಚ್ಚದೇ 
ಕಪ್ಪುಬಣ್ಣವನ್ನು ಹಚ್ಚಬೇಕು. ಗೋಪೀ ಚಂದನದಿಂದ ದ್ವಾದಶನಾಮಗಳನ್ನು 
ಹಚ್ಚಬೇಕು. ಹಣೆಯಲ್ಲಿ ಊರ್ಧ್ಯಪುಂಡ್ರ, ಅಂಗಾರಾಕ್ಷತೆಗಳನ್ನು 
ಪೂಜಾಸಂದರ್ಭದಲ್ಲಿಯೇ ಹಚ್ಚಬೇಕು. 

ನೀಲಿ, ಹಳದಿ, ಹಸಿರು ಮೊದಲಾದ ಬಣ್ಣಗಳಿರುವ ಗಣಪತಿಯ ವಿಗ್ರಹವನ್ನು 
ಪೂಜಿಸಬಾರದು. ಇತರ ರಾಸಾಯನಿಕ ಬಣ್ಣಗಳಿಂದ ಕೂಡಿರುವ ಬಣ್ಣಗಳುಳ್ಳ 
ಗಣಪತಿವಿಗ್ರಹವನ್ನು ಪೂಜಿಸಬಾರದು. 


-12- 


ಗಣೇಶಚತುರ್ಥೀ 


ಬಸು! ಇಪ್ಪತ್ತೊ ೦ದು ಎಳೆಗಳುಳ್ಳ, ಇಪತ್ತೊ ೦ದು ಗೆಜ್ಜೆಗಳುಳ್ಳ ಗೆಜ್ಜೆವಸ್ತವನ್ನು ಹಿಂದಿನ 


ದಿವಸವೇ ತಯಾರು ಮಾಡಿಟ್ಟಿಕೊಳ್ಳಬೇಕು. ಮತ್ತು ಅದು ಕೆಂಪು ಬಣ್ಣದ್ದೇ 
ಆಗಿರಬೇಕು. ಗಣಪತಿಗೆ ಸಮರ್ಪಿಸುವ ಅರಿಶಿನ, ಕುಂಕುಮ, ಕೆಂಪು 
ಮಂತ್ರಾಕೃತೆಗಳನ್ನು ಹೊಸದಾಗಿ ತಯಾರು ಮಾಡಿ ಇಡಬೇಕು. ಪೂಜೆ ಮಾಡಿದ 
ಅರಿಶಿನ ಕುಂಕುಮಗಳನ್ನು ಮತ್ತೊಂದು ಬಟ್ಟಲಿನಲ್ಲಿ ಬಂದವರಿಗೆ 
ಕೊಡುವುದಕ್ಕಾಗಿ ಇಡಬೇಕು. ಯಾವುದೇ ಕಾರಣಕ್ಕೂ ಪೂಜೆ ಮಾಡಲು 
ಇಟ್ಟಿರುವ ಅರಿಶಿನ ಕುಂಕುಮಗಳನ್ನು ಮತ್ತೊ ಬ್ದರಿಗೆ ನೀಡಬಾರದು. ಅಥವಾ 
ತಾನೂ ಧರಿಸಬಾರದು. ಅರ್ಚಿತವಾದದ್ದನ್ನೇ ಧರಿಸಬೇಕು. 


೨೩. ೨೧ ಗರಿಕೆಯ ೨೧ ಕಟ್ಟುಗಳನ್ನು ತಯಾರು ಮಾಡಬೇಕು. ಸಾಧ್ಯವಾಗದಿದ್ದಲ್ಲಿ 


ವಿ೪. 


೨೫. 


೨೧ ಗರಿಕೆಗಳನ್ನಾಗಲೀ ಪ್ರತ್ಯೇಕವಾಗಿ ಇಟ್ಟುಕೊಂಡಿರಬೇಕು. ಗಣಪತಿಗೆ 
ಸಮರ್ಪಣೆ ಮಾಡಲು ೨ ಯಜ್ಞೋಪವೀತಗಳು; ಗಣಪತಿಯ ಪಕ್ಕದಲ್ಲಿ 
ಇಡಲು ಬೆಳ್ಳಿಯ ಕಲಶ, ತೆಂಗಿನಕಾಯಿ ಮೊದಲಾದವುಗಳನ್ನು 
ಇಟ್ಟುಕೊಳ್ಳಬೇಕು. 
ಮರೆಯದೇ ಇಟ್ಟುಕೊಳ್ಳಬೇಕಾದ ಪೂಜಾಸಾಮಗ್ರಿಗಳು - ಕೈತೊಳೆಯುವ 
ಕಮಂಡಲು ಪಾತ್ರೆ, ಆಚಮನದ ಪಾತ್ರೆ, ಅರ್ಫ್ಯಪಾತ್ರೆ, ದೀಪದ ಕಂಬಗಳು, 
ತುಪ್ಪದಲ್ಲಿ ನೆನೆಸಿಟ್ಟ ಅನೇಕ ಬತ್ತಿಗಳು. 
ಹೂವುಗಳು ಭಗವಂತನಿಗೆ ಅರ್ಪಿತವಾಗಿರಬೇಕು. ಭಗವಂತನಿಗೆ ಅರ್ಪಿತವಾದ 
ಗಂಧಾಕತೆಗಳು, ಪಂಚಾಮೃತ ಸಾಮಗ್ರಿಗಳು (ಹಾಲು, ಮೊಸರು, ತುಪ, 
ಲೈ ಲ ಬ 
ಜೇನುತುಪ್ಪ, ಬೆಲ್ಲದ ಪುಡಿ, ಹಣ್ಣು, ಎಳೆನೀರು), ಶಂಖೋದಕ, ದೇವರ 
ತೀರ್ಥ, ಮುಖ್ಯಪ್ರಾಣದೇವರ ತೀರ್ಥ, ಭಗವಂತನಿಗೆ ಅರ್ಪಿತವಾದ 
ನೈವೇದ್ಯಪದಾರ್ಥಗಳು, ಯಥಾಯೋಗ್ಯವಾದ ಆಭರಣಾದಿಗಳು. 
ಗಂಟೆ ಮೊದಲಾದವುಗಳನ್ನು ಕೂಡ ಮರೆಯದೇ ಇಟ್ಟುಕೊಳ್ಳಬೇಕು. 
ಯಾವುದೇ ವ್ರತದ ಪ್ರಾರಂಭದಲ್ಲಿ ಅಥವಾ ಪೂಜೆಯ ಪ್ರಾರಂಭದಲ್ಲಿ 
ಗಣಪತಿಯ ಪೂಜೆಯು ಕಡ್ಡಾಯವಾಗಿರುತ್ತದೆ. ಗಣಪತಿಯ ಪೂಜೆಯಲ್ಲೂ 


-13- 


ಗಣೇಶಚತುರ್ಥೀ 


ಮೊದಲು ಗಣಪತಿಯ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ದಿನನಿತ್ಯ ಪೂಜೆ 
ಮಾಡುವ ಬೆಳ್ಳಿಯ ಗಣಪತಿಯನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಬೇಕು. ಬೆಳ್ಳಿಯ 
ಪ್ರತಿಮೆ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ ಅಥವಾ ಹಸಿಸೆಗಣಿಯ ಉಂಡೆ ಅಥವಾ 
ಅರಿಶಿನದ ಕೊಂಬು ಇವುಗಳಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ 
ಪೂಜಿಸಬಹುದು. 


೨೬. ಮಾಡುವ ವಾಯನದಾನವನ್ನು ಗಣಪತಿಗೆ ಸಮರ್ಪಿಸಬೇಕು. ಅದಕ್ಕೆ ಬೇಕಾಗುವ 


ವಿವಿ. 


ಸಾಮಗ್ರಿಗಳು ಹೀಗಿವೆ - ಒಂದು ಕೆ.ಜಿ.ಗಿಂತ ಹೆಚ್ಚು ಅಕ್ಕಿ, ಹೆಸರು ಬೇಳೆ, 
ಎರಡು ತೆಂಗಿನಕಾಯಿ, ಐದು ವೀಳ್ಯದೆಲೆ, ಅಡಿಕೆಗಳು, ಹಣ್ಣುಗಳನ್ನು ಎರಡು 
ಬಾಳೆಯ ಎಲೆಗಳಲ್ಲಿ ಪ್ರತ್ಯೇಕವಾಗಿ ಇಡಬೇಕು. ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು 
ಸಮರ್ಪಣೆ ಮಾಡುವ ಮೊದಲೇ ಇಟ್ಟಿರಬೇಕು. 


ತಟ್ಟೆಯಲ್ಲಿ ೨೧ ಕಡಬು, ೨೧ ಮೋದಕಗಳು, ಹಾಗೂ ಹಣ್ಣು ಮೊದಲಾ- 
ದವುಗಳನ್ನು ಗಣಪತಿಯ ಮುಂದಿಟ್ಟು, ನೈವೇದ್ಯಕಾಲದಲ್ಲಿ ಹೀಗೆ ಚಿಂತನೆ 
ಮಾಡಬೇಕು. ""ಓ ಗಣಪತಿ ದೇವರೇ! ನಾನು ಈ ನೈವೇದ್ಯವನ್ನು ತಮಗೆ 
ಸಮರ್ಪಿಸುತ್ತಿದ್ದೇನೆ. ನನ್ನ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ತಾವು 
ಇದನ್ನು ಸ್ವೀಕರಿಸಿರಿ. ಅರ್ಥಾತ್‌ ಈ ನೈವೇದ್ಯಪದಾರ್ಥವನ್ನು ನಿಮ್ಮ 
ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರಿಗೆ ಅವರ 
ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಿಸಿರಿ'' ಎಂದು ಚಿಂತನೆ 
ಮಾಡಬೇಕು. ಆಗ ಗಣಪತಿದೇವರು ತಾವು ಅದನ್ನು ತಿನ್ನದೇ ಭಗವಂತನಿಗೆ 
ಸಮರ್ಪಿಸುತ್ತಾರೆ. ಗಣಪತಿಯ ಮೂಲಕ ಭಗವಂತನಿಗೆ ಸಮರ್ಪಿಸುವುದೇ 
ಗಣಪತಿಯ ನೈವೇದ್ಯವೆಂದು ಭಾವಿಸಿ, ಇದನ್ನೇ ಗಣಪತಿಯ ಪ್ರಸಾದವೆಂದು 
ಅನುಸಂಧಾನ ಮಾಡಿ ಉಣ್ಣಬೇಕು. ಬಂಧುಬಾಂಧವರ ಮನೆಗೆ ಹೋದಾಗ 
ಗಣಪತಿಯ ದೇವಸ್ಥಾನಗಳಿಗೆ ಹೋದಾಗ ಅವರು ಗಣಪತಿಯ ಪ್ರಸಾದವನ್ನು 
ನಮಗೆ ನೀಡುತ್ತಾರೆ. ಆಗ ನಾವು ಈ ರೀತಿಯಲ್ಲಿ ಅನುಸಂಧಾನ 
ಮಾಡಿಕೊಳ್ಳಬೇಕು - "ಈ ನೈವೇದ್ಯವನ್ನು ಗಣಪತಿ ದೇವರು ಭಗವಂತನಿಗೆ 


-14- 


ಗಣೇಶಚತುರ್ಥೀ 


೨೮. 


ಜೀ 


೩೦. 


೩೧. 


೩೨. 


ಹಾಗೂ ಮುಖ್ಯಪ್ರಾಣದೇವರಿಗೆ ಸಮರ್ಪಿಸಿದ್ದಾರೆ. ತಾವು ಸ್ವೀಕರಿಸಿರುವುದಲ್ಲ.' 
ಹೀಗೆ ಗಣಪತಿಯಿಂದ ನಿವೇದಿತವಾದದ್ದನ್ನು ನಾನು ಸ್ವೀಕಾರ ಮಾಡುತ್ತಿ. ದ್ದೇನೆ. 
ಈ ಕ್ರಮದಲ್ಲಿ ಅನುಸಂಧಾನ ಮಾಡಿಕೊಂಡಾಗ ಅನ್ಯದೇವತೆಗಳ ನೈವೇದ್ಯವನ್ನು 
ಸ್ವೀಕಾರ ಮಾಡಿದ್ದರಿಂದ ಪ್ರಾಪ್ತವಾಗುವ ದೋಷವು ಬರುವುದಿಲ್ಲ. 


ಗಣಪತಿಯ ನೈವೇದ್ಯವನ್ನು ಸರ್ವಥಾ ಸ್ವೀಕಾರ ಮಾಡಬಾರದು. ಆದರೆ 
೨೧ ಮೋದಕ, ೨೧ ಕಡಬುಗಳನ್ನು ನೈವೇದ್ಯ ಮಾಡಿದರೆ ಅದನ್ನು 
ಗೋಗ್ರಾಸವನ್ನಾಗಿ ನೀಡಬೇಕು. ವಾಸ್ತವಿಕವಾಗಿ ಮುಂದೆ ಕಥಾಭಾಗದಲ್ಲಿಇದರ 
ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ೨೧ ಕಡುಬು ಹಾಗೂ ಮೋದಕಗಳನ್ನು ವಿಶ್ವನಿಗೆ 
ಸಮರ್ಪಿಸಿ ಒಂದನ್ನು ತೆಗೆದು ಗಣಪತಿಗೆ ಸಮರ್ಪಿಸಬೇಕು. ಉಳಿದ ಇಪ್ಪತ್ತರಲ್ಲಿ 
ಹತ್ತನ್ನು ಬ್ರಾಹ್ಮಣರಿಗೆ ಬಡಿಸಿ ಇನ್ನು ಹತ್ತನ್ನು ಮನೆ ಮಂದಿ ತಿನ್ನಬೇಕು. 

ಮೇಲೆ ಹೇಳಿದ ರೀತಿಯಲ್ಲಿ ಭಾಗಿಸಿ, ಗಣಪತಿಗೆ ಸಮರ್ಪಿಸಿ, ಅದನ್ನು 
ಗೋಗ್ರಾಸವಾಗಿ ಇರಿಸಿ, ಉಳಿದಿದ್ದರಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ 
ಶೇಷವಾಗಿರುವ ನೈವೇದ್ಯವನ್ನು ಎಲ್ಲರೂ ಸ್ವೀಕರಿಸಬೇಕು. 


ಗಣಪತಿಹೋಮ ಮೊದಲಾದವುಗಳನ್ನು ಮಾಡಿದಾಗ ಗಣಪತಿಗೆ ನಿವೇದಿತ- 
ವಾದದ್ದನ್ನು ಪುರೋಹಿತರು ನಮಗೆ ಅನುಗ್ರಹರೂಪದಲ್ಲಿ ನೀಡುತ್ತಾರೆ. ಅದನ್ನು 
ತಿರಸ್ಕಾರ ಮಾಡುವುದೂ ಕೂಡ ತಪ್ಪಾಗುತ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ 
ಗಣಪತಿದೇವರಿಂದ ಭಗವಂತನಿಗೆ ನಿವೇದಿತವಾದದ್ದೆಂದೇ ಅನುಸಂಧಾನ 
ಮಾಡಿಕೊಂಡು ಆ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಆಗ 
ಗಣಪತಿ ದೇವರು ಖಂಡಿತವಾಗಿಯೂ ಅನುಗ್ರಹಿಸುತ್ತಾರೆ. 


ಗಣೇಶ ಚತುರ್ಥಿಗೆ "ವರದಚತುರ್ಥೀ' ಎಂದು ಶಾಸ್ತ್ರಗಳು ಕರೆಯುತ್ತವೆ. 
ಮಧ್ಯಾಹ್ನವು ಗಣಪತಿಯ ಪೂಜೆಗೆ ವಿಹಿತವಾದ ಕಾಲವಾಗಿದೆ ಎಂದು 
ಕಾಲನಿರ್ಣಯಪ್ರಕರಣವು ನಿರ್ಣಯಿಸುತ್ತದೆ. 

ಚತುರ್ಥೀ ತಿಥಿಯು ತೃತೀಯಾ ಅಥವಾ ಪಂಚಮೀ ತಿಥಿಗಳೊಂದಿಗೆ 
ವಿದ್ಧವಾಗಿದ್ದರೆ ಮಧ್ಯಾಹ್ನಕಾಲದಲ್ಲಿ ಎಂದು ಚತುರ್ಥಿಯಿರುತ್ತದೋ ಅಂದೇ 


15. 


ಗಣೇಶಚತುರ್ಥೀ 


ಮೊದಲು ಗಣಪತಿಯ ಪೂಜೆಯನ್ನು ಮಾಡಬೇಕು. ಅದಕ್ಕಾಗಿ ದಿನನಿತ್ಯ ಪೂಜೆ 
ಮಾಡುವ ಬೆಳ್ಳಿಯ ಗಣಪತಿಯನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಬೇಕು. ಬೆಳ್ಳಿಯ 
ಪ್ರತಿಮೆ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ ಅಥವಾ ಹಸಿಸೆಗಣಿಯ ಉಂಡೆ ಅಥವಾ 
ಅರಿಶಿನದ ಕೊಂಬು ಇವುಗಳಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ 
ಪೂಜಿಸಬಹುದು. 


೨೬. ಮಾಡುವ ವಾಯನದಾನವನ್ನು ಗಣಪತಿಗೆ ಸಮರ್ಪಿಸಬೇಕು. ಅದಕ್ಕೆ ಬೇಕಾಗುವ 


ವಿರ್ಯ 


ಸಾಮಗ್ರಿಗಳು ಹೀಗಿವೆ - ಒಂದು ಕೆ.ಜಿ.ಗಿಂತ ಹೆಚ್ಚು ಅಕ್ಕಿ, ಹೆಸರು ಬೇಳೆ, 
ಎರಡು ತೆಂಗಿನಕಾಯಿ, ಐದು ವೀಳ್ಯದೆಲೆ, ಅಡಿಕೆಗಳು, ಹಣ್ಣುಗಳನ್ನು ಎರಡು 
ಬಾಳೆಯ ಎಲೆಗಳಲ್ಲಿ ಪ್ರತ್ಯೇಕವಾಗಿ ಇಡಬೇಕು. ಮತ್ತು ಯಥಾಶಕ್ತಿ ದಕ್ಷಿಣೆಯನ್ನು 
ಸಮರ್ಪಣೆ ಮಾಡುವ ಮೊದಲೇ ಇಟ್ಟಿರಬೇಕು. 


ತಟ್ಟೆಯಲ್ಲಿ ೨೧ ಕಡಬು, ೨೧ ಮೋದಕಗಳು, ಹಾಗೂ ಹಣ್ಣು ಮೊದಲಾ- 
ದವುಗಳನ್ನು ಗಣಪತಿಯ ಮುಂದಿಟ್ಟು, ನೈವೇದ್ಯಕಾಲದಲ್ಲಿ ಹೀಗೆ ಚಿಂತನೆ 
ಮಾಡಬೇಕು. ""ಓ ಗಣಪತಿ ದೇವರೇ! ನಾನು ಈ ನೈವೇದ್ಯವನ್ನು ತಮಗೆ 
ಸಮರ್ಪಿಸುತ್ತಿದ್ದೇನೆ. ನನ್ನ ಮೇಲೆ ಅನುಗ್ರಹ ಮಾಡುವುದಕ್ಕಾಗಿ ತಾವು 
ಇದನ್ನು ಸ್ವೀಕರಿಸಿರಿ. ಅರ್ಥಾತ್‌ ಈ ನೈವೇದ್ಯಪದಾರ್ಥವನ್ನು ನಿಮ್ಮ 
ಅಂತರ್ಯಾಮಿಯಾದ ಮುಖ್ಯಪ್ರಾಣದೇವರಿಗೆ ಅವರ 
ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಿಸಿರಿ'' ಎಂದು ಚಿಂತನೆ 
ಮಾಡಬೇಕು. ಆಗ ಗಣಪತಿದೇವರು ತಾವು ಅದನ್ನು ತಿನ್ನದೇ ಭಗವಂತನಿಗೆ 
ಸಮರ್ಪಿಸುತ್ತಾರೆ. ಗಣಪತಿಯ ಮೂಲಕ ಭಗವಂತನಿಗೆ ಸಮರ್ಪಿಸುವುದೇ 
ಗಣಪತಿಯ ನೈವೇದ್ಯವೆಂದು ಭಾವಿಸಿ, ಇದನ್ನೇ ಗಣಪತಿಯ ಪ್ರಸಾದವೆಂದು 
ಅನುಸಂಧಾನ ಮಾಡಿ ಉಣ್ಣಬೇಕು. ಬಂಧುಬಾಂಧವರ ಮನೆಗೆ ಹೋದಾಗ 
ಗಣಪತಿಯ ದೇವಸ್ಥಾನಗಳಿಗೆ ಹೋದಾಗ ಅವರು ಗಣಪತಿಯ ಪ್ರಸಾದವನ್ನು 
ನಮಗೆ ನೀಡುತ್ತಾರೆ. ಆಗ ನಾವು ಈ ರೀತಿಯಲ್ಲಿ ಅನುಸಂಧಾನ 
ಮಾಡಿಕೊಳ್ಳಬೇಕು - "ಈ ನೈವೇದ್ಯವನ್ನು ಗಣಪತಿ ದೇವರು ಭಗವಂತನಿಗೆ 


-14- 


ಗಣೇಶಚತುರ್ಥೀ 


೨೮. 


೨೯; 


೩೦. 


೩೧. 


೩೨. 


ಹಾಗೂ ಮುಖ್ಯಪ್ರಾಣದೇವರಿಗೆ ಸಮರ್ಪಿಸಿದ್ದಾರೆ. ತಾವು ಸ್ವೀಕರಿಸಿರುವುದಲ್ಲ ಸ 
ಹೀಗೆ ಗಣಪತಿಯಿಂದ ನಿವೇದಿತವಾದದ್ದನ್ನು ನಾನು ಸ್ವೀಕಾರ ಮಾಡುತ್ತಿದ್ದೇನೆ. 
ಈ ಕ್ರಮದಲ್ಲಿ ಅನುಸಂಧಾನ ಮಾಡಿಕೊಂಡಾಗ ಅನ್ಯದೇವತೆಗಳ ನೈವೇದ್ಯವನ್ನು 
ಸ್ವೀಕಾರ ಮಾಡಿದ್ದರಿಂದ ಪ್ರಾಪ್ತವಾಗುವ ದೋಷವು ಬರುವುದಿಲ್ಲ. 
ಗಣಪತಿಯ ನೈವೇದ್ಯವನ್ನು ಸರ್ವಥಾ ಸ್ವೀಕಾರ ಮಾಡಬಾರದು. ಆದರೆ 
೨೧ ಮೋದಕ, ೨೧ ಕಡಬುಗಳನ್ನು ನೈವೇದ್ಯ ಮಾಡಿದರೆ ಅದನ್ನು 
ಗೋಗ್ರಾಸವನ್ನಾಗಿ ನೀಡಬೇಕು. ವಾಸ್ತವಿಕವಾಗಿ ಮುಂದೆ ಕಥಾಭಾಗದಲ್ಲಿ ಇದರ 
ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ೨೧ ಕಡುಬು ಹಾಗೂ ಮೋದಕಗಳನ್ನು ವಿಶ್ವನಿಗೆ 
ಸಮರ್ಪಿಸಿ ಒಂದನ್ನು ತೆಗೆದು ಗಣಪತಿಗೆ ಸಮರ್ಪಿಸಬೇಕು. ಉಳಿದ ಇಪತ್ತರಲ್ಲಿ 
ಹತ್ತನ್ನು ಬ್ರಾಹ್ಮಣರಿಗೆ ಬಡಿಸಿ ಇನ್ನು ಹತ್ತನ್ನು ಮನೆ ಮಂದಿ ತಿನ್ನಬೇಕು. 

ಮೇಲೆ ಹೇಳಿದ ರೀತಿಯಲ್ಲಿ ಭಾಗಿಸಿ, ಗಣಪತಿಗೆ ಸಮರ್ಪಿಸಿ, ಅದನ್ನು 
ಗೋಗ್ರಾಸವಾಗಿ ಇರಿಸಿ, ಉಳಿದಿದ್ದರಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡಿ 
ಶೇಷವಾಗಿರುವ ನೈವೇದ್ಯವನ್ನು ಎಲ್ಲರೂ ಸ್ವೀಕರಿಸಬೇಕು. 


ಗಣಪತಿಹೋಮ ಮೊದಲಾದವುಗಳನ್ನು ಮಾಡಿದಾಗ ಗಣಪತಿಗೆ ನಿವೇದಿತ- 
ವಾದದ್ದನ್ನು ಪುರೋಹಿತರು ನಮಗೆ ಅನುಗ್ರಹರೂಪದಲ್ಲಿನೀಡುತ್ತಾರೆ. ಅದನ್ನು 
ತಿರಸ್ಕಾರ ಮಾಡುವುದೂ ಕೂಡ ತಪ್ಪಾಗುತ್ತದೆ. ಆ ಎಲ್ಲ ಸಂದರ್ಭಗಳಲ್ಲಿ 
ಗಣಪತಿದೇವರಿಂದ ಭಗವಂತನಿಗೆ ನಿವೇದಿತವಾದದ್ದೆಂದೇ ಅನುಸಂಧಾನ 
ಮಾಡಿಕೊಂಡು ಆ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಬೇಕು. ಆಗ 
ಗಣಪತಿ ದೇವರು ಖಂಡಿತವಾಗಿಯೂ ಅನುಗ್ರಹಿಸುತ್ತಾರೆ. 


ಗಣೇಶ ಚತುರ್ಥಿಗೆ "ವರದಚತುರ್ಥೀ' ಎಂದು ಶಾಸ್ತ್ರಗಳು ಕರೆಯುತ್ತವೆ. 
ಮಧ್ಯಾಹ್ನವು ಗಣಪತಿಯ ಪೂಜೆಗೆ ವಿಹಿತವಾದ ಕಾಲವಾಗಿದೆ ಎಂದು 
ಕಾಲನಿರ್ಣಯಪ್ರಕರಣವು ನಿರ್ಣಯಿಸುತ್ತದೆ. 

ಚತುರ್ಥೀ ತಿಥಿಯು ತೃತೀಯಾ ಅಥವಾ ಪಂಚಮೀ ತಿಥಿಗಳೊಂದಿಗೆ 
ವಿದ್ಧವಾಗಿದ್ದರೆ ಮಧ್ಯಾಹ್ನಕಾಲದಲ್ಲಿ ಎಂದು ಚತುರ್ಥಿಯಿರುತ್ತದೋ ಅಂದೇ 


೫18 


ಗಣೇಶಚತುರ್ಥೀ 


೩೩. 


೩೪. 


೩೫. 


೩೬. 


೩೭. 


ಆಚರಿಸಬೇಕು. ತೃತೀಯಾವಿದ್ಧವಿರುವ ಚತುರ್ಥಿಯು ಪ್ರಶಸ್ತವಾಗುತ್ತದೆ. 
ಮಧ್ಯಾಹ್ನ ಕಾಲದಲ್ಲಿ ಚತುರ್ಥಿಯು ಇಲ್ಲದಿದ್ದರೆ ಆಗ ಮರುದಿವಸ ಪಂಚಮಿಯ 
ವೇಧವಿದ್ದರೂ ಮಧ್ಯಾಹ್ನಕಾಲಕ್ಕೆ ಚತುರ್ಥೀ ಇದ್ದರೆ ಪರವಿದ್ಧವಾದ ತಿಥಿಯೇ 
ಪ್ರಶಸ್ತವಾಗುತ್ತದೆ. 

೨೧ ಮೋದಕಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದು ಕೂಡ 
ಮುಖ್ಯವಾಗಿದೆ. 


ಏಕದಂತನು ಮೊರದಂತೆ ಅಗಲವಾದ ಕಿವಿಯುಳ್ಳವನು, ಸರ್ಪವನ್ನು 
ಯಜ್ಞೋಪವೀತದಂತೆ ಧರಿಸಿದವನು, ಕೈಗಳಲ್ಲಿ ಪಾಶ-ದಂತ-ಅಂಕುಶ- 
ಅಭಯಗಳನ್ನು ಧರಿಸಿದವನು, ಕೆಂಪು ಬಣ್ಣದವನು, ಕೆಂಪು ಬಟ್ಟೆ ಹಾಗೂ 
ಕೆಂಪು ಹಾರಗಳುಳ್ಳವನೂ ಆದ ಸಿದ್ಧಿವಿನಾಯಕನನ್ನು ಧ್ಯಾನ ಮಾಡಬೇಕು. 


ಗಣೇಶಚತುರ್ಥೀಯಂದು ಚಂದ್ರನನ್ನು ಸರ್ವಥಾ ನೋಡಬಾರದು. 
ಹಾಗೇನಾದರೂ ನೋಡಿದರೆ ಅಪವಾದವನ್ನು ಎದುರಿಸಬೇಕಾಗುತ್ತದೆ. ಅದರ 
ಪರಿಹಾರಕ್ಕಾಗಿ ""ಸಿಂಹಪ್ರಸೇನ'' ಇತ್ಯಾದಿಶ್ಲೋಕವನ್ನು ಪಠಿಸಬೇಕು. 
ಗಣೇಶಚತುರ್ಥೀಯಂದು ಸ್ಯಮಂತಕೋಪಾಖ್ಯಾನವನ್ನು ಶ್ರವಣ 
ಮಾಡಲೇಬೇಕು. 


ಭಾದ್ರಪದಶುಕ್ಕಪಕ್ಕದ ಚತುರ್ಥೀದಿವಸ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ 
ಅನಂತಚತುರ್ದಶೀಯಂದು ವಿಸರ್ಜನೆ ಮಾಡುವುದು ಸಂಪ್ರದಾಯಾಗತ- 
ವಾಗಿದೆ. ಕೆಲವರ ಮನೆಯಲ್ಲಿ ೧ದಿವಸ, ೩ದಿವಸ, ೫ದಿವಸಗಳ ಕಾಲ ಪೂಜಿಸಿ 
ವಿಸರ್ಜಿಸುವ ಕ್ರಮವಿದೆ. ಇದನ್ನು ಅವರವರು ತಮ್ಮತಮ್ಮಸಂಪ್ರದಾಯದಂತೆ 
ಆಚರಿಸಬೇಕು. ಅನುಕೂಲಕ್ಕೆ ತಕ್ಕಂತೆ ಆಚರಿಸುವುದಕ್ಕಿಂತ ಮನೆಯ 
ಸಂಪ್ರದಾಯದಂತೆ ಆಚರಿಸುವುದು ದೇವರಿಗೆ ಸಂತೋಷವಾಗುತ್ತದೆ. 
ಒಂಟಿಕೊಪ್ಪಲ್‌ ಪಂಚಾಂಗದಲ್ಲಿ ನಕ್ಷತ್ರದ ಆಧಾರದ ಮೇಲೆ 
ಗೌರಿ-ಗಣೇಶವಿಸರ್ಜನೆಯ ಕಾಲವನ್ನು ಕೊಟ್ಟಿರುತ್ತಾರೆ. ಅದನ್ನು ಸಹ 
ಅನುಸರಿಸಬಹುದು. 
-16- 


ಗಣೇಶಚತುರ್ಥೀ 


೩೮. 


೩೯. 


ಭಾದ್ರಪದಶುಕ್ಬಚತುರ್ಥೀಯಂದು ಗಣೇಶನನ್ನು ಪೂಜೆ ಮಾಡದಿದ್ದರೆ ಆ 
ವರ್ಷ ನಡೆಯುವ ಎಲ್ಲಾಕೆಲಸಗಳಿಗೆ ವಿಘ್ಪವು ಬರುತ್ತದೆ. ಶಾಂತಿ ನೆಮ್ಮದಿಗಳು 
ದೂರವಾಗುತ್ತವೆ. ಆದ್ದರಿಂದ ""ನಮ್ಮ ಮನೆಯಲ್ಲಿ ಗಣೇಶಚತುರ್ಥಿಯ 
ಆಚರಣೆ ಇಲ್ಲ'' ಎಂದು ಯಾರೂ ಸಹ ಹೇಳಬಾರದು. 

ಭಕ್ತಿಯಿಂದ ಗಣೇಶನನ್ನು ಪೂಜಿಸಿ ಎಲ್ಲಾ ಅನಿಷ್ಟಗಳನ್ನು ಪರಿಹರಿಸಿಕೊಂಡು 
ಸಕಲವಿಧವಾದ ಮನೋಭೀಷ್ಠಗಳನ್ನು ಪಡೆಯಬೇಕು. 


೪೦. ಗಣಪತಿಯ ಪೂಜೆಯನ್ನು ಮಾಡಿ ಜ್ಞಾನ, ಭಕ್ತಿ, ವೈರಾಗ್ಯ, ಮೋಕ್ಷಸಾಧನೆಗಳು 


೪೧. 


ನಿರಂತರ ತನ್ನ ಜೀವನದಲ್ಲಿ ನಡೆಯುವಂತೆ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕು. 
ಅಧಿಕಾರವಿದ್ದವರು ಅಥರ್ವಶೀರ್ಷದಲ್ಲಿರುವ ಗಣಪತಿಸ್ತೋತ್ರವನ್ನು 
ಪಠಿಸಬೇಕು. 

೨೧ ಮೋದಕಗಳನ್ನು ಸಮರ್ಪಣೆ ಮಾಡಿದಾಗ ಗಣಪತಿಗೆ ಎಷ್ಟು 
ಸಂತೋಷವಾಗುತ್ತದೋ ಅದಕ್ಕಿಂತಲೂ ಹೆಚ್ಚು ಶ್ರೀಜಗನ್ನಾಥದಾಸರು 
ಮಾಡಿರುವ ಹರಿಕಥಾಮೃತಸಾರದ ೨೭ನೆಯ ಗಣಪತಿಸಂಧಿಯಲ್ಲಿ ಹೇಳಿದ 
೨೧ ಪದ್ಯಗಳೆಂಬ ಮೋದಕಗಳನ್ನು ಭಕ್ತಿಯಿಂದ ಸಮರ್ಪಿಸಿದಾಗ 
ಪರಮಸಂತೋಷವಾಗುತ್ತದೆ. ಆದ್ದರಿಂದ ಜಗನ್ನಾಥದಾಸರು ಹೇಳಿದ ಕ್ರಮದಲ್ಲಿ 
ಗಣಪತಿಯನ್ನು ಸ್ತುತಿಸಿ, "ಎಂದೆಂದೂ ಶಾಸ್ತ್ರಶ್ರವಣದ ಸೌಭಾಗ್ಯವನ್ನು 
ದಯಪಾಲಿಸು' ಎಂಬುದಾಗಿ ಪ್ರಾರ್ಥಿಸಬೇಕು. 


-18- 


ಗಣೇಶಚತುರ್ಥೀ 


ಗಣಪತಿ ಪೂಜಾವಿಧಾನ 
ಶ್ರೀ ಗುರುಭ್ಯೋ ನಮಃ | 
ಕೈಮುಗಿದು ಪ್ರಾರ್ಥಿಸಿರಿ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ಎಶ್ವ್ಟೋದಯಸ್ಥಿತಿಲಯೋನ್ನಿಯತಿಪ್ರದಾಯ 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಚು- 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 
ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ಥೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡಧ್ವಜಃ ॥ 


ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ ॥ 


ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 
ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ | 


ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟಭಗವನ್‌ 
ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ॥ 


-19- 


ಗಣೇಶಚತುರ್ಥೀ 


ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 

ದುಷ್ಠಾನಾಂ ವಿಘ್ಠಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸಷ್ಠಮಾಜ್ಞಾಪನಾಯ 
ಪೌಲಸ್ಟೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟಸಂಪ್ರಾಪು ಪಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಪ್ರಿಯುಗಂ ಸ್ಮರಾಮಿ ॥ 


ಎರಡು ಬಾರಿ ಆಚಮನ ಮಾಡಿರಿ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ | ವಿಷ್ಣವೇ ನಮಃ | ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ । ವಾಮನಾಯ ನಮಃ | ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ | ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಬಜಾಯ ನಮಃ | 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ | ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 

ಪ್ರಾಣಾಯಾಮ 

ಓಂ ಪ್ರಣವಸ್ಯ ಪರಬ್ರಹ್ಯಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ವ್ಯಾಹೃತೀನಾಂ ಪ್ರಜಾಪತಿ ಯಷಯಃ । ಅಗ್ನಿವಾಯುಸೂರ್ಯಾದಿ 
ದೇವತಾಃ । ಗಾಯತ್ಯ್ರ್ಯುಷ್ಟಿಗನುಷ್ಟುಬಾದಿಛಂದಾಂಸಿ | ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ । ಗಾಯತ್ರೀ ಛಂದಃ?। ಪ್ರಾಣಾಯಾಮೇ 
ವಿನಿಯೋಗಃ । 


-20- 


ಗಣೇಶಚತುರ್ಥೀ 


ಓಂ ಭೂಃ । ಓಂ ಭುವಃ | ಓಂ ಸ್ವಃ। ಓಂ ಮಹಃ । ಓಂ ಜನಃ । ಓಂ ತಪಃ 
ಓಂ ಸತ್ಯಂ | ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ Wi 
ಧಿಯೋ ಯೋ ನಃ Be | ಓಮಾಪೋಜ್ಯೊ 5ತೀರಸೋರಮೃತಂ 
ಬ್ರಹ್ಮ ಭೂರ್ಭುವಸ್ಸ ರೋಮ್‌ | 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ಎಷ್ಟೋರಾಜ್ಲಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ರವಿಯು 
(9 ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿಸಂವತ್ತರಾಣಾಂ ಮಧ್ಯೇ......... ನಾಮ 
ಸಂವತ್ತರೇ- ದಕ್ಷಿಣಾಯನೇ ವರ್ಷಖತೌ ಭಾದ್ರಪದಮಾಸೇ ಶುಕ್ಷ; ಪಕ್ಷೇ ಚತುರ್ಥ್ಯಾಂ 
ಶುಭತಿಥೌ .....ವಾಸರಯುಕ್ತಾಯಾಂ- ....ಶುಭನಕೃತ್ರ ಎ. ಶುಭಯೋಗ- .... 
ಶುಭಕರಣ- ಏವಂಗುಣವಿಶೇಷಣವಿಶಿಷ್ಟಾಯಾಮ್‌ ಅಸ್ಮಾಕಂ ಸಹ ಕುಟುಂಬಾನಾಂ 
ಕ್ಲೇಮಸ್ಮೈರ್ಯವಿಜಯವೀರ್ಯ- ಆಯುರಾರೋಗ್ಯಾಭಿ- ವೃದ್ಧ್ಯರ್ಥಂ, 
ಧರ್ಮಾರ್ಥ- ಕಾಮಮೋಕ್ಟಾಖ್ಯ ಚತುರ್ವಿಧ ಪುರುಷಾರ್ಥ- ಸಿದ್ಧರ್ಥಂ, 
ಪುತ್ರ- -ಪೌತ್ರಾದ್ಯ ಭಿವೃದ್ಧ ಸ ರ್ಥಂ ಇಷ್ಟಾರ್ಥಸಿದ್ಧ ರಂ, ಸಮಸ್ತ- 
ದುರಿತಶೋಪಕ್ಷಯಾರ್ಥ ಜ್ಞಾನಭಕ್ತಿ- ವೈರಾಗ್ಯ ಸಿದ್ಧ ರ್ಥಂ ಚ ಸಕಲ 
ವಿಷ್ಠಪರಿಹಾರದ್ವಾರಾ ಭಗವದನುಗ್ರಹಸಿದ್ದ ರ್ಥಂ, ಸಿದ್ಧಿವಿನಾಯಕಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಮಧ್ವಪತಿ ಶ್ರೀವಿಶ್ವಂಭರ- 
ಪ್ರೇರಣಯಾ ಶ್ರೀವಿಶ್ಚಂಭರಪ್ರೀತ್ಯರ್ಥಂ ಸಿದ್ಧಿವಿನಾಯಕಸ್ಯ ಧ್ಯಾನಾವಾಹನಾದಿ 
ಷೋಡಶೋಪಚಾರಪೂಜಾಂ ಕರಿಷ್ಯೇ । 
೧) ಶಾರ್ವರಿಸಂವತ್ತರದಲ್ಲಿ "ತ್ರಿ ಚತ್ವಾರಿಂಶದಧಿಕೇ ಏಕೋನವಿಂಶತಿಶತತಮೇ(೧೯೪೩) 
ಎಂದು ಹೇಳಬೇಕು. ಕಾಲಪ್ರವಾಹದಲ್ಲಿ ಇದು ಬಿಟ್ಟು ಹೋಗಿದೆ. ಇದನ್ನು ರೂಢಿಗೆ 


ತಂದುಕೊಳ್ಳಬೇಕು. ಇದನ್ನು ಹೇಳದಿದ್ದರೆ ಶಾಲಿವಾಹನಶಕದಲ್ಲಿ ಪ್ರಭವಾದಿ ಸಂವತ್ಸರಗಳು 
ಅನೇಕ ಬಾರಿ ಆವೃತ್ತಿಯಾಗುತ್ತವೆ. ಕಾಲಗಣನೆ ನಿಖರವಾಗಿ ಹೇಳಿದಂತಾಗುವುದಿಲ್ಲ. 


-21- 


ಗಣೇಶಚತುರ್ಥೀ 


ಯಜಮಾನನು ತುಳಸಿ ಹೂ ಮಂತ್ರಾಕ್ತತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು 
ಪತ್ನಿಯಿಂದ ನೀರು ಹಾಕಿಸಿಕೊಂಡು ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು. 
ದೀಪ ಬೆಳಗಿರಿ 
ಅಗ್ನಿನಾಗ್ನಿಃ ಸಮಿಧ್ಯತೇ ಕವಿರ್ಗಹಪತಿರ್ಯುವಾ 
ಹವ್ಯವಾಡ್‌ ಜುಹಾ ಸ್ಯಃ ॥। 
ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ | 
ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 
ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 
ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸಸ್ತು ತೇ॥ 
ಶುಭಂ ಕುರುಷ್ವ ಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಪಸ್ತು ತೇ ॥ 
ಭೋ ದೀಪ ಬ್ರಹ್ಮರೂಪಸ್ತಂ ಕರ್ಮಸಾಕ್ಟಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ವಂ ಸುಸ್ಥಿರೋ ಭವ ॥ 
ಘಂಟಾನಾದ ಮಾಡಿರಿ 
ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೊಪಾಃ ಪಶವೋ ವದಂತಿ 
ಸಾನೋ ಮಂದ್ರೇಷಮೂರ್ಜಂ ದುಹಾನಾ ಧೇನುರ್ವಾಗಸ್ಲಾನುಪ ಸುಷುತ್ಛೆತ || 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 


ಭೂತೋಚ್ಚಾಟನೆ ಮಾಡಿರಿ 
ಅಪಸರ್ಪಂತು ತೇ ಭೂತಾ: ಯೇ ಭೂತಾ: ಭುವಿ ಸಂಸ್ಥಿತಾಃ 
ಯೇ ಭೂತಾಃ ವಿಘ್ನ್ಠಕರ್ತಾರಃ ತೇ ನಶ್ಯಂತು ಶಿವಾಜ್ಜಯಾ ॥ 


-22- 


ಗಣೇಶಚತುರ್ಥೀ 


ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ಚೆವ ತು ರಾಕ್ಷನಾಃ । 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಗುರುಗಣಪತಿ ಪೂಜೆ ಮಾಡಿರಿ 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ। ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 


ಅಸ್ಕದ್‌ ಗುರುಸಮಾರಂಭಾಂ ಟೀಕಾಕೃತ್ತಾದಮಥ್ವಗಾಮ್‌ । 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 

ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 


ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ । 
ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ 1111 


ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 
ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ 1121 


-23- 


ಗಣೇಶಚತುರ್ಥೀ 


ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 
ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ 11311 
ಅಭೀಪಿತಾರ್ಥಸಿದ್ದ್ಯರ್ಥಂ ಪೂಜಿತೋ ಯಃ ಸುರೈರಪಿ । 
ಸರ್ವವಿಷ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 1411 


ಗಣಾನಾಂ ತ್ವಾ ಗೃತ್ತಮದ ಯಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ತಮಮ್‌ । ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆ ನಃ ಶೃಣ್ವನ್ನೂತಿಭಿಃ ಸೀದ 
ಸಾದನಮ್‌ ॥ 


ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು. 


ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ । ಓಂ ಸ್ವಃ ಗಣಪತಿಮ್‌ ಆವಾಹ- 
ಯಾಮಿ | ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । ಮಹಾಗಣ- 
ಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ 
ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । ಆಸನಂ 
ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮರ್ಪಯಾಮಿ | ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ | ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ 
ಸಮರ್ಪಯಾಮಿ | ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । 


ಮಹಾಗಣಪತಯೇ ನಮಃ ॥ ನೆ ವೇದ್ಯಾರ್ಥೇ ಗುಡೋಪಹಾರಮಹಾ- 
ನೆ ವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ ಟ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ । 
-24- 


ಗಣೇಶಚತುರ್ಥೀ 


ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಯಷಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷ್ಪಾರ್ಚನೇ ವಿನಿಯೋಗಃ । 


ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಖತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ || 


ಮಂತ್ರಪುಷಂ ಸಮರ್ಪಯಾಮಿ । 


ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ ಸಮರ್ಪಯಾಮಿ ॥ 
ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ | 

ಅವಿಫ್ಣಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 
ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 
ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ | 
ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹ್ಯಯಮ್‌ ॥ 


ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ । ಪ್ರಾರ್ಥನಾಂ 
ಸಮರ್ಪಯಾಮಿ ॥ 
ಹೇ ದೇವ! ನಿರ್ವಿಫುಂ ಕುರು ॥ 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


ಕಲಶ ಪೂಜೆ ಮಾಡಿರಿ 
ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು 
ಪೂಜಿಸುತ್ತಾರೆ. 
ತತ್ತ್ವಾಯಾಮೀತಿ ಶುನಃಶೇಪಯಷಿಃ | ತ್ರಿಷ್ಟುಪ್‌ ಛಂದಃ | ವರುಣೋ 
ದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


-25- 


ಗಣೇಶಚತುರ್ಥೀ 


ಓಂ ತತ್ವಾಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರ € ಯಜಮಾನೋ 
ಹವಿರ್ಭಿಃ ಅಹೇಳಮಾನೋ ವರುಣೇಹ ಬೋಧ್ಯುರುಶಂಸ ಮಾ ನ ಆಯುಃ ಪ್ರ 
ಮೋಷಿಃ ॥ 

ಓಂ ಭೂಃ ವರುಣಮಾವಾಹಯಾಮಿ | ಓಂ ಭುವಃ ವರುಣಮಾವಾಹ 
ಯಾಮಿ | ಓಂ ಸ್ವಃ ವರುಣಮಾವಾಹಯಾಮಿ | ಓಂ ಭೂರ್ಭುವಃಸ್ವಃ 
ವರುಣಮಾವಾಹಯಾಮಿ । 

ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ 111 

ಕುಕ್ಸೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗೇದೋ5ಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ ॥2॥ 

ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಟಿಶ್ಚ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ ॥3॥ 

ಆಯಾಂತು ಮಮ(ಯಜಮಾನಸ್ಯ)ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ । 


ಸರ್ವೇ ಸಮುದ್ರಾ: ಸರಿತಸ್ತೀರ್ಥಾನಿ ಜಲದಾ ನದಾಃ 11411 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 1151 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ! 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪ 
ಯಾಮಿ |! ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ ಸಮರ್ಪಯಾಮಿ । 
ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತಯುಗ್ಗಂ 
ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ | ಆಭರಣಂ ಸಮರ್ಪಯಾಮಿ! 
ಗಂಧಂ ಸಮರ್ಪಯಾಮಿ । ಅಕ್ನತಾನ್‌ ಸಮರ್ಪಯಾಮಿ । ನಾನಾ- 


-26- 


ಗಣೇಶಚತುರ್ಥೀ 


ವಿಧಪರಿಮಳಪುಷ್ಟಾಣಿ ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ ದೀಪಂ 
ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ ನೆ ವೇದ್ಯಾರ್ಥೆೇ ಗುಡೋಪಹಾರ 
(ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲ ಎಂದು ಹೇಳಬೇಕು.) ಮಹಾನೈವೇದ್ಯಂ 
ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷ್ಪಂ ಸಮರ್ಪಯಾಮಿ । ಮಂತ್ರಪುಷ್ಠಂ 
ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 
ಸಮರ್ಪಯಾಮಿ । 


ಪೀಠಪೂಜೆ ಮಾಡಿರಿ 
ಸ್ವರ್ಣಮಂಟಪಾಯ ನಮಃ । ತನ್ಮಧ್ಯೇ ರತ್ನಸಿಂಹಾಸನಾಯ ನಮಃ । 
ಯೋಗಪೀಠಾಯ ನಮಃ | ತನ್ಮಧ್ಯೇ ಶ್ರೀಸಿದ್ಧಿವಿನಾಯಕಾಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ವಿಶ್ವಂಭರಾಯ ನಮಃ । 


ಮಣ್ಣಿನ ಪ್ರತಿಮೆಯಲ್ಲಿ ಗಣಪತಿಯ ಆವಾಹನೆ ಮಾಡಿರಿ 

ಪುಷ್ಪ ಹಾಗೂ ಮಂತ್ರಾಕ್ಷತೆಯನ್ನು ಕೈಯ್ಯಲ್ಲಿ ಹಿಡಿದುಕೊಂಡು 
ಆಪಾದಮೌಳಿಪರ್ಯಂತವಾಗಿ ಧ್ಯಾನ ಮಾಡಿ ಗಣಪತಿಯನ್ನು ಪೂಜೆಗಾಗಿ 
ಕರೆಯಬೇಕು. ಹೃದಯದ ಕಮಲದಲ್ಲಿ ಬಿಂಬರೂಪಿಯಾದ ಭಗವಂತನು 
ಕುಳಿತಿರುತ್ತಾನೆ. ಅವನ ಶರೀರದಲ್ಲಿ ಸಕಲತತ್ವಾಭಿಮಾನಿದೇವತೆಗಳು ಆಶ್ರಯ 
ಪಡೆದಿರುತ್ತಾರೆ. ಮತ್ತು ಅವನೆದುರು ಆರಾಧನೆ ಮಾಡುತ್ತಿರುತ್ತಾರೆ. ಅದರಂತೆ 
ಗಣಪತಿಯೂ ಇರುತ್ತಾನೆ. ಇಂಥ ಗಣಪತಿಯನ್ನು ಆವಾಹನೆ ಮಾಡಬೇಕು. ತನ್ನ 
ಲೋಕದಲ್ಲಿಸಿಂಹಾಸನದಲ್ಲಿಕುಳಿತ ಗಣಪತಿಯನ್ನು ಮಣ್ಣಿನ ಪ್ರತಿಮೆಯಲ್ಲಿ ಆವಾಹನೆ 
ಮಾಡಬೇಕು. ತಮ್ಮದೇಹದ ಮೂಲಾಧಾರದಲ್ಲಿ ಹಾಗೂ ಆಕಾಶತತ್ವದಲ್ಲಿನೆಲೆಸಿದ 
ಗಣಪತಿಯೇ ಇವನೆಂದು ಭಾವಿಸಬೇಕು. ಪುಷ್ಪಮಂತ್ರಾಕ್ಟತೆಗಳ ಮೂಲಕ 
ಪ್ರತಿಮೆಯಲ್ಲಿ ಆಗಮಿಸುತ್ತಾನೆಂದು ಭಾವಿಸಬೇಕು. ಪ್ರತಿಮೆಯಲ್ಲಿ ಆಗಮಿಸಿದ 
ದೇವನಿಗೆ ಷೋಡಶೋಪಚಾರಪೂಜೆಗಳನ್ನು ಅರ್ಪಿಸುವ ಮೊದಲು 


ಷೋಡಶಸಂಸ್ಕಾರಗಳನ್ನು ಮಾಡಬೇಕು. ಅದಕ್ಕಾಗಿ ೧೬ ಬಾರಿ ಓಂ ಎಂದು 
-27- 


ಗಣೇಶಚತುರ್ಥೀ 


ಪ್ರತಿಮೆಯನ್ನು ಮುಟ್ಟಿ ಹೇಳಬೇಕು. ಒಮ್ಮೆ ಓಂ ಎಂದು ಉಚ್ಚರಿಸಿದಾಗ 
ತತ್‌ಕ್ಷಣದಲ್ಲಿಯೇ ಒಂದು ಸಂಸ್ಕಾರವಾಯಿತೆಂದು ಅರಿಯಬೇಕು. ಅನಂತರ ಆ 
ಗಣಪತಿ ದೇವನು ಕಣ್ಣುಗಳನ್ನು ತೆರೆದಿದ್ದಾನೆಂದು ಭಾವಿಸಬೇಕು. 


ಓಂ ಕ್ಲಿಪ್ರಪ್ರಸಾದಾಯ ನಮಃ । ಏಹ್ಯೇಹಿ, ಶ್ರೀಗಣಪತ್ಯಂತರ್ಗತ ಶ್ರೀವಿಶ್ವಂ- 
ಭರಂ ಪೀಠಸ್ಥಿತ ಏತದ್‌ಧಾತುಮಯಪ್ರತಿಮಾಂತಸ್ಥಿತತೇಜಸ್ಸಾರಮಯಭೂತ- 
ಪ್ರತಿಮಾಂತಸ್ಥಿತಶ್ರೀಮುಖ್ಯಪ್ರಾಣಪ್ರತಿಮಾಮಧ್ಯೇ ರಮಯಾ ಸಹ 
ಕೀರನೀರವದಾಸೀನಸಪ್ರತಿಮಾಯಾಂ ಹುತ್ತಮಲಾತ್‌ ಆವಾಹಯಾಮಿ । 
ಯ ವ ಲತ 

ಆವಾಹಿತೋ ಭವ । ಸ್ಥಾಪಿಶೋ ಭವ | ಸನ್ನಿಹಿತೋ ಭವ । ಸನ್ನಿರುದ್ಧೋ 
ಭವ । ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । ಪ್ರಸೀದ । 
ಪ್ರಸೀದ । (ಆವಾಹನಾದಿ ಸಪ್ತಮುದ್ರಾಃ ಪ್ರದರ್ಶಯೇತ್‌) 

ಓಂ ಅಸುನೀತೇ ಪುನರಸಾಸು ಚಕ್ಚುಃ ಪುನಃ ಪ್ರಾಣಮಿಹ ನೋ ಧೇಹಿ 

ಭೋಗಮ್‌ । ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರೆಂತಮನುಮತೇ 
ಮೃಳಯಾ ನಃ ಸ್ವಸ್ತಿ ಓಂ ॥ ಓಂ ಪುನರ್ನೋ ಅಸುಂ ಪೃಥಿವೀ ದದಾತು 
ಪುನರ್ದ್ಯೌರ್ದೇವೀ ಪುನರಂತರಿಕ್ಸಮ್‌ ॥ ಪುನರ್ನಃ ಸೋಮಸ್ಸನ್ನಂ ದದಾತು ಪುನಃ 
ಪೂಷಾ ಪಥ್ಯಾಂ-೩ ಯಾ ಸ್ಟಸ್ತಿ ॥ ಓಂ ॥ 

ಗಣಪತಿಮಂತ್ರ 

ಓಂ ಅಸ್ಯ ಶ್ರೀ ಗಣಪತಿ ಮಹಾಮಂತ್ರಸ್ಯ ದೇವಭಾಗಯಷಿಃ | ಗಾಯತ್ರೀ 
ಛಂದಃ ।ಟ ಮಹಾಗಣಪತ್ಯಂತರ್ಗತವಿಶ್ಚಂಭರೋ ದೇವತಾ ॥। ಮಹಾಗಣಪತಿ- 
ಮಂತ್ರಜಪೇ ವಿನಿಯೋಗಃ ॥ 


ಓಂ ಕ್ಟಿಪ್ರಪಸಾದಾಯ ಹೃದಯಾಯ ನಮಃ । ಓಂ ನಮಃ ಶಿರಸೇ ಸ್ವಾಹಾ । 
ಓಂ ಕಿಪ್ರಪ್ರಸಾದಾಯ ಶಿಖಾಯೈವೌಷಟ್‌ | ಓಂ ನಮಃ ಕವಚಾಯ ಹುಂ । 
ಓಂ ಕ್ಲಿಪ್ರ ಪ್ರಸಾದಾಯ ನೇತ್ರಾಭ್ಯಾಂ ವಷಟ್‌ | ಓಂ ನಮಃ ಅಸ್ತ್ರಾಯ ಫಟ್‌ । 
ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 


-28- 


ಗಣೇಶಚತುರ್ಥೀ 


ಲಂಬೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ॥ 
ಬಿಭ್ರದ್‌ ಧ್ಯೇಯೋ ವಿಘಫ್ಲಹರಃ ಕಾಮದಸ್ತ್ವರಯಾ ಹ್ಯಯಮ್‌ । 
ಓಂ ಕ್ಷಿಪ್ರಪ್ರಸಾದಾಯ ನಮಃ ಓಂ (೧೨, ೧೦೮, ೧೦೦೮ ಬಾರಿ) 
ಪುನಃ ಧ್ಯಾನ, ಅಂಗನ್ಯಾಸ Il 


ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೇಸ್ತು 
ಲಂಬೋದರಾಯೈೆಕದಂತಾಯ ವಿಫ್ಟ್ಪನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ 
ಶ್ರೀಮನ್ಮಹಾಗಣಾಧಿಪತಯೇ ನಮಃ । 


ಸಿಂಧೂರಾಭಂ ತ್ರಿನೇತ್ರಂ ಪೃಥುವರಜಠರಂ ಹಸ್ತಪದ್ಮೈರ್ದಧಾನಮ್‌ । 
ದಂತಂ ಪಾಶಾಂಕುಶೇಷ್ಟಾಮ್ಯರುಕರವಿಲಸದ್‌ಬೀಜಪೂರಾಭಿರಾಮವಮ್‌ || 


ಬಾಲೇಂದುಜ್ಯೋತಿಮೌಲಿಂ ಕರಿಪತಿವದನಂ ದಾನಪೂರಾರ್ದ್ರಗಂಡಮ್‌। 
ಭೋಗೀಂದ್ರಾಬದ್ಧಭೂಷಂ ಭಜತ ಗಣಪತಿಂ ರಕ್ತವಸ್ತಾಂಗರಾಗಮ್‌ ॥ 


ಚತುರ್ಭುಜೈಃ ಗಜದಂತಾಕ್ಷಮಾಲಾಪರಶುಮೋದಕಧಾರಿಣೇ, ತಪ್ಪಕಾಂಚನ 
ವರ್ಣಾಯ, ಶೂರ್ಪಕರ್ಣಾಯ ಗಜಾನನಾಯ, ಲಂಬೋದರಾಯ, 
ಸರ್ಪಯಜೊ ್ಲಪವೀತಿನೇ, ವ್ಯಾಪ್ರಚರ್ಮಾಂಬರಧರಾಯ, ಸರ್ವಾಭರಣಭೂಷಿ- 
ತಾಯ, ಮೂಷಕೋಪರಿಸಂಸ್ಥಿತಾಯ, ಓಂ ನಮೋ ಭಗವತೇ ಸಕಲಗುಣಾತ್ಮನೇ, 
ಸಕಲಶಕ್ತಿಯುತಾಯ, ಮಹಾಯೋಗಪೀಠಸ್ಥಾಯ ಸಿದ್ಧಿವಿನಾಯಕಾಂತರ್ಗತ- 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವಿಶ್ಚಂಭರಾಯ ನಮಃ । ಓಂ ಭೂಃ 
ಸಿದ್ಧಿವಿನಾಯಕಾಂತರ್ಯಾಮಿಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಶ್ರೀವಿಶ್ವಂಭರಂ ಆವಾಹಯಾಮಿ ॥ ಓಂ ಭುವಃ ಸಿದ್ಧಿವಿನಾಯಕಾಂತರ್ಯಾಮಿ ಶ್ರೀ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀವಿಶ್ವಂಭರಂ ಆವಾಹಯಾಮಿ ॥ ಓಂ 
ಸ್ವಃ ಸಿದ್ಧಿವಿನಾಯಕಾಂತರ್ಯಾಮಿಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀ 
ವಿಶ್ವಂಭರಂ ಆವಾಹಯಾಮಿ ॥ ಓಂ ಭೂರ್ಭುವಸ್ವಃ ಸಿದ್ಧಿವಿನಾಯಕಾಂತ- 
ರ್ಯಾಮಿಶ್ರೀಭಾರತೀರಮುಣಮುಖ್ಯಪ್ರಾಣಾಂತರ್ಗತಶ್ರೀವಿಶ್ಚಂಭ'ರಂ 
ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ನಮಸ್ಕರೋಮಿ || 

-29- 


ಗಣೇಶಚತುರ್ಥೀ 


ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಯತೇ ತತ್ತಿ ಶ್ರಿಯತೇ ಕಿಂಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರ ಮರ್ಚ!॥ 


ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ 
ಪ್ರಚೋದಯಾತ್‌॥ 


ಓಂ ಪ್ರಾಣಾಯ ನಮಃ ಓಂ, ಓಂ ಅಪಾನಾಯ ನಮಃ ಓಂ, ಓಂ ವ್ಯಾನಾಯ 
ನಮಃ ಓಂ, ಓಂ ಉದಾನಾಯ ನಮಃ ಓಂ, ಓಂ ಸಮಾನಾಯ ನಮಃ ಓಂ - 
ಶ್ರೀಗಣಪತ್ಯಂತರ್ಗತಭಾರತೀರಮಣಮುಖ್ಯಪ್ರಾಣಮಾವಾಹಯಾಮಿ. 


ಅಷಾ ಕ್ಷ ರಮಂತ್ರಃ 


"ಓಂ ಓಂ ನಮೋ ನಾರಾಯಣಾಯ ಓಮ್‌' (ಪ್ರಾಣಾಯಾಮ 
ಮಾಡಬೇಕು.) 


ಅಸ್ಯ ಶ್ರೀನಾರಾಯಣಾಷಾಕ್ಷರಮಂತ್ರಸ್ಯ ಅಂತರ್ಯಾಮೀ ಯಷಿಃ (ಶಿರಸಿ) । 
ದೈವೀ ಗಾಯತ್ರೀಛಂದಃ (ಮುಖೇ) । ಶ್ರೀನಾರಾಯಣೋ ದೇವತಾ (ಹೃದಯೇ)! 


ಓಂ ಕೃದ್ಧೋಲ್ಯಾಯ ಹೃದಯಾಯ ನಮಃ । ಓಂ ಮಹೋಲ್ಕಾಯ ಶಿರಸೇ 
ಸ್ವಾಹಾ । ಓಂ ನೀರೋರ್ಯಾಯ ಶಿಖಾಯೈ ವೌಷಟ್‌ | ಓಂ ದ್ಯೂ ಲಾಯ ಕವಚಾಯ 
ಹು | ಓಂ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್‌ । (ಇತಿ ದಿಗಂಧ್ಯ) 


ಧ್ಯಾನಮ್‌ 


ಉದ್ಯದ್ಧಾನ್ನತಮಾಭಾಸ ಸಶ್ಚಿದಾನಂದೈ ಕದೇಹವಾನ್‌ 
ಚಕ್ರಶಂಖಗದಾಪದ್ಧದರೋ ಧೆ ಓ[ಯೋಕಹಮೀಶ್ವರಃ | 
ಲಕ್ಷ್ಮೀಧರಾಭ್ಯಾಮಾಶ್ಚಿಷ್ಟು ಸ್ವಮೂರ್ತಿಗಣಮಧ್ಯಗಃ 
ಬ್ರಹ್ಮವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 
ಸೇವ್ಯಮಾನೋತಧಿಕಂ ಭಕ್ತ್ಯಾ ನಿತ್ಯನಿಃಶೇಷಶಕ್ತಿಮಾನ್‌ । 
ಮೂರ್ತ ಯೋತಷ್ಠಾವಭಿ(ಪಿ)ಧ್ಯೇಯಾಶಕ್ರಶಂಖವರಾಭಯ್ಯಃ । 


-30- 


ಗಣೇಶಚತುರ್ಥೀ 


ಯುಕ್ತಾಃ ಪ್ರದೀಪವರ್ಣಾಶ್ಚಸರ್ವಾಭರಣಭೂಷಿತಾಃ ॥ 

ಬಿಂಬೋನಸಿ ಪ್ರತಿಬಿಂಬೋತಸ್ಥಿ ತವ ಯದ್ಯಪಿ ಚಾಂತರಮ್‌ । 

ಸ್ವಾಮಿನ್ನಿರ್ವೋಷಮದ್ದೋಷಂ ವಿರೇಚಯ ನಮೋಸ್ತು ತೇ | 

ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 

ಮೂಲರೂಪಸವರ್ಣಾನಿ ಕೃಷ್ಣಾವರ್ಣಾ ಶಿಖೋಚ್ಯತೇ ॥ 

ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, 
ಪ್ರತಿಮಾಶುದ್ಧ್ಯರ್ಥಂ, ನಾರಾಯಣಾಷ್ಟಾಕ್ಷರಮಂತ್ರ ಜಪಪೂರ್ವಕನ್ಯಾಸೇ 
ವಿನಿಯೋಗಃ ॥ 


ೃಷಿನ್ಯಾಸ: 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ ।  ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚಿ 
ಓಂ ರಾಂ ಆತ್ಮನೇ ನಮಃ । ಹೃದಯೇ 
ಓಂ ಯಂ ಅಂತರಾತ್ಮನೇ ನಮಃ । ನಾಭೌ 
ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ವೋಃ 
ಓಂ ಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 
ಸ್ಥಿತಿನ್ಯಾಸ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚಿ 
ಓಂ ರಾಂ ಆತ್ಮನೇ ನಮಃ | ಪಾದಯೋಃ 


ಓಂ ಯಂ ಅಂತರಾತ್ಮನೇ ನಮಃ । ಜಾನ್ಹೋಃ 
-31- 


ಗಣೇಶಚತುರ್ಥೀ 


ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂ ಯಂ ಜ್ಞಾನಾತ್ಮನೇ ನಮಃ । | ಹೃದಯೇ 
ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 

ಓಂ ನಂ ತೈಜಸಾಯ ನಮಃ । ಜಾನ್ಹೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 

ಓಂ ರಾಂ ಆತ್ಮನೇ ನಮಃ । ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ | ಶಿರಸಿ 


ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ 


ಮೂರ್ತಿಯನ್ನು ಮುಟ್ಟಿ ಕನಿಷ್ಠ ೧೨ ಬಾರಿ ಜಪಿಸಬೇಕು. ಅನಂತರ ಧ್ಯಾನ, 
ಅಂಗನ್ಯಾಸ, ಕರನ್ಯಾಸಾದಿಗಳನ್ನು ಮಾಡಬೇಕು. (ವಿಶೇಷತಃ ಸೃಷ್ಟಿ, ಸ್ಥಿತಿ, ಲಯ 
ನ್ಯಾಸಗಳನ್ನು ಗುರುಗಳ ಉಪದೇಶವಿಲ್ಲದೆಯೇ ಮಾಡಕೂಡದು). 


ತತ ನ್ಲಾಸಃ 


ವಕ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ ಮಾಡಿರಿ) । ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ 
ಯಷಿಃ (ಶಿರಸಿ) ದೈವೀಗಾಯತ್ರೀ ಛಂದಃ (ಮುಖೇ) । ಶಕ್ಕ್ರಾದಿತತ್ತ್ವರೂಪೀ 
ಪುರುಷಾದಿತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 


-32- 


ಗಣೇಶಚತುರ್ಥೀ 


ಸಂಕರ್ಷಣಾಯ ಶಿಖಾಯೈ ವೌಷಟ್‌ । ಓಂ ಭೂರ್ಭುವಸ್ವಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ | 

ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ಕಾದಿತತ್ತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 

ಓಂ ಪರಾಯ ಶಕ್ಕಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಸ್ಫೂರ್ತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಪ್ರವೃತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಲಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ವಿದ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮತ್ಕಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ನಿಯತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮಾಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ । ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ॥೧೨॥ (ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು.) 


ತತ್ತದವಯವೇಷು ದೇವತಾನ್ಯಾಸಃ 
ಓಂ ಪರಾಯ ಅವ್ಯಕ್ತಾಶ್ಮನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 
ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
ಅಹಂಕಾರಾತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 
ಮನ ಆತ್ಮನೇ ಸ್ಥಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 


-33- 


ಗಣೇಶಚತುರ್ಥೀ 


(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ 
ಓಂ ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ॥ ಓಂ ಪರಾಯ ಚಕ್ಷುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಘ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 


(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ 
ಓಂ ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ ॥ ಓಂ ಪರಾಯ ಪಾದಾತ್ಮನೇ 
ಜಯಂತಾಯ ನಮಃ ॥ ಓಂ ಪರಾಯ ಪಾಯ್ದ್ವಾತ್ಮನೇ ಮಿತ್ರಾಯ ನಮಃ ॥ 
ಓಂ ಪರಾಯ ಉಪಸ್ಥಾತ್ಮನೇ ಮನವೇ ನಮಃ ॥ 

(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ದಾತ್ಸನೇ ಬೃಹಸತಿ- 
ಪ್ರಾಣಾಭ್ಯಾಂ ನಮಃ ॥ ಓಂ ಪರಾಯ ಸ್ಪರ್ಶಾತ್ಮನೇ ಆಪಾನಾಯ ನಮಃ ॥ 
ಓಂ ಪರಾಯ ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ 
ಉದಾನಾಯ ನಮಃ ॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 

(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣ- 
ಪತಯೇ ನಮಃ ॥ ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ 
ತೇಜ ಆತ್ಮನೇ ವಹ್ನಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ | 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕೃಷ್ಣಾತ್ತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 

ಮಾತೃಕಾನ್ಯಾಸಃ 

ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 


-34- 


ಗಣೇಶಚತುರ್ಥೀ 


ಯಷ್ಯಾದಿನ್ಯಾಸಃ 

ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿಃ (ಶಿರಸಿ) । 
ದೈವೀ ಗಾಯತ್ರೀ ಛಂದಃ (ಮುಖೇ) । ಅಜಾದಿರೂಪೀ ಶ್ರೀಲಕ್ಷ್ಮೀನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ 

ಪಂಚಾಂಗನ್ಯಾಸಃ 

ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ ಓಂ ಭೂರ್ಭುವಃಸ್ಥಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 

ಧ್ಯಾನಮ್‌ 
ತಾದೃಗ್ರೂಪಾಶ್ಚ ಪಂಚಾಶಜ್ಜಾನಮುದ್ರಾಭಯೋದ್ಯತಾಃ । 
ಚ ಜ್‌ ಶೆ 

ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಯುಕ್ತಾಸ್ತು ವಾಮತಃ ॥ 

ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ದ್ಯರ್ಥಂ 
ಮಾತೃಕಾನ್ಯಾಸಂ ಕರಿಷ್ಯೇ ॥ 

(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ 
ನಮಃ ॥ ಓಂ ಇಂ ಇಂದ್ರಾಯ ನಮಃ ॥ ಓಂ ಈಂ ಈಶಾಯ ನಮಃ ॥ ಓಂ 
ಉಂ ಉಗ್ರಾಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ 
ಯತಂಭರಾಯ ನಮಃ ॥ ಓಂ ಖೂಂ ಖೂಘಾಯ ನಮಃ ॥ ಓಂ ಲೃಂ ಲೃಶಾಯ 
ನಮಃ ॥ ಓಂ ಲ್ಹಂ ಲ್ಥಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ 
ಐರಾಯ ನಮಃ ॥ ಓಂ ಓಂ ಓಜೋಭೃತೇ ನಮಃ ॥ ಓಂ ಔಂ ಔರಸಾಯ 
ನಮಃ ॥ ಓಂ ಅಂ ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


35- 


ಗಣೇಶಚತುರ್ಥೀ 


(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ ಓಂ 
ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ 
ಜಸಾರಾಯ ನಮಃ ॥ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರುಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 
ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 

(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 


(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು, ಅಸ್ಥಿ) ಓಂ ಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 
ಷಡ್ಫುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಃ ॥। (ಪ್ರಾಣ) ಓಂ ಳಂ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ 
ಲಕ್ಷ್ಮೀನೃಸಿಂಹಾಯ ನಮಃ ॥ 

ಅನೇನ ಮಾತೃಕಾನ್ಯಾಸೇನ ಭಗವಾನ್‌ ಅಜಾದಿರೂಪೀಶ್ರೀಮನಧ್ವಾಂತರ್ಗತ- 
ಶ್ರೀಗೋಪಾಲಕೃಷ್ಣಾತ್ತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


-36- 


ಗಣೇಶಚತುರ್ಥೀ 


ಗೃಹಾ ವೈ ಪ್ರತಿಷ್ಠಾಸೂಕ್ತಮ್‌ । ತತ್ಪತಿಷ್ಠಿತಮಯಾ ವಾಚಾ ಶಂಸ್ತವ್ಯಂ, ತಸ್ಮಾದ್‌ 
ಯದ್ಯಪಿ ದೂರ ಇವ ಪಶೂನ್‌ ಲಭತೇ, ಗೃಹಾನೇವೈ ನಾನಾ ಜಿಗಮಿಷತಿ, ಗೃಹಾ ಹಿ 
ಪಶೂನಾಂ ಪ್ರತಿಷ್ಠಾ ಪ್ರತಿಷ್ಠಾ ಉತ್ತಮಾ ಪ್ರತಿಷ್ಠಾ । 

ಆವಾಹಿತೋ ಭವ । ಸ್ಥಾಪಿತೋ ಭವ । ಸನ್ನಿಹಿತೋ ಭವ । ಸನ್ನಿರುದ್ಧೋ 
ಭವ | ಅವಕುಂಠಿತೋ ಭವ । ಸುಪ್ರಸನ್ನೋ ಭವ । ವರದೋ ಭವ । ಪ್ರಸೀದ । 
ಪ್ರಸೀದ । (ಆವಾಹನಾದಿ ಸಪ್ತಮುದ್ರೆಗಳನ್ನು ತೋರಿಸಬೇಕು) 


ಇಲ್ಲಿಗೆ ಮಣ್ಣಿನ ಪ್ರತಿಮೆಯಲ್ಲಿ ಗಣಪತಿಯ ಆವಾಹನೆ ಮುಗಿಯಿತು 


ಓವ ಜು ಬು ಬು ಜು 


ಗಣಪತಿಗೆ ಷೋಡಶೋಪಚಾರಪೂಜೆ 


ಧ್ಯಾನ 
ಕೈಮುಗಿಯಿರಿ 
ಹರಿಃ ಓಂ ॥ ಆ ತೂ ನ ಇಂದ್ರ ಕ್ಲುಮಂತಂ ಚಿತ್ರಂ ಗ್ರಾಭಂ ಸಂ ಗೈಭಾಯ 
ಮಹಾಹಸ್ತೀ ದಕ್ಷಣೇನ I 
ಏಕದಂತಂ ಶೂರ್ಪಕರ್ಣಂ ಗಜವಕ್ತಂ ಚತುರ್ಭುಜಮ್‌ । 
ಪಾಶಾಂಕುಶಧರಂ ದೇವಂ ಧ್ಯಾಯೇತ್‌ ಸಿದ್ದಿವಿನಾಯಕಮ್‌ || 
ಧ್ಯಾಯೇದ್‌ ದೇವಂ ಮಹಾಕಾಯಂ ತಪ್ಪಕಾಂಚನಸನ್ನಿಭಮ್‌ 
ದಂತಾಕ್ಷಮಾಲಾಪರಶುಪೂರ್ಣಮೋದಕಹಸ್ತಕಮ್‌ । 
ಮೋದಾಸಕ್ತತುಂಡಾಗ್ರಮೇಕದಂತಂ ವಿನಾಯಕಮ್‌ ॥ 
ಓಂ ಸಿದ್ಧಿವಿನಾಯಕಾಂತರ್ಯಾಮಿ ಶ್ರೀ ವಿಶ್ವಂಭರಾಯ ನಮಃ ಧ್ಯಾಯಾಮಿ 
ಧ್ಯಾನಂ ಸಮರ್ಪಯಾಮಿ ॥ 


-37- 


ಗಣೇಶಚತುರ್ಥೀ 


ಆವಾಹನೆ 
ಮಂತ್ರಾಕ್ಟತೆ ಹಾಕಿರಿ 
ವಿದ್ಮಾಹಿ ತ್ವಾ ತುವಿಕೂರ್ಮಿಂ ತುವಿದೇಷ್ಠಂ ತುವೀಮಘಮ್‌। 
ತುವಿಮಾತ್ರಮವೋಭಿಃ ॥ 
ಆವಾಹಯಾಮಿ ವಿಫ್ಲೇಶ ಸುರರಾಜಾರ್ಚಿತೇಶ್ವರ । 
ಅನಾಥನಾಥ ಸರ್ವಜ್ಞಪೂಜಾರ್ಥಂ ಗಣನಾಯಕ ॥ 
ಓಂ ಸಿದ್ಧಿವಿನಾಯಕಾಂರ್ತರ್ಗತ ಶ್ರೀ ವಿಶ್ಚಂಭರಾಯನಮಃ ಆವಾಹಯಾಮಿ 
ಆಸನ 
ಆಸನದ ಮೇಲೆ ಮಂತ್ರಾಕ್ಷತೆ ಹಾಕಿರಿ 
ನ ಹಿ ತ್ವಾ ಶೂರ ದೇವಾ ನ ಮರ್ತಾಸೋ ದಿತ್ತಂತಮ್‌ | 
ಭೀಮಂ ನ ಗಾಂ ವಾರಯಂತೇ ॥ 
`ಅನೇಕರತ್ನಸಂಯುಕ್ತಂ ಮುಕ್ತಾಮಣಿವಿಭೂಪಿತಮ್‌ | 
ಸ್ವರ್ಣಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀ ಸಿದ್ಧಿವಿನಾಯಕಾಯ ನಮಃ ಆಸನಂ ಸಮರ್ಪಯಾಮಿ । 
ಅರ್ಯ 
ಬೊಗಸೆಯಲ್ಲಿ ನೀರು ತುಂಬಿ ಗಣಪತಿಯ 
ಮುಂದೆ ತೋರಿಸಿ ಅರ್ಫ್ಯಪಾತ್ರೆಯಲ್ಲಿ ಬಿಡಿ 


ಏತೋನ್ವಿಂದ್ರಂ ಸ್ತವಾಮೇಶಾನಂ ವಸ್ವಃ ಸ್ವರಾಜಮ್‌ | 

ನ ರಾಧಸಾ ಮರ್ಧಿಷನ್ನಃ || 

ಗಜವಕ್ತನಮಸ್ತೆ, ಸ್ತು ಗಂಧಪುಷಾಕ್ಷತ್ಸೆರ್ಯತಮ್‌ 

ಅರ್ಫ್ಯಂ ಗೃಹಾಣ ದೇವೇಶ ಸರ್ವಸಿದ್ಧಿಪ್ರದಾಯಕ || 

ಶ್ರೀ ಸಿದ್ಧಿವಿನಾಯಕಾಯ ನಮಃ ಹಸ್ತಯೋಃ ಅರ್ಫ್ಯಂ ಸಮರ್ಪಯಾಮಿ । 


-38- 


ಗಣೇಶಚತುರ್ಥೀ 
ಪಾದ್ಯ 

ಉದ್ದರಣೆಯಿಂದ ಪಾತ್ರೆಗೆ ನೀರು ಬಿಡಿ 
ಪ್ರ ಸ್ತೋಷದುಪ ಗಾಸಿಷಚ್ಛವತ್ತಾಮ ಗೀಯಮಾನಮ್‌ । 
ಅಭಿರಾಧಸಾ ಜುಗುರತ್‌ ॥ 
ಸರ್ವತೀರ್ಥಸಮುದ್ಧೂತಂ ಪಾದ್ಯಂ ಗಂಧಾದಿಸಂಯುತಮ್‌ । 
ವಿಘ್ನರಾಜ ಗೃಹಾಣೇದಂ ಭಗವನ್‌ ಭಕ್ತವತ್ಸಲ ॥ 
ಶ್ರೀ ಸಿದ್ಧಿವಿನಾಯಕಾಯ ನಮಃ । ಪಾದ್ಯಂ ಸಮರ್ಪಯಾಮಿ ॥ 

ಮಧುಪರ್ಕ 
ಜೇನುತುಪ್ಪ ಬೆರೆಸಿದ ಮೊಸರು ಸಮರ್ಪಿಸಿರಿ 
ಆ ನೋ ಭರ ದಕ್ಷಿಣೇನಾಭಿ ಸವ್ಯೇನ ಪ್ರ ಮೃಶ । 
ಇಂದ್ರ ಮಾನೋ ವಸೋರ್ನಿರ್ಭಾಕ್‌ ॥ ' 
ದಧ್ಯಾಜ್ಯಮಧುಸಂಯುಕ್ತಂ ಮಧುಪರ್ಕಂ ಮಯಾ55ಹೃತಮ್‌ । 
ಗೃಹಾಣ ಸರ್ವಲೋಕೇಶ ಗಣನಾಥ ನಮೋಸ್ತು ತೇ ॥ 
ಶ್ರೀ ಸಿದ್ಧಿವಿನಾಯಕಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಆಚಮನ 
ಉದ್ದರಣೆಯಿಂದ ಮೂರು ಬಾರಿ ನೀರು ಬಿಡಿರಿ 

ಉಪಕ್ರಮಸ್ವಾ ಭರ ಧೃಷತಾ ದೃಷ್ಟೋ ಜನಾನಾಮ್‌ । 
ಅದಾಶೂಷ್ಟರಸ್ಯ ವೇದಃ ॥ 
ಗಣನಾಥ ಮಯಾ ದತ್ತಂ ಜಗತ್ತಾವನಕಾರಣ । 
ಗೆ ಹಾಣಾsಚಮನಂ ದೇವ ಪೂಜಿತೋ ಯಃ ಸುರೈರಪಿ 
ಶ್ರೀಸಿದ್ದಿವಿನಾಯಕಾಯ ನಮಃ । ಆಚಮನಂ ಸಮರ್ಪಯಾಮಿ | 


-39- 


ಗಣೇಶಚತುರ್ಥೀ 


ಮಲಾಪಕರ್ಷಣಸ್ನಾನ 
ನೀರಿನಿಂದ ಮೂರ್ತಿಯನ್ನು ಪ್ರೋಕ್ಟಿಸಿರಿ 
ಇಂದ್ರ ಯ ಉನು ತೇ ಅಸ್ತಿ ವಾಜೋ ವಿಪ್ರೇಭಿಃ ಸನಿತ್ವಃ 
ಅಸ್ಮಾಭಿಃ ಸುತಂ ಸನುಹಿ ॥ 
ಗಂಗಾದಿಸರ್ವತೀರ್ಥೇಭ್ಯ ಆನೀತಂ ತೋಯಮುತ್ತಮಮ್‌ । 
ಭಕ್ಕಾ ಸಮರ್ಪಿತಂ ತುಭ್ಯಂ ಸ್ನಾನಾಯಾ5ಭೀಷ್ಟದಾಯಕ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಮಲಾಪಕರ್ಷಣಸ್ನಾನಂ ಸಮರ್ಪಯಾಮಿ॥ 
ಪಂಚಾಮೃತ 


ಹೂವಿನಿಂದ ಪಂಚಾಮೃತಪದಾರ್ಥಗಳನ್ನು ತೆಗೆದುಕೊಂಡು 
ಮೂರ್ತಿಗೆ ಪ್ರೋಕ್ಟಣೆ ಮಾಡಿರಿ 


ಕ್ಷೀರಸ್ನಾನ 
ಸುರಭೇಸ್ತು ಸಮುತ್ತನ್ನಂ ದೇವಾನಾಮಪಿ ದುರ್ಲಭಮ್‌ । 
ಪಯೋ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 


ಆಪ್ಯಾಯಸ್ವೇತ್ಯಸ್ಯ ಗೌತಮಃ ಸೋಮೋ ಗಾಯತ್ರೀ ಕ್ಲೀರಾಭಿಷೇಕೇ 
ವಿನಿಯೋಗಃ । 


ಓಂಆ ಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಟ್ಯಮ್‌ । ಭವಾ 
ವಾಜಸ್ಯ ಸಂಗಥೇ ॥ 
ಶ್ರೀ ಸಿದ್ಧಿವಿನಾಯಕಾಯ ನಮಃ । ಪಯಃ ಸ್ನಾನಂ ಸಮರ್ಪಯಾಮಿ ॥ 
ದಧಿಸ್ನಾನ 
ದಧಿಕ್ರಾಪ್ನೋ ವಾಮದೇವೋ ದಧಿಕ್ರಾವಾನುಷ್ಠಪ್‌ ದಧ್ದಾಭಿಷೇಕೇ 
ವಿನಿಯೋಗಃ ॥ 


-40- 


ಗಣೇಶಚತುರ್ಥೀ 
ಓಮ್‌॥ ದಧಿಕ್ರಾಮ್ಣೋ ಅಕಾರಿಷಂ ಜಿಷ್ಟೋರಶ್ಪಸ್ಯ ವಾಜಿನಃ । 
ಸುರಭಿ ನೋ ಮುಖಾ ಕರತ್ವಣ ಆಯೂಷಿ ತಾರಿಷತ್‌ ॥ 
ಶ್ರೀ ಸಿದ್ದಿವಿನಾಯಕಾಯ ನಮಃ । ದಧಿಸ್ನಾನಂ ಸಮರ್ಪಯಾಮಿ ॥ 
ಫೃತಸ್ನಾನ 
ಘೃತಂ ಮಿಮಿಕ್ಟೇತ್ಯಸ್ಯ ಗೃತಮದ ಜಗತೀ । ಘೃತಾಭಿಷೇಕೇ ವಿನಿಯೋಗಃ । 
ಓಮ್‌॥ ಘೃತಂ ಮಿಮಿಕ್ಟೇ ಘೃತಮಸ್ಯ ಯೋನಿರ್ಫ್ಯತೇ ಶ್ರಿತೋ ಫೃತಮ್ಮಸ್ಯ 
ಧಾಮ । ಅನುಷ್ಟಧಮಾವಹ ಮಾದಯಸ್ಸ ಸ್ವಾಹಾಕೃತಂ ವೃಷಭವಕ್ಷಿ ಹವ್ಯಮ್‌॥ 
ಶ್ರೀ ಸಿದ್ದಿವಿನಾಯಕಾಯ ನಮಃ । ಫೃತಸ್ನಾನಂ ಸಮರ್ಪಯಾಮಿ ॥ 
ಮಧುಸ್ನಾನ 


ಮಧುವಾತಾ ರುಹುಗಣೋ ಗೌತಮೋ ವಿಶ್ವೇದೇವಾ ಗಾಯತ್ರೀ ಮಧ್ವಭಿಷೇಕೇ 
ವಿನಿಯೋಗಃ ॥ 


ಓಮ್‌ ॥ ಮಧು ವಾತಾ ಯತಾಯತೇ ಮಧು ಕ್ಷರಂತಿ ಸಿಂಧವಃ | 
ಮಾದ್ವೇರ್ನಃ ಸಂತ್ವೋಷಧೀಃ ॥ ಮಧು ನಕ್ತಮುತೋಷನೋ ಮಧು ಮತ್ಸಾರ್ಥಿವಂ 
ರಜಃ । 

ಮಧು ದ್ಯೌರಸ್ತು ನಃ ಪಿತಾಃ ॥ ಮಧುಮಾನ್ನೋ ವನಸ್ಫತಿರ್ಮಧುಮಾಂ 
ಅಸ್ತು ಸೂರ್ಯಃ । ಮಾಧ್ವೀರ್ಗಾವೋ ಭವಂತು ನಃ ॥ 

ಶ್ರೀ ಸಿದ್ಧಿವಿನಾಯಕಾಯ ನಮಃ | ಮಧುಸ್ನಾನಂ ಸಮರ್ಪಯಾಮಿ ॥ 


41. 


ಗಣೇಶಚತುರ್ಥೀ 


ಶರ್ಕರಾಸ್ನಾನ 
ಸ್ವಾದುಃಪವಸ್ಟೇತ್ಯಸ್ಯ ಸೋಮೋ ಭಾರ್ಗವೋ ಜಗತೀ ಶರ್ಕರಾಭಿಷೇಕೇ ವಿನಿ- 
ಯೋಗಃ ॥ 


ಓಮ್‌ ॥ ಸ್ವಾದುಃ ಪವಸ್ವ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು 
ನಾಮ್ನೇ | ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ತತಯೇ ಮಧುಮಾು 
ಅದಾಭ್ಯಃ ॥ 
ಶ್ರೀ ಸಿದ್ಧಿವಿನಾಯಕಾಯ ನಮಃ । ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 
ಮಂಗಲಸ್ನಾನ 
ಪ್ರೋಕ್ಟಣೆ ಮಾಡಿರಿ 
ತೈಲೇ ಲಕ್ಷ್ಮೀರ್ಜಲೇ ಗಂಗಾ ಯಶಸ್ತಿಷ್ಠತಿ ವೈ ಪ್ರಭೋ | 
ತನ್ಮಾಲಿಂಗಕಸ್ನಾನಾರ್ಥಂ ಜಲತೈಲೇ ಸಮರ್ಪಯೇ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ | ಮಂಗಲಸ್ನಾನಂ ಸಮರ್ಪಯಾಮಿ ॥ 
ಅಂಗೋದ್ವರ್ತನ 
ಪರಿಮಳದ್ರವ್ಯ ಹಚ್ಚಿರಿ 
ಅಂಗೋದ್ದರ್ತನಕಂ ದೇವ ಕಸ್ತೂರ್ಯಾದಿವಿಮಿಶ್ರಿತಮ್‌ । 
ಲೇಪನಾರ್ಥಂ ಗೃಹಾಣೇದಂ ಹರಿದ್ರಾಕುಂಕುಮೈರ್ಯುತಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಅಂಗೋದ್ವರ್ತನಂ ಸಮರ್ಪಯಾಮಿ ॥ 
ಉಷ್ಣೋದಕಸ್ನಾನ 
ಬಿಸಿನೀರಿನಿಂದ ಪ್ರೋಕ್ಸಿಸಿರಿ 
ನಾನಾತೀರ್ಥಾದಾಹೃತಂ ಚ ತೋಯಮುಷ್ಣಂ ಮಯಾ ಕೃತಮ್‌ । 


ಸ್ನಾನಾರ್ಥಂ ತೇ ಪ್ರಯಚ್ಛಾಮಿ ಸ್ವೀಕುರುಷ್ವ ದಯಾನಿಧೇ । 
ಶ್ರೀಸಿದ್ಧಿವಿನಾಯಕಾಯ ನಮಃ । ಉಷ್ಣೋದಕಸ್ನಾನಂ ಸಮರ್ಪಯಾಮಿ ॥ 


-42- 


ಗಣೇಶಚತುರ್ಥೀ 
ಗಂಧೋದಕಸ್ನಾನ 
ಗಂಧೋದಕದಿಂದ ಪ್ರೋಕ್ಟಿಸಿರಿ 
ಕರ್ಪೂರೈಲಾಸಮಾಯುಕ್ತಂ ಸುಗಂಧದ್ರವ್ಯಸಂಯುತಮ್‌ । 
ಗಂಧೋದಕಂ ಗಣಾಧ್ಯಕ್ಷ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ । ಗಂಧೋದಕಸ್ನಾನಂ ಸಮರ್ಪಯಾಮಿ ॥ 


ಶುದ್ಧೋದಕಸ್ಥಾನ 
ಇತರ ದೇವತೆಗಳ ಅಭಿಷೇಕಕ್ಕಾಗಿ ಭಾಗಿಸಿದ, ತಾರತಮ್ಯಾನುಸಾರ ಇತರ 
ಸ್ವೋತ್ತಮ ದೇವತೆಗಳಿಗೆ ಸಮರ್ಪಿಸಿದ ದೇವರ ತೀರ್ಥದಿಂದ ಪ್ರೋಕ್ಷಣೆ ಮಾಡಿರಿ. 
ಗಂಗಾದಿಸರ್ವತೀರ್ಥೇಭ್ಯ ಆಹೃತೈರಮಲೈರ್ಜಲೈಃ । 
ಸ್ನಾನಂ ಕುರುಷ್ಟ ಭಗವನ್‌ ಉಮಾಪುತ್ರ ನಮೋಸಸ್ತು ತೇ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ । ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 


್ರಿ 

ಓಂ ಆಪೋ ಹಿಷ್ಠಾ ಮಯೋ ಭುವಸ್ತಾನ ಊರ್ಜೇ ದಧಾತನ | ಮಹೇ 
ರಣಾಯ ಚಕ್ಕೆಸೇ। ಯೋ ವಶ್ಶಿವತಮೋ ರಸಸ್ತಸ್ಯ ಭಾಜಯತೇಹ ನಃ! ಉಶತೀರಿವ 
ಮಾತರೆ; । ತಸ್ಮಾ ಅರೆಂ ಗಮಾಮ ವೋ ಯಸ್ವ ಕ್ಹಯಾಯ ಜಿನ್ವಥ । ಆಪೋ 
ಜನಯಥಾ ಚನಃ॥ 


ಸ್ನಾನಾನಂತರಮ್‌ ಆಚಮನಂ ಸಮರ್ಪಯಾಮಿ ॥ 


-43- 


ಗಣೇಶಚತುರ್ಥೀ 
ವಸದ್ದಯ 
ಅವೆ 
ಎರಡು ಗೆಜ್ಜೆ ವಸ್ತ ಸಮರ್ಪಿಸಿರಿ 
ಜ ಆ 
ನವವಸ್ತ್ರದ್ವಯಂ ರಕ್ತಂ ದೇವಾನಾಂ ಸದೃಶಪ್ರಭಮ್‌ । 
ಭಕ್ತ್ಯಾ ದತ್ತಂ ಗೃಹಾಣೇದಂ ಲಂಬೋದರ ನಮೋಸ್ತು ತೇ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ । ವಸ್ತ್ರದ್ವಯಂ ಸಮರ್ಪಯಾಮಿ ॥ 
ಓಂ ಯುವಂ ವಸ್ತಾಣಿ ಪೀವಸಾ ವಸಾಥೇ ಯುವೋರಚ್ಛಿದ್ರಾಮಂತವೋ 
ಹಸರ್ಗಾಃ | ಅವಾತಿರತ ಮನ್ಫತಾನಿ ವಿಶ್ವ ಯತೇನ ಮಿತ್ರಾ ವರುಣಾ ಸಚೇಥೇ ॥ 
ಯಜ್ಞೋಪವೀತ 


ಎರಡು ಯಜೊ ್ಲ್ಸೀಪವೀತ ಸಮರ್ಪಿಸಿರಿ 


ರಾಜತಂ ಬ್ರಹಸೂತ್ರಂ ಚ ಸೌವರ್ಣಂ ಚೋತ್ತರೀಯಕಮ್‌ । 
ಫಾಲಚಂದ್ರ ನಮಸ್ತುಭ್ಯಂ ಭಕ್ತ್ಯಾ ದತ್ತಂ ಮಯಾ ಪ್ರಭೋ ॥ 


ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ಸಹಜಂ ಪುರಸ್ತಾತ್‌ । 
ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ। 
ಶ್ರೀಸಿದ್ಧಿವಿನಾಯಕಾಯ ನಮಃ । ಯಜ್ಞೋಪವೀತಂ ಸಮರ್ಪಯಾಮಿ ॥ 
ಗಂಧ 
ಗಣಪತಿಎಗ್ರಹಕ್ಕೆ ರಕ್ತ(ಕೆಂಪು)ಚಂದನ ಗಂಧ ಹಚ್ಚಿರಿ 


ಗಂಧಕರ್ಪೂರಕಸ್ತೂರಿಕುಂಕುಮಾಗರುಚಂದನಮ್‌ । 
ಎಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಗಣೇಶಚತುರ್ಥೀ 
ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಮ್‌ । 
ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪ ಹ್ವಯೇ ಶ್ರಿಯಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಗಂಧಂ ಸಮರ್ಪಯಾಮಿ ॥ 
ಅಕತೆ 
[i 
ಮಂತ್ರಾಕತೆ ಹಾಕಿರಿ 
ಲೈ 
ಅಕ್ಷತಾನ್‌ ಧವಳಾಂಶ್ಚೆವ ಸಿದ್ಧಗಂಧರ್ವಪೂಜಿತ । 
ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿಣೀಃ 
ಹ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಅಕ್ಡತಾನ್‌ ಸಮರ್ಪಯಾಮಿ ॥ 
ಹರಿದ್ರಾಚೂರ್ಣ 
ಅರಿಶಿನ ಹಚ್ಚಿರಿ 
ಸೌಭಾಗ್ಯಶುಭದಾಂ ದೇವ ಸರ್ವಮಂಗಳದಾಯಕ । 
ಹರಿದ್ರಾಂತೇ ಪ್ರದಾಸ್ಯಾಮಿ ಗೃಹಾಣ ಗಣನಾಯಕ ॥ 
ಹಾರಿದ್ರವೇವ ಪತಥೋ ವನೇದುಪ ಸೋಮಂ ಸುತಂ ಮಹಿಷೇವಾವ ಗಚ್ಛಥಃ 
ಸಜೋಷಸಾ ಉಷಸಾ ಸೂರ್ಯೇಣ ಚ ತ್ರಿರ್ವರ್ತಿಯಾತಮಶ್ಚಿನಾ ॥ 


ಶ್ರಿ 


ಶ್ರೀಸಿದ್ಧಿವಿನಾಯಕಾಯ ನಮಃ । ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 


ಕುಂಕುಮಚೂರ್ಣ 
ಕುಂಕುಮ ಹಚ್ಚಿರಿ 


ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾರ್ಯಫಲಪ್ರದಮ್‌ । 
ಕುಂಕುಮೇನಾರ್ಚಿತೋ ದೇವ ಗೃಹಾಣ ವರದೋ ಭವ ॥ 


45- 


ಗಣೇಶಚತುರ್ಥೀ 
ವಸದ್ರಯ 
ಅವ 
ಎರಡು ಗೆಜೆ ವಸ ಸಮರ್ಪಿಸಿರಿ 
ಜ ಅ 
ನವವಸ್ತದ್ದಯಂ ರಕ್ತಂ ದೇವಾನಾಂ ಸದೃಶಪ್ರಭಮ್‌ । 


ಈವ 


ಭಕ್ಕಾ ದತ್ತಂ ಗೃಹಾಣೇದಂ ಲಂಬೋದರ ನಮೋಸ್ತು ತೇ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ವಸ್ತದ್ಧಯಂ ಸಮರ್ಪಯಾಮಿ ॥ 
ಓಂ ಯುವಂ ವಸ್ತ್ರಾಣಿ ಪೀವಸಾ ವಸಾಥೇ ಯುವೋರಚ್ಛಿದ್ರಾಮಂತವೋ 
ಹಸರ್ಗಾಃ | ಅವಾತಿರತ ಮನ್ಫತಾನಿ ವಿಶ್ವ ತೇನ ಮಿತ್ರಾ ವರುಣಾ ಸಚೇಥೇ ॥ 
ಯಜ್ಞೋಪವೀತ 


ಎರಡು ಯಜೊ ಕಪವೀತ ಸಮರ್ಪಿಸಿರಿ 


ರಾಜತಂ ಬ್ರಹ್ಮಸೂತ್ರಂ ಚ ಸೌವರ್ಣಂ ಚೋತ್ತರೀಯಕಮ್‌ । 
ಫಾಲಚಂದ್ರ ನಮಸ್ತುಭ್ಯಂ ಭಕ್ತ್ಯಾ ದತ್ತಂ ಮಯಾ ಪ್ರಭೋ ॥ 


ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ತಹಜಂ ಪುರಸ್ತಾತ್‌ | 
ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ। 
ಶ್ರೀಸಿದ್ಧಿವಿನಾಯಕಾಯ ನಮಃ । ಯಜ್ಞೋಪವೀತಂ ಸಮರ್ಪಯಾಮಿ ॥ 


ಗಂಧ 
ಗಣಪತಿವಿಗ್ರಹಕ್ಕೆ ರಕ್ತ(ಕೆಂಪು)ಚಂದನ ಗಂಧ ಹಚ್ಚಿರಿ 


ಗಂಧಕರ್ಪೂರಕಸ್ತೂರಿಕುಂಕುಮಾಗರುಚಂದನಮ್‌ । 
ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಗಣೇಶಚತುರ್ಥೀ 


ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ । 


ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪ ಹ್ಹಯೇ ಶ್ರಿಯಮ್‌ || 
ಶ್ರೀಸಿದ್ಧಿವಿನಾಯಕಾಯ ನಮಃ । ಗಂಧಂ ಸಮರ್ಪಯಾಮಿ ॥ 
ಅಕತೆ 
ಉ 
ಮಂತ್ರಾಕ್ಸತೆ ಹಾಕಿರಿ 
ಅಕ್ಷತಾನ್‌ ಧವಳಾಂಶ್ಸೈವ ಸಿದ್ಧಗಂಧರ್ವಪೂಜಿತ । 
ಎಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿಣೇಃ | 
ಹ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 
ಹರಿದ್ರಾಚೂರ್ಣ 
ಅರಿಶಿನ ಹಚ್ಚಿರಿ 


ಸೌಭಾಗ್ಯಶುಭದಾಂ ದೇವ ಸರ್ವಮಂಗಳದಾಯಕ । 
ಹರಿದ್ರಾಂತೇ ಪ್ರದಾಸ್ಯಾಮಿ ಗೃಹಾಣ ಗಣನಾಯಕ ॥ 


ಹಾರಿದ್ರವೇವ ಪತಥೋ ವನೇದುಪ ಸೋಮಂ ಸುತಂ ಮಹಿಷೇವಾವ ಗಚ್ಛಥಃ 

ಸಜೋಷಸಾ ಉಷಸಾ ಸೂರ್ಯೇಣ ಚ ತ್ರಿರ್ವರ್ತಿಯಾತಮಶ್ವಿನಾ 1 

ಶ್ರೀಸಿದ್ಧಿವಿನಾಯಕಾಯ ನಮಃ । ಹರಿದ್ರಾಚೂರ್ಣಂ ಸಮರ್ಪಯಾಮಿ ॥ 
ಕುಂಕುಮಚೂರ್ಣ 


ಕುಂಕುಮ ಹಚ್ಚಿ ರಿ 


ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾರ್ಯಫಲಪ್ರದಮ್‌ । 
ಕುಂಕುಮೇನಾರ್ಚಿತೋ ದೇವ ಗೃಹಾಣ ವರದೋ ಭವ॥ 


45- 


ಗಣೇಶಚತುರ್ಥೀ 

ಅಂಬಿತಮೇ ನದೀತಮೇ ದೇವಿತಮೇ ಸರಸ್ವತಿ 

ಅಪ್ರಶಸ್ತಾ ಇವ ಸಸಿ ಪ್ರಶಸ್ತಿಮಂಬ ನಸ್ಫಧಿ ॥ 

ಶ್ರೀಸಿದ್ಧಿವಿನಾಯಕಾಯ ನಮಃ | ಕುಂಕುಮಚೂರ್ಣಂ ಸಮರ್ಪಯಾಮಿ ॥ 

ಸಿಂಧೂರಚೂರ್ಣ 
ಸಿಂಧೂರ ಹಚ್ಚಿರಿ 

ಉದ್ಯದ್ಭಾಸ್ವರಸಂಕಾಶಂ ಸಂಧ್ಯಾವದರುಣಂ ಶುಭಮ್‌ । 

ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಗೃಹ್ಯತಾಮ್‌ || 
ಸ ಚಿತ್ರ ಚಿತ್ರಂ ಚಿತಯಂತಮಸ್ಕೈೈ ಚಿತ್ರಕ್ಚತ್ರ ಚಿತ್ರತಮಂ ವಯೋಧಾಮ್‌ । 
ಚಂದ್ರಂ ರಯಿಂ ಪುರುವೀರಂ ಬೃಹಂತಂ ಚಂದ್ರ ಚಂದ್ರಾಭಿರ್ಗ್ಯಣತೇ ಯುವಸ್ಥ। 


ಶ್ರೀಸಿದ್ಧಿವಿನಾಯಕಾಯ ನಮಃ । ಸಿಂಧೂರಚೂರ್ಣಂ ಸಮರ್ಪಯಾಮಿ ॥ 


ಪುಷ್ಪಮಾಲಿಕೆ 

ಹೂಮಾಲೆ ಹಾಕಿರಿ 
ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ಚ ಪ್ರಭೋ । 
ಮಯಾಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಪುಷ್ಪಮಾಲಿಕಾಂ ಸಮರ್ಪಯಾಮಿ ॥ 


ಆಯುಧಗಳು 
ಪಾಶ - ದಂತ - ಅಂಕುಶ - ಅಭಯಗಳ ಮೇಲೆ ಮಂತ್ರಾಕ್ಸತೆ ಹಾಕಿರಿ 
ಆಯುಧಾನಿ ಚ ತೀವ್ರಾಣಿ ದೈತ್ಯಸಂಘಾತಕಾನಿ ಚ। 
ಮಮ ವಿಘ್ಲವಿನಾಶಾಯ ಧಾರಯ ಶ್ರೀಗಜಾನನ ॥ 


-46- 


ಗಣೇಶಚತುರ್ಥೀ 
ಅಂಕುಶಂ ಪರಶುಂ ಪಾಶಂ ದಂತಂ ಧಾರಯ ಬಾಹುಭಿಃ ॥ 
ಅಭೀಷ್ನಂ ಕುರು ಮೇ ದೇವ ಸರ್ವಶತ್ರೂನ್‌ ವಿಮರ್ದಯ ॥ 
ಶ್ರೀಸಿದ್ದಿವಿನಾಯಕಾಯ ನಮಃ । ಆಯುಧಾನಿ ಸಮರ್ಪಯಾಮಿ ॥ 
ಭೂಷಣ 
ವಜ್ರಮಾಣಿಕ್ಯವೈಢೂರ್ಯಮುಕ್ತಾವಿದ್ರುಮಮಂಡಿತಮ್‌ । 
ಪುಷ್ಪರಾಗಸಮಾಯುಕ್ತಂ ಭೂಷಣಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ ಭೂಷಣಂ ಸಮರ್ಪಯಾಮಿ । 
ಪರಿಮಳದ್ರವ್ಯ 
ಫಾಲಚಂದ್ರ ನಮಸ್ತುಭ್ಯಂ ನಮಸ್ತೇ ವಿಶ್ವರೂಪಿಣೇ । 
ನಾನಾಪರಿಮಳದ್ರವ್ಯಂ ಗೃಹಾಣ ಪರಮೇಶ್ವರ ॥ : 
ಶ್ರೀಸಿದ್ಧಿವಿನಾಯಕಾಯ ನಮಃ । ನಾನಾವಿಧ ಪರಿಮಲದ್ರವ್ಯಂ 
ಸಮರ್ಪಯಾಮಿ । 
ಪುಷ್ಪಗಳು 
ಹೂ ಏರಿಸಿರಿ 
ಸದ್ಯೋಜುವಸ್ತೆ € ವಾಜಾ ಅಸ್ಯ ಂ ವಿಶ್ವಶ್ಚಂದ್ರಾಃ 
ವಶೈಶ್ಚಮಕ್ಟೂ ಜರಂತೇ ॥ 
ಜ_ a 
ಸುಗಂಧೀನಿ ಸುಪುಷ್ಟಾಣಿ ವರಸಿದ್ದಿಪ್ರದಾಯಕ । 
ಗಣನಾಥ ನಮಸ್ತುಭ್ಯಂ ಗೃಹಾಣ ವರದೋ ಭವ । 
ಶ್ರೀಸಿದ್ಧಿವಿನಾಯಕಾಯ ನಮಃ । ಪುಷ್ಪಾಣಿ ಸಮರ್ಪಯಾಮಿ ॥ 


-47- 


ಗಣೇಶಚತುರ್ಥೀ 


ಅಂಗಪೂಜೆ 


ಮಂತ್ರಾಕತೆ ಏರಿಸಿರಿ 
೦2 


ಓಂ ಗಣೇಶಾಯ ನಮಃ । 

ಓಂ ಏಕದಂತಾಯ ನಮಃ । 

ಓಂ ಶೂರ್ಪಕರ್ಣಾಯ ನಮಃ । 
ಓಂ ವಿಫುರಾಜಾಯ ನಮಃ । 
ಓಂ ಆಖುವಾಹನಾಯ ನಮಃ । 
ಓಂ ಹೇರಂಬಾಯ ನಮಃ । 

ಓಂ ಕಾಮಾರಿಸೂನವೇ ನಮಃ । 
ಓಂ ಲಂಬೋದರಾಯ ನಮಃ । 
ಓಂ ಗೌರೀಸುತಾಯ ನಮಃ । 
ಓಂ ಗಣನಾಯಕಾಯ ನಮಃ । 
ಓಂ ಸ್ಥೂಲಕಂಠಾಯ ನಮಃ । 
ಓಂ ಸೃಂದಾಗ್ರಜಾಯ ನಮಃ । 
ಓಂ ಪಾಶಹಸ್ತಾಯ ನಮಃ । 

ಓಂ ಗಜವಕ್ತಾ! ಯ ನಮಃ । 

ಓಂ ಏಕದಂತಾಯ ನಮಃ । 

ಓಂ ವಿಘ್ಲಹರ್ತೇ ನಮಃ । 

ಓಂ ಶೂರ್ಪಕರ್ಣಾಯ ನಮಃ । 
ಓಂ ಸ್ಥೂಲನಾಸಿಕಾಯ ನಮಃ । 
ಓಂ ಫಾಲಚಂದ್ರಾಯ ನಮಃ । 
ಓಂ ಸರ್ವೇಶ್ವರಾಯ ನಮಃ । 
ಓಂ ಶ್ರೀಸಿದ್ಧಿವಿನಾಯಕಾಯ ನಮಃ । 


-48- 


ಪಾದೌ ಪೂಜಯಾಮಿ ॥ 
ಗುಲೌ ಪೂಜಯಾಮಿ ॥ 
ಜಾನುನೀ ಪೂಜಯಾಮಿ ॥ 
ಜಂಘೇ ಪೂಜಯಾಮಿ ॥ 
ಊರೂ ಪೂಜಯಾಮಿ ॥ 
ಕಟಿಂ ಪೂಜಯಾಮಿ ॥ 
ನಾಭಿಂ ಪೂಜಯಾಮಿ ॥ 
ಉದರಂ ಪೂಜಯಾಮಿ ॥ 
ಸನೌ ಪೂಜಯಾಮಿ ॥ 

ಹ ೃದಯಂ ಪೂಜಯಾಮಿ ॥ 
ಕಂಠಂ ಪೂಜಯಾಮಿ ॥ 
ಸ್ಫಂಧೌ ಪೂಜಯಾಮಿ ॥ 
ಹಸ್ತೌ ಪೂಜಯಾಮಿ ॥ 
ವಕ್ತಂ ಪೂಜಯಾಮಿ ॥ 
ದಂತಾನ್‌ ಪೂಜಯಾಮಿ ॥ 
ನೇತ್ರೇ ಪೂಜಯಾಮಿ ॥ 
ಕರ್ಣೌ ಪೂಜಯಾಮಿ ॥ 
ನಾಸಿಕಾಂ ಪೂಜಯಾಮಿ ॥ 
ಲಲಾಟಂ ಪೂಜಯಾಮಿ ॥ 
ಶಿರಃ ಪೂಜಯಾಮಿ ॥ 
ಸರ್ವಾಂಗಂ ಪೂಜಯಾಮಿ । 


ಗಣೇಶಚತುರ್ಥೀ 


ದ್ವಾದಶನಾಮಪೂಜೆ 
ಓಂ ಸುಮುಖಾಯ ನಮಃ । ಏಕದಂತಾಯ ನಮಃ । ಕಪಿಲಾಯ ನಮಃ | 
ಗಜಕರ್ಣಕಾಯ ನಮಃ | ಲಂಬೋದರಾಯ ನಮಃ | ವಿಕಟಾಯ ನಮಃ । 
ಎಫ್ಸರಾಜಾಯ ನಮಃ | ಗಣಾಧಿಪಾಯ ನಮಃ । ಧೂಮಕೇತವೇ ನಮಃ । 
ಗಣಾಧ್ಯಕ್ಷಾಯ ನಮಃ । ಫಾಲಚಂದ್ರಾಯ ನಮಃ । ಗಜಾನನಾಯ ನಮಃ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ದ್ವಾದಶನಾಮಪೂಜಾಂ ಸಮರ್ಪಯಾಮಿ ॥ 


ಪತ್ರಪೂಜೆ 
ಶ್ರೀಹರಿಗೆ ನಿವೇದಿಸಿದ ಪತ್ರಗಳನ್ನು ಸಮರ್ಪಿಸಿರಿ 


ವಿನಾಯಕ ಮನೋತಭೀಷಸಿದ್ದಿದೋ ಮಾತನೂದ್ಧವ | 

ಪತ್ರಾಣ್ಯಹಂ ಪ್ರದಾಸ್ಯಾಮಿ ಗೃಹಾಣ ಗಣನಾಯಕ ॥ (ಇತಿ ಪ್ರಾರ್ಥ್ಯ) 
ಓಂ ಸುಮುಖಾಯ ನಮಃ । ಮಾಲತೀಪತ್ರಂ ಸಮರ್ಪಯಾಮಿ (ಲವಂಗಪತ್ರ) 
ಓಂ ಗಣಾಧಿಪಾಯ ನಮಃ | ಭೃಂಗರಾಜಪತ್ರಂ ಸಮರ್ಪಯಾಮಿ (ಗರಗ) 
ಓಂ ಉಮಾಪುತ್ರಾಯ ನಮಃ । ಬಿಲ್ವಪತ್ರಂ ಸಮರ್ಪಯಾಮಿ (ಬಿಲತ್ರೆ) 
ಓಂ ಗಜಾನನಾಯ ನಮಃ । ದೂರ್ವಾಪತ್ರಂ ಸಮರ್ಪಯಾಮಿ (ಗರಿಕೆ) 
ಓಂ ಲಂಬೋದರಾಯ ನಮಃ । ಬದರೀಪತ್ರಂ ಸಮರ್ಪಯಾಮಿ (ಬದರಪತ್ರ) 
ಓಂ ಹರಸೂನವೇ ನಮಃ 1 ದತ್ತೂರಪತ್ರಂ ಸಮರ್ಪಯಾಮಿ (ದತ್ರೂರಿ ಎಲೆ) 
ಓಂ ಗಜಕರ್ಣಾಯ ನಮಃ | ಧಾತ್ರೀಪತ್ರಂ ಸಮರ್ಪಯಾಮಿ (ಬೆಟ್ಟದನೆಲ್ಲಿ) 
ಓಂ ವಕ್ರತುಂಡಾಯ ನಮಃ । ಶಮೀಪತ್ರಂ ಸಮರ್ಪಯಾಮಿ (ಬನ್ನಿ ಎಲೆ) 
ಓಂ ಗುಹಾಗ್ರಜಾಯ ನಮಃ ।ಅಪಾಮಾರ್ಗಪತ್ರಂ ಸಮರ್ಪಯಾಮಿ (ಉತ್ತರಣಿ ಎಲೆ) 
ಓಂ ಏಕದಂತಾಯ ನಮಃ | ಚೂತಪತ್ರಂ ಸಮರ್ಪಯಾಮಿ (ಮಾವಿನ ಚಿಗುರು) 
ಓಂ ವಿಕಟಾಯ ನಮಃ ।  ಕರವೀರಪತ್ರಂ ಸಮರ್ಪಯಾಮಿ (ಕಣಗಲೆ) 
ಓಂ ಕಪಿಲಾಯ ನಮಃ ।  ಅರ್ಕಪತ್ರಂ ಸಮರ್ಪಯಾಮಿ (ಎಕ್ಕದ ಎಲೆ) 
ಓಂ ಗಜದಂತಾಯ ನಮಃ । ಸಿಂಧುವಾರಪತ್ರಂ ಸಮರ್ಪಯಾಮಿ (ಲಕ್ಕಿಸೊಪ್ಪು) 
ಓಂ ವಿಫ್ತರಾಜಾಯ ನಮಃ । ವಿಷ್ಣುಕ್ರಾಂತಪತ್ರಂ ಸಮರ್ಪಯಾಮಿ (ವಿಷ್ಣುಕ್ರಾಂತಿಪತ್ರ) 
ಓಂ ವಟವೇ ನಮಃ । ದಾಡಿಮಪತ್ರಂ ಸಮರ್ಪಯಾಮಿ (ದಾಳಿಂಬೆಚಿಗುರು) 


-49- 


ಗಣೇಶಚತುರ್ಥೀ 


ಓಂ ಸುರಾಗ್ರಜಾಯ ನಮಃ । ದವನಪತ್ರಂ ಸಮರ್ಪಯಾಮಿ (ದವನಪತ್ರ) 

ಓಂ ಫಾಲಚಂದ್ರಾಯ ನಮಃ । ಮರುವಕೆಪತ್ರಂ ಸಮರ್ಪಯಾಮಿ (ಮರುಗ) 
ಓಂ ಹೇರಂಬಾಯ ನಮಃ । ಅಶ್ವತ್ಥಪತ್ರಂ ಸಮರ್ಪಯಾಮಿ (ಅರಳೀ ಎಲೆ) 

ಓಂ ಚತುರ್ಭುಜಾಯ ನಮಃ । ಜಾಜೀಪತ್ರಂ ಸಮರ್ಪಯಾಮಿ (ಜಾಜೀಚಿಗುರು) 
ಓಂ ವಿನಾಯಕಾಯ ನಮಃ । ಮಲ್ಲಿಕಾಪತ್ರಂ ಸಮರ್ಪಯಾಮಿ (ಮಲ್ಲಿಗೆ ಚಿಗುರು) 
ಓಂ ಸರ್ವೇಶ್ವರಾಯ ನಮಃ । ಅತಸೀಪತ್ರಂ ಸಮರ್ಪಯಾಮಿ (ಅಗಸೆ ಎಲೆ) 


ಪುಷ್ಪಪೂಜೆ 
ಶ್ರೀಹರಿಗೆ ನಿವೇದಿಸಿದ ಹೂಗಳನ್ನು ಸಮರ್ಪಿಸಿರಿ 
ಗಜಾನನ ಗಣಾಧ್ಯಕ್ತ ಸರ್ವಪಾಪಪ್ರಣಾಶನ । 
ಪುಷ್ಪಾಣ್ಯಹಂ ಪ್ರದಾಸ್ಯಾಮಿ ಗೃಹಾಣ ತ್ವಂ ಗುಹಾಗ್ರಜ ॥ 

ಓಂ ಸುಮುಖಾಯ । ಜಾಜೀಪುಷಂ ಸಮರ್ಪಯಾಮಿ (ಜಾಜೀ ಹೂ) 
ಓಂ ಏಕದಂತಾಯ । ಶತಪತ್ರಪುಷ್ಪಡ ಸಮರ್ಪಯಾಮಿ (ಕಮಲ) 
ಓಂ ಕಪಿಲಾಯ । ಮಾಲತೀಪುಷ್ಪು ಸಮರ್ಪಯಾಮಿ (ಮಾಲತೀ) 
ಓಂ ಗಜಕರ್ಣಾಯ । ಚಂಪಕಪುಷಂ ಸಮರ್ಪಯಾಮಿ (ಸಂಪಿಗೆ) 
ಓಂ ಲಂಬೋದರಾಯ । ಕಲ್ಲಾರಪುಷಂ ಸಮರ್ಪಯಾಮಿ (ಬೆಟ್ಟದತಾವರೆ) 
ಓಂ ವಿಕಟಾಯ । ದತ್ತೂರಪುಷಂ ಸಮರ್ಪಯಾಮಿ (ದತ್ತೂರಿ ಹೂ) 
ಓಂ ಫಾಲಚಂದ್ರಾಯ । ಉತ್ತಲಪುಷ್ಠಂ ಸಮರ್ಪಯಾಮಿ (ಕನ್ನೈದಿಲೆ ಹೂ) 
ಓಂ ಗಜಾನನಾಯ । ಪಾರಿಜಾತಪುಷ್ಠಂ ಸಮರ್ಪಯಾಮಿ (ಪಾರಿಜಾತ) 
ಓಂ ಉಮಾಪುತ್ರಾಯ । ಮಾಧವೀಪುಷಂ ಸಮರ್ಪಯಾಮಿ (ದುಂಡು ಮಲ್ಲಿಗೆ) 
ಓಂ ಅಘಹಂತ್ರೇ । ಸೂಚೀಮಲ್ಲಿಕಾಂ ಸಮರ್ಪಯಾಮಿ (ಸೂಜಿಮಲ್ಲಿಗೆ) 
ಓಂ ದ್ವೈಮಾತುರಾಯ । ಕರ್ಣಿಕಾರಪುಷ್ಪು ಸಮರ್ಪಯಾಮಿ (ಬೆಟ್ಟದ ಕಣಗಲೆ) 
ಓಂ ದೀರ್ಫ್ಥದಂತಾಯ । ಕುಮುದಪುಷ್ಪಂ ಸಮರ್ಪಯಾಮಿ (ನೈದಿಲೆ) 
ಓಂ ಸ್ಥೂಲಕರ್ಣಾಯ | ಬಕುಳಪುಷಂ ಸಮರ್ಪಯಾಮಿ (ಬಕುಳ) 
ಓಂ ವಿಫ್ನೇಶ್ವರಾಯ | ಪುನ್ನಾಗಪುಷಂ ಸಮರ್ಪಯಾಮಿ (ಉಮಾಪುಷ್ಪ 
ಓಂ ಕ್ಲಿಪ್ರಪ್ರಸಾದಾಯ । ಪಾಟಲಪುಷ್ಪಂ ಸಮರ್ಪಯಾಮಿ (ಗುಲಾಬಿ) 
ಓಂ ಸುರೇಶ್ವರಾಯ । ಕುರಂಟಕಪುಷ್ಠಂ ಸಮರ್ಪಯಾಮಿ (ಮುಳ್ಳುಮದರಂಗಿ) 


-50- 


ಗಣೇಶಚತುರ್ಥೀ 
ಓಂ ಶಿವಪ್ರಿಯಾಯ । ಯೂಧಿಕಾಪುಷಂ ಸಮರ್ಪಯಾಮಿ (ಮಲ್ಲಿಗೆಯ ಪ್ರಭೇದ) 
ಓಂ ಗಣಾಧಿಪಾಯ । ಸ್ಥಲಪದ್ಮಪುಷ್ಪಂ ಸಮರ್ಪಯಾಮಿ (ಗುಲಾಬಿಯ ಪ್ರಭೇದ) 
| ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ ನಾನಾವಿಧಪರಿಮಳಪುಷ್ಟಾಣಿ 
ಸಮರ್ಪಯಾಮಿ ॥ 
ಶ್ರೀ ಗಣಪತ್ಯಷ್ಟೋತ್ತರ ಶತನಾಮಾವಲಿಃ 


ಹೂ ಅಥವಾ ಮಂತ್ರಾಕ್ಸತೆಯಿಂದ ಅರ್ಚಿಸಿರಿ 
ಓಂ ಶ್ರೀ ವಿನಾಯಕಾಯ ನಮಃ । ಓಂ ಬುದ್ದಿದಾತ್ರೇ ನಮಃ । 


ಓಂ ವಿಘ್ಠರಾಜಾಯ ನಮಃ । ಓಂ ಶಾಂತಾಯ ನಮಃ । 

ಓಂ ಗೌರೀಪುತ್ರಾಯ ನಮಃ । ಓಂ ಅಖಂಡಬ್ರಹ್ಮಚಾರಿಣೇ ನಮಃ । 
ಓಂ ಗಣೇಶಾಯ ನಮಃ । ಓಂ ಗಜಮುಖಾಯ ನಮಃ । 

ಓಂ ಸ್ಕಂದಾಗ್ರಜಾಯ ನಮಃ । ಓಂ ದ್ವೈಮಾತುರಾಯ ನಮಃ । 

ಓಂ ಅವ್ಯಯಾಯ ನಮಃ । ಓಂ ಮುನಿಪೂಜಿತಾಯ ನಮಃ । 

ಓಂ ಪೂತಾಯ ನಮಃ । ಓಂ ದುಷ್ಟಾನಾಂ ವಿಘ್ಠಕರ್ತೇ ನಮಃ । 
ಓಂ ದಕ್ಷಾಧ್ಯಕ್ಷಾಯ ನಮಃ । ಓಂ ಸುಜನವಿಘ್ನಾಪಹರ್ತೆೇ ನಮಃ ॥ 
ಓಂ ದ್ವಿಜಪ್ರಿಯಾಯ ನಮಃ । ಓಂ ರಕ್ತಾಂಬರಾಯ ನಮಃ । 


ಓಂ ಅಗ್ನಿಗರ್ವಚ್ಛೆದೇ ನಮಃ । ೧೦ ಓಂ ರಕ್ತಮಾಲ್ಯಾನುಲೇಪಿನೇ ನಮಃ । ೩೦ 
ಓಂ ಇಂದ್ರಶ್ರೀಪ್ರದಾಯ ನಮಃ । ಓಂ ಏಕದಂತಾಯ ನಮಃ । 

ಓಂ ವಾಣೀ ಬಲಪ್ರದಾಯ ನಮಃ! ಓಂ ದ್ವಿಜಗಜಾರಿಸೂನವೇ ನಮಃ । 

ಓಂ ಸರ್ವಸಿದ್ದಿಪುದಾಯಕಾಯ ನಮಃ। ಓಂ ಕಾಮದಾಯ ನಮಃ । 


ಓಂ ಶರ್ವಪುತ್ರಾಯ ನಮಃ । ಓಂ ಶಕ್ತಿಹಸ್ತಾಯ ನಮಃ । 

ಓಂ ಶಿವಪ್ರಿಯಾಯ ನಮಃ । ಓಂ ಶೂರ್ಪಕರ್ಣಾಯ ನಮಃ । 
ಓಂ ಆಕಾಶಾಭಿಮಾನಿನೇ ನಮಃ 1 ಓಂ ಕಾಲಾಯ ನಮಃ | 

ಓಂ ಕ್ಲಿಪ್ರಪ್ರಸಾದಾಯ ನಮಃ । ಓಂ ಗ್ರಹಪತಯೇ ನಮಃ । 


ಓಂ ದೇವಾನೀಕಾರ್ಚಿತಾಯ ನಮಃ 1ಓಂ ಸೋಮಸೂರ್ಯಾಗ್ನಿಲೋಚನಾಯ ನಮಃ। 
ಓಂ ಮಂಗಳಸ್ಪರೂಪಾಯ ನಮಃ । ಓಂ ಪಾಶಾಂಕುಶಧರಾಯ ನಮಃ । 
ಕದ್ರಿ ಶುದ್ಧಾಯ ನಮಃ । ೨೦ ಓಂ ಪ್ರಾಕೃತಗುಣಾತೀತಾಯ ನಮಃ ೪೦ 


51. 


ಗಣೇಶಚತುರ್ಥೀ 


ಓಂ ನಿರಂಜನಾಯ ನಮಃ । ಓಂ ಸುಭಗಾಯ ನಮಃ । 

ಓಂ ಸಿದ್ಧಾರ್ಚಿತಪದಾಯ ನಮಃ । ಓಂ ಶೂರಾಯ ನಮಃ । 

ಓಂ ಬೀಜಪೂರಪ್ರಿಯಾಯ ನಮಃ । ಓಂ ಚಂದ್ರಗರ್ವಚ್ಛಿದೇ ನಮಃ । 

ಓಂ ವರದಾಯ ನಮಃ । ಓಂ ಸಿದ್ಧಿದಾಯ ನಮಃ । 

ಓಂ ಶಶ್ವದೇಕಪ್ರಕಾರಾಯ ನಮಃ । ಓಂ ದೂರ್ವಾಬಿಲ್ಪಪ್ರಿಯಾಯ ನಮಃ 1೭೦ 
ಓಂ ಕೃತಿನೇ ನಮಃ । ಓಂ ಕಾಂತಾಯ ನಮಃ । 

ಓಂ ವಿದ್ವಶ್ಚಿಯಾಯ ನಮಃ । ಓಂ ಪಾಪಹಾರಿಣೇ ನಮಃ । 

ಓಂ ವೀತಭಯಾಯ ನಮಃ । ಓಂ ವಕ್ರತುಂಡಾಯ ನಮಃ । 

ಓಂ ಚಕ್ರಿಣೇ ನಮಃ । ಓಂ ಭಕ್ತಾಕಾಂಕ್ಷಿಶಾಯ ನಮಃ । 

ಓಂ ಇಕ್ನುಚಾಪಧೃತೇ ನಮಃ । ೫೦ ಓಂ ಅಚ್ಯುತಾಯ ನಮಃ । 

ಓಂ ಅಬ್ಲೋತ್ತಲಕರಾಯ ನಮಃ | ಓಂ ವಿಶ್ವಂಭರಾಯ ನಮಃ । 

ಓಂ ಶ್ರೀದಾಯ ನಮಃ । ಓಂ ಸಚ್ಚಿದಾನಂದವಿಗ್ರಹಾಯ ನಮಃ । 
ಓಂ ಶ್ರೀ ಹೇತವೇ ನಮಃ । ಓಂ ಜಾಗ್ರದವಸ್ಯಾಪ್ರೇರಕಾಯ ನಮಃ | 
ಓಂ ಚಂದ್ರಚೂಡಾಯ ನಮಃ । ಓಂ ವಿಶ್ವಪ್ರಿಯಾಯ ನಮಃ । 

ಓಂ ರಾಮಪಾದಸೇವಕಾಯ ನಮಃ । ಓಂ ಜಗದಾಧಾರಾಯ ನಮಃ । ೮೦ 
ಓಂ ವ್ರತಿನೇ ನಮಃ । ಓಂ ವರಮೂಷಕವಾಹನಾಯ ನಮಃ । 
ಓಂ ಸ್ಥೂಲಕಂಠಾಯ ನಮಃ । ಓಂ ಮೋದಕಪ್ರಿಯಾಯ ನಮಃ । 


ಓಂ ತ್ರಯೂಪ್ರತಿಪಾದ್ಯಾಯ ನಮಃ 1 ಓಂ ಖಪತಯೇ ನಮಃ | 
ಓಂ ಸಾಮಘೋಷಪ್ರಿಯಾಯ ನಮಃ | ಓಂ ಬಾಲಗಣಪತಯೇ ನಮಃ । 
ಓಂ ಪುರುಷೋತ್ತಮಾಯ ನಮಃ । ೬೦ ಓಂ ಸರ್ಪಯಜ್ಞೋಪವೀತಿನೇ ನಮಃ 


ಓಂ ಸ್ಫೂಲತುಂಡಾಯ ನಮಃ । ಓಂ ಭಕ್ತಸಂಕಷ್ಟನಾಶಕಾಯ ನಮಃ । 
ಓಂ ಅಗ್ರಗಣ್ಯಾಯ ನಮಃ । ಓಂ ಶ್ರೀಕೃಷ್ಣಪುತ್ರಾಯ ನಮಃ । 
ಓಂ ಗಣಾಧಿಪಾಯ ನಮಃ । ಓಂ ಚಾರುದೇಷ್ಣಾಯ ನಮಃ । 
ಓಂ ಸ್ಥಿರಾಯ ನಮಃ | ಓಂ ಸಿದ್ಧಿಬುದ್ಧಿದಾತ್ರೇ ನಮಃ । 


ಓಂ ಜ್ಲಾನವ್ಸದ್ದಾಯ ನಮಃ । ಓಂ ವ್ಯಾಸಪ್ರಿಯಾಯ ನಮಃ । ೯೦ 
ಇಲ ಇ ಶೆ 
-52- 


ಗಣೇಶಚತುರ್ಥೀ 


ಓಂ ಮಹಾಭಾರತಲೇಖಕಾಯ ನಮಃ । ಓಂ ವೈರಾಗ್ಯನಿಧಯೇ ನಮಃ । 

ಓಂ ಸಿಂಧೂರವದನಾಯ ನಮಃ | ಓಂ ಕಾಮಾರಿಸೂನವೇ ನಮಃ । 

ಓಂ ಸಿಂಧೂರವದನಪ್ರಿಯಾಯ ನಮಃ ಓಂ ಅಂಬಿಕಾಹೃದಯಾನಂದಾಯ ನಮಃ । 
ಓಂ ತರುಣಾರುಣಸದೃಶಾಯ ನಮಃ । ಓಂ ಮಾತೃಕಾಪರಿವೇಷ್ಟಿತಾಯ ನಮಃ | 


ಓಂ ಮಹೋದರಾಯ ನಮಃ । ಓಂ ಮಾರಾರಿಪುತ್ರಾಯ ನಮಃ । 

ಓಂ ಸರ್ವಭೂತೋಪಕಾರಕಾಯ ನಮಃ। ಓಂ ತಾರುಣ್ಯರೂಪಾಯ ನಮಃ । 
ಓಂ ಕಪರ್ದಿಗಣಪತಯೇ ನಮಃ । ಓಂ ಕಲ್ಯಾಣಮೂರ್ತಯೇ ನಮಃ । 
ಓಂ ಪ್ರದ್ಯುಮ್ನಗಣೇಶಾಯ ನಮಃ । ಓಂ ವಿಪ್ಷಧ್ವಾಂತವಿಧ್ವಂಸಕಾಯ ನಮಃ 
ಓಂ ಶುದ್ಧಾಂತಃಕರಣಾಯ ನಮಃ । ೧೦೮ 


ಓಂ ದೂರ್ವಾಗಣಪತಯೇ ನಮಃ। ೧೦೦ 
॥ ಶ್ರೀ ವರಸಿದ್ಧಿವಿನಾಯಕಾಂತರ್ಗತ ಶ್ರೀ ವಿಶ್ವಂಭರಾಯ ನಮಃ 
ಅಷ್ಟೋತ್ತರಶತನಾಮಾವಲೀಪೂಜಾಂ ಸಮರ್ಪಯಾಮಿ || 


ಧೂಪ 
ಧೂಪಾರತಿ ಮಾಡಿರಿ 
ದಶಾಂಗಂ ಗುಗುಲೋಪೇತಂ ಸುಗಂಧಂ ಚ ಮನೋಹರಮ್‌ । 
ಗೃಹಾಣ ಸರ್ವದೇವೇಶ ಉಮಾಪುತ್ರ ನಮೋಸ್ತು ತೇ॥ 


ಶ್ರೀಸಿದ್ದಿವಿನಾಯಕಾಯ ನಮಃ ಧೂಪಮಾಘ್ರಾಪಯಾಮಿ । 
ದೀಪ 
ಏಕಾರತಿ ಮಾಡಿರಿ 


ಸರ್ವಜ್ಞ ಸರ್ವಲೋಕೇಶ ತ್ರೈಲೋಕ್ಕತಿಮಿರಾಪಹ । 
ಗೃಹಾಣ ಮಂಗಲಂ ದೀಪಂ ರುದ್ರಪ್ರಿಯ ನಮೋಸ್ತು ತೇ ॥ 


ಶ್ರೀಸಿದ್ದಿವಿನಾಯಕಾಯ ನಮಃ ದೀಪಂ ದರ್ಶಯಾಮಿ | 


53- 


ಗಣೇಶಚತುರ್ಥೀ 


ಮಹಾನೈವೇದ್ಯ 


ನಾನಾಖಾದ್ಯಮಯಂ ದಿವ್ಯಂ ನೈವೇದ್ಯಂ ತೇ ನಿವೇದಿತಮ್‌ । 
ಮಯಾ ಭಕ್ಕಾ ಶಿವಾಪುತ್ರ ಗೃಹಾಣ ಗಣನಾಯಕ ॥ 


ಕದಲೀಫಲಮುಖ್ಯನಿ ಫಲಾನಿ ವಿವಿಧಾನಿ ಚ । 
ಆಹೃತಾನಿ ಮಯಾ ದೇವ ಗೃಹಾಣ ವರದೋ ಭವ ॥ 


ಅನ್ನ, ಸಾರು, ಪಾಯಸ, ೨೧ ಕಡುಬು, ೨೧ ಮೋದಕ, ೨೧ ಬಾಳೆಹಣ್ಣು, 
ಕಬ್ಬುಮೊದಲಾದವುಗಳನ್ನು ಸ್ಥಂಡಿಲದಲ್ಲಿಡಬೇಕು. ಮೊದಲು ವಿಶ್ವಂಭರನಿಗೆ ನೈವೇದ್ಯ 
ಮಾಡಬೇಕು. ಅನಂತರ ಮುಖ್ಯಪ್ರಾಣದೇವರಿಗೆ ನೈವೇದ್ಯ ಮಾಡಬೇಕು. ಅನಂತರ 
ಗಣಪತಿ ದೇವರಿಗೆ ದೇವರ ಹಾಗೂ ಮುಖ್ಯಪ್ರಾಣದೇವರ ತೀರ್ಥವನ್ನು ನೀಡಬೇಕು. 


ನೈವೇದ್ಯವನ್ನು ವಿಷ್ವಕ್ಲೇನನಿಗಾಗಿ, ಗರುಡಶೇಷರುದ್ರಾದಿಗಳಿಗಾಗಿ, 
ಹಸ್ತೋದಕ್ಕಾಗಿ, ಗಣಪತಿಗಾಗಿ, ಬ್ರಾಹ್ಮಣಸಂತರ್ಪಣೆಯೊಂದಿಗೆ ಕುಟುಂಬಸಮೇತ 
ತನ್ನ ಸ್ವೀಕಾರಕ್ಕಾಗಿ ಯೋಗ್ಯರೀತಿಯಲ್ಲಿ ವಿಭಾಗಿಸಬೇಕು. ಗಣಪತಿ ಮೊದಲಾದ 
ಮೇಲೆ ತಿಳಿಸಿದ ಎಲ್ಲರಿಗೂ ಆಯಾ ಭಾಗವನ್ನು ಮಾತ್ರ ಸಮರ್ಪಿಸಬೇಕು. ವಷ್ಟಕ್ಷೇನ, 
ಗರುಡಶೇಷಾದಿ, ಗಣಪತಿ ನೈವೇದ್ಯಗಳನ್ನು ಸ್ವೀಕರಿಸದೆಯೇ ಯೋಗ್ಯರೀತಿಯಲ್ಲಿ 
ವಿಸರ್ಜಿಸಬೇಕು. 


ಮುಖ್ಯಪ್ರಾಣದೇವರಿಗೆ ಮಾತ್ರ ನಿವೇದಿತವಾಗಿ ಬ್ರಾಹ್ಮಣಸಂತರ್ಪಣೆ, 
ಸಕುಟುಂಬ ಸ್ವೀಕಾರಕ್ಕಾಗಿ ಇರುವ ಭಾಗವನ್ನು ಮಾತ್ರ ಗಣಪತಿಯ ಪ್ರಸಾದವೆಂಬ 
ಅನುಸಂಧಾನದಿಂದ ಸ್ವೀಕರಿಸಬೇಕು. 


ಬ್ರಹ್ಮಗಾಯತ್ರೀಮುಂತ್ರದಿಂದ. ಪ್ರೋಕ್ಸೆಣೆ ಮಾಡಬೇಕು. 
"ಅಮೃತೋಪಸ್ತರಣಮಸಿ ಸ್ವಾಹಾ' ಎಂದು ಆಪೋಶನೆ ನೀಡಿ "ಪ್ರಾಣಾಯ 
ಸ್ವಾಹಾ, ಅಪಾನಾಯ ಸ್ವಾಹಾ, ವ್ಯಾನಾಯ ಸ್ವಾಹಾ, ಉದಾನಾಯ ಸ್ವಾಹಾ, 
ಸಮಾನಾಯ ಸ್ವಾಹಾ' ಎಂಬುದಾಗಿ ಆಹುತಿಗಳನ್ನು ನೀಡಬೇಕು. ಅನಂತರ "ಓಂ 


ಕ್ಲಿಪ್ರಪ್ರಸಾದಾಯ ನಮಃ ಓಂ' ಎಂಬುದಾಗಿ ಮುಖದ ಮೇಲೆ ಬಟ್ಟೆಯನ್ನು 
-54- 


ಗಣೇಶಚತುರ್ಥೀ 


ಹಾಕಿಕೊಂಡು (ಮುಖ ಮುಸುಗಿಟ್ಟುಕೊಂಡು) ೧೦೮ಬಾರಿ ಜಪಿಸಬೇಕು. ಹೀಗೆ 
ನೈವೇದ್ಯವನ್ನು ಸಮರ್ಪಿಸಿ ಕೊನೆಯಲ್ಲಿ "ಅಮೃತೋಪಸ್ತರಣಮಸಿ' ಎಂಬುದಾಗಿ 
ಉತ್ತರಾಪೋಶನವನ್ನು ನೀಡಬೇಕು. 


ಹಸ್ತಪ್ರಕ್ಷಾಲನ 

ಕೈ, ಕಾಲು ತೊಳೆಯಿರಿ 

ಉಷ್ಣೋದಕಂ ಶುದ್ಧಕರಂ ಶೀತಲಂ ಜಲಮುತ್ತಮಮ್‌ । 
ಹಸ್ತಪ್ರಕ್ಷಾಲನಮಿದಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ । 
ಮುಖಪ್ರಕ್ಷಾಲನಂ ಸಮರ್ಪಯಾಮಿ | ಗಂಡೂಷಂ ಸಮರ್ಪಯಾಮಿ ॥ 


ಕರೋದ್ವರ್ತನ 
ಪರಿಮಳದ್ರವ್ಯವನ್ನು ಹಸ್ತಗಳಿಗೆ ಹಚ್ಚಿರಿ 
ಮಲಯಾಚಲಸಂಭೂತಂ ಕರ್ಪೂರೇಣ ಸಮನ್ವಿತಮ್‌ । 
ಕರೋದ್ದರ್ತನಕಂ ಚಾರು ಗೃಹ್ಯತಾಂ ಜಗತಃ ಪತೇ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ । ಕರೋದ್ವರ್ತನಾರ್ಥೇ ಚಂದನಂ 
ಸಮರ್ಪಯಾಮಿ ॥ 


ಪುನರಾಚಮನ 
ಮೂರು ಬಾರಿ ನೀರು ಸಮರ್ಪಿಸಿರಿ 


ಗಂಗಾಜಲಸಮಾನೀತಂ ಸುವರ್ಣಕಲಶೇ ಸ್ಥಿತಮ್‌ 
ಆಚಮ್ಯತಾಮುಮಾಸೂನೋ ಪುನರಾಚಮನಂ ಸ್ಮೃತಮ್‌ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ | ಪುನರಾಚಮನಂ ಸಮರ್ಪಯಾಮಿ | 


55- 


ಗಣೇಶಚತುರ್ಥೀ 


ತಾಂಬೂಲ 
ವಿಳ್ಯೆದೆಲೆ ಸಮರ್ಪಿಸಿರಿ 
ಪೂಗೀಫಲಂ ಮಹದ್ದಿವ್ಯಂ ನಾಗವಲ್ಲ್ಯಾ ಸಮನ್ವಿತಮ್‌ । 
ಕರ್ಪೂರೈಲಾಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ತಾಂಬೂಲಂ ಸಮರ್ಪಯಾಮಿ । 
ಫಲಸಮರ್ಪಣೆ 

ಹಣ್ಣು, ತೆಂಗಿನಕಾಯಿ ಸಮರ್ಪಿಸಿರಿ 
ನಾರೀಕೇಲಂ ಚ ಕದಲೀಂ ದ್ರಾಕ್ಷಾಂ ಪನಸಮೇವ ಚ । 
ಖರ್ಜೂರೇಣ ಚ ಸಂಯುಕ್ತಂ ಫಲಂ ತು ಪ್ರತಿಗೃಹ್ಯತಾಮ್‌ ॥ 


ಶ್ರೀಸಿದ್ಧಿವಿನಾಯಕಾಯ ನಮಃ । ಫಲಾನಿ ಸಮರ್ಪಯಾಮಿ । 


ದಕ್ಷಿಣೆ ಸಮರ್ಪಣೆ 

ಕನಿಷ್ಠ ೨೧ ರೂಗಳನ್ನು ಸಮರ್ಪಿಸಿರಿ 
ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಮತಃ ಶಾಂತಿಂ ಪ್ರಯಚ್ಛ ಮೇ॥। 
ಶ್ರೀಸಿದ್ದಿವಿನಾಯಕಾಯ ನಮಃ । ದಕ್ಷಿಣಾಂ ಸಮರ್ಪಯಾಮಿ ॥ 


ಮಹಾನೀರಾಜನ 
ಬಗೆ ಬಗೆಯ ಮಂಗಳಾರತಿಗಳನ್ನು ಕನಿಷ್ಠ ಐದು ನಿಮಿಷಮಾಡಿರಿ. 
ಗುಹಾಗ್ರಜ ನಮಸ್ತೇಸ್ತು ವಿಘ್ನರಾಜ ಶಿವಾತ್ಮಜ । 
ನೀರಾಜನಂ ಕರಿಷ್ಯಾಮಿ ಸರ್ವಸಿದ್ದಿಪ್ರದಾಯಕ ॥ 
ಚಂದ್ರಾದಿತ್ಯೌ ಚ ಧರಣೀ ವಿದ್ಯುದಗ್ನಿಸ್ತಥೈವ ಚ । 
ತ್ವಮೇವ ಸರ್ವತೇಜಾಂಸಿ ಆರ್ತಿಕ್ಕಂ ಪ್ರತಿಗೃಹ್ಯತಾಮ್‌ ॥ 


-56- 


ಗಣೇಶಚತುರ್ಥೀ 


ಫೃತವರ್ತಿಸಹಸ್ತೆ ಶ್ತ ಶೆ ಕರ್ಪೂರಶಕಲೈಸ್ತಥಾ 

ನೀರಾಜನಂ ಮಯಾ ದತ್ತಂ ಗೃಹಾಣ ವರದೋ ಭವ ॥ 

ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ತಮಮ್‌ । ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ತಃ ಸ್ವತ ಆ ನಃ  ಶೃಣ್ಣನ್ನೂತಿಭಿಃ ಸೀದ 
ಸಾದನಮ್‌ ॥ 


ಓಂ ವೇದಾಹಮೇತಂ ಪುರುಷಂ ಮಹಾಂತಮ್‌ । ಆದಿತ್ಯ ವರ್ಣಂ ತಮಸಸು 
ಪಾರೇ | ಸರ್ವಾಣಿ ರೂಪಾಣಿ ಎಚಿತ್ಯ ಧೀರಃ | ನಾಮಾನಿ ಕ 'ತ್ವಾರಭಿವಡ್‌್‌, 


ಯದಾಸ್ನೇ || 


ಓಂ ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಭ್ಯೊ 
ದಧಾತಿ । ಶ್ರಿಯಂ ವಸಾನಾ ಅಮೃ ತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ 
ಮಿತದ್ರೌ I 


ಓಂ ಹಿರಣ್ಯ ಪಾತ್ರಂ ಮಧೋಃ ಪೂರ್ಣಂ ದದಾತಿ । ಮಧವ್ಯೋ ಸಾ 
ನೀತಿ । ವಧಾ ಬ್ರಹ್ಮಣ ಉಪಹರತಿ । ಏಕದೈ ವ ಯಜಮಾನ ಆಯುಸ್ತೆ ಜೋ 
ದಧಾತಿ ॥ 

ಶ್ರೀ ವರಸಿದ್ಧಿವಿನಾಯಕಾಯ ನಮಃ ಕರ್ಪೂರಮಂಗಳನೀರಾಜನಂ 
ಸಮರ್ಪಯಾಮಿ । 

ಮಂತ್ರಪುಷ್ಟಾಂಜಲಿಃ 
ಬೊಗಸೆಯಲ್ಲಿ ಹೂವು ಹಿಡಿದು ಮಂತ್ರ ಹೇಳಿ ಸಮರ್ಪಿಸಿರಿ 
ಷು ಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌ । 
ನಖತೇತ್ವ ತೆ ಯತೇ ಕಿಂಚ ನಾರೇ ಮಹಾಮರ್ಕಂ ಮಘವಣ್‌ತ್ರಮರ್ಚ I 


"ವಿನಾಯಕೇಶಪ್ಪತ್ತ ತ್ವಂ ಗಣರಾಜ ಸುರೋತ್ತಮ 
ದೇಹಿ ಮೇ ಸಿ ಕಾಮಾನ್‌ ವಂದೇ ಸಿದ್ದಿವಿನಾಯಕ Il 
ಶ್ರೀಸಿದ್ಧಿವಿನಾಯಕಾಯ ನಮಃ | ಮಂತ್ರಪುಷಂ ಸಮರ್ಪಯಾಮಿ ॥ 


57- 


ಗಣೇಶಚತುರ್ಥೀ 


ದೂರ್ವಾಯುಗಪೂಜಾ 
(ಏಕವಿಂಶತಿದೂರ್ವಾಃ ಗೃಹೀತ್ವಾ ತನ್ನಧ್ಯತೋ ಗಂಧಪುಷ್ಪಾಕ್ಷತೈರ್ಯುತಂ 
ಯುಗ್ಮಂ ಯುಗ್ಗಂ ಏಕೈಕನಾಮ್ನಾ ಸಮರ್ಪ್ಯ ಅವಶಿಷ್ಠಾಮೇಕಾಂ ದೂರ್ವಾಂ 
ಶ್ಲೋಕದ್ವಯೇನ ಸಮರ್ಪಯೇತ್‌- ೨೧ ಗರಿಕೆಗಳನ್ನು ತೆಗೆದುಕೊಂಡು ಒಂದೊಂದು 
ನಾಮಗಳಿಂದ ಎರಡೆರಡು ಗರಿಕೆಗಳನ್ನು ಸಮರ್ಪಿಸಬೇಕು. ಕೊನೆಯಲ್ಲಿ ಉಳಿದ 
ಒಂದು ಗರಿಕೆಯನ್ನು ಎರಡು ಶ್ಲೋಕಗಳನ್ನು ಪಠಿಸಿ ಸಮರ್ಪಿಸಬೇಕು.) 


ಓಂ ಗಣಾಧಿಪಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಉಮಾಪುತ್ರಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಅಘನಾಶನಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 


ಓಂ ವಿನಾಯಕಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಈಶಪುತ್ರಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಸರ್ವಸಿದ್ಧಿಪ್ರದಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಏಕದಂತಾಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಇಭವಕ್ತಾ ಯ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 


ಓಂ ಆಖುವಾಹನಾಯ ನಮಃ ।  ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಓಂ ಕುಮಾರಗುರವೇ ನಮಃ । ದೂರ್ವಾಯುಗ್ಗಂ ಸಮರ್ಪಯಾಮಿ । 
ಗಣಾಧಿಪ ನಮಸ್ತೇ5ಸ್ತು ಉಮಾಪುತ್ರಾಘನಾಶನ । 
ವಿನಾಯಕೇಶತನಯ ಸರ್ವಸಿದ್ದಿಪ್ರದಾಯಕ । 
ಏಕದಂತೇಭವದನ ತಥಾ ಮೂಷಿಕವಾಹನ । 
ಕುಮಾರಗುರವೇ ತುಭ್ಯಂ ಅರ್ಪಯಾಮಿ ಸುಮಾಂಜಲಿಮ್‌ ॥ 
ದೂರ್ವಾಯುಗ್ಗಂ ಗೃಹೀತ್ವಾ ತು ಗಂಧಯುಕ್ತಂ ಪ್ರಪೂಜಯೇತ್‌ । 
ಏಕೈಕೇನ ತು ನಾಮ್ನಾ ಚ ದತ್ತ ೦ ಸರ್ವನಾಮಭಿಃ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಏಕವಿಂಶತಿದೂರ್ವಾಂ ಸಮರ್ಪಯಾಮಿ ॥ 


-58- 


ಗಣೇಶಚತುರ್ಥೀ 


ತತೋ ನೀರಾಜನಂ ಸಮರ್ಪಯಾಮಿ । ಮಂತ್ರಪುಷ್ಪಂ ಸಮರ್ಪಯಾಮಿ । 
ಛತ್ರಂ ಸಮರ್ಪಯಾಮಿ । ಚಾಮರಂ ಸಮರ್ಪಯಾಮಿ । ಮಾಲ್ಯಂ 
ಮರ್ಪಯಾಮಿ ದರ್ಪಣಂ ಸಮರ್ಪಯಾಮಿ । ವ್ಯಜನಂ ಸಮರ್ಪಯಾಮಿ । 
ತ್ಯಂ ಸಮರ್ಪಯಾಮಿ । ಗೀತಂ ಸಮರ್ಪಯಾಮಿ । ವಾದ್ಯಂ ಸಮರ್ಪಯಾಮಿ। 
ಷ್ವವೃಷ್ಟಿಂ ಸಮರ್ಪಯಾಮಿ ॥ 
ಪ್ರಸನ್ನಾರ್ಫೃ 
ಮನೆಮಂದಿಯೆಲ್ಲರೂ ಅರ್ಫ್ಯನೀಡಿರಿ 
ಗೌರ್ಯಂಗಮಲಸಂಭೂತ ಜ್ಯೇಷ್ಠಸ್ವಾಮಿನ್‌ ಕುಮಾರಕ । 
ಗೃಹಾಣಾರ್ಫ್ಯಂ ಮಯಾ ದತ್ತಂ ಗಜವಕ್ತ ನಮೋಸ್ತು ತೇ ॥ 


ಆ ಇ. ೬ 


ಶ್ರೀಸಿದ್ಧಿ ವಿನಾಯಕಾಯ ನಮ । ಪ್ರಸನ್ನಾರ್ಪಂ ಸಮರ್ಪಯಾಮಿ ॥ 


ಗಣೇಶಾಯ ನಮಸ್ತುಭ್ಯಂ ಸರ್ವಕಾಮಫಲಪ್ರದ | 

ವಾಂಛಿತಂ ದೇಹಿ ಮೇ ನಿತ್ಯಂ ಗೃಹಾಣಾರ್ಫ್ಯಂ ನಮೋತಸ್ತು ತೇ । 

ಹೂ ಮಂತ್ರಾಕ್ಕತೆ ದಕ್ಷಿಣೆಗಳ ಸಹಿತವಾಗಿ ಬೊಗಸೆಯಲ್ಲಿ ಅರ್ಫ್ಯವನ್ನು 
ನೀಡಬೇಕು. ಮನೆಯಲ್ಲಿರುವ ಪ್ರತಿಯೊಬ್ಬರಿಂದಲೂ ಈ ಶ್ಲೋಕ ಹೇಳಿಸಿ 
ಅರ್ಫ್ಯಪ್ರದಾನ ಮಾಡಿಸಬೇಕು. ಅನಂತರ ಎಲ್ಲರೂ ಒಟ್ಟಿಗೆ ದೇವರ ಮುಂದೆ 
ನಿಂತುಕೊಂಡು ಹೂ ಮಂತ್ರಾಕ್ಷತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಗಣಪತಿಯನ್ನು 
ಹೀಗೆ ಪ್ರಾರ್ಥನೆ ಮಾಡಬೇಕು. 


ಪ್ರಾರ್ಥನಾ 
ಮನೆ ಮಂದಿಯೆಲ್ಲರೂ ಈ ಶ್ಲೋಕ ಹೇಳಿರಿ 
ನಮಸ್ತೇ ವಿಘ್ನರಾಜಾಯ ಅಭೀಷ್ಟವರದಾಯಿನೇ । 
ಈಪಿತಂ ಮೇ ವರಂ ದೇಹಿ ನಮಸ್ತೇ ಸಿದ್ದಿದಾಯಕ ॥ 
ಯನ್ಮಯಾ ಚರಿತಂ ದೇವ ವ್ರತಮೇತತ್‌ ಸುದುರ್ಲಭಮ್‌ । 
ಗಣೇಶ ತ್ವಂ ಪ್ರಸನ್ನಃ ಸನ್‌ ಸಫಲಂ ಕುರು ಸರ್ವದಾ ॥ 


-59- 


ಗಣೇಶಚತುರ್ಥೀ 


ವಿನಾಯಕ ಗಣೇಶಾನ ಸರ್ವದೇವನಮಸ್ಕೃತ 

ಪಾರ್ವತೀಪ್ರಿಯ ವಿಘ್ನೇಶ ಮಮ ವಿಘ್ನಾನ್ನಿವಾರಯ ॥ 
ತ್ವತ್ನಸಾದಾದ್ದಣೇಶ ತ್ವಂ ಸಫಲಂ ಕುರು ಸರ್ವದಾ । 

ಕಾರ್ಯಂ ಮೇ ಸಿದ್ಧಿಮಾಯಾತು ಪೂಜಿತೇ ತ್ವಯಿ ಧಾತರಿ । 
ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಸುರನಾಯಕ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 


ಪ್ರದಕ್ಷಿಣೆ 
೨೧ ಪ್ರದಕ್ಷಿಣೆ ಮಾಡಿರಿ 
ಅಭಿಖ್ಯಾನೋ ಮಘವನ್ನಾಧಮಾನಾನಾನ್ರ್ನಖೇ ಬೋಧಿ ವಸುಪತೇ 
ಸಖೀನಾಮ್‌ । ರಣಂ ಕೃಧಿ ರಣಕೃತ್ತತ್ವಶುಷ್ಠಾಭಕ್ತೆ € ಚಿದಾ ಬಜಾ ರಾಯೇ ಅಸ್ಮಾನ್‌॥ 
ಎಫ್ಟೇಶ್ವರ ವಿಶಾಲಾಕ್ಷ ಸರ್ವಾಭೀಷ್ಠಫಲಪ್ರದ । 
ಪ್ರದಕ್ಷಿಣಂ ಕರೋಮಿ ತ್ವಾಂ ಸರ್ವಾನ್‌ ಕಾಮಾನ್‌ ಪ್ರಯಚ್ಛ ಮೇ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ । ಪ್ರದಕ್ಷಿಣಾಃ ಸಮರ್ಪಯಾಮಿ । 
ನಮಸ್ಕಾರ 
೨೧ ನಮಸ್ಕಾರ ಮಾಡಿರಿ 
ನಮಸ್ತೇ ವಿಘ್ನಸಂಹರ್ತೇ ನಮಸ್ತೇ ಈಪಿತಪ್ರದ । 
ನಮಸ್ತೇ ದೇವದೇವೇಶ ನಮಸ್ತೇ ಗಣನಾಯಕ ॥ 
ಶ್ರೀಸಿದ್ಧಿವಿನಾಯಕಾಯ ನಮಃ | ನಮಸ್ಕಾರಾನ್‌ ಸಮರ್ಪಯಾಮಿ ॥ 


ಗಣೇಶಾಥರ್ವಶೀರ್ಷವನ್ನು ಪಠಿಸುತ್ತಾ, ಅಥವಾ ೨೧ ಗಣಪತಿ ನಾಮಗಳನ್ನು 
ಹೇಳುತ್ತಾ ೨೧ ಪ್ರದಕ್ಷಿಣೆ ನಮಸ್ಕಾರಗಳನ್ನು ತಪ್ಪದೇ ಮಾಡಬೇಕು. 


-60- 


ಗಣೇಶಚತುರ್ಥೀ 


ಗಣೇಶಾಥರ್ವಶೀರ್ಷಮ್‌ 
ಉಚ್ಚಸ್ಟರದಿಂದ ವೇದಮಂತ್ರಪಠಿಸಿರಿ 
ಹರಿಃ ಓಂ ॥ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ । ಭದ್ರಂ 
ಪಶ್ಯೇಮಾಕ್ಚಭರ್ಯಜತ್ರಾಃ । ಸ್ಥಿರೈರಂಗೈಸ್ತುಷ್ಟುವಾಗ್‌ಂ ಸೆಸ್ತನೂಭಿಃ । ವ್ಯತೇಮ 
ದೇವಹಿತಂ ಯದಾಯುಃ । ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ 
ವಿಶ್ವವೇದಾಃ | ಸ್ವಸ್ತಿನ ನಸ್ತಾಕ್ಟೊ ಸಲ ಅರಿಷ್ಟನೇಮಿಃ | ಸ್ವಸ್ತಿನ ನೋ ಬೃಹಸ್ಪತಿರ್ದಧಾತು। 


ಓಂ ಶಾಂತಿಃ ಶಾಂತಿಃ ಶಾಂತಿಃ || 


ಓಂ ನಮಸ್ತೇ ಗಣಪತಯೇ । ತ್ವಮೇವ ಪ್ರತ್ಯಕ್ಷಂ ತತ್ತ್ವಮಸಿ । ತ್ವಮೇವ 
ಕೇವಲಂ ಕರ್ತಾಂಸಿ1 ತ ಮೇವ ಕೇವಲಂ ಧರ್ತಾಸಸಿ | ತ್ವಮೇವ ಕೇವಲಂ ಹರ್ತಾಂಸಿ 
ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ । ತ್ವಂ ಸಾಕ್ಷಾದಾತ್ವಾನಸಿ ನಿತ್ಯಮ್‌ ॥ ಯತಂ 
ಮಚಿ ತ ಸತ್ಯಂ ವಚ್ಮಿ! ಅವ ತ್ವಂ ಮಾಮ್‌ | ಅವ ವಕ್ತಾರಮ್‌ । ಅವ ಶ್ರೋತಾರಮ್‌। 
ಅವ ದಾತಾರಮ್‌ | ಅವ ಧಾತಾರಮ್‌ | ಅವಾನೂಚಾನಮವಶಿಷ್ಯಮ್‌ | ಅವ 
ಪಶ್ಚಾತ್ಮಾತ್‌ | ಅವ ಪುರಸ್ತಾತ್‌ | ಅವೋತ್ತರಾತ್ತಾತ್‌ | ಅವ ದಕ್ಷಿಣಾತ್ತಾತ್‌ | ಅವ 
ಚೋರ್ಧ್ಯಾತ್ತಾತ್‌ | ಅವಾಧರಾತ್ತಾತ್‌ | ಸರ್ವತೋ ಮಾಂ ಪಾಹಿ ಪಾಹಿ 
ಸಮಂತಾತ್‌ | ತ್ವಂ ವಾಜ್ಯಯಸ್ತ ೦ ಚಿನ್ಮಯಃ | ತ್ವಮಾನಂದಮಯ-ಸ್ತ ೦ 
ಬ್ರಹ್ಮಮಯಃ । ತ್ವಂ ಸಚ್ಛಿದಾನಂದಾ5ದ್ವಿತೀಯೋನಸಿ | ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ 
ತ್ವಂ ಜ್ಞಾನಮಯೋ ವಿಜ್ಞಾನಿಮಯೋಸಸಿ | ಸರ್ವಂ ಜಗದಿದಂ ತ್ವತ್ತೊ 
ಜಾಯತೇ । ಸರ್ವಂ ಜಗದಿದಂ ತ್ವತ್ತಸ್ತಿಷ್ಠತಿ 1 ಸರ್ವಂ ಜಗದಿದಂ ತ್ವಯಿ 
ಲಯಮೇಷ್ಟತಿ | ಸರ್ವಂ ಜಗದಿದಂ ತ್ವಮಿ ಪ್ರತ್ಯೇತಿ | ತ್ವಂ ಭೂಮಿರಾಪೋ- 
ನಲೋಕನಿಲೋ ನಭಃ । ತ್ವಂ ಚತ್ವಾರಿ ನಾಕ್ಕಾದಾನಿ ॥ ತ್ವಂ ಗುಣತ್ರಯಾತೀತಃ 


ತ್ವಂ ಅವಸ್ಯಾತ್ರೆಯಾತೀತಃ । ತ್ವಂ ದೇಹತ್ರಯಾತೀತಃ | ತ್ವಂ ಕಾಲತ್ರಯಾತೀತಃ | ತ್ವಂ 
-61- 


ಗಣೇಶಚತುರ್ಥೀ 


ಮೂಲಾಧಾರೇ ಸ್ಥಿತೋಸಸಿ ನಿತ್ಯಮ್‌ । ತ್ವಂ ಶಕ್ತಿತ್ರಯಾತ್ಮಕಃ | ತ್ವಾಂ ಯೋಗಿನೋ 
ಧ್ಯಾಯಂತಿ ನಿತ್ಯಮ್‌ । ತ್ವಂ ಬ್ರಹ್ಮಾ ತ್ವಂ ವಿಷ್ಣುಸ್ತ್ವಂ ರುದ್ರಸ್ತಮಿಂದ್ರಸ್ತ್ಯಮಗ್ಗಿಸ್ತ್ವಂ 
ವಾಯುಸ್ತಂ ಸೂರ್ಯಸ್ತ್ವಂ ಚಂದ್ರಮಾಸ್ತೃಂ ಬ್ರಹ್ಮ ಭೂರ್ಭುವಸ್ಸ್ಟರೋಮ್‌ ॥ 


ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂಸ್ಥದನಂತರಮ್‌ । ಅನುಸ್ವಾರಃ 
ಪಿರತರಃ ಅರ್ಥೇಂದುಲಸಿತಮ್‌ | ತಾರೇಣ ರುದ್ಧಮ್‌ । ಏತತ್‌ ತವ ಮನು- 
ಸ್ವರೂಪಮ್‌ । ಗಕಾರಃ ಪೂರ್ವರೂಪಮ್‌ । ಅಕಾರೋ ಮಧ್ಯಮರೂಪಮ್‌ । 
ಅನುಸ್ವಾರಸ್ವಂತ್ಯರೂಪಮ್‌ | ಬಿಂದುರುತ್ತರರೂಪಮ್‌ । ನಾದಃ ಸಂಧಾನಮ್‌ । 
ಸಗ್‌ಂಹಿತಾ ಸಂಧಿಃ | ಸೈಷಾ ಗಣೇಶವಿದ್ಯಾ । ಗಡಿಕ ಯಷಿಃ | ನಿಚ್ಛದ್‌ಗಾಯತ್ರೀ 
ಛಂದಃ | ಶ್ರೀಮಹಾಗಣಪತಿರ್ದೇವತಾ | ಓಂ ಗಂ ಗಣಪ ಪತಯೇ ನಮಃ | ಏಕ- 
ದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ । ತನ್ನೋ ದಂತೀ ಪ್ರಚೋ- 
ದಯಾತ್‌ । ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಮ್‌ । ರದಂ ಚ ವರದಂ 
ಹಸ್ತೆ ನರ್ಬಿಭ್ರಾ ಣಂ ಮೂಷಕಥ್ವ ಜಮ್‌ । ರಕ್ತಂ ಲಂಬೋದರಂ ಶೂರ್ಪ- ಕರ್ಣಕಂ 
ರಕ್ತವಾಸಸಮ್‌ | ರ್ತೆಗಂಧಾಸೆಲಿಪ್ತಾಂಗಂ ರಕ್ತಪುಷ್ಟೈಃ ಸುಪೂಜಿತಮ್‌ ॥ ಭಕ್ತಾನುಕಂಪಿನಂ 
ದೇವಂ ಜಗತ್ಕಾರಣಮಚ್ಯುತಮ್‌ | ಆವಿರ್ಭೂತಂ ಚ ಸೃಷ್ಟಾ ದೌ ಪ್ರಕೃತೇಃ ಪುರುಷಾತ್‌ 
ಪರಮ್‌ | ಏವಂ ಧ್ಯಾಯತಿ ಯೋ ನಿತ್ಯಂ ಸ ಸ ಯೋಗೀ : ಯೋಗಿನಾಂ ಪರ: || 
ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ ಪ್ರಮಥಪತಯೇ ನಮಸ್ಟೇಸ್ತು 
ಲಂಬೋದರಾಯೈಕದಂತಾಯ ವಿಫ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ 
ನಮಃ ॥ ಏತದಥರ್ವಶೀರ್ಷಂ ಯೋತಧೀತೇ ಸ ಬ್ರಹ್ಮಭೂಯಾಯ ಕಲ್ಪತೇ |ಸ 
ಸರ್ವವಿಘೆ ರ್ನ ಬಾಧ್ಯತೇ । ಸ ಸರ್ವತ್ರ ಸುಖಮೇಧತೇ । ಸ ಪಂಚಮಹಾಪಾಪಾತ್‌ 
ಪ್ರಮುಚ್ಯತೇ | ಸಾಯಮಧೀಯಾನೋ ದಿವಸಕ್ಕತಂ ಪಾಪಂ ನಾಶಯತಿ । 


-62- 


ಗಣೇಶಚತುರ್ಥೀ 


ಪ್ರಾತರಧೀಯಾನೋ ರಾತ್ರಿಕೃತಂ ಪಾಪಂ ನಾಶಯತಿ । ಸಾಯಂಪ್ರಾತಃ 
ಪ್ರಯುಂಜಾನೋ ಪಾಪೋ5ಪಾಪೋ ಭವತಿ | ಸರ್ವತಾ ಟು 
ಭವತಿ । ಧರ್ಮಾರ್ಥಕಾಮಮೋಕ್ಷಂ ಚ ವಿಂದತಿ! ಇದಮಥರ್ವಶೀರ್ಷಮಶಿಷ್ಯಾಯ 

ನ ದೇಯಮ್‌ | ಯೋ ಯದಿ ಷೋಹಾದ್ಧಾಸ್ಯತಿ ಸ ಸ ಪಾಪೀಯಾನ್‌ ಭವತಿ । 
ಸಹಸ್ರಾವರ್ತನಾದ್‌ ಯಂ ಯಂ ಕಾಮಮಧೀತೇ ತಂ ತಮನೇನ ಸಾಧಯೇತ್‌ I 
ಅನೇನ ಗಣಪತಿಮಭಿಷಿಂಚತಿ ಸ ವಾಗ್ಮೀ ಭವತಿ । ಚತುರ್ಥ್ಯಾಮನಶ್ಲಣ್ಗಪತಿ ಸ 
ವಿದ್ಯಾವಾನ್ಥವತಿ ಇತ್ಯಥರ್ವಣವಾಕ್ಕಮ್‌ | ಬ್ರಹಾ ದ್ಯಾವರಣಂ ವಿದ್ಯಾನ್ನ ಬಿಭೇತಿ 
ಕದಾಚನೇತಿ ॥ ಯೋ ದೂರ್ವಾಂಕುರೈರ್ಯಜತಿ ಸ ವೈಶ್ರವಣೋಪಮೋ ಭವತಿ । 
ಯೋ ಲಾಜೈರ್ಯಜತಿ 7 ಯಶೋವಾನ್ನವತಿ | ಸ ಮೇಧಾವಾನ್ಸವತಿ | ಯೋ 
ಮೋದಕಸಹಸ್ರೇಣ ಯಜತಿ ಸ ವಾಂಛಿತಫಲಮವಾಪ್ನೋತಿ | ಯಃ ಸಾಜ್ಯ 
ಸಮಿದ್ದಿರ್ಯಜತಿ ಸ ಸರ್ವಂ ಲಭತೇ ಸ ಸರ್ವಂ ಲಭತೇ | ಅಷ್ಟೌ ಬ್ರಾಹ್ಮಣಾನ್‌ 


ಸಮ್ಯಗ್ಗಾಹಯಿತ್ವಾ ಸೂರ್ಯವರ್ಚಸ್ವೀ ಭವತಿ । ಸೂರ್ಯಗ್ರಹೇ ಮಹಾನದ್ಯಾಂ 
ಪ್ರತಿಮಾಸನ್ನಿಧೌ ವಾ ಜಪ್ಪ್ವಾ ಸಿದ್ದಮಂತ್ರೋ ಭವತಿ । ಮಹಾವಿಘ್ನಾತ್‌ 


ಪ್ರಮುಚ್ಯತೇ । ಮಹಾಪ್ರತ್ಯವಾಯಾತ್‌ ಪ್ರಮುಚ್ಯತೇ । ಸ ಸರ್ವವಿದ್‌ ಭವತಿ ಸ 
ಸರ್ವವಿದ್ಧವತಿ ಯ ಏವಂ ವೇದ ॥ 


ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ। ಭದ್ರಂ ಪಶ್ಯೇಮಾಕ್ಚಭಿರ್ಯಜತ್ರಾಃ। 


ಸ್ಥಿರೈರಂಗೈಸ್ತುಷ ಷುವಾಗ್‌ಂ ಸಸ್ತನೂಭೀ | ವ್ಯಶೇಮ ದೇವಹಿತಂ ಯದಾಯುಃ । ಸ್ವಸ್ತಿನ 
ಇಂದ್ರೋ ವೃದ್ಧಶ್ರವಾಃ | ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ | ಸ್ವಸ್ತಿ ನಸ್ತಾರ್ಕ್ಟ್ಟೋ 
ಅರಿಷ್ಟನೇಮಿಃ | ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು | ಓಂ ಶಾಂತಿಃ ಶಾಂತಿಃ ಶಾಂತಿಃ ॥ 
ಹರಿಃ ಓಂ ॥ 


-63- 


ಗಣೇಶಚತುರ್ಥೀ 


ಮೋದಕ-ವಾಯನ ದಾನ 
ಒಂದು ತಟ್ಟೆಯಲ್ಲಿ ಅಕ್ಕಿ, ಬೇಳೆ, ತೆಂಗಿನಕಾಯಿ, ಬೆಲ್ಲ, ಹಣ್ಣುಗಳು, ಎಲೆ 
ಅಡಿಕೆ ಹಣ್ಣು ಇವುಗಳನ್ನು ಎರಡು ಬಾಳೆ ಎಲೆಗಳಲ್ಲಿ ಇಟ್ಟು ಪೂಜಿಸಿ ಬ್ರಾಹ್ಮಣರಿಗೆ 
ನೀಡಬೇಕು. 


ಆಚಮ್ಯ - ಪ್ರಾಣಾನಾಯಮ್ಯ- ಶುಭತಿಥೌ ಸಿದ್ಧಿವಿನಾಯಕಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವಿಶ್ಚಂಭರಪ್ರೇರಣಯಾ ವಿಶ್ವಂಭರ- 
ಪ್ರೀತ್ಯರ್ಥಂ ವ್ರತಮಧ್ಯೇ ಸಂಭಾವಿತದೋಷಪ್ರಯುಕ್ತಪ್ರಾಪ್ತನ್ಯೂನತಾ 
ದೋಷಪರಿಹಾರದ್ವಾರಾ ಸಂಪೂರ್ಣವ್ರತಫಲಸಿದ್ಧ 6ರ್ಥಂ ಬ್ರಾಹ್ಮಣಾಂತರ್ಯಾಮಿ 
ಶ್ರೀವಿಶ್ವನಾಮಕಪರಮಾತ್ಮಾನಂ ವಾಯನಮೋದಕದಾನೇನ ಪೂಜಯಿಷ್ಯೇ । 


ಓಂ ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ 
ಸಹಸ್ರಪಾದಾಕ್ಸಿಶಿರೋರುಬಾಹವೇ । 
ಸಹಸ್ರನಾಮ್ನೇ ಪುರುಷಾಯ ಶಾಶ್ಚತೇ 
ಸಹಸ್ರಕೋಟ್ಯಾಯುಗಧಾರಿಣೇ ನಮಃ ॥ 
ಬ್ರಾಹ್ಮಣಾಯ ಇದಮಾಸನಮ್‌; ಸುಖಾಸನಮ್‌ । ಇದಂ ಪಾದ್ಯಂ 
ಸುಪಾದ್ಯಮ್‌ । ಇದಮರ್ಫ್ಯಂ; ಅಸ್ತ್ವರ್ಥ್ಯಂ । ಇದಮಾಚಮನೀಯಂ । ಅಸ್ತು 
ಆಚಮನಮ್‌ | ಗಂಧಾಃ ಪಾಂತು | ಸೌಮಂಗಲ್ಯಂ ಚಾಸ್ತು । ಅಕ್ಷತಾಃ ಪಾಂತು । 
ಆಯುಷ್ಯಮಸ್ತು । ಪುಷ್ಪಾಣಿ ಪಾಂತು । ಸೌಶ್ರೀಯಮಸ್ತು । 
ಗೃಹಾಣೇದಂ ದ್ವಿಜಶ್ರೇಷ್ಠ ವಾಯನಂ ದಕ್ಷಿಣಾನ್ವಿತಮ್‌ । 
ಫಲತಂಡುಲಸಂಯುಕ್ತಂ ದಕ್ಷಿಣಾಫೃತಸಂಯುತಮ್‌ ॥ 
ಮೋದಕಾದಿಯುತಂ ಚೈವ ಅಪೂಪಾದಿಯುತಂ ತಥಾ । 


ಸಫಲಾಂಸ್ತು ಗುಡಾಜ್ಯಾಢ್ಯಾನ್‌ ದಾಸ್ಯಾಮಿ ದಶ ಮೋದಕಾನ್‌ ॥ 


-64- 


ಗಣೇಶಚತುರ್ಥೀ 


ಸದಕ್ಷಿಣಾನ್‌ ದ್ವಿಜಶ್ರೇಷ್ಠ ಗಣೇಶಃ ಪ್ರೀಯತಾಂ ಮಮ । 

ಗಣೇಶಃ ಪ್ರತಿಗೃಹ್ಣಾತಿ ಗಣೇಶೋ ವೈ ದದಾತಿ ಚ । 

ಗಣೇಶಸ್ತಾರಕೋಭಾಭ್ಯಾಂ ಗಣೇಶಾಯ ನಮೋ ನಮಃ ॥ 

ಏತದಪೂಪಮೋದಕಸಹಿತಮುಪಾಯನದಾನಂ ಸದಕ್ಷಿಣಾಕಂ ಸತಾಂಬೂಲಂ 
ವಿಘ್ನರಾಜಾಂತರ್ಗತಶ್ರೀವಿಶ್ವಂಭರರೂಪಿಪರಮಾತ್ಮನಃ ಪ್ರೀತಿಂ ಕಾಮಯಮಾನ;, 
(...) ಗೋತ್ರೋದ್ಧವಸ್ಯ -(...)ನಾಮಧೇಯಸ್ಕ- (...)ತುಭ್ಯಮಹಂ 
ಸಂಪ್ರದದೇ । ದತ್ತಂ ನ ಮಮ । ಪ್ರತಿಗೃಹ್ಯತಾಮ್‌ ॥ 


ಬ್ರಾಹ್ಮಣಃ - ಏಷ ಪ್ರತಿಗೃಹ್ನಾಮಿ । ಸಂಪೂರ್ಣಫಲಾವಾಪ್ತಿರಸ್ತು । ಅನೇನ 
ವಾಯನದಾನೇನ ಗಣೇಶಾಂತರ್ಗತ ಶ್ರೀವಿಶ್ವಂಭರಃ ಪ್ರೀಯತಾಂ ಪ್ರೀತೋ 
ಭವತು ॥ 


ಅಬುದ್ಧಮತಿರಿಕ್ತಂ ಯದ್‌ ದ್ರವ್ಯಹೀನಂ ಮಯಾ ಕೃತಮ್‌ । 
ತತರ್ವಂ ಪೂರ್ಣತಾಂ ಯಾತು ವಿಶ್ವಂಭರ ಗಣೇಶ್ವರ || 
ಯಸ್ಯ ಸ್ಮೃತ್ಯಾ ಚ ನಾಮೋಕ್ರಾ ತಪೋಯಜ್ಞಕ್ರಿಯಾದಿಷು | 
ನ್ನೂನಂ ಸಂಪೂರ್ಣತಾಂ ಯತಿ ಸದ್ಲೋ ವಂದೇ ತಮಚ್ಛುತಮ್‌ ॥ 

ಶೆ ಶೆ ಶೆ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ । 
ಯತ್ಕೃತಂ ತು ಮಯಾ ದೇವ ಪರಿಪೂರ್ಣ ತದಸ್ತು ಮೇ ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನನುಸ್ಫತಸ್ವಭಾವಃ। 
ಕರೋಮಿ ಯದ್ಯತ್ಪಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ॥ 
ಅನೇನ ಸಿದ್ಧಿವಿನಾಯಕವ್ರತಾಚರಣೇನ ಸಿದ್ಧಿವಿನಾಯಕಾಂತರ್ಯಾಮಿ 

ಶ್ರೀವಿಶ್ವಂಭರಃ ಪ್ರೀಯತಾಮ್‌ ॥ ಶ್ರೀ ಕೃಷ್ಣಾರ್ಪಣಮಸ್ತು ॥ 
ಇಲ್ಲಿಗೆ ಗಣಪತಿಪೂಜಾವಿಧಾನವು ಸಮಾಪ್ತವಾಯಿತು. 
% kkk 


-65- 


ಗಣೇಶಚತುರ್ಥೀ 


ಗಣಪತಿ ವಿಸರ್ಜನಾಪೂಜಾವಿಧಾನ 

ಅನಂತಚತುರ್ದಶಿಯಂದು ಗೆಣಪತಿಯನ್ನು ವಿಸರ್ಜನೆ ಮಾಡುವ 
ಸಂಪ್ರದಾಯವಿದೆ. ಅಂದು ಕೆಳಗಿನ ಕ್ರಮದಲ್ಲಿ ಪೂಜಿಸಿ ವಿಸರ್ಜನೆ ಮಾಡಬೇಕು. 
ಮತ್ತು ಎಷ್ಟುದಿವಸ ಗಣಪತಿಯನ್ನು ಇಟ್ಟಿರುತ್ತೇವೋ ಅಷ್ಟು ದಿವಸವೂ ಪೂಜೆಯನ್ನು 
ತಪ್ಪದೇ ಮಾಡಬೇಕು. 

ಆಚಮ್ಯ- ಪ್ರಾಣಾನಾಯಮ್ಯ- ಶುಭತಿಥೌ - ಶ್ರೀಸಿದ್ಧಿವಿನಾಯಕಾಂತರ್ಗತ 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತಶ್ರೀವಿಶ್ಚಂಭರಪ್ರೇರಣಯಾ, 
ಶ್ರೀ ವಿಶ್ವಂಭರಪ್ರೀತ್ಯರ್ಥಂ ಗಣಪತಿವಿಸರ್ಜನಾಂಗ ಉತ್ತರಪೂಜಾಂ ಕರಿಷ್ಟೇ | 

ಪಂಚೋಪಚಾರಪೂಜೆಯನ್ನು ಮಾಡಬೇಕು. 

ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪ 
ವಶ್ರವಸ್ತಮಮ್‌ | ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸತ ಆನಃ ಶ್ರ ಣ್ವನೂತ್ತಿಬಿಃ ಸೀದ 
ಸಾದನಮ್‌ ॥ 


ಶ್ರೀ ಮಹಾಸಿದ್ದಿವಿನಾಯಕಾಯ ನಮಃ । 

ಗಂಧಂ ಸಮರ್ಪಯಾಮಿ । ಪುಷ್ಪೈಃ ಪೂಜಯಾಮಿ ॥ 

ಸುಮುಖಾಯ ನಮಃ | ಏಕದಂತಾಯ ನಮಃ । ಕಪಿಲಾಯ ನಮಃ । 
ಗಜಕರ್ಣಿಕಾಯ ನಮಃ | ಲಂಬೋದರಾಯ ನಮಃ | ವಿಕಟಾಯ ನಮಃ । 
ವಿಘ್ನರಾಜಾಯ ನಮಃ | ಗಣಾಧಿಪಾಯ ನಮಃ । ಧೂಮಕೇತವೇ ನಮಃ । 
ಗಣಾಧ್ಯಕ್ಷಾಯ ನಮಃ | ಫಾಲಚಂದ್ರಾಯ ನಮಃ । ಗಜಾನನಾಯ ನಮಃ । 

ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । ನೈವೇದ್ಯಂ 
ಸಮರ್ಪಯಾಮಿ । ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ | ತಾಂಬೂಲಂ 
ಸಮರ್ಪಯಾಮಿ । ದಕ್ಷಿಣಾಂ ಸಮರ್ಪಯಾಮಿ | ಮಹಾನೀರಾಜನಂ 
ಸಮರ್ಪಯಾಮಿ | ಮಂತ್ರಪುಷ್ಟಾಂಜಲಿಂ ಸಮರ್ಪಯಾಮಿ । ಪ್ರದಕ್ಷಿಣ 
ನಮಸ್ಕಾರಾನ್‌ ಸಮರ್ಪಯಾಮಿ॥ 


-66- 


ಗಣೇಶಚತುರ್ಥೀ 


ಅನೇನ ವಿಸರ್ಜನಾಂಗ ಉತ್ತರ ಪೂಜನೇನ ಸಿದ್ಧಿವಿನಾಯಕಾಂತರ್ಗತ 
ಶ್ರೀ ವಿಶ್ವಂಭರಃ ಪ್ರೀಯತಾಮ್‌ । ಪ್ರೀತೋ ವರದೋ ಭವತು । 
॥ ಶ್ರೀಕೃಷ್ಣಾರ್ಪ ಮಸ್ತು ॥ 
ಉದ್ವಾಸನೆ 
ಉತ್ತಿಷ್ಠ ಬ್ರಹ್ಮಣಸತೇ ದೇವಯಂತಸ್ತೇಮಹೇ 


ಮರುತಃ ಸುದಾನವ ಇಂದ್ರ ಪಾಶೂರ್ಭವಾ ಸಜಾ ॥ 
ಭ್ಯಾರಮಿದದ್ರಯೋನಿಷಿಕ್ತಂ ಪುಷ್ಕರೇ ಮಧು ಅವತಸ್ಯ ವಿಸರ್ಜನೇ ॥ 


ES ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ತ ಕತಾಮ್‌ 

ಇಪ್ಟಕಾಮ್ಯಾರ್ಥಸಿದ್ದರ್ಥಂ ಪುನರಾಗಮನಾಯ ಚ ॥ 

ಶ್ರೀ ಸಿದ್ಧಿವಿನಾಯಕಾಯ ನಮಃ । ಯಥಾಸ್ಥಾನಮುದ್ಧಾಸಯಾಮಿ || 

ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡುವ ಮೊದಲು ಗೌರಿಯ 
ಮೂರ್ತಿಯನ್ನು ವಿಸರ್ಜನೆ ಮಾಡಬೇಕು. ಕೆರೆ, ಬಾವಿಗಳಲ್ಲಿ ಮುಳುಗಿಸುವ 
ಮೊದಲು ಪಕ್ಕದಲ್ಲಿಟ್ಟು ತೆಂಗಿನ ಕಾಯಿ ಒಡೆದು ನೈವೇದ್ಯ ಮಾಡಿ ಮಂಗಳಾರತಿ 
ಮಾಡಬೇಕು. ಅನಂತರ ನೀರಿನಲ್ಲಿ ಮುಳುಗಿಸಬೇಕು. 

ಗಣಪತಿ ಹಾಗೂ ಗೌರೀ ಮೂರ್ತಿಯನ್ನು ತೆಗೆದುಕೊಂಡು ಹೋಗುವಾಗ 
ಮನೆಯ ಬಾಗಿಲಿಗೆ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಸಕಲವಿಧಸೌಭಾಗ್ಯವನ್ನು 
ತನ್ನ ದೃಷ್ಟಿಯಿಂದ ಗಣಪತಿಯು ನೀಡಿದ್ದಾನೆಂದು ಅನುಸಂಧಾನ ಮಾಡಿ ಗಣಪತಿಗೆ 
ಜಯಕಾರವನ್ನು ಹೇಳುತ್ತಾ ಗಂಟೆ, ಜಾಗಂಟೆಗಳ ನಾದದ ಜೊತೆಗೆ ವಿಸರ್ಜನೆಗೆ 
ತೆರಳಬೇಕು. 

ಹೃದಯದಲ್ಲಿ ರುದ್ರ, ಪಾರ್ವತಿ, ಗಣಪತಿದೇವರು ಪ್ರಸನ್ನರಾಗಿ ನಮ್ಮನ್ನು 
ಅನುಗ್ರಹಿಸುತ್ತಿ; ದ್ದಾರೆಂದು ಭಕ್ತಿಯ ಭಾವನೆ ಹೊಂದಿ ತೀರ್ಥಪ್ರಸಾದಗಳನ್ನು ಎಲ್ಲರೂ 
ಸ್ವೀಕರಿಸಬೇಕು. 

॥ ಶ್ರೀಕೃಷ್ಣಾರ್ಪಣಮಸ್ತು ॥ 


-67- 


ಗಣಪತಿವ್ರತದ ಕಥೆ 


ಗಣೇಶಚತುರ್ಥೀ 
ಶ್ರೀಮದ್ಭನುಮದ್ದೀಮಮಧ್ವ್ಹಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ 


ವರಾಹಪುರಾಣದಲ್ಲಿ "ವಿನಾಯಕೋತ್ಪತ್ತಿ' 
ತ್ರಯೋವಿಂಶೋಧ್ಯಾಯಃ 


ಪ್ರಜಾಪಾಲ ಉವಾಚ - 

ಕಥಂ ಗಣಪತೇರ್ಜನ್ನ ಮೂರ್ತಿಮತ್ಪಂ ಚ ಸತ್ತಮ। 

ಏತನ್ನೇ ಸಂಶಯಂ ಛಿಂದಿ ಹೃದಿ ಕಷ್ಟಂ ವ್ಯವಸ್ಥಿತಮ್‌ moll 

ಪ್ರಜಾಪಾಲರಾಜ - ಸಜ್ಜನೋತ್ತಮನೇ! ಗಣಪತಿಯ ಜನ್ಮವೂ, 
ದೇಹಧಾರಣೆಯೂ ಹೇಗೆಂಬ ನನ್ನಈ ಸಂದೇಹವನ್ನು ಹೋಗಲಾಡಿಸು. ತಿಳಿಯದೇ 
ಮನಸಿಗೆ ಕಷ್ಟವಾಗಿದೆ. 


ಮಹಾತಪಾ ಉವಾಚ - | 

ಪೂರ್ವಂ ದೇವಗಣಾಃ ಸರ್ವೇ ಯಷಯಶ್ವ ತಪೋಧನಾಃ । | 

ಕಾರ್ಯಾರಂಭಂ ತಥಾ ಚಕ್ರುಃ ಸಿಧ್ಯಂತೇ ಚ ನ ಸಂಶಯಃ 11೨॥॥ 

ಮಹಾತಪಮುನಿ - ಪೂರ್ವದಲ್ಲಿ ಎಲ್ಲಾ ದೇವತೆಗಳೂ, ತಪೋಧನರಾದ 
ಯಷಿಗಳೂ ಸಂದೇಹವಿಲ್ಲದೇ ಸಿದ್ದಿಸುವಂತೆ ಕಾರ್ಯಗಳನ್ನು ಪ್ರಾರಂಭಿಸುತ್ತಿ; ದ್ದರು. 


ಸನ್ಮಾರ್ಗವರ್ತಿಷು ತಥಾ ಸಿದ್ಧ 19ತೇ ವಿಘ್ನತಃ ಕ್ರಿಯಾಃ । 

ಅಸತ್ಕಾರಿಷು ಸರ್ವೇಷು ತದ್ವದೇವಮವಿಫ್ನತಃ ॥೩॥ 

ಒಳ್ಳೆಯ ದಾರಿಯಲ್ಲಿ ನಡೆಯುವವರ ಕೆಲಸಗಳು ತಡೆಯಿಲ್ಲದೇ ಕೈಗೂಡು- 
ವಂತೆಯೇ ಕೆಟ್ಟದಾರಿಯಲ್ಲಿರುವವರ ಎಲ್ಲವೂ ತಡೆಯಿಲ್ಲದೇ ಕೈಗೂಡುತ್ತಿ ದ್ವವು. 


ತತೋ ದೇವಾಃ ಸಪಿತರಶ್ಲಿಂತಯಾಮಾಸುರೋಜಸಾ I 

ಅಸತ್ಕಾರ್ಯೇಷು ವಿಘ್ನಾರ್ಥೇ ಸರ್ವ ಏವಾಭ್ಯಮಂತ್ರಯನ್‌ ॥1೪1॥ 

ಬಳಿಕ ಪಿತೃಗಳೊಡಗೂಡಿದ ದೇವತೆಗಳೆಲ್ಲರೂ ಸೇರಿ, ಕೆಟ್ಟಕೆಲಸಗಳಲ್ಲಿ 
ತಡೆಯನ್ನುಂಟುಮಾಡಬೇಕೆಂದು ಚೆಂತಿಸಿ, ಬಲವಾದ ಮಂತ್ರಾಲೋಚನೆಯನ್ನು 
ಮಾಡಿದರು. 


-69- 


ಗಣೇಶಚತುರ್ಥೀ 


ತತಸ್ತೇಷಾಂ ತದಾ ಮಂತ್ರಂ ಕುರ್ವತಾಂ ತ್ರಿದಿವೌಕಸಾಮ್‌ । 

ಬಭೂವ ಬುದ್ಧಿರ್ಗಮನೇ ರುದ್ರಂ ಪ್ರತಿ ಮಹಾಮತಿಮ್‌ ॥೫॥ 

ಹಾಗೆ ಮಂತ್ರಾಲೋಚನೆಯನ್ನು ಮಾಡುತ್ತಿದ್ದ ದೇವತೆಗಳಿಗೆ ಆ ವಿಚಾರಕ್ಕೆ 
ಮಹಾಬುದ್ಧಿಯುಳ್ಳ ರುದ್ರನ ಹತ್ತಿರ ಹೋಗಬೇಕೆಂದು ತೋರಿತು. 

ತೇ ತತ್ರ ರುದ್ರಮಾಮಂತ್ರ್ಯ ಕೈಲಾಸನಿಲಯಂ ಗುರುಮ್‌ । 

ಊಚುಃ ಸವಿನಯಂ ಸರ್ವೇ ಪ್ರಣಿಪಾತಪುರಸರಮ್‌ ॥೬॥ 

ಅವರೆಲ್ಲರೂ ಕೈಲಾಸದಲ್ಲಿ ವಾಸಿಸುವ ಗುರುವಾದ ಆ ರುದ್ರನ ಹತ್ತಿರ ಹೋಗಿ 
ಅವನಿಗೆ ಪ್ರಣಾಮಪುರಸರವಾಗಿ ವಿನಯದಿಂದ (ಮುಂದಿರುವಂತೆ) ಹೇಳಿದರು. 

ದೇವಾ ಊಚುಃ - 

ದೇವದೇವ ಮಹಾದೇವ ಶೂಲಪಾಣೇ ತ್ರಿಲೋಚನ ।॥ 

ವಿಘ್ನಾರ್ಥಮವಿಶಿಷ್ಟಾನಾಮುತ್ಟಾದಯಿತುಮರ್ಹಸಿ 11೭11 

ದೇವತೆಗಳು - ದೇವದೇವ! ಮಹಾದೇವ! ಶೂಲಪಾಣಿ! ತ್ರಿಲೋಚನ! 
ಕೆಟ್ಟಕೆಲಸಗಳ ತಡೆಗಾಗಿ ಯಾರನ್ನಾದರೂ ಸೃಷ್ಟಿಸಲು ನೀನೇ ಶಕ್ತನು. 

ಏವಮುಕ್ಶಸ್ತದಾ ದೇವೈರ್ಭವಃ ಪರಮಯಾ ಮುದಾ ॥ 

ಉಮಾಂ ನಿರೀಕ್ಷಯಾಮಾಸ ಚಕ್ಸುಹಾsನಿಮಿಷೇಣ ಹ ॥೮॥ 

ಆಗ ದೇವತೆಗಳು ಹೀಗೆ ಹೇಳಲು ಶಿವನು ಅತಿಸಂತೋಷದಿಂದ 
ಪಾರ್ವತಿಯನ್ನು ಎವೆಯಿಕ್ಕದೇ ನೋಡಿದನು. 

ದೇವಾನಾಂ ಸನ್ನಿಧೌ ತಸ್ಯ ಪಶ್ಯತಸ್ತಾಂ ಮಹಾತ್ಮನಃ | | 

ಚಿಂತಾಭೂದ್ವೊ ದ್ದು ಮೂರ್ತಿರ್ನೋ ದೃಶ್ಯತೇ ಕೇನ ಹೇತುನಾ (೯ 

ದೇವತೆಗಳ ಸಮೀಪದಲ್ಲಿ ಆಕೆಯನ್ನು ನೋಡುತ್ತಿದ್ದ ಆ ಮಹಾತ್ಮನಿಗೆ 
ಆಕಾಶದಲ್ಲಿ ಏಕೆ ಯಾವ ಮೂರ್ತಿಯೂ ಕಾಣುವುದಿಲ್ಲ ಎಂದು 
ಯೋಚನೆಯುಂಟಾಯಿತು. 

ಪೃಥಿವ್ಯಾ ವಿದ್ಯತೇ ಮೂರ್ತಿರಪಾಂಮೂರ್ತಿಸ್ತಥೈವ ಚ। 

ತೇಜಸಃ ಶ್ವಸನಸ್ಯಾಪಿ ಮೂರ್ತಿರೇಷಾ ತು ದೃಶ್ಯತೇ । 

ಆಕಾಶಂ ಚ ಕಥಂ ನೈತಿ ಮತ್ವಾದೇವೋ ಜಹಾಸ ಚ ॥೧೦॥ 


-70- 


ಗಣೇಶಚತುರ್ಥೀ 


ಭೂಮಿಗೆ ರೂಪವಿದೆ. ನೀರಿಗೂ ರೂಪವಿದೆ. ತೇಜಸಿಗೂ ವಾಯುವಿಗೂ 
ರೂಪವಿರುವುದು ಕಾಣುತ್ತಿದೆ. ಆಕಾಶವು ಮಾತ್ರ ಹೇಗ ರೂಪವಿಲ್ಲದುದಾಯಿತು? 
ಎಂದು ಆಲೋಚಿಸಿ ಆ ದೇವನು ನಕ್ಕನು. 

ಜ್ಞಾನಶಕ್ತಿಃ ಪುಮಾನ್‌ ದೃಷ್ಟಾ ಶ್ವ ಯದ್ದ ನಷ್ಟಂ ವ್ಯೋಮ್ನಿ ಶಂಭುನಾ ॥೧೧॥ 

ಯಥೋಕ್ತಂ ಬ್ರಹ್ಮಣಾ ಪೂರ್ವಂ ಶರೀರಂ ತು ಶರೀರಿಣಾಮ್‌ । 

ಯಚ್ಚಾಪಿ ಹಸಿತಂ ತೇನ ದೇವೇನ ಪರಮೇಷ್ಠಿನಾ ॥॥೧೨॥ 

ಏತತ್ಕಾರ್ಯಂ ಚತುಷ್ಕೇಣ ಪೃಥಿವ್ಯಾದಿಚತುರ್ಷ್ವಪಿ | 

ಮೂರ್ತಿಮಾನತಿತೇಜಸ್ವೀ ಹಸತಃ ಪರಮೇಷ್ಠಿನಃ HOA 

ಪ್ರದೀಪ್ತಾಸ್ಯೋ ಮಹಾದೀಪ್ರಃ ಕುಮಾರೋ ಭಾಸಯನ್‌ ದಿಶಃ । 

ಪರಮೇಷ್ಠಿರ್ಗುಣೈರ್ಯುಕ್ತಃ ಸಾಕ್ಷಾದ್‌ ರುದ್ರ ಇವಾಪರಃ ॥೧೪॥ 

ರುದ್ರನು ನೋಡಿದ ಜ್ಞಾನಶಕ್ತಿ (ಗೌರಿ), ಅವನ ಆಕಾಶದ ನೋಟದ ಹಿಂದೆ 
ಪರಬ್ರಹ್ಮನು ಅಗ್ನಿಯೇ ಮೊದಲಾದವರಿಗೆ ಶರೀರಗಳನ್ನು ಕರುಣಿಸಿದಾಗ 
ಪೃಥಿವ್ಯಪ್ತೆ. ೀಜೋವಾಯುಗಳ ಗುಣವು ಗಣಪತಿಯಾಗುವುದೆಂದು ಹೇಳಿದ್ದುದು 
ಉತ್ಕೃಷ್ಟ್ಕ್ಕಾನದಲ್ಲಿರುವ ರುದ್ರದೇವನ ನಗು ಈ ನಾಲ್ಕರಿಂದ (ಪೃಥಿವಿ ಜಲ ತೇಜಸ್ಸು 
ವಾಯು ಈ ನಾಲ್ಕರಿಂದ ಹಾಗೂ ನಗುತ್ತಿದ್ದ ರುದ್ರನ ದೆಸೆಯಿಂದ) 
ಮೂರ್ತೀಭವಿಸಿದವನೂ, ಅತಿತೇಜೋವಂತನೂ, ಹೊಳೆಯುವ ಮುಖವುಳ್ಳವನೂ, 
ತನ್ನ ಕಾಂತಿಯಿಂದ ದಿಕ್ಕುಗಳನ್ನು ಪ್ರಕಾಶಗೊಳಿಸುವವನೂ, ಬ್ರಹ್ಮಗುಣಗಳುಳ್ಳವನೂ 
ಎರಡನೆಯ ಸಾಕ್ಷಾದ್‌ ರುದ್ರನೋ ಎಂಬಂತಿರುವವನೂ ಆದ ಕುಮಾರನೊಬ್ಬನು 
ಉದಯಿಸಿದನು. 

ಉತ್ಪನ್ನಮಾತ್ರೋ ದೇವಾನಾಂ ಪ್ರೃಷಿತಃ ಸಂಪ್ರಮೋಹಯನ್‌ । 

ಕಾಂತ್ಯಾ ದೀಪ್ತ್ಯಾ ತಥಾ ಮೂರ್ತ್ಯಾ ರೂಪೇಣ ಚ ಮಹಾತ್ಮವಾನ್‌ ep 

ಮಹಾತ್ಮನಾದ ಅವನು ಹುಟ್ಟಿದಾಗಲೇ ತನ್ನ ಕಾಂತಿದೇಹ- 
ಸೌಂದರ್ಯಾದಿಗಳಿಂದ ದೇವಸಮೂಹಗಳನ್ನು ಸಮ್ಮೋಹಗೊಳಿಸುತ್ತಿದ್ದನು. 

ತಂ ದೃಷ್ಟಾ 3 ಪರಮಂ ರೂಪಂ ಕುಮಾರಸ್ಕ ಮಹಾತ್ಮನಃ I 

ಉಮಾನಿಮೇಷನೇತ್ರಾಭ್ಯಾಂ ತಮವಶ್ಯಚ್ಚ ಭಾಮಿನೀ ॥೧೬॥ 


-71- 


ಗಣೇಶಚತುರ್ಥೀ 


ಮಹಾತ್ಮನಾದ ಆ ಕುಮಾರನ ಅತಿಸೌಂದರ್ಯವನ್ನು ನೋಡಿ 
ಪಾರ್ವತೀದೇವಿಯು ಎವೆಯಿಕ್ಕದ ಕಣ್ಣುಗಳಿಂದ ಅವನನ್ನು ನೋಡಿದಳು. 


ತಂ ದೃಷ್ಟ್ವಾ ಕುಪಿತೋ ದೇವಃ ಸ್ತ್ರ ೇೀಭಾವಂ ಚಂಚಲಂ ತಥಾ । 

ಮತಾ ಶಿ ಕುಮಾರರೂಪಂ ತು ಶೋಭನಂ ಮೋಹನಂ ದೃಶಾಮ್‌ ॥೧೭॥ 

ತತಃ ಶಶಾಪ ತಂ ದೇವೋ ಗಣೇಶಂ ಪರಮೇಶ್ವರಃ । 

ಕುಮಾರ ಗಜವಕ್ಕಸ್ತ್ವಂ ಪ್ರಲಂಬಜಠರಸ್ತಥಾ ॥ 

ಭವಿಷ್ಯಸಿ ತಥಾ ಸರ್ಪೈರುಪವೀತಗತಿರ್ಧ್ವವಮ್‌ ॥೧೮॥ 

ಏವಂ ಶಶಾಪ ತಂ ದೇವಸ್ತೀವ್ರಕೋಪಸಮನ್ವಿತಃ I 

ಧುನ್ಸನ್‌ ಶರೀರಮುತ್ನಾಪ್ಯ ತತೋ ದೇವೋ ರುಷಾನ್ವಿಶಃ ॥೧೯॥ 

ರುದ್ರದೇವನು ಆ ಬಗೆಯ ಚಂಚಲವಾದ ಸ್ತ್ರ ಸ್ವಭಾವವನ್ನು ನೋಡಿ 
ಕೋಪಗೊಂಡು ಆ ಕುಮಾರನ (ಸೊಗಸಾದ) ರೂಪ ವು ಕಣ್ಣುಗಳಿಗೆ 
ಸೊಗಸಾದುದು ಮೋಹಕವಾದುದು ಎಂದರಿತು ಬಳಿಕ ಆ ಪರಮೇಶ್ವರನು 
ಉಗ್ರಕೋಪದಿಂದ ಅವನನ್ನು "ಕುಮಾರ! ನೀನು ಗಜಮುಖನೂ, ಲಂಬೋದರನೂ 
(ಡೊಳ್ಳು ಹೊಟ್ಟೆಯವನೂ), ಸರ್ಪಗಳ ಯಜ್ಞೋಪ ಪವೀತವುಳ್ಳ ವನೂ ನಿಜವಾಗಿ 
ಆಗುವೆ' ಎಂದು ಶಪಿಸಿದನು. ಬಳಿಕ ಇನ್ನೂ ಕೋಪದಿಂದಲೇ ಎದ್ದು ನಿಂತು ಆ 
ದೇವನು ಮೈಯೊದರಿದನು. 

ಯಥಾ ಯಥಾಸೌ ಸ್ಪಫರೀರಮಾದ್ಯಂ 

ಧುನೋತಿ ದೇವಸ್ತಿಶಿಖಾಸ್ತ್ರಪಾಣಿಃ । 

ತಥಾ ತಥಾ ಚಾಂಗರುಹಾಚ್ಚಕಾಸೇ 

ಜಲಂ ಕ್ಲಿತೌ ಸನ್ಯಪತತ್‌ ತಥಾನ್ಯೇ ॥೨೦॥ 


ತ್ರಿಶೂಲಪಾಣಿಯಾದ ಆ ದೇವನು ಆದಿಭೂತವಾದ ತನ್ನ ದೇಹವನ್ನು 
ಒದರಿದಷ್ಟೂ ಮೈಯ ರೋಮಗಳಿಂದ ನೀರು ಭೂಮಿಯ ಮೇಲೆ ಬಿದ್ದಿತು. 


ವಿನಾಯಕಾನೇಕವಿಧಾ ಗಜಾಸ್ಕಾಃ 
ತಮಾಲನೀಲಾಂಜನಸನ್ನಿಕಾಶಾಃ | 
ಉತೆಸುರುಚೆ ರ್ವಿವಿಧಾಸಹಸಾಃ 

ವಧ ಚ ಅ 
ತತಸ್ತು ದೇವೋ ಮನಸಾಕುಲೇನ ॥೨೧॥ 


-72- 


ಗಣೇಶಚತುರ್ಥೀ 


ಕಿಮೇತದಿತ್ಯದ್ಳುತಕರ್ಮಕಾರೀ 
ಹ್ಯೇಕಃ ಕರೋತ್ಯಪ್ರತಿಮಂ ಮಹಚ ।ಟ 

ಚ 
ಕಾರ್ಯಂ ಸುರಾಣಾಂ ಕೃತಮೇತದಿಷ್ಟಂ 
ಭವೇದಥೈನಂ ಪರಿತಃ ಕುತಸ್ತತ್‌ ॥1೨೨॥ 


ಅದರಿಂದ ಆನೆಯ ಮೊಗದವರೂ, ಹೊಂಗೆಯ ಮರ, ನೀಲಮಣಿ, ಕಾಡಿಗೆ 
ಇವುಗಳಂಥೆ ಮೃಬಣ್ಣವುಳ್ಳವರೂ, ಬಗೆ ಬಗೆಯಾದ ಆಯುಧಗಳನ್ನು 
ಹಿಡಿದಿರುವವರೂ ಆದ ಹಲವು ಬಗೆಯ ವಿನಾಯಕರು ಎದ್ದು ನಿಂತರು. ಬಳಿಕ 
ರುದ್ರದೇವನು ವ್ಯಾಕುಲಗೊಂಡ ಮನಸ್ಸಿನಿಂದ "ಇದೇನು! ಅದ್ಭುತಕಾರ್ಯಗಳನ್ನು 
ಮಾಡುವ ಒಬ್ಬನು ಆಸದ್ಧಶವಾದ ಮಹಿಮೆಯನ್ನು ತೋರಿಸಿದ್ದಾನೆ. ದೇವತೆಗಳಿಗೆ 
ಇಷ್ಟವಾದ ಇವನ ಸೃಷ್ಟಿಯನ್ನು ನಾನು ಮಾಡಿದೆನು. ಆಮೇಲೆ ಇವನ ಸುತ್ತಲೂ 
ಇರುವುದು ಹೇಗಾಯಿತು?' ಎಂದು ಚಿಂತಿಸುತ್ತಿದ್ದನು. 


ದಿವೌಕಸಾಂ ಚಿಂತಯತಾಂ ತಥಾ ತು 

ವಿನಾಯಕೈಃ ಕ್ಲ್ಮಾಕ್ಷುಭಿತಾ ಬಭೂವ । 

ಚತುರ್ಮುಖಶ್ಚಾಪ್ರತಿಮಂ ವಿಮಾನಮ್‌ 

ಆರುಹ್ಯ ಖೇ ವಾಕ್ಯಮಿದಂ ಜಗಾದ ॥೨೩॥ 

ದೇವತೆಗಳೂ ಹಾಗೆಯೇ ಚಿಂತಿಸುತ್ತಿರುವಷ್ಟರಲ್ಲಿ ಆ ವಿನಾಯಕರಿಂದ 
ಭೂಮಿಯು ಅಲ್ಲೋಲಕಲ್ಲೋಲವಾಯಿತು. ಬ್ರಹ್ಮನು ಅಸದೃಶವಾದ ವಿಮಾನವನ್ನೇರಿ 
ಬಂದು ಆಕಾಶದಲ್ಲಿ ನಿಂತು ಈ (ಮುಂದಿನ) ಮಾತನಾಡಿದನು. 


ಧನ್ಯಾಃ ಸ್ಥ ದೇವಾಃ ಸುರನಾಯಕೇನ 

ತ್ರಿಲೋಚನೇನಾದ್ಭುತರೂಪಿಣಾ ಚ। 

ಅನುಗ್ರಹೀತಾಃ ಪರಮೇಶ್ವರೇಣ 

ಸುರದ್ವಿಹಾಂ ವಿಫ್ನಕೃತಾಂ ನತೌ ಚ ॥೨೪॥ 

“ದೇವತೆಗಳೇ! ನಿಮಗೊಡೆಯನೂ, ಮೂರುಕಣ್ಣುಳ್ಳವನೂ, ಅದ್ಭುತರೂಪನೂ 
ಆದ ಪರಮೇಶ್ವರನಿಂದ ಸುರದ್ವೇಷಿಗಳಿಗೆ ವಿಷ್ಠಕಾರಿಯನ್ನು ಸೃಷ್ಟಿಸುವುದರ ಮೂಲಕ 
ಮೂಲಕವಾಗಿ ಅನುಗ್ರಹವನ್ನು ಪಡೆದ ನೀವು ಧನ್ಯರು'. 


-73- 


ಗಣೇಶಚತುರ್ಥೀ 


ಇತ್ಯೇವಮುಕ್ತ್ವಾ ಪ್ರಪಿತಾಮಹಸ್ತಾನ್‌ 

ಉವಾಚ ದೇವಸ್ತಿಶಿಖಾಸ್ತಪಾಣಿಮ್‌ | 

ಯಸ್ತೇ ವಿಭೋ ವಕ್ತಸಮುದ್ಧವಃ ಪ್ರಭುಃ 

ವಿನಾಯಕಾನಾಂ ಭವ ಸಂತ್ವಿಮೇನುಗಾಃ 11೨೫॥ 

ಹೀಗೆಂದು ಆ ಬ್ರಹ್ಮದೇವನು ಶೂಲಪಾಣಿಯಾದ ರುದ್ರನನ್ನು ಕುರಿತು 
"ವಿಭುವಾದ ಭವನೇ! ನಿನ್ನ ಮುಖದಿಂದುದಿಸಿದವನು ಈ ವಿನಾಯಕರಿಗೆ 
ಪ್ರಭುವಾಗಲಿ. ಇವರು ಈತನ ಅನುಚರರಾಗಲಿ'. 


ಭವಾನ್‌ ತಥಾಸ್ಯಾತ್ಮವರೇಣ ಚಾಂಬರೇ 
ತ್ವಯಾ ಚತುರ್ಷಸ್ತು ಶರೀರಚಾರೀ | 
ಆಕಾಶಮೇತದ್‌ ಬಹುಧಾ ವ್ಯವಸ್ಥಿತಂ 
ಛಿ 
ತ್ವಯಾ ಚೈ(ಕೋ)ತೇ ವದತಾ ತೇ5ಪಯಾಂತು ॥೨೬॥ 


ನೀನು ಹಾಗೆಯೇ ಈತನಿಗೆ ಪ್ರಭು. ಬೇಕಾದ ವರವನ್ನು ಕೊಡುವ ನಿನ್ನಿಂದ 
ಈ ವಿನಾಯಕನು ಆಕಾಶದಲ್ಲಿ ನಾಲ್ಕು ದಿಕ್ಕುಗಳಲ್ಲಿಯೂ ಈ ದೇಹದಿಂದಲೇ 
ಸಂಚರಿಸುವವನಾಗಲಿ. ಈ ಆಕಾಶವು ಆ ವಿನಾಯಕರಿಂದ ಬಹಳವಾಗಿ ತುಂಬಿದೆ. 
ನಿನ್ನ ಮಾತಿನಿಂದ ಅವರೆಲ್ಲರೂ ಹೊರಟುಹೋಗಲಿ. 


ಪ್ರಭುರ್ಭವ ತ್ವಂ ಪ್ರತಿಮಾಸ್ತ್ರಪಾಣಯೇ 

ಇಮಾನಿ ಚಾಸ್ಟ್ರಾ ಣಿ ವರಾಂಶ್ಚ ದೇಹಿ । 

ಇತ್ಯೇವಮುಕ್ತ್ವಾ ವಿಗತೇ ಪಿತಾಮಹೇ 

ತ್ರಿಲೋಚನಶ್ಚಾತ್ಮಭವಂ ಜಗಾದ ॥೨೭॥ 

ಭವನೇ! ಪ್ರಭುವಾದ ನೀನು ಅಸದೃಶವಾದ ಅಸ್ತ್ರವನ್ನು ಕೈಯಲ್ಲಿ 
ಹಿಡಿದುಕೊಂಡಿರುವ ಈ ಮೂಲವಿನಾಯಕನಿಗೆ ಈ ಅಸ್ತ್ರಗಳನ್ನೂ ವರಗಳನ್ನೂ 
ಕೊಡು' ಎಂದು ಹೇಳಿ ಬ್ರಹ್ಮನು ಹೊರಟು ಹೋಗಲು ತ್ರಿನೇತ್ರನಾದ ರುದ್ರನು 
ಮಗನನ್ನು ಕುರಿತು ಹೇಳಿದನು. 


ವಿನಾಯಕೋ ವಿಘ್ಠಕರೋ ಗಜಾಸ್ಕೋ 
ಗಣೇಶನಾಮಾ ಚ ಭವಸ್ಯ ಪುತ್ರಃ । 


-74- 


ಗಣೇಶಚತುರ್ಥೀ 


ಏತೇ ಚ ಸರ್ವೇ ತ್ವಪಯಾಂತು ಭೃತ್ಯಾ 

ವಿನಾಯಕಾಃ ಕ್ರೂರದೃಶಃ ಪ್ರಚಂಡಾಃ ॥೨೮॥ 

"ನಿನಗೆ ವಿನಾಯಕ, (ದುಷ್ಕಾರ್ಯ) ವಿಘ್ಲಕರ, ಗಜಾಸ್ಯ, ಗಣೇಶ, 
ಮಹೇಶಪುತ್ರ ಎಂಬ ಹೆಸರುಗಳಾಗಲಿ. ಕ್ರೂರವಾದ ದೃಷ್ಟಿಯುಳ್ಳವರೂ, 
ಅತಿಕ್ರೂರರೂ, ನಿನ್ನ ಭೃತ್ಯರೂ ಆದ ಈ ವಿನಾಯಕರು ಇಲ್ಲಿಂದ 
ಹೊರಟುಹೋಗಲಿ. 


ಉಚ್ಛುಷ್ಠದಾನಾದಿ- ವಿವೃದ್ಧದೇಹಾಃ ಕಾರ್ಯೇಷು ಸಿದ್ಧಿಂ ಪ್ರತಿಪಾದಯಂತಃ॥೨೯॥ 


ಅವರು ಹೆಚ್ಚಾದ ತೇಜಸಾಮರ್ಥ್ಯಮದಗಳಿಂದ ಕೂಡಿ ಬೆಳೆದು ಸಜ್ಜನರ ಮತ್ತು 
ದೇವತೆಗಳ ಕಾರ್ಯದಲ್ಲಿ ಸಿದ್ಧಿಯನ್ನುಂಟುಮಾಡುವವರಾಗಲಿ. 


ಭವಾಂಶ್ಚ ದೇವೇಷು ತಥಾ ಮಖೇಷು 

ಕಾರ್ಯೇಷು ಚಾನ್ಯೇಷು ಮಹಾನುಭಾವಃ। 

ಅಗ್ರೇ ತು ಪೂಜಾಂ ಲಭತೇನ್ಯಥಾ ಚ 

ವಿನಾಶಯಿಷ್ಯಸ್ಯಥ ಕಾರ್ಯಸಿದ್ಧಿಮ್‌ 11೩೦1 

ಮಹಾನುಭಾವನಾಗಿ ನೀನು ಯಜ್ಞಗಳಲ್ಲಿಯೂ ಬೇರೆ ಕಾರ್ಯಗಳಲ್ಲಿಯೂ 
ದೇವತೆಗಳಲ್ಲಿ ಅಗ್ರಪೂಜೆಯನ್ನು ಪಡೆಯುತ್ತೀಯೆ. ನಿನಗೆ ಅಗ್ರಪೂಜೆಯಾಗದಿದ್ದರೆ 
ಕಾರ್ಯಸಿದ್ಧಿಯನ್ನು ಹಾಳು ಮಾಡುತ್ತೀಯೆ'. 

ಇತ್ಯೇವಮುಕ್ತ್ವಾ ಪರಮೇಶ್ವರೇಣ 

ಸುರೈಃ ಸಮಂ ಕಾಂಚನಕುಂಭಸಂಸ್ಥೈಃ | 

ಜಲೈಸ್ತಥಾಸಾವಭಿಷಿಕ್ರಗಾತ್ರೋ 

ರರಾಜ ರಾಜೇಂದ್ರ ವಿನಾಯಕಾನಾಮ್‌ ॥೩೧॥ 

ಹೀಗೆ ಹೇಳಿ ದೇವತೆಗಳೊಡನೆ ಪರಮೇಶ್ವರನು ಸುವರ್ಣಕಲಶಗಳಲ್ಲಿದ್ದ 
ನೀರಿನಿಂದ ಅಭಿಷೇಕಮಾಡಲಾಗಿ ಆ ವಿನಾಯಕರಾಜನಾದ ಗಣಪತಿಯು 
ಪ್ರಕಾಶಿಸಿದನು. 


-75- 


ಗಣೇಶಚತುರ್ಥೀ 


ದೃಷ್ಟ್ವಾಭಿಷಿಚ್ಯಮಾನಂ ತು ದೇವಾಸ್ತಂ ಗಣನಾಯಕಮ್‌ । 
ತುಷ್ಟುವುಃ ಪ್ರಯತಾಃ ಸರ್ವೇ ತ್ರಿಶೂಲಾಸ್ತ್ರಸ್ಯ ಸನ್ನಿಧೌ ।॥೩೨॥ 


ಅಭಿಷೇಕ ಮಾಡಿಸಿಕೊಳ್ಳುತ್ತಿದ್ದ ಆ ಗಣಪತಿಯನ್ನು ನೋಡಿ ದೇವತೆಗಳೆಲ್ಲರೂ 
ತ್ರಿಶೂಲಪಾಣಿಯಾದ ಆ ಶಿವನೆದುರಿನಲ್ಲಿಯೇ ಪರಿಶುದ್ಧರಾಗಿ ಸೊ ಸೋತ್ರಮಾಡಿದರು. 


ದೇವಾ ಊಚುಃ: - 
ನಮಸ್ಟೇ ಗಜವಕ್ತಾ ಯ ನಮಸ್ತೇ ಗಣನಾಯಕ । 
ವಿನಾಯಕ ನಮಸ್ತೇಸ್ತು ನಮಸ್ತೇ ಚಂಡವಿಕ್ರಮ ॥೩೩॥ 


ವಂದನಂ ಗಜವಕ್ತಂಗೆ ವಂದನಂ ಗಣನಾಯಕ. ಬೆನಕಂಗೆ ನಮಸ್ವಾರಂ, 
ವಂದನಂ ಚಂಡವಿಕ್ರಮ. 


ನಮೋಸ್ತು ತೇ ವಿಘ್ನಕರ್ತ್ರೇ ನಮಸ್ತೇ ಸರ್ಪಮೇಖಲ ॥ 

ನಮಸ್ತೇ ರುದ್ರವಕ್ರೋತ್ಸ ಪ್ರಲಂಬಜಠರಾಶ್ರಿತಃ ॥ 

ಸರ್ವದೇವನಮಸ್ಕಾರಾದವಿಫ್ಲಂ ಕುರು ಸರ್ವದಾ ॥೩೪॥ 

ನಮಸ್ಕಾರಂ ವಿಪ್ಲಕಾರಿ, ವಂದನಂ ಸರ್ಪಮೇಖಲ, ವಂದನಂ ರುದ್ರಮುಖಜ, 
ಲಂಬೋದರನೆ ವಂದನಂ. ಸರ್ವದೇವ ನಮಸ್ಕಾರಂ ಅವಿಫ್ಲಂ ಮಾಳ್ಪುದಾವಗಮ್‌. 


ಏವಂ ಸ್ತುತಸ್ತದಾ ದೇವೈಃ ಮಹಾತ್ಮಾ ಗಣನಾಯಕ: I 
ಅಭಿಷಿಕ್ಸಸ್ತು ರುದ್ರೇಣ ಸೋಮಾಯಾಪತ್ಯತಾಂಗತಃ ॥೩೫॥ 


ರುದ್ರನಿಂದ ಅಭಿಷಿಕ್ಷನಾಗಿ ದೇವತೆಗಳಿಂದ ಹೀಗೆ ಸ್ತುತನಾದ ಮಹಾತ್ಮನಾದ 
ಆ ಗಣಪತಿಯು ಆಗ ಪಾರ್ವತಿಗೂ ಪುತ್ರತ್ವವನ್ನು ಪಡೆದನು. 


ಏತಚ್ಛತುರ್ಥ್ಯಾಂ ಸಂಪನ್ನಂ ಗಣಾಧ್ಯಕ್ಷಸ್ಯ ಪಾರ್ಥಿವ । 
ಯತಸ್ವತೋಯಂ ಮಹತೀ ತಿಥೀನಾಂ ಪರಮಾ ತಿಥಿಃ ॥1೩೬॥ 


ದೊರೆಯೇ! ಗಣನಾಥನ ಈ ವಿಚಾರವು ಚೌತಿಯ ದಿನ ನಡೆದುದರಿಂದ 
ಉತ್ತಮವಾದ ಈ ಚೌತಿಯು ತಿಥಿಗಳಲ್ಲೆಲ್ಲಾ ಶ್ರೇಷ್ಠವಾದುದು. 


ಏತಸ್ಯಾಂ ಯಸ್ತಿಲಾನ್‌ ಭುಕ್ತ್ವಾಭಕ್ತ್ಯಾ ಗಣಪತಿಂ ನೃಪ । 


ಆರಾಧಯತಿ ತಸ್ಯಾಶು ತುಷ್ಕತೇ ನಾತ್ರ ಸಂಶಯಃ ॥೩೭/ 
-76- 


ಗಣೇಶಚತುರ್ಥೀ 


ಈ ಚೌತಿಯಲ್ಲಿ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ, ಎಳ್ಳನ್ನು ಮಾತ್ರ 


ಲ 
ತಿಂದಿರುವವರಿಗೆ ತೃಪ್ಪನಾದ ಅವನು ಒಲಿಯುವುದರಲ್ಲಿ ಸಂದೇಹವಿಲ್ಲ. 
ಯಶ್ನೆ; ತತ್ಪಶತಿ ಸ್ತೋತ್ರಂ ಯಶ್ನೈಃ ತಚ್ಛ್ರುಣುಯಾತ್‌ ಸದಾ । 
ನ ತಸ್ಯ ವಿಘ್ನಾ ಜಾಯಂತೇ ನ ಪಾಪಂ ಸರ್ವಥಾ ನೃಪ ॥೩೮॥ 
ಇತಿ ಶ್ರೀವರಾಹಪುರಾಣೇ ಆದಿವೃತ್ತಾಂತೇ ಮಹಾತಪ ಉಪಾಖ್ಯಾನೇ 
ವಿನಾಯಕೋತ್ಪತ್ತಿರ್ನಾಮ ತ್ರಯೋವಿಂಶೋತಧ್ಯಾಯಃ ॥ 
ಯಾರು ಸದಾ ಈ ಸ್ತೋತ್ರವನ್ನು ಹೇಳುವರೋ, ಯಾರು ಕೇಳುವರೋ, 
ಅವರಿಗೆ ನಿಜವಾಗಿಯೂ ಕಾರ್ಯಗಳಲ್ಲಿತಡೆಯುಂಟಾಗುವುದಿಲ್ಲ. ಪಾಪವೂ ಇಲ್ಲ. 
ವರಾಹಪುರಾಣದಲ್ಲಿ "ವಿನಾಯಕೋತ್ಪತ್ತಿ ' ಎಂಬ 
೨೩ನೆಯ ಅಧ್ಯಾಯವು ಮುಗಿಯಿತು. 
ಜು ಬು ಜು ಬು ಚ 


ಗಣಪತಿ ವ್ರತದ ಕಥೆ 


ವಿಫ್ಣಗಳ ನಿವಾರಣೆಗೆ ಏನು ಉಪಾಯ? 

ಯಷಯೋ ವಿಫ್ಟಬಾಹುಲ್ಕಂ ವಿಚಾರ್ಯಾ5ದೌ ಸ್ಥಕರ್ಮಸು। 

ಸಂಗತಾ ನೈಮಿಷಾರಣ್ಯೇ ಸರ್ವೇ ಸೂತಮಥಾಬ್ರುವನ್‌ 11೧11 

ಎಲ್ಲಯಷಿಗಳೂ ತಮ್ಮಸತ್ಕರ್ಮಗಳಲ್ಲಿನಿರಂತರ ಆಸಕ್ತರಾಗಿದ್ದಾರೆ. ಆದ್ದರಿಂದ 
ತಮ್ಮಸತ್ಕರ್ಮಗಳಿಗೆ ಎದುರಾಗುತ್ತಿ ದ್ದ ವಿಷ್ಠಗಳ ಪರಿಹಾರಕ್ಕೆ ಏನು ಮಾಡಬೇಕೆಂದು 
ವಿಚಾರ ಮಾಡಿದರು. ಅದಕ್ಕಾಗಿ ಆ ನೈಮಿಷಾರಣ್ಯದಲ್ಲಿ ಕಥೆಯನ್ನು ಹೇಳಲು 
ತೊಡಗಿದ ಸೂತಪುರಾಣಿಕರ ಬಳಿ ವಿಘ್ನಪರಿಹಾರಕ್ಕೆ ಉಪಾಯವನ್ನು ಕೇಳಿದರು. 

ಇಷ್ಟಾರ್ಥಪ್ರಾಪ್ತಿಗೇನು ಉಪಾಯ? 

ಯಷಯಃ 

ನಿರ್ವಿಘ್ನೇನ ತು ಕಾರ್ಯಾಣಿ ಕಥಂ ಸಿದ್ಧ ಃ೦ತಿ ಸೂತಜ | 

ಅರ್ಥಸಿದ್ಧಿಃ ಕಥಂ ನೃಣಾಂ ಪುತ್ರಸೌಭಾಗ್ಯಸಂಪದಃ 11೨1! 


*೬77- 


ಗಣೇಶಚತುರ್ಥೀ 


ದೃಷ್ಟಾಭಿಷಿಚ್ಯಮಾನಂ ತು ದೇವಾಸ್ತಂ ಗಣನಾಯಕಮ್‌ । 
ತುಷ್ಟುವುಃ ಪ್ರಯತಾಃ ಸರ್ವೇ ತ್ರಿಶೂಲಾಸ್ತ್ರಸ್ಯ ಸನ್ನಿಧೌ ॥೩೨॥ 


ಅಭಿಷೇಕ ಮಾಡಿಸಿಕೊಳ್ಳುತ್ತಿ ದ್ದ ಆ ಗಣಪತಿಯನ್ನು ನೋಡಿ ದೇವತೆಗಳೆಲ್ಲರೂ 
ತ್ರಿಶೂಲಪಾಣಿಯಾದ ಆ ಶಿವನೆದುರಿನಲ್ಲಿಯೇ ಪರಿಶುದ್ಧರಾಗಿ ಸ್ತೋತ್ರಮಾಡಿದರು. 


ದೇವಾ ಊಚುಃ - 
ನಮಸ್ತೇ ಗಜವಕ್ರಾ ಯ ನಮಸ್ತೇ ಗಣನಾಯಕ । 
ವಿನಾಯಕ ನಮಸ್ತೇಸ್ತು ನಮಸ್ತೇ ಚಂಡವಿಕ್ರಮ ॥೩೩। 


ವಂದನಂ ಗಜವಕ್ತಂಗೆ ವಂದನಂ ಗಣನಾಯಕ. ಬೆನಕಂಗೆ ನಮಸ್ಕಾರಂ, 
ವಂದನಂ ಚಂಡವಿಕ್ರಮ. 


ನಮೋಸ್ತು ತೇ ವಿಘ್ನಕರ್ತೇ ನಮಸ್ತೇ ಸರ್ಪಮೇಖಲ । 

ನಮಸ್ತೇ ರುದ್ರವಕ್ರ್ರೋತ್ಥ ಪ್ರಲಂಬಜಠರಾಶ್ರಿತಃ ॥ 

ಸರ್ವದೇವನಮಸ್ಕಾರಾದವಿಫ್ಸಂ ಕುರು ಸರ್ವದಾ ॥೩೪॥ 

ನಮಸ್ಕಾರಂ ವಿಘ್ನಕಾರಿ, ವಂದನಂ ಸರ್ಪಮೇಖಲ, ವಂದನಂ ರುದ್ರಮುಖಜ, 
ಲಂಬೋದರನೆ ವಂದನಂ. ಸರ್ವದೇವ ನಮಸ್ಕಾರಂ ಅವಿಘ್ನಂ ಮಾಳುದಾವಗಮ್‌. 


ಏವಂ ಸ್ತುತಸ್ತದಾ ದೇವೈಃ ಮಹಾತ್ಮಾ ಗಣನಾಯಕ: । 

ಅಭಿಷಿಕ್ಷಸ್ತು ರುದ್ರೇಣ ಸೋಮಾಯಾಪತ್ಯತಾಂಗತಃ ॥1೩೫॥ 

ರುದ್ರನಿಂದ ಅಭಿಷಿಕ್ಷನಾಗಿ ದೇವತೆಗಳಿಂದ ಹೀಗೆ ಸುತನಾದ ಮಹಾತ್ಮನಾದ 
ಆ ಗಣಪತಿಯು ಆಗ ಪಾರ್ವತಿಗೂ ಪುತ್ರತ್ವವನ್ನು ಪಡೆದನು. 

ಏತಚ್ಛತುರ್ಥ್ಯಾಂ ಸಂಪನ್ನಂ ಗಣಾಧ್ಯಕ್ಷಸ್ಯ ಪಾರ್ಥಿವ । 

ಯತಸ್ತತೋಯಂ ಮಹತೀ ತಿಥೀನಾಂ ಪರಮಾ ತಿಥಿಃ ॥೩೬। 

ದೊರೆಯೇ! ಗಣನಾಥನ ಈ ವಿಚಾರವು ಚೌತಿಯ ದಿನ ನಡೆದುದರಿಂದ 
ಉತ್ತಮವಾದ ಈ ಚೌತಿಯು ತಿಥಿಗಳಲ್ಲೆಲ್ಲಾ ಶ್ರೇಷ್ಠವಾದುದು. 

ಏತಸ್ಯಾಂ ಯಸ್ವಿಲಾನ್‌ ಭುಕ್ತ್ವಾ ಭಕ್ತ್ಯಾ ಗಣಪತಿಂ ನೃಪ | 


ಆರಾಧಯತಿ ತಸ್ಯಾಶು ತುಷ್ಕತೇ ನಾತ್ರ ಸಂಶಯಃ ॥೩೭॥ 
-76- 


ಗಣೇಶಚತುರ್ಥೀ 


ಈ ಚೌತಿಯಲ್ಲಿ ಭಕ್ತಿಯಿಂದ ಗಣಪತಿಯನ್ನು ಪೂಜಿಸಿ, ಎಳ್ಳನ್ನು ಮಾತ್ರ 


ತಿಂದಿರುವವರಿಗೆ ತೃಪ್ತನಾದ ಅವನು ಒಲಿಯುವುದರಲ್ಲಿ ಸಂದೇಹವಿಲ್ಲ 
ಯಶ್ನೈಃ ತತ್ಪಶತಿ ಸ್ತೋತ್ರಂ ಯಶ್ನೈಃ ತಚ್ಛ್ರುಣುಯಾತ್‌ ಸದಾ । 
ನ ತಸ್ಯ ವಿಘ್ನಾ ಜಾಯಂತೇ ನ ಪಾಪಂ ಸರ್ವಥಾ ನೃಪ ॥೩೮॥ 
ಇತಿ ಶ್ರೀವರಾಹಪುರಾಣೇ ಆದಿವೃತ್ತಾಂತೇ ಮಹಾತಪ ಉಪಾಖ್ಯಾನೇ 
ವಿನಾಯಕೋತ್ಪತ್ತಿರ್ನಾಮ ತ್ರಯೋವಿಂಶೋ5ಧ್ಯಾಯಃ ॥ 
ಯಾರು ಸದಾ ಈ ಸ್ತೋತ್ರವನ್ನು ಹೇಳುವರೋ, ಯಾರು ಕೇಳುವರೋ, 
ಅವರಿಗೆ ನಿಜವಾಗಿಯೂ ಕಾರ್ಯಗಳಲ್ಲಿತಡೆಯುಂಟಾಗುವುದಿಲ್ಲ. ಪಾಪವೂ ಇಲ್ಲ. 
ವರಾಹಪುರಾಣದಲ್ಲಿ "ವಿನಾಯಕೋತ್ಪತ್ತಿ ' ಎಂಬ 
೨೩ನೆಯ ಅಧ್ಯಾಯವು ಮುಗಿಯಿತು. 
ಸಚ ಖೇ ಜೇ ಸೇ 


ಗಣಪತಿ ವ್ರತದ ಕಥೆ 


ವಿಫ್ಲಗಳ ನಿವಾರಣೆಗೆ ಏನು ಉಪಾಯ) 

ಖಷಯೋ ವಿಘ್ನಬಾಹುಲ್ಕಂ ವಿಚಾರ್ಯಾsದೌ ಸ್ವಕರ್ಮಸು। 

ಸಂಗತಾ ನೈಮಿಷಾರಣ್ಯೇ ಸರ್ವೇ ಸೂತಮಥಾಬ್ರುವನ್‌ Hol 

ಎಲ್ಲಯಷಿಗಳೂ ತಮ್ಮಸತ್ವರ್ಮಗಳಲ್ಲಿನಿರಂತರ ಆಸಕ್ತರಾಗಿದ್ದಾರೆ. ಆದ್ದರಿಂದ 
ತಮ್ಮಸತ್ಕರ್ಮಗಳಿಗೆ ಎದುರಾಗುತ್ತಿದ್ದ ವಿಘ್ನಗಳ ಪರಿಹಾರಕ್ಕೆ ಏನು ಮಾಡಬೇಕೆಂದು 
ವಿಚಾರ ಮಾಡಿದರು. ಅದಕ್ಕಾಗಿ ಆ ನೈಮಿಷಾರಣ್ಯದಲ್ಲಿ ಕಥೆಯನ್ನು ಹೇಳಲು 
ತೊಡಗಿದ ಸೂತಪುರಾಣಿಕರ ಬಳಿ ವಿಷ್ಠಪರಿಹಾರಕ್ಕೆ ಉಪಾಯವನ್ನು ಕೇಳಿದರು. 

ಇಷ್ಟಾರ್ಥಪ್ರಾಪ್ತಿಗೇನು ಉಪಾಯ? 

ಯಷಯಃ 

ನಿರ್ವಿಘ್ನೇನ ತು ಕಾರ್ಯಾಣಿ ಕಥಂ ಸಿದ್ಧ $೦ತಿ ಸೂತಜ ॥ 

ಅರ್ಥಸಿದ್ಧಿಃ ಕಥಂ ನೃಣಾಂ ಪುತ್ರಸೌಭಾಗ್ಯಸಂಪದಃ HS 


-77- 


ಗಣೇಶಚತುರ್ಥೀ 


ಯಷಿಗಳು ಹೇಳುತ್ತಾರೆ - ಓ ಸೂತಪುರಾಣಿಕರೇ! ನಮ್ಮ ಸತ್ಯರ್ಮಗಳಿಗೆ 
ಅನೇಕ ವಿಘ್ನಗಳು ಎದುರಾಗುತ್ತವೆ. ಆ ಎಲ್ಲ ಎಫ್ಲಗಳು ಪರಿಹಾರವಾಗಬೇಕು. 
ಸತ್ಕಾರ್ಯಗಳು ಸಮಾಪ್ತಿ ಗೊಳ್ಳಬೇಕು. ಮತ್ತು ಆ ಸತ್ಯರ್ಮಾಚರಣೆಯಿಂದ ಫಲವು 
ದೊರಕಬೇಕು. ಪುತ್ರಪ್ರಾಪ್ತಿಯಾಗಬೇಕು. ಸಂಪತ್ತು ಹೆಚ್ಚಬೇಕು. ಇಷ್ಟಾರ್ಥಗಳು 
ನೆರವೇರಬೇಕು. ಇದಕ್ಕೇನು ಉಪಾಯ? ತಿಳಿಸಿರಿ. 
ಸಂತೋಷವಾಗಿರಲು ಏನು ಉಪಾಯ? 


ದಂಪತ್ಯೋಃ ಕಲಹೇ ಚೈವ ಬಂಧುಭೇದೇ ತಥಾ ನೃಣಾಮ್‌ । 

ಉದಾಸೀನೇಷು ಲೋಕೇಷು ಕಥಂ ಸುಮುಖತಾ ಭವೇತ್‌ 11೩1 

ಗಂಡಹೆಂಡಂದಿರ ಮಧ್ಯದಲ್ಲಿ ಜಗಳವುಂಟಾದರೆ, ಬಂಧುಗಳಿಗೆ ಜಗಳವಾದರೆ, 
ಸಮಸ್ತಲೋಕವೇ ಇವನ ವಿಷಯದಲ್ಲಿ ಉದಾಸೀನ ಮಾಡಿದರೆ ಆಗ ಪ್ರಸನ್ನನಾಗಿ 
ಇರುವ ಬಗೆ ಹೇಗೆ? 

ವಿದ್ಯಾರಂಭೇ ತಥಾ ನೃಣಾಂ ವಾಣಿಜ್ಯಾಯಾಂ ಕೃಷೌ ತಥಾ । 

ನೃಪತೇಃ ಪರಚಕ್ರಸ್ಯ ಜಯಸಿದ್ದಿಃ ಕಥಂ ಭವೇತ್‌ IYI 

ವಿದ್ಯೆಯನ್ನು ಕಲಿಯಲು ಪ್ರಾರಂಭಿಸುವಾಗ, ವ್ಯಾಪಾರವನ್ನು ಮಾಡಲು 
ಪ್ರಾರಂಭಿಸಿದಾಗ, ಕೃಷಿಯನ್ನು ಪ್ರಾರಂಭಿಸುವಾಗ, ರಾಜನಾದವನು ಶತ್ರುನಿಗ್ರಹಕ್ಕಾಗಿ 
ಹೊರಟಾಗ ಜಯವು ಹೇಗೆ ಲಭಿಸುತ್ತದೆ? ಎಂಬುದರ ಬಗ್ಗೆ ತಿಳಿಸಿರಿ. 

ಕಾಂ ದೇವತಾಂ ನಮಸ್ಕೃತ್ಯ ಪೂಜಾಸಿದ್ಧಿರ್ಭವೇನ್ಸೃಣಾಮ್‌ | 

ಉಕ್ತಂ ಸರ್ವಂ ಯದೇತತ್‌ ತು ಸೂತ ವಿಸ್ತರತೋ ವದ 11೫11 

ಯಾವ ದೇವತೆಯನ್ನು ನಮಸ್ಕಾರ ಮಾಡುವುದರಿಂದ ಪೂಜೆಯ ಫಲವು 
ಮನುಷ್ಯರಿಗೆ ಸಂಪೂರ್ಣವಾಗಿ ದೊರಕುತ್ತದೋ, ಅದನ್ನು ವಿಸ್ತಾರವಾಗಿ ತಿಳಿಸಿರಿ. 

ಸೂತರಿಂದ ಪ್ರಶ್ನೆಗಳಿಗೆ ಉತ್ತರ 


ತ 
ಸ ನ್ನದ್ದಯೋಃ ಪುರಾ ವಿಪ್ರಾ ಕುರುಪಾಂಡವಸೇನಯೋಃ । 
ಪೃಷ್ಟವಾನ್‌ ದೇವಕೀಪುತ್ರಂ ಧರ್ಮಪುತ್ರೋ ಯುಧಿಷ್ಠಿರಃ Wl 


-78- 


ಗಣೇಶಚತುರ್ಥೀ 


ಸೂತಪುರಾಣಿಕರು ಶೌನಕಾದಿ ಯಷಿಗಳಿಗೆ ಹೇಳಲು ಪ್ರಾರಂಭ 
ಮಾಡುತ್ತಾರೆ - 

ಓ ವಿಪ್ರರೇ! ಕೇಳಿರಿ ಹೇಳುತ್ತೇನೆ. ಹಿಂದೆ ಕುರುಪಾಂಡವರಿಗೆ ಮಹಾಭಾರತದ 
ಯುದ್ಧವಾಯಿತು. ಆ ಸಂದರ್ಭದಲ್ಲಿ ದೇವಕೀತನಯನಾದ ಶ್ರೀಕೃಷ್ಣನನ್ನು ಕುರಿತು 
ಯಮಧರ್ಮನ ಅವತಾರನಾದ ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ. 

ಯುಧಿಷ್ಠಿರಃ - 

ನಿರ್ವಿಫ್ನೇನ ಜಯಂ ಮಹ್ಯಂ ವದ ತಂ ದೇವಕೀಸುತ । 

ಕಾಂ ದೇವತಾಂ ನಮಸ್ಕೃತ್ಯ ಸಮ್ಯಗ್‌ ರಾಜ್ಯಂ ಲಭೇಮಹಿ 11೭11 

ಯುಧಿಷ್ಠಿರನು ಹೇಳುತ್ತಾನೆ - ಶ್ರೀಕೃಷ್ಣಪರಮಾತ್ಮನೇ। ಈ ಮಹಾಯುದ್ಧದಲ್ಲಿ 
ನಾನು ಜಯಗಳಿಸಬೇಕು. ಯಾವ ದೇವನನ್ನು ಪೂಜೆ ಮಾಡುವುದರಿಂದ ನನ್ನೆಲ್ಲ 
ವಿಘ್ಹಗಳು ಪರಿಹಾರವಾಗುತ್ತವೆ. ನಾನು ಯುದ್ಧದಲ್ಲಿ ಹೇಗೆ ಜಯಶೀಲನಾಗುತ್ತೇನೆ 
ಮತ್ತು ಸಮಸ್ತರಾಜ್ಯವನ್ನು ಹೇಗೆ ಪಡೆಯುತ್ತೇನೆ? ಕೃಪೆಯಿಂದ ನನಗೆ ತಿಳಿಸು. 

ಶ್ರೀಕೃಷ್ಣನಿಂದ ಗಣೇಶಚತುರ್ಥಿಯ ಮಹಿಮೆ 
ಬಿಳಿ ಎಳ್ಳಿನಿಂದ ಸ್ನಾನ ಮಾಡಿರಿ 

ಮಾಸಿ ಭಾದ್ರಪದೇ ಶುಕ್ಲೇ ಚತುರ್ಥ್ಯಾಂ ಪೂಜಯೇನ್ನೃಪ | 

ಯದಾ ಚೋತ್ಪದ್ಯತೇ ಭಕ್ತಿಸ್ತದಾ ಪೂಜ್ಯೋ ಗಣಾಧಿಪಃ 11೮ 

ಶ್ರೀಕೃಷ್ಣನು ಉತ್ತರಿಸುತ್ತಾನೆ - ಧರ್ಮರಾಜನೇ! ಹೇಳುವೆನು ಕೇಳು. ಭಾದ್ರಪದ 
ಮಾಸದ ಶುಕ್ನಪಕ್ಷದಲ್ಲಿ ಬರುವ ಚತುರ್ಥಿಯ ದಿವಸ ಮಹಾಗಣಪತಿಯನ್ನು ಪೂಜೆ 
ಮಾಡಬೇಕು. ನೀನು ಭಕ್ತಿಯಿಂದ ಪೂಜಿಸಿದಲ್ಲಿ ನಿನ್ನ ಅಭೀಷ್ಟವು ನೆರವೇರುತ್ತದೆ. 

ಪ್ರಾತಃ ಶುಕ್ಸತಿಲೈಃ ಸ್ನಾತ್ವಾಮಧ್ಯಾಹ್ನೇ ದೇವಮರ್ಚಯೇತ್‌ । 

ಸ್ಪಶಕ್ತ್ಯಾ ಗಣನಾಥಸ್ಯ ಸ್ವರ್ಣರೂಪ್ಯಮಯಾಕೃತಿಮ್‌ al 

ಗಣೇಶಚತುರ್ಥಿಯ ದಿವಸ ಉಷಃಕಾಲದಲ್ಲಿ ಬಿಳಿಯ ಎಳ್ಳುಗಳನ್ನು 
ಹಚ್ಚಿಕೊಂಡು ಸ್ನಾನ ಮಾಡಬೇಕು. ಮಧ್ಯಾಹ್ನ ಕಾಲದಲ್ಲಿ ಭಕ್ತಿ ಪೂರ್ವಕವಾಗಿ 


-79- 


ಗಣೇಶಚತುರ್ಥೀ 


ಗಣಪತಿಯನ್ನು ಪೂಜೆ ಮಾಡಬೇಕು. ಶಕ್ಕನುಸಾರವಾಗಿ ಚಿನ್ನದ ಪ್ರತಿಮೆಯನ್ನು ಅಥವಾ 
ಬೆಳ್ಳಿಯ ಪ್ರತಿಮೆಯನ್ನು ಮಾಡಿಸಿ ಪೂಜೆಗೈಯಬೇಕು. 


ಅಥವಾ ಮೃಣ್ಣಯಂ ಕುರ್ಯಾದ್‌ ವಿತ್ತಶಾಠ್ಯಂ ನ ಕಾರಯೇತ್‌ । 

ಏಕದಂತಂ ಶೂರ್ಪಕರ್ಣಂ ಗಜವಕ್ರ ೦ ಚತುರ್ಬುಜಮ್‌ 11೧೦॥ 

ಅಥವಾ ಮಣ್ಣಿನ ಗಣಪತಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಭಕ್ತಿಯಿಂದ 
ಪೂಜೆ ಮಾಡಬೇಕು. ಆದರೆ ದುಡ್ಡು ಖರ್ಚುಮಾಡುವಲ್ಲಿ ಜಿಪುಣತನ 
ಮಾಡಬಾರದು. ಆ ಮಣ್ಣಿನ ಪ್ರತಿಮೆಯು ಒಂದು ದಂತ, ಮೊರದಂತಹ ಎರಡು 
ಕಿವಿ, ಆನೆಯ ಮುಖ, ನಾಕು ತೋಳುಗಳಿಂದ ಕೂಡಿರಬೇಕು. 


ಪಾಶಾಂಕುಶಧರಂ ದೇವಂ ಧ್ಯಾಯೇದ್‌ ಸಿದ್ಧಿವಿನಾಯಕಮ್‌ | 

ಕೃತ್ವಾಪೂಜಾಂ ಪ್ರಯತ್ನೇನ ಸ್ನಾಪ್ಯ ಪಂಚಾಮೃತ್ಯೈಃ ಪೃಥಕ್‌ ool 

ನಾಕು ತೋಳುಗಳಲ್ಲಿ ಪಾಶ, ದಂತ, ಅಂಕುಶ, ಅಭಯಗಳನ್ನು ಧಾರಣೆ 
ಮಾಡಿರಬೇಕು. ಇಂಥ ಗಣಪತಿಯ ಮೂರ್ತಿಯನ್ನು ಧ್ಯಾನ ಮಾಡಬೇಕು. 
ಪಂಚಾಮೃತಗಳಿಂದ ಸ್ನಾನಮಾಡಿಸಿ, ಷೋಡಶೋಪಚಾರಪೂಜೆಯನ್ನು 
ಪ್ರಯತ್ನಪೂರ್ವಕವಾಗಿ ಮಾಡಬೇಕು. 


ಗಣಪತಿಪೂಜಾವಿಧಾನ 
ಗಣಾಧ್ಯಕ್ಷೇತಿ ನಾಮ್ನಾ ತು ಗಂಧಂ ದದ್ಯಾಚ್ಚಭಕ್ತಿತಃ । 
ವಿನಾಯಕೇತಿ ಪುಷ್ಪಾಣಿ ಧೂಪಂ ಚೋಮಾಸುತಾಯ ಚ Wet] 
"ಗಣಾಧ್ಯಕ್ಷೆ' ಎಂಬ ನಾಮವನ್ನು ಹೇಳಿ ಗಂಧವನ್ನು ಲೇಪನೆ ಮಾಡಬೇಕು. 
ಯಾವ ಕ್ಷಣದಲ್ಲೂ ಭಕ್ತಿಹೀನನಾಗಬಾರದು. ""ವಿನಾಯಕ'' ಎಂಬ ಹೆಸರನ್ನು ಹೇಳಿ 


ಪುಷ್ಪಗಳಿಂದ ಅಲಂಕರಿಸಬೇಕು. ""ಉಮಾಸುತ'' ಎಂಬ ನಾಮದಿಂದ ಧೂಪವನ್ನು 
ಸಮರ್ಪಿಸಬೇಕು. 


ದೀಪಂ ರುದ್ರಪ್ರಿಯಾಯೇತಿ ನೈವೇದ್ಯಂ ವಿಫ್ಲನಾಶಿನೇ । 
ತತೋ ದೂರ್ವಾಃ ಸುಸಂಗೃಹ್ಯ ವಿಂಶತಿಂ ಚೈಕಮೇವ ಚ 11೧೩ 


-80- 


ಗಣೇಶಚತುರ್ಥೀ 


""ರುದ್ರಪ್ರಿಯ''ನೆಂದು ಭಾವಿಸಿ ಗಣಪತಿಗೆ ದೀಪಸಮರ್ಪಣೆ ಮಾಡಬೇಕು. 
""ವಿಘ್ನನಾಶಕ''ನೆಂದು ಚಿಂತನೆ ಮಾಡುತ್ತಾ ನೈವೇದ್ಯವನ್ನು ಮಾಡಬೇಕು. ಅನಂತರ 
ಸಂಗ್ರಹಿಸಿದ ೨೧ಗರಿಕೆಗಳಿಂದ ಗಣಪತಿಯನ್ನು ಪೂಜಿಸಬೇಕು. 


ಪೂಜನೀಯಂ ಗಣಾಧ್ಯಕ್ಷಮೇಭಿರ್ನಾಮಭಿರರ್ಚಯೇತ್‌ | 

ಗಣಾಧಿಪ ನಮಸ್ತೇಆಸ್ತು ಉಮಾಪುತ್ರಾಘನಾಶನ 11೧೪॥ 

೨೧ ಗರಿಕೆಗಳನ್ನು ತೆಗೆದುಕೊಂಡು ಮುಂದೆ ಹೇಳುವ ಗಣಪತಿಯ 
ನಾಮಗಳಿಂದ ಕ್ರಮವಾಗಿ ಪೂಜೆ ಮಾಡಬೇಕು. ಗಣಾಧಿಪನೇ ನಿನಗೆ ನನ್ನ 
ಭಕಿಪೂರ್ವಕವಾದ ನಮಸ್ವಾರಗಳು. ನೀನು ಉಮೆಯ ಪುತ್ರನಾಗಿರುವೆ. ಪಾಪಗಳನ್ನು 
ಪರಿಹರಿಸುವುದರಿಂದ ಅಘನಾಶನ ಆಗಿರುವೆ. 

ವಿನಾಯಕೇಶಪುತ್ರೇತಿ ಸರ್ವಸಿದ್ಧಿಪ್ರದಾಯಕ । 

ಏಕದಂತೇಭವಕ್ಕೆ ತಿ ತಥಾ ಮೂಷಿಕವಾಹನ (1೧೫1 

ವಿಶಿಷ್ಟನಾಯಕನಾಗಿರುವುದರಿಂದ ""ಎನಾಯಕ'' ಎನಿಸಿರುವಿ. 
ಮಹಾರುದ್ರದೇವರ ಮಗನಾಗಿರುವುದರಿಂದ ""ಈಶಪುತ್ರ'' ಆಗಿರುವಿ. ಭಕ್ತರ ಎಲ್ಲ 
ಅಭೀಷ್ಟಗಳನ್ನು ನೀಡುವವನಾಗಿರುವುದರಿಂದ ""ಸರ್ವಸಿದ್ಧಿಪ್ರದಾಯಕ'' ಆಗಿರುವಿ. 
ಯುದ್ಧಕ್ಕಾಗಿ ನಿನ್ನ ದಂತವನ್ನೇ ಉಪಯೋಗಿಸಿ ""ಏಕದಂತ'' ಆಗಿರುವಿ. ಆನೆಯ 
ಮುಖವನ್ನು ಧರಿಸಿ ""ಇಭವಕ್ತ '' ಎನಿಸಿರುವಿ. ಇಲಿಯನ್ನೇ ವಾಹನವನ್ನಾಗಿ 
ಮಾಡಿಕೊಂಡು ""ಮೂಷಕವಾಹನ'' ಆಗಿರುವಿ. 

ಕುಮಾರಗುರವೇ ತುಭ್ಯಂ ನಮಸ್ಕುರ್ಯಾತ್‌ ಪ್ರಯತ್ನತಃ | 

ದೂರ್ವಾಯುಗ್ಗಂ ಗೃಹೀತ್ವಾತು ಗಂಧಯುಕ್ತಂ ಪ್ರಪೂಜಯೇತ್‌ ॥೧೬॥॥ 

ಕುಮಾರರಿಗೆ ಗುರುವಾದ ನಿನಗೆ ಈ ನಾಮಗಳಿಂದ ಗರಿಕೆಗಳನ್ನು ಸಮರ್ಪಣೆ 
ಮಾಡುತ್ತೇನೆ. ಹೀಗೆ ಪ್ರಯತ್ನಪೂರ್ವಕವಾಗಿ ಗಣಪತಿಯ ನಾಮಗಳನ್ನು ಹೇಳಿ 
ಗಂಧಸಹಿತವಾದ ದೂರ್ವಾಯುಗ್ಗಗಳಿಂದ ಪೂಜಿಸಬೇಕು. 

ಏಕೈಕೇನ ತು ನಾಮ್ನಾ ವೈ ಸರ್ವಮೇವಂ ಪ್ರಪೂಜಯೇತ್‌ | 

ಏಕವಿಂಶತಿಸಂಖ್ಯಾಕಾನ್‌ ಮೋದಕಾನ್‌ ಫೃತಪಾಚಿತಾನ್‌ O೭1 


-81- 


ಗಣೇಶಚತುರ್ಥೀ 


ಒಂದೊಂದು ನಾಮಗಳಿಂದ ಎರಡೆರೆಡು ಗರಿಕೆಗಳನ್ನು ಏರಿಸಿ ಪೂಜಿಸಬೇಕು. 

ಅನಂತರ ತುಪ್ಪದಲ್ಲಿ ಮಾಡಿದ ೨೧ ಮೋದಕಗಳನ್ನು ಸಮರ್ಪಣೆ ಮಾಡಬೇಕು. 
ಗಣಪತಿನೈವೇದ್ಯಕ್ರಮ 

ಸ್ಥಾಪಯಿತ್ನಾ ಗಣಾಧ್ಯಕ್ಷನಮೀಪೇ ಕುರುನಂದನ । 

ದಶ ವಿಪ್ರಾಯ ದಾತವ್ಯಂ ಸ್ವಯಂ ಚಾದ್ಯಾತ್‌ ತಥಾ ದಶ 11೧೮॥ 

ಆ ೨೧ ಮೋದಕಗಳನ್ನು ಗಣಪತಿಯ ಸಮೀಪದಲ್ಲಿಟ್ಟು ಕ ವಿಶ್ವಂಭರನಿಗೆ 
ಸಮರ್ಪಿತವಾಗಿದೆಯೆಂದು ಭಾವಿಸಬೇಕು. ಓ ಕುರುನಂದನನೇ! ಅವುಗಳಲ್ಲಿ ಹತ್ತನ್ನು 
ಬ್ರಾಹ್ಮಣನಿಗೆ ನೀಡಬೇಕು. ಹತ್ತನ್ನು ತಾನು ತಿನ್ನುವುದಕ್ಕಾಗಿ ಇಟ್ಟುಕೊಳ್ಳಬೇಕು. 


ಏಕಂ ಗಣಾಧಿಪೇ ದದ್ಯಾನ್ಸೈವೇದ್ಯಂ ಚ ನೃಪೋತ್ತಮ | 
ಬ್ರಾಹ್ಮಣಾನ್‌ ಭೋಜಯೇತ್‌ ಪಶ್ಚಾದ್‌ ಭುಂಜೀಯಾತ್‌ ತೈಲವರ್ಜಿತಮ್‌॥೧೯॥ 
ಇಪ್ಪತ್ತೊಂದು ಮೋದಕಗಳಲ್ಲಿ ಒಂದು ಮೋದಕವನ್ನು ಗಣಪತಿಗೆ ನೈವೇದ್ಯ 
ಮಾಡಬೇಕು. ಓ ನೃಪೋತ್ತಮನೇ। ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ, ಅನಂತರ 
ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಬಿಟ್ಟು, ಉಳಿದವನ್ನು ಭೋಜನ ಮಾಡಬೇಕು. 


ಟಿಪ್ಪಣಿ- ೨೧ ಮೋದಕಗಳನ್ನು ಭಗವಂತನಿಗೆ ಹಾಗೂ ಮುಖ್ಯಪ್ರಾಣದೇವರಿಗೆ 
ಸಮರ್ಪಣೆ ಮಾಡಿ, ಒಂದನ್ನು ತೆಗೆದು ಗಣಪತಿಗೆ ಸಮರ್ಪಣೆ ಮಾಡಬೇಕು. ಉಳಿದ 
ಇಪ್ತನ್ನು ಗಣಪತಿಯು ವಿಶ್ವಂಭರನಿಗೆ ಸಮರ್ಪಣೆ ಮಾಡಿದ್ದಾನೆಂದು ಅನುಸಂಧಾನ 
ಮಾಡಬೇಕು. ಆ ೨೦ರಲ್ಲಿ ೧೦ನ್ನು ಬ್ರಾಹ್ಮಣರಿಗೆ ನೀಡಿ, ಉಳಿದ ೧೦ನ್ನು ಮನೆಯ 
ಮಂದಿ ಸ್ವೀಕಾರ ಮಾಡಬೇಕು - ಎಂಬುದು ಈ ಪ್ರಮಾಣಶ್ಲೋಕಗಳಿಂದ ಸ್ಪಷ್ಟವಾಗಿ 
ತಿಳಿಯುತ್ತದೆ. 


ಕೃತ್ವಾನೈಮಿತ್ತಿಕಂ ಕರ್ಮ ಪೂಜಯೇದ್‌ ಇಷ್ಟದೇವತಾಮ್‌ । 

ಏವಂ ಕೃತೇ ಧರ್ಮರಾಜ ಗಣನಾಥಸ್ಯ ಪೂಜನಮ್‌ WO 

ನೈಮಿತ್ತಿ ಕಕರ್ಮವೆನಿಸಿದ ಗಣಪತಿಯ ಪೂಜೆಯನ್ನು ಹೀಗೆ ಮಾಡಬೇಕು. 
ಇಷ್ಟದೇವತೆಯನ್ನು ಪೂಜಿಸಬೇಕು. ಓ ಧರ್ಮರಾಜನೇ! ಈ ಕ್ರಮದಲ್ಲಿ ಗಣಪತಿಯ 
ಪೂಜೆಯು ವಿಹಿತವಾಗಿದೆ. 


-82- 


ಗಣೇಶಚತುರ್ಥೀ 


ರುದ್ರನಿಂದಲೂ ಗಣಪತಿ ಪೂಜೆ 

ವಿಜಯಸ್ತೇ ಭವೇನ್ನಿತ್ಯಂ ಸತ್ಯಂ ಸತ್ಯಂ ವದಾಮ್ಯಹಮ್‌ I 

ತ್ರಿಪುರಂ ಹಂತುಕಾಮೇನ ಪೂಜಿತಃ ಶೂಲಪಾಣಿನಾ 11೨೧॥ 

ಧರ್ಮರಾಜನೇ! ನೀನು ಈ ಕ್ರಮದಲ್ಲಿ ಗಣಪತಿಯ ಪೂಜೆಯನ್ನು ಮಾಡು. 
ಆಗ ನಿತ್ಯವಾಗಿಯೂ ನಿನಗೆ ವಿಜಯವಾಗುತ್ತದೆ. ನಾನು ಹೇಳುತ್ತಿರುವುದು ಸತ್ಯವೇ 
ಆಗಿದೆ. ನಾನು ಹೇಳುತ್ತಿರುವುದು ಸತ್ಯವಾಗಿದೆ. ಹಿಂದೆ ತ್ರಿಪುರಾಸುರರನ್ನು ಸಂಹಾರ 
ಮಾಡುವುದರ ಮೊದಲು ರುದ್ರದೇವರೂ ಕೂಡ ಗಣಪತಿ ಪೂಜೆಯನ್ನು 
ಮಾಡಿದ್ದರು. 

ಶ್ರೀರಾಮನಿಂದ ಗಣಪತಿಪೂಜೆ 

ರಾಮಚಂದ್ರೇಣ ತದ್ಭಚ್ಚಸೀತಾನ್ವೇಷಣಕರ್ಮಣಿ । 

ದೃಷ್ಟಾ ಸೀತಾ ಮಹಾಭಾಗಾ ವೀರೇಣ ಚ ಹನೂಮತಾ 1|೨೨॥| 

ಸೀತೆಯನ್ನು ಅನ್ವೇಷಣ ಮಾಡಿ ಪಡೆಯುವುದಕಹ್ಕೋಸ್ಕರ ಶ್ರೀರಾಮಚಂದ್ರ- . 
ದೇವರೂ ಕೂಡ ಗಣಪತಿಯ ಪೂಜೆಯನ್ನು ಮಾಡಿದ್ದರು. ಇದರ ಫಲವಾಗಿ 
ಪ್ರತಾಪಶಾಲಿಯಾದ ಹನುಮಂತದೇವರು ಮಹಾಭಾಗ್ಯವಂತಳಾದ ಸೀತಾದೇವಿಯನ್ನು 
ಕಂಡರು. 

ಅಮೃತಕ್ಕಾಗಿ ದೇವತೆಗಳಿಂದ ಗಣಪತಿಯ ಪೂಜೆ 

ಭಗೀರಥೇನ ತದ್ವಚ್ಚಗಂಗಾಮಾನಯತಾ ಪುರಾ । 

ಅಮೃತೋತ್ಪಾದನಾರ್ಥಾಯ ತಥಾ ದೇವಾಸುರೈರಪಿ 1೨೩1 

ಭಗೀರಥನು ಗಂಗೆಯನ್ನು ಭೂಮಿಗೆ ತರುವುದಕ್ಕಾಗಿ ಮೊದಲು ಗಣಪತಿಯ 
ಪೂಜೆಯನ್ನು ಮಾಡಿದ್ದನು. ದೇವಾಸುರರು ಅಮೃತವನ್ನು ಪಡೆಯುವುದಕ್ಕಾಗಿ 
ಕ್ಷೀರಸಾಗರ ಮಥನದ ಪ್ರಾರಂಭದಲ್ಲಿ ವಿಘ್ನರಾಜನನ್ನು ಪೂಜಿಸಿದ್ದರು. 

ಗರುಡನಿಂದ, ಕೃಷ್ಣನಿಂದಲೂ ಕೂಡ ಗಣಪತಿಪೂಜೆ 
ಅಮೃತಂ ಹರತಾ ಪೂರ್ವಂ ವೈನತೇಯೇನ ಪಕ್ಷಿಣಾ । 
ಆರಾಧಿತೋ ಮಯಾ ಸೋಪಪಿ ರುಗ್ಗಿಣ್ಯಾ ಸಹಿತೇನ ಚ 11೨೪/! 


-83- 


ಗಣೇಶಚತುರ್ಥೀ 


ಪಕ್ಕಿಶ್ರೇಷ್ಠರಾದ ಗರುಡದೇವರು ಅಮೃತವನ್ನು ಅಪಹರಣ ಮಾಡುವ ಮೊದಲು 
ವಿಫ್ನೇಶನನ್ನು ಪೂಜೆ ಮಾಡಿದ್ದರು. ಇಷ್ಟೇ ಏಕೆ? ನಾನೂ ಸಹ ರುಗ್ಮಿಣಿಯ ಜೊತೆ 
ಗಣಪತಿ ದೇವರನ್ನು ಪೂಜೆ ಮಾಡಿರುವೆನು. 

ಗಣಪತಿ ಪೂಜೆ ಮಾಡಲು ಶ್ರೀಕೃಷ್ಣನ ಪ್ರೇರಣೆ 

ಕುಷ್ಠವ್ಯಾಧಿಯುತೇನಾಷಿ ಸಾಂಬೇನಾರಾಧಿತಃ ಪುರಾ। 

ಜಯಕಾಮಸ್ತಥಾ ತ್ವಂ ಹಿ ತಮಾರಾಧಯ ಶಾಂಕರಮ್‌ 11೨೫1! 

ನನ್ನ ಮಗನಾದ ಸಾಂಬನು ಕುಷ್ಠವ್ಯಾಧಿಪರಿಹಾರಕ್ಕಾಗಿ ಗಣಪತಿಯನ್ನು 
ಪೂಜಿಸಿದನು. ಈ ರೀತಿಯಾಗಿ ಶ್ರೇಷ್ಠವ್ಯಕ್ತಿಗಳೆಲ್ಲರೂ ಗಣಪತಿಯನ್ನು ಪೂಜೆ ಮಾಡಿ 
ತಮ್ಮ ಅಭೀಷ್ಟಗಳನ್ನು ಪಡೆದುಕೊಂಡಿದ್ದಾರೆ. ಅದರಂತೆ ನೀನೂ ಸಹ ರುದ್ರದೇವರ 
ಮಗನಾದ ಗಣಪತಿಯನ್ನು ವಿಜಯಕ್ಕೋಸ್ಕರ ಪೂಜಿಸು. 

ಪ್ರಾಪ್ಟ್ಯಸಿ ತ್ವಂ ಸಂ ರಾಜ್ಯಂ ಹತ್ವಾಶತ್ರೂನ್‌ ರಣಾಜಿರೇ । 

ಸಿದ್ಧಿದಸ್ಯ ಪ್ರಸಾದೇನ ನಾತ್ರ ಕಾರ್ಯಾ ವಿಚಾರಣಾ 11೨೬।| 

ಆಗ ಅವರೆಲ್ಲರಂತೆ ನೀನೂ ಕೂಡ ಯುದ್ಧದಲ್ಲಿ ಶತ್ರುಗಳನ್ನು ಕೊಂದು 
ಜಯವನ್ನು ಹೊಂದಿ ನಿನ್ನ ರಾಜ್ಯವನ್ನು ಸಂಪಾದನೆ ಮಾಡುವಿ. ಗಣಪತಿಯ 
ಪ್ರಸಾದದಿಂದ ಎಲ್ಲ ಅಭೀಷ್ಟಗಳು ನೆರವೇರುತ್ತದೆ. ಈ ವಿಷಯದಲ್ಲಿ ಸ್ಪಲವೂ 
ಸಂಶಯವು ಇರುವುದಿಲ್ಲ. 

ಏವಮುಕ್ತಸ್ತು ಕೃಷ್ಣೇನ ಸಾನುಜಃ ಪಾಂಡುನಂದನಃ । 

ಪೂಜಯಾಮಾಸ ದೇವೇಶಂ ಪುತ್ರಂ ತ್ರಿಪುರಘಾತಿನಃ 11೨೭! 

ಧರ್ಮರಾಜನಿಗೆ ಶ್ರೀಕೃಷ್ಣಪರಮಾತ್ಮನು ಈ ಕ್ರಮದಲ್ಲಿ ಗಣಪತಿಪೂಜೆಯನ್ನು 
ಮಾಡಬೇಕೆಂದು ತಿಳಿಸಿದನು. ಆಗ ತಮ್ಮಂದಿರಿಂದ ಕೂಡಿಕೊಂಡು ಯುಧಿಷ್ಠಿರನು 
ಆ ತ್ರಿಪುರಾಸುರಸಂಹಾರಕರಾದ ರುದ್ರದೇವರ ಮಗನಾದ ಗಣಪತಿಯನ್ನು ಭಕ್ತಿಯಿಂದ 
ಪೂಜೆಗೈದನು. 


ಗಣಪತಿಪೂಜೆಯಿಂದ ಯುಧಿಷ್ಠರನಿಗೆ ರಾಜ್ಯಪ್ರಾಪ್ತಿ 
ಶತ್ರುಸಂಘಂ ನಿಹತ್ಯಾರಶು ಪ್ರಾಪ್ತವಾನ್‌ ರಾಜ್ಯಮೋಜಸಾ | 
ಪೂಜನೀಯೋ ಮಹಾಭಾಗೋ ಗಣೇಶ: ಸಿದ್ಧಿದಾಯಕಃ 11೨೮॥ 


84. 


ಗಣೇಶಚತುರ್ಥೀ 


ಶತ್ರುಗಳ ಸಮೂಹವನ್ನು ತನ್ನ ಓಜಸಿನಿಂದ ಕೂಡಲೇ ಸಂಹಾರ ಮಾಡಿ 
ಯುಧಿಷ್ಠಿರನು ರಾಜ್ಯವನ್ನು ಪಡೆದನು. ಆದ್ದರಿಂದಲೇ ಗಣಪತಿಯು ಪೂಜಿಸಲು 
ಅತ್ಯಂತ ಅರ್ಹನಾಗಿದ್ದಾನೆ. ಮಹಾಭಾಗ್ಯವಂತನಾಗಿದ್ದಾನೆ. ಗಣಗಳಿಗೆಲ್ಲ 
ಈಶನಾಗಿದ್ದಾನೆ. ಅಭೀಷ್ಟಗಳ ಸಿದ್ಧಿದಾಯಕನಾಗಿದ್ದಾನೆ. 


ಇವನು ಸಿದ್ಧಿವಿನಾಯಕ 

ಸಿದ್ಧ $6೦3 ಸರ್ವಕಾರ್ಯಾಣಿ ಮನಸಾ ಚಿಂತಿತಾನ್ಯಪಿ । 

ತೇನ ಖ್ಯಾತಿಂ ಗತೋ ದೇವೋ ನಾಮ್ನಾ ಸಿದ್ಧಿವಿನಾಯಕಃ 11೨೯1 

ಗಣಪತಿಯನ್ನು ಪೂಜಿಸುವುದರಿಂದ ಮನಸ್ಸಿನಲ್ಲಿ ಆಲೋಚಿಸಿದ ಎಲ್ಲ 
ಕಾರ್ಯಗಳೂ ನೆರವೇರುತ್ತದೆ. ಹೀಗೆ ಇಷ್ಟುರ್ಥಪ್ರದನಾದ್ದರಿಂದಲೇ ಗಣಪತಿಯು 
""ಸಿದ್ದಿವಿನಾಯಕ'' ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರುತ್ತಾನೆ. 

ವಿದ್ಯೆ ಹಣ ಎಲ್ಲದಕ್ಕೂ ಗಣಪತಿಯೇ ಬೇಕು 

ವಿದ್ಯಾಕಾಮೋ ಲಭೇದ್‌ ವಿದ್ಯಾಂ ಧನಕಾಮೋ ಲಭೇದ್‌ ಧನಮ್‌ । 

ಜಯಂಚ ಜಯಕಾಮಶ್ಚ ಪುತ್ರಾರ್ಥೀ ಲಭತೇ ಸುತಾನ್‌ 11೩೦॥ 

ಗಣೇಶನನ್ನು ಪೂಜೆ ಮಾಡುವುದರಿಂದ ವಿದ್ಯೆಯನ್ನು ಬಯಸುವವನಿಗೆ 
ವಿದ್ಯೆಯು ಲಭಿಸುತ್ತದೆ; ಹಣವನ್ನು ಅಪೇಕ್ಟಿಸುವವನಿಗೆ ಯಥೇಚ್ಛ ಹಣವು 
ದೊರಕುತ್ತದೆ; ಜಯವನ್ನು ಅಪೇಕ್ಸಿಸುವವನು ವಿಜಯಶಾಲಿಯಾಗುತ್ತಾನೆ; 
ಸಂತಾನವನ್ನು ಬಯಸಿದವನು ಸತುತ್ರರನ್ನು ಪಡೆಯುತ್ತಾನೆ. 

ವಿವಾಹೇ ಚ ಪ್ರಯಾಣೇ ಚ ಪೂಜ್ಯಶ್ಚಾದೌ ಗಣಾಧಿಪಃ । 

ಕೃಷಿಪ್ರಾರಂಭಸಮಯೇ ಚ ಕರ್ಷಕೇಣ ವಿನಾಯಕಃ 11೩೧॥॥ 

ವಿವಾಹದ ಮೊದಲು, ಪ್ರಯಾಣಮಾಡುವ ಮೊದಲು, ಅವಶ್ಯವಾಗಿ 
ಗಣಪತಿಯನ್ನು ಪೂಜೆ ಮಾಡಬೇಕು. ಮತ್ತು ಯಾವುದೇ ಕೃಷಿಯನ್ನು ಪ್ರಾರಂಭ 
ಮಾಡುವ ಮೊದಲು ಕೃಷಿಕನು ವಿನಾಯಕನನ್ನು ಪೂಜಿಸಬೇಕು. 

ಪೂಜನೀಯಃ ಪ್ರಯತ್ನೇನ ಕಾರ್ಯಸಿದ್ದಿರ್ಭವಿಷ್ಯತಿ । 

ಪೂಜಕಸ್ಯ ಪ್ರಯತ್ನೇನ ಧನಂ ತಸ್ಯಾಕ್ಷಯಂ ಭವೇತ್‌ 11೩೨11 

ಯಾವುದೇ ಕಾರ್ಯಗಳನ್ನು ಮಾಡುವ ಮೊದಲು ಗಣಪತಿಯನ್ನು ಭಕ್ತಿಯಿಂದ 
ಪೂಜೆ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ಮಾಡುವ ಗಣಪತಿಯ ಪೂಜೆಯಿಂದ 


-85- 


ಗಣೇಶಚತುರ್ಥೀ 


ಎಲ್ಲ ಕಾರ್ಯಗಳು ಸಿದ್ಧಿಸುತ್ತವೆ. ಪೂಜೆ ಮಾಡುವವನ ಭಕ್ತಿಪ್ರಯತ್ನಗಳಿಗೆ 
ಅನುಗುಣವಾಗಿ ಅಕ್ಷಯವಾದ ಸಂಪತ್ತು ಒದಗುತ್ತದೆ. 
ಗಣಪತಿಪೂಜೆಯಿಂದ ವಿವಾಹಯೋಗ 

ವೈಷ್ಣವಾದ್ಯಾಸು ದೀಕ್ಷಾಸು ಆದೌ ಪೂಜ್ಯೋ ಗಣಾಧಿಪಃ । 

ಪತಿಕಾಮಾ ಚ ಭರ್ತಾರಂ ಲಭೇತ್‌ ಸೌಖ್ಯಂ ಸುವಾಸಿನೀ AA 

ವೈಷ್ಠವದೀಕ್ಷೆಯನ್ನು ಪಡೆಯುವ ಮೊದಲು ಗಣಾಧಿಪನನ್ನು ಪೂಜಿಸಬೇಕು. 
ಉತ್ತಮಪತಿ ಬಯಸುವ ಸ್ತ್ರೀಯು ಗಣಪತಿಯನ್ನು ಪೂಜೆ ಮಾಡಬೇಕು. ಹಾಗೆ 
ಮಾಡುವುದರಿಂದ ಸೌಭಾಗ್ಯವತಿಯಾಗಿ ಸುಖವಾಗಿ ಜೀವಿಸುತ್ತಾಳೆ. 

ಗಣಪತಿಪೂಜೆಯ ಮಹಿಮೆ 

ವಿಧವಾ ಪೂಜಯಿತ್ವಾವೈ ವೈಧವ್ಯಂ ನಾsಪ್ಲುಯಾತ್‌ ಕ್ಟಚಿತ್‌ । 

ತಸ್ಮಿನ್‌ ಸಂಪೂಜಿತೇ ವಿಷ್ಣುರೀಶೋ ಭಾನುಸ್ತಥಾ ಹ್ಯುಮಾ TERT 

ವಿಧವೆಯು ಗಣಪತಿಯನ್ನು ಪೂಜೆ ಮಾಡುವುದರಿಂದ ಮುಂದಿನ ಯಾವ 
ಜನ್ಮಗಳಲ್ಲೂ ಅವಳಿಗೆ ವೈಧವ್ಯವು ಬರುವುದಿಲ್ಲ. ಇಂಥ ಗಣಪತಿಯನ್ನು 
ಪೂಜಿಸುವುದರಿಂದ ಮಹಾವಿಷ್ಣು, ಮಹಾರುದ್ರ, ಸೂರ್ಯ, ಪಾರ್ವತಿ ಇವರುಗಳನ್ನು 
ಪೂಜಿಸಿದಂತಾಗುವುದು. 

ಹವ್ಯವಾಹಮುಖಾ ದೇವಾಃ ಪೂಜಿತಾಃ ಸ್ಕರ್ನ ಸಂಶಯಃ । 

ಚಂಡಿಕಾದ್ಯಾ ಮಾತೃಗಣಾಃ ಪರಿತುಷಾ ಭವಂತಿ ಚ 11೩೫11 

ಗಣಪತಿಯನ್ನು ಪೂಜೆ ಮಾಡುವುದರಿಂದ ಅಗ್ನಿ ಮೊದಲಾದ ದೇವತೆಗಳಿಗೆ 
ಸಂತೋಷವಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಚಂಡಿಕೆ ಮೊದಲಾದ 
ಮಾತೃದೇವತೆಗಳೂ ಕೂಡ ಸಂತುಷಾಗುತ್ತಾರೆ. 

ಯ ಇದಂ ಶೃಣುಯಾನ್ನಿತ್ಯಂ ಶ್ರಾವಯೇದ್‌ ವಾ ಸಮಾಹಿತಃ । 

ಸಿದ್ಧ $೦3 ಸರ್ವಕಾರ್ಯಾಣಿ ಸಿದ್ಧಿದಸ್ಯ ಪ್ರಸಾದತಃ WALI 

ಇತಿ ಸ್ಕಾಂದಪುರಾಣೇ ಶ್ರೀಕೃಷ್ಣಯುಧಿಷ್ಠಿರಸಂವಾದೇ 
ವರಸಿದ್ಧಿವಿನಾಯಕವ್ರತಕಥಾ ಸಂಪೂರ್ಣಾ ॥ 


-86- 


ಗಣೇಶಚತುರ್ಥೀ 


ಯಾರು ನಿತ್ಯದಲ್ಲೂ ಗಣಪತಿಯ ಪೂಜೆಯ ಮಹತ್ವವನ್ನು ಸಮಾಧಾನ 
ಚಿತ್ತದಿಂದ ಕೇಳುತ್ತಾನೋ, ಇತರರಿಗಾಗಿ ಪಠಿಸುತ್ತಾನೋ ಅವನಿಗೆ ಎಲ್ಲಾ 
ಕಾರ್ಯಗಳೂ ಕೈಗೂಡುತ್ತವೆ. ಗಣಪತಿಯ ಅನುಗ್ರಹದಿಂದ ಅವನ ಭವಿಷ್ಯ 
ಉಜ್ಜ್ವಲವಾಗುತ್ತದೆ. 
ಇಲ್ಲಿಗೆ ಸೃಂದಪುರಾಣದಲ್ಲಿ ಶ್ರೀಕೃಷ್ಣ ಯುಧಿಷ್ಠಿರಸಂವಾದದಲ್ಲಿ 
ವರಸಿದ್ಧಿವಿನಾಯಕ ವ್ರತಕಥೆಯ ಅನುವಾದ ಮುಕ್ತಾಯವಾಯಿತು. 
ಇ ಬು ಜು ಬು ಬು 
ಚತುರ್ಥಿಯಂದು ಚಂದ್ರದರ್ಶನ ಮಾಡಬಾರದು 
ಮಾಸಿ ಭಾದ್ರಪದೇ ಶುಕ್ಲೇ ಶಿವಲೋಕೇ ಪ್ರಪೂಜಿತಾ । 
ತಸ್ಯಾಂ ಸ್ನಾನಂ ತಥಾ ದಾನಮುಪವಾಸೋತರ್ಚನಂ ತಥಾ । 
ಕ್ರಿಯಮಾಣಂ ಶತಗುಣಂ ಪ್ರಸಾದಾದ್‌ ಯಾತಿ ತಾನ್‌ ನೃಪ॥ 
ಭಾದ್ರಪದಮಾಸದ ಶುಕ್ಲಪಕ್ಚದಲ್ಲಿ ಬರುವ ಚತುರ್ಥಿಯ ದಿವಸ ಗಣಪತಿಯನ್ನು 
ಪೂಜೆ ಮಾಡಬೇಕು. ಅಂದು ಮಾಡುವ ಸ್ನಾನ ದಾನ ಉಪವಾಸ ಅರ್ಚನೆಗಳು 
ನೂರು ಪಟ್ಟು ಫಲವನ್ನು ನೀಡುತ್ತವೆ. 
ಕನ್ಯಾದಿತ್ಯೇ ಚತುರ್ಥ್ಯಾಂ ತು ಶುಕ್ಷೇ ಚಂದ್ರಸ್ಯ ದರ್ಶನಮ್‌ । 
ಮಿಥ್ಯಾ ಭಿದೂಷಣಂ ಕುರ್ಯಾತ್‌ ತಸ್ಮಾತ್‌ ಪಶ್ಯೇನ್ನ ತಂತದಾ॥ 
ಸೂರ್ಯನು ಕನ್ಯಾರಾಶಿಯನ್ನು ಪ್ರವೇಶ ಮಾಡಿದಾಗ ಶುಕ್ಲಪಕ್ಟದ 
ಚತುರ್ಥೀದಿವಸ ಚಂದ್ರನನ್ನು ಕಂಡಾಗ ಸುಳ್ಳು ಅಪವಾದವು ಬರುತ್ತದೆ. ಆದ್ದರಿಂದ 
ಅಂದು ಚಂದ್ರನನ್ನು ನೋಡಬಾರದು. 
ತದ್ದೋಷಶಾಂತಯೇ ಜಾಷ್ಯಂ ವಿಷ್ಣುನೋಕ್ತಂ ಸ್ಯಮಂತಕಮ್‌ । 
ಹಾಗೇನಾದರೂ ಪ್ರಮಾದದಿಂದ ಚಂದ್ರನನ್ನು ನೋಡಿದರೆ ವಿಷ್ಣುವಿನಿಂದ 
ಹೇಳಲ್ಪಟ್ಟ ಸ್ಯಮಂತಕರತ್ನದ ಕಥೆಯನ್ನು ಪಠಿಸಬೇಕು. ಮಂತ್ರ ಹೀಗಿದೆ - 
ಮಂತ್ರಃ - 
ಸಿಂಹಃ ಪ್ರಸೇನಮವಧೀತ್‌ ಸಿಂಹೋ ಜಾಂಬವತಾ ಹತಃ । 
ಸುಕುಮಾರಕ ಮಾ ರೋದೀಸ್ತವ ಹ್ಯೇಷ ಸೃಮಂತಕಃ ॥ 


-87- 


ಗಣೇಶಚತುರ್ಥೀ 


"ಸಿಂಹವು ಪ್ರಸೇನನನ್ನು ಕೊಂದಿತು. ಆ ಸಿಂಹವನ್ನು ಜಾಂಬವಂತನು ಕೊಂದನು. 
ಈ ಸ್ಕಮಂತಕಮಣಿಯು ನಿನಗೇ ಇರಲಿ, ಮಗು ಅಳಬೇಡ' ಎಂಬುದಾಗಿ ತನ್ನ 
ಮಗುವಿಗೆ ಆ ಮಣಿಯನ್ನು ಜಾಂಬವಂತನು ನೀಡಿದನು. 


ಸೇ ಸೇ ಜೇ ೫% 


ಸ್ಕಮಂತಕೋಪಾಖ್ಯಾನಮ್‌ 
ಗಣೇಶವ್ರತವನ್ನು ಆಚರಿಸಲೇಬೇಕು 

ನಂದಿಕೇಶ್ವರಃ - 

ಶೃಣುಷ್ಟೈಕಾಗ್ರಚಿತ್ತಃ ಸನ್‌ ವ್ರತಂ ಗಾಣೇಶ್ವರಂ ಮಹತ್‌ । 

ಚತುರ್ಥ್ಯಾಂ ಶುಕ್ಲಪಕ್ಷೇ ತು ಸದಾ ಕಾರ್ಯಂ ಪ್ರಯತ್ನತಃ 11೧॥ 

ನಂದಿಕೇಶ್ವರನು ಹೇಳುತ್ತಾನೆ - ಸನಕಾದಿ ಮುನಿಗಳೇ! ನಾನು ಹೇಳುವುದನ್ನು 
ಕೇಳಿರಿ. ಏಕಾಗ್ರಮನಸಿನಿಂದ ಈ ಗಣೇಶನ ವ್ರತದ ಮಹಿಮೆಯನ್ನು ಚಿಂತನೆ ಮಾಡಿರಿ. 
ಭಾದ್ರಪದ ಮಾಸದ ಶುಕ್ಗಪಕ್ಷದ ಚತುರ್ಥಿಯಲ್ಲಿಪ್ರಯತ್ನಪೂರ್ವಕವಾಗಿ ಈ ಗಣೇಶ 
ವ್ರತವನ್ನು ಆಚರಣೆ ಮಾಡಬೇಕು. 

ಸನತ್ಕುಮಾರ ಯೋಗೀಂದ್ರ ಯದೀಚ್ಛೇತ್‌ ಶುಭಮಾತ್ಮನಃ | 

ನಾರೀ ವಾ ಪುರುಷೋ ವಾಠಪಿ ಯಃ ಕುರ್ಯಾದ್‌ ವಿಧಿವದ್‌ ವ್ರತಮ್‌॥೨॥ 

ಯೋಗಿವರ್ಯರಾದ ಸನತ್ಕುಮಾರರೇ! ಕೇಳಿರಿ. ಪುರುಷ ಅಥವಾ ಸ್ತ್ರೀ 
ಯಾರಾದರೂ ತಮಗೆ ಕಲ್ಯಾಣವಾಗಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದರೆ 
ವಿಧಿಪ್ರಕಾರವಾಗಿ ಗಣೇಶವ್ರತವನ್ನು ಆಚರಣೆ ಮಾಡಬೇಕು. ಅದರಿಂದ ತಮ್ಮೆಲ್ಲ 
ಬಯಕೆಗಳನ್ನು ಪಡೆದುಕೊಳ್ಳುತ್ತಾರೆ. 

ಮೋಚಯತ್ಯಾಶು ವಿಪ್ರೇಂದ್ರ ಸಂಕಟಾದ್‌ ವ್ರತಿನಂ ಮಹತ್‌ । 

ಅಪವಾದಹರಂ ಚೈವ ಸರ್ವವಿಫ್ಲಪ್ರಣಾಶನಮ್‌ 11೩1 

ವಿಪ್ರೇಂದ್ರರೇ! ಜೀವನದಲ್ಲಿ ಎದುರಾಗುವ ದೊಡ್ಡ ಸಂಕಷ್ಟಗಳೆಲ್ಲವೂ ಈ 
ವ್ರತಾಚರಣೆಯಿಂದ ಪರಿಹಾರವಾಗುತ್ತದೆ. ಅಪವಾದವೂ ಕೂಡ ಪರಿಹಾರವಾಗುತ್ತದೆ. 
ಕ್ಷಣಕ್ಚಣದಲ್ಲಿ ಎದುರಾಗುವ ವಿಘ್ತಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. 


-88- 


ಗಣೇಶಚತುರ್ಥೀ 


ಕಾಂತಾರೇ ವಿಷಮೇ ವಾಠಪಿ ರಣೇ ರಾಜಕುಲೇ5ಥವಾ । 

ಸರ್ವಸಿದ್ಧಿಕರಂ ವಿದ್ಧಿ ವ್ರತಾನಾಮುತ್ತಮಂ ವ್ರತಮ್‌ TET 

ಗೊಂಡಾರಣ್ಯದಲ್ಲಿ, ಭಯಂಕರವಾದ ಯುದ್ಧದಲ್ಲಿ, ಅಥವಾ ರಾಜಕುಲದಲ್ಲಿ 
ಕಷ್ಟಗಳು ಎದುರಾದಾಗ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳಲು ಈ ಗಣಪತಿವ್ರತವನ್ನು 
ಆಚರಣೆ ಮಾಡಬೇಕು. 

ಗಣೇಶವ್ರತದ ಮಹಿಮೆ 

ಗಜಾನನಪ್ರಿಯಂ ಚಾಥ ತ್ರಿಷು ಲೋಕೇಷು ವಿಶ್ರುತಮ್‌ । 

ಅತೋ ನ ವಿದ್ಯತೇ ಬ್ರಹ್ಮನ್‌ ಸರ್ವಸಂಕಷ್ಟನಾಶನಮ್‌ 11೫11 

ಬ್ರಾಹ್ಮಣಶ್ರೇಷ್ಠರೇ। ಈ ಗಣಪತಿವ್ರತವು ಗಣಪತಿಗೆ ಅತ್ಯಂತ ಪ್ರಿಯಕರವಾಗಿದೆ 
ಎಂಬ ವಿಷಯವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲರ 
ಸಂಕಷ್ಟಗಳನ್ನು ಪರಿಹರಿಸುವ ವಿಷಯದಲ್ಲಿ ಈ ವ್ರತ ಬಿಟ್ಟುಮತ್ತೊಂದು ಇರುವುದಿಲ್ಲ. 

ಗಣೇಶವ್ರತದ ಪ್ರಾರಂಭದ ಬಗ್ಗೆ | 

ಸನತ್ಕುಮಾರ: 

ಕೇನ ಚಾದೌ ಪುರಾ ಚೀರ್ಣಂ ಮರ್ತ್ಯಲೋಕೇ ಕಥಂ ಗತಮ್‌ । 

ಏತತ್‌ ಸಮಸ್ತಂ ವಿಸ್ತಾರ್ಯ ಬ್ರೂಹಿ ಗಾಣೇಶ್ದರಂ ಮಹತ್‌ WEN 

ಸನತ್ಕುಮಾರರು ಪ್ರಶ್ಲಿಸುತ್ತಾರೆ - ಈ ಗಾಣೇಶ್ವರವ್ರತವನ್ನು ಮೊದಲು ಯಾರು 
ಪ್ರಾರಂಭ ಮಾಡಿದರು. ಮನುಷ್ಕಲೋಕದಲ್ಲಿ ಹೇಗೆ ಪ್ರಸಿದ್ಧಿಯನ್ನು ಪಡೆಯಿತು ? 
ಇದನ್ನು ವಿಸ್ತಾರವಾಗಿ ಉಪದೇಶಿಸು. 

ನಂದಿಕೇಶ್ವರ: 

ಚಕ್ರೇ ವ್ರತಂ ಜಗನ್ನಾಥೋ ವಾಸುದೇವಃ ಪ್ರತಾಪವಾನ್‌ | 

ಆದಿಷ್ಟೋ ನಾರದೇನೈವ ವೃಥಾ ಲಾಂಛನಮುಕ್ತಯೇ 11೭ 

ನಂದಿಕೇಶ್ವರನು ಉತ್ತರಿಸುತ್ತಾನೆ - ಬೇರಾರೂ ಅಲ್ಲ; ಜಗದೊಡೆಯನಾದ 
ವಸುದೇವ ಸುತನಾದ ಆ ಶ್ರೀಕೃಷ್ಣಪರಮಾತ್ಮನೇ ಈ ವ್ರತವನ್ನು ಮೊಟ್ಟ ಮೊದಲು 


-89- 


ಗಣೇಶಚತುರ್ಥೀ 


ಆಚರಣೆ ಮಾಡಿದನು. ತನಗೆ ಒದಗಿದ ವ್ಯರ್ಥವಾದ ಅಪವಾದವನ್ನು ಪರಿಹಾರ 
ಮಾಡಿಕೊಳ್ಳುವುದಕ್ಕಾಗಿ ನಾರದರಿಂದ ಉಪದೇಶವನ್ನು ಪಡೆದುಕೊಂಡು ಈ ವ್ರತವನ್ನು 
ಆಚರಿಸಿದನು. 


ಸನತ್ಕುಮಾರಃ 

ಷಡ್ಸುಣೈಶ್ವರ್ಯಸಂಪನ್ನ: ಸೃಷ್ಟಿಸಂಹಾರಕಾರಕಃ । 

ವಾಸುದೇವೋ ಜಗದ್ವ್ವಾಪೀ ಪ್ರಾಪ್ತವಾನ್‌ ಲಾಂಛನಂ ಕಥಮ್‌ । 

ಏತದಾಶ್ಚರ್ಯಮಾಖ್ಯಾನಂ ಬ್ರೂಹಿ ತ್ಹಂ ನಂದಿಕೇಶ್ವರ 11೮1 

ಸನತ್ಯುಮಾರರು ಪುನಃ ಪ್ರಶ್ನಿಸುತ್ತಾರೆ- ಆ ಶ್ರೀಕೃಷ್ಣಪರಮಾತ್ಸಮ ಷಡ್ಗುಣೈಶ್ವರ್ಯ 
ಸಂಪನ್ನನಾಗಿದ್ದಾನೆ. ಸೃಷ್ಟಿಸಿತಿಸಂಹಾರಗಳಿಗೆ ಕಾರಣಕರ್ತೃವಾಗಿದ್ದಾನೆ. ಸಮಸ್ತ ಜಗತ್ತಿನಲ್ಲಿ 
ಎಲ್ಲೆಡೆಯೂ ವ್ಯಾಪಿಸಿದ್ದಾನೆ. ಇಂಥವನಿಗೆ ಅಪವಾದವು ಹೇಗೆ ತಾನೇ 


ಪ್ರಾಪ್ತವಾಯಿತು? ಅತ್ಯಂತ ಆಶ್ಚರ್ಯಕರವಾದ ಈ ಕಥೆಯನ್ನು ನಂದಿಕೇಶ್ವರನೇ ನಮಗೆ 
ತಿಳಿಸಿಕೊಡು. 


ನಂದಿಕೇಶ್ವರನಿಂದ ಶ್ರೀಕೃಷ್ಣಚರಿತ್ರೆ 


ನಂದಿಕೇಶ್ವರ: 
ಭೂಮಿಭಾರನಿವೃತ್ಯರ್ಥಂ ವಸುದೇವಸುತಾವುಭೌ 11೯1 
ರಾಮಕೃಷ್ಣಾ ಸಮುತ್ನನೌ ಪದ್ಮನಾಭಫಣೀಶ್ವರೌ । 
ಜರಾಸಂಧಭಯಾತ್‌ ಕೃಷ್ಣೋ ದ್ವಾರಕಾಂ ಸಮಕಲ್ಪಯತ್‌ 11೧೦॥ 


ವಿಶಕರ್ಮಾಣಮಾಹೂಯ ಪುರೀಂ ಹಾಟಕನಿರ್ಮಿತಾಮ್‌ । 


ನಂದಿಕೇಶ್ವರನು ಉತ್ತರಿಸಿದನು - ಭೂಮಿಗೆ ಭಾರಭೂತರಾದ ದೈತ್ಯರನ್ನು 
ಸಂಹಾರ ಮಾಡುವುದಕ್ಕಾಗಿ ಭಗವಾನ್‌ ಮಹಾವಿಷ್ಣುವು ವಸುದೇವಸುತನಾಗಿ 
ಅವತರಿಸಿದನು. ಶೇಷದೇವರು ಬಲರಾಮನಾಗಿ ಅವತರಿಸಿದರು. ಜರಾಸಂಧನ 
ಭಯವನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣಪರಮಾತ್ಮನು ದ್ವಾರಕೆಯನ್ನು 
ವಿಶ್ವಕರ್ಮನ ಮೂಲಕ ನಿರ್ಮಾಣ ಮಾಡಿಸಿದನು. ವಿಶ್ವಕರ್ಮನನ್ನು ಕರೆಸಿ, ಚಿನ್ನದ 
ದ್ವಾರಕಾಪಟ್ಟಣವನ್ನು ನಿರ್ಮಾಣ ಮಾಡಿಸಿದನು. 


-90- 


ಗಣೇಶಚತುರ್ಥೀ 


ತತ್ರ ಷೋಡಶಸಾಹಸ್ರಂ ಸ್ತ್ರೀಣಾಂ ಚೈವ ಶತಾಧಿಕಮ್‌ ele 
ಭವನಾನಿ ಮನೋಜ್ಞಾನಿ ತೇಷಾಂ ಮಧ್ಯೇ ವ್ಯಕಲಯತ್‌ । 
ಪಾರಿಜಾತತರುಂ ಮಧ್ಯೇ ತಾಸಾಂ ಭೋಗಾಯ ಕಲ್ಪಯತ್‌ 11೧೨! 


ಆ ದ್ವಾರಕಾಪಟ್ಟಣದಲ್ಲಿ ಹದಿನಾರುಸಾವಿರದ ನೂರ ಎಂಟು ಪತ್ನಿಯರಿಗೆ 
ಪ್ರತ್ಯೇಕ ಪ್ರತ್ಯೇಕವಾಗಿ ಭವನಗಳನ್ನು ನಿರ್ಮಾಣ ಮಾಡಿಸಿದನು. ಆ ಸ್ತ್ರೀಯರ 
ಸುಖಭೋಗಕ್ಕಾಗಿ ಸ್ವರ್ಗಲೋಕದಿಂದ ಪಾರಿಜಾತ ವೃಕ್ಷವನ್ನು ತಂದು ಸ್ಥಾಪನೆ 
ಮಾಡಿದನು. 

ಯಾದವಾನಾಂ ಗೃಹಾಸ್ತತ್ರ ಷಟ್‌ಪಂಚಶತಕೋಟಯಃ | 

ಅನ್ಯೇsಪಿ ಬಹವೋ ಲೋಕಾ ವಸಂತಿ ವಿಗತಜ್ವರಾಃ 11೧೩1 

ಆ ದ್ವಾರಕಾಪಟ್ಟಣದಲ್ಲಿ ಹನ್ನೊಂದು ಸಾವಿರ ಕೋಟಿ ಯಾದವರ 
ಭವನಗಳಿದ್ದವು. ಅಷ್ಟೇ ಅಲ್ಲದೇ ಇನ್ನೂ ಅನೇಕರು ಅಲ್ಲಿ ನಿಶ್ಚಿಂತೆಯಿಂದ ವಾಸ 
ಮಾಡುತ್ತಿದ್ದರು. | 

ಯತ್ಕಿಂಚಿತ್‌ ತ್ರಿಷು ಲೋಕೇಷು ಸುಂದರಂ ತತ್ರ ದೃಶ್ಯತೇ । 

ಸತ್ರಾಜಿತಪ್ರಸೇನಾಖ್ಯೌ ಪುತ್ರಾವುಗ್ರಸ್ಯ ವಿಶ್ರುತೌ 11೧೪॥ 

ಮೂರು ಲೋಕಗಳಲ್ಲಿ ಯಾವುದೆಲ್ಲವೂ ಸುಂದರವಾದ ವಸ್ತುಗಳಿವೆಯೋ 
ಅವೆಲ್ಲವೂ ದ್ವಾರಾವತಿಯಲ್ಲಿ ಕಾಣಿಸುತ್ತಿದ್ದವು. ಅಲ್ಲಿಯೇ ಉಗ್ರ ಎಂಬ 
ಯಾದವನಿದ್ದನು. ಅವನಿಗೆ ಸತ್ರಾಜಿತ ಹಾಗೂ ಪ್ರಸೇನ ಎಂಬಿಬ್ಬರು ಪ್ರಸಿದ್ಧರಾದ 
ಮಕ್ಕಳು ಇದ್ದರು. 

ಸೂರ್ಯನನ್ನು ಕುರಿತು ಸತ್ರಾಜಿತನ ತಪಸ್ಸು 
ಅಂಭೋಧಿತೀರಮಾಸಾದ್ಯ ತನ್ನನಸ್ಕತಯಾ ಚ ಸಃ । 

ಸತ್ರಾಜಿತಸ್ತಪಸ್ತೇಪೇ ಸೂರ್ಯಮುದ್ವಿಶ್ಶ ಬುದ್ಧಿಮಾನ್‌ 11೧೫ 

ಬುದ್ಧಿವಂತನಾದ ಸತ್ರಾಜಿತನು ಸೂರ್ಯನಾರಾಯಣನ ಅನುಗ್ರಹವನ್ನು 
ಪಡೆಯುವುದಕ್ಕಾಗಿ ಸಮುದ್ರತೀರಕ್ಕೆ ತೆರಳಿ ತಪಸ್ಸನ್ನು ಆಚರಿಸಿದನು. 


ವ್ರತಂ ನಿರಶನಂ ಗೃಹ್ಯ ಸೂರ್ಯಸಂಬದ್ಧಲೋಚನಃ | 
ತತಃ ಪ್ರಸನ್ನೋ ಭಗವಾನ್‌ ಸತ್ರಾಜಿತಪುರಸಸ್ಥಿತಃ 11೧೬(। 
-91- 


ಗಣೇಶಚತುರ್ಥೀ 


ಯಾವುದೇ ಆಹಾರಪದಾರ್ಥಗಳನ್ನು ಸ್ವೀಕರಿಸದೇ ತದೇಕಾಗ್ರದೃಷ್ಟಿಯಿಂದ 
ಸೂರ್ಯನನ್ನೇ ನೋಡುತ್ತಾ ಭಕ್ತಿಯಿಂದ ತಪಸನ್ನು ಆಚರಿಸಿದನು. ಇವನ ತಪಸಿ] 
ಮೆಚ್ಚಿದ ಸೂರ್ಯನು ಸತ್ರಾಜಿತನಿಗೆ ಪ್ರತ್ಯಕ್ಷನಾದನು. 


ಸತ್ರಾಜಿತೋತಪಿ ತುಷ್ಟಾವ ದೃಷ್ಟ್ವಾ ದೇವಂ ದಿವಾಕರಮ್‌ । 

ತೇಜೋರಾಶೇ ನಮಸ್ತೇಆಸ್ತು ನಮಸ್ತೇ ಸರ್ವತೋಮುಖ 11೧೭1 

ಸಾಕ್ಟಾತ್ಕಾರಗೊಂಡ ಸೂರ್ಯನನ್ನು ಸತ್ರಾಜಿತನು ಅತ್ಯಂತಭಕ್ತಿಯಿಂದ ಸ್ತೋತ್ರ 
ಮಾಡಿದನು. ತೇಜಸಿನ ರಾಶಿಯಾದ ನಿನಗೆ ಎಲ್ಲೆಡೆಯೂ ಮುಖವನ್ನು ಹೊಂದಿದ 
ನಿನಗೆ ನನ್ನ ನಮನಗಳು. 


ವಿಶ್ವವ್ಯಾಪಿನ್‌ ನಮಸ್ತೇಆ ಸ್ತು ಹರಿದಶ್ವನಮೋಸಸ್ತು ತೇ। 
ಗ್ರಹರಾಜ ನಮಸ್ತೇತಸ್ತು ನಮಸ್ತೇ ಚಂದ್ರರೋಚಿಷೇ 11೧೮॥ 
ನೀನು ವಿಶ್ವದಲ್ಲೆಲ್ಲೆಡೆಯೂ ವ್ಯಾಪಿಸಿರುವಿ. ಸಕಲ ಗ್ರಹಗಳಿಗೆ ರಾಜನಾಗಿರುವಿ. 
ಚಂದ್ರನಿಗೆ ಕಾಂತಿಯನ್ನು ನೀಡುವವನಾಗಿರುವಿ. ನಿನಗಿದೋ ನನ್ನ ಭಕ್ತಿಯ ನಮನ. 
ಟಿಪ್ಪಣಿ - ಹರಿದಶ್ವ ಎಂದರೆ ಹರಿತ್‌ - ನೀಲ ಹಾಗೂ 
ಪೀತವರ್ಣಗಳಿಂದ ಮಿಶ್ರಿತವಾದ ಅಶ್ವಃ : ಕುದುರೆಗಳುಳ್ಳ ಸೂರ್ಯ ಎಂದರ್ಥ. 
ವೇದತ್ರಯ ನಮಸ್ತೇಆಸ್ತು ಸರ್ವದೇವ ನಮೋಸ್ತು ತೇ। 
ಪ್ರಸೀದ ಪಾಹಿ ದೇವೇಶ ಸಂದೃಷ್ಟ್ವಾ ಮಾಂ ದಿವಾಕರ Teal 
ಮೂರು ವೇದಗಳ ಸ್ವರೂಪನಾಗಿರುವಿ. ಸಕಲ ದೇವತೆಗಳೂ 
ನಿನ್ನಲ್ಲೇ ನೆಲೆಗೊಂಡಿರುವರು. ದೇವಶ್ರೇಷ್ಠನೇ। ನಿನಗೆ ವಂದನೆ. ನನ್ನ ವಿಷಯದಲ್ಲಿ 
ಪ್ರಸನ್ನನಾಗು. ನನ್ನನ್ನು ರಕ್ಷಣೆ ಮಾಡು. ಕೃಪಾದೃಷ್ಟಿಯಿಂದ ನನ್ನನ್ನು ನೋಡು. 
ಇತ್ನಂ ಸಂಸ್ತೂಯಮಾನೋತಸೌ ದೇವದೇವೋ ದಿವಾಕರಃ । 
ಸ್ಥಿಗ್ಗಗಂಭೀರಮಧುರಂ ಸತ್ರಾಜಿತಮುವಾಚ ಸಃ W201 
ಸಕಲ ದೇವತೆಗಳಿಗೂ ದೇವತೆಯಾದ ಆ ದಿವಾಕರನು ಸತ್ರಾಜಿತನಿಂದ 


ಹೀಗೆ ಸ್ತುತಿಸಲ್ಪಟ್ಟನು. ಇಂಪಾದ ಗಂಭೀರವಾದ ಮಧುರವಾದ ಮಾತುಗಳಿಂದ 
ಸತ್ರಾಜಿತನನ್ನು ಕುರಿತು ಹೀಗೆ ಹೇಳಿದನು. 


-92- 


ಗಣೇಶಚತುರ್ಥೀ 


ಸೂರ್ಯಃ - 

ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್‌ ತೇ ಮನಸಿ ವರ್ತತೇ। 

ಸತ್ರಾಜಿತ ಮಹಾಭಾಗ ತುಷ್ಟೋ5ಹಂ ತವ ನಿಶ್ಚಯಾತ್‌ 11೨೧॥॥ 

ಸೂರ್ಯನು ಹೇಳುತ್ತಾನೆ - ಸತ್ರಾಜಿತನೇ! ಮಹಾಭಾಗ್ಯಶಾಲಿಯೇ! ನಿನ್ನ 
ತಪಸಿನ ಆಚರಣೆಯಿಂದ ನನಗೆ ಸಂತೋಷವಾಗಿದೆ. ನಿನ್ನ ಮನಸಿನಲ್ಲಿ ಯಾವ 
ಅಪೇಕ್ಷೆಯಿದೆಯೋ ಅದನ್ನು ಕೇಳು. ನಿಶ್ಚಯವಾಗಿ ನಿನಗೆ ನೀಡುತ್ತೇನೆ. 

ಸತ್ರಾಜಿತ ಕೇಳಿದ ವರ 

ಸತ್ರಾಜಿತಃ 

ಸ್ಕಮಂತಕಮಣಿಂ ದೇಹಿ ಯದಿ ತುಷ್ಟೋಪಸಿ ಭಾಸ್ಕರ | 

ಸತ್ರಾಜಿತನು ಕೇಳುತ್ತಾನೆ - ಓ ಸೂರ್ಯದೇವನೇ! ಒಂದು ವೇಳೆ ನನ್ನ 
ವಿಷಯದಲ್ಲಿ ನೀನು ಪ್ರಸನ್ನನಾಗಿದ್ದರೆ ಸ್ಮಮಂತಕಮಣಿಯನ್ನು ನನಗೆ ನೀಡು. 

ಸೂರ್ಯನಿಂದ ಸ್ಕಮಂತಕಮಣಿಪ್ರದಾನ 


ನಂದಿಕೇಶ್ವರ: 

ದದೌ ತಸ್ಯ ಚ ತದ್‌ರತ್ನಂ ಸ್ವ5ಂಠಾದವತಾರ್ಯ ಸಃ 1೨೨11 

ನಂದಿಕೇಶ್ಚರನು ಹೇಳುತ್ತಾನೆ - 

ಕೂಡಲೇ ಸೂರ್ಯದೇವನು ತನ್ನ ಕಂಠದಲ್ಲಿದ್ದ ಸ್ಕಮಂತಕಮಣಿಯನ್ನು 
ತೆಗೆದು ಸತ್ರಾಜಿತರಾಜನಿಗೆ ನೀಡಿದನು. 

ಭಾಸ್ಕರಃ — 

ಭಾರಾಷ್ಟಕಂ ಶಾತಕುಂಭಂ ಸ್ರವತೇ5ಸೌ ಮಹಾಮಣಿ:ಃ । 

ಶುಚಿಷ್ಠತಾ ಸದಾ ಧಾರ್ಯಂ ರತ್ನಮೇತನ್ಮಹೋತ್ರಮಮ್‌ 11೨೩ಟ1 

ಸತ್ರಾಜಿತನೇ! ಈ ರತ್ನವು ಮಹಾಮಣಿಯೆನಿಸಿದೆ. ಪ್ರತಿನಿತ್ಯವೂ ಎಂಟು ಭಾರ 
ಚಿನ್ನವನ್ನು ನೀಡುತ್ತದೆ. ಅತ್ಯಂತ ಶುಚಿರ್ಭೂತನಾಗಿ ಪರಮಶ್ರೇಷ್ಠವಾದ ಈ ರತ್ನವನ್ನು 
ದೇಹದಲ್ಲಿ ಧಾರಣೆ ಮಾಡಬೇಕು. 


-93- 


ಗಣೇಶಚತುರ್ಥೀ 


ಸತ್ರಾಜಿತ ಕ್ಷಣೇನೈತದಶುಭಂ ಹಂತಿ ಮಾನವಮ್‌ । 
ಇತ್ಯುಕ್ತ್ವಾಂಂತರ್ದಧೇ ದೇವಸ್ತೇಜೋರಾಶಿರ್ದಿವಾಕರಃ 11೨೪॥॥ 


ಸತ್ರಾಜಿತನೇ। ಒಂದು ವೇಳೆ ಶುಚಿರ್ಭೂತನಾಗದೇ ಈ ರತ್ನವನ್ನು ಧಾರಣೆ 
ಮಾಡಿದರೆ ಒಂದು ಕ್ಷಣದಲ್ಲಿಯೇ ಮಣಿಯು ಆ ಮಾನವನನ್ನು ಕೊಲ್ಲುತ್ತದೆ. 
ಹೀಗೆ ಹೇಳಿ ತೇಜೋಮಯಸ್ವರೂಪನಾದ ದಿವಾಕರನು ಕಣ್ಮರೆಯಾದನು. 

ತತ್ಕಂಠರತ್ನಜ್ಜಲಮಾನರೂಪೀ ಪುರೀಂಸ ಕೃಷ್ಣಸ್ಯ ವಿವೇಶ ಸತ್ವರಮ್‌ । 

ದೃಷ್ಟ್ವಾತು ಲೋಕಾ ಮನಸಾ ದಿವಾಕರಂ ಸಂಚಿಂತಯಂತೋಶಸ್ತಮಿತಸ್ವದೃಷ್ಟಯಃ 

ಸೂರ್ಯನು ನೀಡಿದ ಸ್ಕಮಂತಕಮಣಿಯನ್ನು ತನ್ನ ಕಂಠದಲ್ಲಿ ಸತ್ರಾಜಿತನು 
ಧಾರಣೆ ಮಾಡಿದನು. ಇದರಿಂದ ಸೂರ್ಯನಂತೆ ಜಾಜ್ವಲ್ಯಮಾನನಾದನು. 
ಕೃಷ್ಣನ ಪುರಿಯಾದ ದ್ವಾರಾವತಿಗೆ ಆಗಮಿಸಿದನು. ಆ ರತ್ನದ ಪ್ರಭೆಯನ್ನು ಕಂಡ 
ಜನರು ಸತ್ರಾಜಿತನನ್ನು ನೋಡಲಿಕ್ಕಾಗದೇ ಕಣ್ಣುಗಳನ್ನು ಮುಚ್ಚಿಕೊಂಡರು. 
ಸತ್ರಾಜಿತನು ಸಾಕ್ಷಾತ್‌ ಸೂರ್ಯನೇ ಆಗಿರಬಹುದೆಂದು ತಿಳಿದುಕೊಂಡರು. 

ಸ್ಕಮಂತಕಮಣಿಯ ವೈಭವ 
ಸಮಾಗತೋತಯಂ ಹರಿದಶ್ಚದೀಧಿತಿ- 
ರ್ಜನಾರ್ದನಂ ದ್ರಷ್ಟುಮಸಂಶಯೇನ । 
ನಾಯಂ ಸಹಸ್ರಾಂಶುರಿತೀಹ ಲೋಕಾಃ 
ಸತ್ರಾಜಿತೋತ ಯಂ ಮಣಿಕಂಠಭಾಸ್ಟಾನ್‌ WHEN 

ಶ್ರೀಕೃಷ್ಣನ ದರ್ಶನಕ್ಕೆ ಆ ಸೂರ್ಯನೇ ಬಂದಿರಬಹುದೆಂದು ಕೆಲವರು 
ಊಹಿಸಿದರು. ಇನ್ನು ಕೆಲವರು ಪರೀಕ್ಷಿಸಿ ಹೀಗೆಂದುಕೊಂಡರು - ಇವನು 
ಸೂರ್ಯನಲ್ಲ; ಸ್ಕಮಂತಕಮುಣಿಯನ್ನು ಕಂಠದಲ್ಲಿ ಧಾರಣೆ ಮಾಡಿ 
ಸತ್ರಾಜಿತನು ಸೂರ್ಯನಂತೆ ಕಂಗೊಳಿಸುತ್ತಿದ್ದಾನೆ ಎಂದು. 

ಸ್ಕಮಂತಕಂ ಮಹಾರತ್ನಂ ದೃಷ್ಟಾ ಎತೆತ್ರೆಂಠಮಂಡಲೇ | 

ಸ್ಪಹಾಂ ಚಕ್ರೇ ಜಗನ್ನಾಥೋ ನ ಜಹಾರ ಮಣಿಂ ತತಃ 112೭1 


-94- 


ಗಣೇಶಚತುರ್ಥೀ 


ಸತ್ರಾಜಿತನ ಕಂಠದಲ್ಲಿ ಶ್ರೇಷ್ಠವಾದ ಸ್ಕಮುಂತಕಮುಣಿಯನ್ನು 
ಶ್ರೀಕೃಷ್ಣಪರಮಾತ್ಮನು ನೋಡಿದನು. ಮತ್ತು ತನಗೆ ಅದು ಬೇಕು ಎಂಬುದಾಗಿ 
ಅಪೇಕ್ಷೆ ಪಟ್ಟನು. ಆದರೆ ಬಲಾತ್ಕಾರದಿಂದ ಆ ಮಣಿಯನ್ನು ತೆಗೆದುಕೊಳ್ಳಲಿಲ್ಲ. 


ಸತ್ರಾಜಿತನಿಗೆ ಕೃಷ್ಣನ ಭಯ 
ಸತ್ರಾಜಿತೋ ಜಾತಭಯೋ ಯಾಚಯಿಷ್ಯತಿ ಮಾಂ ಹರಿಃ । 
ಪ್ರಸೇನಾಯ ದದೌ ಭ್ರಾತ್ರೇ ಧಾರ್ಯೋರ5ಯಂ ಶುಚಿನಾ ತ್ವಯಾ ॥೨೮॥ 
"ತಾನು ಧರಿಸಿದ ಸ್ಕಮಂತಕಮಣಿಯನ್ನು ಎಲ್ಲಿ ಶ್ರೀಕೃಷ್ಣಪರಮಾತ್ಮನು 
ಕೇಳುತ್ತಾನೋ' ಎಂಬ ಭಯದಿಂದ ಸತ್ರಾಜಿತನು ಅದನ್ನು ತನ್ನ ತಮ್ಮನಾದ ಪ್ರಸೇನನಿಗೆ 
ಕೊಟ್ಟು ಬಿಟ್ಟನು. ಶುಚಿರ್ಭೂತನಾಗಿ ಈ ಮಣಿಯನ್ನು ಧರಿಸು ಎಂದು ಹೇಳಿದನು. 


ಏಕದಾ ಕಂಠದೇಶೇ ತು ಕ್ಲಿಪ್ಹ್ಯಾ ತಂ ಮಣಿಮುತ್ತಮಮ್‌ । 

ಮೃಗಯಾಕ್ರೀಡನಾರ್ಥಾಯ ಯಯೌ ಕೃಷ್ಣೇನ ಸಂಯುತಃ 11೨೯॥ 

ಒಮ್ಮೆ ಪ್ರಸೇನನು ಆ ಸ್ಕಮಂತಕಮಣಿಯನ್ನು ಕಂಠದಲ್ಲಿ ಧರಿಸಿ ಮೃಗಗಳ 
ಬೇಟೆಗಾಗಿ ಶ್ರೀಕೃಷ್ಣನ ಜೊತೆ ಕಾಡಿಗೆ ತೆರಳಿದನು. 

ಅಶ್ವಾರೂಢೋಠ ಶುಚಿಶ್ಚಾಸೌ ಹತಃ ಸಿಂಹೇನ ತತ್‌ಕ್ಷಣಾತ್‌ I 

ರತ್ನಮಾದಾಯ ಸಿಂಹೋರಪಪಿ ಗಚ್ಛನ್‌ ಜಾಂಬವತಾ ಹತಃ TEN 


ಆದರೆ ಅಶುಚಿಯಾಗಿದ್ದನು. ಅಶ್ವಾರೂಢನಾಗಿದ್ದನು. ಈ ಕಾರಣದಿಂದಲೇ 
ಕಾಡಿನಲ್ಲಿದ್ದ ಒಂದು ಸಿಂಹವು ಆ ಪ್ರಸೇನನನ್ನು ಒಂದೇ ಕ್ಷಣದಲ್ಲಿ ಕೊಂದಿತು. 
ಸ್ಕಮಂತಕರತ್ನವನ್ನು ತೆಗೆದುಕೊಂಡು ಹೊರಟಿತು. ಆ ಸಿಂಹವೂ ಕೂಡ 
ಜಾಂಬವಂತನಿಂದ ಆ ಸಿಂಹವನ್ನು ಕೊಂದನು. 


ಜಾಂಬವಂತನಿಗೆ ದೊರಕಿತು ಆ ಮಣಿ 


ನೀತ್ವಾ ಸ ವಿವರೇ ರತ್ನಂ ದದೌ ಪುತ್ರಾಯ ಜಾಂಬವಾನ್‌ । 
ಪುರೀಂ ವಿವೇಶ ಕೃಷ್ಣೋತಪಿ ಸ್ವಃ ಸರ್ವೈಃ ಸಮಾವೃತಃ 11೩೧॥! 


-೦5- 


ಗಣೇಶಚತುರ್ಥೀ 


ಜಾಂಬವಂತನು ಆ ರತ್ನವನ್ನು ತೆಗೆದುಕೊಂಡು ತನ್ನ ಗುಹೆಯೊಳಗೆ 
ಪ್ರವೇಶಿಸಿದನು. ತನ್ನ ಮಗನಿಗೆ ಅದನ್ನು ಕೊಟ್ಟನು. ಶ್ರೀಕೃಷ್ಣಪರಮಾತ್ಮನು ಬೇಟೆಯಾಡಿ 
ತನ್ನ ಪರಿವಾರದ ಜೊತೆ ದ್ವಾರಕೆಗೆ ಹಿಂತಿರುಗಿದನು. 


ಪ್ರಸೇನೋತದ್ಯಾಪಿ ನಾsಯಾತಿ ಹತಃ ಕೃಷ್ಣೇನ ನಿಶ್ಚಿತಮ್‌ । 

ಮಣಿಲೋಭೇನ ಹಾ ಕಷ್ಟಂ ಬಾಂಧವಃ ಪಾಪಿನಾ ಹತಃ 11೩ ೨॥॥ 

ಆದರೆ ಪ್ರಸೇನನು ಇಷ್ಟು ಹೊತ್ತಾದರೂ ಹಿಂತಿರುಗಲಿಲ್ಲ. ಇದನ್ನು ಗಮನಿಸಿ 
ಶ್ರೀಕೃಷ್ಣನೇ ಮಣಿಯ ಆಸೆಯಿಂದ ಪ್ರಸೇನನನ್ನು ನಿಶ್ಚಯವಾಗಿ ಕೊಂದಿದ್ದಾನೆ. ಎಂಥ 
ದುಖಿತಿ ಬಂತು. ಈ ಪಾಪಿಯು ತನ ನ್ನ ಬಂಧುವನ್ನೇ ಕೊಂದುಬಿಟ್ಟನಲ್ಲ. 


ಶ್ರೀಕೃಷ್ಣನಿಗೆ ಮಿಥ್ಯಾಪವಾದ 
ದ್ವಾರಕಾವಾಸಿನಃ ಸರ್ವೇ ಜನಾ ಊಚುಃ ಪರಸ್ಪರಮ್‌ । 
ವೃಥಾ5ಪವಾದಸಂತಪ್ಪಃ ಕೃಷ್ಣೋಠಪಿ ನಿರಗಾಚ್ಚನ್ಸೈಃ 11೩.೩1! 
ಎಂಬುದಾಗಿ ದ್ವಾರಕಾಪಟ್ಟಣದಲ್ಲಿವಾಸ ಮಾಡುತ್ತಿದ್ದ ಎಲ್ಲ ಜನರೂ ಶ್ರೀಕೃಷ್ಣನ 
ಬಗ್ಗೆ ಮಿಥ್ಯಾಪವಾದವನ್ನು ಹಾಕುತ್ತಾ ಪರಸ್ಪರ ಮಾತನಾಡಲು ಪ್ರಾರಂಭಿಸಿದರು. 
ಇದರಿಂದ ನೊಂದ ಶ್ರೀಕೃಷ್ಣನು ಮೆಲ್ಲನೆ ದ್ವಾರಕೆಯಿಂದ ಹೊರಟು ಬಿಟ್ಟನು. 


ಸ್ಕಮಂತಕಮಣಿಯನ್ನು ಹುಡುಕಿದ ಶ್ರೀಕೃಷ್ಣ 


ಸಹೈವ ತೈಸ್ತಥಾರಣ್ಯೇ ದೃಷ್ಟಾ ಶ್ವ ಸಿಂಹೇನ ಪಾತಿತಮ್‌ । 
ಪ್ರಸೇನಂ ವಾಹನಯುತಂ ತತ್ತದಾನುಚರೈರ್ಹರಿಃ 11೩೪॥॥ 


ಯಕ್ಷೇಣ ನಿಹತಂ ದೃಷ್ಟಾ ಕೃಷ್ಣಶರ್ಕ್ಕಬಿಲಂ ಗತಃ । 


ಟವಲ ಣ 


ವಿವೇಶ ds ಸತೇಜಸಾ 11೩೫1 


ಶ್ರೀಕೃಷ್ಣಪರಮಾತ್ಮನು ಅಪವಾದಪರಿಹಾರಕ್ಕಾಗಿ ಯಾದವರೊಂದಿಗೆ ತೆರಳಿ, 
ಪ್ರಸೇನನು ಕುದುರೆಯೊಂದಿಗೆ ಸಿಂಹದಿಂದ ಹತನಾಗಿರುವುದನ್ನು, ಸಿಂಹದ ಪಾದದ 
ಗುರುತುಗಳನ್ನು ಅನುಸರಿಸಿ ಹೋಗಿ ಶ್ರೀಹರಿಯು, ಸಿಂಹವನ್ನು ಕರಡಿಯು 
ಕೊಂದಿದ್ದನ್ನು ಕಂಡನು. ಆ ಕರಡಿಯ ಹೆಜ್ಜೆಯನ್ನು ಹಿಂಬಾಲಿಸಿಕೊಂಡು ತೆರಳಿದಾಗ 
ಒಂದು ಗುಹೆಯು ಸಿಕ್ಕಿತು. (ಆ ಗುಹೆಯ ಹೊರಗೆ ಉಳಿದ ಬಂಧು ಜನರನ್ನು 


-96- 


ಗಣೇಶಚತುರ್ಥೀ 


ನಿಲ್ಲಿಸಿ) ತಾನು ಒಳಹೊಕ್ಕನು. ತನ್ನ ದೇಹದ ತೇಜಸಿನಿಂದಲೇ ಅಂಧಕಾರವನ್ನು ನಾಶ 
ಮಾಡುತ್ತಾ ನೂರು ಯೋಜನ ತೆರಳಿದನು. 


ನಿವಾರಯನ್‌ ದದರ್ಶಾಗ್ರೇ ಪ್ರಾಸಾದಂ ಬದ್ಧಭೂಮಿಕಮ್‌ । 
ತಂ ಕುಮಾರಂ ಜಾಂಬವತೋ ಡೋಲಾಯಾಮಮಿತದ್ಳುತಿಃ  ॥೩೬॥ 


ಮುಂದೆ ರತ್ನನಿರ್ಮಿತವಾದ ಅರಮನೆಯನ್ನು ನೋಡಿದನು. ಅಲ್ಲಿ 
ತೊಟ್ಟಿಲೊಳಗೆ ಮಲಗಿ ನಿದ್ರಿಸುತ್ತಿದ್ದ ಜಾಂಬವಂತನ ಮಗನನ್ನು 
ಅಪರಿಮಿತಕಾಂತಿಯುಳ್ಳ ಶ್ರೀಕೃಷ್ಣನು ಕಂಡನು. 

ಮಾಣಿಕ್ಯಂ ಲಂಬಮಾನಂ ಚ ದದರ್ಶ ಭಗವಾನ್‌ ಹರಿಃ । 

ರೂಪಯೌವನಸಂಪನ್ನಾಂ ಕನ್ಯಾಂ ಜಾಂಬವತೀಂ ಪುನಃ 11೩೭1! 

ಆ ತೊಟ್ಟಿಲಲ್ಲಿ ಸ್ಮಮಂತಕಮಣಿಯು ಜೋತಾಡುತ್ತಿತ್ತು. ಆ ತೊಟ್ಟಿಲನ್ನು 
ತೂಗುತ್ತಿರುವ ಸೌಂದರ್ಯ ಹಾಗೂ ತಾರುಣ್ಯ ಗಳಿಂದ ಕಂಗೊಳಿಸುತ್ತಿದ್ದ 
ಜಾಂಬವಂತನ ಮಗಳನ್ನು ಕೂಡ ಭಗವಾನ್‌ ಶ್ರೀಹರಿಯು ಕಂಡನು. 

ಡೋಲಾಂ ಡೋಲಾಯಮಾನಾಂ ಚ ದದರ್ಶ ಕಮಲೇಕ್ಷಣ: | 

ಮಹಾಂತಂ ವಿಸ್ಮಯಂ ಚಕ್ರೇ ದೃಷ್ಟ್ವಾತಾಂ ಚಾರುಹಾಸಿನೀಮ್‌ ॥ಃ೩೮॥ 

ತೊಟ್ಟಿಲನ್ನು ತೂಗುತ್ತಿರುವ ಸುಂದರವಾದ ನಗುಮುಖದ ಕನ್ಯೆಯನ್ನು ಕಂಡ 
ಕಮಲದ ಕಣ್ಣುಳ್ಳ ಶ್ರೀಕೃಷ್ಣನಿಗೆ ಬಹಳ ಆಶ್ಚರ್ಯವಾಯಿತು. 

"ಸಿಂಹಃ ಪ್ರಸೇನಂ' ಎಂಬ ಶ್ಲೋಕ ಕೇಳಿಸಿತು 

ಡೋಲಾಂ ಡೋಲಾಯಮಾನಾ ಸಾ ಜಗೌ ಗೀತಮಿದಂ ಮುಹುಃ । 

ಸಿಂಹಃ ಪ್ರಸೇನಮವಧೀತ್‌ ಸಿಂಹೋ ಜಾಂಬವತಾ ಹತಃ eal 

ಸುಕುಮಾರಕ ಮಾ ರೋದೀಸ್ತವ ಹೈ ೀಷ ಸ್ಕಮಂತಕಃ | 

ಆ ಜ್‌ ಬಾಲೆಯು ತೊಟ್ಟಿಲನ್ನು ತೂಗುತ್ತಾ ಹೀಗೆ ಪದ್ಯವನ್ನು 
ಹೇಳುತ್ತಿ; ದ್ಗಳು. — ಪ್ರಸೇನಮವಧೀತ್‌ ತಃ ಜಾಂಬವತಾ ಹತಃ 
ಸುಕುಮಾರಕ ಮಾ Sp ಹ್ಯೇಷ ಸ್ಯಮಂತಕಃ' ಓ ಮಗುವೇ ನೀನು ಅಳಬೇಡ. 
ಈ ಸ್ಕಮಂತಕ- ಮಣಿಯು ನಿನಗೆ ಇರಲಿ. ಇದನ್ನು ಪಡೆಯಲು ಸಿಂಹವು ಪ್ರಸೇನನನ್ನು 
ಕೊಂದಿತು. ಆ ಸಿಂಹವನ್ನು ಜಾಂಬವಂತನು ಕೊಂದನು. 


-97- 


ಗಣೇಶಚತುರ್ಥೀ 


ಮದನಜ್ಜ್ವದದಾಹಾರ್ತಾ ದೃಷ್ಟಾ W ತಂ ಕಮಲೇಕ್ಷಣಮ್‌ WYO 
ಹೀಗೆ ಪದ್ಯವನ್ನು ಹೇಳುತ್ತಿದ್ದ ಆ ಬಾಲೆಯು ಕಮಲೇಕ್ಷಣನಾದ ಶ್ರೀಕೃಷ್ಣನನ್ನು 
ಕಂಡು ಕಾಮಜ್ಜರಪೀಡಿತಳಾದಳು. 


ಉವಾಚ ಲಲಿತಾ ಬಾಲಾ ಗಮ್ಯತಾಂ ಗಮ್ಯತಾಮಿತಿ | 
ರತ್ನಂ ಗೃಹೀತ್ವಾವೇಗೇನ ಯಾವಚ್ಚೇತೇ ಸ ಜಾಂಬವಾನ್‌ IYO 


ಕೋಮಲಾಂಗಿಯಾದ ಆ ಬಾಲೆಯು ಶ್ರೀಕೃಷ್ಣನನ್ನು ಕುರಿತು ಹೀಗೆ ಹೇಳಿದಳು- 
ಜಾಂಬವಂತನು ಮಲಗಿರುವಾಗಲೇ ಈ ರತ್ನವನ್ನು ತೆಗೆದುಕೊಂಡು ನೀನು ಬೇಗನೇ 
ಇಲ್ಲಿಂದ ಹೊರಟು ಬಿಡು. 


ಜಾಂಬವಂತನನ್ನು ಯುದ್ಧಕ್ಕೆ ಕರೆದ ಶ್ರೀಕೃಷ್ಣ 
| ಇತ್ಯಾಕರ್ಣ್ಯ ಹಸನ್‌ ಶೌರಿಃ ಶಂಖಂ ದಧ್ದೌ ಪ್ರತಾಪವಾನ್‌ । 
ಆಕರ್ಣ್ಯ ಸಹಸೋತ್ಥಾಯ ಯುಯುಧೇ ಯಕ್ಷರಾಟ್‌ ತತಃ 11೪೨1 


ಪ್ರತಾಪವಂತನಾದ ಶ್ರೀಕೃಷ್ಣನು ಬಾಲೆಯ ಮಾತನ್ನು ಕೇಳಿ ನಗುವವನಾಗಿ 
ಪಾಂಚಜನ್ಯಶಂಖವನ್ನು ಊದಿದನು. ಅದರ ಧ್ವನಿಯನ್ನು ಕೇಳಿದ ಜಾಂಬವಂತನು 
ಕೂಡಲೇ ಎದ್ದು ಯುದ್ಧಮಾಡಿದನು. 


ತಯೋರ್ಯುದ್ಧಮಭೂದ್‌ ಘೋರಂ ಹರಿಜಾಂಬವತೋಸ್ತದಾ । 
ದ್ವಾರಕಾವಾಸಿನಃ ಸರ್ವೇ ಗತಾಸ್ತೇ ಸಪ್ತಮೇ ದಿನೇ IVAW 
ಆಗ ಶ್ರೀಕೃಷ್ಣನಿಗೂ ಜಾಂಬವಂತನಿಗೂ ಭಯಂಕರವಾದ ಯುದ್ಧವೇ 


ನಡೆಯಿತು. ಶ್ರೀಕೃಷ್ಣನ ಜೊತೆ ಆಗಮಿಸಿದ್ದ ದ್ವಾರಕೆಯ ಜನರು ಏಳನೆಯ ದಿವಸದಲ್ಲಿ 
ಹಿಂತಿರುಗಿದರು. 


ಮೃತಂ ಕೃಷ್ಣಂ ನಿರೀಕ್ಷಂತೋ ನಿಸ್ಪಂದಿಗ್ಗಂ ವಿಚಾರ್ಯ ಚ। 
ಪರಲೋಕಕ್ರಿಯಾಂ ಚಕ್ರುಃ ಪುರೇ ತಸ್ಯ ತು ತೇ ತದಾ 11೪೪॥॥ 


ಅನೇಕ ದಿವಸಗಳ ಕಾಲ ಕಾದರೂ ಶ್ರೀಕೃಷ್ಣನು ಬಾರದ್ದನ್ನು ಕಂಡು ಅವನು 
ನಿಶ್ಚಯವಾಗಿ ಮೃತನಾಗಿದ್ದಾನೆಂದು ಭಾವಿಸಿ, ಔರ್ಧ್ವದೈಹಿಕಕ್ರಿಯೆಗಳನ್ನು 
ದಾ _ರಕಾಪಟ್ಟಣದಲ್ಲಿ ಎಲ್ಲಾ ಬಾಂಧವರು ನಡೆಸಿದರು. 


-98- 


ಗಣೇಶಚತುರ್ಥೀ 


೨೧ ದಿವಸಗಳ ಭಯಂಕರ ಯುದ್ಧ 

ಏಕವಿಂಶದ್ದಿನಂ ಯಾವದ್‌ ಬಾಹುಪ್ರಹರಣೋ ವಿಭುಃ । 

ಯುಯುಧೇ ತೇನ ಖುಕ್ಡೇಣ ಯುದ್ಧಕರ್ಮಣಿ ತೋಷಿತಃ 11೪೫। 

ಇಪ್ಪತ್ತೊಂದು ದಿವಸಗಳ ಕಾಲ ವಿಭುವಾದ ಶ್ರೀಕೃಷ್ಣನು ಜಾಂಬವಂತನ ಜೊತೆ 
ಬಾಹುಯುದ್ಧವನ್ನು ಮಾಡಿದನು. ಜಾಂಬವಂತನ ಯುದ್ಧಚಮತ್ಕಾರದಿಂದ ಶ್ರೀಕೃಷ್ಣನು 
ಸಂತುಷ್ಠನಾದನು. 

ಜಾಂಬವಾನ್‌ ಪ್ರಾಕ್ಷನಂ ಸ್ಮೃತ್ವಾ ದೃಷ್ಟ್ವಾ ದೇವಬಲಂ ಮಹತ್‌ । 

ಜಾಂಬವಾನ್‌ ಅಜೇಯೋತಹಂ ಸುರೈಃ ಸರ್ವೇರ್ಯಕ್ಷರಾಕ್ಷನದಾನವೈಃ ॥೪೬॥ 

ಜಾಂಬವಂತನಿಗೆ ಶ್ರೀರಾಮಚಂದ್ರನಲ್ಲಿದ್ದ ಯುದ್ಧಸಾಮರ್ಥ್ಯವು ನೆನಪಾಯಿತು. 
ಆಗ ಶ್ರೀಕೃಷ್ಣನನ್ನು ಕುರಿತು ಹೀಗೆ ಹೇಳಿದನು - ದೇವತೆಗಳು ಯಕ್ಷರು ರಾಕ್ಷಸರು 
ದಾನವರು ಇವರುಗಳಲ್ಲಿ ಯಾರೊಬ್ಬರಿಗೂ ನನ್ನನ್ನು ಗೆಲ್ಲುವ ಶಕ್ತಿಯು ಇರುವುದಿಲ್ಲ. 


ತ್ವಯಾ ಜಿತೋ5ಹಂ ದೇವೇಶ ದೇವಸ್ತ್ರಮಸಿ ನಿಶಿತಮ್‌ । 
ಜ 

ಜಾನೇ ತ್ಚಾಂ ವೈಷ್ಣವಂ ತೇಜೋ ನಾನ್ಯಥಾ ಬಲಮೀದೃಶಮ್‌ 11೪೭।॥ 

ದೇವಶ್ರೇಷ್ಠನೇ! ನೀನು ಮಾತ್ರ ನನ್ನನ್ನು ಯುದ್ಧದಲ್ಲಿ ಗೆದ್ದಿರುವಿ. ನೀನು 
ದೇವಶ್ರೇಷ್ಠನೇ ಆಗಿರುವಿ. ನೀನು ಮಹಾವಿಷ್ಣುವೇ ಆಗಿರುವಿ ಎಂದು ನಾನು 
ತಿಳಿಯುತ್ತೇನೆ. ಬೇರೆ ಯಾರಲ್ಲಿಯೂ ಇಂಥ ಸಾಮರ್ಥ್ಯವನ್ನು ಕಾಣಲು ಸಾಧ್ಯವಿಲ್ಲ. 

ಶ್ರೀಕೃಷ್ಣನಿಗೆ ಶರಣೆಂದ ಜಾಂಬವಂತ 

ಇತಿ ಪ್ರಸಾದ್ಯ ಗೋವಿಂದಂ ದದೌ ಮಾಣಿಕ್ಯಮುತ್ತಮಮ್‌ । 

ಸುತಾಂ ಜಾಂಬವತೀಂ ನಾಮ ಭಾರ್ಯಾರ್ಥಂ ವರವರ್ಣಿನೀಮ್‌ ॥೪೮॥ 

ಹೀಗೆ ಗೋವಿಂದನನ್ನು ಸಂತೋಷವಪಡಿಸಿ, ತನ್ನಲ್ಲಿದ್ದ ಸ್ಕಮಂತಕಮಣಿಯನ್ನು 
ಶ್ರೀಕೃಷ್ಣನಿಗೆ ನೀಡಿದನು. ಮತ್ತು ತನ್ನ ಮಗಳಾದ ಸುಂದರಿಯಾದ ಜಾಂಬವತಿಯ 
ಜೊತೆ ವಿವಾಹ ಮಾಡಿದನು. 

ಪಾಣಿಂ ವೈ ಗ್ರಾಹಯಾಮಾಸ ದೇವದೇವಂ ಚ ಜಾಂಬವಾನ್‌ । 

ಮಣಿಮಾದಾಯ ದೇವೋತಪಿ ಜಾಂಬವತ್ಯಾತಪಿ ಸಂಯುತಃ ॥೪೯॥ 


-99- 


ಗಣೇಶಚತುರ್ಥೀ 


ಜಾಂಬುವಂತನು ಜಾಂಬವತಿಯ ಪಾಣಿಗ್ರಹಣವನ್ನು ದೇವದೇವನೊಂದಿಗೆ 
ಮಾಡಿಸಿದನು. ಶ್ರೀಕೃಷ್ಣನು ಜಾಂಬವತಿಯ ಜೊತೆ ಸ್ವಮಂತಕಮಣಿಯನ್ನು ಕೂಡ 
ತೆಗೆದುಕೊಂಡು ದ್ವಾರಕಾಪಟ್ಟಣಕ್ಕೆ ತೆರಳಿದನು. 


ತದ್‌ವೃತ್ತಾಂತಂ ಸಮಾಚಷ್ಟೇ ದ್ವಾರಕಾವಾಸಿನಾಂ ಸ್ವಯಮ್‌ । 

ಸತ್ರಾಜಿತಸ್ಯ ಮಾಣಿಕ್ಯಂ ದತ್ತವಾನ್‌ ಸಂಸದಿ ಸ್ಥಿತಃ WSO 

ದ್ವಾರಾವತಿಯಲ್ಲಿದ್ದ ಎಲ್ಲ ಯಾದವರಿಗೆ ನಡೆದ ಸಮಾಚಾರವನ್ನು 
ವಿವರಿಸಿದನು. ಸತ್ರಾಜಿತನಿಗೆ ಸ್ಕಮಂತಕಮಣಿಯನ್ನು ಸಭೆಯಲ್ಲಿ ನೀಡಿದನು. 

ಸತ್ಯಭಾಮೆಯ ಜೊತೆಗೆ ವಿವಾಹ 

ಮಿಥ್ಯಾsಪವಾದಸಂಶುದ್ದಿಂ ಪ್ರಾಪ್ತವಾನ್‌ ಮಧುಸೂದನಃ । 

ಸತ್ರಾಜಿತೋಪಿ ಸಂತ್ರಸ್ತಃ ಕೃಷ್ಣಾಯ ಪ್ರದದೌ ಸುತಾಮ್‌ HOI 

ಶ್ರೀಕೃಷ್ಣಪರಮಾತ್ನನು ಮಿಥ್ಯಾಪವಾದವನ್ನು ಹೀಗೆ ಕಳೆದು ಕೊಂಡನು. ಅನಂತರ 
ಸತ್ರಾಜಿತನಿಗೆ ಬಹಳ ದುಃಖವಾಯಿತು. ವ್ಯರ್ಥವಾಗಿ ಶ್ರೀಕೃಷ್ಣನ ಮೇಲೆ ಅಪವಾದವನ್ನು 
ಹೊರಿಸಿಬಿಟ್ಟೆನು. ಇದಕ್ಕಾಗಿ ಶ್ರೀಕೃಷ್ಣನಿಗೆ ಅತ್ಯಂತ ಸಂತೋಷಕರವಾದ ಕಾರ್ಯವನ್ನು 
ಮಾಡಬೇಕೆಂದು ಸಂಕಲಿಸಿದನು. ತನ್ನ ಮಗಳನ್ನೇ ಶ್ರೀಕೃಷ್ಣನಿಗೆ ಧಾರೆಯೆರೆದನು. 

ಸತ್ಯಭಾಮಾಂ ಮಹಾಬುದ್ಧಿಂ ದದೌ ಸರ್ವಗುಣಾನ್ವಿತಾಮ್‌ । 

ಸತ್ಯಭಾಮೆಯು ಅತ್ಯಂತ ಚತುರೆಯೂ, ಎಲ್ಲ ಗುಣಗಳಿಂದ ಕೂಡಿದವಳೂ, 
ಶ್ರೇಷ್ಠ ಸ್ತ್ರೀಯೂ ಆಗಿದ್ದಳು. ಇವಳನ್ನು ಶ್ರೀಕೃಷ್ಣನಿಗೆ ವಿವಾಹ ಮಾಡಿಕೊಟ್ಟನು. 

ಶತಧನ್ವಾನಕ್ರೂರಮುಖಾ ಯಾದವಾ ದುಷ್ಟಮಾನಸಾಃ 11೫೨ 

ಸತ್ರಾಜಿತೇನ ತೇ ವೈರಂ ಚಕ್ರೂ ರತ್ನಾಭಿಲಾಷಿಣಃ । 

ದುರಾತ್ಮಾ ಶತಧನ್ವಾನಪಿ ಗತೇ ಕೃಷ್ಣೇ5ಥ ಪಾಂಡವಾನ್‌ 11೫೩11 

ಶತಧನ್ವಾ, ಅಕ್ರೂರ ಮೊದಲಾದ ಯಾದವರು ಸ್ಕಮಂತಕಮಣಿಯ 
ವಿಷಯದಲ್ಲಿ ಆಸೆಯುಳ್ಳವರಾಗಿ ಕೆಟ್ಟಮನಸ್ಸುಳ್ಳವರಾದರು. ಸತ್ರಾಜಿತನ ವಿಷಯದಲ್ಲಿ 
ದ್ವೇಷವನ್ನು ಮಾಡಿದರು. ಶ್ರೀಕೃಷ್ಣನು ಆ ಸಂದರ್ಭದಲ್ಲಿ ಪಾಂಡವರ ಬಳಿ 
ಹೋಗಿದ್ದನು. 


-100- 


ಗಣೇಶಚತುರ್ಥೀ 


ಸತ್ರಾಜಿತನೂ ಸಹ ಮೃತನಾದ 

ಸತ್ರಾಜಿತಂ ನಿಹತ್ಯಾsಶು ಮಣಿಂ ಜಗ್ರಾಹ ಪಾಪಧೀಃ । 

ಕೃಷ್ಣಸ್ಯ ಪುರತಃ ಸತ್ಯಾ ಸಮಾಚಪ್ಪೇ ವಿಚೇಷ್ಟಿತಮ್‌ TET 

ಪಾಪಬುದ್ಧಿಯ ಶತಧನ್ನನು ಸತ್ರಾಜಿತನನ್ನು ಕೊಂದೇ ಬಿಟ್ಟನು. ಮತ್ತು 
ಮಣಿಯನ್ನು ಅಪಹರಿಸಿದನು. ನಡೆದದ್ದೆಲ್ಲವನ್ನೂ ಸತ್ಯಭಾಮೆಯು ಶ್ರೀಕೃಷ್ಣನ 
ಮುಂದೆ ತಿಳಿಸಿದಳು. 

ಕಪಟನಾಟಕಸೂತ್ರಧಾರಿಯ ತೃಪ್ತಿ 

ಅಂತರ್ಹೃಷ್ಟೋ ಬಹಿಃಕೋಪೀ ಕೃಷ್ಣಃ ಕಪಟನಾಟಕಃ। 

ಬಲದೇವಪುರೋ ವಾಕ್ಯಮುವಾಚ ಧರಣೀಧರಃ Tbr 

ಏನು ನಡೆಯಬೇಕೋ ಅದೇ ನಡೆಯಿತೆಂದು ಶ್ರೀಕೃಷ್ಣನಿಗೆ ಒಳಗೇ 
ಸಂತೋಷವಾಯಿತು. ಆದರೆ ಕಪಟನಾಟಕಸೂತ್ರಧಾರಿಯಾದ ಪರಮಾತ್ಮನು 
ಲೋಕರೀತಿಯಂತೆ ಕೋಪವುಳ್ಳವನಂತೆ ಹೊರಗೆ ಕಾಣಿಸಿದನು. ಬಲರಾಮನ ಮುಂದೆ 
ಧರಣೀಧರನು ಹೀಗೆ ಹೇಳಿದನು. 

ಹತ್ವಾ ಸತ್ರಾಜಿತಂ ದುಷ್ಟೋ ಮಣಿಮಾದಾಯ ಗಚ್ಛತಿ | 

ನಿಹತ್ಯ ಶತಧನ್ಹಾನಂ ಗೃಹೀತ್ವಾ ರತ್ನಮಾವಯೋಃ TEAST 

ದುಷ್ಪನಾದ ಶತಧನ್ನನು ಸತ್ರಾಜಿತನನ್ನು ಕೊಂದಿದ್ದಾನೆ. ಸ್ಯ್ಕಮಂತಕಮಣಿಯನ್ನು 
ಅಪಹಾರ ಮಾಡಿದ್ದಾನೆ. ಆ ಶತಧನ್ವನನ್ನು ಕೊಂದು ಸ್ಕಮಂತಕಮಣಿಯನ್ನು 
ನಾವಿಬ್ಬರೂ ತೆಗೆದುಕೊಳ್ಳಬೇಕಾಗಿದೆ. 

ನಿತ್ಯಭೋಗಂ ಚ ತದ್ರತ್ನಂ ಕರಿಷ್ಯಾವೋತದ್ಯ ನಿಶ್ಚಿತಮ್‌ | 

ಏತಚ್ಛುತ್ವಾ ಭಯತ್ರಸ್ತಃ ಶತಧನ್ಹಾನ ಪಿ ಯಾದವಃ 11೫೭1! 

ಆ ಸ್ಕಮಂತಕಮಣಿಯನ್ನು ನಾವೇ ಇಟ್ಟುಕೊಳ್ಳೋಣ; ಅದರ 
ಉಪಯೋಗವನ್ನು ನಾವೇ ಪಡೆದುಕೊಳ್ಳೋಣ. ಈ ವಿಷಯವನ್ನು ಕೇಳಿದ 
ಯಾದವನಾದ ಶತಧನ್ವನೂ ಕೂಡ ಭಯಗೊಂಡವನಾದನು. 


-101- 


ಗಣೇಶಚತುರ್ಥೀ 


ಅಕ್ರೂರನಿಗೆ ಸ್ಯ್ಕಮಂತಕಮಣಿಪ್ರಾಪ್ತಿ 

ಆಹೂಯಾಕ್ರೂರನಾಮಾನಂ ಮಾಣಿಕ್ಯಂ ಪ್ರದದೌ ಚಸಃ। 

ಆರುಹ್ಯ ವಡವಾಂ ವೇಗಾನ್ನಿರ್ಗತೋ ದಕ್ಷಿಣಾಂ ದಿಶಮ್‌ ISSN 

ಆ ಶತಧನ್ವನು ಕೂಡಲೇ ಅಕ್ರೂರನನ್ನು ಕರೆದನು. ಸ್ಕಮಂತಕಮಣಿಯನ್ನು 
ನೀಡಿದನು. ಕುದುರೆಯನ್ನು ಏರಿ ವೇಗವಾಗಿ ದಕ್ಷಿಣದಿಕ್ಕಿಗೆ ಓಡಿದನು. 

ರಥಸ್ಥಾವನುಗಚ್ಛೇತಾಂ ತದಾ ರಾಮಜನಾರ್ದನ್‌ೌ । 

ಶತಯೋಜನಮಾತ್ರೇಣ ಮಮಾರ ವಡವಾ ತದಾ A 

ಆಗ ಬಲರಾಮ ಹಾಗೂ ಶ್ರೀಕೃಷ್ಣ ಇಬ್ಬರೂ ಕೂಡ ಮತ್ತೊಂದು 
ರಥವನ್ನು ಹತ್ತಿ, ಶತಧನ್ವನ ಬೆನ್ನಟ್ಟಿದರು. ಆಗ ನೂರು ಯೋಜನವನ್ನು ಮಾತ್ರ 
ದಾಟಿದ ಶತಧನ್ಹನ ಕುದುರೆಯು ಆಯಾಸದಿಂದ ಮರಣಹೊಂದಿತು. 

ಪಲಾಯಮಾನೋ ನಿಹತಃ ಕೃಷ್ಣೇನ ಸಪದಾತಿನಾ । 

ರಥಸ್ಫೋ ಬಲದೇವಸ್ತು ಹತೇ ರತ್ನಸ್ಯ ಲೋಭತಃ 11೬ 0॥ 

ಕಾಲು ನಡಿಗೆಯಿಂದಲೇ ಶತಧನ್ನನು ಓಡಲು ಪ್ರಾರಂಭಿಸಿದನು. 
ಶ್ರೀಕೃಷ್ಣನು ರಥದಿಂದ ಇಳಿದು ಕಾಲುನಡಿಗೆಯಲ್ಲೇ ಆ ದುಷ್ಟನನ್ನು ಕೊಂದನು. 
ಬಲರಾಮನು ರಥದಲ್ಲಿಯೇ ಇದ್ದನು. 

ನ ದೃಷ್ಟಂ ತತ್ರ ತದ್ರತ್ನಮಿತ್ಯೂಚೇ ಹರಿರಗ್ರಜಮ್‌ । 

ತದಾಕರ್ಣ್ಯ ಮಹಾರೋಷಾದುವಾಚ ವಚನಂ ಬಲಃ WO 

ಶ್ರೀಕೃಷ್ಣನು ಶತಧನ್ನನ ಬಳಿ ಹುಡುಕಿದನು. ""ಸ್ಯಮಂತಕಮಣಿಯು ಕಾಣಿಸಲಿಲ್ಲ'' 
ಎಂದು ಅಣ್ಣನ ಬಳಿ ಹೇಳಿದನು. ಅದನ್ನು ಕೇಳಿ ಬಲರಾಮನು ಸಿಟ್ಟುಗೊಂಡು 
ಹೀಗೆ ಹೇಳಿದನು. 

ಬಲರಾಮನಿಗೂ ಶ್ರೀಕೃಷ್ಣನಲ್ಲಿ ವಿಶ್ವಾಸವಿಲ್ಲ 

ಕಪಟೀ ತ್ವಂ ಸದಾ ಕೃಷ್ಣ ಲೋಭೀ ಪಾಪೀ ಸುನಿಶ್ಚಿತಮ್‌ | 

ಅರ್ಥಾಯ ಸ್ವಜನಂ ಹಂಸಿ ಕಸ್ತ್ವಾಂ ಬಂಧುಂ ಸಮಾಶ್ರಯೇತ್‌ ॥೬೨॥ 

ಕೃಷ್ಣ! ನೀನು ಕಪಟಿ, ಲೋಭಿ, ಪಾಪಿ, ಹಣಕ್ಕೋಸ್ಕರ ಬಂಧುಜನರನ್ನೂ ಕೂಡ 
ಕೊಲ್ಲುವವನು. ನಿನ್ನನ್ನು ಯಾರು ತಾನೇ ಆಶ್ರಯಿಸುತ್ತಾರೆ ? 


-102- 


ಗಣೇಶಚತುರ್ಥೀ 


ಅನೇಕಶಪಥೈಃ ಕೃಷ್ಣೋ ಬಲದೇವಂ ಪ್ರಸಾದಯತ್‌ । 

ಸ ತು ಧಿಕ್ಕಷ್ಟಮಿತ್ಯುಕ್ತ್ವಾ ಯಯೌ ವೈದೇಹಮಂಡಲಮ್‌ 11೬೩1 

ಅಣ್ಣನಾದ ಬಲರಾಮನಿಗೆ ಅರ್ಥ ಮಾಡಿಸುವುದಕ್ಕಾಗಿ ಶ್ರೀಕೃಷ್ಣನು ಅನೇಕ 
ಶಪಥಗಳನ್ನು ಮಾಡಿದನು. ತಾನು ಆ ಸ್ಕಮಂತಕಮಣಿಯನ್ನು ತೆಗೆದುಕೊಂಡಿಲ್ಲವೆಂದು 
ಆಣೆ ಮಾಡಿದನು. ಆದರೂ ಕೂಡ ಬಲರಾಮನಿಗೆ ಸಮಾಧಾನವಾಗಲಿಲ್ಲ. 
ಶ್ರೀಕೃಷ್ಣನಿಗೆ ಧಿಕ್ಕಾರವನ್ನು ಹೇಳಿ ವಿದರ್ಭದೇಶಕ್ಕೆ ಹೊರಟು ಹೋದನು. 

ದ್ವಾರಕೆಗೆ ಶ್ರೀಕೃಷ್ಣ 

ಕೃಷ್ಣೋರಪಿ ರಥಮಾರುಹ್ಯ ದ್ವಾರಕಾಂ ಪ್ರಯಯೌ ಪುನಃ । 

ತಥೈವೋಚುರ್ಜನಾಃ ಸರ್ವೇ ನ ಸಾಧೀಯಾನಯಂ ಹರಿಃ 11೬೪॥॥ 

ಶ್ರೀಕೃಷ್ಣನೂ ಕೂಡ ರಥವನ್ನು ಹತ್ತಿ ದ್ವಾರಕೆಗೆ ತೆರಳಿದನು. ಆಶ್ಚರ್ಯವೆಂದರೆ 
ಬಲರಾಮನಂತೆ ಆ ಊರಿನ ಜನರೂ ಕೂಡ ಶ್ರೀಕೃಷ್ಣನನ್ನು ಧಿಕ್ಕಾರ ಮಾಡಿದರು. 
ಶ್ರೀಕೃಷ್ಣನು ಸಾತ್ವಿಕನಲ್ಲವೆಂದು ಹೇಳುತ್ತಿದ್ದರು. 

ನಿಷ್ಕಾಸಿತೋ ರತ್ನಲೋಭಾತ್‌ ಜ್ಯೇಷ್ಠಭ್ರಾತಾ ಬಲೋ ಬಲೀ। 

ತಚ್ಛುತ್ವಾ ದೀನವದನಃ ಪಾಪೀಯಾನಿವ ಸಂಸ್ಥಿತಃ 11೬೫ 

ಹಿರಿಯಣ್ಣನಾದ ಬಲರಾಮನನ್ನೇ ಮಣಿಯ ಆಸೆಯಿಂದ ಊರಿನಿಂದ 
ಓಡಿಸಿರುವನು ಎಂದರು. ಜನರ ಅಪವಾದವನ್ನು ಕೇಳಿ ಶ್ರೀಕೃಷ್ಣನು ಪಾಪಿಷ್ಠನಂತೆ 
ಬಾಡಿದ ಮುಖವುಳ್ಳವನಾದನು. 

ಶ್ರೀಕೃಷ್ಣನಿಗೆ ಪುನಃ ಅಪವಾದ 

ವೃಥಾ5 ಭಿಶಾಪಾತ್‌ ಸಂತಪ್ತೋ ಬಭೂವ ಸ ಜಗತ್ಪತಿಃ | 

ಅಕ್ರೂರೋತಪಿ ವಿನಷ್ಕಮ್ಯ ತೀರ್ಥಯಾತ್ರಾ ನಿಮಿತ್ತತಃ 11೬೬॥। 

ಜಗತ್ತತಿಯಾದ ಶ್ರೀಕೃಷ್ಣನು ಪುನಃ ಮಿಥ್ಯಾಪವಾದದಿಂದ 
ಸಂತಾಪಗೊಂಡವನಂತೆ ನಟಿಸಿದನು. ಸ್ವಮಂತಕಮಣಿಯನ್ನು ಹೊಂದಿರುವ 
ಅಕ್ರೂರನಾದರೋ ತೀರ್ಥಯಾತ್ರೆಯ ನೆಪಮಾಡಿಕೊಂಡು ದ್ವಾರಕಾಪಟ್ಟಣವನ್ನು 


ಬಿಟ್ಟು ಹೊರಟನು. 
-103- 


ಗಣೇಶಚತುರ್ಥೀ 


ಕಾಶೀಂ ಗತ್ವಾ ಸುಖೇನಾಸೌ ಯಜನ್‌ ಯಜ್ಞಪತಿಂ ಪ್ರಭುಮ್‌ । 

ತೋಷಮುತ್ತಾದಯಾಮಾಸ ತೇನ ದ್ರವ್ಯೇಣ ಬುದ್ಧಿಮಾನ್‌ 11೬೭1! 

ಬುದ್ಧಿವಂತನಾದ ಅಕ್ರೂರನು ಕಾಶಿಗೆ ಸುಖವಾಗಿ ಹೋಗಿ ಸ್ಯಮಂತಕಮಣಿಯು 
ಕೊಡುವ ಸಂಪತ್ತಿನಿಂದ ಪ್ರಭುವಾದ ಯಜ್ಞಪತಿಯನ್ನು ಅನೇಕ 
ಯಜ್ಞಯಾಗಾದಿಗಳನ್ನು ಮಾಡುವ ಮೂಲಕ ಸಂತೋಷ ಪಡಿಸಿದನು. 

ಕಾಶಿಯಲ್ಲಿ ಮಣಿಯಿಂದ ಸುವೃಷ್ಟಿ 

ಸುರಾಲಯಸಗೃಪ್ಛಶ್ಚಿತೈರ್ನಗರಂ ಸಮಕಲ್ಲಯತ್‌ । 

ನ ದುರ್ಭಿಕ್ಷಂ ನ ವೈ ರೋಗಾ ಈತಯೋ ನ ಚ ವಿಜ್ವರಮ್‌ WLC 

ಸ್ಕಮಂತಕಮಣಿಯು ಕೊಡುತ್ತಿದ್ದ ಸಂಪತ್ತಿನಿಂದ ಅಕ್ರೂರನು ಚಿತ್ರವಿಚಿತ್ರವಾದ 
ಅನೇಕ ದೇವಾಲಯಗಳನ್ನುಳ್ಳ ನಗರವನ್ನು ಕಟ್ಟಿಸಿದನು. ಸ್ಮಮಂತಕಮಣಿಯನ್ನು 
ಇಟ್ಟುಕೊಂಡಿದ್ದರಿಂದ ಅಲ್ಲಿ ದುರ್ಭಿಕ್ಷ ಇರಲಿಲ್ಲ. ಯಾರಿಗೂ ರೋಗಾದಿ ಪೀಡೆಗಳು 
ಇರಲಿಲ್ಲ. ಜ್ವರಾದಿಗಳೂ ಕೂಡ ಬರುತ್ತಿರಲಿಲ್ಲ. 

ಶುಚಿನಾ ಧಾರ್ಯತೇ ತತ್ರ ಮಣಿಃ ಸೂರ್ಯಸ್ಯ ನಿಶ್ಚಿತಮ್‌ । 

ಜಾನನ್ನಪಿ ಹಿ ತತರ್ವಂ ಮಾನುಷಂ ಭಾವಮಾಶ್ರಿತಃ 11೬೯॥ 

ಅಕ್ರೂರನು ಎಂದೆಂದೂ ಶುಚಿರ್ಭೂತನಾಗಿಯೇ ಸ್ಕಮಂತಕಮಣಿಯನ್ನು 
ಧಾರಣೆ ಮಾಡುತ್ತಿದ್ದನು. ಶ್ರೀಕೃಷ್ಣನಿಗೆ ಮಾತ್ರ ಅಕ್ರೂರನ ಬಳಿ ಸ್ಕಮಂತಕಮಣಿಯಿರುವ 
ವಿಚಾರವು ನಿಶ್ಚಯವಾಗಿ ತಿಳಿದಿತ್ತು. ಆದರೂ ತನಗೆ ತಿಳಿಯದವನಂತೆ ಮನುಷ್ಯರಂತೆ 
ನಟನೆ ಮಾಡುತ್ತಿದ್ದನು. 

ಶ್ರೀಕೃಷ್ಣನ ಬಳಿಗೆ ನಾರದರ ಆಗಮನ 


ಲೋಕಾಚಾರಂ ತಥಾ ಮಾಯಾಮಜ್ಞಾನಂ ಚಾತಶ್ರಿತೋ ಯಥಾ । 


ಬಂಧುವೈರಸಮುತ್ನನ್ನಲಾಂಛನಂ ಸಮುಪಸ್ಥಿತಮ್‌ WO 
ವೃಥಾತ ಪವಾದಬಹುಲಂ ಜಾಯಮಾನಂ ಕಥಂ ಹರೇತ್‌ । 
ಇತಿ ಚಿಂತಾತುರಂ ಕೃಷ್ಣಂ ನಾರದಃ ಸಮುಪಸ್ಥಿತಃ IO 


ಲೋಕದ ನಿಯಮದಂತೆ ಮನುಷ್ಯನ ಹಾಗೆ ಅಜ್ಞಾನ ಮಂಕುಕವಿದವನಂತೆ 
ಶ್ರೀಕೃಷ್ಣನು ನಾಟಕ ಮಾಡುತ್ತಿದ್ದನು. ಎಲ್ಲ ಬಂಧುಗಳಿಂದ ತನಗೆ ಅಪವಾದ 


-104- 


ಗಣೇಶಚತುರ್ಥೀ 


ಬಂದಿದೆಯೆಂಬ ಲಾಂಛನವನ್ನು ಹೊಂದಿದ್ದನು. ವ್ಯರ್ಥವಾಗಿ ಬಂದ ಅಪವಾದವನ್ನು 
ಹೇಗೆ ಕಳೆದುಕೊಳ್ಳಬೇಕೆಂದು ವ್ಯಸನ ಪಡುತ್ತಿದ್ದನು. ಇದೇ ಸಂದರ್ಭದಲ್ಲಿ ನಾರದ 
ಮಹರ್ಷಿಗಳು ಅಲ್ಲಿಗೆ ಆಗಮಿಸಿದರು. 

ಗೃಹೀತ್ವಾ ತತೃತಾಂ ಪೂಜಾಂ ಸುಖಾಸನಗತೋತಬ್ರವೀತ್‌ । 

ನಾರದಃ - 

ಕಿಮರ್ಥಂ ಖಿದ್ಯತೇ ದೇವ ಕಿಂ ವಾ ತೇ ಶೋಕಕಾರಣಮ್‌ 11೭೨1 

ಶ್ರೀಕೃಷ್ಣನು ನಾರದರಿಗೆ ಸತ್ಕಾರ ಮಾಡಿದನು. ಅತಿಥಿಪೂಜೆಯನ್ನು ಮಾಡಿದನು. 
ನಾರದರು ಅದೆಲ್ಲವನ್ನೂ ಸ್ವೀಕರಿಸಿ ಹೀಗೆ ಪ್ರಶ್ನಿಸಿದರು. - "ಓ ದೇವನೇ! ಏಕಿಷ್ಟು 
ದುಃಖಪಡುತ್ತಿರುವಿ. ನಿನ್ನ ದುಃಖಕ್ಕೆ ಕಾರಣವೇನು?' 

ಯಥಾವೃತ್ತಂ ಸಮಾಚಷ್ಟೇ ನಾರದಾಯ ಸ ಕೇಶವಃ । 

ಜಾನಾಮಿ ಕಾರಣಂ ದೇವ ಯದರ್ಥಂ ಲಾಂಛನಂ ತವ 11೭೩1! 

ಶ್ರೀಕೃಷ್ಣಮ ನಡೆದ ಎಲ್ಲಘಟನೆಗಳನ್ನೂ ನಾರದರಿಗೆ ತಿಳಿಸಿದನು. ಆಗ ನಾರದರು 
ಹೀಗೆ ಉತ್ತರಿಸಿದರು - "ಯಾವ ನಿಮಿತ್ತದಿಂದ ನಿನಗೆ ಅಪವಾದ ಬಂದಿದೆಯೋ 
ಅದರ ಕಾರಣವನ್ನು ನಾನು ತಿಳಿದಿರುವೆನು'. 

ಮಿಥ್ಯಾಪವಾದಕ್ಕೆ ಚತುರ್ಥೀಚಂದ್ರದರ್ಶನವೇ ಕಾರಣ 

ತ್ವಯಾ ಭಾದ್ರಷದೇ ಶುಕ್ಲೇ ಚತುರ್ಥ್ಯಾಂ ಚಂದ್ರದರ್ಶನಮ್‌ । 

ಕೃತಂ ತೇನ ಸಮುತ್ತನ್ನಂ ಲಾಂಛನಂ ತು ವೃಥ್ಛೆವ ಹಿ 1೭೪॥॥ 

ನೀನು ಭಾದ್ರಪದ ಮಾಸದ ಶುಕ್ನಪಕ್ಸದ ಚತುರ್ಥಿಯ ದಿವಸ 
ಚಂದ್ರದರ್ಶನವನ್ನು ಮಾಡಿರುವಿ. ಆ ಕಾರಣದಿಂದ ನಿನಗೆ ಮಿಥ್ಯಾಪವಾದವು 
ಬಂದೊದಗಿದೆ. 

ವದ ನಾರದ ಮೇ ಶೀಘ್ರಂ ಕೋ ದೋಷಶ್ಚಂದ್ರದರ್ಶನೇ। 

ಕಿಮರ್ಥಂ ತು ದ್ವಿತೀಯಾಯಾಂ ತಸ್ಯ ಕುರ್ವಂತಿ ದರ್ಶನಮ್‌ 11೭೫1! 

ಶ್ರೀಕೃಷ್ಣನು ಪ್ರಶ್ನಿಸಿದನು - ನಾರದ ಮಹರ್ಷಿಗಳೇ! ಶೀಘ್ರವಾಗಿ ಅದರ ಬಗ್ಗೆ 
ನನಗೆ ಹೇಳಿರಿ. ಅಂದು ಚಂದ್ರನನ್ನು ನೋಡಿದರೆ ಯಾವ ದೋಷ ಬರುತ್ತದೆ? 


-105- 


ಗಣೇಶಚತುರ್ಥೀ 


ಮತ್ತು ದ್ವಿತೀಯಾ ದಿವಸ ಚಂದ್ರನನ್ನು ಕಾದು ಕುಳಿತು ಎಲ್ಲರೂ ನೋಡುತ್ತಾರೆ. 
ಇದಕ್ಕೇನು ಕಾರಣ? 


ನಾರದಃ- 

ಗಣನಾಥೇನ ಸಂಶಪ್ತಶ್ಚಂದ್ರಮಾ ರೂಪಗರ್ವಿತಃ । 

ತದ್ದರ್ಶನೇ ನರಾಣಾಂ ಹಿ ವೃಥಾ ನಿಂದಾ ಭವಿಷ್ಯತಿ JEAN] 

ನಾರದರು ಉತ್ತರಿಸಿದರು - ರೂಪದಿಂದ ಅಹಂಕಾರವನ್ನು ಹೊಂದಿದ 
ಚಂದ್ರನಿಗೆ ಗಣಪತಿಯು ಶಾಪವನ್ನು ನೀಡಿದ್ದಾನೆ. ಯಾರು ಆ ದಿವಸ ಚಂದ್ರನನ್ನು 
ನೋಡುತ್ತಾರೋ ಅವರಿಗೆ ನಿಷ್ಕಾರಣವಾಗಿ ಅಪವಾದವು ಬರುತ್ತದೆ. 

ಚಂದ್ರನಿಗೇಕೆ ಇಂಥ ಶಾಪ? 

ಶ್ರೀಕೃಷ್ಣ- 

ಕಿಮರ್ಥಂ ಗಣನಾಥೇನ ಶಪ್ತಶ್ಚಂದ್ರಃ ಸುಧಾಮಯಃ । 

ಇದಮಾಖ್ಯಾನಕಂ ಶ್ರೇಷ್ಠಂ ಯಥಾವದ್‌ ವಕ್ತುಮರ್ಹಸಿ 11೭೭! 

ಶ್ರೀಕೃಷ್ಣನು ಪ್ರಶ್ನಿಸಿದನು - ಮುನಿಯೇ! ಗಣಪತಿಯು ಯಾವ ಕಾರಣದಿಂದ 


ಅಮೃತಕಿರಣವನ್ನು ಸೂಸುವ ಚಂದ್ರನಿಗೆ ಶಾಪವನ್ನು ನೀಡಿದನು. ಈ ಚರಿತ್ರೆಯನ್ನು 
ನನಗೆ ತಿಳಿಸಿರಿ. 


ನಾರದಃ- 

ಗಣಾನಾಮಾಧಿಪತ್ಯೇ ಚ ರುದ್ರೇಣ ವಿಹಿತಃ ಪುರಾ । 

ಅಣಿಮಾ ಮಹಿಮಾ ಚೈವ ಲಫಿಮಾ ಗರಿಮಾ ತಥಾ Ha 

ಪ್ರಾಪ್ತಿಃ ಪ್ರಾಕಾಮ್ಯಮೀಶಿತ್ವಂ ವಶಿತ್ವಂ ಚಾಷ್ಟಸಿದ್ಧಯಃ । 

ಭಾರ್ಯಾರ್ಥಂ ಪ್ರದದೌ ದೇವೋ ಗಣೇಶಸ್ಯ ಪ್ರಜಾಪತಿಃ ILE 

ನಾರದರು ಉತ್ತರಿಸಿದರು - ಮಹಾರುದ್ರದೇವರು ಗಣಪತಿಯನ್ನು ತಮ್ಮೆಲ್ಲ 
ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿದರು. ಆಗ ಬ್ರಹ್ಮದೇವರು ಅಣಿಮಾ, ಮಹಿಮಾ, 
ಲಘಿಮಾ, ಗರಿಮಾ, ಪ್ರಾಪ್ತಿಃ, ಪ್ರಾಕಾಮ್ಯ , ಈಶಿತ್ವ, ವಶಿತ್ವ ಎಂಬ ಅಷ್ನಸಿದ್ದಿಗಳನ್ನು 
ಗಣಪತಿಯ ಹೆಂಡಂದಿರನ್ನಾಗಿ ಮಾಡಿದರು. 


-106- 


ಗಣೇಶಚತುರ್ಥೀ 


ಪೂಜಯಿತ್ವಾ ಗಣಾಧ್ಯಕ್ಷಂ ಸ್ತುತಿಂ ಕರ್ತುಂ ಪ್ರಚಕ್ರಮೇ । 

ಗಜವಕ್ತ ಗಣಾಧ್ಯಕ್ಷ ಲಂಬೋದರ ವರಪ್ರದ 11೮0॥ 

ಎಂಟು ಮಂದಿ ಹೆಂಡತಿಯರನ್ನು ನೀಡಿ ಗಣಾಧ್ಯಕ್ಷನನ್ನು ಸ್ತುತಿಸಲು 
ಪ್ರಾರಂಭಿಸಿದರು. ಬ್ರಹ್ಮದೇವರು ಹೇಳಿದರು- ಓ ಗಜವಕ್ತನೇ! ನೀನು ಗಣಗಳಿಗೆ 
ಅಧ್ಯ ಕ್ಷನಾಗಿರುವಿ. ಲಂಬೋದರನಾಗಿರುವಿ. ಭಕುತರಿಗೆ ಎಲ್ಲ ವರಗಳನ್ನು ನೀಡುವಿ. 


ವಿಘ್ನಾಧಿರಾಜ ದೇವೇಶ ಸ್ಥ ೃಷ್ಟಿಸಂಹಾರಕಾರಕ । 
ಸಂಪೂಜಯೇದ್‌ ಗಣಾಧ್ಯಕ್ಷಂ ಮೋದಕಾದ್ದೆ: ಪ್ರಯತ್ನತಃ WSO 


ಭಲ" ೨ 

ಎಲ್ಲವಿಫ್ಪಗಳನ್ನು ಪರಿಹರಿಸುವುದರಲ್ಲಿ ಅದ್ದಿ ್ವತೀಯನಾಗಿರುವಿ. ಸಮಸ್ತದೇವತೆ- 
ಗಳಿಗೂ ಒಡೆಯನಾಗಿರುವಿ. ಜಗತ್ತಿನ ಸೃಷ್ಟಿ ಮತ್ತು ಸಂಹಾರಗಳಿಗೆ ಕಾರಕನಾಗಿರುವಿ. 
ಇಂಥ ಗಣಪತಿಯನ್ನು ಮೋದಕಾದಿಭಕ್ಷ ;ಥೋಜ್ಯಗಳನ್ನು ಮಾಡಿ ನೈವೇದ್ಯ ಮಾಡುವ 
ಮೂಲಕ ಪ್ರಯತ್ನಪೂರ್ವಕವಾಗಿ ಪೂಜೆ ಮಾಡಬೇಕು. 

ನಿರ್ವಿಪುಕಾ ರ್ಯಕ್ಕೆ ಗಣಪತಿಪೂಜೆ ಮಾಡಲೇಬೇಕು 

ತೇಷಾಂ ಪ್ರಜಾಯತೇ ಸಿದ್ದಿರ್ನಿರ್ವಿಫ್ಲೇನ ನ ಸಂಶಯಃ | 

ಅಸಂಪೂಜ್ಯ ಗಣಾಧ್ಯಕ್ಷಂ ಯೇ ವಾಂಛಂತಿ ಸುರಾಸುರಾಃ nS 

ನಿರ್ವಿಘ್ನವಾಗಿ ಕಾರ್ಯಸಿದ್ಧಿಯು ಆಗಬೇಕೆಂದರೆ ಗಣಪತಿಯನ್ನು ಪೂಜೆ 
ಮಾಡಬೇಕು. ಗಣಪತಿಯನ್ನು ಪೂಜೆ ಮಾಡದೇ ದೇವತೆಗಳಿಗಾಗಲೀ ದೈತ್ಯರಿಗಾಗಲೀ 
ನಿರ್ವಿಘ್ನವಾಗಿ ಕಾರ್ಯಸಿದ್ಧಿಯು ಆಗುವುದಿಲ್ಲ. 

ನ ತೇಷಾಂ ಜಾಯತೇ ಸಿದ್ಧಿಃ ಕಲಕೋಟಿಶತೈರಪಿ । 

ತ್ವದ್‌ಭಕ್ತ್ಯಾ ತು ಗಣಾಧ್ಯಕ್ಸ ವಿಷ್ಣುಃ ಪಾಲಯತೇ ಸದಾ ISA 

ಶತಕೋಟಿಕಲಗಳು ಕಳೆದರೂ ಕಾರ್ಯವು ಆಗುವುದೇ ಇಲ್ಲ. ಆದ್ದರಿಂದ 
ಗಣಾಧ್ಯಕ್ಷನೇ ನಿನ್ನನ್ನು ಎಲ್ಲ ಭಕ್ತರು ಆರಾಧನೆ ಮಾಡಬೇಕೆಂಬುದನ್ನು 
ತೋರಿಸುವುದಕ್ಕಾಗಿಯೇ ಮಹಾವಿಷ್ಣುವೂ ಕೂಡ ನಿನ್ನ ಪೂಜೆಯನ್ನು ಭಕ್ತಿಯಿಂದ 
ಮಾಡಿರುವನು. 

ರುದ್ರೋಠಪಿ ಸಂಹರತ್ಯಾಶು ತ್ವದ್‌ಭಕ್ತೈವ ಸೃಜಾಮ್ಯಹಮ್‌ । 

ಇತ್ನಂ ಸಂಸ್ತೂಯಮಾನೋತಸ್‌ ದೇವದೇವೋ ಗಜಾನನ: 11೮೪॥। 


-107- 


ಗಣೇಶಚತುರ್ಥೀ 


"ನಿನ್ನ ಪೂಜೆಯನ್ನು ಮಾಡಿಯೇ ರುದ್ರನು ಜಗತ್ತಿನ ಸಂಹಾರವನ್ನು 
ಮಾಡುತ್ತಾನೆ. ನಾನೂ ಸಹ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತೇನೆ' ಹೀಗೆ ದೇವದೇವನಾದ 


ಗಣೇಶನು ಬ್ರಹ್ಮದೇವರಿಂದ ಸ್ತುತನಾದನು. 

ಉವಾಚ ಪರಮಪ್ರೀತೋ ಬ್ರಹ್ಮಾಣಂ ಜಗತಾಂ ಪತಿಃ । 

ಜಗತ್ತತಿಯಾದ ಪರಮಪ್ರೀತನಾದ ಗಣೇಶನು ಬ್ರಹ್ಮನನ್ನು ಕುರಿತು ಹೀಗೆ 
ಹೇಳಿದನು. 

ಶ್ರೀಗಣೇಶಃ - 

ವರಂ ಬ್ರೂಹಿ ಪ್ರದಾಸ್ಯಾಮಿ ಯತ್ತೇ ಮನಸಿ ವರ್ತತೇ 11೮೫॥ 

ಗಣೇಶನು ಹೇಳುತ್ತಾನೆ - ಚತುರ್ಮುಖಬ್ರಹ್ಮನೇ! ನಿನ್ನ ಮನಸಿನಲ್ಲಿ ಯಾವ 
ಬಯಕೆಯು ಇದೆಯೋ ಅದನ್ನು ತಿಳಿಸು. ಕೂಡಲೇ ನಿನಗೆ ಅದನ್ನು ವರವಾಗಿ 
ಕೊಡುತ್ತೇನೆ. 

ಚಂದ್ರಲೋಕಕ್ಕೆ ಗಣಪತಿ ಬಂದನು 


ಬ್ರಹ್ಮೋವಾಚ- 
೪ 


ಕ್ರಿಯಮಾಣಾ ಹಿ ಮೇ ಸೃಷಿರ್ನಿರ್ವಿಫ್ನಂ ಜಾಯತಾಂ ಪ್ರಭೋ। 


ಏವಮಸ್ತಿಶಿ ದೇವೋತಸ್‌ ಗೃಹೀತ್ವಾಮೋದಕಾನ್‌ ಕರೇ HELI 
ಸಪ್ತ ಲೋಕಾನ್‌ ಸಮಾಗತ್ಯ ಸ್ವೇಚ್ಛೆಯಾ ಗಗನೇ ಶನೈಃ । 
ಚಂದ್ರಲೋಕಂ ಸಮಾಸಾದ್ಯ ಚಲಿತೋ ಗಣನಾಯಕಃ 11೮೭॥॥ 


ಪ್ರಭೋ! ನಾನು ಮಾಡುವ ಸೃಷ್ಟ್ವಾದಿ ವ್ಯಾಪಾರಗಳು ನಿರ್ವಿಘ್ನವಾಗಿ 
ನೆರವೇರಬೇಕು. ಬ್ರಹ್ಮದೇವರಿಗೆ ಗಣಪತಿಯು "ತಥಾ$ಸ್ತು' ಎಂಬುದಾಗಿ ವರವನ್ನು 
ನೀಡಿದನು. ಅನಂತರ ಮೋದಕಗಳನ್ನು ಕೈಯಲ್ಲಿ ಧರಿಸಿ ಏಳು ಲೋಕಗಳನ್ನು 
ನೋಡುತ್ತಾ, ನಿಧಾನವಾಗಿ ತನ್ನ ಇಚ್ಛಾನುಸಾರವಾಗಿ ಸಂಚಾರ ಮಾಡುತ್ತಾ 
ಚಂದ್ರಲೋಕಕ್ಕೆ ಆಗಮಿಸಿದನು. 
ಅಲ್ಲಿ ಚಂದ್ರನು ಅಪಹಾಸ ಮಾಡಿದನು 


ಅಪಹಾಸಂ ತದಾ ಚಕ್ರೇ ಸೋಮೋ ರೂಪಮದಾನ್ವಿತಃ । 
ತಂ ದೃಷ್ಟ್ವಾ ಕೋಪತಾಮ್ರಾಕ್ಟೋ ಗಣನಾಥಃ ಶಶಾಪ ಹ 11೮೮॥ 


-108- 


ಗಣೇಶಚತುರ್ಥೀ 


ಚಂದ್ರನು ಅತ್ಯಂತ ರೂಪವಂತನಾಗಿದ್ದನು. ನಾನೇ ರೂಪವಂತನೆಂಬ 
ಅಹಂಕಾರವೂ ಕೂಡ ಅವನಲ್ಲಿ ಅಡಗಿತ್ತು. ಲಂಬೋದರನಾದ ಗಣಪತಿಯನ್ನು 
ಕಂಡು ಪರಿಹಾಸ ಮಾಡಿದನು. ಗಣಪತಿಯು ಅದರಿಂದ ಕುಪಿತನಾದನು. ಕಣ್ಣುಗಳನ್ನು 
ಕೆಂಪು ಮಾಡಿಕೊಂಡು ಶಾಪ ನೀಡಿದನು. 

ಸುರೂಪೀ ಚಂದ್ರನಿಗೆ ಗಣಪತಿಯ ಶಾಪ 

ದರ್ಶನೀಯಃ ಸುರೂಪೋ5ಹಂ ಸುಂದರಶ್ಚಾಹಮಿತ್ಯಥ I 

ಗರ್ವಿತೋಶಸಿ ಶಶಾಂಕ ತಂ ಫಲಂ ಪ್ರಾಪ್ಸ್ಯಸಿ ಸತ್ವರಮ್‌ 11೮೯॥ 

ಮೊಲದ ಚಿಹ್ನೆಯುಳ್ಳ ಚಂದ್ರನೇ! ನಾನೇ ಅತ್ಯಂತ ರೂಪವಂತನೆಂದು 
ಸುಂದರನೆಂದು ಅಹಂಕಾರ ಪಡುತ್ತಿರುವಿ. ಈ ಅಹಂಕಾರದ ಫಲವನ್ನು ಸದ್ಯದಲ್ಲಿಯೇ 
ಅನುಭವಿಸುವಿ. 

ಅದ್ಯಪ್ರಭೃತಿ ಲೋಕಾಸ್ಟ್ರಾಂ ನ ಹಿ ಪಶ್ಯಂತಿ ಪಾಪಿನಮ್‌ । 

ಯೇ ಪಶ್ಯಂತಿ ಪ್ರಮಾದೇನ ತ್ವಾಂ ನರಾ ಮೃಗಲಾಂಛನಮ್‌ FO 

ಪಾಪಿಷ್ಠನಾದ ನಿನ್ನನ್ನು ಲೋಕದ ಜನರು ಇನ್ನು ಮುಂದೆ ನೋಡುವುದಿಲ್ಲ. 
ಯಾರಾದರೂ ಪ್ರಮಾದವಶಾತ್‌ ನಿನ್ನನ್ನು ನೋಡಿದರೆ ಮಿಥ್ಯಾಪವಾದದಿಂದ ಅವರು 
ಶಿಕ್ಷೆಯನ್ನು ಅನುಭವಿಸುತ್ತಾರೆ. 

ಮಿಥ್ಯಾಭಿಶಾಪಸಂಯುಕ್ತಾ ಭವಿಷ್ಯಂತೀಹ ತೇ ಧ್ರುವಮ್‌ । 

ಹಾಹಾಕಾರೋ ಮಹಾನ್‌ ಜಾತಃ ಶ್ರುತ್ವಾ ಶಾಪಂ ಚ ಭೀಷಣಮ್‌ ॥೯೧॥ 

ನಿನ್ನನ್ನು ನೋಡಿದ ಜನರು ಮಿಥ್ಯಾಪವಾದಕ್ಕೆ ಭಾಗಿಯಾಗುತ್ತಾರೆ. ಇದು 
ನಿಶ್ಚಯ. ಗಣಪತಿಯು ಹೀಗೆ ಶಾಪಪ್ರದಾನ ಮಾಡಿದ ಮೇಲೆ ಹಾಹಾಕಾರ 
ಉಂಟಾಯಿತು. ಎಂಥಾ ಭಯಂಕರವಾದ ಶಾಪ ಎಂಬ ಧ್ವನಿಗಳು ಕೇಳಿದವು. 

ಚಂದ್ರನ ದುರವಸ್ಥೆ 

ಅತ್ಯಂತಮ್ಸಾನವದನಶ್ಚಂದ್ರೋ ಜಲಮಥಾವಿಶತ್‌ । 

ಕುಮುದೇ ಕೌಮುದೀನಾಥಃ ಸ್ಥಿತಸ್ತತ್ರ ಕೃತಾಲಯಃ 11೯೨॥| 

ಶಪಿತನಾದ ಚಂದ್ರನು ಬಾಡಿದ ಮುಖವುಳ್ಳವನಾಗಿ ನೀರನ್ನು ಪ್ರವೇಶ 
ಮಾಡಿದನು. ಕೌಮುದೀನಾಥನಾದ ಚಂದ್ರನು ಕುಮುದಪುಷದ ದಂಟಿನಲ್ಲಿ 
ಕುಳಿತುಬಿಟ್ಟನು. 


-109- 


ಗಣೇಶಚತುರ್ಥೀ 


ತತೋ ದೇವರ್ಷಿಗಂಧರ್ವಾ ನಿರಾಶೋದ್ವಿಗ್ನಮಾನಸಾಃ । 

ದೇವೇಂದ್ರಂ ಚ ಪುರೋಧಾಯ ಜಗ್ಗುಸ್ಟೇ ತಂ ಪಿತಾಮಹಮ್‌  1೯೩/ 

ಚಂದ್ರನೇ ಇಲ್ಲದೇ ದೇವತೆಗಳಿಗೆ ಯಷಿಗಳಿಗೆ ಗಂಧರ್ವರಿಗೆ ಅತ್ಯಂತ ನಿರಾಶೆ- 
ಯಾಯಿತು. ಕಳವಳಗೊಂಡರು. ಮುಂದೇನು ಮಾಡಬೇಕೆಂದೇ ತೋಚದಾಯಿತು. 
ಇಂದ್ರನನ್ನು ಮುಂದಿಟ್ಟುಕೊಂಡು ಬ್ರಹ್ಮದೇವರ ಬಳಿಗೆ ನಡೆದರು. 

ದೇವಂ ಶಶಂಸುಶ್ಚಂದ್ರಸ್ಯ ಗಣೇಶಸ್ಯ ಚ ಚೇಷ್ಟಿತಮ್‌ । 

ದತ್ತಃ ಶಾಪೋ ಗಣೇಶೇನ ಕಥಯಾಮಾಸುರಾದರಾತ್‌ 11೯೪॥ 

ಸಕಲ ದೇವತೆಗಳು ಭಕ್ತಿಯಿಂದ ಚತುರ್ಮುಖಬ್ರಹ್ಮದೇವರ ಬಳಿ ಚಂದ್ರ ಮತ್ತು 
ಗಣಪತಿಯರ ಪ್ರಸಂಗವನ್ನು ನಿವೇದಿಸಿದರು. ಗಣಪತಿ ನೀಡಿದ ಶಾಪದ ವೃತ್ತಾಂತವನ್ನು 
ತಿಳಿಸಿದರು. 

ಗಣೇಶಶಾಪವಿಮೋಚನೆಗೆ ಪರಿಹಾರ 


ವಿಚಾರ್ಯ ಭಗವಾನ್‌ ಬ್ರಹ್ಮಾ ತಾನ್‌ ಸುರಾನಿದಮಬ್ರವೀತ್‌ । 

ಗಣೇಶಶಾಪೋ ದೇವೇಂದ್ರ ನ ಶಕ್ಯತೇ ಕೇನ ವಾಠನ್ಯಥಾ HEH 

ಚತುರ್ಮುಖಬ್ರಹ್ಮದೇವರು ಆಲೋಚನೆ ಮಾಡಿ ದೇವತೆಗಳಿಗೆ ಹೀಗೆ 
ಹೇಳಿದರು - ದೇವೇಂದ್ರನೇ। ಗಣೇಶನ ಶಾಪವನ್ನು ಪರಿಹರಿಸಲು ಯಾರಿಗೂ 
ಸಾಧ್ಯವಿಲ್ಲ. 

ಕರ್ತುಂ ರುದ್ರೇಣ ನ ಮಯಾ ವಿಷ್ಣುನಾ ಚಾಪಿ ನಿಶ್ಚಿತಮ್‌ । 

ತಮೇವ ದೇವದೇವೇಶಂ ವ್ರಜಧ್ಧಂ ಶರಣಂ ಸುರಾಃ 1೯೬॥ 

ನನಗಾಗಲೀ ರುದ್ರನಿಗಾಗಲೀ ವಿಷ್ಣುವಿಗಾಗಲೀ ಶಾಪವನ್ನು ಪರಿಹರಿಸಲಾಗದು. 
ಆದ್ದರಿಂದ ಆ ಗಣಪತಿಯನ್ನೇ ನೀವು ಶರಣು ಹೊಂದಿರಿ. 

ಟಿಪ್ಪಣಿ- ಶಾಪನೀಡಿರುವ ದೇವತೆಯೇ ಪರಿಹಾರವನ್ನು ಸೂಚಿಸಲಿ ಎಂಬ 
ದೃಷ್ಟಿಯಿಂದ ಬ್ರಹ್ಮದೇವರು ದೇವತೆಗಳಿಗೆ ಗಣಪತಿಯ ಬಳಿಗೇ ತೆರಳುವಂತೆ 
ಹೇಳಿದರು ಎಂದರ್ಥ ಮಾಡಿಕೊಳ್ಳಬೇಕು. 


-110- 


ಗಣೇಶಚತುರ್ಥೀ 


ಸಏವ ಶಾಪಮೋಕ್ಷಂ ಚ ಕರಿಷ್ಯತಿ ನ ಸಂಶಯಃ | 
ದೇವಾಃ - 


ಕೇನೋಪಾಯೇನ ವರದೋ ಗಜವಕ್ತ್ರೋ ಗಣೇಶ್ವರ: 11೯೭1 

ಪಿತಾಮಹ ಮಹಾಪ್ರಾಜ್ಞತದಸ್ಮಾಕಂ ವದ ಪ್ರಭೋ। 

ಆ ಗಣಪತಿಯೇ ತಾನು ನೀಡಿದ ಶಾಪವನ್ನು ಪರಿಹರಿಸುತ್ತಾನೆ. ಈ 
ವಿಷಯದಲ್ಲಿ ಸಂಶಯ ಬೇಡ - ಎಂಬುದಾಗಿ ಬ್ರಹ್ಮದೇವರು ಹೇಳಿದರು. ದೇವತೆಗಳು 
ಕೇಳುತ್ತಾರೆ - ಯಾವ ಉಪಾಯದಿಂದ ಗಜಮುಖಧಾರಿಯಾದ ಗಣೇಶ್ವರನು 
ನಮಗೆ ವರಪ್ರದನಾಗುವನು; ಮಹಾಪ್ರಾಜ್ಲರಾದ ಪ್ರಭುವಾದ ಪಿತಾಮಹರೇ ಆ 
ಸೂಕ್ಷ್ಮವನ್ನು ನಮಗೆ ತಿಳಿಸಿರಿ. 


ಪಿತಾಮಹಃ - 

ಚತುರ್ಥ್ಯಾಂ ದೇವದೇವೋ5ಸ್‌ ಪೂಜನೀಯ: ಸದೈವ ಹಿ 11೯೮1 

ಚತುರ್ಥಿಯ ದಿವಸ ದೇವತೆಗಳಿಗೂ ದೇವನಾದ ಈ ಗಣಪತಿಯನ್ನು 
ಭಕ್ತಿಯಿಂದ ಪೂಜೆಗೈಯಬೇಕು. 


ಗಣೇಶಚತುರ್ಥಿಯ ವಿಧಿ-ವಿಧಾನ 

ಕೃಷ್ಣಪಕ್ಷೇ ವಿಶೇಷೇಣ ನಕ್ತಂ ಕುರ್ಯಾಚ್ಚತದ್‌ವ್ರತಮ್‌ । 
ಅಪೂಪೈರ್ಫ್ಯತಸಂಯುಕ್ತೈರ್ಮೋದಕ್ಕೆಃ ಪರಿತೋಷಯೇತ್‌ aa] 

ವಿಶೇಷವಾಗಿ ಕೃಷ್ಣಪಕ್ಷದಲ್ಲಿ ಗಣಪತಿವ್ರತವನ್ನು ಆಚರಿಸಬೇಕು. ತುಪ್ಪದಿಂದ 
ಮಾಡಲ್ಪಟ್ಟ ಅಪೂಪ ಹಾಗೂ ಮೋದಕಗಳನ್ನು ನೈವೇದ್ಯ ಮಾಡಿ 
ಸಂತೋಷಪಡಿಸಬೇಕು. 

ಮಧುರಾನ್ನಂ ಹವಿಷ್ಯಂ ಚ ಸ್ವಯಂ ಭುಂಜೀತ ವಾಗ್ಯತಃ । 

ಸ್ವರ್ಣರೂಪಂ ಗಣೇಶಸ್ಯ ದಾತವ್ಯಂ ಬ್ರಾಹ್ಮಣಾಯ ಚ 11೧೦೦॥ 

ವ್ರತವನ್ನು ಆಚರಿಸುವವನು ಮಧುರವಾದ ಶುಚಿಯಾದ ಆಹಾರವನ್ನೇ 
ಸ್ವೀಕರಿಸಬೇಕು. ಮೌನಿಯಾಗಿರಬೇಕು. ಚಿನ್ನದ ಗಣಪತಿಯ ಪ್ರತಿಮೆಯನ್ನು 
ಬ್ರಾಹ್ಮಣನಿಗೆ ದಾನ ಮಾಡಬೇಕು. 


-111- 


ಗಣೇಶಚತುರ್ಥೀ 


ಶಕ್ತ್ಯಾಚ ದಕ್ಷಿಣಾಂ ದದ್ಯಾದ್‌ ವಿತ್ತಶಾಠ್ಯಂ ನ ಕಾರಯೇತ್‌ । 
ಏವಂಶುತೆ ವತೇ ಸರ್ವೇ ಪೈಷಯನ್‌ ಗೀಷ್ತತಿಂ ಸುರಾಃ 11೧೦೧॥॥ 


ಅನಿಂ 

ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ಅಂದಮಾತ್ರಕ್ಕೆ ವಿತ್ತಶಾಠ್ಯವನ್ನು ಎಂದೂ 
ಮಾಡಬಾರದು. ಚತುರ್ಮುಖಬ್ರಹ್ಮದೇವರ ಈ ಮಾತುಗಳನ್ನು ಕೇಳಿ ಗಣಪತಿ 
ವ್ರತವನ್ನು ಮಾಡಿಸಲು ಬೃಹಸತ್ಯಾಚಾರ್ಯರಿಗೆ ದೂತರ ಮೂಲಕ ಆಹ್ವಾನವನ್ನು 
ನೀಡಿದರು. 


ಚಂದ್ರನಿಂದ ಗಣೇಶಚತುರ್ಥಿಯ ಆಚರಣೆ 

ಸ ಗತ್ವಾಕಥಯಾಮಾಸ ಚಂದ್ರಾಯ ಬ್ರಹ್ಮಣೋದಿತಮ್‌ । 

ವ್ರತಂ ಚಕ್ರೇ ತತಶ್ಚಂದ್ರೋ ಯಥೋಕ್ತಂ ಬ್ರಹ್ಮಣಾ ಪುರಾ 11೧೦೨॥ 

ಆ ಬೃಹಸತ್ಯಾಚಾರ್ಯರು ಚಂದ್ರನ ಬಳಿ ತೆರಳಿದರು. ಬ್ರಹ್ಮನು ತಿಳಿಸಿದ್ದನ್ನು 
ಚಂದ್ರನಿಗೆ ತಿಳಿಸಿದರು. ಬ್ರಹ್ಮನು ಹೇಳಿದ ಕ್ರಮದಲ್ಲಿಯೇ ಗಣೇಶವ್ರತವನ್ನು ಚಂದ್ರನು 
ಮಾಡಿದನು. 

ಆವಿರ್ಬಭೂವ ಭಗವಾನ್‌ ಗಣೇಶೋ ವ್ರತತೋಷಿತಃ 11೧೦೩1 

ಈ ವ್ರತದಿಂದ ಗಣಪತಿಗೆ ಸಂತೋಷವಾಯಿತು. ಚಂದ್ರನೆದುರು 
ಪ್ರತ್ಯಕ್ಷನಾದನು. 

ತಂ ಕ್ರೀಡಮಾನಂ ಗಣನಾಯಕಂ ಚ 

ದೃಷ್ಟ್ವಾತು ತುಷ್ಟಾವ ಕಲಾನಿಧಾನಮ್‌ । 
ತ್ವಂ ಕಾರಣಂ ಕಾರಣಕಾರಣಾನಾಂ 
ವೇತ್ತಾರಸಿ ವೇದ್ಯಂ ಚ ವಿಭೋ ಪ್ರಸೀದ 11೧೦೪॥ 
ಕ್ರೀಡಾದಿಗುಣಯುಕ್ತನಾದ ಗಣಪತಿಯನ್ನು ಕಂಡ ಚಂದ್ರನಿಗೆ ಬಹಳ 
ಸಂತೋಷವಾಯಿತು. ನೀನು ಜಗತ್ತಿಗೆ ಕಾರಣನಾಗಿರುವಿ. ಕಾರಣ ಮತ್ತು 
ಅಕಾರಣಗಳೆರಡನ್ನೂ ತಿಳಿದಿರುವಿ. ಸ್ವಾಮಿಯೇ! ನಿನಗೆ ನನ್ನ ಭಕ್ತಿಯ ನಮಸ್ಕಾರಗಳು. 


-112- 


ಗಣೇಶಚತುರ್ಥೀ 


ಪ್ರಸೀದ ದೇವೇಶ ಜಗನ್ನಿವಾಸ 
ಗಣೇಶ ಲಂಬೋದರ ವಕ್ರತುಂಡ । 
ವಿರಿಂಚಿನಾರಾಯಣಪೂಜ್ಯಮಾನ 
ಕ್ಹಮಸ್ವಮೇ ಗರ್ವಕೃತಂ ಚ ಹಾಸ್ಕಮ್‌ 


ಕಮಸ್ವ್ಯ 1೧೦೫ 


ದೇವತೆಗಳಿಗೂ ನೀನು ಈಶನಾಗಿರುವಿ. ಲಂಬೋದರನಾಗಿರುವಿ. 
ವಕ್ರತುಂಡನಾಗಿರುವಿ. ಚತುರ್ಮುಖ, ನಾರಾಯಣ ಮೊದಲಾದವರಿಂದಲೂ 
ಪೂಜ್ಯನಾಗಿರುವಿ. ಅಹಂಕಾರದಿಂದ ನಾನು ಮಾಡಿದ ಅಪಹಾಸ್ಯವನ್ನು ಕ್ಷಮಿಸು. 
ಯೇ ತ್ವಾಮಸಂಪೂಜ್ಯ ಗಣೇಶ ನೂನಂ 
ವಾಂಛಂತಿ ಮೂಢಾಃ ಸುಕೃತಾಂ ಪ್ರಸಿದ್ಧಿಮ್‌ [ 
ತೇ ದೇವ ನಷಾ ಿ ಹಿ ಭವಂತಿ ತಸ್ಯ 
ಜ್ಞಾತೋ ಮಯಾ ತೇ ಸಕಲಃ ಪ್ರಭಾವಃ 11೧೦೬॥ 


ಯಾರು ನಿನ್ನನ್ನು ಪೂಜೆ ಮಾಡುವುದಿಲ್ಲವೋ, ಕೇವಲ ತಮ್ಮ ಅಪೇಕ್ಸೆಗಳು 
ಈಡೇರಬೇಕೆಂದು ಬಯಸುವರೋ, ಅವರೆಲ್ಲರೂ ದೌರ್ಭಾಗ್ಯಶಾಲಿಗಳು. ಅವರು 
ಸಂಪೂರ್ಣ ನಾಶವನ್ನೇ ಹೊಂದುತ್ತಾರೆ. ದೇವನೇ! ನಿನ್ನ ಪ್ರಭಾವವನ್ನು ಚೆನ್ನಾಗಿ 
ಅರಿತಿರುವೆನು. 
ಟಿಪ್ಪಣಿ - ಅನೇಕರು ದೇವರ ಎದುರು ಹೋಗಿ ಯಾವುದೇ ರೀತಿ 
ಆರಾಧನೆ ಮಾಡದೇ ಅಪೇಕ್ಷೆಗಳನ್ನಷ್ಟೇ ಕೇಳುತ್ತಾರೆ. ಅಂಥವರು ಈ ಶ್ಲೋಕ 
ಓದಿ ಎಚ್ಚೆತ್ತುಕೊಳ್ಳಬೇಕು. 
ಯೇ ಚಾಪ್ರದಾಸೀನರತಾಸ್ತು ಪಾಪಾಃ 
ತೇ ಯಾಂತಿ ವಾಸಂ ನರಕೇ ಸದೈವ | 
ಹೇರಂಬ ಲಂಬೋದರ ಮೇ ಕ್ಷಮಸ್ವ 
ದುಶ್ಟೇಷ್ಠಿತಂ ತತ್‌ ಕರುಣಾಸಮುದ್ರ 1೧೦೭॥ 


ಯಾರು ನಿನ್ನನ್ನು ಪೂಜೆ ಮಾಡಲು ಉದಾಸೀನ ಮಾಡುತ್ತಾರೋ ಅವರು 
ನಿತ್ಯದಲ್ಲಿಯೂ ನರಕವನ್ನೇ ಹೊಂದುತ್ತಾರೆ. ದಯಾಸಮುದ್ರನೇ! ನನ್ನ ಈ ಕೆಟ್ಟ 
ಕೆಲಸವನ್ನು ಕ್ಷಮೆ ಮಾಡು. 


-113- 


ಗಣೇಶಚತುರ್ಥೀ 


ಟಿಪ್ಪಣಿ - ಚಂದ್ರನು ಗಣಪತಿಗಿಂತಲೂ ಉತ್ತಮದೇವತೆ ಆಗಿದ್ದಾನೆ. 
ನಮ್ಮ ಪರವಾಗಿ ಪ್ರಾರ್ಥಿಸುತ್ತಾನೆಂದಷ್ಟೇ ತಿಳಿಯಬೇಕು. ಅಥವಾ 
ಅಂತರ್ಯಾಮಿಯಾದ ವಿಶ್ವಂಭರನಲ್ಲಿ ಪ್ರಾರ್ಥಿಸುತ್ತಾನೆಂದು ತಿಳಿಯಬೇಕು. 
ಏವಂ ಸಂಸ್ತೂಯಮಾನೋಃಸೌ ಚಂದ್ರೇಣಾಥ ಗಜಾನನಃ । 
ಗಣೇಶಃ- 
ತುಷ್ಟೋ5ಹಂ ತವ ದಾಸ್ಯಾಮಿ ಯಥೇಚ್ಛಸಿ ವರಂ ತವ 11೧೦೮॥ 
ಹೀಗೆ ಚಂದ್ರನಿಂದ ಸ್ತುತಿಸಲ್ಪಟ್ಟ ಗಣೇಶನು ಪ್ರಸನ್ನನಾಗಿ ಹೀಗೆ ಹೇಳುತ್ತಾನೆ - 
ಚಂದ್ರನೇ! ನಿನ್ನ ವಿಷಯದಲ್ಲಿ ನಾನು ಪ್ರಸನ್ನನಾಗಿರುವೆನು. ಯಾವ ವರವನ್ನು 
ಅಪೇಕ್ಷಿಸುವಿಯೋ ಅದನ್ನು ನೀಡುತ್ತೇನೆ. 
ಚಂದ್ರನಿಗೆ ನೀಡಿದ್ದ ಶಾಪಕ್ಕೆ ಪರಿಹಾರ 
ತತೋ ಬ್ರಹ್ಮಾದಯಃ ಸರ್ವೇ ಸಮಾಜಗ್ಯುರ್ಭಯಾರ್ದಿತಾಃ । 
ವಿಶಾಪಂ ಕುರು ದೇವೇಂದುಂ ಪ್ರಾರ್ಥಯಾಮೋ ವಯಂ ತವ ॥೧೦೯॥ 
ಅನಂತರ ಭಯಗೊಂಡವರಂತೆ ಬ್ರಹ್ಮಾದಿದೇವತೆಗಳು ಚಂದ್ರನ ದುರವಸ್ಥೆಯ 
ಪರಿಹಾರಕ್ಕಾಗಿ ಗಣಪತಿಯ ಬಳಿ ಆಗಮಿಸಿದರು. ಚಂದ್ರನ ಶಾಪವನ್ನು 
ಪರಿಹರಿಸಬೇಕೆಂದು ಗಣಪತಿಯನ್ನು ಪ್ರಾರ್ಥಿಸಿದರು. 
ವಿಶಾಪಮಕರೋಚ್ಚಂದ್ರಂ ಕಮಲಾಸನಗೌರವಾತ್‌ । 
ಶುಕ್ಲಪಕ್ಷೇ ಚತುರ್ಥ್ಯಾಂ ತು ಯೇ ಪಶ್ಯಂತಿ ಸದೈವ ಹಿ 1೧೧೦॥ 
ಎಲ್ಲ ದೇವತೆಗಳ ಪ್ರಾರ್ಥನೆಯಂತೆ ಚತುರ್ಮುಖಬ್ರಹ್ಮದೇವರ 
ವಿಷಯದಲ್ಲಿರುವ ಗೌರವಭಾವದಿಂದ ಚಂದ್ರನ ಶಾಪವನ್ನು ಗಣೇಶನು ಪರಿಹಾರ 
ಮಾಡಿದನು. ಮತ್ತು ಚಂದ್ರನಿಗೆ ಹೀಗೆ ಹೇಳಿದನು. ಶುಕ್ಲಪಕ್ಚದ ಚತುರ್ಥಿಯ ದಿವಸ 
ಯಾರು ನಿನ್ನನ್ನು ನೋಡುವರೋ ಅವರಿಗಷ್ಟೇ ಪಾಪವು ಬರಲಿ. 
ಮಿಥ್ಯಾಪವಾದಮಾವರ್ಷಂ ಪ್ರಾಪ್ಯಂತೀಹ ನ ಸಂಶಯಃ । 
ಮಾಸಾದೌ ಪೂರ್ವಮೇವ ತ್ವಾಂ ಯೇ ಪಶ್ಯಂತಿ ಸದಾ ಜನಾಃ ॥೧೧೧॥ 
ಒಂದು ವರ್ಷಕಾಲ ಮಿಥ್ಯಾಪವಾದವನ್ನು ಹೊಂದುತ್ತಾರೆ. ಆದರೆ ದ್ವಿತೀಯಾ 
ದಿವಸ ನಿನ್ನನ್ನು ನೋಡಿ ನಮಿಸಿದರೆ ಅವರ ಅಪವಾದವು ಪರಿಹಾರವಾಗುತ್ತದೆ. 


-114- 


ಗಣೇಶಚತುರ್ಥೀ 


ಚತುರ್ಥ್ಯಾಂ ಶುಕ್ಲಪಕ್ಟಸ್ಯ ತೇಷಾಂ ದೋಷೋ ನ ಜಾಯತೇ । 

ತದಾಪ್ರಭೃತಿ ಲೋಕೋಠಯಂ ದ್ವಿತೀಯಾಯಾಂ ಕೃತಾದರಃ ॥೧೧೨॥ 

ಶುಕ್ಲಪಕ್ಚದ ಚತುರ್ಥಿಯ ದಿವಸ ಚಂದ್ರದರ್ಶನ ಮಾಡಿದ ದೋಷವನ್ನು 
ಕಳೆದುಕೊಳ್ಳುತ್ತಾರೆ. ಹೀಗೆ ಶಾಪವನ್ನು ನಿವೃತ್ತಿ ಮಾಡಿದ ಮೇಲೆ, ಲೋಕದ ಜನರೆಲ್ಲರೂ 
ಅಂದಿನಿಂದ ದ್ವಿತೀಯಾಚಂದ್ರದರ್ಶನವನ್ನು ನೋಡುವ ವಿಷಯದಲ್ಲಿ 
ಆದರವುಳ್ಳವರಾದರು. 

ಪುನರೇವ ತು ಪಪ್ರಚ್ಚಕಲಾವಾನ್‌ ಗಣನಾಯಕಮ್‌ । 

ಕೇನೋಪಾಯೇನ ದೇವೇಶ ಪೂಜ್ಯೋ ಭವಸಿ ತದ್ವದ IOAN 

ಚಂದ್ರನು ಪುನಃ ಗಣಪತಿಯನ್ನು ಕೇಳಿದನು. ಯಾವ ವಿಧಾನದಿಂದ ನಿನ್ನನ್ನು 
ಪೂಜೆ ಮಾಡಬೇಕೆಂದು ತಿಳಿಸು. 

ಗಣೇಶಚತುರ್ಥಿ ರೋಹಿಣಿ ಇದ್ದರೆ ಮಹಾಫಲ 

ಗಣೇಶಃ - 

ಸದಾ ಕೃಷ್ಣಚತುರ್ಥ್ಯಾಂ ತು ಮೋದಕಾದ್ಯೆ 1 ಪ್ರಪೂಜ್ಯ ಮಾಮ್‌ । 

ರೋಹಿಣ್ಯಾ ಸಹಿತಂ ಮಾಂ ಚ ಸಮಭ್ಯರ್ಚ್ಯ ವಿಧಾನತಃ 1೧೧೪॥ 

ಯಥಾಶಕ್ತಿ ಚ ಮದ್ರೂಪಂ ಸ್ಪರ್ಣೇನ ಪರಿಕಲ್ಪಿತಮ್‌ । 

ದದ್ಯಾದ್‌ ದ್ವಿಜಾಯ ಭಕ್ತ್ಯಾಚ ಕಥಾಂ ಶ್ರುತ್ವಾ ವಿಧಾನತಃ 11೧೧೫ 

ಗಣೇಶನು ಉತ್ತರಿಸಿದನು - ಕೃಷ್ಣಪಕ್ಸದ ಚತುರ್ಥಿಯ ದಿವಸ 
ರೋಹಿಣೀನಕೃತ್ರದಲ್ಲಿ ಮೋದಕ ಮೊದಲಾದವುಗಳನ್ನು ಮಾಡಿ, ವಿಧಿಪ್ರಕಾರವಾಗಿ 
ನನ್ನ ಪೂಜೆಯನ್ನು ಮಾಡಬೇಕು. ಯೋಗ್ಯತಾನುಸಾರವಾಗಿ ನನ್ನ ಸುವರ್ಣದ 
ಪ್ರತಿಮೆಯನ್ನು ನಿರ್ಮಾಣ ಮಾಡಿ, ವಿಧಿಪ್ರಕಾರವಾಗಿ ಭಕ್ತಿಯಿಂದ ಬ್ರಾಹ್ಮಣನಿಗೆ 
ದಾನವನ್ನು ನೀಡಬೇಕು. ನನ್ನ ಚರಿತ್ರೆಯನ್ನು ಕೇಳಬೇಕು. 

ಒಂದು ಮುಖ್ಯಪ್ರಮೇಯ 

ಕೃಷ್ಣಪಕ್ಷದ ಚತುರ್ಥಿಯಂದು ಸಂಕಷ್ಟಚತುರ್ಥೀಯನ್ನು ಆಚರಿಸುತ್ತಾರೆ. ಆ 

ಸಂದರ್ಭದಲ್ಲಿಗಣಪತಿಯನ್ನು ಪೂಜಿಸುತ್ತಾರೆ. ಆದರೆ ಸಂಕಷ್ಟಚತುರ್ಥಿಪೂಜೆಯನ್ನು 


-115- 


ಗಣೇಶಚತುರ್ಥೀ 


ಮಾಡಬಾರದೆಂದು ಸ್ಪಷ್ಠವಾಗಿ ಹರಿಕಥಾಮೃತಸಾರದಲ್ಲಿ ಶ್ರೀಜಗನ್ನಾಥದಾಸರು 
ತಿಳಿಸಿದ್ದಾರೆ - '` 


ಶಂಕರಾತ್ಮಜ ದೈತ್ಯರಿಗತಿಭಯಂಕರಗತಿಗಳೀಯಲೋಸುಗ 

ಸಂಕಟಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು 

ಮಂಕುಗಳ ಮೋಹಿಸುವೆ, ಚಕ್ರದರಂಕಿತನೆ ದಿನದಿನದಿ ತೃತ್ರದ- 

ಪಂಕಜಕೆರಗಿ ಬಿನ್ನಯಿಸುವೆನು ಪಾಲಿಪುದು ಎಮ್ಮ! 

ಸದಾ ತಸ್ಯ ಕರಿಷ್ಯಾಮಿ ಸಂಕಷ್ಠಸ್ಯ ನಿವಾರಣಮ್‌ । 

ಭಾದ್ರಶುಕ್ನಚತುರ್ಥ್ಯಾಂ ತು ಮೃಣ್ಣಯೀ ಪ್ರತಿಮಾ ಶುಭಾ 11೧೧೬ 

ನಿತ್ಯದಲ್ಲಿಯೂ ಅವನ ಎಲ್ಲಕಷ್ಟಗಳನ್ನು ಪರಿಹಾರ ಮಾಡುತ್ತೇನೆ. ಭಾದ್ರಪದ 
ಮಾಸದ ಶುಕ್ಕಪಕ್ಷದ ಚತುರ್ಥಿಯ ದಿವಸ ನನ್ನನ್ನು ಮಣ್ಣಿನ ಪ್ರತಿಮೆಯನ್ನು ಮಾಡಿ 
ಪೂಜೆ ಮಾಡಬೇಕು. 


ಹೇಮಾಭಾವೇ ತು ಕರ್ತವ್ಯಾ ನಾನಾಪುಷ್ಟೈಃ ಪ್ರಪೂಜಯೇತ್‌ । 


ಎಳ ದ್‌ 
ಬ್ಯ್ರಾಹಣಾನ್‌ ಭೋಜಯೇತ್‌ ಪಶಾಜಾಗರಂ ಚ ವಿಶೇಷತಃ ॥೧೧೭1॥ 
ಅಳ್ತಾ ಚ ಜ 


ಸುವರ್ಣಪ್ರತಿಮೆ ಮಾಡಲು ಶಕ್ತಿ ಇಲ್ಲದಿದ್ದ ಪಕ್ಷದಲ್ಲಿ ಅನೇಕ ವನಪುಷ್ಪಗಳನ್ನು 
ತಂದು ಪೂಜೆ ಮಾಡಬೇಕು. ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ರಾತ್ರಿಯ 
ಕಾಲ ಜಾಗರಣೆಯನ್ನು ಮಾಡಬೇಕು. 


ಸ್ಥಾಪಯೇದವ್ರಣಂ ಕುಂಭಂ ಧಾನ್ಯಸ್ಯೋಪರಿ ಶೋಭಿತಮ್‌ । , 


ಯಥಾಶಕ್ತಿ ತು ಮದ್ರೂಪಂ ಶಾತಕುಂಭೇನ ನಿರ್ಮಿತಮ್‌ 11೧೧೮॥ 
ಧಾನ್ಯದ ಮೇಲೆ ಛಿದ್ರವಲ್ಲದ ಶುದ್ಧವಾದ ಕಲಶವನ್ನಿಡಬೇಕು. ಚಿನ್ನದಿಂದ 
ನಿರ್ಮಿತವಾದ ಪ್ರತಿಮೆಯನ್ನು ಅಲ್ಲಿಡಬೇಕು. 


ಗಣಪತಿಯನ್ನು ಪೂಜಿಸುವ ವಿಧಾನ 
ವಸ್ತದ್ಧಯಸಮಾಚ್ಛನ್ನಂ ಮೋದಕಾದ್ಯೈ: ಪ್ರಪೂಜ್ಯ ಮಾಮ್‌ । 
ರಕ್ತಾಂಬರಧರೋ ಮರ್ತ್ಯೋ ಬ್ರಹ್ಮಚರ್ಯವು್ರತಃ ಶುಚಿಃ 11೧೧೯॥ 


-116- 


ಗಣೇಶಚತುರ್ಥೀ 


ಎರಡು ವಸ್ತ್ರಗಳನ್ನು ಪ್ರತಿಮೆಗೆ ಹೊದ್ದಿಸಬೇಕು. ಮೋದಕಾದಿಗಳನ್ನು 
ಖುನಿ ಎ 
ಸಮರ್ಪಿಸಬೇಕು. ಕೆಂಪುಬಟ್ಟೆಯನ್ನುಟ್ಟು ಬ್ರಹ್ಮಚರ್ಯವ್ರತದಲ್ಲಿದ್ದು ಮಾನವನು 
ಪರಿಶುದ್ಧನಾಗಿ ಗಣಪತಿಯನ್ನು ಪೂಜಿಸಬೇಕು. 

ರಾಜತಸ್ಯ ತುರೂಪಂಮೇ ಯಥಾಶಕ್ತಿ ವಿನಿರ್ಮಿತಮ್‌ । 

ವಸ್ತಂ ಶಿವಪ್ರಿಯಾಯೇತಿ ಗಣೇಶಾಯೋಪವಸ್ತಕಮ್‌ 1೧೨೦॥ 

ಈ ಫಿ 

ಚಿನ್ನದ ಪ್ರತಿಮೆಯನ್ನು ಮಾಡಿಸಲು ಸಾಧ್ಯವಾಗದಿದ್ದರೆ ಬೆಳ್ಳಿಯ 
ಪ್ರತಿಮೆಯನ್ನಿಟ್ಟು ಶಕ್ಕನುಸಾರವಾಗಿ ಪೂಜಿಸಬೇಕು. "ಶಿವಪ್ರಿಯಾಯ ನಮಃ' ಎನ್ನುತ್ತಾ 
ಗಣೇಶನಿಗೆ ವಸ್ತ್ರವನ್ನು, "ಗಣೇಶಾಯ ನಮಃ' ಎನ್ನುತ್ತಾ ಉತ್ತರೀಯವನ್ನು 
ಹೊದಿಸಬೇಕು. 

ಗಂಧಂ ಲಂಬೋದರಾಯೇತಿ ಪುಷ್ಪಂ ಸಿದ್ದಿಪ್ರದಾಯಿನೇ । 

ಧೂಪಂ ಗಜಮುಖಾಯೇತಿ ದೀಪಂ ಮೂಷಿಕಗಾಮಿನೇ 11೧೨೧॥ 

"ಲಂಬೋದರಾಯ ನಮಃ' ಎಂದು ಹೇಳಿ ಗಂಧವನ್ನು ಸಮರ್ಪಿಸಬೇಕು. 
"ಸಿದ್ಧಿಪ್ರದಾಯಿನೇ ನಮಃ' ಎನ್ನುತ್ತಾ ಪುಷ್ಪವನ್ನೂ, "ಗಜಮುಖಾಯ ನಮಃ' ಎನ್ನುತ್ತಾ 
ಧೂಪವನ್ನೂ ಸಮರ್ಪಿಸಬೇಕು. ಹಾಗೂ "ಮೂಷಿಕಗಾಮಿನೇ ನಮಃ' ಎಂದು 
ದೀಪವನ್ನು ಹಚ್ಚಬೇಕು. 

ವಿಘ್ನನಾಥಾಯ ನೈವೇದ್ಯಂ ಫಲಂ ಸರ್ವಾರ್ಥದಾಯಿನೇ । 

ತಾಂಬೂಲಂ ಕಾಮರೂಪಾಯ ದಕ್ಷಿಣಾಂ ಧನದಾಯ ಚ 11೧೨೨॥॥ 

"ವಿಘ್ನನಾಥಾಯ ನಮಃ' ಎನ್ನುತ್ತಾ ನೈವೇದ್ಯವನ್ನೂ, "ಸರ್ವಾರ್ಥದಾಯಿನೇ 
ನಮಃ' ಎನ್ನುತ್ತಾ ಫಲವನ್ನೂ, "ಕಾಮರೂಪಾಯ ನಮಃ' ಎಂದು ಹೇಳಿ 
ತಾಂಬೂಲವನ್ನೂ, "ಧನದಾಯ ನಮಃ' ಎಂದು ಉಚ್ಚರಿಸಿ ದಕ್ಷಿಣೆಯನ್ನು 
ಸಮರ್ಪಿಸಬೇಕು. 

ಇಕ್ಬುದಂಡೈರ್ಮೋದಕ್ಕೆಶ್ಚ ಹೋಮಂ ಕುರ್ಯಾಚ್ಚ ನಾಮಭಿಃ । 

ವಿಸರ್ಜನಂ ತತಃ ಕುರ್ಯಾತ್‌ ಸರ್ವಸಿದ್ದಿಪ್ರದಾಯಕಮ್‌ 11೧೨೩ಟ 


-117- 


ಗಣೇಶಚತುರ್ಥೀ 


ನಾಮಗಳನ್ನು ಪಠಿಸುತ್ತಾ ಕಬ್ಬು, ಮೋದಕಗಳಿಂದ ಹೋಮವನ್ನು ಮಾಡಬೇಕು. 
ನಂತರ ಸರ್ವಸಿದ್ಧಿದಾಯಕನ ಮೂರ್ತಿಯನ್ನು ವಿಸರ್ಜಿಸಬೇಕು. 

ಏವಂ ಮಾಂ ಪೂಜ್ಯ ವಿಘ್ನೇಶಂ ಕಥಾಂ ಶ್ರುತ್ವಾ ವಿಧಾನತಃ । 

ಮಂತ್ರೇಣಾನೇನ ತತ್ಸರ್ವಂ ಬ್ರಾಹ್ಮಣಾಯ ಪ್ರದಾಪಯೇತ್‌ ॥೧೨೪॥ 

ಈ ಕ್ರಮದಲ್ಲಿ ವಿಫ್ಟೇಶನಾದ ನನ್ನನ್ನು ಪೂಜೆ ಮಾಡಬೇಕು. ನನ್ನ ಚರಿತ್ರೆಯನ್ನು 
ಕೇಳಬೇಕು. ಮುಂದೆ ಹೇಳುವ ಮಂತ್ರದಿಂದ ಬ್ರಾಹ್ಮಣನಿಗೆ ದಾನ ಮಾಡಬೇಕು. 

ಗಣಪತಿಯಲ್ಲಿ ಮಾಡಬೇಕಾದ ಪ್ರಾರ್ಥನೆ 

ದಾನೇನಾನೇನ ದೇವೇಶ ಪ್ರೀತೋ ಭವ ಗಣೇಶ್ಚರ। 

ಸರ್ವತ್ರ ಸರ್ವದಾ ದೇವ ನಿರ್ವಿಘ್ನಂ ಕುರು ಸರ್ವದಾ 11೧೨೫॥ 

ದೇವಶ್ರೇಷ್ಠನಾದ ಗಣಪತಿಯೇ! ನಾನು ಮಾಡುತ್ತಿರುವ ದಾನದಿಂದ ನೀನು 
ಪರಿತುಷ್ಠನಾಗು. ನನ್ನೆಲ್ಲ ಕಾರ್ಯಗಳ ವಿಘ್ಠವನ್ನು ಪರಿಹಾರ ಮಾಡು. 

ಮಾನೋನ್ನತಿಂ ಚ ರಾಜ್ಯಂ ಚ ಪುತ್ರಪೌತ್ರಾನ್‌ ಪ್ರದೇಹಿ ಮೇ । 

ಗಾಶ್ಚಧಾನ್ಯಂ ಚ ವಾಸಾಂಸಿ ದದ್ಯಾತ್‌ ಸರ್ವಂ ಸ್ಪಶಕ್ಕಿತಃ 11೧೨೬॥| 

ನನಗೆ ಉನ್ನತ ಗೌರವವನ್ನು ನೀಡು; ರಾಜ್ಯವನ್ನು ನೀಡು; ಮಕ್ಕಳು-ಮೊಮಕ್ತಳನ್ನು 
ನೀಡು ಎಂದು ಪ್ರಾರ್ಥಿಸಬೇಕು. ಹಸುಗಳನ್ನು ಧಾನ್ಯಗಳನ್ನು ಬಟ್ಟೆಗಳನ್ನು (ಬದುಕಲು 
ಆವಶ್ಯಕವಾದ ಎಲ್ಲ ಸಂಪತ್ತುಗಳನ್ನು) ಯಥಾಶಕ್ತಿ ದಾನ ಮಾಡಬೇಕು. 

ದತ್ತ್ವಾ ತು ಬ್ರಾಹ್ಮಣೇಭೃಶ್ಚಸ್ವಯಂ ಭುಂಜೀತ ವಾಗೃತಃ। 

ಮೋದಕಾಪೂಪಮಧುರಂ ಲವಣಕ್ಷಾರವರ್ಜಿತಮ್‌ 1೧೨೭ಟ 

ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಊಟವನ್ನು ಬಡಿಸಿ, ಅನಂತರ ತಾನು 
ಮೋದಕ, ಅಪೂಪ, ಸಿಹಿಪದಾರ್ಥಗಳಿಂದ ಕೂಡಿದ, ಉಪ್ಪುಖಾರಗಳಿಂದ 
ರಹಿತವಾದ ಭೋಜನವನ್ನು ಮಾಡಬೇಕು. 


-118- 


ಗಣೇಶಚತುರ್ಥೀ 


ಗಣಪತಿಪೂಜಾಫಲ 

ಏವಂ ಕರೋತಿ ಯಶ್ಚಂದ್ರ ತಸ್ಯಾಹಂ ಸರ್ವದಾ ಜಯಮ್‌ । 

ಸಿದ್ಧಿಂ ಚ ಧನಧಾನ್ಯಂ ಚ ದದಾಮಿ ವಿಪುಲಾಂ ಪ್ರಜಾಮ್‌ N೨೮ 

ಚಂದ್ರನೇ! ಯಾರು ಈ ಕ್ರಮದಲ್ಲಿ ಪೂಜೆಯನ್ನು ಮತ್ತು ವ್ರತವನ್ನು ಅನುಷ್ಠಾನ 
ಮಾಡುತ್ತಾನೋ ಅವನಿಗೆ ಎಲ್ಲಾಕಾರ್ಯದಲ್ಲಿ ಜಯವು ಲಭಿಸುತ್ತದೆ. ಧನಧಾನ್ಯಗಳು 
ಅಭಿವೃದ್ಧವಾಗುತ್ತವೆ. ವಂಶಾಭಿವೃದ್ಧಿಯು ಆಗುತ್ತದೆ. 

ಇತ್ಯುಕ್ತ್ವಾನಂತರ್ದಧೇ ದೇವೋ ವಿಫ್ನ್ಲರಾಜೋ ವಿನಾಯಕಃ । 

ತದ್ವತಂ ಕುರು ಕೃಷ್ಣತ್ವಂ ತತಃ ಸಿದ್ದಿಮವಾಪ್ಪಸಿ 1೧೨೯॥॥ 

ಗಣಪತಿಯು ಚಂದ್ರನಿಗೆ ಹೀಗೆ ವರವನ್ನು ನೀಡಿ ಅದೃಶ್ಯನಾದನು. ಶ್ರೀಕೃಷ್ಣನೇ! 
ನೀನೂ ಕೂಡ ಈ ವ್ರತವನ್ನು ಆಚರಿಸು. ಇದರಿಂದ ನಿನ್ನ ಮನೋಭಿಲಾಷೆಯು 
ನೆರವೇರುತ್ತದೆ. 

ನಾರದೇನೈವಮುಕ್ತಶ್ಚವ್ರತಂ ಚಕ್ರೇ ಹರಿಃ ಸ್ವಯಮ್‌ । 

ಮಿಥ್ಯಾಪವಾದಸಂಶುದ್ಧೆ $೦ ದ್ವಿತೀಯಂ ಕೃಷ್ಣಯಾಚಿತಮ್‌ 11೧೩೦॥॥ 

ನಾರದರು ಶ್ರೀಕೃಷ್ಣನಿಗೆ ಹೀಗೆ ಹೇಳಿದರು. ಅದರಂತೆ ಅಪವಾದಪರಿಹಾರಕ್ಕಾಗಿ 
ಶ್ರೀಕೃಷ್ಣನು ಗಣೇಶವ್ರತವನ್ನು ಆಚರಿಸಿದನು. 

ಸ್ಥಮಂತಕೋಪಾಖ್ಯಾನ ಕೇಳಬೇಕು 

ಯೇ ಶೃಣ್ಣಂತಿ ತವಾsಖ್ಯಾನಂ ಸ್ಕಮಂತಕಮಣೇಯಕಮ್‌ । 

ಚಂದ್ರಸ್ಯ ಚರಿತಂ ಸರ್ವಂ ತೇಷಾಂ ದೋಷೋ ನ ಜಾಯತೇ ॥೧೩೧॥ 

ಯಾರು ಸ್ಕಮಂತಕೋಪಾಖ್ಯಾನದ ಕಥೆಯನ್ನು ಕೇಳುತ್ತಾರೋ ಚಂದ್ರನ 
ಸಮಸ್ತಚರಿತ್ರೆಯನ್ನು ಕೇಳುತ್ತಾರೋ ಅವರಿಗೆ ಚತುರ್ಥಿಯ ದಿವಸ ಚಂದ್ರನನ್ನು 
ನೋಡಿದ ಪಾಪವು ಬರುವುದಿಲ್ಲ. 

ಭಾದ್ರಶುಕ್ಷಚತುರ್ಥ್ಯಾಂ ತು ಕ್ವಚಿಚ್ಚಂದ್ರಸ್ಯ ದರ್ಶನಮ್‌ । 

ಜಾತಂ ತತ್ತರಿಹಾರಾರ್ಥಂ ಶ್ರೋತವ್ಯಂ ಸರ್ವಮೇವ ಹಿ 11೧೩೨! 


-119- 


ಗಣೇಶಚತುರ್ಥೀ 


ಭಾದ್ರಪದ ಶುಕ್ನಪಕ್ಷದ ಚತುರ್ಥಿ ದಿವಸ ಚಂದ್ರನನ್ನು ನೋಡಿದರೆ ಆ ದೋಷದ 
ಪರಿಹಾರಕ್ಕಾಗಿ ಈ ಚರಿತ್ರೆಯನ್ನು ಕೇಳಬೇಕು. 

ಯದಾಯದಾ ಮನಃಕಷ್ಟಂ ನರಾಣಾಮುಪಜಾಯತೇ । 

ತದಾತದಾ ಚ ಶ್ರೋತವ್ಯಮಾಖ್ಯಾನಂ ಕಷ್ಟನಾಶನಮ್‌ । 

ಏವಮುಕ್ತ್ವಾ ಗತೋ ದೇವೋ ಗಣೇಶಃ ಕೃಷ್ಣತೋಷಿತಃ NOAA 


ಅಷ್ಟೇ ಅಲ್ಲದೇ ಜೀವನದಲ್ಲಿ ಯಾವಾಗ ಕಷ್ಟವು ಬರುತ್ತದೋ ಆಗೆಲ್ಲಾ ಈ 
ಕಥೆಯನ್ನು ಕೇಳಬೇಕು. ಇದರಿಂದ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತವೆ. ಹೀಗೆ ಕೃಷ್ಣನಿಗೂ 
ಕೂಡ ಸಂತೋಷಪಡಿಸಿದನು. ಗಣೇಶನು ಅಲ್ಲಿಂದ ಹೊರಟುಹೋದನು. 

ವಿಫ್ಲನಾಶಕನ ಅನುಗ್ರಹವಾದರೆ ಯಾವುದು ದುರ್ಲಭ? 

ಯದಾಯದಾ ಶ್ರೇಯಸಿ ಕಾರ್ಯ ಉತ್ಥಿತೇ 
ನಾರೀ ನರಾಶ್ಚಾಥ ಕರೋತಿ ತದ್‌ವ್ರತಮ್‌ । 
ಸಿದ್ಧ್ಯಂತಿ ಕಾರ್ಯಾಣಿ ತಥೇಷಿತಾನಿ 
ಕಿಂ ದುರ್ಲಭಂ ವಿಘ್ನಹರೇ ಪ್ರಸನ್ನೇ !1೧೩೪॥ 


|1 ಇತಿ ಸ್ಕಾಂದಪುರಾಣೇ ನಂದಿಕೇಶ್ವರಸನತ್ಕುಮಾರಸಂವಾದೇ 
ಸ್ಕಮಂತಕೋಪಾಖ್ಯಾನಂ ಸಂಪೂರ್ಣಮ್‌ ॥ 
ಜೀವನದಲ್ಲಿ ಯಾವಾಗ ಮಂಗಳಕಾರ್ಯಗಳು ನಡೆಯುತ್ತವೋ ಆ 
ಸಂದರ್ಭದಲ್ಲಿ ಪುರುಷರು ಹಾಗೂ ಸ್ತ್ರೀಯರು ಈ ಗಣೇಶವ್ರತವನ್ನು ಆಚರಣೆ 
ಮಾಡಬೇಕು. ಆಗ ಮಂಗಳ ಕಾರ್ಯವು ನಿರ್ವಿಫ್ಲವಾಗಿ ನೆರವೇರುತ್ತದೆ. ಸಕಲ 
ಕಾರ್ಯಗಳೂ ಪರಿಪೂರ್ಣವಾಗುತ್ತವೆ. ಇಷ್ಟಾರ್ಥವು ನೆರವೇರುತ್ತದೆ. ವಿಘ್ನನಾಶಕನು 
ಪ್ರಸನ್ನನಾದರೆ ಜೀವನದಲ್ಲಿ ದುರ್ಲಭವಾದದ್ದು ಯಾವುದಿದೆ? 
ಇಲ್ಲಿಗೆ ಸ್ವಾಂದಪುರಾಣದಲ್ಲಿ ನಂದಿಕೇಶ್ವರ ಹಾಗೂ ಸನತ್ಕುಮಾರರ ನಡುವೆ 
ನಡೆದ ಸಂವಾದದಲ್ಲಿ ಗಣೇಶಚರಿತ್ರೆಯ ಕಥೆಯು ಸಂಪೂರ್ಣವಾಯಿತು. 
% ಜು 2ಎ ಬು ಚು 


-120- 


ಗಣೇಶಚತುರ್ಥಿಯ ಬಗ್ಗೆ 
ತಿಳಿಯಲೇಬೇಕಾದ ಅತ್ಯಪೂರ್ವ 


ವಿಚಾರಗಳು 


-121- 


ಗಣೇಶಚತುರ್ಥೀ 


ಗಣಪತಿಯನ್ನು ಪೂಜಿಸುವವರು 
ಇದನ್ನು ಮರೆಯಬಾರದು 


* ಗಣಪತಿಯ ಮಹಿಮೆ ಚರಿತ್ರೆ ವರ್ಣನೆಗಳು ಅನಂತವಾಗಿವೆ. ಆದರೆ 
"ಗಣಪತಿಯು ಭಗವಂತನ ಪಾದಪದ್ಮಾರಾಧಕನಾಗಿದ್ದಾನೆ' ಎಂಬ ಗುಣವೇ 
ಮುಖ್ಯವಾದದ್ದು. ಇದನ್ನು ಆಶ್ರಯಿಸಿಯೇ ಅವನಲ್ಲಿ ಉಳಿದ ಮಹಿಮೆಗಳು 
ಬಂದಿವೆ ಎಂದು ತಿಳಿಯತಕ್ಕದ್ದು ಸ 


೫%. ಗಣಪತಿಯ ಚಿಂತನೆ, ಆರಾಧನೆ, ಪೂಜೆಗಳನ್ನು ಗಣೇಶಚತುರ್ಥೀಯಂದು 
ಮಾತ್ರ ಮಾಡಿ ಸುಮನಿರುವುದಲ್ಲ. ಪ್ರತಿನಿತ್ಯವೂ ಮಾಡಬೇಕು. 

೫. ಗಣೇಶಚತುರ್ಥಿಯಂದು ಮಣ್ಣಿನಲ್ಲಿ ಗಣಪತಿಯನ್ನು ಆವಾಹನೆ ಮಾಡಿ 
ಪೂಜೆಯನ್ನು ಮಾಡಲೇಬೇಕು. ಮಾಡದೇ ಇರಬಾರದು. ಹಾಗೇನಾದರೂ 
ಪೂಜೆಯನ್ನು ಮಾಡದಿದ್ದಲ್ಲಿ ಜೀವನದಲ್ಲಿ ಅನರ್ಥಗಳನ್ನು 
ಎದುರಿಸಬೇಕಾಗುತ್ತದೆ. 

೫. ಗಣಪತಿಯನ್ನೇ ಸರ್ವೋತ್ತಮನೆಂದು ತಿಳಿಯುವುದು; ಭಗವಂತನನ್ನು ಮರೆತು 
ಗಣಪತಿಗೆ ಸಕಲ ಕರ್ಮಗಳನ್ನು ಸಮರ್ಪಣೆ ಮಾಡುವುದು; ಗಣಪತಿಗೆ 
ನೇರವಾಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸ್ವೀಕಾರ ಮಾಡುವುದು; 
ಗಣಪತಿಯು ಭಗವಂತನಿಗೆ ಸಮಾನನಾಗಿದ್ದಾನೆಂದು ತಿಳಿಯುವುದು. ಇವೆಲ್ಲವೂ 
ಕೂಡ ಅತ್ಯಂತ ಅನರ್ಥದಾಯಕಗಳು. 


೫. ಗಣಪತಿಯಲ್ಲಿ ಮುಖ್ಯಪ್ರಾಣದೇವರನ್ನು, ಅವರಲ್ಲಿ ವಿಶ್ವನಾಮಕನಾದ 
ಪರಮಾತ್ಮನನ್ನು ಆರಾಧನೆ ಮಾಡಬೇಕು. ಇದುವೇ ನಿಜವಾದ ಗಣಪತಿಯ 
ಆರಾಧನೆಯಾಗುತ್ತದೆ. 


% ಗಣಪತಿಯು ತಾರತಮ್ಯದಲ್ಲಿ ೧೮ನೆಯ ಕಕ್ಷೆಯಲ್ಲಿರುವ ದೇವತೆ. 
ಭೂತಾಕಾಶಕ್ಕೆ ಅಭಿಮಾನಿ. ಮೂಲಾಧಾರಚಕ್ರದ ದೇವತೆ. ಸಾಧನೆ ಮುಗಿಸಿ, 
ವಿಷ್ಣುಲೋಕಕ್ಕೆ ತೆರಳುವ ಸಾತ್ವಿಕಚೇತನ, ಷಟ್‌ ಚಕ್ರಗಳ ಬಿಡುಗಡೆಯ 


-122- 


ಗಣೇಶಚತುರ್ಥೀ 


ಪ್ರಯತ್ನದಲ್ಲಿಮೊದಲಿಗೆ ಮೂಲಾಧಾರಚಕ್ತಕ್ಕೆ ಅಧಿಪತಿಯಾದ ಗಣಪತಿಯನ್ನು 
ಒಲಿಸಿಕೊಳ್ಳಬೇಕು. 


ಅಚ್ಚರಿಮೂಡಿಸುವ 
ಗಣಪತಿಯ ಮಹಿಮೆಗಳು 


% ಭಗವಂತನಲ್ಲಿರುವ ಕಾರುಣ್ಯ, ಶೀಘ್ರಫಲದಾತೃತ್ವ, ವಿಫುಪರಿಹಾರಕತ್ವ ಎಂಬ 


ಗುಣಗಳು ನಮಗೆ ಪ್ರತಿಬಿಂಬಿತವಾಗುವುದು ಗಣಪತಿಯ ಅಧಿಷ್ಠಾನದಲ್ಲಿ. 

* ಬ್ರಹ್ಮಾಂಡವು ಸೃಷ್ಟಿಯಾಗುವ ಮೊದಲೇ ಗಣಪತಿಯ ಸೃಷ್ಟಿಯಾಗಿದೆ. 
ಅಹಂಕಾರತತ್ವಕ್ಕೆ ಅಭಿಮಾನಿಯಾದ ರುದ್ರದೇವರು ವೈಕಾರಿಕಾಹಂಕಾರದಿಂದ 
ಗಣಪತಿಯನ್ನು ಸೃಷ್ಟಿ ಮಾಡಿರುವರು. ಮತ್ತು ತಾಮಸಾಹಂಕಾರದಿಂದಲೂ 
ಕೂಡ ಗಣಪತಿಯ ಶರೀರವನ್ನು ಸೃಷ್ಟಿ ಮಾಡಿರುವರು. ನಿಜವಾಗಿಯೂ 
ಗಣಪತಿಯ ಸೃಷ್ಟಿಯು ಬ್ರಹ್ಮಾಂಡದ ಸೃಷ್ಟಿಗಿಂತಲೂ ಮೊದಲೇ 
ರುದ್ರದೇವರಿಂದ ನಡೆದಿದೆ. ಪಾರ್ವತಿಯ ದೇಹದ ಮಣ್ಣಿನಿಂದ ಗಣಪತಿ 
ಹುಟ್ಟಿದನೆಂಬುದು ಅನಂತರದಲ್ಲಿ ನಡೆದ ಘಟನೆ. 

%* ಮೋಕ್ಷವನ್ನು ಹೊಂದಬೇಕೆಂದರೆ ಗಣಪತಿಯ ಅನುಗ್ರಹ ಇರಲೇಬೇಕು - 
"ತಾತ್ವಿಕಸುರಕೃಪಾವಿಷಯತಾಂಗತಾಃ ಏತೇ ಏವ ವಿಮುಚ್ಯಂತೇ' (ಭಾಗವತ 
ತಾತ್ಪರ್ಯ) - ತತ್ವಾಭಿಮಾನಿದೇವತೆಗಳ ಅನುಗ್ರಹವಿದ್ದವರಷ್ಟೇ 
ಮುಕ್ತರಾಗುತ್ತಾರೆ. 

* ಗಣಪತಿಯು ೧೮ ನೆಯ ಕಕ್ಷೆಯಲ್ಲಿರುವ ಆಕಾಶಕ್ಕೆ ಅಭಿಮಾನಿಯಾದ 
ತತಾ ನ್ಸಿಭಿಮಾನಿ ದೇವತೆಯಾಗಿದ್ದಾನೆ. 

* ಗಣಪತಿಗೆ ಬ್ರಹ್ಮಚಾರಿ ಎಂಬ ರೂಪವಿದೆ. ಸನ್ನ್ಯಾಸಿಯ ರೂಪವಿದೆ. 
ಕಾಡಿನಲ್ಲಿ ಕುಳಿತು ತಪಸ್ಸು ಮಾಡುವ ವಾನಪ್ರಸ್ಥದ ರೂಪವಿದೆ. 
ಗೃಹಸ್ಥಾಶ್ರಮವನ್ನು ಹೊಂದಿದ ರೂಪವೂ ಇದೆ. 

ಜ್ಯ "ಗಣಪತಿಗೆ ವಿವಾಹವಾಗಿಲ್ಲ' ಎಂಬರ್ಥದಲ್ಲಿ "ಗಣಪತಿಯ ಮದುವ” 


ಎಂಬುದು ಅರ್ಥಹೀನವಾಗಿದೆ. 
-123- 


ಗಣೇಶಚತುರ್ಥೀ 


xk 


ಸಿದ್ಧಿ ಹಾಗೂ ಬುದ್ಧಿ ಎಂಬೀರ್ವರು ಗಣಪತಿಯ ಪತ್ನಿಯರು. ಗಣಪತಿ ಎಂಬ 
ಹೆಸರನ್ನೇ ಹೊಂದಿದ ಪುತ್ರನು ಇವನಿಗೆ ಇರುವನು. 


ಸಮಗ್ರ ನಭೋಮಂಡಲಕ್ಕೆ ಗಣಪತಿಯು ಅಭಿಮಾನಿಯಾಗಿರುವನು. 
"ನಭೋಭಿಮಾನೀ ವಿಘ್ನೇಶಃ' ನಮ್ಮ ಕಣ್ಣಿಗೆ ಕಾಣಿಸುವ ಭೂಮಿ, ಹಾಗೂ 
ಸ್ವರ್ಗಗಳ ನಡುವೆ ಇರುವ ಅಂತರಿಕ್ಷಕ್ಕೆ ಗಣಪತಿಯ ಮಗನಾದ ಗಣಪತಿ 
ಎಂಬ ಹೆಸರನ್ನೇ ಹೊಂದಿರುವವನು ಅಭಿಮಾನಿಯಾಗಿರುವನು. ಇದನ್ನು 
ಶ್ರೀಮಧಾ ಿಚಾರ್ಯರು ಬೃಹದಾರಣ್ಯಕಭಾಷ್ಯದಲ್ಲಿ ಹೇಳಿರುವರು. 


ಗಣಪತಿಯು ಭಗವಂತನ ಜ್ಞಾನಾನಂದಾತಕವಾದ ಮಾಂಸವನ್ನು ಆಶ್ರಯಿಸಿ 
ನೆಲೆಸಿರುವನು. ಗಣಪತಿಯ ಮಗನಾದ ಗಣಪತಿಯು ಭಗವಂತನ ಉದರವನ್ನು 
ಆಶ್ರಯಿಸಿರುವನು. 


ನಮ್ಮ ಬಲಗಣ್ಣಿನಲ್ಲಿ ಹಾಗೂ ಕಂಠದಲ್ಲಿ ಭಗವಂತನ ಅತ್ಯದ್ಭುತವಾದ 
ರೂಪವಿದೆ. ಮಧ್ಯದಲ್ಲಿ ಮಾತ್ರ ಆನೆಯ ಮುಖ, ಬಲಗಡೆ ೯ ಎಡಗಡೆ ೯ 
ಮನುಷ್ಯನ ಮುಖದಂತೆ ಮುಖಗಳಿವೆ. ೧೯ ಮುಖಗಳ ಈ ಎರಡು ರೂಪಗಳು 
"ವಿಶ್ವ' ಹಾಗೂ "ತೈಜಸ' ಎಂದು ಕರೆಸಿಕೊಳ್ಳುತ್ತವೆ. ಈ ಎರಡು ರೂಪಗಳನ್ನು 
ಕಂಡರೆ ಗಣಪತಿಗೆ ಎಲ್ಲಿಲ್ಲದ ಭಕ್ತಿ. ಹಗಲಿರುಳು ಈ ಎರಡು ರೂಪಗಳಲ್ಲೇ 
ಆಸಕ್ತನಾಗಿರುತ್ತಾನೆ. ಯಾರು ಭಗವಂತನ ಈ ಎರಡು ರೂಪಗಳನ್ನು ಹೆಚ್ಚು 
ಸ್ಮರಣೆ ಮಾಡುತ್ತಾರೋ ಅವರಿಗೆ ಗಣಪತಿಯು ಬೇಗ ಒಲಿದು ಬರುತ್ತಾನೆ. 
ನಿರಂತರ ಭಗವಂತನ ವಿಶ್ವ ಹಾಗೂ ತೈಜಸ ರೂಪಗಳನ್ನು ಧ್ಯಾನ ಮಾಡಿದ್ದರಿಂದ 
ಇವನಿಗೂ ಆನೆಯ ಮುಖವು ಬಂದಿದೆ. 

ಕಥೆ ಹೇಳುವಂತೆ ಗಣಪತಿಯ ತಲೆಯನ್ನು ರುದ್ರದೇವರು ಕಡಿದಾಗ 
ಗಣಪತಿಯು ಭಗವಂತನ ವಿಶ್ವಂಭರ ರೂಪವನ್ನು ಹಾಗೂ ತೈಜಸರೂಪವನ್ನು 
ಧ್ಯಾನಮಾಡುತ್ತಿದ್ದನು. ಆದ್ದರಿಂದಲೇ ಇವನಿಗೆ ಗಜಮುಖವು ಬಂದಿತು. 
ವಿನಾಯಕನು ಕೇವಲ ವಿಶ್ವನಾಮಕನ ಧ್ಯಾನದಿಂದ ಗಜಮುಖ 
ಹೊಂದಿದನೆಂದು ಹಲವರು ತಿಳಿದಿದ್ದಾರೆ. ಆದರೆ ತೈಜಸನನ್ನೂ ಕೂಡ ಧ್ಯಾನ 


-124- 


ಗಣೇಶಚತುರ್ಥೀ 


ಮಾಡುತ್ತಿದ್ದನು - ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈದ್‌ ಗಜವಕ್ವತಾಮ್‌ । 
ಅತೀವ ತೈಜಸಧ್ಯಾನಾತ್‌ ..... ಎಂಬುದಾಗಿ ಶ್ರೀಮಧ್ವಾಚಾರ್ಯರು 
ಮಾಂಡೂಕ್ಯಭಾಷ್ಠದಲ್ಲಿ ನಿಖರವಾಗಿ ತಿಳಿಸಿದ್ದಾರೆ. 


% ವಿನಾಯಕನು ವಿಶ್ವ ಹಾಗೂ ತೈಜಸರೂಪಗಳ ಧ್ಯಾನದಿಂದ ಗಣಪತಿ- 
ಯಾದನು. ಇಂದ್ರನು ವಿಶ್ವ, ತೈಜಸ, ಪ್ರಾಜ್ಞಎಂಬ ರೂಪಗಳನ್ನು ಉಪಾಸನೆ 
ಮಾಡಿ ಇಂದ್ರಪದವಿಯನ್ನು ಹೊಂದಿದನು. ವಿಶ್ವ, ತೈಜಸ, ಪ್ರಾಜ್ಞ ಸ್ಸ ತುರ್ಯ 
ಎಂಬ ನಾಕು ರೂಪಗಳ ಉಪಾಸನೆ ಮಾಡಿ ರುದ್ರದೇವರು ರುದ್ರಪದವಿಯನ್ನು 
ಪಡೆದರು. -"ತ್ರಿ- ಧ್ಯಾನಾದಿಂದ್ರ ಇಂದ್ರತಾಮ್‌ ॥ ಚತುರ್ಧ್ಯಾನಾಚ್ಚರುದ್ರತ್ವಂ 
ರುದ್ರ ಆಪ ಜನಾರ್ದನಾತ್‌' 

* ಗಣಪತಿಯು ಭಗವಂತನ ಶರೀರದ ನಾಭಿಸ್ಥಳದಲ್ಲಿ ರಕ್ತಗಂಧದಿಂದ 
ಸುಶೋಭಿತನಾಗಿ ನೆಲೆಸಿರುತ್ತಾನೆ. 

% ನಮ್ಮೆಲ್ಲರ ನಾಭಿಸ್ಥಳದಲ್ಲಿ ಅತ್ಯಂತ ಮನೋಹರವಾದ ನಾಕುದಳದ ಕಮಲವಿದೆ. 
ಕ್ರಮವಾಗಿ ಯಗ್ವೇದ ಯಜುರ್ವೇದ ಸಾಮವೇದಗಳು ಅಥರ್ವವೇದ ಆ 
ನಾಕು ದಳಗಳಲ್ಲಿವೆ. ಮಧ್ಯದ ಕರ್ಣಿಕೆಯಲ್ಲಿ ಭಗವಂತನನ್ನು ಆರಾಧನೆ 
ಮಾಡುತ್ತಾ ಗಜಮುಖನಾದ ವಿನಾಯಕನು ನೆಲೆಸಿದ್ದಾನೆ. ಇಂಥ ಅದ್ಭುತವಾದ 
ಗಣಪತಿಯನ್ನು ಸ್ತುತಿಸಿ ಧನ್ಯ ಧನ್ಯ ಎನ್ನೋಣ. 

೫. ಬೇಡಿದ ಇಷ್ಟಾರ್ಥಗಳನ್ನು ಕೂಡಲೇ ನೀಡುವವನು ಗಣಪತಿ. ಆದ್ದರಿಂದಲೇ 
ಶ್ರೀಮಧ್ವಾಚಾರ್ಯರು ಗಣಪತಿಯನ್ನು “ಕ್ಹಿಪ್ರಪ್ರಸಾದ'' ಎಂದೇ ಕರೆಯುತ್ತಾರೆ. 
ತಡಮಾಡದೇ ಇಂದೇ ಇಂಥ ಕ್ಲಿಪ್ರಪ್ರಸಾದನ ಆರಾಧನೆಯನ್ನು 
ಪ್ರಾರಂಭಿಸೋಣ. ನಮ್ಮೆಲ್ಲ ಇಷ್ಟುರ್ಥಗಳನ್ನು ಪಡೆದುಕೊಂಡು ಜೀವನದಲ್ಲಿ 
ಸುಖ, ಶಾಂತಿ, ನೆಮ್ಮದಿಗಳಿಂದ ಬದುಕೋಣ. 

ಸೇ ಜೇ ಜೇ ಜೇ ಜೇ 


-125- 


ಗಣೇಶಚತುರ್ಥೀ 


sk 


xk 


ಸಿದ್ಧಿ ಹಾಗೂ ಬುದ್ಧಿ ಎಂಬೀರ್ವರು ಗಣಪತಿಯ ಪತ್ನಿಯರು. ಗಣಪತಿ ಎಂಬ 
ಹೆಸರನ್ನೇ ಹೊಂದಿದ ಪುತ್ರನು. ಇವನಿಗೆ ಇರುವನು. 


ಸಮಗ್ರ ನಭೋಮಂಡಲಕ್ಕೆ ಗಣಪತಿಯು ಅಭಿಮಾನಿಯಾಗಿರುವನು. 
"ನಭೋಭಿಮಾನೀ ವಿಘ್ಲೇಶಃ' ನಮ್ಮ ಕಣ್ಣಿಗೆ ಕಾಣಿಸುವ ಭೂಮಿ, ಹಾಗೂ 
ಸ್ವರ್ಗಗಳ ನಡುವೆ ಇರುವ ಅಂತರಿಕ್ಷಕ್ಕೆ ಗಣಪತಿಯ ಮಗನಾದ ಗಣಪತಿ 
ಎಂಬ ಹೆಸರನ್ನೇ ಹೊಂದಿರುವವನು ಅಭಿಮಾನಿಯಾಗಿರುವನು. ಇದನ್ನು 
ಶ್ರೀಮಧ್ವಾಚಾರ್ಯರು ಬೃಹದಾರಣ್ಯಕಭಾಷ್ಯದಲ್ಲಿ ಹೇಳಿರುವರು. 


ಗಣಪತಿಯು ಭಗವಂತನ ಜ್ಞಾನಾನಂದಾತ್ಮಕವಾದ ಮಾಂಸವನ್ನು ಆಶ್ರಯಿಸಿ 
ನೆಲೆಸಿರುವನು. ಗಣಪತಿಯ ಮಗನಾದ ಗಣಪತಿಯು ಭಗವಂತನ ಉದರವನ್ನು 
ಆಶ್ರಯಿಸಿರುವನು. 


ನಮ್ಮ ಬಲಗಣ್ಣಿನಲ್ಲಿ ಹಾಗೂ ಕಂಠದಲ್ಲಿ ಭಗವಂತನ ಅತ್ಯದ್ಭುತವಾದ 
ರೂಪವಿದೆ. ಮಧ್ಯದಲ್ಲಿ ಮಾತ್ರ ಆನೆಯ ಮುಖ, ಬಲಗಡೆ ೯ ಎಡಗಡೆ ೯ 
ಮನುಷ್ಯನ ಮುಖದಂತೆ ಮುಖಗಳಿವೆ. ೧೯ ಮುಖಗಳ ಈ ಎರಡು ರೂಪಗಳು 
"ವಿಶ್ವ' ಹಾಗೂ "ತೈಜಸ' ಎಂದು ಕರೆಸಿಕೊಳ್ಳುತ್ತವೆ. ಈ ಎರಡು ರೂಪಗಳನ್ನು 
ಕಂಡರೆ ಗಣಪತಿಗೆ ಎಲ್ಲಿಲ್ಲದ ಭಕ್ತಿ. ಹಗಲಿರುಳು ಈ ಎರಡು ರೂಪಗಳಲ್ಲೇ 
ಆಸಕ್ತನಾಗಿರುತ್ತಾನೆ. ಯಾರು ಭಗವಂತನ ಈ ಎರಡು ರೂಪಗಳನ್ನು ಹೆಚ್ಚು 
ಸ್ಮರಣೆ ಮಾಡುತ್ತಾರೋ ಅವರಿಗೆ ಗಣಪತಿಯು ಬೇಗ ಒಲಿದು ಬರುತ್ತಾನೆ. 
ನಿರಂತರ ಭಗವಂತನ ವಿಶ್ವ ಹಾಗೂ ತೈಜಸ ರೂಪಗಳನ್ನು ಧ್ಯಾನ ಮಾಡಿದ್ದರಿಂದ 
ಇವನಿಗೂ ಆನೆಯ ಮುಖವು ಬಂದಿದೆ. 

ಕಥೆ ಹೇಳುವಂತೆ ಗಣಪತಿಯ ತಲೆಯನ್ನು ರುದ್ರದೇವರು ಕಡಿದಾಗ 
ಗಣಪತಿಯು ಭಗವಂತನ ವಿಶ್ವಂಭರ ರೂಪವನ್ನು ಹಾಗೂ ತೈಜಸರೂಪವನ್ನು 
ಧ್ಯಾನಮಾಡುತ್ತಿದ್ದನು. ಆದ್ದರಿಂದಲೇ ಇವನಿಗೆ ಗಜಮುಖವು ಬಂದಿತು. 
ವಿನಾಯಕನು ಕೇವಲ ವಿಶ್ವನಾಮಕನ ಧ್ಯಾನದಿಂದ ಗಜಮುಖ 
ಹೊಂದಿದನೆಂದು ಹಲವರು ತಿಳಿದಿದ್ದಾರೆ. ಆದರೆ ತೈಜಸನನ್ನೂ ಕೂಡ ಧ್ಯಾನ 


-124- 


ಗಣೇಶಚತುರ್ಥೀ 


ಮಾಡುತ್ತಿದ್ದನು -. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈದ್‌ ಗಜವಕ್ತತಾಮ್‌ 
ಅತೀವ ತೈಜಸಧ್ಯಾನಾತ್‌ ಆ ಎಂಬುದಾಗಿ ಶ್ರೀಮಧ್ವಾಚಾರ್ಯರು 
ಮಾಂಡೂಕ್ಯಭಾಷ್ಯದಲ್ಲಿ ನಿಖರವಾಗಿ ತಿಳಿಸಿದ್ದಾರೆ. 


೫ ವಿನಾಯಕನು ವಿಶ್ವ ಹಾಗೂ ತೈಜಸರೂಪಗಳ ಧ್ಯಾನದಿಂದ ಗಣಪತಿ- 
ಯಾದನು. ಇಂದ್ರನು ವಿಶ್ವ, ತೈಜಸ, ಪ್ರಾಜ್ಞಎಂಬ ರೂಪಗಳನ್ನು ಉಪಾಸನೆ 
ಮಾಡಿ ಇಂದ್ರಪದವಿಯನ್ನು ಹೊಂದಿದನು. ವಿಶ್ವ, ತೈಜಸ, ಪ್ರಾಜ್ಞ ತುರ್ಯ 
ಎಂಬ ನಾಕು ರೂಪಗಳ ಉಪಾಸನೆ ಮಾಡಿ ರುದ್ರದೇವರು ರುದ್ರಪದವಿಯನ್ನು 
ಪಡೆದರು. - "ತ್ರಿ- ಧ್ಯಾನಾದಿಂದ್ರ ಇಂದ್ರತಾಮ್‌ ॥ ಚತುರ್ಧ್ಯಾನಾಚ್ಚರುದ್ರತ್ವಂ 
ರುದ್ರ ಆಪ ಜನಾರ್ದನಾತ್‌' 

೫%. ಗಣಪತಿಯು ಭಗವಂತನ ಶರೀರದ ನಾಭಿಸ್ಥಳದಲ್ಲಿ ರಕ್ತಗಂಧದಿಂದ 
ಸುಶೋಭಿತನಾಗಿ ನೆಲೆಸಿರುತ್ತಾನೆ. 

೫ ನಮ್ಮೆಲ್ಲರ ನಾಭಿಸ್ಥಳದಲ್ಲಿ ಅತ್ಯಂತ ಮನೋಹರವಾದ ನಾಕುದಳದ ಕಮಲವಿದೆ. 
ಕ್ರಮವಾಗಿ ಯಗೇದ ಯಜುರ್ವೇದ ಸಾಮವೇದಗಳು ಅಥರ್ವವೇದ ಆ 
ನಾಕು ದಳಗಳಲ್ಲಿವೆ. ಮಧ್ಯದ ಕರ್ಣಿಕೆಯಲ್ಲಿ ಭಗವಂತನನ್ನು ಆರಾಧನೆ 
ಮಾಡುತ್ತಾ ಗಜಮುಖನಾದ ವಿನಾಯಕನು ನೆಲೆಸಿದ್ದಾನೆ. ಇಂಥ ಅದ್ಭುತವಾದ 
ಗಣಪತಿಯನ್ನು ಸ್ತುತಿಸಿ ಧನ್ಯ ಧನ್ಯ ಎನ್ನೋಣ. 

* ಬೇಡಿದ ಇಷ್ಟಾರ್ಥಗಳನ್ನು ಕೂಡಲೇ ನೀಡುವವನು ಗಣಪತಿ. ಆದ್ದರಿಂದಲೇ 
ಶ್ರೀಮಧ್ವಾಚಾರ್ಯರು ಗಣಪತಿಯನ್ನು ""ಕಿಪ್ರಪ್ರಸಾದ'' ಎಂದೇ ಕರೆಯುತ್ತಾರೆ. 
ತಡಮಾಡದೇ ಇಂದೇ ಇಂಥ ಕ್ಲಿಪ್ರಪ್ರಸಾದನ ಆರಾಧನೆಯನ್ನು 
ಪ್ರಾರಂಭಿಸೋಣ. ನಮ್ಮೆಲ್ಲ ಇಷ್ಟುರ್ಥಗಳನ್ನು ಪಡೆದುಕೊಂಡು ಜೀವನದಲ್ಲಿ 
ಸುಖ, ಶಾಂತಿ, ನೆಮ್ಮದಿಗಳಿಂದ ಬದುಕೋಣ. 

ಇ ಬು ಜು ಬು ಚು 


-125- 


ಗಣೇಶಚತುರ್ಥೀ 


ಗಣಪತಿಯ ಚರಿತ್ರೆ 
ಭಗವಂತನ ನಾಭಿಯಿಂದ ಉದಿಸಿದನು ಗಣಪತಿ | 
ಭಗವಂತನು ಬ್ರಹ್ಮಾಂಡಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ನಾಭಿಪ್ರದೇಶದಿಂದ 
ಗಣಪತಿಯನ್ನು ಸೃಷ್ಟಿ ಮಾಡಿದನು. ಆಕಾಶಕ್ಕೆ ಆ ಗಣಪತಿಯನ್ನು 
ಅಭಿಮಾನಿದೇವತೆಯನ್ನಾಗಿ ನಿಯೋಜನೆ ಮಾಡಿದನು. ಎಲ್ಲ ಸಜ್ಜನರ ಸಾಧನೆಗೆ 
ಉಂಟಾಗುವ ವಿಘ್ನಗಳನ್ನು ಪರಿಹರಿಸುವುದಕ್ಕಾಗಿ, ದುಷ್ಠರ ಸತ್ಕಾರ್ಯಗಳಿಗೆ 
ವಿಘ್ನಗಳನ್ನು ಉಂಟುಮಾಡುವುದಕ್ಕಾಗಿ ಆಜ್ಞೆ ಮಾಡಿದನು. ಪ್ರತಿಯೊಬ್ಬರೂ 
ಯಾವುದೇ ಸತ್ಕಾರ್ಯಗಳನ್ನು ಮಾಡುವ ಮೊದಲು ಗಣಪತಿಯನ್ನು ಪೂಜೆ 
ಮಾಡಿಯೇ ಕಾರ್ಯವನ್ನು ಪ್ರಾರಂಭ ಮಾಡಬೇಕೆಂದು ಸಕಲ ಭಕ್ತವರ್ಗಕ್ಕೆ ಆಜ್ಞೆ 
ಮಾಡಿದನು. ಹೀಗೆ ಗಣಪತಿಯು ಸೃಷ್ಟಿಯ ಆರಂಭದಲ್ಲಿ ಭಗವಂತನಿಂದಲೇ 
ಜನ್ಮವನ್ನು ಪಡೆದಿರುವನು. 


ಗಜಮುಖನಾಗಲು ಏನು ಕಾರಣ? 


ಗಣಪತಿಯು ಆನೆಯ ಮುಖವನ್ನು ಹೊಂದಿರುವನು. ಇದಕ್ಕೆ ಕಾರಣ 
ಹೀಗಿದೆ - ಭಗವಂತನಿಗೂ ಆನೆಯ ಮುಖವುಳ್ಳ ಒಂದು ರೂಪವಿದೆ. ಅದೇ 
ಜಾಗ್ರದವಸ್ಥಾ ಪ್ರೇರಕವಾದ ವಿಶ್ವ ಎಂಬ ರೂಪ. ಈ ರೂಪಕ್ಕೆ ಒಟ್ಟು೧೯ ಮುಖಗಳು. 
ಮಧ್ಯದ ಮುಖವು ಗಜಮುಖವಾಗಿದ್ದರೂ ಬಲ ಹಾಗೂ ಎಡಭಾಗದಲ್ಲಿರುವ 
ಹದಿನೆಂಟು ಮುಖಗಳು ನರಮುಖಗಳದ್ದಾಗಿವೆ. ಭಗವಂತನ ಈ ವಿಶ್ವ ಎಂಬ 
ರೂಪವನ್ನು ಕಂಡ ಗಣಪತಿಗೆ ಎಲ್ಲಿಲ್ಲದ ಆನಂದವಾಯಿತು. ಭಕ್ತು ಶದ್ರೇಕವಾಯಿತು. 
ಅಂದಿನಿಂದ ನಿರಂತರ ವಿಶ್ವನ ಉಪಾಸನೆಯನ್ನೇ ಮಾಡುತ್ತಾ ಕುಳಿತುಬಿಟ್ಟನು. ವಿಶ್ವನನ್ನೇ 
ನಿರಂತರ ಪೂಜಿಸುತ್ತಿದ್ದನು. ಗಣಪತಿಯ ಆರಾಧನೆಯಿಂದ ಸಂತುಷ್ಠನಾದ 
ವಿಶ್ವನಾಮಕನು ಗಣಪತಿಗೂ ಗಜಮುಖವು ದೊರೆಯುವಂತೆ ಅನುಗ್ರಹವನ್ನು 
ಮಾಡಿದನು. ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಗಣಪತಿಯು 
ಗಜಮುಖನಾದನು. 


-126- 


ಗಣೇಶಚತುರ್ಥೀ 


ಗಣಪತಿಯ ಜನನ 


ಉಮಾದೇವಿಯು ಪರ್ವತರಾಜನ ಮಗಳಾಗಿ ಜನಿಸಿದಳು. ಪಾರ್ವತಿ 
ಎನಿಸಿದಳು. ರುದ್ರದೇವರನ್ನು ವರಿಸಿದಳು. ಅದೊಂದು ದಿನ ತಾನು ಸ್ನಾನ 
ಮಾಡಬೇಕು; ಆಗ ಯಾರೂ ತನಗೆ ವಿಘ್ನಮಾಡಬಾರದು. ಆಕಸ್ಮಿಕವಾಗಿ 
ಯಾರಾದರೂ ಬಂದರೆ ತನಗೆ ವಿಘ್ನವಾಗಬಹುದು. ಅದಕ್ಕಾಗಿ 
ವಫ್ನನಿವಾರಕನೊಬ್ಬನ್ನನ್ನು ಸೃಷ್ಟಿಸಬೇಕೆನ್ನಿಸಿತು. ಉಪಾಯ ತಿಳಿಯಲಿಲ್ಲ. ತಾನು ತನ್ನ 
ಮೈಯಲ್ಲಿ ಧರಿಸಿದ ಗಂಧಕರ್ಪೂರಾದಿ ಲೇಪಗಳನ್ನೇ ಮಣ್ಣನ್ನಾಗಿ ಭಾವಿಸಿದಳು. ತನ್ನ 
ದೇಹದ ಈ ಮಣ್ಣಿನಿಂದ ಒಬ್ಬ ವಟುವನ್ನೇ ಸೃಷ್ಟಿಮಾಡಬೇಕೆಂಬ ಬಯಕೆ ಆಯಿತು. 
ದೇಹದ ಮಣ್ಣನ್ನು ತೆಗೆದಳು. ಒಬ್ಬ ವಟುವಿನಂತೆ ಆ ಮಣ್ಣನ್ನು ಮೂರ್ತಿಯನ್ನಾಗಿ 
ಮಾಡಿದಳು. ವಿನಾಯಕನನ್ನು ಅದರಲ್ಲಿ ಪ್ರವೇಶಿಸುವಂತೆ ಆದೇಶಿಸಿದಳು. ಆ ಮಣ್ಣಿನ 
ಮೂರ್ತಿಯಲ್ಲಿ ವಿನಾಯಕ ಬಂದು ಕುಳಿತನು. ಮಣ್ಣಿನ ದೇಹ ಈಗ 
ಚೈತನ್ಯಮಯವಾಯಿತು. 


_.. ಆವಿನಾಯಕನು ಬಾಗಿ ಪ್ರಾರ್ಥಿಸಿದನು. "ಏನಮ್ಮ | ನನ್ನಿಂದ ಏನಾಗಬೇಕು?' 
ಪಾರ್ವತಿಯು ಹೇಳಿದಳು "ಮನೆಯ ಬಾಗಿಲಲ್ಲಿ ದ್ವಾರಪಾಲಕನಾಗಿ ನಿಲ್ಲು. ನಾನು 
ಸ್ನಾನ ಮಾಡಿ ಬರುವ ತನಕ ಯಾರನ್ನೂ ಚ ಇದು ನಿನಗೆ ನನ್ನ ಕಟ್ಟಪಣೆ' 
ಬ ಮಗು ಹೇಳಿತು "ಅಮ್ಮ! ನಿರ್ವಿಘ್ಟವಾಗಿ ಸ್ನಾನಕ್ಕೆ ತೆರಳು; ನಾನು ಯಾರನ್ನೂ 
ಒಳಗೆ ಬಿಡುವುದಿಲ್ಲ'. 

ಅದೇ ಸಮಯದಲ್ಲಿ ರುದ್ರದೇವರು ಆಗಮಿಸಿದರು. ತನ್ನ ತಂದೆಯೇ 
ರುದ್ರದೇವರೆಂಬ ಅರಿವಿಲ್ಲದಂತೆ ಮಗು ವರ್ತನೆ ಮಾಡಿತು. ರುದ್ರದೇವರು ಕಡು 
ಕುಪಿತರಾದರು. ಮಗು ಹೇಳಿತು "ನನ್ನಮ್ಮ ಸ್ನಾನ ಮಾಡುತ್ತಿರುವಳು; ನೀವು ಒಳಗೆ 
ಪ್ರವೇಶಿಸುವಂತಿಲ್ಲ' ಎಂದು ತಡೆಗಟ್ಟಿತು. ಕುಪಿತರಾದ ರುದ್ರದೇವರು ಆ ಮಗುವಿನ 
ತಲೆಯನ್ನೇ ತುಂಡರಿಸಿದರು. 

ಕೆಲವು ನಿಮಿಷಗಳು ಕಳೆದವು. ಪಾರ್ವತಿ ಸ್ನಾನ ಮುಗಿಸಿ ಬಂದಳು. ತಾನು 
ಸೃಷ್ಟಿಸಿದ ಕುಮಾರ ಸತ್ತು ಬಿದ್ದಿದ್ದಾನೆ. ರುದ್ರದೇವರು ಕುಪಿತರಾಗಿ ನಿಂತಿದ್ದಾರೆ. 


-127- 


ಗಣೇಶಚತುರ್ಥೀ 


ದಿಗ್ಮಾಂತಳಾದಳು. ದಾರಿಗಾಣದೇ ಪತಿಯನ್ನೇ ಮೊರೆಹೊಕ್ಕಳು. ವಿಲಾಪ ಮಾಡಿದಳು. 
ಆ ಮಗುವನ್ನು ಬದುಕಿಸಿ ನೀಡಿ' ಎಂದು ವರಬೇಡಿದಳು. ರುದ್ರದೇವರು 
ಶಾಂತಚಿತ್ತರಾದರು. ಪತ್ನಿಯನ್ನು ಸಮಾಧಾನಗೊಳಿಸಿದರು. ಉಪಾಯವನ್ನೊಂದು 
ಹೂಡಿದರು. ಅತ್ತ ಭೃತ್ಯರಿದ್ದಕಡೆ ನೋಡಿದರು. ಭೃತ್ಯರು ಕೈಮುಗಿದು ಆಗಮಿಸಿದರು. 
"ಏನಾಗಬೇಕು. ಪ್ರಭುಗಳೇ!' ಎಂದರು. ರುದ್ರದೇವರು ಭೃತ್ಯರಿಗೆ ಅಪ್ಪಣೆ 
ಮಾಡಿದರು - "ಯಾರು ಉತ್ತರಾಭಿಮುಖವಾಗಿ ತಲೆಯನ್ನಿಟ್ಟು ಮಲಗಿರುವರೋ 
ಅವರ ತಲೆಯನ್ನು ಛೇದಿಸಿ ತನ್ನಿರಿ'. 

ರುದ್ರಭಟರು "ಏನಿದು! ರುದ್ರಾಪಣೆ' ಎಂದು ಅಚ್ಚರಿಪಟ್ಟರು. ಉತ್ತರದಿಕ್ಕಿನ 
ಕಡೆ ತೆರಳಿದರು. ಉತ್ತರದಿಕ್ಕಿನೆಡೆ ತಲೆಹಾಕಿ ಮಲಗಿದವರನ್ನು ಹುಡುಕಿದರು. ಯಾವ 
ಮನುಷ್ಯರೂ ಹಾಗೆ ಮಲಗಿರಲಿಲ್ಲ. ಆದರೆ ಆನೆಯೊಂದು ಹಾಗೆ ಉತ್ತರಕ್ಕೆ ತಲೆ 
ನೀಡಿ ಮಲಗಿತ್ತು. ಕತ್ತಿಯಿಂದ ಆನೆಯ ಕತ್ತನ್ನು ಕತ್ತರಿಸಿದರು. ಭಕ್ತಿಯಿಂದ ತಂದು 
ರುದ್ರದೇವರಿಗೆ ಅರ್ಪಿಸಿದರು. "ಆನೆಯಾದರೇನು?9' ಎಂದರು ರುದ್ರದೇವರು. ಸ್ವತಃ 
ತಾವೇ ಆ ತಲೆಯನ್ನು ಮೃತನಾದ ಬಾಲಕನ ಶರೀರಕ್ಕೆ ಜೋಡಿಸಿದರು. ಜೀವ 
ತುಂಬಿದರು. ಮಗು ಬದುಕಿತು. ನರಮುಖದ ಮಗು ಗಜಮುಖವಾಯಿತು. 
ತಂದೆ-ತಾಯಿಯರಿಗೆ ಭಕ್ತಿಯಿಂದ ನಮಿಸಿತು. ಆಶೀರ್ವದಿಸಿರಿ ಎಂದಿತು. ಆಗ ಆ 
ಮಗುವಿನ ಸೌಂದರ್ಯವನ್ನು ಕಂಡ ರುದ್ರದೇವರಿಗೆ ಪ್ರೀತಿ ಉಕ್ಕಿಹರಿಯಿತು. ತಮ್ಮೆಲ್ಲ 
ಭೂತಗಣಗಳಿಗೆ ಪತಿಯನ್ನಾಗಿ ಮಾಡಿ ""ಗಣಪತಿ'' ಎಂದೇ ಹೆಸರಿಟ್ಟರು. 
ವರವನ್ನಿತ್ತರು. ಶಕ್ತಿ ತುಂಬಿದರು. ವಿಘ್ಣಪರಿಹಾರಕನಾಗಿ ಸಿದ್ಧಿವಿನಾಯಕನಾದನು. 
ಗಣಗಳ ಅಧ್ಯಕ್ಷನಾಗಿ ಗಣಪತಿಯಾದನು. ಅಂದಿನಿಂದ ಎಲ್ಲರೂ ಇವನನ್ನು 
ವಿಶೇಷವಾಗಿ ಪೂಜಿಸಲು ಪ್ರಾರಂಭಿಸಿದರು. 

ಇದು ಪುರಾಣದ ಕಥೆ. ಜಗಜ್ಜನಿತವಾದ ಕಥೆ. ಹೆಚ್ಚಿನ ಜನಗಳಿಗೆ ಗಣಪತಿಯ 
ಇದೊಂದೇ ಕಥೆ ತಿಳಿದಿದೆ. ಆದರೆ ಇದು ನಂತರದ ಸೃಷ್ಟಿಯ ಕಥೆ. ವಿನಾಯಕನು 
ಗಜಮುಖನಾದದ್ದುವಿಶ್ಚನಾಮಕನಾದ ಭಗವಂತನ ಧ್ಯಾನದಿಂದ. ಮತ್ತು ಬಹ್ಮಾಂಡ 


ಹುಟ್ಟುವ ಮೊದಲೇ ತಾನು ಜನಿಸಿದ್ದನು. ಅಹಂಕಾರತತ್ತ ಸೈ ಅಭಿಮಾನಿಯಾದ 


-128- 


ಗಣೇಶಚತುರ್ಥೀ 


ರುದ್ರದೇವರು ವೈಕಾರಿಕಾಹಂಕಾರದಿಂದ ಇವನನ್ನು ಈ ಹಿಂದೆಯೇ ಸೃಷ್ಟಿ ಮಾಡಿದ್ದರು. 
ಇವೆಲ್ಲವನ್ನೂ ಅರಿತು ಮೇಲಿನ ಕಥೆಯನ್ನು ಅರ್ಥ ಮಾಡಿಕೊಳ್ಳಬೇಕು. 


ಗಣಪತಿಯ ಮನಮೋಹಕರೂಪ 


ಮೊರದಂತೆ ಎರಡು ದೊಡ್ಡದಾದ ಕಿವಿಗಳು. ಕಾರುಣ್ಯ ತುಂಬಿದ ಪುಟ್ಟಎರಡು 
ಕಣ್ಣುಗಳು. ಆಗ ತಾನೇ ಹುಟ್ಟಿದ ಸೂರ್ಯನ ಬಣ್ಣದಂತೆ ಕೆಂಪುಬಣ್ಣದ ದೇಹ. 
ಸರ್ಪವನ್ನೇ ಕಟಿಸೂತ್ರದಂತೆ ಧರಿಸಿರುವ ಬೃಹತ್ತಾದ ಉದರ. ಪಾಶ, ದಂತ, ಅಂಕುಶ, 
ಅಭಯಗಳನ್ನು ಧರಿಸಿರುವ ನಾಕು ಕೈಗಳು. ಕೆಂಪು ಗಂಧವನ್ನು ಲೇಪಿಸಿಕೊಂಡು, 
ಕೆಂಪು ಮಾಲೆಯನ್ನು ಧರಿಸಿ, ಕೆಂಪು ಬಟ್ಟೆಯನ್ನುಟ್ಟುಕೆಂಪು ಬಣ್ಣದ್ದೇ ಉತ್ತರೀಯವನ್ನು 
ಹೊದ್ದಿರುವ ಸುಂದರರೂಪ. ಊರ್ಧ್ವಪುಂಡ್ರವನ್ನು ಧರಿಸಿ ದ್ವಾದಶನಾಮಗಳನ್ನು 
ಧಾರಣೆ ಮಾಡಿ, ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ ಎಂಬ ಪಂಚಮುದ್ರೆಗಳನ್ನು 
ಧರಿಸಿ, ಸಿದ್ಧಿ ಹಾಗೂ ಬುದ್ಧಿ ಎಂಬ ಹೆಂಡಂದಿರಿಂದ ಸೇವಿತನಾಗಿ ಸಿಂಹಾಸನದಲ್ಲಿ 
ಕುಳಿತಿರುವ, ಪ್ರತಿಯೊಬ್ಬರು ಮಾಡುವ ಕರ್ಮಗಳನ್ನು ಸಾಕ್ಷಿಯಾಗಿ ನೋಡುತ್ತಿರುವ 
ಗಜವದನನ ಮನಮೋಹಕರೂಪಕ್ಕೆ ಅನಂತ ಅನಂತ ಭಕ್ತಿಯ ನಮನಗಳು. 


ಇಂದುದರ್ಪಹರ 


"ಚಂದ್ರನಿಗೆ ಗಣಪತಿಯು ಶಾಪವನ್ನು ನೀಡಿರುವನು' ಎಂಬುದು ಲೋಕ- 
ಪ್ರಸಿದ್ಧವಾಗಿದೆ. ಆದರೆ ಗಣಪತಿಯು ಚಂದ್ರನ ಪಾದಪದ್ಮಾರಾಧಕನಾಗಿದ್ದಾನೆ. 
ಚಂದ್ರನು ಗಣಪತಿಗೆ ಗುರುಸ್ಥಾನದಲ್ಲಿದ್ದಾನೆ. ಬಿಂಬರೂಪನೂ ಆಗಿದ್ದಾನೆ. ಚಂದ್ರನು 
೧೨ನೆಯ ಕಕ್ಣೆಯಲ್ಲಿದ್ದರೆ ಗಣಪತಿಯು ೧೮ನೆಯ ಕಕ್ಚೆಯಲ್ಲಿದ್ದಾನೆ. ಹಾಗೇನಾದರೂ 
ಶಾಪವನ್ನು ನೀಡಿದ್ದಲ್ಲಿ ಅದು ಸ್ಟ್ವೋತ್ತಮದ್ರೋಹದಲ್ಲಿ ಪರ್ಯವಸಾನವಾಗುತ್ತದೆ. 
ಆದ್ದರಿಂದ "ಗಣಪತಿಯು ಚಂದ್ರನ ಮೇಲೆ ಕುಪಿತನಾದನು. ಶಪಿಸಿದನು' 
ಇತ್ಯಾದಿಯಾಗಿ ತಿಳಿದರೆ ಅನರ್ಥವಾಗುತ್ತದೆ. 

ಆದರೆ ಗಣೇಶಚತುರ್ಥಿಯಂದು ಚಂದ್ರದರ್ಶನ ಮಾಡಬಾರದೆಂಬುದನ್ನು 
ಸ್ಕಮಂತಕೋಪಾಖ್ಯಾನದ ಮೂಲಕ ಶ್ರೀಕೃಷ್ಣನು ಕೂಡ ನಮಗೆ ತಿಳಿಸಿದ್ದಾನೆ. 


-129- 


ಗಣೇಶಚತುರ್ಥೀ 


ಗಣಪತಿಯ ಮಹಿಮೆಯ ವೈಭವಕ್ಕೋಸ್ಕರ ಮಾತ್ರ ಈ ಕಥೆ ಪುರಾಣಗಳಲ್ಲಿ 
ಹೇಳಿದ್ದಾರೆಂದು ತಿಳಿಯತಕ್ಕದ್ದು. ಇದೂ ಸಹ ಕೇವಲ ಲೀಲೆಗೋಸ್ಕರ ನಡೆದ ಘಟನೆ 
ಎಂದು ತಿಳಿಯಬೇಕು. ಚಂದ್ರನಿಗೆ ಶಾಪ ನೀಡಿದ ಕಥೆ ಹೀಗಿದೆ - 


ಅದೊಂದು ತಪಸ್ವಿಗಳ ಕಾಲ. ಅಗಸ್ಥರು ಪರಮಾತ್ಮನನ್ನು ಕುರಿತು ಏಕಾಗ್ರ 
ಮನದಿಂದ ತಪಸ್ಸು ಮಾಡಿದರು. ಅದೇ ಸಂದರ್ಭದಲ್ಲಿ ತಾವೊಂದು ಸಂಕಲ್ಪ 
ಮಾಡಿದ್ದರು. ತಾವಿದ್ದ ವಿಂಧ್ಯಪರ್ವತದಿಂದ ತೆರಳಿ, ಕಾಶಿಯ ಗಂಗೆಯಲ್ಲಿ ಮಿಂದು 
ಗಂಗೋದಕವನ್ನು ತೆಗೆದುಕೊಂಡು ರಾಮೇಶ್ವರದಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ 
ಮಾಡಬೇಕೆಂಬುದೇ ಈ ಸಂಕಲವಾಗಿತ್ತು. ಅದಕ್ಕಾಗಿ ಪರಮಾತ್ಮನ ಬಳಿ ವರವನ್ನು 
ಪಡೆದುಕೊಂಡಿದ್ದರು. ಪರಮಾತ್ಮನು ವರವನ್ನು ನೀಡುವಾಗ ಗಂಗೋದಕದ 
ಪಾತ್ರೆಯನ್ನು ಎಂದೂ ಕೆಳಗಿಡಬಾರದೆಂದು ಅಪ್ಪಣೆ ಮಾಡಿದ್ದನು. ಅದರಂತೆ 
ಪ್ರತಿನಿತ್ಯವೂ ಅಗಸರು ಕೊಡದಿಂದ ಗಂಗೋದಕವನ್ನು ತೆಗೆದುಕೊಂಡು 
ರಾಮೇಶ್ವರಕ್ಕೆ ತೆರಳಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತಿದ್ದರು. ಅನೇಕ ವರ್ಷಗಳ 
ಕಾಲ ಹೀಗೆ ಕಠಿಣ ತಪಸನ್ನಾಚರಿಸಿದರು. 


ಅದೊಂದು ದಿನ ದೇಹಬಾಧೆ ಉಂಟಾಯಿತು. ಮಾರ್ಗಮಧ್ಯದಲ್ಲಿ 
ಗಂಗೋದಕದ ಕಲಶವನ್ನು ಇಡಲೇಬೇಕಾದ ಪರಿಸ್ಥಿತಿ ಎದುರಾಯಿತು. ಅಂದು 
ಭಾದ್ರಪದ ಶುಕ್ಲಪಕ್ಚದ ಚತುರ್ಥೀ ದಿವಸ. ಗಣಪತಿಯು ಮೂಷಿಕವಾಹನನಾಗಿ ಭಕ್ತರ 
ಮನೆಗೆ ತೆರಳುತ್ತಿದ್ದನು. ಆಗ ಅಗಸ್ತ್ಯರು ಗಣಪತಿಯನ್ನು ಕರೆದರು. "ನಾನು 
ದೇಹಬಾಧೆಯನ್ನು ಪರಿಹಾರ ಮಾಡಿ- ಕೊಂಡು ಬರುವ ತನಕ ಈ ಗಂಗೋದಕದ 
ಕಲಶವನ್ನು ಹಿಡಿದುಕೊಂಡಿರು; ಯಾವುದೇ ಕಾರಣಕ್ಕೂ ಕೆಳಗಿಡಬೇಡ' ಎಂದು 
ಹೇಳಿದರು. ಸ್ವಲ್ಪವೇ ಸಮಯದಲ್ಲಿ ಮರಳಿ ಬರಬೇಕೆಂದು ಗಣಪತಿ ನಿಯಮ 
ಹಾಕಿದನು. ಅಷ್ಟರಲ್ಲಿ ಅಗಸ್ತ್ಯರು ಬರಲಿಲ್ಲ. ತನ್ನ ಮಾತಿಗೆ ತಕ್ಕಂತೆ ಗಣಪತಿಯು 
ನೆಲದ ಮೇಲೆ ಆ ಗಂಗೋದಕ ಕಲಶವನ್ನು ಇಟ್ಟೇ ಬಿಟ್ಟನು. ಆ ಕಲಶ ಒಡೆದು 
ಹೋಯಿತು. ಅಗಸ್ಥರು ಗಣಪತಿಗೆ ಶಪಿಸಿದರು. ಇದನ್ನು ಕಂಡು ಚಂದ್ರನು ನಕ್ಕನು. 
ಇದರಿಂದ ಕುಪಿತನಾದ ಗಣಪತಿಯು ಚಂದ್ರನಿಗೆ ಶಾಪವನ್ನಿತ್ತನು - "ಯಾರು ನಿನ್ನನ್ನು 
ಇಂದು ನೋಡುವರೋ ಅವರಿಗೆ ನಿಷ್ಕಾರಣವಾಗಿ ಅಪವಾದ ಬರಲಿ - ಎಂದು. 


-130- 


ಗಣೇಶಚತುರ್ಥೀ 
ಮತ್ತೊಂದು ಕಥೆ - 


ಗಣಪತಿಯು ಗಣೇಶಚತುರ್ಥಿಯ ದಿವಸ ಮೂಷಕದ ಮೇಲೆ ಭಕ್ತರ 
ಮನೆಗೆ ಆಗಮಿಸುತ್ತಿದ್ದನು. ಸರ್ಪವನ್ನು ಕಂಡು ಮೂಷಕವು ಹೆದರಿ ಓಡಿತು. 
ಗಣಪತಿಯು ಕೆಳಗೆ ಬಿದ್ದನು. ಇದನ್ನು ಕಂಡು ಚಂದ್ರನು ನಕ್ಕನು. ಚಂದ್ರನ ಮೇಲೆ 
ಕೋಪದಿಂದ ತನ್ನ ದಂತವೊಂದನ್ನು ಕಿತ್ತು ಚಂದ್ರನನ್ನು ಹೊಡೆದನು. ಮತ್ತು ಅದೇ 
ದಿನದಲ್ಲಿ ಯಾರೂ ಸಹ ಚಂದ್ರದರ್ಶನವನ್ನು ಮಾಡಬಾರದು. ಹಾಗೇನಾದರೂ 
ಚಂದ್ರದರ್ಶನ ಮಾಡಿದರೆ ಜಾರತ್ವ, ಚೋರತ್ವಗಳು ಆರೋಪಿತವಾಗುತ್ತವೆಂದು 
ಶಪಿಸಿದನು. 

ಮೇಲೆ ಉದಾಹರಿಸಿದ ಕಥೆಗಳೆಲ್ಲವೂ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧವಾಗಿವೆ. 
ಅವುಗಳ ಅಭಿಪ್ರಾಯ ಏನೆಂಬುದನ್ನಷ್ಟೇ ಇಲ್ಲಿ ಉಲ್ಲೇಖಿಸಲಾಗಿದೆ. ಚಂದ್ರದರ್ಶನ 
ಏಕೆ ಮಾಡಬಾರದೆನ್ನಲು ಪುರಾಣಗಳಲ್ಲಿರುವ ಕಥೆಯು ಬೇರೆಯೇ ಇದೆ. ಆ 
ಕಥೆಯನ್ನು ಮುಂದೆ ಶ್ಲೋಕ ಹಾಗೂ ಅನುವಾದಗಳ ಜೊತೆ ಇರುವುದನ್ನು , 
ಗಮನಿಸಬೇಕು. 

ತಂದೆ ತಾಯಿಯರಲ್ಲಿ ಸಮಸ್ತಜಗತ್ತನ್ನು ಕಂಡ ಗಣಪತಿ 


ನಾರದರು ಒಮ್ಮೆ ಕೈಲಾಸಕ್ಕೆ ಬಂದರು. ಒಂದು ಹಣ್ಣನ್ನು ತಂದು ಶಿವನಿಗೆ 
ನೀಡಿದರು. ಅದನ್ನು ಕಂಡ ಶಿವನ ಮಕ್ಕಳಾದ ಗಣಪತಿ ಹಾಗೂ ಷಣ್ಯುಖರು ತನಗೆ 
ಆ ಹಣ್ಣು ಬೇಕೆಂದು ಹಟ ಮಾಡಿದರು. ಆಗ ಶಿವನು ಯಾರು ಈ ಪ್ರಪಂಚವನ್ನು 
ಮೊದಲು ಪ್ರದಕ್ಷಿಣೆ ಹಾಕಿ ಬರುತ್ತಾರೋ ಅವರಿಗೆ ಹಣ್ಣನ್ನು ನೀಡುತ್ತೇನೆಂದು 
ಹೇಳಿದರು. ಷಣ್ಮುಖನು ತನ್ನ ವಾಹನವನ್ನು ಏರಿ ಪ್ರದಕ್ಷಿಣೆ ಮಾಡಲು ಹೊರಟನು. 
ಆದರೆ ಗಣಪತಿಯು ""ಸಮಸ್ತಜಗತ್ತು ತಂದೆ ತಾಯಿಯರಲ್ಲೇ ಇರುತ್ತದೆ. ತಂದೆ 
ತಾಯಿಯರನ್ನು ಪ್ರದಕ್ಷಿಣೆ ಮಾಡಿದರೆ ಸಮಸ್ತಪ್ರಪಂಚವನ್ನು ಪ್ರದಕ್ಷಿಣೆ ಮಾಡಿದಂತೆ'' 
ಎಂಬುದಾಗಿ ನಾರದರನ್ನು ಕೇಳಿದನು. ನಾರದರು ಹೌದು ಎಂಬುದಾಗಿ 
ಸಮೃತಿಯನ್ನುನೀಡಿದರು. ಗಣಪತಿಯು ತಂದೆ ತಾಯಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿ 
ನಮಸ್ಕಾರ ಹಾಕಿದನು. ರುದ್ರದೇವರು ಗಣಪತಿಗೆ ಹಣ್ಣನ್ನು ನೀಡಿದರು. ಷಣ್ಮುಖನಿಗೆ 


-131- 


ಗಣೇಶಚತುರ್ಥೀ 


ಈ ವಿಷಯ ತಿಳಿಯಿತು. ಸಿಟ್ಟುಮಾಡಿಕೊಂಡನು. ಅನಂತರ ಶಿವಪಾರ್ವತಿಯರು 
ಹಾಗೂ ನಾರದರು ಸಮಾಧಾನ ಮಾಡಿದರು. ಅಣ್ಣ, ತಮ್ಮಇಬ್ಬರೂ ಸಹ ಹಣ್ಣನ್ನು 
ಹಂಚಿಕೊಂಡು ತಿಂದರು. 


ಗಣಪತಿಯ ವಾಹನದ ಕಥೆ 


ದೇವೇಂದ್ರನ ಸಭೆಯಲ್ಲಿ ಕ್ರೌಂಚ ಎಂಬ ಗಂಧರ್ವನಿದ್ದನು. ಅದೊಂದು 
ದಿನ ಯಾವುದೋ ಕಾರ್ಯಭಾರದಿಂದ ವೇಗವಾಗಿ ನಡೆದು ಹೋಗುತ್ತಿದ್ದನು. 
ಗಮನಿಸದೇ ಅವನ ಕಾಲು ವಾಮದೇವ ಯಪಷಿಗಳಿಗೆ ತಗುಲಿತು. ಖಷಿಗಳಿಗೆ 
ಸಿಟ್ಟು ಬಂದಿತು. "ನೀನು ಮೂಷಕಾಸುರನಾಗು' ಎಂದು ಶಪಿಸಿದರು. ಗಂಧರ್ವನು 
ಕ್ಷಮೆ ಕೇಳಿದನು. ವಿವಿಧವಾಗಿ ಪ್ರಾರ್ಥಿಸಿದನು. ಯಷಿಗಳ ಸಿಟ್ಟು ಶಾಂತವಾಯಿತು. 
ಮೂಪಕಾಸುರನಾದರೂ ಸಹ ಗಣಪತಿಯಿಂದ ಪರಾಜಿತನಾಗಿ ಅವನ ವುಹನನಾಗುವ 
ಭಾಗ್ಯವು ನಿನಗೆ ದೊರಕಲಿ ಎಂದು ಶಾಪವನ್ನು ಪರಿವರ್ತನೆ ಮಾಡಿದರು. 
ಕ್ರೌಂಚ ಗಂಧರ್ವನು ಮೂಷಕಾಸುರನಾದನು. ಜನ್ಮಗುಣದಂತೆ ಜಗತ್ತನ್ನು 
ಪೀಡಿಸಿದನು. ಗಣಪತಿಯನ್ನು ಕೂಡ ಅದೊಂದು ದಿನ ಕೆಣಕಲು ಬಂದನು. 
ತನ್ನ ಪಾಶವನ್ನು ಗಣಪತಿಯು ಎಸೆದನು. ಇದರಿಂದ ಹೆದರಿದ ಮೂಷಕಾಸುರನು 
ಪಾತಾಳಕ್ಕೆ ಓಡಿದನು. ಬಿಡದ ಪಾಶವು ಅವನನ್ನು ಅಟ್ಟಿಸಿಕೊಂಡು ಹೋಯಿತು.) 
ಅಂತಿಮವಾಗಿ ಅವನನ್ನು ಎಳೆದು ತಂದನು. ಮೂಷಕಾಸುರನು ಗಣಪತಿಗೆ 
ಶರಣಾಗತನಾದನು. ಗಣಪತಿಯ ಕಾಲುಗಳನ್ನು ಹಿಡಿದುಕೊಂಡು ನಮಸ್ಕರಿಸಿ 
ತಪ್ಪಾಯಿತೆಂದು ಕ್ಷಮೆ ಯಾಚಿಸಿದನು. ಗಣಪತಿಯು ಅವನ ವಿಷಯದಲ್ಲಿ 
ಪ್ರಸನ್ನನಾದನು. ಅವನ ಅಪೇಕ್ಷೆಯಂತೆ ತನ್ನ ವಾಹನವನ್ನಾಗಿ ಮಾಡಿಕೊಂಡನು. 
ಅಂದಿನಿಂದ ಗಣಪತಿಯು ಮೂಷಕವಾಹನನಾದನು. 


ತಂದೆ ತಾಯಿಯರಲ್ಲಿ ಭಕ್ತಿ 


ಮಹಾರುದ್ರದೇವರು ದೊಡ್ಡ ಯಾಗವನ್ನು ಮಾಡಬೇಕೆಂದು ಸಂಕಲ್ಪಿಸಿದರು. 
ಆ ಯಾಗಕ್ಕೆ ಸಕಲದೇವತೆಗಳನ್ನೂ ಆಹ್ವಾನ ಮಾಡಬೇಕೆಂಬ ಅಪೇಕ್ಡೆಯಾಯಿತು. 
ತಮ್ಮಿಬ್ಬರು ಮಕ್ಕಳನ್ನು ಕರೆದು ಎಲ್ಲ ದೇವತೆಗಳಿಗೆ ಆಹ್ವಾನ ನೀಡುವಂತೆ 


-132- 


ಗಣೇಶಚತುರ್ಥೀ 


ಆಜ್ಞೆಮಾಡಿದರು. ಆದರೆ ಕೂಡಲೇ ಮಾಡಬೇಕಾದ ಯಾಗಕ್ಕೆ ಎಲ್ಲ ದೇವತೆಗಳನ್ನು 
ಕರೆತರುವುದು ಹೇಗೆ ಎಂಬ ಚಿಂತೆ ಉಂಟಾಯಿತು. ಆಗ ಗಣಪತಿಯು 
ಒಂದು ಉಪಾಯವನ್ನು ಮಾಡಿದನು. "ಎಲ್ಲ ದೇವತೆಗಳೂ ತಂದೆ ತಾಯಿಯಲ್ಲೇ 
ಇರುತ್ತಾರೆ. ಅವರಲ್ಲಿ ಭಕ್ತಿಯಿಂದಪ್ರಾರ್ಥನೆ ಮಾಡಿದರೆ ಎಲ್ಲ ದೇವತೆಗಳೂ 
ಖಂಡಿತವಾಗಿಯೂ ಆಗಮಿಸುತ್ತಾರೆ'' ಎಂಬ ಭಾವನೆಯನ್ನು ತಾಳಿದನು. ತಂದೆ 
ತಾಯಿಯರ ಎದುರಿನಲ್ಲಿ ನಿಂತು ಭಕ್ತಿಯಿಂದ ಎಲ್ಲ ದೇವತೆಗಳನ್ನೂ ಸ್ತುತಿಸಿದನು. 
ಯಜ್ಞಕ್ಕೆ ಆಗಮಿಸಬೇಕೆಂದು ಆಹ್ವಾನಿಸಿದನು. ಎಲ್ಲ ದೇವತೆಗಳಿಗೆ ಗಣಪತಿಯ 
ಭಕ್ತಿ ಕಂಡು ಸಂತೋಷವಾಯಿತು. ಪ್ರತಿಯೊಬ್ಬರೂ ಪರಿವಾರ ಸಹಿತರಾಗಿ 
ಆಗಮಿಸಿದರು. ಯಜ್ಞವು ವೈಭವೋಪೇತವಾಗಿ ಜರುಗಿತು. ಶಿವಪಾರ್ವತಿಯರು 
ಅಚ್ಚರಿಯಿಂದ ಸಂತೋಷ ಹೊಂದಿದರು. 


ಗಣಪತಿಯಿಂದ ಕಾವೇರಿ ಹರಿದಳು 


ಕಾವೇರಿನದಿಯ ಅಭಿಮಾನಿದೇವತೆಯು ಅಗಸ್ಯ ಖಷಿಗಳ ಮುಂದೆ ದರ್ಪವನ್ನು 
ತೋರಿಸಿದಳು. ಅಗಸ್ತ್ಯರು ತಮ್ಮ ತಪಸ್ಸಿನ ಶಕ್ತಿಯಿಂದ ಅವಳನ್ನು ಹಿಡಿದು ತಮ್ಮ 
ಕಮಂಡಲುವಿನ ಒಳಗೆ ಹಾಕಿಬಿಟ್ಟರು. ಎಲ್ಲೂಕಾವೇರಿ ನೀರು ಹರಿಯದೇ ಹಾಹಾಕಾರ 
ಉಂಟಾಯಿತು. ಕೃಷಿ ಇಲ್ಲದೇ ಜನರು ಪರದಾಟಪಟ್ಟರು. ಜನರ ಉದ್ವಿಗ್ಗಸ್ಥಿತಿಯನ್ನು 
ಕಂಡು ಗಣಪತಿಗೆ ಕನಿಕರ ಬಂದಿತು. ಒಂದುಕಾಗೆಯ ರೂಪವನ್ನು ತಾಳಿದನು. 
ಅಗಸ್ಥರಿದ್ದಲ್ಲಿಗೆ ಬಂದು ಕಾವೇರಿಯು ಕಮಂಡಲುವಿನ ಮೇಲೆ ಕುಳಿತು ಅದನ್ನು 
ಉರುಳಿಸಿ ಬಿಟ್ಟನು. ಕಾವೇರಿಯು ಬಂಧನದಿಂದ ಮುಕ್ತಳಾದಳು. ನದಿಯು 
ಎಲ್ಲೆಡೆಯೂ ಹರಿಯಿತು. ಅಗಸ್ತರಿಗೆ ವಿಷಯ ತಿಳಿದು ಸಂತೋಷವಾಯಿತು. 


ಗಣಪತಿಯನ್ನು ಕುರಿತು ಸತ್ಕಾರ ಮಾಡಿದರು. ಎಲ್ಲ ಜನರಿಗೆ ಸಂತೋಷವಾಯಿತು. 
ಗಣಪತಿಯಿಂದ ಗಂಗೆಯು ಗೋದಾವರಿಯಾಗಿ ಹರಿದಳು 


ಒಮ್ಮೆ ಪಾರ್ವತಿಯು ಗಣಪತಿಯ ಬಳಿ ಬಂದು ಹೀಗೆ ಹೇಳಿದಳು. ತನ್ನ ಪತಿಯ 
ಮೇಲೆ ಗಂಗೆಯು ಕುಳಿತಿದ್ದಾಳೆ. ಅವಳನ್ನು ಹೇಗಾದರೂ ಮಾಡಿ ಇಳಿಸಬೇಕಾಗಿದೆ. 
ಅದಕ್ಕಾಗಿ ಉಪಾಯವೊಂದನ್ನು ನೀನು ಮಾಡಬೇಕಾಗಿದೆ ಎಂದಳು. ಗಣಪತಿಯು 


-133- 


ಗಣೇಶಚತುರ್ಥೀ 


ತಾಯಿಯ ಮಾತಿಗೆ ಒಪ್ಪಿ ಹಾಗೆಯೇ ಮಾಡುತ್ತೇನೆಂದು ನಮಿಸಿ ಹೊರಟನು. 
ಗೌತಮರ ಆಶ್ರಮಕ್ಕೆ ಬಂದನು. ಗೌತಮರು ಆಶ್ರಮದಲ್ಲಿ ಇರಲಿಲ್ಲ. ಗೌತಮರ 
ಶಿಷ್ಯರು, ಆಹ್ವಾನಿತ ಖುಷಿ, ಮುನಿಗಳು ಮಾತ್ರ ಅಲ್ಲಿ ಇದ್ದರು. ಗೌತಮ ಯಷಿಗಳ 
ಅಪ್ಪಣೆಯು ಸಿಗದೇ ತಮ್ಮ ಮನೆಗಳಿಗೆ ತೆರಳಲು ಸಾಧ್ಯವಾಗದೇ ದಾಕ್ಷಿಣ್ಯದಿಂದ 
ಅಲ್ಲಿ ಕುಳಿತಿದ್ದರು. ಆಗ ಗಣಪತಿಯು "“ನೀವೆಲ್ಲರೂ ನಿಮ್ಮ ಮನೆಗೆ ಮರಳಿ 
ಹೋಗಬೇಕೆಂದರೆ ನಾನು ಹೇಳಿಕೊಟ್ಟ ಉಪಾಯವನ್ನು ಮಾಡಿರಿ. ಆಗ ಮಾತ್ರ 
ನೀವು ನಿಮ್ಮ ಮನೆಗಳಿಗೆ ತೆರಳಬಹುದು. ಇಲ್ಲವಾದಲ್ಲಿ ನೀವು ಇಲ್ಲಿಯೇ ಕೊನೆಯ 
ತನಕ ಇರಬೇಕಾಗುತ್ತದೆ'' ಎಂದು ಹೇಳಿದನು. ಆಗ ಯಷಿಮುನಿಗಳೆಲ್ಲರೂ ನೀನು 
ಹೇಳಿದಂತೆ ಕೇಳುತ್ತೇವೆಂದು ಒಪ್ಪಿಗೆ ನೀಡಿದರು. ಆಗ ಗಣಪತಿಯು ಹೀಗೆ ಹೇಳಿದನು 
““ನಿಮ್ಮತಪಸಿನಿಂದ ಒಂದು ಹಸುವನ್ನು ಸೃಷ್ಟಿಮಾಡಿರಿ. ಅದನ್ನು ಗೌತಮರ ಗದ್ದೆಯಲ್ಲಿ 
ಬಿಟ್ಟು ಬಿಡಿರಿ. ತೆನೆಭರಿತವಾದ ಹುಲ್ಲನ್ನು ಅದು ತಿನ್ನುತ್ತಿರುವಾಗ ಗೌತಮರು ಅದನ್ನು 
ಓಡಿಸಲು ತೆರಳುತ್ತಾರೆ. ಮುಟ್ಟಿದ ಕೂಡಲೇ ಆ ಹಸು ಸಾಯುವಂತಿರಬೇಕು. 
ಗೋಹತ್ಯೆಮಾಡಿದ ಮೇಲೆ ಅವರ ಮನೆಯಲ್ಲಿ ಕ್ಷಣಕಾಲವೂ ಇರಬಾರದು. ಇದನ್ನೇ 
ಉಪಾಯಮಾಡಿಕೊಂಡು ಇಲ್ಲಿಂದ ಹೊರಟು ಬಿಡಿರಿ'' ಎಂದು. 
ಗಣಪತಿಯುಹೇಳಿಕೊಟ್ಟ ಉಪಾಯದಂತೆ ಎಲ್ಲ ಯಷಿಮುನಿಗಳೂ ಹಾಗೆಯೇ 
ಮಾಡಿದರು. ತಮ್ಮ ತಪಸಿನಿಂದ ಒಂದು ಹಸುವನ್ನು ಸೃಷ್ಟಿಮಾಡಿದರು. ಆ ಹಸುವು 
ಗದ್ದೆಯನ್ನು ಮೇಯುತ್ತಿರುವಾಗ ಗೌತಮರು ಹುಲ್ಲುಕಡ್ಡಿಯನ್ನು ತೆಗೆದುಕೊಂಡು 
ಓಡಿಸಲು ಹೋದರು. ಅಷ್ಟರಲ್ಲಿಯೇ ಗೋ ಸತ್ತುಹೋಯಿತು. ಎಲ್ಲ 
ಯಷಿಮುನಿಗಳೂ ತಾವು ಗೋ ಹತ್ಯೆ ಮಾಡಿರುವಿರಿ ಎಂದು ತಮ್ಮತಮ್ಮಮನೆಗಳಿಗೆ 
ತೆರಳಿ ಬಿಟ್ಟರು. ಗೌತಮರು ಚಿಂತಾಕ್ರಾಂತರಾದರು. ಶಿವನನ್ನು ಕುರಿತು ತಪಸ್ಸು 
ಮಾಡಿದರು. ಶಿವನ ತಲೆಯ ಮೇಲಿರುವ ಗಂಗೆಯನ್ನು ಕೆಳಗಿಳಿಸುವಂತೆ ಪ್ರಾರ್ಥನೆ 
ಮಾಡಿದರು. ಶಿವನ ಅಣತಿಯಂತೆ ಗಂಗೆ ಕೆಳಗೆ ಇಳಿದಳು. ಹರಿದು ಬಂದಳು. 
ಅದರಿಂದ ತರ್ಪಣ ನೀಡಿ ಗೋವನ್ನು ಬದುಕಿಸಿದರು. ಈಗ ಗಂಗೆಯು 
ಗೋದಾವರಿಯಾದಳು. ಹೀಗೆ ಗಣಪತಿಯಿಂದ ಗೋದಾವರಿಯೆಂಬ ಪುಣ್ಯನದಿಯು 
ಭೂಮಿಯಲ್ಲಿಹರಿಯುವಂತಾಯಿತು. ಪಾರ್ವತಿಯು ಸಂತೋಷಗೊಂಡಳು. ಎಲ್ಲ 


-134- 


ಗಣೇಶಚತುರ್ಥೀ 


ಯಷಿಮುನಿಗಳಿಗೂ ತಪಸ್ವಿಗಳಿಗೂ ಸಂತೋಷವಾಯಿತು. ಎಲ್ಲ ಭಕ್ತರಿಗೂ 
ಸಂತೋಷವಾಯಿತು. 


ಗಣಪತಿಗೇಕೆ ಮೊದಲ ಪೂಜೆ? 
ರುದ್ರದೇವರು ಗಣಪತಿಯನ್ನು ಬದುಕಿಸಿದ ಮೇಲೆ ಪಾರ್ವತಿ ದೇವಿಯ 
ಪ್ರಾರ್ಥನೆಯಂತೆ ಗಣಪತಿಗೆ ವರವನ್ನು ನೀಡಿದರು. “ಇಂದಿನಿಂದ ಯಾರು ಯಾವುದೇ 
ಕೆಲಸವನ್ನು ಮಾಡಬೇಕಾದರೂ ಮೊದಲು ಗಣಪತಿಯನ್ನು ಪೂಜಿಸಬೇಕು. 
ಪ್ರಾರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡಿದರೆ ಮಾತ್ರ ಎಷಘ್ನಗಳು 
ಪರಿಹಾರವಾಗುತ್ತವೆ. ಕಾರ್ಯವು ನಿರ್ವಿಘ್ನವಾಗಿ ಸಮಾಪ್ತಿ; ಗೊಳ್ಳುತ್ತದೆ. ಇಲ್ಲದಿದ್ದರೆ 
ಆ ಕಾರ್ಯವು ಪೂರ್ಣವಾಗುವುದಿಲ್ಲ. ನಾಶವಾಗುತ್ತದೆ - ಎಂಬುದಾಗಿ 
ರುದ್ರದೇವರು ವರವನ್ನಿತ್ತರು. ಮತ್ತು ಶಿವಗಣಗಳಿಗೆ ಪತಿಯನ್ನಾಗಿ ಮಾಡಿದರು. 

ಅಂದಿನಿಂದ ಗಣಪತಿಗೆ ಮೊದಲ ಪೂಜೆ ಪ್ರಾರಂಭವಾಯಿತು. 


ತ್ರಿಪುರಾಸುರರನ್ನು ಸಂಹಾರಮಾಡುವಾಗ ರುದ್ರದೇವರೂ ಕೂಡ 
ಮೊದಲು ಗಣಪತಿಪೂಜೆಯನ್ನು ಮಾಡಿದರು. ಎಲ್ಲರಿಗೂ ಮಾರ್ಗದರ್ಶಕರಾದರು. 
ಹೀಗೆ ರುದ್ರದೇವರಿಂದ ಪ್ರಾರಂಭವಾದ ಗಣಪತಿಗೆ ಮೊದಲ ಪೂಜೆ 
ಎಂಬ ಪದ್ಧತಿಯು ಅಂದಿನಿಂದ ಅನೂಚಾನವಾಗಿ ನಡೆದು ಬಂದಿತು. 

ಶ್ರೀರಾಮದೇವರೂ ರುದ್ರದೇವರ ವರಕ್ಕೆ ಅನುಮೋದನೆಯನ್ನು 
ನೀಡುವುದಕ್ಕಾಗಿ ರಾವಣನನ್ನು ಸಂಹಾರ ಮಾಡುವ ಮೊದಲು ಗಣಪತಿಯನ್ನು 
ಪೂಜಿಸಿದರು. 

ಅಮೃತಮಥನದ ಪ್ರಾರಂಭದಲ್ಲಿ ಗಣಪತಿಯನ್ನು ಪೂಜೆ ಮಾಡದೇ 
ಪ್ರಾರಂಭ ಮಾಡಿದ್ದರಿಂದ ಬೆಟ್ಟವು ನೀರಿನಲ್ಲಿ ಮುಳುಗಿ ಹೋಯಿತು. ಅನಂತರ 
ಪರಮಾತ್ಮನು ಕೂರ್ಮಾವತಾರವನ್ನು ಮಾಡಿ ಅದನ್ನು ಮೇಲಕ್ಕೆ ಎತ್ತಿದನು. ಅನಂತರ 
ಪುನಃ ಮಥನ- ವನ್ನು ಪ್ರಾರಂಭಿಸುವ ಮೊದಲು ಗಣಪತಿಗೆ ಪೂಜೆಯನ್ನು ದೇವೇಂದ್ರನು 
ಮಾಡಿದನು. "ವಿಲೋಕ್ಯ ವಿಘ್ನೇಶ್ವರಗತಿಂ ತದೀಶ್ವರೋ ದುರಂತವೀರ್ಯೋ 
ಎತಥಾಭಿಸಂಧಿಃ'. ಅನಂತರ ಅಮೃತವನ್ನು ದೇವತೆಗಳು ಪಡೆದರು. 


-135- 


ಗಣೇಶಚತುರ್ಥೀ 


ವೃತ್ರಾಸುರನ ಸಂಹಾರಕ್ಕೆ ತೆರಳುವಾಗ ದೇವೇಂದ್ರನು ಗಣಪತಿಯನ್ನು ಪೂಜೆ 
ಮಾಡಿದನು. ನಾವು ಪ್ರತಿನಿತ್ಯಮಾಡುವ ದೇವರ ಪೂಜೆಯ ಪ್ರಾರಂಭದಲ್ಲೂ ಕೂಡ 
"ನಿಷುಸೀದ ಗಣಪತೇ' ಎಂಬ ಮಂತ್ರವನ್ನು ಹೇಳಿ ಗಣಪತಿಯನ್ನು ಪೂಜಿಸಿಯೇ 
ದೇವರಪೂಜೆಯನ್ನು ಪ್ರಾರಂಭ ಮಾಡಬೇಕು. "ನಿಷುಸೀದ ಗಣಪತೇ' ಎಂಬ ಮಂತ್ರವು 
ಮುಖ್ಯವಾಗಿ ಪರಮಾತ್ಮನನ್ನು ಪ್ರತಿಪಾದನೆಮಾಡುತ್ತದೆ. ಅಮುಖ್ಯವಾಗಿ ಗಣಪತಿಯನ್ನು 
ಪ್ರತಿಪಾದನೆ ಮಾಡುತ್ತದೆಂದು ತಿಳಿಯಬೇಕು. 

ಗಣೇಶಚತುರ್ಥಿಯಂದು ಮಾಡುವ ಗಣಪತಿಯ ಪೂಜೆಯ ಪ್ರಾರಂಭದಲ್ಲೂ 
ಕೂಡ ಗಣಪತಿಪೂಜೆಯನ್ನು ಮಾಡಬೇಕು. ಎಲ್ಲಾ ಸತ್ಯರ್ಮಗಳ ಪ್ರಾರಂಭದಲ್ಲಿ 
ಗಣಪತಿ ಪೂಜೆ ಮಾಡುವುದು ವಿಹಿತ. ಇದನ್ನು ಗಣಪತಿಪೂಜೆಯಲ್ಲೂ ಸಹ 
ಬಿಡಬಾರದು. 

ಗಣಪತಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬಹುದೇ? 

ಪ್ರಶ್ನೆ- ತುಲಸಿ ಎಂಬ ದೇವತೆಯು ಗಣಪತಿಗಿಂತ ಅತ್ಯಂತ ಉತ್ತಮಳಾಗಿದ್ದಾಳೆ. 
ಒಂದು ವೇಳೆ ಗಣಪತಿಯು ತುಲಸಿಯನ್ನು ಮುಡಿಯದಿದ್ದರೆ ಸ್ಟೋತ್ತಮದ್ರೋಹ 
ಮಾಡಿದಂತಾಗುತ್ತದಲ್ಲವೇ? 

ಉತ್ತರ - ಶಾಸ್ತ್ರದಲ್ಲಿ ಗಣಪತಿಗೆ ತುಲಸಿಯನ್ನು ಸಮರ್ಪಣೆ ಮಾಡಬಾರದೆಂದು 
ನಿಖರವಾಗಿ ತಿಳಿಸಲಾಗಿದೆ. ಅನೇಕ ಪುರಾಣಗಳಲ್ಲಿ ಅದನ್ನು ಸಮರ್ಥನೆ 
ಮಾಡಲಾಗಿದೆ. ಈ ಕಾರಣದಿಂದ ಗಣಪತಿಗೆ ತುಲಸಿಯನ್ನು ಸಮರ್ಪಣೆ 
ಮಾಡಬಾರದು. ತುಲಸಿಯನ್ನು ಸಮರ್ಪಣೆ ಮಾಡದಿರುವುದೇ ಗಣಪತಿಗೆ ಹಾಗೂ 
ತುಲಸಿಗೆ ಸಂತೋಷವಾಗುತ್ತದೆ. ತುಲಸಿಯನ್ನು ಮುಡಿಯುವುದಿಲ್ಲಎಂದ ಮಾತ್ರಕ್ಕೆ 
ಗಣಪತಿಯು ತುಳಸಿಗೆ ಸ್ಫೋತ್ತಮ ದ್ರೋಹ ಮಾಡುತ್ತಾನೆ ಎಂಬ ಚಿಂತನೆಯನ್ನು 
ಮಾಡಬಾರದು. ಚತುರ್ಥಿಯ ದಿವಸ ಚಂದ್ರನನ್ನು ನೋಡಬಾರದು 
ಎಂಬುದಾಗಿಯೂ ಶಾಸ್ತ್ರವಿದೆ. ಗಣಪತಿಗಿಂತಲೂ ಉತ್ತಮನಾದ ಚಂದ್ರನನ್ನು 
ನೋಡಿದರೆ ಪಾಪವು ಹೇಗೆ ಬರುತ್ತದೆ? ಆದ್ದರಿಂದ ಚಂದ್ರನನ್ನು ನಾನು ನೋಡುತ್ತೇನೆ 
ಎಂಬ ಕುವಾದದಂತೆ ಇದೂ ಕೂಡ ಆಗಿದೆ. ಆದ್ದರಿಂದ ನಮ್ಮ ಬುದ್ಧಿಯ ಮಟ್ಟಕ್ಕೆ 
ಶಾಸ್ತ್ರವನ್ನು ಆಲೋಚನೆ ಮಾಡುವುದು ತಪ್ಪು. 


-136- 


ಗಣೇಶಚತುರ್ಥೀ 


ಪ್ರಶ್ನೆ- ಹರಿನಿರ್ಮಾಲ್ಯವನ್ನು ಎಲ್ಲ ದೇವತೆಗಳೂ ಕೂಡ ಅತ್ಯಂತ ಭಕ್ತಿಯಿಂದ 
ಸ್ವೀಕಾರ ಮಾಡುತ್ತಾರೆ. ತುಲಸಿಯು ಕೂಡ ಹರಿನಿರ್ಮಾಲ್ಯವಾದಾಗ ಗಣಪತಿಯು 
ಕೂಡ ಅದನ್ನು ಸ್ವೀಕಾರ ಮಾಡುತ್ತಾನಲ್ಲವೆ? 

ಉತ್ತರ- ಹರಿನಿರ್ಮಾಲ್ಯವಾದ್ದರಿಂದ ಸಮರ್ಪಣೆ ಮಾಡಬಹುದೆಂಬ ಈ 
ಪ್ರಶ್ನೆಯು ಕೂಡ ತಪ್ಪು. ಏಕೆಂದರೆ ಎಲ್ಲ ದೇವತೆಗಳು ಹರಿಗೆ ಸಮರ್ಪಣೆ ಮಾಡದೇ 
ನೇರವಾಗಿ ಯಾವುದನ್ನೂ ಸ್ವೀಕಾರ ಮಾಡುವುದಿಲ್ಲ. ಆದರೂ ತುಲಸಿಯನ್ನು 
ಸಮರ್ಪಣೆ ಮಾಡಬಾರದೆಂಬ ನಿಷೇಧವಿರುವುದರಿಂದ ಹರಿನಿರ್ಮಾಲ್ಯವಾದರೂ 
ಕೂಡ ಸಮರ್ಪಣೆ ಮಾಡಬಾರದು ಎಂದೇ ಅರ್ಥ. 

ಪ್ರಶ್ನೆ- ಅನೇಕ ಶಿಷ್ಟರು ಗಣಪತಿಗೆ ತುಲಸಿಯನ್ನು ಸಮರ್ಪಣೆ ಮಾಡುತ್ತಿ ದ್ದಾರೆ. 
ಆದ್ದರಿಂದ ನಾವೂ ಕೂಡ ಗಣಪತಿಗೆ ತುಳಸಿಯನ್ನು ಸಮರ್ಪಣೆ ಮಾಡುತ್ತೇವೆ?) 

ಉತ್ತರ - ಈ ವಾದವೂ ಸರಿಯಲ್ಲ. ಬಲವಾದ ಶಾಸ್ತ್ರಪ್ರಮಾಣ- 
ವಿರೋಧವಿದ್ರಾಗ ಶಿಷ್ಟರು ಮಾಡುವುದನ್ನು ನಾವು ಅನುಸರಿಸಬೇಕಾಗಿಲ್ಲ. ಆದರೆ ' 
ಕೆಲವು ಶಿಷ್ಟರು ತುಳಸಿಯನ್ನು ಸಮರ್ಪಿಸುವುದಿಲ್ಲ. ಶಾಸ್ತ್ರಾವಿರುದ್ಧವಾದ 
ಶಿಷ್ಟಾಚಾರವನ್ನಷ್ಟೇ ನಾವು ಅನುಸರಿಸಬೇಕು. 

ಪ್ರಶ್ನೆ - ಗಣೇಶಚತುರ್ಥಿಯ ದಿವಸ ಮಾತ್ರ ತುಲಸಿಯನ್ನು ಸಮರ್ಪಣೆ 
ಮಾಡ- ಬಹುದೆಂದು ಕೆಲವರು ಹೇಳುತ್ತಾರಲ್ಲವೇ? 

ಉತ್ತರ - ಇದಕ್ಕೆ ಯಾವುದೇ ಆಧಾರವಿಲ್ಲ. ಉಳಿದ ದಿವಸ ಗಣಪತಿಗೆ 
ತುಳಸಿ ಸಮರ್ಪಣೆ ಮಾಡಬಾರದು. ಗಣೇಶಚತುರ್ಥಿಯ ದಿವಸ ಮಾಡಬಹುದೆಂದು 
ಯಾವ ಶಾಸ್ತ್ರಗ್ರಥದಲ್ಲೂ ಪುರಾಣದಲ್ಲೂ ಹೇಳಿರುವುದಿಲ್ಲ. ಆದ್ದರಿಂದ ಗಣೇಶ 
ಚತುರ್ಥಿಯ ದಿವಸವೂ ಕೂಡ ಗಣಪತಿಗೆ ತುಲಸಿಯನ್ನು ಸಮರ್ಪಣೆ 
ಮಾಡಬಾರದು. 

ಪ್ರಶ್ನೆ - ಪುರಾಣದಲ್ಲಿ ಅನೇಕವಿಚಾರಗಳು ಗೊಂದಲಮಯವಾಗಿರುತ್ತವೆ. 
ನಮಗೆ ಅರ್ಥವಾಗದ ಭಾಷೆಯಲ್ಲಿರುತ್ತವೆ. ಆದ್ದರಿಂದ ತುಳಸಿಯನ್ನು ಸಮರ್ಪಣೆ 
ಮಾಡಬಾರದು ಎಂಬುದನ್ನು ನಾವು ಅನುಸರಿಸಬೇಕಾಗಿಲ್ಲ? 


-137- 


ಗಣೇಶಚತುರ್ಥೀ 


ಉತ್ತರ - ಈ ವಾದವೂ ಕೂಡ ಅರ್ಥವಿಲ್ಲದ್ದು. ಏಕೆಂದರೆ 
ಗುರುಸಾರ್ವಭೌಮರಾದ ಶ್ರೀವಾದಿರಾಜತೀರ್ಥಶ್ರೀಪಾದಂಗಳವರು ರುಕ್ಮಿಣೀಶ- 
ವಿಜಯದಲ್ಲಿ ತುಲಸಿಯು ಗಣಪತಿಗೆ ವಿಹಿತವಲ್ಲ ಎಂದು ತಿಳಿಸಿದ್ದಾರೆ. ಆದ್ದರಿಂದ 
ಅವರು ತುಳಸಿಯನ್ನು ಸಮರ್ಪಣೆ ಮಾಡುತ್ತಿರಲಿಲ್ಲ. ಅವರ ಸಂಪ್ರದಾಯದಂತೆ 
ನಾವೂ ಸಹ ಗಣಪತಿಗೆ ತುಳಸಿಯನ್ನು ಸಮರ್ಪಣೆ ಮಾಡಬಾರದು. ಗಣಪತಿಗೆ 
ಮಾತ್ರ ತುಳಸಿಯನ್ನು ಸಮರ್ಪಣೆ ಮಾಡಬಾರದು ಎಂದಷ್ಟೇ ಅಲ್ಲ; ಕೇತಕಿಯು 
ಹರಿನಿರ್ಮಾಲ್ಯವಾದರೂ ರುದ್ರದೇವರಿಗೆ ಅರ್ಪಿಸುವಂತಿಲ್ಲ; ಸಂಪಿಗೆಯನ್ನು 
ಬ್ರಹ್ಮದೇವರಿಗೆ ಅರ್ಪಿಸುವಂತಿಲ್ಲ. ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು 
ಹೂವುಗಳು ನಿಷಿದ್ಧವಾಗಿದೆ ಎಂಬುದು ಶ್ರೀವಾದಿರಾಜತೀರ್ಥರು ತಿಳಿಸಿದ ಈ 
ಪ್ರಮಾಣದಿಂದ ಸ್ಪಷ್ಟವಾಗುತ್ತದೆ. 


ಮುಕುಂದನ ಕೊರಳಲ್ಲಿ ಯಾವ ಹೂಮಾಲೆಯನ್ನು ಹಾಕಬೇಕೆಂದು 
ಲಕ್ಷ್ಮೀದೇವಿ ಯೋಚನೆ ಮಾಡಿದಳು. ಆ ಹೂಮಾಲೆಯು ಇತರ ಯಾವ 
ದೇವತೆಗಳಿಗೂ ಪ್ರಿಯವಾಗಿರುವುದಿಲ್ಲ ಎಂಬುದನ್ನು ಈ ಶ್ಲೋಕವು ತಿಳಿಸುತ್ತದೆ. 


ಯಾ ವೈ ಚಂಪಕಸಂಪದಾನ ಬ್ಹವಸತೇರ್ದೂರ್ವಾಶ್ರಿಯಾ ಸ್ವಾತ್ಮನಃ 

ಕೇತಕ್ಕಾ ವಿಭವೇನ ಕೃತ್ತಿವಸನಸ್ಯಾಂಭೋಜಕಾಂತ್ಯಾ ವಿಧೋಃ । 

ಸನ್ನೀಲೋತ್ಸ್ತಲಶೋಭಯಾ ದಿನಮಣೇಃ ಶ್ರೀಮತ್ತುಲಸ್ಯಾ5 ಮತಾ 

ಹೇರಂಬಸ್ಯ ಹರೇಃ ಪರಂ ಸಮುಚಿತಾ ಸಾ ಮಾಲಿಕಾ ಶೋಭತೇ ॥ 

ರುಕ್ಮಿಣೇಶವಿಜಯ ಸರ್ಗ ೧೬ ಶ್ಲೋಕ. ೪೨ 

ಮಾಲೆಯಲ್ಲಿ ಸಂಪಿಗೆ ಹೂವು ಇರುವುದರಿಂದ ಬ್ರಹ್ಮದೇವರಿಗೆ 
ಸಮರ್ಪಣೆ ಮಾಡಲು ಯೋಗ್ಯವಲ್ಲ. ಗರಿಕೆ ಇರುವುದರಿಂದ ದುರ್ಗೆಗೆ 
ಸಮರ್ಪಣೆ ಮಾಡಲು ಯೋಗ್ಯವಲ್ಲ. ಕೇತಕಿ ಪುಷ್ಪ ಇರುವುದರಿಂದ 
ರುದ್ರದೇವರಿಗೆ ಸಮರ್ಪಣೆ ಮಾಡಲು ಯೋಗ್ಯವಲ್ಲ. ಕಮಲವಿರುವುದರಿಂದ 
ಚಂದ್ರನಿಗೆ ಸಮರ್ಪಣೆ ಮಾಡಲು ಯೋಗ್ಯವಲ್ಲ. ನೈದಿಲೆ ಇರುವುದರಿಂದ 
ಸೂರ್ಯನಿಗೆ ಇಷ್ಟವಾಗುವುದಿಲ್ಲ. ತುಳಸಿ ಇರುವುದರಿಂದ ಗಣಪತಿಗೆ ಸಮರ್ಪಣೆ 


-138- 


ಗಣೇಶಚತುರ್ಥೀ 


ಮಾಡಲು ಯೋಗ್ಯವಲ್ಲ. ಈ ಎಲ್ಲವನ್ನೂ ಪರಮಾತ್ಮನಿಗೊಬ್ಬನಿಗೆ ಸಮರ್ಪಣೆ 
ಮಾಡಬೇಕು. ಆದ್ದರಿಂದ ಈ ಮಾಲೆಯು ಶ್ರೀಹರಿಗೆ ಮಾತ್ರ ಪ್ರಿಯವಾಗುತ್ತದೆ. 
ಅವನಿಗೆ ಯೋಗ್ಯವಾಗುತ್ತದೆ. ವಿಹಿತವಾಗುತ್ತದೆ. ಹೀಗೆ ಈ ಮಾಲೆಯು ಮುಕುಂದನ 
ಕಂಠದಲ್ಲಿ ಶೋಭಿತವಾಯಿತು. 


ಗಣಪತಿಗೆ ತುಲಸಿಯನ್ನು ಸಮರ್ಪಣೆ ಮಾಡಬಾರದೆಂದು "ನ 
ತುಲಸ್ಯಾ ಗಣಾಧಿಪಂ' ಎಂಬ ಪ್ರಸಿದ್ಧಪ್ರಮಾಣಶ್ಲೋಕವು ಹೇಳುತ್ತಿದೆ. ಶಾಸ್ತ್ರಕ್ಕೆ 
ಅನುಗುಣವಾಗಿ ಪೂಜೆಯನ್ನು ಮಾಡಿದರೆ ಮಾತ್ರ ಆಯಾ ದೇವತೆಗಳು 
ಸ್ವೀಕಾರ ಮಾಡುತ್ತಾರೆ. ಅಶಾಸ್ತ್ರೀಯವಾದ ಪೂಜೆಯನ್ನು ಯಾವ ದೇವತೆಗಳೂ 
ಕೂಡ ಸ್ವೀಕಾರ ಮಾಡುವುದಿಲ್ಲ. ಆದ್ದರಿಂದ ಗಣಪತಿಗೆ ತುಲಸಿಯನ್ನು 
ಸಮರ್ಪಣೆ ಮಾಡಬಾರದು. 


“ಜು ಬು ಜು ಬು ಬು 


-139- 


ಗಣಪತಿಯ ಕುರಿತಾದ ಸ್ತೋತ್ರಗಳು 


ಹಾಗೂ ದೇವರನಾಮಗಳು ಸ 


LN) RAM. 4 CRN. 


-140- 


ಗಣೇಶಚತುರ್ಥೀ 


ಭಾಗವತದಲ್ಲಿ ಸ್ಯಮಂತಕೋಪಾಖ್ಯಾನ 
ಶ್ರೀಶುಕಃ- 
ಸತ್ತಾಜಿತ್ತನಯಾಂ ತನ್ನೀಂ ಕೃಷ್ಣಾಯ ಕೃತಕಿಲ್ಲಿಷಃ । 
ಸೃಮಂತಕೇನ ಮಣಿನಾ ಸ್ವಯಮುದ್ಯಮ್ಯ ದತ್ತವಾನ್‌ moll 
ರಾಜಾ- 
ಸತ್ರಾಜಿತಃ ಕಿಮಕರೋದ್‌ ಬ್ರಹ್ಮನ್‌ ಕೃಷ್ಣಸ್ಯ ಕಿಲ್ಪಿಷಮ್‌ । 
ಸೃಮಂತಕಃ ಕುತಸ್ತಸ್ಯ ಕಸ್ಮಾದ್‌ ದತ್ತಾ ಸುತಾ ಹರೇಃ ISU 
ಶ್ರೀಶುಕಃ - 
ಆಸೀತ್‌ ಸತ್ರಾಜಿತಃ ಸೂರ್ಯಭಕ್ಕಸ್ಯ ಪರಮಃ ಸಖಾ । 
ಪ್ರೀತಸ್ತಸ್ಥೈ ಮಣಿಂ ಪ್ರಾದಾತ್‌ ಸೂರ್ಯಸ್ತುಷ್ಠ ಸ್ಯಮಂತಕಮ್‌  ॥&॥ 
ಸ ತಂ ಬಿಭ್ರನ್‌ ಮಣಿಂ ಕಂಠೇ ಭ್ರಾಜಮಾನೋ ಯಥಾ ರವಿಃ । 


ಪ್ರವಿಷ್ಠೋ ದ್ವಾರಕಾಂ ರಾಜಂಸ್ತೇಜಸಾ ನೋಫಲಕ್ಕಿತಃ 11೪॥ 
ತಂ ವಿಲೋಕ್ಯ ಜನಾ ದೂರಾತ್‌ ತೇಜಸಾ ಮುಷ್ಠದೃಷ್ಟಯಃ । 
ದೀವ್ಯತೇಶಕ್ಷೆ ರ್ಭಗವತೇ ಶಶಂಸುಃ ಸೂರ್ಯಶಂಕಿತಾಃ 11೫1! 
ನಾರಾಯಣ ನಮಸ್ಟೇತಸ್ತು ಶಂಕಚಕ್ರಗದಾಧರ । 
ದಾಮೋದರಾರವಿಂದಾಕ್ಚ ಗೋವಿಂದ ಯದುನಂದನ 11೬ 


ಏಷ ಆಯಾತಿ ಸವಿತಾ ತ್ವಾಂ ದಿದೃಕ್ಟುರ್ಜಗತ್ಛತೇ । 

ಮುಷ್ಟನ್‌ ಗಭಸ್ತಿಚಕ್ರೇಣ ನೃಣಾಂ ಚಕ್ಬೂಂಸಿ ತಿಗ್ಗರುಕ್‌ 11೭1! 
ನನ್ನನ್ವಿಚ್ಛಂತಿ ತೇ ಮಾರ್ಗಂ ತ್ರಿಲೋಕ್ಯಾಂ ವಿಬುಧರ್ಷಭಾಃ । 

ಜ್ಲಾತ್ವಾನ ದ್ಯ ಗೂಢಂ ಯದುಷು ದ್ರಷ್ಟುಂ ತ್ವಾಂ ಯಾತ್ಯಜಃ ಪ್ರಭೋ ॥೮॥ 
ನಿಶಮ್ಯ ಬಾಲವಚನಂ ಪ್ರಹಸ್ಯಾಂಬುಜಲೋಚನಃ । 

ಪ್ರಾಹ ನಾಸೌ ರವಿರ್ದೇವಃ ಸತ್ರಾಜಿನ್ಮಣಿನಾ ಜ್ವಲನ್‌ Tal 
ಸತ್ರಾಜಿತ್‌ ಸ್ವಗೃಹಂ ಶ್ರೀಮತ್‌ ಕೃತಕೌತುಕಮಂಗಲಮ್‌ । 

ಪ್ರವಿಶ್ಯ ದೇವಸದನೇ ಮಣಿಂ ವಿಪೈರ್ನ್ಯವೇಶಯತ್‌ noo 


5 


-141- 


ಗಣೇಶಚತುರ್ಥೀ 


ದಿನೇ ದಿನೇ ಸರ್ಣಭಾರಾನಷ್ಟ್‌ ಸ ಸೃಜತಿ ಪ್ರಭೋ। 
ದುರ್ಭಿಕ್ಷಮಾರ್ಯರಿಷ್ಠಾನಿ ಸರ್ವೇತಪಿ ವ್ಯಧಯೋತಶುಭಾಃ ॥೧೧॥ 
ನ ಸಂತಿ ಮಾಯಿನಸ್ತತ್ರ ಯದ್‌ ರಾಷ್ಟ್ರೇ5ಭೃರ್ಚಿತೋ ಮಣಿಃ । 


ಸ ಯಾಚಿತೋ ಮಣಿಃ ಕ್ವಾಪಿ ಯದುರಾಜಾಯ ಶೌರಿಣಾ HOS 
ನೈವಾರ್ಥಕಾಮುಕಃ ಪ್ರಾದಾದ್‌ ಯಾಂಚಾಭಂಗಮತರ್ಕಯತ್‌ । 
ತಮೇಕದಾ ಮಣಿಂ ಕಂಠೇ ಪ್ರತಿಮುಚ್ಕ ಮಹಾಪ್ರಭಮ್‌ 11೧೩ 
ಪ್ರಸೇನೋ ಹಯಮಾರುಹ್ಯ ಮೃಗಯಾಂ ವ್ಯಚರದ್‌ ವನೇ। 

ಪ್ರಸೇನಂ ಸಹಯಂ ಹತ್ವಾಮಣಿಮಾಚ್ಛಿದ್ಕ ಕೇಸರೀ 11೧೪॥ 
ಬಿಲಂ ವಿಶನ್‌ ಜಾಂಬವತಾ ನಿಹತೋ ಮಣಿಮಿಚ್ಛತಾ | 

ಸೋಪಿ ಚಕ್ರೇ ಕುಮಾರಸ್ಯ ಮಣಿಂ ಕ್ರೀಡನಕಂ ಬಿಲೇ HOH 
ಅಪಶ್ಯನ್‌ ಭ್ರಾತರಂ ಭ್ರಾತಾ ಸತ್ರಾಜಿತ್‌ ಪರ್ಯತಪ್ಯತ । 

ಪ್ರಾಯಃ ಕೃಷ್ಣೇನ ನಿಹತೋ ಮಣಿಗ್ರೀವೋ ವನಂ ಗತಃ HOI 
ಭ್ರಾತಾ ಮಮೇತಿ ತಚ್ಛುತ್ಕಾ ಕರ್ಣೇ ಕರ್ಣೇನ ಜಪನ್‌ ಜನಾಃ । 
ಭಗವಾಂಸ್ತದುಪಶ್ರುತ್ಯ ದುರ್ಯಶೋ ಲಿಪ್ತಮಾತ್ಮನಿ 11೧೭! 
ಮಾರ್ಷ್ಟುಂ ಪ್ರಸೇನಪದವೀಮನ್ವಪದ್ಯತ ನಾಗರೈ: । 

ಹತಂ ಪ್ರಸೇನಮಶ್ಚಂ ಚ ವೀಕ್ಸ್ಯ ಕೇಸರಿಣಾ ವನೇ 11೧೮1 


ತಂ ಚಾದ್ರಿಪೃಷ್ಠೇ ನಿಹತಮೃಕ್ಷೇಣ ದದ್ಭಶುರ್ಜನಾಃ। 

ಯಕ್ಷರಾಜಬಿಲಂ ಭೀಮಮಂಧೇನ ತಮಸಾ55ವೃತಮ್‌ । 

ಏಕೋ ವಿವೇಶ ಭಗವಾನವಸ್ಥಾಪ್ಯ ಬಹಿಃ ಪ್ರಜಾಃ ol 
ತತ್ರ ದೃಷ್ಟ್ವಾ ಮಣಿಶ್ರೇಷ್ಠಂ ಬಾಲಕ್ರೀಡನಕಂ ಕೃತಮ್‌ । 

ಹರ್ತುಂ ಕೃತಮತಿಃ ತಸ್ಥಿನ್ನವತಸ್ಥೇ5 ರ್ಭಕಾಂತಿಕೇ 11೨೦॥ 
ತಮಪೂರ್ವಂ ನರಂ ದೃಷ್ಟ್ವಾ ಧಾತ್ರೀ ಚುಕ್ರೋಶ ಭೀತವತ್‌ । 
ತಚ್ಛುತ್ವಾನ ಭೃದ್ರವತ್‌ ಕ್ರುದ್ಧೋ ಜಾಂಬವಾನ್‌ ಬಲಿನಾಂ ವರಃ ॥೨೧॥ 
ಸವೈ ಭಗವತಾ ತೇನ ಯುಯುಧೇ ಸ್ವಾಮಿನಾತ ತತ್ಥನಃ । 

ಪುರುಷಂ ಪ್ರಾಕೃತಂ ಮತ್ವಾಕುಪಿತೋ ನಾನುಭಾವವಿತ್‌ 12೨1 


-142- 


ಗಣೇಶಚತುರ್ಥೀ 


ದ್ವಂದ್ವಯುದ್ಧಂ ಸುತುಮುಲಮುಭಯೋರ್ವಿಜಿಗೀಷತೋಃ 1. 
ಆಯುಧಾಶ್ಮದ್ರುಮೈರ್ದೋರ್ಭಿಃ ಕ್ರವ್ಯಾಥೇ ಶ್ಯೇನಯೋರಿವ 
ಅಸೀತ್‌ ತದಷ್ಟವಿಂಶಾಹಮಿತರೇತರಮುಷ್ಠಿಭಿಃ | 
ವಜ್ರನಿಷ್ಟೇಷಪರುಷ್ಠೆರವಿಶ್ರಮಮಹರ್ನಿಶಮ್‌ 
ಕೃಷ್ಣಮುಷ್ಟಿದಿನಿಷ್ಟಾತನಿಷ್ಟಿಷ್ಟಾಂಗೋರುಬಂಧನಃ । 
ಕ್ವೀಣಸತ್ತ್ಯಃ ಸ್ಟಿನ್ನಗಾತ್ರಸ್ತಮಾಹಾತೀವವಿಸ್ಥಿತಃ 
ಜಾನೇ ತ್ವಾಂ ಸರ್ವಭೂತಾನಾಂ ಪ್ರಾಣಓಜಃಸಹೋಬಲಮ್‌ । 
ವಿಷ್ಣುಂ ಪುರಾಣಂ ಪುರುಷಂ ಪ್ರಭವಿಷ್ಣುಮಧೀಶ್ಚರಮ್‌ 
ತಂ ಹಿ ವಿಶ್ವಸ್ಹಜಾಂ ಸ್ರಷ್ಟಾ ಸೃಷ್ಟಾನಾಮಧಿಪೋ ವಸನ್‌ । 
ಕಾಲಃ ಕಲಯತಾಮೀಶ ಪರ ಆತ್ಮಾ ತಥಾ5sತ್ಗನಾಮ್‌ 
ಯಸ್ಯೇಷದುತ್ಕಲಿತರೋಷಕಟಾಕ್ಟಮೋಕ್ಷೆ ಫ್‌ 

ರ್ವರ್ತ್ಮಾದಿಶತ್‌ ಕ್ಪುಭಿತನಕ್ರತಿಮಿಂಗಿಲೋಇಬ್ಬಿ । 
ಸೇತುಃ ಕೃತಃ ಸ್ವಯಶ ಉಜ್ಜಲಿತಾ ಚ ಲಂಕಾ 

ರಕ್ಷ! ಶಿರಾಂಸಿ ಭುವಿ ಪೇತುರಿಷುಕ್ಚತಾನಿ 
ಇತಿ ವಿಜ್ಞಾತವಿಜ್ಞಾನಮ್ಮಕರಾಜಾನಮಚ್ಚುತಃ | 

ಕಾ ಣ್‌ ಲಬ ಜೆ 

ವ್ಯಾಜಹಾರ ಮಹಾರಾಜ ಭಗವಾನ್‌ ದೇವಕೀ ಸುತಃ 
ಅಭಿಮೃಷ್ಯಾರವಿಂದಾಕ್ಷಃ ಪಾಣಿನಾ ಶಂಕರೇಣ ತಮ್‌ । 
ಕೃಪಯಾ ಪರಯಾ ಭಕ್ತಂ ಮೇಘಗಂಭೀರಯಾ ಗಿರಾ 
ಮಣಿಹೇತೋರಿಹ ಪ್ರಾಪ್ತಾ ವಯಮೃಕ್ಷಪತೇ ಬಿಲಮ್‌ । 
ಮಿಥ್ಯಾಭಿಶಾಪಂ ಪ್ರಮೃಜನ್ನಾತ್ಮನೋ ಮಣಿನಾsಮುನಾ 
ಇತ್ಯುಕ್ತಃ ಸ್ಚಾಂ ದುಹಿತರಂ ಕನ್ಯಾಂ ಜಾಂಬವತೀಂ ಮುದಾ । 
ಅರ್ಹಣಾರ್ಥಂ ಸಹ ಮಣಿಂ ಕೃಷ್ಣಾಯೋಪಜಹಾರ ಸಃ 
ಅದೃಷ್ಟ್ವಾ ನಿರ್ಗಮಂ ಶೌರೇಃ ಪ್ರವಿಷ್ಠಸ್ಯ ಬಿಲಂ ಜನಾಃ । 
ಪ್ರತೀಕ್ಷ್ಯ ದ್ವಾದಶಾಹನಿ ದುಃಖತಾಸ್ತೇ ಪುರಂ ಯಯುಃ 


-143- 


112೩11 


2೪ 


1೨೫1 


೬ 


19೭i 


1೨೮1 


11೨೯॥ 


11೩೦॥ 


11೩೧॥ 


1a ೨1 


1141) 


ಗಣೇಶಚತುರ್ಥೀ 


ನಿಶಮ್ಯ ದೇವಕೀ ದೇವೀ ರುಕ್ಮಿಣ್ಯಾನಕದುಂದುಭಿಃ I 

ಸುಹೃದೋ ಜ್ಞಾತಯೋತಶೋಚನ್‌ ಬಿಲಾತ್‌ ಕೃಷ್ಣಮನಿರ್ಗತಮ್‌ ॥೩೪॥ 
ಸತ್ರಾಜಿತಂ ಶಪಂತಸ್ತೇ ದುಃಖತಾ ದ್ವಾರಕೌಕಸಃ । 
ಉಪತಸ್ಕುರ್ಮಹಾಮಾಯಾಂ ದುಗಾರಂ ಕೃಷ್ಣೋಪಲಬ್ಧಯೇ 11೩೫1 
ತೇಷಾಂ ತು ದೇವೃಪಸ್ಥಾನಾತ್‌ ಪ್ರತ್ಯಾದಿಷ್ಟಾಶಿಷಾಂ ಭವನ್‌ । 
ಪ್ರಾದುರ್ಬಭೂವ ಸಿದ್ಧಾರ್ಥ: ಸದಾರೋ ಹರ್ಷಯನ್‌ ಹರಿಃ 11೩೬॥ 
ಉಪಲಭ್ಯ ಹೃಷೀಕೇಶಂ ಮೃತಂ ಪುನರಿಹಾಗತಮ್‌ । 

ಸಹಪತ್ನ್ಯಾ ಮಣಿಗ್ರೀವಂ ಸರ್ವೇ ಜಾತಮಹೋತವಾಃ WALI 
ಸತ್ರಾಜಿತಂ ಸಮಾಹೂಯ ಸಭಾಯಾಂ ರಾಜಸನ್ನಿಧೌ । 

ಪ್ರಾಪ್ತಿಂ ಚಾಖ್ಯಾಯ ಭಗವಾನ್‌ ಮಣಿಂ ತಸ್ಮೈ ನ್ಯವೇದಯೇತ್‌ ॥೩೮॥ 
ಸ ಚಾತಿವ್ರೀಡಿತೋ ರತ್ನಂ ಗೃಹೀತ್ವಾನವಾಜ್ಯುಖಸ್ತತಃ | 

ಅನುತಪ್ಯನ್‌ ಸ್ವಭವನಮಗಮತ್‌ ಸ್ವೇನ ಪಾಷ್ಠನಾ HAE 
ಸೋತನುಧ್ಯಾಯಂಸ್ಥದೇವಾಘಂ ಬಲವದ್‌ ವಿಗ್ರಹಾಕುಲಃ । 

ಕಥಂ ಮೃಜಾಮ್ಯಾತ್ಮರಜಃ ಪ್ರಸೀದೇದ್‌ ವಾತ ಚ್ಯುತಃ ಕಥಮ್‌ vol 
ಕಿಂ ಕೃತ್ವಾಸಾಧು ಮಹ್ಯಂ ಸ್ಯಾನ್ನ ಶಪೇದ್‌ ವಾ ಜನೋ ಯಥಾ । 
ಅದೀರ್ಪದರ್ಶನಂ ಧಿಕ್‌ ಮಾಂ ಮೂಢಂ ದ್ರವಿಣಲೋಲುಪಮ್‌॥।೪೧॥ 
ದಾಸ್ಯೇ ದುಹಿತರಂ ತಸ್ಮೈ ಸ್ತ್ರೀರತ್ನಂ ರತ್ನಮೇವ ಚ । 

ಉಪಾಯೋರಂ ಯಂ ಸಮೀಚೀನಸ್ತಸ್ಯ ಶಾಂತಿರ್ನ ಚಾನ್ಯಥಾ IY 
ಏವಂ ವ್ಯವಸಿತೋ ಬುದ್ಧ್ಯಾ ಸತ್ರಾಜಿತ್‌ ಸ್ವಸುತಾಂ ಶುಭಾಮ್‌ । 

ಮಣಿಂ ಚ ಸ್ವಯಮುದ್ಯಮ್ಯ ಕೃಷ್ಣಾಯೋಪಜಹಾರ ತಾಮ್‌ HVA 


ತಾಂ ಸತ್ಯಭಾಮಾಂ ಭಗವಾನುಪಮೇಯೇ ಯಥಾವಿಧಿ । 
ಬಹುಭಿರ್ಯಾಚಿತಾಂ ಶೀಲರೂಪೌದಾರ್ಯಗುಣಾನ್ವಿತಾಮ್‌ 11೪೪॥ 


ಭಗವಾನಾಹ ನ ಮಣಿಂ ಪ್ರತೀಚ್ಛಾಮೋ ವಯಂ ನೃಪ। 
ತವಾಸ್ತು ದೇವಭಕ್ಕಸ್ಯ ವಯಂ ಹಿ ಫಲಭಾಗಿನಃ IHN 
ಭುಗವತಮಹಾಫ್ರರುಣದಸಮಂತ್ಸಕೋಪುಖ್ಯಾನದಲ್ಲಿ ಮೊದಲನೆಯ ಅಧ್ಯಾಯವು ಮುಗಿಯಿತು 


-144- 


ಗಣೇಶಚತುರ್ಥೀ 


ಎರಡನೇ ಅಧ್ಯಾಯ 


ವಿಜ್ಞಾತಾರ್ಥೋತಪಿ ಗೋವಿಂದೋ ದಗ್ಭಾನಾಕರ್ಣ್ಯ ಪಾಂಡವಾನ್‌ । 
ಕುಂತೀಂಚ ಕುಲ್ಕಕರಣೇ ಸಹರಾಮೋ ಯಯೌ ಕುರೂನ್‌ 11೧11 


ಭೀಷ್ಮಂ ನೃಪಂ ಸವಿದುರಂ ಗಾಂಧಾರೀಂ ದ್ರೋಣಮೇವ ಚ। 
ಸಮದುಃಖೌ ಸಮಾಗಮ್ಮ ಹಾ ಕಷ್ಟಮಿತಿ ಹೋಚತುಃ 11೨11 


ಲಬ್ಧ್ವೈತದಂತರಂ ರಾಜನ್‌ ಶತಧನ್ಹಾನಮೂಚತುಃ । 
ಅಕ್ರೂರಕೃತವರ್ಮಾಣೌ ಮಣಿ! ಕಸ್ಮಾನ್ನ ಗೃಹ್ಯತೇ 11೩11 
ಯೋತಸ್ಥಭ್ಯಂ ಸಂಪ್ರತಿಶ್ರುತ್ಯ ಕನ್ಯಾರತ್ನಂ ವಿಗರ್ಹ್ಯ ನಃ । 

ಕೃಷ್ಣಾಯಾದಾತ್‌ ಸ ಸತ್ರಾಜಿತ್‌ ತಸ್ಮಾದ್‌ ಭ್ರಾತರಮನ್ನಿಯಾತ್‌  ॥೪॥ 
ಏವಂ ಭಿನ್ನಮತಿಸ್ತಾಭ್ಯಾಂ ಸತ್ರಾಜಿತಮಸತ್ತಮಃ । 


ಶಯಾನಮವಧೀಲ್ಲೋಭಾತ್‌ ಸ ಪಾಪಃ ಕ್ಲೀಣಜೀವಿತಃ 11೫1! 
ಸ್ತ್ರೀಣಾಂ ವಿಕ್ರೋಶಮಾನಾನಾಂ ಕ್ರಂದಂತೀನಾಮನಾಥವತ್‌ । 
ಹತ್ವಾ ಪಶೂನ್‌ ಸೌನಿಕವನ್ನಣಿಮಾದಾಯ ಜಗಿವಾನ್‌ Wl 


ಸತ್ಯಭಾಮಾ ಚ ಪಿತರಂ ಹತಂ ವೀಕ್ಸ್ಯ ಶುಚಾರ್ಪಿತಾ ॥ 
ವ್ಯಲಪತ್‌ ತಾತ ತಾತೇತಿ ಹಾ ಹತಾಶಸ್ಥೀತಿ ಮುಹ್ಯತೀ 1೭1! 


ತೈಲದ್ರೋಣ್ಯಾಂ ಮೃತಂ ಪ್ರಾಸ್ಯ ಜಗಾಮ ಗಜಸಾಹ್ವಯಮ್‌ । 
ಕೃಷ್ಣಾಯ ವಿದಿತಾರ್ಥಾಯ ತಪ್ಪಾ55 ಚಖ್ಕೌ ಪಿತುರ್ವಧಮ್‌ nol 
ತದಾಕರ್ಣ್ಯೇಶ್ಚರೌ ರಾಜನ್ನನುಸ್ಪತ್ನ ನಲೋಕತಾಮ್‌ । 


ಲಶೆ ಲ 
ಅಹೋ ನಃ ಪರಮಂ ಕಷ್ಟಮಿತ್ಯಸ್ರಾಕ್ಸೌ ವಿಲೇಪತುಃ Tal 
ಆಗಮ್ಯ ಭಗವಾಂಸ್ತಸ್ಮಾದ್‌ ಭಾರ್ಯಾಯಾ ಸಾಗ್ರಜಃ ಪುರಮ್‌ । 
ಶತಧನ್ವಾನಮಾರೇಭೇ ಹಂತುಂ ಹರ್ತುಂ ಚ ತಂ ಮಣಿಮ್‌ ool 


ತತಃ ಪಾಂಚಾಲನಗರಾದ್‌ ಯಜ್ಞಸೇನ್ಯಾಃ ಸ್ವಯಂವರಮ್‌ | 
ಘುಷ್ಕತಾ ಯಜ್ಞಸೇನೇನ ಪ್ರೇಷಿತೋ ದೂತ ಆಗತಃ Hoo 


-145- 


ಗಣೇಶಚತುರ್ಥೀ 


ಆಹೂತಸ್ತೇನ ಗೋವಿಂದೋ ಗತ್ವಾ ಪಾಂಚಾಲಕೇ ಪುರೇ। 

ದದರ್ಶ ಸಾಗ್ರಜಸ್ತತ್ರ ಕಿಶೋರಾನ್‌ ಪಾಂಡುನಂದನಾನ್‌ 11೧೨॥ 

ಅದೃಷ್ಠಪೂರ್ವಾನ್‌ ಸುವ್ಯಕ್ತಂ ಬ್ರಹ್ಮರೂಪಧರಾನ್‌ ನೃಪಾನ್‌ । 

ತೈರ್ವಿದ್ಧಲಕ್ಷ್ಮೈಃ ಪೌರುಷ್ಯಪ್ರತಿಲಬ್ಧಮನೋದಹೈಃ 11೧೩ 

ಕುಂಭಕಾರಸ್ಯ ಶಾಲಾಯಾಂ ಸಮಾಗಮ್ಯಾಭಿವಂದ್ಯ ಚ । 

ಪಿತೃಷ್ಟವಾಮನುಜ್ಗಾಘ್ಯ ರಾಜಾನಂ ಚ ಯುಧಿಷ್ಠಿರಮ್‌ 11೧೪॥ 
ವ ಇಲೆ ಅ 

ನಿಹಂತುಂ ಶತಧನ್ನಾನಂ ತೂರ್ಣಂ ದ್ವಾರಾವತೀಮಿಯಾತ್‌ । 

ಸೋಪಿ ಕೃಷ್ಣೋದ್ಯಮಂ ಜ್ಞಾತ್ವಾ ಭೀತಃ ಪ್ರಾಣಪರೀಪ್ಷಯಾ 11೧೫॥ 

ಸಾಹಾಯ್ಕೇ ಕೃತವರ್ಮಾಣಮಯಾಚತ ಸ ಚಾಬ್ರವೀತ್‌ । 

ನಾಹಮೀಶ್ವರಯೋಃ ಕುರ್ಯಾಂ ಹೇಲನಂ ರಾಮಕೃಷ್ಣಮೋಃ ॥೧೬॥॥ 

ಕೋ ನು ಕ್ಷೇಮಾಯ ಕಲ್ಪೇತ ತಯೋರ್ವ್ವಜಿನಮಾಚರನ್‌ । 

ಕಂಸಃ ಸಹಾನುಗೋ ವೀರೋ ಯದ್‌ ದ್ವೇಷಾತ್‌ ತ್ಯಾಜಿತಃ ಶ್ರಿಯಾ ॥೧೭॥ 

ಜರಾಸಂಧಃ ಸಪ್ತದಶಸಂಯುಗಾದ್‌ ವಿರಥೋ ಗತಃ । 

ಪ್ರತ್ಯಾಖ್ಯಾತಃ ಸ ಚಾಕ್ರೂರಂ ಪಾರ್ಷಿಗ್ರಾಹಮಯಾಚತ 11೧೮॥ 

ಸೋತಪ್ಯಾಹ ಕೋ ವಿರುದ್ಧೇತ ವಿದ್ದಾನೀಶಥಯೋರ್ಬಲಮ್‌ । 

ಯಂ ಕೈಲಾಸಾಶ್ರಯಃ ಶಂಭುರ್ನನಾಮ ಶಿರಸಾ ಹರಿಮ್‌ 11೧೯॥ 

ಯೋ ಹಂಸಡಿಭಿಕೌ ಯುದ್ಧೇ ಜಿತವಾನ್‌ ವರದುರ್ಮದ್‌ । 

ಆಶೀವಿಷೋ ಮಹಾನಾಗೋ ಯೇನ ನಿರ್ವಾಸಿತೋ ಹ್ರದಾತ್‌ ॥೨೦॥ 

ಯ ಇದಂ ಲೀಲಯಾ ವಿಶ್ವಂ ಸೃಜತ್ಯವತಿ ಹಂತಿ ಚ। 

ಚೇಷ್ಟಾಂ ವಿಶ್ಲಸ್ವಹೋ ಯಸ್ಯ ನ ವಿದುರ್ಮೋಹಿತಾ ಯಯಾ  ॥೨೧॥ 

ಯಃ ಸಪ್ತಹಾಯನಃ ಶೈಲಮುತ್ತಾಟ್ರೈಕೇನ ಪಾಣಿನಾ । 

ದಧಾರ ಲೀಲಯಾ ಬಾಲ ಉಚ್ಛಿಲೀಂಧ್ರಮಿವಾರ್ಭಕ: 11೨೨ 

ನಮಸ್ತಸ್ಥೈ ಭಗವತೇ ಕೃಷ್ಣಾಯಾದ್ಭುತಕರ್ಮಣೇ । 

ಅನಂತಾಯಾದಿಭೂತಾಯ ಕೂಟಸ್ಥಾಯಾತ್ಮನೇ ನಮಃ 11೨೩1! 


-146- 


ಗಣೇಶಚತುರ್ಥೀ 
ಪ್ರತ್ಯಾಖ್ಯಾತಃ ಸ ತೇನಾಪಿ ಶತಧನಾ ಿ ಮಹಾಮಣಿಮ್‌ 1 
ತಸ್ಟಿನ್‌ ನ್ಯಸ್ಯಾಶ್ವಮಾರುಹ್ಯ ಶತಯೋಜನಗಂ ಯಯೌ 1೨೪1 


ಗರುಡದ್ವಜಮಾರುಹ್ಯ ರಥಂ ರಾಮ ಜನಾರ್ದನ್‌ । 

ಅನ್ವಯಾತಾಂ ಮಹಾವೇಗೈರಶ್ಚೈ ರಾಜನ್‌ ಗುರುದ್ರುಹಮ್‌ 11೨೫ 
ಮಿಥಿಲಾಯಾ ಉಪವನೇ ವಿಸೃಜ್ಯ ಪತಿತಂ ಹಯಮ್‌ । 
ಪದ್ಭ್ರಾಮಧಾವತ್‌ ಸಂತ್ರಸ್ತಃ ಕೃಷ್ಣೋತನ್ನಭ್ಯದ್ರವದ್‌ ರುಷಾ 11೨೬॥॥ 
ಪದಾತೇರ್ಧಾವತಶಸ್ತಸ್ಯ ಪದಾತಿಸ್ತಿಗ್ಗನೇಮಿನಾ । 


ಚಕ್ರೇಣ ಶಿರ ಉತ್ಕೃತ್ಯ ವಾಸಸೋರ್ವ್ಯಚಿನೋನ್ನಣಿಮ್‌ 11೨೭ 
ಅಲಬಮಣಿರಾಗತ್ವ ಕೃಷ್ಣಆಹಾಗ್ರಜಾಂತಿಕಮ್‌ । 

ಎ ಶಲಣ 
ವೃಥಾ ಹತಃ ಶತಧನುರ್ಮಣಿಸ್ತತ್ರ ನ ವಿದ್ಯತೇ 11೨೮! 
ತತ ಆಹ ಬಲೋ ನೂನಂ ಸ ಮಣಿಃ ಶತಧನ್ನನಾ । 
ಕಸ್ಮಿಂಶ್ಚಿತ್ತುರುಷೇ ನೃಸ್ತಸ್ತಮನ್ಸೇಷ್ಟನ್‌ ಪುರಂ ವ್ರಜ al 
ಅಹಂ ವೈದೇಹಮಿಚ್ಛಾಮಿ ದ್ರಷ್ಟುಂ ಪ್ರಿಯತರಂ ಮಮ । 
ಇತ್ಯುಕ್ತ್ವಾ ಮಿಥಿಲಾಂ ರಾಜನ್‌ ವಿವೇಶ ಯದುನಂದನಃ 11೩.011 


ತಂ ದೃಷ್ಟ್ವಾ ಸಹಸೋತ್ಥಾಯ ಮೈಥಿಲಃ ಪ್ರೀತಮಾನಸಃ । 
ಅರ್ಹಯಾಮಾಸ ವಿಧಿವದರ್ಹಣ್ಯಂ ವೈ ಸಮರ್ಹಣ್ಯೆ: 11೩೧॥॥ 
ಉವಾಸ ತಸ್ಯಾಂ ಕತಿಚಿನ್ನಿಧಿಲಾಯಾಂ ಸಮಾ ವಿಭುಃ । 

ತತೋಶಶಿಕ್ಟದ್‌ ಗದಾಂ ಕಾಲೇ ಧಾರ್ತರಾಷ್ಟ್ರಃ ಸುಯೋಧನಃ । 

ಮಾನಿತಃ ಪ್ರೀತಿಯುಕ್ತೇನ ಜನಕೇನ ಮಹಾತ್ಮನಾ 11೩೨॥ 
ಕೇಶವೋ ದ್ವಾರಕಾಮೇತ್ಯ ನಿಧನಂ ಶತಧನ್ನನಃ । 

ಅಪ್ರಾಪ್ತಿಂ ಚ ಮಣೇಃ ಪ್ರಾಹ ಪ್ರಿಯಾಯಾಃ ಪ್ರಿಯಕೃದ್‌ ವಿಭುಃ 11೩೩ 
ತತಃ ಸ ಕಾರಯಾಮಾಸ ಕ್ರಿಯಾಂ ಬಂಥೋರ್ಮತಸ್ಯ ವೈ । 

ಸಾಕಂ ಸುಹೃದ್ಧಿರ್ಭಗವಾನ್‌ ಯಾ ಯಾಃ ಸ್ಯುಃ ಸಾಂಪರಾಯಿಕಾಃ 11೩೪॥( 
ಅಕ್ರೂರಕೃತವರ್ಮಾಣ್‌ ಶ್ರುತ್ವಾ ಶತಧನೋರ್ವಧಮ್‌ । 


ವ್ಯೂಷತುರ್ಭವಿತ್ರಸ್ಟೌ ದ್ವಾರಕಾಯಾಃ ಪ್ರಯೋಜಕೌ AB 
-147- 


ಗಣೇಶಚತುರ್ಥೀ 


ಅಕ್ರೂರೇ ಪ್ರೋಷಿತೇಶರಿಷ್ಟಾನ್ಯಾಸನ್‌ ವೈ ದ್ವಾರಕೌಕಸಾಮ್‌ । 


ಶಾರೀರಾ ಮಾನಸಾಸ್ತಾಪಾ,ಮುಹುರ್ದೈವಿಕಭೌತಿಕಾಃ 11೩೬11 
ತತೋಶಪೃಚ್ಛದ್ಧರಿರ್ವದ್ಧಾನುಗ್ರಸೇನಪುರೋಗಮಾನ್‌ । 
ಕಸ್ಮಾದಿಹಾರಿಷ್ಟಾನ್ಯಾಸನ್‌ ಮಹತಾ ಸುಚಿರೇಣ ನಃ 11೩೭ 


ಇತ್ಯಂತೋಪದಿಶಂತ್ಯೇಕೇ ವಿಸ್ಮಿತಾ ವೈ ಗದಾಭ್ಯತಃ । 
ನಿವಾಸನಿಕಟೇ ಕಿಂವಾ ಘಟೇತಾರಿಷ್ಟದರ್ಶನಾತ್‌ ACH 


ದೇವೇಠವರ್ಷತಿ ಕಾಶೀಶಃ ಶ್ರಥಲ್ಯಾಯಾಗತಾಯ ಗಾಮ್‌ । 
ಸ್ವಸುತಾಂ ಗಾಂದಿನೀಂ ಪ್ರಾದಾತ್‌ ತತೋತವರ್ಷತ್‌ ಸ್ಥಕಾಶಿಷು ॥೩೯॥ 


ತತ್ತುತಸ್ರತ್ಚಭಾವೋ5ಸಾವಕ್ರೂರೋ ಯತ್ರ ಯತ್ರ ಸಃ । 


ದೇವೋತಭಿವರ್ಷತೇ ತತ್ರ ನೋಪತಾಪಾ ನ ಮಾರಿಕಾಃ von 
ಇತಿ ವೃದ್ಧವಚಃ ಶ್ರುತ್ನಾನ್ಸತಾವದಿಹ ಕಾರಣಮ್‌ । 
ಇತಿ ದೂತೈಃ ಸಮಾನೀಯ ರಾಮಾಕ್ರೂರೌ ಜನಾರ್ದನಃ 11೪೧॥ 


ಅಕ್ರೂರಂ ಮಾನಯನ್‌ ಕೃಷ್ಣಃ ಕಥಯಿತ್ವಾಪ್ರಿಯಾಃ ಕಥಾಃ । 
ವಿಜ್ಞಾತಾಖಿಲತತ್ತ್ವಜ್ಞ, ಸ್ಮಮಮಾನ ಉವಾಚ ಹ 11೪೨।॥ 
ನನು ದಾನಪತೇ ನ್ಯಸ್ತಸ್ತ್ವಯ್ಕಸೌ ಶತಧನ್ವನಾ । 

ಸ್ಕಮಂತಕೋ ಮಣಿಃ ಶ್ರೀಮಾನ್‌ ವಿದಿತ ಪೂರ್ವಮೇವ ನಃ ॥1೪೩॥ 
ನನು ದಾನಪತೇ ನ್ಯಸ್ತಸ್ತ್ಯಯ್ಯಸೌ ಶತಧನ್ನನಾ । 

ಸ್ಕಮಂತಕೋ ಮಣಿ: ಶ್ರೀಮಾನ್‌ ವಿದಿತಃ ಪೂರ್ವಮೇವ ನಃ ॥೪೩। 
ಸತ್ರಾಜಿತೋರನಪತ್ಯತ್ವಾದ್‌ ಗೃಹ್ಟೀಯುರ್ದುಹಿತುಃ ಸುತಾಃ | 

ದಾಯಂ ನಿನೀಯಾಪ ಪಿಂಡಾನ್‌ ವಿಮುಚ್ಕರ್ಣಮಶೇಷತಃ । 

ತಥಾಪಿ ದುರ್ಧರೋ ಹ್ಯನ್ಯೈಸ್ತ್ಯಯಾಸ್ತಾಂ ಪ್ರಾಪಿತೋ ಮಣಿಃ ॥೪೪॥ 
ಕಿಂತು ಮಮಾಗ್ರಜಃ ಸಮ್ಯಜ್‌ ನ ಪ್ರತ್ಯೇತಿ ಮಣಿಂ ಪ್ರತಿ । 

ದರ್ಶಯಸ್ವ ಮಹಾಭಾಗ ಬಂಧೂನಾಂ ಶಾಂತಿಮಾವಹ 11೪೫ 
ಅವ್ಳಚ್ಛಿನ್ನಾ ಮಖಾಸ್ತೇಠದ್ಯ ವರ್ತಂತೇ ರುಗ್ಗವೇದಯಃ । 


ಏವಂ ಸಾಮಭಿರಾರಬ್ಧಃ ಶ್ವಫಲ್ಯತನಯೋ ಮಣಿಮ್‌ 11೪೬॥ 
-148- 


ಗಣೇಶಚತುರ್ಥೀ 


ಆದಾಯ ವಾಸಸಾ ಚ್ಛನ್ನಂ ದದೌ ಸೂರ್ಯಸಮಪ್ರಭಮ್‌ । 


ಸ್ಯಮಂತಕಂ ದರ್ಶಯಿತ್ತಾ ಜ್ಞಾತಿಭ್ಯೋ ರಜ ಆತ್ಮನಃ 11೪೭1! 

ಮಾರ್ಜಯಾಮಾಸ ಲೋಕೇಶ ಅಭಿಭಾಷ್ಯ ಹಲಾಯುಧಮ್‌ । 

ದೃಷ್ಟಾ ಶ್ರ ಮಣಿಂ ಹಲಧರಸ್ತದರ್ಥಂ ಪ್ರೋಷ್ಯ ಆಗತಃ 11೪೮1 
| ಯೋಗ್ಯೋತಹಮಿತಿ ಮನ್ಹಾನಶ್ಚಕಮೇ ಕುರುಪುಂಗವ | 

ಸತ್ಯಭಾಮಾಪಿತೃಧನಂ ಮನ್ನಾನಾ ಸ್ವಾತ್ಮನೋಚಿತಮ್‌ 11೪೯॥ 

ಗ್ರಹೀತುಮೈಚ್ಛದ್‌ ವಿಸ್ತಬ್ಧಂ ಹರೇಶ್ಲಿತ್ತಮಜಾನತೀ । 

ಜಾಂಬವತ್ಯಪಿ ಶುಲ್ಕಾರ್ಥಂ ಪಿತ್ರಾ ದತ್ತಂ ಮಮೇತಿ ಹ HBO 


ಸ್ಪೃಹಾಂ ಚಕ್ರೇ ಮಣೌ ತಸ್ಮಿನ್‌ ಸರ್ವಂ ವಿಜ್ಞಾಯ ಮಾಧವ। 
ಅಕ್ರೂರಸ್ಯ ಕರೇ ಭೂಯೋ ಮಣಿಂ ಪ್ರತ್ಯರ್ಹಯದ್‌ ವಿಭುಃ ॥೫೧॥ 
ಯಸ್ತ್ವೇತದ್‌ ಭಗವತ ಈಶ್ವರಸ್ಯ ವಿಷ್ಣೋಃ 

ವೀರ್ಯಾಖ್ಯಂ ವೃಜಿನಹರಂ ಸುಮಂಗಲಂ ಚ । 
ಆಖ್ಯಾನಂ ಪಠತಿ ಶೃಣೋತ್ಯನುಸ್ಥರೇದ್‌ ವಾ ' 

ದುಷ್ಠೀರ್ತಿಂ ದುರಿತಮಪೋಹ್ಯ ಯಾತಿ ಶಾಂತಿಮ್‌ 11೫೨॥| 
॥ ಭಾಗವತದಶಮಸ್ಕಂಧದಲ್ಲಿ ಸ್ಮ್ಹಮಂತಕೋಪಾಖ್ಯಾನವು ಮುಗಿಯಿತು ॥ 

kkk 
ವಿನಾಯಕ ಕಥಾ 

ಆಸೀತ್‌ ಪುರಾ ಚಂದ್ರವಂಶೇ ರಾಜಾ ಧರ್ಮ ಇತಿ ಶ್ರುತಃ 
ಸಧಾಜ್ಯೇ ದೈವಯೋಗೇನ ಜ್ಞಾತಿಭಿಃ ಕುಟಲೈರ್ಹ್ವತೇ 11೧11 
ಅನುಜೈರ್ಭಾರ್ಯಯಾ ಸಾರ್ಧಂ ಜಗಾಮ ಗಹನಂ ವನಮ್‌ । 
ಬಹುವೃಕ್ನಸಮಾಕೀರ್ಣಂ ನಾನಾ ಮೃಗಸಮನ್ನಿತಮ್‌ 11೨11 
ಬಹುಪಕ್ಷಿಕುಲೋಪೇತಂ ವ್ಯಾಘ್ರಭಲ್ಲೂಕಸಂಕುಕಲಮ್‌ । 
ತತ್ರ ತತ್ರ ಸಮಾವಿಷ್ಟಾ ಮುನಯೋ ಬ್ರಹ್ಮವಾದಿನಃ 11೩ 
ಆದಿತ್ಯಸನ್ನಿಭಾಃ ಸರ್ವೇ ಸರ್ವೇ ವಹ್ನಿಸಮಪ್ರಭಾಃ । 
ತೇಜೋಮಂಡಲಸಂಕಾಶಾ ವಾಯುಪರ್ಣಾಂಬುಭಕ್ಕಕಾಃ 11೪॥ 


-149- 


ಗಣೇಶಚತುರ್ಥೀ 


ಅಗ್ನಿಹೋತ್ರರತಾ ನಿತ್ಯಮತಿಥೀನಾಂ ಚ ಪೂಜಕಾಃ । 
ಊರ್ಧ್ವಬಾಹುನಿರಾಲಂಬಾಃ ಸರ್ವೇ ಮುನಿಗಣಾಸ್ತಥಾ 
ತಾನ್‌ ಪಶ್ಯನ್‌ ಧರ್ಮರಾಜೋತಪಿ ಸಂಭ್ರಮೇಣ ಸಮನ್ವಿತಃ । 
ಸೂತಾಶ್ರಮಂ ಸಮಾಸಾದ್ಯ ಸೂತಂ ದೃಷ್ಟ್ವಾ ಸಸಂಭ್ರಮಃ 
ನತ್ವಾಚ ಭಾರ್ಯಯಾ ಸಾರ್ಧಮನುಜೈ: ಸಮುಪಾವಿಶತ್‌ । 
ಧರ್ಮಃ - 
ಸೂತ ಸೂತ ಮಹಾಪ್ರಾಜ್ಞ ಸರ್ವಶಾಸವಿಶಾರದ 

ಇ ಈ 
ವಯಂ ಚ ಭಾರ್ಯಯಾ ಸಾರ್ಧಂ ಜ್ಞಾತಿಭಿಃ ಪರಿಪೀಡಿತಾಃ । 
ಸ್ವರಾಜ್ಯಂ ಸಕಲಂ ಚೈವ ಪುತ್ರಾಶ್ಚಾಪಹೃತಾ ಹಿ ನಃ 
ತವ ದರ್ಶನಮಾತ್ರೇಣ ಸರ್ವಂ ದುಃಖಂ ವಿನಾಶಿತಮ್‌ । 
ಮಮೋಪರಿ ಕೃಪಾಂ ಕೃತ್ವಾವ್ರತಂ ಬ್ರೂಹಿ ದಯಾನಿಧೇ 
ಸೂತಃ 
ವ್ರತಂ ಸಂಪತ್ಕರಂ ನೃಣಾಂ ಸರ್ವಸೌಖ್ಯಪ್ರವರ್ಧನಮ್‌ । 
ಶೃಣುಧ್ದಂ ಪಾಂಡವಾಃ ಸರ್ವೇ ವ್ರತಾನಾಮುತ್ತಮಂ ವ್ರತಮ್‌ 
ರಹಸ್ಯಂ ಸರ್ವಪಾಪಪಘ ಂ ಪುತ್ರಪೌತ್ರಾಭಿವರ್ಧನಮ್‌ । 
ವ್ರತಂ ಸಾಂಬಶಿವೇನೈವ ಸ್ಕಂದಸ್ಯೋದ್ದೋಧಿತಂ ಪುರಾ 
ಕೈಲಾಸಶಿಖರೇ ರಮ್ಯೇ ನಾನಾಮುನಿನಿಷೇವಿತೇ । 
ಮಂದಾರವಿಟಪಿಪ್ರಾಂತೇ ನಾನಾ ಮಣಿವಿಭೂಷಿತೇ 
ಹೇಮಸಿಂಹಾಸನಾಸೀನಂ ಶಂಕರಂ ಲೋಕಶಂಕರಮ್‌ । 
ಪಪ್ರಚ್ಛ ಷಣ್ಮುಖಸ್ತುಷ್ಟೋ ಲೋಕಾನುಗ್ರಹಕಾಂಕ್ಷಯಾ 
ಸೃಂದಃ - 
ಕೇನ ವ್ರತೇನ ಭಗವನ್‌ ಸೌಭಾಗ್ಯಮತುಲಂ ಭವೇತ್‌ ॥ 
ಪುತ್ರಪೌತ್ರಾನ್‌ ಧನಂ ಲಬ್ಧ್ವಾ ಮನುಜಃ ಸುಖಮೇಧತೇ 
ತನ್ನೇ ವದ ಮಹಾದೇವ ವ್ರತಾನಾಮುತ್ತಮಂ ವ್ರತಮ್‌ । 


-150- 


11೫1 


11೬1 


11೭1 


HS 


11೯1 


11೧0೦1 


HOO 


10೨11 


er: 


11೧೪॥॥ 


ಗಣೇಶಚತುರ್ಥೀ 


ಈಶ್ವರಃ - 

ಅಸ್ತಿ ಚಾತ್ರ ಮಹಾಭಾಗ ಗಣನಾಥಪ್ರಪೂಜನಮ್‌ 11೧೫1 
ಸರ್ವಸಂಪತ್ಕರಂ ಶ್ರೇಷ್ಠಮಾಯುಚಾಮಾರ್ಥಸಿದ್ದಿದಮ್‌ । 

ಮಾಸೇ ಭಾದ್ರಪದೇ ಶುಕ್ಚಚತುರ್ಥ್ಯಾಂ ವ್ರತಮಾಚರೇತ್‌ 11೧೬॥ 
ಪ್ರಾತಃ ಸ್ನಾತ್ವಾ ಶುಚಿರ್ಭೂತ್ವಾ ನಿತ್ಯಕರ್ಮ ಸಮಾಚರೇತ್‌ । 
ಸ್ಪಶಕ್ತ್ಯಾಗಣನಾಥಸ್ಯ ಸ್ಪರ್ಣರೌಷ್ಯಮಥಾಕೃತಿಮ್‌ 11೧೭11 
ಅಥವಾ ಮೃಣ್ಣಯಂ ಕುರ್ಯಾದ್‌ ವಿತ್ತಶಾಠ್ಯಂ ನ ಕಾರಯೇತ್‌ । 
ಸ್ವಗೃಹಸ್ಫೋತ್ತರೇ ದೇಶೇ ಮಂಟಪಂ ಕಾರಯೇತ್‌ ತತಃ 11೧೮॥ 
ತನ್ನಧ್ಯೇತ ಷ್ಠದಳಂ ಪದ್ಮಂ ಯವೈರ್ವಾ ತಂಡುಲೇನ ವಾ | 

ಪ್ರತಿಮಾಂ ತತ್ರ ಸಂಸ್ಥಾಪ್ಯ ಪೂಜಯಿತ್ವಾ ಪ್ರಯತ್ನತಃ 11೧೯ 
ಶ್ಲೇತಗಂಧಾಕ್ಸತ್ಛೆಃ ಪುಷೈರ್ದೂರ್ವಾಂಕುರಸಮನ್ನಿತೈಃ । 
ಧೂಪೈರ್ದೀಪೈಶ್ಚನನೈವೇದ್ಕೈರ್ಮೋದಕೈರ್ಫ್ಯತಪಾಚಿತೈಃ Ol 


ಏಕವಿಂಶತಿಸಂಖ್ಯಾನಿ ನಾರಿಕೇಶಫಲಾನ್ಯಪಿ I 
ರಂಭಾಜಂಬುಕಪಿತ್ಸೌ ಘನೀಕ್ಷುಖಂಡಾಶ್ಚ ತಾವತಃ 11೨೧॥ 
ಏವಮನ್ಯಫಲಾಪೂಪೈರ್ನೈವೇದ್ಯಂ ಕಾರಯೇತ್‌ ಸುತಃ । 
ನೃತ್ತಗೀತೈಶ್ಚ ವಾದ್ಯೆ ಶ್ವ ಪುರಾಣಪಠನಾದಿಭಿಃ 11೨೨1 
ತರ್ಪಯೇದ್‌ ಗಣನಾಥಂ ಚ 

ವಿಪ್ರಾನ್‌ ದಾನೇನ ಶ್ರೋತ್ರಿಯಾನ್‌ । 
ಬಂಧುಭಿಃ ಸ್ವಜನೈಃ ಸಾರ್ಧಂ 

ಭುಂಜೀಯಾತ್‌ ತೈಲವರ್ಜಿತಮ್‌ 11೨೩ 
ಏವಂ ಯಃ ಕುರುತೇ ಮರ್ತ್ಯೋ ಗಣನಾಥಪ್ರಸಾದತಃ । 
ಸಿದ್ಧಂತಿ ಸರ್ವಕಾರ್ಯಾಣಿ ನಾತ್ರ ಕಾರ್ಯಾ ವಿಚಾರಣಾ 11೨೪॥ 
ತತಃ ಪ್ರಭಾತೇ ವಿಮಲೇ ಪುನಃ ಪೂಜಾಂ ಸಮಾಚರೇತ್‌ ॥ 
ಮೌಂಜಿಂ ಕೃಷ್ಣಾಜಿನಂ ದಂಡಮುಪವೀತಂ ಕಮಂಡಲುಮ್‌ 11೨೫॥! 


-151- 


ಗಣೇಶಚತುರ್ಥೀ 


ಪರಿಧಾನಂ ತಥಾ ದದ್ಯಾದ್‌ ಯಥಾ ವಿಭವಮುತ್ತಮಮ್‌ । 
ಉಪಾಯನಂ ತತೋ ದದ್ಯಾದ್‌ ಆಚಾರ್ಯಾಯ ಸ್ಪಶಕ್ಕಿತಃ WLI 
ಅನ್ಯೇಭ್ಯೋ ದಕ್ಷಿಣಾಂ ದದ್ಯಾದ್‌ ಬ್ರಾಹ್ಮಣಾನ್‌ ಭೋಜಯೇತ್‌ ತತಃ 
ತೈಲೋಕ್ಕೇ ವಿಶ್ರುತಂ ಚೈತದ್‌ ವ್ರತಾನಾಮುತ್ತಮೋತ್ತಮಮ್‌ ॥೨೭॥ 
ಅನೈಶ್ಚ ದೇವಮುನಿಭಿಃ ಗಂಧರ್ವ್ಯೈಃ ಕಿನ್ನರೈಸ್ತಥಾ । 


ಚೀರ್ಣಮೇತದ್‌ವ್ರತಂ ಸರ್ವೈಃ ಪುರಾಕಲ್ಲೇ ಷಡಾನನ 1|೨೮॥ 
ಇತಿ ಪುತ್ರಾಯ ಶರ್ವೇಣ ಷಣ್ಣುಖಾಯೋದಿತಂ ಪುರಾ । 

ಏವಂ ಕುರುಷ್ಟ ಧರ್ಮಜ್ಞ ಗಣನಾಥಪ್ರಪೂಜನಮ್‌ 11೨೯ 
ವಿಜಯಸ್ತೇ ಭವೇನ್ನಿತ್ಯಂ ಸತ್ಯಂ ಸತ್ಯಂ ವದಾಮ್ಯಹಮ್‌ । 

ಏತದ್‌ ವ್ರತಂ ಹರಿಶ್ವಾಪಿ ದಮಯಂತೀ ಪುರಾ5ಕರೋತ್‌ 11೩೦॥ 
ಕೃಷ್ಣೋ ಜಾಂಬವತೀಮಾಗಾದ್‌ ರತ್ನಂ ಚಾಪಿ ಸ್ವಮಂತಕಮ್‌ । 
ದಮಯಂತೀ ನಳಂ ಚೈವ ವ್ರತಸ್ಯಾಸ್ಯ ಪ್ರಭಾವತಃ HAO 
ಶಕ್ರೇಣ ಪೂಜಿತಃ ಪೂರ್ವಂ ವೃತ್ರಾಸುರವಧೇ ತಥಾ । 

ರಾಮದೇವೇನ ಯದ್ವಚ್ಚ ಸೀತಾಯಾ ಮಾರ್ಗಣೇ ತಥಾ 11೩೩ಟ! 
ಭಗೀರಥೇನ ಯದ್ವಚ್ಚ ಗಂಗಾಮಾನಯತಾ ಪುರಾ । 
ಅಮೃತೋತ್ಪಾದನಾರ್ಥಾಯ ತಥಾ ದೇವಾಸುರೈರಪಿ ERT 


ಕುಷ್ಠವ್ಯಾಧಿಯುತೇನಾಷಿ ಸಾಂಬೇನಾರಾಧಿತಃ ಪುರಾ । 

ಏವಮುಕ್ತಸ್ತು ಸೂತೇನ ಸಾನುಜಃ ಪಾಂಡುನಂದನಃ ABI 
ಪೂಜಯಾಮಾಸ ದೇವಸ್ಯ ಪುತ್ರಂ ತ್ರಿಪುರಘಾತಿನಃ । 

ಶತ್ರುಸಂಘಂ ನಿಹತ್ಯಾಶು ಪ್ರಾಪ್ತವಾನ್‌ ರಾಜ್ಯಮೋಜಸಾ NAL 


ಪೂಜಯಿತ್ವಾ ಮಹಾಭಾಗಂ ಗಣೇಶಂ ಸಿದ್ಧಿದಾಯಕಮ್‌ I 
ಸಿದ್ಧ್ಯಂತಿ ಸರ್ವಕಾರ್ಯಾಣಿ ಮನಸಾ ಚಿಂತಿತಾನ್ಯಪಿ HAL 


ಜಯಂ ಚ ಜಯಕಾಮಶ್ಚ ಪುತ್ರಾರ್ಥೀ ಲಭತೇ ಸುತಾನ್‌ । 
ಪತಿಕಾಮಾ ಚ ಭರ್ತಾರಂ ಸೌಭಾಗ್ಯಂ ಚ ಸುವಾಸಿನೀ HAO 


-152- 


ಗಣೇಶಚತುರ್ಥೀ 
ವಿಧವಾ ಪೂಜಯಿತ್ವಾತು ವೈಧವ್ಯಂ ನಾಪ್ಲುಯಾತ್‌ ಕ್ವಚಿತ್‌ । 
ಬ್ರಾಹ್ಮಣಃ ಕೃತ್ರಿಯೋ ವೈಶ್ಯಃ ಶೂದ್ರೋ ವಾಠಪ್ಯಥವಾ ಸ್ತಿಯಃ: ॥೩೯॥ 
ಅರ್ಭಕಶ್ಚಾಪಿ ಭಕ್ತ್ಯಾಚ ವ್ರತಂ ಕುರ್ಯಾದ್‌ ಯಥಾವಿಧಿ । 
ಸಿದ್ಧ 5೦ತಿ ಸರ್ವಕಾರ್ಯಾಣಿ ಗಣನಾಥಪ್ರಸಾದತಃ 11೪೦॥ 
ಪುತ್ರಪೌತ್ರಾಭಿವೃದ್ಧಿಂ ಚ ಗಜಾದೈೈಶ್ವರ್ಯಮಾಪ್ನಯಾತ್‌ IYO 
॥ ಇತಿ ವಿನಾಯಕಕಲ್ಲಃ ಸಮಾಪ್ರ: ॥ 


ಸೇ ಸೇ ಜೇ ಜೇ ಜೇ 


ಗಣಪತಿಯ ಕುರಿತಾದ ಹಾಡುಗಳು 
ಎಫ್ನೇಶ್ವರಸ್ತೋತ್ರ ಸಂಧಿ 
(ಹರಿಕಥಾಮೃತಸಾರ) 


ಹರಿಕಥಾಮೃತಸಾರ ಗುರುಗಳ 

ಕರುಣದಿಂದಾಪನಿತು ಪೇಳುವೆ 
ಪರಮಭಗವದ್ಧಕ್ಷರಿದನಾದರದಿ ಕೇಳುವುದು ॥ ಪ॥ 
ಶ್ರೀಶನಂಫ್ರಿಸರೋಜಭೃ್ಫಂಗ ಮ- 

ಹೇಶಸಂಭವ ಮನ್ಮನದೊಳು ಪ್ರ- 

ಕಾಶಿಸನುದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ । 

ನೀ ಸಲಹು ಸಜ್ಜನರ ವೇದ- 

ವ್ಯಾಸಕರುಣಾಪಾತ್ರ ಮಹದಾ- 

ಕಾಶಪತಿ ಕರುಣಾಳು ಕೈಪಿಡಿದೆಮನುದ್ದರಿಸು IW 1 
ಏಕದಂತ ಇಭೇಂದ್ರಮುಖ ಚಾ- 
ಮೀಕರಕೃತಭೂಷಣಾಂಗ ಕೃ- 


-153- 


ಗಣೇಶಚತುರ್ಥೀ 


ಪಾಕಟಾಕ್ಟದಿ ನೋಡು ಎಜ್ಞಾಪಿಸುವೆ ಇನಿತೆಂದು । 

ನೋಕನೀಯನ ತುತಿಸುತಿಪ್ಪ ಎ- 

ವೇಕಿಗಳ ಸಹವಾಸಸುಖಗಳ 

ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು 112 ॥ 
ವಿಘ್ನರಾಜನೆ ದುರ್ವಿಷಯದೊಳು 

ಮಗ್ಗವಾಗಿಹ ಮನವ ಮಹದೋ- 

ಷಪ್ನನಂಫ್ರಿಸರೋಜಯುಗಳದಿ ಭಕಿಪೂರ್ವಕದಿ । 

ಲಗ್ಗವಾಗಲಿ ನಿತ್ಯ ನರಕಭ- 

ಯಾಗ್ನಿಗಳಿಗಾನಂಜೆ ಗುರುವರ 

ಭಗ್ಗಗೈಸೆನ್ನವಗುಣಗಳನು ಪ್ರತಿದಿವಸದಲ್ಲಿ ॥ 3॥ 
ಧನಪ ವಿಪ್ಠಕ್ಷೇನ ವೈದ್ಯಾ- 

ಶ್ವಿನಿಗಳಿಗೆ ಸರಿಯೆನಿಪ ಷಣ್ಮುಖ- 

ನನುಜ ಶೇಷಶತಸ್ಥದೇವೋತ್ತಮ ವಿಯದ್ಗಂಗಾ । 

ವಿನುತ ವಿಶ್ವೋಪಾಸಕನೆ ಸ- 

ನನದಿ ವಿಜ್ಞಾಪಿಸುವೆ ಲಕ್ಷ್ಮೀ 

ವನಿತೆಯರಸನ ಭಕ್ತಿಜ್ಞಾನವ ಕೊಟ್ಟು ಸಲಹುವುದು ॥ 41 
ಚಾರುದೇಷ್ಮಾಹ್ವಯನೆನಿಸಿ ಅವ- 

ತಾರ ಮಾಡಿದೆ ರುಗ್ಮಿಣೀಯಲಿ 

ಗೌರಿಯರಸನ ವರದಿ ಉದ್ದಟರಾದ ರಾಕ್ಷಸರ । 

ಶೌರಿಯಾಜ್ಯದಿ ಸಂಹರಿಸಿ ಭೂ- 

ಭಾರವಿಳುಹಿದ ಕರುಣಿ ತ್ವತ್ವಾ- 

ದಾರವಿಂದಕೆ ನಮಿಪೆ ಕರುಣಿಪುದೆಮಗೆ ಸನ್ನತಿಯ W 5॥ 
ಶೂರ್ಪಕರ್ಣದ್ವಯ ವಿಜಿತಕಂ- 

ದರ್ಪಶರ ಉದಿತಾರ್ಕಸನ್ನಿಭ 

ಸರ್ಪವರಕಟಿಸೂತ್ರ ವೈಕೃತಗಾತ್ರ ಸುಚರಿತ್ರ । 


-154- 


ಗಣೇಶಚತುರ್ಥೀ 


ಸ್ವರ್ಪಿತಾಂಕುಶಪಾಶಕರ ಖಳ- 

ದರ್ಪಭಂಜನ ಕರ್ಮಸಾಕ್ಸಿಗ 

ತರ್ಪಕನು ನೀನಾಗಿ ತೃಪ್ತಿಯಪಡಿಸು ಸಜ್ಜನರ 

ಖೇಶ ಪರಮಸುಭಕ್ತಿಪೂರ್ವಕ 

ವ್ಯಾಸಕೃತಗ್ರಂಥಗಳನರಿತು ಪ್ರ- 

ಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೊ ಲೋಕದೊಳು । 
ಪಾಶಪಾಣಿಯೆ ಪ್ರಾರ್ಥಿಸುವೆನುಪ- 
ದೇಶಿಸೆನಗದರರ್ಥಗಳ ಕರು- 

ಣಾಸಮುದ್ರ ಕೃಪಾಕಟಾಕ್ಷದಿ ನೋಡು ಪ್ರತಿದಿನದಿ 
ಶ್ರೀಶನತಿನಿರ್ಮಲಸುನಾಭೀ- 

ದೇಶವಸ್ಥಿತ ರಕ್ತ ಶ್ರೀಗಂಧಾತಿ- 

ಸುಶೋಭಿತಗಾತ್ರ ಲೋಕಪವಿತ್ರ ಸುರಮಿತ್ರ(ಸುರಸ್ತೋತ್ರ) । 
ಮೂಷಕಾಸುರವಹನ ಪ್ರಾಣಾ- 

ವೇಶಯುತ ಪ್ರಖ್ಯಾತ ಪ್ರಭು ಪೂ- 

ರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ 
ಶಂಕರಾತ್ಮಜ ದೈತ್ಯರಿಗತಿಭ- 
ಯಂಕರಗತಿಗಳೀಯಲೋಸುಗ 

ಸಂಕಟಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು । 
ಮಂಕುಗಳ ಮೋಹಿಸುವೆ ಚಕ್ರದ- 

ರಾಂಕಿತನೆ ದಿನದಿನದಿ ತ್ವತ್ತದ । 

ಪಂಕಜಗಳಿಗೆ ಬಿನ್ನೈಸುವೆನು ಪಾಲಿಪುದು 
ಸಿದ್ಧವಿದ್ಯಾಧರಗಣಸಮಾ- 

ರಾಧ್ಯಚರಣಸರೋಜ ಸರ್ವಸು- 

ಸಿದ್ದಿದಾಯಕ ಶೀಘ್ರದಿಂ ಪಾಲಿಪುದು ಬಿನ್ನೈಪೆ (ಬಿನ್ನಪವ) । 


-155- 


|| 6 Il 


I 7 ॥ 


Il 8 ॥| 


॥| 9 1 


ಗಣೇಶಚತುರ್ಥೀ 


ಪಾಕಟಾಕ್ಟದಿ ನೋಡು ವಿಜ್ಞಾಪಿಸುವೆ ಇನಿತೆಂದು । 

ನೋಕನೀಯನ ತುತಿಸುತಿಪ್ಪ ವಿ- 

ವೇಕಿಗಳ ಸಹವಾಸಸುಖಗಳ 

ನೀ ಕರುಣಿಸುವುದೆಮಗೆ ಸಂತತ ಪರಮ ಕರುಣಾಳು 12 ॥ 
ವಿಘ್ನರಾಜನೆ ದುರ್ವಿಷಯದೊಳು 

ಮಗ್ಗವಾಗಿಹ ಮನವ ಮಹದೋ- 

ಷಪ್ಲನಂಪ್ರಿಸರೋಜಯುಗಳದಿ ಭಕಿಪೂರ್ವಕದಿ । 

ಲಗ್ನವಾಗಲಿ ನಿತ್ಯ ನರಕಭ- 

ಯಾಗ್ನಿಗಳಿಗಾನಂಜೆ ಗುರುವರ 

ಭಗ್ಗಗೈಸೆನ್ನವಗುಣಗಳನು ಪ್ರತಿದಿವಸದಲ್ಲಿ Wl 3 
ಧನಪ ವಿಷ್ಠಕ್ಷೇನ ವೈದ್ಯಾ- 

ಶ್ವಿನಿಗಳಿಗೆ ಸರಿಯೆನಿಪ ಷಣ್ಮುಖ- 

ನನುಜ ಶೇಷಶತಸ್ಥದೇವೋತ್ತಮ ವಿಯದ್ಗಂಗಾ । 

ವಿನುತ ವಿಶ್ವೋಪಾಸಕನೆ ಸ- 

ನ್ನನದಿ ವಿಜ್ಞಾಪಿಸುವೆ ಲಕ್ಷ್ಮೀ 

ವನಿತೆಯರಸನ ಭಕ್ತಿಜ್ಞಾನವ ಕೊಟ್ಟು ಸಲಹುವುದು 141 
ಚಾರುದೇಷ್ಮಾಹ್ವಯನೆನಿಸಿ ಅವ- 

ತಾರ ಮಾಡಿದೆ ರುಗ್ಮಿಣೀಯಲಿ 

ಗೌರಿಯರಸನ ವರದಿ ಉದ್ದಟರಾದ ರಾಕ್ಟಸರ । 

ಶೌರಿಯಾಜ್ಯದಿ ಸಂಹರಿಸಿ ಭೂ- 

ಭಾರವಿಳುಹಿದ ಕರುಣಿ ತ್ವತ್ವಾ- 

ದಾರವಿಂದಕೆ ನಮಿಪೆ ಕರುಣಿಪುದೆಮಗೆ ಸನ್ನತಿಯ 151 
ಶೂರ್ಪಕರ್ಣದ್ವಯ ವಿಜಿತಕಂ- 

ದರ್ಪಶರ ಉದಿತಾರ್ಕಸನ್ನಿಭ 

ಸರ್ಪವರಕಟಿಸೂತ್ರ ವೈಕೃತಗಾತ್ರ ಸುಚರಿತ್ರ । 


-154- 


ಗಣೇಶಚತುರ್ಥೀ 


ಸ್ವರ್ಪಿತಾಂಕುಶಪಾಶಕರ ಖಳ- 

ದರ್ಪಭಂಜನ ಕರ್ಮಸಾಕ್ಸಿಗ 

ತರ್ಪಕನು ನೀನಾಗಿ ತೃಪ್ತಿಯಪಡಿಸು ಸಜ್ಜನರ 

ಖೇಶ ಪರಮಸುಭಕ್ತಿಪೂರ್ವಕ 

ವ್ಯಾಸಕೃತಗ್ರಂಥಗಳನರಿತು ಪ್ರ- 

ಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೊ ಲೋಕದೊಳು । 
ಪಾಶಪಾಣಿಯೆ ಪ್ರಾರ್ಥಿಸುವೆನುಪ- 
ದೇಶಿಸೆನಗದರರ್ಥಗಳ ಕರು- 

ಣಾಸಮುದ್ರ ಕೃಪಾಕಟಾಕ್ಷದಿ ನೋಡು ಪ್ರತಿದಿನದಿ 
ಶ್ರೀಶನತಿನಿರ್ಮಲಸುನಾಭೀ- 

ದೇಶವಸ್ಥಿತ ರಕ್ತ ಶ್ರೀಗಂಧಾತಿ- 

ಸುಶೋಭಿತಗಾತ್ರ ಲೋಕಪವಿತ್ರ ಸುರಮಿತ್ರ(ಸುರಸ್ರೋತ್ರ) । 
ಮೂಷಕಾಸುರವಹನ ಪ್ರಾಣಾ- 

ವೇಶಯುತ ಪ್ರಖ್ಯಾತ ಪ್ರಭು ಪೂ- 

ರೈಸು ಭಕ್ತರು ಬೇಡಿದಿಷ್ಟಾರ್ಥಗಳ ಪ್ರತಿದಿನದಿ 
ಶಂಕರಾತ್ಮಜ ದೈತ್ಯರಿಗತಿಭ- 
ಯಂಕರಗತಿಗಳೀಯಲೋಸುಗ 
ಸಂಕಟಚತುರ್ಥಿಗನೆನಿಸಿ ಅಹಿತಾರ್ಥಗಳ ಕೊಟ್ಟು । 
ಮಂಕುಗಳ ಮೋಹಿಸುವೆ ಚಕ್ರದ- 

ರಾಂಕಿತನೆ ದಿನದಿನದಿ ತ್ವತ್ತದ । 

ಪಂಕಜಗಳಿಗೆ ಬಿನ್ನೈಸುವೆನು ಪಾಲಿಪುದು 
ಸಿದ್ಧವಿದ್ಯಾಧರಗಣಸಮಾ- 

ರಾಧ್ಯಚರಣಸರೋಜ ಸರ್ವಸು- 

ಸಿದ್ಧಿದಾಯಕ ಶೀಘ್ರದಿಂ ಪಾಲಿಪುದು ಬಿನ್ನೈಪೆ (ಬಿನ್ನಪವ) । 


-155- 


| 6 || 


1 7 I 


|| 8 || 


Il 9 ॥ 


ಗಣೇಶಚತುರ್ಥೀ 


ಬುದ್ಧಿವಿದ್ಯಾಜ್ಞಾನಬಲ ಪರಿ- 

ಶುದ್ಧಭಕ್ತಿವಿರಕ್ತಿ ನಿರುತನ- 

ವದ್ಯನ ಸ್ಮೃಶಿಲೀಲೆಗಳ ಸುಸ್ತವನ ವದನದಲಿ Il 10 
ರಕ್ತವಾಸದ್ವಯವಿಭೂಷಣ 

ಉಕ್ತಿ ಲಾಲಿಸು ಪರಮಭಗವ- 

ದ್ಧಕ್ಷವರ ಭವ್ಯಾತ್ಮ ಭಾಗವತಾದಿ ಶಾಸ್ತ್ರದಲಿ | 

ಸಕ್ತವಾಗಲಿ ಮನವು ವಿಷಯವಿ- 

ರಕ್ತಿ ಪಾಲಿಸು ವಿದ್ವದಾದ್ಯ ವಿ- 

ಮುಕ್ತನೆಂದೆನಿಸೆನ್ನ ಭವಭಯದಿಂದಲನುದಿನದಿ W 11 ॥ 
ಶುಕ್ರಶಿಷ್ಯರ ಸಂಹರಿಪುದಕೆ 

ಶಕ್ರ ನಿನ್ನನು ಪೂಜಿಸಿದನು ಉ- 

ರುಕ್ರಮ ಶ್ರೀರಾಮಚಂದ್ರನು ಸೇತುಮುಖದಲ್ಲಿ | 

ಚಕ್ರವರ್ತೀ ಧರ್ಮರಾಜನು 

ಚಕ್ರಪಾಣಿಯ ನುಡಿಗೆ ಭಜಿಸಿದ 

ವಕ್ರತುಂಡನೆ ನಿನ್ನೊಳೆಂತದೋ ಈಶನುಗ್ರಹವು ॥ 12 ॥ 
ಕೌರವೇಂದ್ರನು ನಿನ್ನ ಭಜಿಸದ 

ಕಾರಣದಿ ನಿಜಕುಲಸಹಿತ ಸಂ- 

ಹಾರವೈದಿದ ಗುರುವರವೃಕೋದರನ ಗದೆಯಿಂದ । 

ತಾರಕಾಂತಕನನುಜ ಎನ್ನ ಶ- 

ರೀರದೊಳು ನೀನಿಂತು ಧರ್ಮ- 

ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲಿ I 13 ॥ 
ಏಕವಿಂಶತಿಮೋದಕಪ್ರಿಯ 

ಮೂಕರನು ವಾಗಿಗಳ ಮಾಳ್ಪ ಕೃ- 

ಪಾಕರೇಶ ಕೃತಜ್ಞ ಕಾಮದ ಕಾಯೊ ಕೈವಿಡಿದು । 


-156- 


ಗಣೇಶಚತುರ್ಥೀ 


ಲೇಖಕಾಗ್ರಣಿ ಮನ್ನನದ ದು- 
ರ್ವ್ಯಾಕುಲವ ಪರಿಹರಿಸು ದಯದಿ ಪಿ- 
ನಾಕಿಭಾರ್ಯಾತನುಜ ಮೃದ್ಧವ ಪ್ರಾರ್ಥಿಸುವೆ ನಿನಗೆ | 14 ॥ 


ನಿತ್ಯಮಂಗಳಚರಿತ ಜಗದು- 

ತತ್ತಿ ಸ್ಥಿತಿಲಯನಿಯಮನಜ್ಞಾ- 

ನತ್ರಯಪ್ರದ ಬಂಧಮೋಚಕ ಸುಮನಸಾಸುರರ । 

ಚಿತ್ತವೃತ್ತಿಗಳಂತೆ ನಡೆವ ಪ್ರ- 

ಮತ್ತನಲ್ಲ ಸುಹೃಜ್ಞನಾಪ್ತನ 

ನಿತ್ಯದಲಿ ನೆನೆನೆನೆದು ಸುಖಿಸುವ ಭಾಗ್ಯ ಕರುಣಿಪುದು IW 15 ॥ 
ಪಂಚಭೇದಜ್ಞಾನವರುಪು ವಿ- 

ರಿಂಚಿಜನಕನ ತೋರು ಮನದಲಿ 

ವಾಂಛಿತಪ್ರದ ಒಲುಮೆಯಿಂದಲಿ ದಾಸನೆಂದರಿದು । 

ಪಂಚವಕ್ತನ ತನಯ ಭವದೊಳು 

ವಂಚಿಸದೆ ಸಂತೈಸು ವಿಷಯದಿ 

ಸಂಚರಿಸಂದದಲಿ ಮಾಡು ಮನಾದಿಕರಣಗಳ ll 16 ॥ 
ಏನು ಬೇಡುವುದಿಲ್ಲ ನಿನ್ನ ಕು- 

ಯೋನಿಗಳು ಬರಲಂಜೆ ಲಕ್ಷ್ಮೀ 

ಪ್ರಾಣಪತಿ ತತ್ತೇಶರಿಂದೊಡಗೂಡಿ ಗುಣಕಾರ್ಯ । 

ತಾನೆ ಮಾಡುವನೆಂಬ ಈ ಸು- 

ಜ್ಞಾನವನೆ ಕರುಣಿಸುವುದೆಮಗೆ ಮ- 

ಹಾನುಭಾವ ಮುಹುರ್ಮುಹುಃ ಪ್ರಾರ್ಥಿಸುವೆ ಇನಿತೆಂದು I 17 ॥ 


ನಮೊ ನಮೋ ಗುರುವರ್ಯ ವಿಬುಧೋ- 
ತ್ತಮ ವಿವರ್ಜಿತನಿದ್ರ ಕಲ್ಪ- 
ದ್ರುಮನೆನಿಪೆ ಭಜಕರಿಗೆ ಬಹುಗುಣಭರಿತ ಶುಭಚರಿತ । 


-157- 


ಗಣೇಶಚತುರ್ಥೀ 


ಉಮೆಯ ನಂದನ ಪರಿಹರಿಸಹಂ- 

ಮಮತೆ ಬುದ್ಧ್ಯಾದಿಂದ್ರಿಯಗಳಾ- 

ಕ್ರಮಿಸಿ ದಣಿಸುತಲಿಹವು ಭವದೊಳಗಾವಕಾಲದಲಿ Il 18 ॥ 

ಜಯಜಯತು ವಿಘ್ನೇಶ ತಾಪ- 

ತ್ರಯವಿನಾಶನ ವಿಶ್ವಮಂಗಳ 

ಜಯ ಜಯತು ವಿದ್ಯಾಪ್ರದಾಯಕ ವೀತಭಯಶೋಕ । 

ಜಯ ಜಯತು ಚಾರ್ವಂಗ ಕರುಣಾ- 

ನಯನದಿಂದಲಿ ನೋಡಿ ಜನ್ಮಾ 

ಮಯಮೃತಿಗಳನು ಪರಿಹರಿಸು ಭಕ್ತರಿಗೆ ಭವದೊಳಗೆ I 19 I 

ಕಡುಕರುಣಿ ನೀನೆಂದರಿದು ಹೇ- 

ರೊಡಲ ನಮಿಸುವೆ ನಿನ್ನಡಿಗೆ ಬೆಂ- 

ಬಿಡದೆ ಪಾಲಿಸು ಪರಮಕರುಣಾಸಿಂಧು ಎಂದೆಂದು । 

ನಡುನಡುವೆ ಬರುತಿಪ್ಪ ವಿಘ್ನವ 

ತಡೆದು ಭಗವನ್ನಾಮಕೀರ್ತನೆ 

ನುಡಿದು ನುಡಿಸೆನ್ನಿಂದ ಪ್ರತಿದಿವಸದಲಿ ಮರೆಯದಲೆ Il 20 ॥ 

ಏಕವಿಂಶತಿ ಪದಗಳೆನಿಸುವ 

ಕೋಕನದ ನವಮಾಲಿಕೆಯ ಮೈ- 

ನಾಕಿತನಯಾಂತರ್ಗತಶ್ರೀಪ್ರಾಣಪತಿಯೆನಿಪ । 

ಶ್ರೀಕರ ಜಗನ್ನಾಥವಿಠ್ಠಲ 

ಸ್ವೀಕರಿಸಿ ಸ್ವರ್ಗಾಪವರ್ಗದಿ 

ತಾ ಕೊಡಲಿ ಸೌಖ್ಯಗಳ ಭಕುತರಿಗಾವಕಾಲದಲಿ I 21 ॥ 
% ಜೇ ಜೇ ಸೇ 


-158- 


ಗಣೇಶಚತುರ್ಥೀ 


ಶ್ರೀ ವಿನಾಯಕಸುತಿ 


ಅಂಬಿಕಾತನಯ ಭೂತಂಬರಾಧಿಪ ಸುರಕ- 

ದಂಬ ಸಂಷೂಜ್ಯ ನಿರವದ್ಯ । ನಿರವದ್ಯ ನಿನ್ನ ಪಾ- 
ದಾಂಬುಜಗಳೆನ್ನ ಸಲಹಲಿ 1111 
ಗಜವಕ್ತ ಷಣ್ಮುಖಾನುಜ ಶಬ್ದ ಗುಣಗ್ರಾಹಕ 

ಭುಜಗ ಕಟಿಸೂತ್ರ ಸುಚರಿತ್ರ । ಸುಚರಿತ್ರ ತೃತ್ನಾದಾಂ- 
ಬುಜಗಳಿಗೆ ಎರಗಿ ಬಿನ್ನೈಪೆ 11211 
ವಿತ್ತಪತಿ ಮಿತ್ರಸುತ ಭೃತ್ಯಾನುಭೃತ್ಯನ್ನ ವಿ- 

ಪತ್ತು ಬಡಿಸುವ ಅಜ್ಞಾನ । ಅಜ್ಞಾನ ಬಿಡಿಸಿ ಮಮ 

ಚಿತ್ತ ಮಂದಿರದಿ ನೆಲೆಗೊಳ್ಳೂ 1131 
ಕಕುಭೀಶ ನಿನ್ನ ಸೇವಕನ ಬಿನ್ನಪವ ಚಿ- 

ತ್ತಕೆ ತಂದು ಹರಿಯ ನೆನೆವಂತೆ । ನೆನೆವಂತೆ'ಕರುಣಿಸೊ 
ಅಕುಟಿಲಾತಕನೆ ಅನುಗಾಲ 11411 


ಮಾತಂಗ ವರದ ಜಗನ್ನಾಥವಿಠಲನ್ನ ಸಂ- 
ಪ್ರೀತಿಯಿಂದ ಸಾರೂಪ್ಯ । ಸಾರೂಪ್ಯವೈದಿ ವಿ- 


ಖ್ಯಾತ ಯುತನಾದೆ ಜಗದೊಳು 1151 
ಸೇ ೫ ಜೇ ಸೇ 

ರಾಗ : ನಾಟಿ ತಾಳ : ಆದಿ 

ಗಜಮುಖ ವಂದಿಸುವೆ ಕರುಣಿಸಿ ಕಾಯೊ Jel 


ಗಜಮುಖ ವಂದಿಪೆ ಗಜಗೌರಿಯ ಪುತ್ರ 
ಅಜನ ಪಿತನ ಮೊಮ್ಮಗನ ಮೋಹದ ಬಾಲ ಅ.ಪ 


ನೀಲಕಂಠನ ಸುತ ಬಾಲಗಣೇಶನೆ 
ಬಾರಿ ಬಾರಿಗೆ ನಿನ್ನ ಭಜನೆ ಮಾಡುವೆನಯ್ಯ 11111 


-159- 


ಗಣೇಶಚತುರ್ಥೀ 


ಪರುವತನ ಪುತ್ರಿ ಪಾರ್ವತಿಯ ಕುಮಾರ 
ಗರುವಿಯಾ ಚಂದ್ರಗೆ ಸ್ಥಿರಶಾಪ ಕೊಟ್ಟನೆ 1121 


ಹರಿಹರರು ನಿನ್ನ ಚರಣ ಪೂಜೆಯ ಮಾಡಿ 
ದುರುಳ ಕಂಟಕರನು ತರಿದು ಬಿಸುಡಿದರಯ್ಯ 1131 


ಮತಿಗೆಟ್ಟ ರಾವಣ ಪೂಜಿಸದೆ 


ಸೀತಾಪತಿ ಕರದಿಂದಲಿ ಹತವಾಗಿ ಪೋದನು 1141 

ವಾರಿಜನಾಭ ಶ್ರೀ ಹಯವದನನ ಪದ 

ಸೇರುವ ಮಾರ್ಗದ ದಾರಿಯ ತೋರಿಸೊ 1151 
ಸಸ 3% 

ರಾಗ ಮೋಹನ ಕಲ್ಯಾಣಿ ಅಟ್ಟ ತಾಳ 


ಲಂಬೋದರ ಪಾಹೀ ಪಾಹೀ ಜಗದ್ಗುರು । 
ಶಂಭುನಂದನ ಸುರಸುತ ಪಾದಾ ಪ 
ಯೋಗೀಶಾರ್ಚಿತ ಶ್ರೀ ಪಾರ್ವತಿ ಪುತ್ರ ನತವಿತ್ರಾ । 
ಆಗಸವಾಳ್ದ ಮೂಷಕ ರೂಢಾ ॥ 

ನಾಗಶಯನನ ಪಾದ ಧ್ಯಾನದಲ್ಲಿಡು ನಿತ್ಯಾ । 

ಶ್ರೀ ಗಣಪತಿ ನಿನ್ನ ಬಲಗೊಂಬೆ 1111 
ಶ್ರೀವರ ಶ್ರೀರಾಮಚಂದ್ರ ಧರ್ಮರಾಯಾ | | 
ದೇವೇಂದ್ರಾ ನಿನ್ನ ಪೂಜಿಸಿದಾರೋ ॥ 

ಕೇವಲ ಕಲಿ ದುರ್ಯೋಧನ ಪೂಜಿಸದೆ ಕೆಟ್ಟಾ। 

ಶ್ರೀ ವಿಫ್ಲೇಶ್ವರ ನಿನ್ನ ಬಲಗೊಂಬೆ 11211 
ದನುಜಾರ ಮೋಹೀಸೂವದಕೆ ಸಂಕಟ ಚೌತಿ । 
ಯೆನಿಸೀ ಪೂಜಿಸಿಕೊಂಬೆ ಖಳರಿಂದಾ ॥ 


-160- 


ಗಣೇಶಚತುರ್ಥೀ 


ಮುನಿ ವ್ಯಾಸ ಕೃತ ಗ್ರಂಥಾರ್ಥವ ತಿಳಿದು ಬರೆದಾ । 

ಗಣರಾಜಾ ನಿನ್ನ ಪಾದಾ ಬಲಗೊಂಬೆ 11311 

ಶಂಬು ಚಕ್ರಾಂಕಿತಾ ಪಾಶಧಾರನೇ ರಕ್ತ । 

ಅಂಬರಾದ್ವಯ ಭೂಷಾ ನಿರ್ದೊೋಷಾ ॥ 

ಶಂಬರಾರಿಪು ಶಿರಾವಿಜಿತಾ ಮೃದ್ಧವ ಗಾತ್ರಾ | 

ಅಂಬಾರಾಧಿಪ ನಿನ್ನ ಬಲಗೊಂಬೆ 11411 

(ಅಂಬೂಜಾಲಯಜಾನೆ ಬಲಗೊಂಬೆ) 

ಏಕವಿಂಶತಿ ಪುಷ್ಠಾನ ಮನ ಮೋದಕ ಪ್ರೀಯ । 

ನೀ ಕರುಣಿಪುದೂ ನಿನ್ನವಾನೆಂದು ॥ 

ಸಾಕು ವಿಷಯ ಸುಖಾ ಸುಜನಾರೋಳಾಡಿಸೊ । 

ಏಕಾದಂತನೆ ನಿನ್ನ ಬಲಗೊಂಬೆ 1151 

ಏನು ಬೇಡುವೊದಿಲ್ಲಾ ಏನು ಮಾಡುವೊ ಕರ್ಮ । 

ಶ್ರೀನಿವಾಸನೆ ಮಾಡಿಸುವನೆಂಬೊ ॥ 

ಜ್ಞಾನಾವೆ ಯಂದೆಂದಿಗಿರಲಿ ತಾರಶಾಂತ- । 

ಕಾನುಜಾ ನಿನ್ನ ಬಲಗೊಂಬೆ 11611 

ಪ್ರಾಣಸೇವಕ ಚಾಮೀಕರವರ್ಣ ಗಜಮುಖ । 

ಪ್ರಾಣೇಶ ವಿಠಲನಾ ಸುಕುಮಾರಾ ॥ 

ನೀನೊಲಿದೆಮಗೆ ವಿಘ್ಹವ ಪರಿಹರಿಸುತ । 

ಪೋಣಿಸು ಸನ್ನತೀ ಬಲಗೊಂಬೆ 1171 
ಸೇ ಜೇ ಶೇ ಸೇ 


ರಾಗ : ಕಮಾಚ್‌ ತಾಳ : ಆದಿ 


ಗಜವದನ ಪಾವನ ವಿಫ್ಠನಾಶನ ಪ 


ವರ ಪಾಶಾಂಕುಶಧರ ಪರಮದಯಾಳೊ 
ಕರುಣಾಪೂರಿತ ಗೌರೀವರಕುಮಾರನೆ 1111 


-161- 


ಗಣೇಶಚತುರ್ಥೀ 


ಸುಂದರವದನಾರವಿಂದನಯನ ಘನ- 


ಸುಂದರಿ ಕಂದನೆ ಬಂದು ರಕ್ಷಿಸೊ 11211 

ಗೋಪಾಲವಿಠಲನ ಅಪಾರ ಭಜಕನೆ 

ಶಾಪಾನುಗ್ರಹಶಕ್ತಾನೇಕ ಮಹಿಮಾ 1131 
2 ಬು ಜು ಬ 

ರಾಗ : ಕಾಪಿ ತಾಳ : ಆದಿ 

ಗಜವದನ ಪಾಲಿಸೊ (ಪ 

ತ್ರಿಜಗದೊಡೆಯ ಶ್ರೀ ಭುಜಗಭೂಷಣ 

ಗಜವದನ ಪಾಲಿಸೊ ಅ ಪ॥ 

ಭಕ್ತಿಯೊಳು ಭಜಿಪೆನು ರಕ್ತಾಂಬರಧರ 

ಮುಕ್ತಿಪಥವ ತೋರೊ ಶಕ್ತಿ ಸ್ವರೂಪನೇ 11 

ಏಸು ದಿನಕೆ ನಿನ್ನ ವಾಸವ ಪೊಗಳುವೆ 

ಲೇಸಪಾಲಿಸೊ ನಿತ್ಯವಾಸವನುತ 11211 


ಪೊಡವಿಯೊಳಗೆ ನಿನ್ನ ಬಿಡುವರ್ಯಾರೊ ಎನ್ನ 
ಕಡುಹರುಷದಿ ಕಾಯೋ ವಿಜಯ ವಿಟ್ಯಲದಾಸ 11311 


ಶರಣು ಬೆನಕನೆ ಕನಕ ರೂಪನೆ ಕಾಮಿನಿ ಸಂಗ ದೂರನೆ । 

ಶರಣು ಸಾಂಬನ ಪ್ರೀತಿ ಪುತ್ರನೆ ಶರಣು ಜನರಿಗೆ ಮಿತ್ರನೆ ॥ಅ.ಪ.॥ 
ಏಕದಂತನೆ ಲೋಕಖ್ಯಾತನೆ ಏಕವಾಕ್ಯ ಪ್ರವೀಣನೆ । 

ಏಕವಿಂಶತಿ ಪತ್ರ ಪೂಜಿತಾನೇಕ ವಿಘ್ನ ವಿನಾಯಕನೆ 1111 


-162- 


ಗಣೇಶಚತುರ್ಥೀ 


ಲಂಬಕರ್ಣನೆ ನಾಸಿಕಾಧರನೆ ಗಾಂಭೀರ್ಯ ಶಿವಗುಣ ಸಾಗರನೆ । 
ಕಂಬುಕಂಧರ ಇಂದು ಮೌಳಿಜ ಚಂದನ ಚರ್ಚಿತಾಂಗನೆ ॥ 


ಚತುರ್ಬಾಹು ಚರಣತೊರವಿನ ಚತುರ ಆಯುಧ ಧಾರನೆ । 
ಮತಿಯವಂತನೆ ಮಲಿನಜನಿತನೆ ಅತಿಯ ಮಧುರಾಹಾರನೆ ॥ 
ವಕ್ರತುಂಡನೆ ಮಹಾಕಾಯನೆ ಅರ್ಕಕೋಟಿ ಪ್ರದೀಪನೆ । 
ಚಕ್ರಧರ ಹರಬ್ರಹ್ಮ ಪೂಜಿತ ರಕ್ತವಸ್ತ್ರಾ ಧಾರನೆ 
ಮೂಷಿಕಾಸನ ಶೇಷಭೂಷಣ ಅಶೇಷ ವಿಫ್ಹವಿನಾಯಕನೆ । 
ದಾಸ ಪುರಂದರ ವಿಟ್ಕಲೇಶನ ಈಶಗುಣಗಳ ಪೊಗಳುವೆ 

ಸೇ ಶೇ ೫ ೫ 
ಗಣಪತಿ ಎನ್ನ ಪಾಲಿಸೋ । ಗಂಭೀರಾ ಪ 


ಪಾರ್ವತಿನಂದನ ಸುಂದರವದನಾ । 
ಶರ್ವಾದಿ ಸುರಪ್ರಿಯ ಶಿರಬಾಗುವೆನು . 111 


ಆದಿಪೂಜಿತ ನೀನು ಮೋದ ಭಕ್ತರಿಗಿತ್ತು । 
ಮಾಧವನಲಿ ಸದಾ ನಿಲಿಸು ನೀ 1121 


ಪಂಕಜನಯನ ಶ್ರೀ ವೇಂಕಟವಿಟ್ಠಲನ । 
ಕಿಂಕರನೆನಿಸೆನ್ನ ಶಂಕರತನಯನೇ 11311 


ಜು ಬು ಬು ಬು 


ರಾಗ: ದರ್ಬಾರ್‌ ತಾಳ : ಅಟ 


ನಮಮ್ಮ ಶಾರದೆ ಉಮಾಮಹೇಶ್ವರಿ- 
ನಿಮೊಳಗಿಹನ್ಯಾರಮ್ಮ (ಪ ॥ 
ಕಮ್ಮಗೋಲನವೈರಿಸುತನಾದ ಸೊಂಡಿಲ - 

ಹೆಮ್ಮೆಯ ಗಣನಾಥನೆ ಅಮ್ಮಯ್ಯ ell 


ಮೋರೆ ಕಪಿನಭಾವ ಮೊರದಗಲದ ಕಿವಿ - 


ಕೋರೆದಾಡೆಯನ್ಯಾರಮ್ಮ 
-163- 


11211 


11311 


11411 


1151 


ಗಣೇಶಚತುರ್ಥೀ 


ಮೂರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ - 

ಧೀರ ತಾ ಗಣನಾಥನೇ ಅಮ್ಮಯ್ಯ WLI 

ಉಟ್ಟ ದಟ್ಟಿಯು ಬಿಗಿದುಟ್ಟ ಚಲ್ಲಣವು - 

ಧಿಟ್ಟ ತಾನಿವನ್ಯಾರಮ್ಮ 

ಪಟ್ಟದರಾಣಿ ಪಾರ್ವತಿಯ ಕುಮಾರ - 

ಹೊಟ್ಟೆಯ ಗಣನಾಥನೆ ಅಮ್ಮಯ್ಯ 11211 

ರಾಶಿವಿದ್ಯೆಯ ಬಲ್ಲ ರಮಣಿಹಂಬಲನೊಲ್ಲ - 

ಭಾಷಿಗನಿವನ್ಯಾರಮ್ಮ 

ಲೇಸಾಗಿ ಸುಜನರ ಸಲಹುವ ನೆಲೆಯಾದಿ- 

ಕೇಶವನ ದಾಸ ಕಾಣೇ ಅಮ್ಮಯ್ಯ 11311 
ಸಸ ಯೇ ಸೇ 

ಗಜಮುಖನೆ ಸಿದ್ದಿದಾಯಕನೆ ವಂದಿಪೆ ಶರಣು ॥ಪ॥ 


ತ್ರಿಜಗವಂದಿತನಾದ ದೇವದೇವನೆ ಶರಣು । 
ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು 1 ಅ.ಪ.॥ 


ಮಂದಮತಿಯನು ಬಿಡಿಸಿ ಚಂದ ಜ್ಞಾನವನಿತ್ತು । 
ಇಂದಿರೇಶನ ಪಾದ ಪೊಂದಿಪ್ಪ ತೆರದಿ । 

ಸುಂದರಾಂಗನೆ ನಿನ್ನ ಪದದ್ವಂದ್ವಕೆರಗುವೆನು 

ಸಂದೇಹ ಮಾಡದೆಲೆ ಇಂದು ಕರುಣಿಪುದು 1111 . 
ಹರನ ತನಯನೆ ಕರುಣಾಕರನೆ ಸುರನರವರದ । 

ಪೊರೆಯ ಲಾಲಿಸಿ ಎನ್ನ ಕರಗಳ ಪಿಡಿದು । 

ಪೊರೆಯದಿದ್ದರೆ ಬಿಡೆನು ನೆರೆ ನಿನ್ನ ಅಡಿಗಳನು । 
ತ್ವರಿಯದಿಂದಲಿ ನೋಡು ಶರಣೆಂಬೆ ನಿನಗೆ 1121 
ಸಿದ್ಧಿದಾಯಕ ನಿನ್ನ ಪೊದ್ದಿ(ಪೊಂದಿ) ಮರೆವೆನೊ ನಾನು । 
ಅಬ್ಬಿಶಯನನ ಮಹಿಮೆ ಬದ್ಧದಲಿ ಪೇಳುವೆ । 


-164- 


ಗಣೇಶಚತುರ್ಥೀ 


ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ । 

ಮಧ್ವವಲ್ಲಭ ನಮ್ಮ ಶ್ರೀಕೃಷ್ಣಗತಿಪ್ರೀಯ 11311 
* kkk 

(ರಾಗ ನಾಟಿ - ಉಗಾಭೋಗ) 

ಆದಿಯಲಿ ಗಜಮುಖನ ಅರ್ಚಿಸಿ ಆರಂಭಿಸಲು 

ಆವ ಬಗೆ ಕಾರ್ಯತತಿ ಸಿದ್ದಿಗೊಳಿಸಿ 

ಮೋದದಿಂ ಸಲಿಸುವ ಮನದಿಷ್ಟವ 

ಸಾಧುಜನರೆಲ್ಲ ಕೇಳಿ ಸಕಲ ಸಾರರಿಂಗೆ 

ಮಾಧವನೇ ನೇಮಿಸಿಪ್ಪ ಈ ಅಧಿಕಾರವ 

ಆದರದಿಂದ ಅವರವರೊಳು ನಿಂದು 

ಭೇದಗೊಳಿಸದೆ ಕಾರ್ಯ ಮಾಳ್ಪ ಪುರಂದರವಿಟ್ಕಲ ॥ 
kkk, 

ರಾಗ : ತಾಳ : ತ್ರಿವಿಡೆ 

ಶರಣು ಶರಣು ವಿನಾಯಕ 


ಶರಣು ವಿದ್ಯಾ ಪ್ರದಾಯಕ ಪು 
ಶರಣು ಪಾರ್ವತಿ ತನಯ ಮೂರುತಿ 

ಶರಣು ಮೂಷಕ ವಾಹನ ॥ಅ.ಪ.॥ 
ನಿಟಿಲ ನೇತ್ರನ ವರದ ಸುತನೆ ನಾಗ ಯಜ್ಞೋಪವೀತನೆ 

ಕಟಿಯ ಸೂತ್ರದ ಕೋಮಲಾಂಗನೆ ಕರ್ಣಕುಂಡಲಧಾರನೆ 1111 
ಬಟ್ಟಮುತ್ತಿನ ಪದಕ ಹಾರನೆ ದಿವ್ಯಬಾಹು ಚತುಷ್ಪನೆ 

ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ-ಅಂಕುಶಧಾರನೆ 1121 
ಕುಕ್ಷಿ ಮಹಾ ಲಂಬೋದರನೆ ಇಕ್ಸುಚಾಪನ ಗೆಲಿದನೆ 

ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜದಾಸನೆ 1131 


*%%% 


-165- 


ಗಣೇಶಚತುರ್ಥೀ 


ರಾಗ : ನಾಟ ತಾಳ : ಆದಿ 


ವಂದಿಸುವುದಾದಿಯಲಿ ಗಣನಾಥನ ಪಃ 
ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆಯಿದಕುಂಟು ॥ಅ.ಪ.॥ 
ಹಿಂದೆ ರಾವಣ ತಾನು ವಂದಿಸದೆ ಗಜಮುಖನ 
ನಿಂದು ತಪವನು ಗೈದು ವರ ಪಡೆಯಲು 
ಒಂದು ನಿಮಿಷದಿ ಬಂದು ವಿಫ್ಲವನು ಆಚರಿಸಿ 
ತಂದ ವರಗಳನೆಲ್ಲ ಧರೆಗೆ ಇಳಿಸಿದನು 11111 
ಅಂದಿನಾ ಬಗೆಯರಿತು ಬಂದು ಹರಿ ಧರ್ಮಜಗೆ 
ಮುಂದೆ ಗಣಪನ ಪೂಜಿಸೆಂದು ಪೇಳೆ 
ಒಂದೆ ಮನದಲಿ ಬಂದು ಪೂಜಿಸಲು ಗಣನಾಥ 
ಹೊಂದಿಸಿದ ನಿರ್ವಿಘ್ನದಿಂದ ರಾಜ್ಯವನು 1121 
ಇಂದು ಜಗವೆಲ್ಲ ಉಮೆನಂದನನ ಪೂಜಿಸಲು 
ಚೆಂದದಿಂದಲಿ ಸಕಲಸಿದ್ದಿಗಳನಿತ್ತು 
ತಂದೆ ಸಿರಿ ಪುರಂದರವಿಠಲನ ಸೇವೆಯೊಳು 
ಬಂದು ವಿಘ್ರವ ಕಳೆದಾನಂದವನು ಕೊಡುವ 

ಸಖೇ ಖೇ ಜೇ 
ರಾಗ : ಪಂತುವರಾಳಿ ತಾಳ: ಅಟ್ಟ 
ಲಂಬೋದರ ರಕ್ತಾಂಬರಧರ 


ಅಂಬರಾಧೀಶ್ವರ ಗೌರೀಕುಮಾರ ಪ . 
ಸಿಂಧುರವದನಾರವಿಂದ ಸುಂದರ ವಿಘೌ- 

ಘಾಂಧಕಾರ ಶರಶ್ಚಂದಿರ ಧೀರ 111 
ವರ ಪಾಶಾಂಕುಶ ದಂತಧರ ಸುಮೋದಕ ಶೂರ್ಪ- 

ಕರಣ ತ್ವಚ್ಚರಣ ಪಂಕಜಕಾನಮಿಪೆ 1211 
ಜಗನ್ನಾಥವಿಠಲನ ಮಗನಾಗಿ ದ್ವಾಪರ- 

ಯುಗದಲ್ಲಿ ಜನಿಸಿದ ಸುಗುಣ ನೀ ಸಲಹೊ 1131 


ಸೇ ಖೀ ಸೇ ಶ್ಯೀ 


-166- 


ಗಣೇಶಚತುರ್ಥೀ 


ರಾಗ : ಪೀಲು ತಾಳ : ಆದಿ 
ಗಜವದನ ಬೇಡುವೆ ಗೌರೀತನಯ 
ತ್ರಿಜಗವಂದಿತನೆ ಸುಜನರ ಪೊರೆವನೆ [ಪ 
ಪಾಶಾಂಕುಶ ಧರ ಪರಮ ಪವಿತ್ರ । 
ಮೂಷಕವಾಹನ ಮುನಿಜನ ಪ್ರೇಮ 1111! 


ಮೋದದಿಂದಲಿ ನಿನ್ನ ಪಾದವ ನಂಬಿದೆ । 
ಸಾಧುವಂದಿತನೆ ಅನಾದರ ಮಾಡದೆ 11211 


ಸರಸಿಜನಾಭ ಶ್ರೀ ಪುರಂದರ ವಿಠಲನ । 
ನಿರುತ ನೆನೆಯುವಂತೆ ವರ ದಯ ಮಾಡೊ 11311 
kkk 


ರಾಗ : ಪಂತುವರಾಳಿ ತಾಳ : ಆದಿ 


ಅಂಬಾತನಯ ಹೇರಂಬ ಪೂರ್ಣಕರು ' ಪುಟ 

ಣಾಂಬುಧೇ ತವ ಚರಣಾಂಬುಜ ಕೆರಗುವೆ 11ಅ.ಪ॥ 

ದಶನ ಮೋದಕ ಪಾಶಾಂಕುಶ ಪಾಣೇ 

ಅಸಮಸಾಹಸ ಚಾರುದೇಷ್ಟ ವಂದಿಪೆ WLU 

ವೃಂದಾರಕ ವೃಂದವಂದಿತ ಚರಣಾರ 

ವಿಂದುಯುಗಳ ದಯದಿಂದ ತೋರೆನಗೆ 11211 

ಯೂಥಪವದನ ಪ್ರದ್ಲೋತ ಸನ್ನಿಭ ಜಗ- 

ನ್ನಾಥವಿಟ್ಠಲನ ಸಂಪ್ರೀತಿ ವಿಜಯ ಜಯ 11311 
* kk 

ವಂದಿಪೆ ನಿನಗೆ ಗಣನಾಥಾ | ಮೊದ- 

ಲೊಂದಿಪೆ ನಿನಗೆ ಗಣನಾಥಾ ಪ 


ಬಂದ ವಿಘುವ ಕಳೆಯೊ ಗಣನಾಥ 11ಅ.ಪ.॥ 


-167- 


ಗಣೇಶಚತುರ್ಥೀ 


ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ । 


ಸಂದ ರಣದಲಿ ಗಣನಾಥಾ 1111 

ಆದಿಯಲ್ಲಿ ಧರ್ಮರಾಜ ಪೂಜಿಸಿದ ನಾನಾವಿಧ । 

ಸಾಧಿಸಿದ ರಾಜ್ಯ ಗಣನಾಥಾ 11211 

ಮಂಗಳಮೂರುತಿ ಸಿರಿ ರಂಗವಿಠಲನ ಪಾದ- 

ಭೃಂಗನೆ ಪಾಲಿಸೋ ಗಣನಾಥಾ 11311 7” 
* ಸೇ ಜೇ ಜೇ ಜೇ 


ಗಣೇಶಹಬ್ಬದ ಅಡುಗೆಗಳು 


ಸ್ವರ್ಣಗೌರಿ ಪುಸ್ತಕದಲ್ಲಿ ಗಣೇಶ ಚತುರ್ಥೀಯ ಅಡುಗೆಗಳನ್ನು 
ನೀಡಲಾಗಿದೆ. ಅದನ್ನು ನೋಡಿ ತಿಳಿದುಕೊಂಡು ಹಬ್ಬದ ಎಲ್ಲಾ 


ಅಡುಗೆಗಳನ್ನು ಅವಶ್ಯವಾಗಿ ಮಾಡಬೇಕು. 21 ಕಡುಬು, 21 ಮೋದಕ, 
21 ಲಾಡುಗಳು, 21 ಬಾಳೇಹಣ್ಣು, 21 ಕಬ್ಬಿನ ತುಂಡುಗಳನ್ನು ಮಾಡಿ 
ಸಮರ್ಪಿಸಬೇಕು. 
ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಯುರ್ವಂತರ್ಗತಹನುಮದ್ಭೀಮಮಧ್ಯಾ ಿಂತರ್ಗತರಾಮಕೃಷ್ಣವೇದವ್ಯಾ ಸಾತ 
ಶ್ರೀಲಕಿ (ಹಯಗ್ರೀವ: ಪ್ರೀಯತಾಂ, ಪ್ರೀತೋ ವರದೋ ಭವತು ॥। 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಚು ತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಚು ತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಈ ತಾನಂತಗೋವಿಂದೇಭ್ಯೋ ನಮಃ ॥ 


|| ಶ್ರಿ ಶ್ರೀಮಧ್ವೆ ಶಾರ್ಪಣಮಸು, 1 
% ಬು 2ಎ ಬು 
NE ಎಂಬ ಈ ಕೃತಿಯು ಅಸ್ಮದ್ದುರ್ವಂತರ್ಗತರಾದ 
ಹನುಮದ್ಧೀಮಮದ್ಧಾ ಂತರ್ಗತರಾದ 'ರಾಮಕೃಷ್ಣವೇದವ್ಯಾಸ ಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
% kkk 


-168- 


ಮಮ ಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪತಿರೇವ ಜ | 


ಸರ್ಪ ಕ ಕ್ಸ್‌ 
SY Torr) 
ಹಯ ಷೂ 


ನಗರ, ಬೆಂಗಳೂರು - 560 085 


ಪ ಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ರಮಾರ್ಗದರ್ಶಿನಿೀ 


ಪಂಚಮಿ * 


ಭಾದ್ರಪದ || ಶುದ್ಧ || ಪಂಚಮೀ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಯಷಿಪಂಚಮೀ 


ಭಾದ್ರಪದ ॥ ಶುಕ್ಲ ಪಕ್ಚ 11 ಪಂಚಮಿ 


ವಿದ್ವಾನ್‌! ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ಷಮಾರ್ಗದರ್ಶಿನೀ 


ಯಪಿಪಂಚಮೀ 


ಭಾದ್ರಪದ ॥ ಶುಕ್ಲ ಪಕ್ಷ ॥॥ ಪಂಚಮಿ 


ವಿದ್ವಾನ್‌! ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ಯಷಿಪಂಚಮೀ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ ಶ್ರಾವಣ ॥ 
ಶುದ್ಧ ॥। ಪೂರ್ಣಿಮೆ (ದಿನಾಂಕ:೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ।॥ ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು :೧೨೦ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ರಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ : ಸುಬಣ್ಣ ಕೆಂಪದಾಳಿಹಳಿ , 
ಗಿ ಬಣ ಛ 


ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ॥ ಡಿ.ಕೆ. ವನಜಾಕ್ಷಮ್ಮ, ದೊಡ್ಡಬಳ್ಳಾಪುರ. 


ಹರಿಭಕ್ತರೂ, ಉದಾರಿಗಳೂ, ಶ್ರೇಷ್ಠಸಾಧಕರೂ ಆದ ಬೆಂಗಳೂರು ನಿವಾಸಿಗಳಾದ 
ಎಶ್ವಾಮಿತ್ರಗೋತ್ರೋದ್ಧವರಾದ ಶ್ರೀ ಪಿ. ಸುಚೇಂದ್ರ ಇವರು ತಮ್ಮಸೋದರತ್ತೆಯವರಾದ 
ದಿ॥ ಡಿ.ಕೆ. ವನಜಾಕ್ಷಮ್ಮ, ದೊಡ್ಡಬಳ್ಳಾಪುರ ಇವರ ಸ್ಮರಣಾರ್ಥವಾಗಿ 
ಯಷಿಪಂಚಮೀ ಪುಸ್ತಕವನ್ನು ಸೇವೆಯನ್ನು ಮಾಡಿದ್ದಾರೆ. ಶ್ರೀ ಪಿ. ಸುಚೇಂದ್ರ ಹಾಗೂ 
ಶ್ರೀಮತಿ ಪ್ರಿಯ ಸುಚೇಂದ್ರ ಇವರು ಮಾಡಿದ ಜ್ಞಾನಸೇವೆಯು ದಿ॥ ಡಿ.ಕೆ. ವನಜಾಕ್ಷಮ್ಮ 
ಇವರಿಗೆ ತಲುಪಲಿ. 


ಈ ದಿವಸ ನಿರಂತರ ಸರಿಸಿರಿ — 
ಅದಿತಿಸಹಿತಾಯ ಕಶ್ಯಪಾಯ ನಮಃ 
ಅನಸೂಯಾಸಹಿತಾಯ ಅತ್ರಯೇ ನಮಃ 
ಸುಶೀಲಾಸಹಿತಾಯ ಭರದ್ವಾಜಾಯ ನಮಃ 


ಕುಮುದ್ದತೀಸಹಿತಾಯ ವಿಶ್ವಾಮಿತ್ರಾಯ ನಮಃ 
ಅಹಲ್ಯಾಸಹಿತಾಯ ಗೌತಮಾಯ ನಮಃ 
ರೇಣುಕಾಸಹಿತಾಯ ಜಮದಗ್ನಯೇ ನಮಃ 
ಅರುಂಧತೀಸಹಿತಾಯ ವಸಿಷ್ಠಾಯ ನಮಃ 


ವಿಷಯಾನುಕ್ರಮಣಿಕೆ 


ಸ್ತ್ರೀಯರಿಗೆ ಸೂಚನೆ 

ಯಷಿಪೂಜೆ ಕುರಿತು ಅಪೂರ್ವಮಾಹಿತಿಗಳು 
ಸ್ತ್ರೀಯರು ಇದನ್ನು ಅವಶ್ಯ ಓದಬೇಕು 
ಯಷಿಪಂಚಮಿಯ ಕರ್ತವ್ಯಗಳು 
ಯಷಿಪಂಚಮೀ ಪೂಜಾವಿಧಾನ 


ಜಷಿಪಂಚಮೀ ವ್ರತದ ಕಥೆ 


ಭವಿಷ್ಯೋತ್ತರದಲ್ಲಿ ಯಷಿಪಂಚಮೀ ಕಥೆ 


& 


ಯಷಿಗಳ ಬಗ್ಗೆ ಸಂಕ್ಷೇಪ ಮಾಹಿತಿ 


ಯಷಿಪಂಚಮಿಯ ಮರುದಿವಸ ಮಾಡಬೇಕಾದ ಅಡುಗೆಗಳು 


12 


14 


18 


91 


99 


107 


ಮುನ್ನುಡಿ 


ಸ್ತ್ರೀಯರು ಮಾತ್ರ ಆಚರಿಸಬೇಕಾದ ವ್ರತದ ಪುಸ್ತಕವಿದು. ಒಂದು ವೇಳೆ 
ತಾಯಿ, ಅಜ್ಜಿ ಮೊದಲಾದವರು ಯಷಿಪಂಚಮಿಯನ್ನು ಆಚರಿಸದೇ 
ಸ್ವರ್ಗಸ್ಥರಾಗಿದ್ದಲ್ಲಿ ಅವರ ಹೆಸರಿನಲ್ಲಿ ಮಗನೇ ಆಚರಿಸಬೇಕು. ಹಿರಿಯರು 
ಯಷಿಪಂಚಮಿಯನ್ನು ಮಾಡದೇ ಅವರ ವಂಶದ ಕಿರಿಯರು 
ಯಷಿಪಂಚಮಿಯನ್ನು ಆಚರಿಸಬಾರದು ಎಂಬ ಸಂಪ್ರದಾಯವಿದೆ. ಏಕೆಂದರೆ 
ಯಷಿಪಂಚಮೀವ್ರತವನ್ನು ಆಚರಿಸದೇ ರಜಸ್ವಲಾದೋಷವು 
ಪರಿಹಾರವಾಗುವುದಿಲ್ಲ. ಇದು ಪರಿಹಾರವಾಗದೇ ದೇಹವು 
ಪವಿತ್ರವಾಗುವುದಿಲ್ಲ. ಆಗ ಅವರಿಗೆ ಸದ್ಗತಿಯಾಗುವುದಿಲ್ಲ. ಹಿರಿಯರ 
ಹೆಸರಿನಲ್ಲಿ ಮಕ್ಕಳು ಯಷಿಪಂಚಮೀ ವ್ರತವನ್ನು ಮಾಡಿದಾಗ ಹಿರಿಯರು 
ಪಾಪವಿಮುಕ್ತರಾಗುತ್ತಾರೆ. ಸದ್ಗತಿಯನ್ನು ಹೊಂದುತ್ತಾರೆ. ಸೊಸೆಗೆ 
ಆಶೀರ್ವದಿಸುತ್ತಾರೆ. ಸೊಸೆಯು ಮಾಡುವ ಯಷಿಪಂಚಮಿ ವ್ರತವು 
ಸಫಲವಾಗುತ್ತದೆ. : ಆದ್ದರಿಂದ ಹಿಂದಿನವರ ಹೆಸರಿನಲ್ಲಿ ಗಂಡುಮಕ್ಕಳು 
ಯಷಿಪಂಚಮೀ ಅನುಷ್ಠಾನವನ್ನು ಮಾಡಬೇಕು. 


ಈ ಪುಸ್ತಕದಲ್ಲಿ ಯಷಿಪಂಚಮಿಯ ಬಗ್ಗೆ ನಿಖರವಾದ ವಿಚಾರಗಳನ್ನು 
ನೀಡಲಾಗಿದೆ. ಆದರೂ ಪೂಜಾವಿಧಾನವು ಅತ್ಯಂತ ವಿಸ್ತ ತವಾಗಿರುವುದರಿಂದ 
ಕಥಾ ಭಾಗವೂ ಕೂಡ ವಿವರವಾಗಿ ಇರುವುದರಿಂದ ಎಲ್ಲ ವಿಷಯವನ್ನು 
ವಿವರವಾಗಿ ತಿಳಿಸಲು. ಸಾಧ್ಯವಾಗಲಿಲ್ಲ. ಪ್ರತಿಯೊಬ್ಬ ಸ್ತ್ರೀಯರು 
ರಜಸ್ವಲಾದೋಷವು ಪರಿಹಾರವಾದ ಮೇಲೆ ಏಳು ವರ್ಷಗಳ ನಂತರ ಈ 
ವ್ರತವನ್ನು ಅನುಷ್ಠಾನ ಮಾಡಲೇ ಬೇಕು. ಅದಕ್ಕಾಗಿ ಈ ಕೃತಿಯ 
ಸದುಪಯೋಗವನ್ನು ಸಕಲ ಹರಿಭಕ್ತರು ಪಡೆದುಕೊಳ್ಳಬೇಕು. ಈ ಕೃತಿಯಲ್ಲಿ 


5. 


ಉದ್ಯಾಪನೆಯ ಎಧಿ ವಿಧಾನಗಳನ್ನು ನೀಡಿರುವುದಿಲ್ಲ. ಅದನ್ನು ಪುರೋಹಿತರ 
ಮೂಲಕ ತಿಳಿದುಕೊಳ್ಳಬೇಕು. 


ಈ ಪುಸ್ತಕದ ಸೇವೆಯನ್ನು ಮಾಡಿದ ವಿಶ್ವಾಮಿತ್ರಗೋತ್ರದಲ್ಲಿ ಹುಟ್ಟಿದ 
ಹರಿಭಕ್ತರಾದ ಶ್ರೀ ಪಿ. ಸುಚೇಂದ್ರ ಹಾಗೂ ಶ್ರೀಮತಿ ಪ್ರಿಯ ಸುಚೇಂದ್ರ ಹಾಗೂ 
ಕುಟುಂಬದವರಿಗೆಲ್ಲರಿಗೂ ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಸೋದರತ್ತೆಯವರಿಗೆ ಈ ಜ್ಞಾನಯಜ್ಞದ ಪುಣ್ಯರಾಶಿಯು ತಲುಪಲಿ ಎಂದು 
ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಯಷಿಪಂಚಮೀ 


ಸ್ತ್ರೀಯರಿಗೆ ಸೂಚನೆ 

ಈ ಪುಸ್ತಕದಲ್ಲಿ ನೀಡಿದ ಪೂಜೆಯನ್ನು ಓದಿಕೊಂಡು ಸ್ತ್ರೀಯರು ಸರ್ವಥಾ 
ಪೂಜೆಯನ್ನು ಮಾಡಬಾರದು. ಪತಿಯ ಮೂಲಕವೇ ಮಾಡಿಸಬೇಕು. 

ಸ್ತ್ರೀಯರು ಈ ಪುಸ್ತಕವನ್ನು ತೆಗೆದುಕೊಂಡು ಪತಿಗೆ ನೀಡಿ; ಪೂಜೆ ಮಾಡಿಸಲು 
ಎಂದು ಪ್ರಾರ್ಥಿಸಬೇಕು. ಪತಿಯು ದೊರೆಯದೇ ಇದ್ದಾಗ ಪುರೋಹಿತರ ಮೂಲಕ 
ಪೂಜೆಯನ್ನು ಮಾಡಿಸಬೇಕು. ಪುರೋಹಿತರೂ ಇಲ್ಲದೇ ಇದ್ದಾಗ ಮಕ್ಕಳ ಮೂಲಕ 
ಮಾಡಿಸಬೇಕು. 

ಯಷಿಪಂಚಮಿವ್ರತವನ್ನು ಸ್ತ್ರೀಯರೇ ಆಚರಿಸಬೇಕಾದರೂ ಕೂಡ 
ಇದರಲ್ಲಿರುವ ಯಾವುದೇ ಮಂತ್ರಗಳನ್ನು ಅವರು ಪಠಿಸುವಂತಿಲ್ಲ. ಸಪ್ತರ್ಷಿಗಳ 
ಹೆಸರನ್ನಷ್ಟೇ ಹೇಳಿ ಅರ್ಚನೆ ಮಾಡಬೇಕು. ಅರ್ಫ್ಯ ನೀಡಬೇಕು. 


ಯಷಿಪಂಚಮೀ 
ಯಷಿಪೂಜೆ ಕುರಿತು ಅಪೂರ್ವಮಾಹಿತಿಗಳು 


* ಈ ಮನ್ವಂತರದ ಸಪ್ತರ್ಷಿಗಳ ಪೂಜೆಯನ್ನು ಯಷಿಪಂಚಮಿಯ ದಿವಸ 
ಆಚರಿಸಬೇಕು. ೧. ಕಶ್ಯಪ, ೨. ಅತ್ರಿ, ೩. ಭರದ್ವಾಜ, ೪. ವಿಶ್ವಾಮಿತ್ರ, 
೫. ಗೌತಮ, ೬. ಜಮದಗ್ನಿ ೭. ವಸಿಷ್ಠ ಇವರು ಈಗಿನ ಸಪ್ತರ್ಷಿಗಳು. ವಸಿಷ್ಠರ 
ಪತ್ನಿಯಾದ ಅರುಂಧತಿಯ ಪೂಜೆಯನ್ನೂ ಅವಶ್ಯವಾಗಿ ಮಾಡಬೇಕು. 


೫ ೧. ಕಶ್ಯಪರ ಪತ್ನಿ ಅದಿತಿ ದೇವಿ. ೨. ಅತ್ರಿಯಷಿಗಳ ಪತ್ನಿ ಅನಸೂಯಾ. 
೩. ಭರದ್ವಾಜಯಷಿಗಳ ಪತ್ನಿ ಸುಶೀಲಾ ೪. ವಿಶ್ವಾಮಿತ್ರಯಷಿಗಳ ಪತ್ನಿ 
ಕುಮುದ್ವತಿ. ೫. ಗೌತಮಯಷಿಗಳ ಪತ್ನಿ ಅಹಲ್ಕೆ. ೬. ಜಮದಗ್ನಿಯಷಿಗಳ 
ಪತ್ನಿ ರೇಣುಕೆ. ೭. ವಸಿಷ್ಠ ಯಷಿಗಳ ಪತ್ನಿ ಅರುಂಧತಿ. ಈ ಸಪ್ತರ್ಷಿಗಳ ಪತ್ನಿಯ 
ಪೂಜೆಯೇ ಸುವಾಸಿನಿಯರಿಗೆ ವಿಹಿತ. 


* ಯಪಷಿಗಳ ಪೂಜೆಯನ್ನು ಪತಿಯು ಮಾಡಬೇಕು. ಯಷಿಪಕ್ಷಿಯರ ಪೂಜೆಯನ್ನು 
ಪತ್ನಿಯು ಮಾಡಬೇಕು. 


೫ ಎಲ್ಲ ಯಷಿಪತ್ನಿಯರಲ್ಲಿ ಅರುಂಧತಿಯು ಶ್ರೇಷ್ಠಳಾಗಿದ್ದಾಳೆ. ನಭೋ 
ಮಂಡಲದಲ್ಲಿ ಅರುಂಧತೀ ನಕ್ಷತ್ರವು ಪ್ರಕಾಶಮಾನವಾಗಿ ಗೋಚರಿಸುತ್ತದೆ. 
ಆದ್ದರಿಂದ ಉಳಿದ ಪತ್ನಿಯರ ಪ್ರತೀಕವಾಗಿ ಅರುಂಧತಿಯ ಪೂಜೆಯಷ್ಟೇ 
ಸಂಪ್ರದಾಯಾಗತ- ವಾಗಿದೆ. ವಿಚಾರ ಮಾಡಿದಾಗ ಎಲ್ಲ ಯಷಿಗಳ 
ಪತ್ನಿಯರನ್ನೂ ಕೂಡ ಪೂಜಿಸಲೇ ಬೇಕು. 


೫ ಭಗವಂತನು ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯಗಳನ್ನು ಆಜ್ಞೆ ಮಾಡಿದ್ದಾನೆ. 
ಸಪ್ತರ್ಷಿಗಳಿಗೆ ಹಾಗೂ ಅವರ ಪತ್ನಿಯರಿಗೆ ರಜೋದರ್ಶನದಿಂದ ಉಂಟಾದ 
ಪಾಪಪರಿಹಾರವನ್ನು ಮಾಡುವ ಕರ್ತವ್ಯವನ್ನು ನೀಡಿದ್ದಾನೆ. ಆದ್ದರಿಂದ 
ಯಷಿಪಂಚಮಿಯ ದಿವಸ ಪತ್ನಿಯರಿಂದೊಡಗೂಡಿದ ಯಷಿಗಳ ಪೂಜೆಯನ್ನು 
ಆಚರಿಸುವ ಸಂಪ್ರದಾಯವು ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. 


ಯಷಿಪ 


xk 


ಪಂಚಮೀ 


ಮೇಲೆ ಉಲ್ಲೇಖಿಸಿದ ಏಳು ಯಷಿಗಳ ಸಾಧನೆಯ ಮತ್ತು ಚರಿತ್ರೆಯ ಬಗ್ಗೆ 
ಯಷಿಪಂಚಮಿ ದಿನ ಪ್ರಾಜ್ನರಿಂದ ಕೇಳಿ ತಿಳಿದುಕೊಳ್ಳಬೇಕು. ಅವರ ಪತ್ನಿಯರ 
ಸಾಧನೆಯನ್ನು ಕೂಡ ತಿಳಿದುಕೊಳ್ಳಬೇಕು. 


ಈ ಕೃತಿಯಲ್ಲಿ ಸಪ್ತರ್ಷಿಗಳ ಬಗ್ಗೆ ಸಂಕ್ಷೇಪವಾದ ವಿವರವನ್ನು ನೀವು 
ನೋಡಬಹುದು. 


ರಾತ್ರಿಯ ಕಾಲದಲ್ಲಿ ನಭೋಮಂಡಲದಲ್ಲಿ ನಕ್ಷತ್ರಗಳ ರೂಪದಲ್ಲಿ 
ಸಪ್ತರ್ಷಿಗಳಿರುತ್ತಾರೆ. ಇವರ ದರ್ಶನವನ್ನು ಇಂದು ಅವಶ್ಯವಾಗಿ ಮಾಡಬೇಕು. 


ಸಮಗ್ರವರ್ಷದ ಈ ದಿನದಂದು ನಭೋಮಂಡಲದಲ್ಲಿ ಅರುಂಧತೀ 
ಸಹಿತರಾದ ಸಪ್ತರ್ಷಿಗಳು ವಿಶೇಷವಾಗಿ ಪ್ರಕಾಶಿಸುತ್ತಾರೆ. ಆದ್ದರಿಂದಲೇ ಇಂದು 
ಯಷಿಗಳ ಪೂಜೆಯ ವಿಧಾನವು ಉಕ್ತವಾಗಿದೆ. 


ಅನೇಕರು ಪ್ರಾತಃಾಲದಲ್ಲಿಯೇ ಯಷಿಗಳ ಪೂಜೆಯನ್ನು ಮಾಡಿ, 
ಸಾಯಂಕಾಲದಂದು ನೆಭೋಮಂಡಲವನ್ನು ಕೂಡ ಗಮನಿಸದೆ 
ಯಷಿಪಂಚಮಿಯನ್ನು ಆಚರಿಸುತ್ತಾರೆ. ಇದು ಸರ್ವಥಾ ತಪ್ಪು . ರಾತ್ರಿಯ ಕಾಲದ 
ಪೂಜೆಗೆ ವಿಶೇಷಮಹತ್ವ ಎಂಬುದನ್ನು ಗಮನಿಸಬೇಕು. 


ಸಾಯಂಕಾಲದಿಂದ ನಾಕು ಯಾಮಗಳಲ್ಲಿ ಯಷಿಪಂಚಮಿಯ ಆಚರಣೆಯನ್ನು 
ಮಾಡಬೇಕು. ನಾಕು ಯಾಮಗಳಲ್ಲಿ ಸಪ್ತರ್ಷಿಗಳ ಪೂಜೆಯನ್ನು ಆಚರಿಸಬೇಕು. 


ಮೊದಲ ಯಾಮದಲ್ಲಿ ಆಚರಿಸುವ ಪೂಜಾವಿಧಾನವನ್ನು ಈ ಪುಸ್ತಕದಲ್ಲಿ 
ನೀಡಿದಂತೆ ಮಾಡಬೇಕು. ಮುಂದಿನ ಮೂರು ಯಾಮಗಳಲ್ಲಿ ಸಂಕ್ಷೇಪವಾಗಿ 
ಪೂಜೆಯನ್ನು ಮಾಡಬೇಕು. 


ಪ್ರಾತಃಕಾಲದಲ್ಲಿ ನೂರೆಂಟು ದಂತಧಾವನ, ನೂರೆಂಟು ಸ್ನಾನ, 
ಪಂಚಗವ್ಯಪ್ರಾಶನ ಇವುಗಳನ್ನು ಮುಗಿಸಿರಬೇಕು. ಸಾಯಂಕಾಲದಲ್ಲೂ 
ಯಷಿಪೂಜೆಯನ್ನು ಪ್ರಾರಂಭ ಮಾಡಬೇಕು. ಯಾವುದೇ ಕಾರಣಕ್ಕೂ ಬೆಳಿಗ್ಗೆ 
ಯಷಿಪೂಜೆಯು ವಿಹಿತವಲ್ಲ. 


ಯಷಿಪಂಚಮೀ 


ಜೇ 


ಸಪ್ತರ್ಷಿಗಳನ್ನು ಕಲಶದಲ್ಲಿ ಆವಾಹನೆ ಮಾಡಬೇಕು. ಕೆಲವರು ಕಲ್ಲಿನಲ್ಲಿ 
ಆವಾಹನೆ ಮಾಡುತ್ತಾರೆ. ಕಲ್ಲಿನಲ್ಲಿ ಆವಾಹನೆ ಮಾಡುವುದಕ್ಕಿಂತ ಕೂರ್ಚದಲ್ಲಿ 
ಆವಾಹನೆ ಮಾಡುವುದು ಶ್ರೇಷ್ಠ. ಕಲಶದಲ್ಲಿ ಆವಾಹನೆ ಮಾಡುವುದು ಮತ್ತಷ್ಟು 
ಶ್ರೇಷ್ಠ. 

ಆವಾಹನೆ ಮಾಡಿ ಪೂಜಿಸಿದ ಏಳು ಕಲಶಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದರೆ 
ವಿಶೇಷಫಲವು ದೊರಕುತ್ತದೆ. 


ಕಲಶಸ್ಥಾಪನೆಯ ಮಂತ್ರಗಳನ್ನು ಪ್ರತ್ಯೇಕವಾಗಿ ಉಚ್ಚರಿಸಿ, ಧಾನ್ಯರಾಶಿಯ ಮೇಲೆ 
ಏಳು ಕಲಶಗಳನ್ನಿಟ್ಟು ಆಯಾ ಯಷಿಪತ್ನಿಯರ ಸಹಿತರಾಗಿ ಯಷಿಗಳನ್ನು 
ನ್ಯಾಸಾದಿಗಳ ಮೂಲಕ ಆವಾಹನೆ ಮಾಡಬೇಕು. 


ಕೆಲವರು ರಾತ್ರಿಯ ಎರಡು ಯಾಮಗಳಲ್ಲಿ ಪೂಜೆಯನ್ನು ಮಾಡದೆ ನಿದ್ರೆ 
ಮಾಡುತ್ತಾರೆ. ಇದು ಅಶಾಸ್ತ್ರೀಯ. ಸಂಪೂರ್ಣ ಜಾಗರಣೆಯನ್ನು ಮಾಡಿ 
ಪ್ರತಿ ಯಾಮಗಳಲ್ಲಿ ಪೂಜೆಯನ್ನು ಸಂಕ್ಷೇಪವಾಗಿಯಾದರೂ ಮಾಡಬೇಕು. 
ಮತ್ತು ಭಜನೆ ಮೊದಲಾದವುಗಳನ್ನು ಮಾಡುತ್ತಾ ನಿದ್ರೆಯನ್ನು ಗೆಲ್ಲಬೇಕು. 
ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪತ್ನಿಸಹಿತರಾದ ಯಷಿಗಳ ಪೂಜೆಯನ್ನು ಆಚರಣೆ 
ಮಾಡುವುದರಿಂದ ದೇಹವು ಪವಿತ್ರವಾಗುತ್ತದೆ. ಯತುದೋಷವು ಪೂರ್ಣವಾಗಿ 
ಪರಿಹಾರವಾಗುತ್ತದೆ. ಪವಿತ್ರವಾದ ದೇಹವನ್ನು ಕೊನೆಯ ಕಾಲದಲ್ಲಿ 
ಪರಮಾತ್ಮನಿಗೆ ಸಮರ್ಪಣೆ ಮಾಡಲು ಅರ್ಹವಾಗುತ್ತದೆ. ಮುಂದೆ 
ಸದ್ಗತಿಯಾಗುತ್ತದೆ. ಮೋಕ್ಟಮಾರ್ಗವು ಸುಲಭವಾಗುತ್ತದೆ. 


* ಬು ಬು ಬು ಜಪ 


ಯಷಿಪಂಚಮೀ 


ಸ್ತ್ರೀಯರು ಇದನ್ನು ಅವಶ್ಯ ಓದಬೇಕು 


* ಯಾವುದೇ ಕಾರಣಕ್ಕೂ ಸ್ತ್ರೀಯರು ಯಷಿಗಳೆ ಪೂಜೆಯನ್ನು ಮಾಡಬಾರದು. 
ಕೇವಲ ಯಷಿಪತ್ತಿಯರ ಪೂಜೆಯನ್ನು ಮಾಡಬೇಕು. ಪತಿಯಾದವನು ಯಷಿಗಳ 
ಪೂಜೆಯನ್ನು ಮಾಡಬೇಕು. ಸ್ತ್ರೀಯರಿಗೆ ಪುರುಷದೇವತೆಗಳ ಯಷಿಗಳ 
ಪೂಜೆಯಿಲ್ಲ. ಪುರುಷರಿಗೆ ಸ್ತ್ರ ೀದೇವತೆಯ ಸ್ತ €ಯರ ಪೂಜೆಯಿರುವುದಿಲ್ಲ. 


೫% ಮುಂದೆ ತಿಳಿಸುವಂತೆ ಆಯಾ ಯಷಿಪತ್ತಿಯರ ಬಗ್ಗೆ ತಿಳಿದುಕೊಂಡು ಅವರ 
ಪೂಜೆಯನ್ನು ಸುವಾಸಿನಿಯಾದವಳು ಆಚರಿಸಬೇಕು. ಪತಿಯು ಉಪವಾಸವಿದ್ದು 
ಯಷಿಗಳ ಪೂಜೆಯನ್ನು ಆಚರಿಸಬೇಕು. 


೫. ಈ ಕೃತಿಯಲ್ಲಿ ಅನೇಕ ವೇದಮಂತ್ರಗಳಿಂದ ಸಹಿತವಾಗಿ ಪೂಜೆಯನ್ನು 
ನೀಡಲಾಗಿದೆ. ಮತ್ತು ಆವಾಹನೆ ಮೊದಲಾದವುಗಳನ್ನು ತಂತ್ರದಲ್ಲಿ ಹೇಳಿದಂತೆ 
ನೀಡಲಾಗಿದೆ. ಈ ಯಾವುದೇ ಪೂಜೆಯನ್ನು ಸ್ತ್ರೀಯರಿಗೆ ಮಾಡಲು 
ಅಧಿಕಾರವಿರುವುದಿಲ್ಲ. ಇದನ್ನು ಖಂಡಿತವಾಗಿಯೂ ಪಾಲಿಸಬೇಕು. 


೫. ಪತಿಯಾದವನು ಏಳು ಕಲಶಗಳಲ್ಲಿ ಸಪ್ತ ಹುಷಿಗಳನ್ನು ಆವಾಹನೆ ಮಾಡಿ 
ಪೂಜಿಸಬೇಕು. ಪತ್ನಿಯು ಅದೇ ಕಲಶದಲ್ಲಿ ಆಯಾ ಖಯಷಿಗಳ ಜೊತೆಯಲ್ಲಿ 
ಯಷಿಪತ್ನಿಯರನ್ನು ಕರೆದು ಪೂಜಿಸಬೇಕು. ಅರ್ಫ್ಯ ಪಾದ್ಯ ಆಚಮನ 
ಮಧುಪರ್ಕ ಪುನರಾಚಮನ ಸ್ನಾನ ವಸ್ತ್ರ ಧೂಪ ದೀಪ ನೈವೇದ್ಯ ಎಲ್ಲವನ್ನೂ 
ಯಷಿಗಳಿಗೆ ಪುರುಷನೇ ಸಮರ್ಪಿಸಬೇಕು. 

೫. ಯಷಿಪಂಚಮಿಯು ಕೇವಲ ಯತುದೋಷದ ಪರಿಹಾರಕ್ಕಾಗಿ ವಿಹಿತವಾಗಿದೆ. 
ಹೀಗಿರುವಾಗ ಪುರುಷನೇಕೆ ಉಪವಾಸವಿರಬೇಕು? ಪುರುಷನೇಕೆ ಯಷಿಗಳ 
ಪೂಜೆಯನ್ನು ಆಚರಿಸಬೇಕು? - ಎಂಬ ಗೊಂದಲದಿಂದ ಇಂದು ಕೇವಲ 
ಸ್ತ್ರೀಯರು ಪೂಜೆಯನ್ನು ಮಾಡುತ್ತಿದ್ದಾರೆ. ಇದು ಶಾಸ್ತ್ರಕ್ಕೆ ವಿರುದ್ಧವಾಗಿದೆ. 
ಪತ್ನಿಯ ಉದ್ದಾರಕ್ಕಾಗಿ ಪ್ರಯತ್ನಪಟ್ಟು ಪತಿಯು ಪೂಜೆಯನ್ನು ಆಚರಿಸಿ ಪತ್ನಿಗೆ 
ಪ್ರಾಪ್ತವಾದ ಯತುದೋಷದ ಪರಿಹಾರವನ್ನು ಮಾಡಬೇಕು. 


೬-12. 


ಯಷಿಪಂಚಮೀ 


ಜೇ 


ಪತಿಯು ಸ್ವರ್ಗಸ್ಥನಾಗಿದ್ದರೆ ಸ್ತ್ರೀಯಾದವಳು ಪುರೋಹಿತರ ಮೂಲಕ 
ಯಷಿಪೂಜೆಯನ್ನು ಮಾಡಿಸಬೇಕು. ಅನಂತರ ತಾನು ಯಷಿಪತ್ನಿಯರಿಗೆ 
ಯಥಾಶಕ್ತಿ ಪೂಜಿಸಿ ಪ್ರಾರ್ಥನೆಯನ್ನಷ್ಟೇ ಮಾಡಬೇಕು. 


ಪತಿಯು ಅನಿವಾರ್ಯಕಾರಣಗಳಿಂದ ಮನೆಯಲ್ಲಿ ಇಲ್ಲದೇ ಇದ್ದಾಗ 
ಸುವಾಸಿನಿಯು ಅಣ್ಣತಮ್ಮಂದಿರ ಮೂಲಕ ಅಥವಾ ಬ್ರಾಹ್ಮಣದಂಪತಿಯರನ್ನು 
ಕರೆಸಿ ಅವರ ಮೂಲಕ ಯಷಿಪಂಚಮಿಯ ಆಚರಣೆಯನ್ನು ಮಾಡಿಸಬೇಕು. 
ಅದರಲ್ಲಿ ತಾನು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. 


ಯಾವುದೇ ಅನುಕೂಲವಿಲ್ಲದಿದ್ದ ಪಕ್ಷದಲ್ಲಿ ಯಷಿಗಳಿಗೆ ದೀಪವನ್ನು ಹಚ್ಚಿ ಅವರ 
ನಾಮಸ್ಮರಣೆಯನ್ನು ಮಾಡುತ್ತ ಆರತಿಯನ್ನು ಮಾಡಿ ಪ್ರಾರ್ಥನೆಯನ್ನಷ್ಟೇ 
ಸುವಾಸಿನಿಯರು ಆಚರಿಸಬೇಕು. 

ಯತುಕಾಲವು ಮುಗಿದು ಆರುವರ್ಷಗಳ ತನಕ ಯಷಿಪಂಚಮಿಯ 
ಆಚರಣೆಯನ್ನು ಮಾಡುವ ಸಂಪ್ರದಾಯವಿಲ್ಲ. ಏಳನೆಯ ವರ್ಷದ ಅನಂತರ 
ಯಷಿಪಂಚಮಿಯ ಆಚರಣೆಯನ್ನು ಮಾಡಬೇಕು. 

ಒಂದು ವೇಳೆ ಹಷಿಪಂಚಮಿವ್ರತವನ್ನು ಹಿಡಿದ ಅನಂತರ ಯತುಮತಿ- 
ಯಾದರೆ ಹಿಂದೆ ಮಾಡಿದ್ದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೇ ಪುನಃ ೮ವರ್ಷಗಳ 
ಕಾಲ ಖಷಿಪಂಚಮೀ ವ್ರತವನ್ನು ಆಚರಿಸಬೇಕು. 

ಯಷಿಗಳು ಶ್ವೇತಾಂಬರಧಾರಿಗಳಾಗಿರುವುದರಿಂದ ಅಂದು ಖುಷಿಗಳ 
ಆರಾಧನೆಯಲ್ಲಿ ತೊಡಗಿದ ಪತಿಪತ್ನಿಯರು ಶ್ವೇತಾಂಬರಧಾರಿಗಳೇ 
ಆಗಿರಬೇಕು. ಅಂಚಿಲ್ಲದ ಸೀರೆಯನ್ನು ವಿಧವೆಯರು ಧರಿಸಿದರೆ, ಅಂಚು 
ಇರುವ ಶ್ವೇತವಸ್ತವನ್ನು ಸುವಾಸಿನಿಯರು ಧರಿಸಬೇಕೆಂಬ ಸಂಪ್ರದಾಯವಿದೆ. 


ಒಂದು ವೇಳೆ ಅತ್ತೆ ಅಥವಾ ಅವರ ಅತ್ತೆ (ಗಂಡನ ತಾಯಿ) ಅಥವಾ ಅವರ 
ತಾಯಿ ಯಷಿಪಂಚಮೀ ವ್ರತವನ್ನು ಆಚರಣೆ ಮಾಡದಿದ್ದರೆ ಅವರ ಹೆಸರಿನಲ್ಲಿ 


-13- 


ಯಷಿಪಂಚಮೀ 


5% 


ಮಗನು ಆಚರಿಸಬೇಕು. ಏಕೆಂದರೆ ಯಷಿಪಂಚಮಿಯ ವ್ರತವನ್ನು ಆಚರಣೆ 
ಮಾಡದಿದ್ದರೆ ದೇಹವು ಪವಿತ್ರವಾಗುವುದಿಲ್ಲ. ಅಪವಿತ್ರವಾದ ದೇಹದಿಂದ 
ಸದ್ಧತಿಯಾಗುವುದಿಲ್ಲ. ಈ ಕಾರಣದಿಂದ ಹಿರಿಯರ ಹೆಸರಿನಲ್ಲಿ 
ಯಷಿಪಂಚಮೀ ವ್ರತವನ್ನು ಆಚರಿಸಬೇಕು. ಇದರಿಂದ ಅವರ ಯತುದೋಷವು 
ಪರಿಹಾರವಾಗುತ್ತದೆ. ಅವರಿಗೆ ಸದ್ದತಿಯಾಗುತ್ತದೆ. ಅನಂತರ ತನ್ನ ಪತ್ನಿಯ 
ಮೂಲಕ ಯಷಿಪಂಚಮೀ ವ್ರತವನ್ನು ಮಾಡಿಸಬೇಕು. 


ಹಿರಿಯರು ಖಷಿಪಂಚಮಿ ವ್ರತವನ್ನು ಮಾಡದಿದ್ದರೆ ಕಿರಿಯರಿಗೆ ಅದರ 
ಆಚರಣೆಯಲ್ಲಿ ಅಧಿಕಾರವಿರುವುದಿಲ್ಲ. ಅರ್ಥಾತ್‌ ಹಿರಿಯರಿಗೆ ಸದ್ಧತಿಯನ್ನು 
ಭಾವಿಸದೆ ತಾನು ಸದ್ಗತಿಯನ್ನು ಭಾವಿಸಬಾರದು. 


ಯಷಿಪಂಚಮಿಯ ಕರ್ತವ್ಯಗಳು 


ಸ್ತ್ರೀಯರು ರಜೋದರ್ಶನದ ಸಂದರ್ಭದಲ್ಲಿ ಮಾಡಿದ ಅನೇಕ ದೋಷಗಳ 
ಪರಿಹಾರಕ್ಕಾಗಿ ಮತ್ತು ಪ್ರಾಯಶ್ಚಿತ್ರರೂಪವಾಗಿ ಯಷಿಪಂಚಮೀ ವ್ರತವನ್ನು 
ಅನುಷ್ಠಾನ ಮಾಡಬೇಕು. 

ಅರುಂಧತೀದೇವಿಯಿಂದ ಕೂಡಿದ ವಸಿಷ್ಠರನ್ನು ಹಾಗೂ ಉಳಿದ ಯಷಿಗಳನ್ನು 
ಪೂಜಿಸುವುದರಿಂದ ರಜೋದರ್ಶನದ ದೋಷವು ಪರಿಹಾರವಾಗುತ್ತದೆಂದು 
ಧರ್ಮಶಾಸ್ತ್ರವು ಹೇಳಿದೆ. ಆದ್ದರಿಂದ ಅವಶ್ಯವಾಗಿ ಯಷಿಪೂಜೆಯನ್ನು 
ಮಾಡಬೇಕು. 


ಭಾದ್ರಪದ ಶುಕ್ಲ ಪಂಚಮಿಯ ದಿವಸ ಯಷಿಪಂಚಮೀ ವ್ರತವನ್ನು ಎಂಟು 
ವರ್ಷಗಳ ಕಾಲ ಆಚರಿಸಬೇಕು. 


ಎಂಟು ವರ್ಷದ ಅವಧಿಯಲ್ಲಿ ಮೊದಲು ಮಧ್ಯ ಅಥವಾ ಕೊನೆ. ಯಾವಾಗ 
ಅನುಕೂಲವಾಗುತ್ತದೋ ಆ ಸಮಯದಲ್ಲಿ ಉದ್ಯಾಪನೆಯನ್ನು 
ಆಚರಿಸಬೇಕು. 


ಯಷಿಪಂಚಮೀ 


x 


ಯಷಿಪಂಚಮಿಯ ದಿವಸ ನದಿ ಅಥವಾ ಸರೋವರಗಳಲ್ಲಿಯೇ ಸ್ನಾನವನ್ನು 
ಪ್ರಯತ್ನಪೂರ್ವಕವಾಗಿ ಮಾಡಬೇಕು. 


೧೦೮ ಉತ್ತರಣಿ ಕಡ್ಡಿಗಳನ್ನು, ೧೦೮ ಉತ್ತರಣಿ ಎಲೆಗಳನ್ನು, ೧೦೮ ನೆಲ್ಲಿ 
ಕಾಯಿಗಳನ್ನು, ೧೦೮ ಗೋಮಯ ಹಾಗೂ ಮೃತ್ತಿಕೆಗಳನ್ನು ಸಂಗ್ರಹ 


. ಮಾಡಿಟ್ಟುಕೊಂಡು ಸ್ನಾನವನ್ನು ಆಚರಿಸಬೇಕು. ಸುವಾಸಿನಿಯರು (ಮೃತ್ರಿಕೆಯ 


ಬದಲು) ಅರಿಶಿನ ಹಚ್ಚಿಕೊಳ್ಳಬೇಕು. 


ರಜೋದರ್ಶನದ ಸಮಯದಲ್ಲಿ ಹಲ್ಲು ತಿಕ್ಕದೇ ಇರುವ, ಸ್ನಾನ ಮಾಡದೇ 
ಇರುವ ದೋಷಗಳ ಪ್ರಾಯಶ್ಚಿಶ್ತಾರ್ಥವಾಗಿ ಹೀಗೆ ಎಂಟು ವರ್ಷಗಳ ಕಾಲ 
ನೂರೆಂಟುಬಾರಿ ಸ್ನಾನಾದಿಗಳನ್ನು ಮಾಡಬೇಕು. 


ಯಷಿಪಂಚಮಿವ್ರತವನ್ನು ಯಾರು ಅನುಷ್ಠಾನಮಾಡುತ್ತಾರೋ ಅವರು 
ಅವಶ್ಯವಾಗಿ ಉಪವಾಸವಿರಬೇಕು. ಫಲಾಹಾರವನ್ನೂ ಸಹ ಮಾಡಬಾರದು. 


ಖಷಿಪಂಚಮೀ ವ್ರತವನ್ನು ಮುಗಿಸಿದವರು, ಅಥವಾ ಅನುಷ್ಠಾನ ಮಾಡದೇ 
ಇರುವವರು ಉಪವಾಸವಿರಬೇಕಾಗಿಲ್ಲ. 


ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಹಾಗೂ 
ಅರುಂಧತಿ ಇವರ ಪ್ರತೀಕವಾಗಿ ಎಂಟು ಬಿಳಿಯಕಲ್ಲುಗಳನ್ನು ಇಟ್ಟು ಕೆಲವರು 
ಪೂಜಿಸುತ್ತಾರೆ. ಏಳು ದರ್ಭೆಗಳಿಂದ ಕೂರ್ಚವನ್ನು ಮಾಡಿ ಅದರಲ್ಲಿ ಈ 
ಎಂಟು ಮಂದಿಗಳನ್ನು ಆವಾಹನೆ ಮಾಡಿ ಕೆಲವರು ಪೂಜಿಸುತ್ತಾರೆ. ಎಂಟು 
ಕಲಶಗಳನ್ನಿಟ್ಟು ಅದರಲ್ಲಿ ಆವಾಹನೆ ಮಾಡಿ ಪೂಜಿಸುವುದೇ ಉತ್ತಮಪಕ್ಚ. 
ಏಳು ಯಷಿಗಳಿಗೆ ಎರಡೆರಡು ಯಜ್ಞೋಪವೀತಗಳನ್ನು ಹಾಗೂ ಅರುಂಧತಿಗೆ 
ಮಾಂಗಲ್ಯವನ್ನು ಸಮರ್ಪಣೆ ಮಾಡಬೇಕು. 

ವಾಸ್ತವಿಕವಾಗಿ ನಾಕು ಯಾಮಗಳಲ್ಲಿ ಪುನಃ ಪುನಃ ಯಷಿಗಳ ಪೂಜೆಯನ್ನು 
ಮಾಡಬೇಕೆಂದು ಶಾಸ್ತ್ರವು ಹೇಳುತ್ತದೆ. ಈಗ ಅನುಕೂಲಕ್ಕಾಗಿ ಒಟ್ಟಿಗೆ ಎಲ್ಲ 
ಪೂಜೆಗಳನ್ನು ಮುಗಿಸುತ್ತಾರೆ. 


ಯಷಿಪಂಚಮೀ 


+ 


ಮರುದಿವಸ ಮಡಿಯಲ್ಲಿ ಸ್ನಾನ ಮಾಡಿ, ಸಾಮೆ ಅಕ್ಕಿಯ ಪಾಯಸ ಹಾಗೂ 
ಅನೇಕ ಬಗೆಯ ಅಡುಗೆಗಳನ್ನು ಸಿದ್ಧಗೊಳಿಸಿ, ಭಗವಂತನಿಗೆ 
ಮುಖ್ಯಪ್ರಾಣದೇವರಿಗೆ ಹಾಗೂ ಯಷಿಗಳಿಗೆ ಸಮರ್ಪಣೆ ಮಾಡಿ, ದಂಪತಿಗಳಿಗೆ 
ಭೋಜನ ಮಾಡಿಸಿ, ತಾನು ಪಾರಣೆ ಮಾಡಬೇಕು. 


ಯಷಿಗಳನ್ನು ಪೂಜಿಸುವಾಗ ಶ್ವೇತವಸ್ತವನ್ನೇ ಧಾರಣೆ ಮಾಡಬೇಕು. ಹಾಗೂ 
ಎರೆದುಕೊಂಡಿರಬೇಕು. 


ಪುರೋಹಿತರು ಅಥವಾ ಪತಿ ಅಥವಾ ಮಕ್ಕಳೇ ಮೊದಲಾದವರು ಯಾರೂ 
ಸಹ ಸಿಗದೇ ಇದ್ದಾಗ ಕೇವಲ ಯಷಿಗಳ ನಾಮಸ್ಮರಣೆಯನ್ನು ಮಾಡುತ್ತಾ, 
ಅಥವಾ ಯವಷಿಗಳಿಗೆ ಸಂಬಂಧಪಟ್ಟ ಹಾಡುಗಳನ್ನಷ್ಟೇ ಹೇಳುತ್ತಾ ಪೂಜಿಸಿ, 
ಯಷಿಗಳ ಕೃಪೆಗೆ ಪಾತ್ರರಾಗಬೇಕು. ಯಾವುದೇ ಕಾರಣಕ್ಕೂ ಈ ಪುಸ್ತಕದಲ್ಲಿರುವ 
ವೇದಮಂತ್ರ- ಗಳನ್ನು ಹಾಗೂ ಇತರ ಮಂತ್ರಗಳನ್ನು ಪಠಿಸಿ ಪೂಜಿಸಬಾರದು. 


ಯಷಿಪಂಚಮೀ ಪೂಜೆಯು ಮುಗಿದ ಮೇಲೆ ಉಪಾಯನದಾನವನ್ನು ವಿಪರಿಗೆ 

ಅವಶ್ಯವಾಗಿ ನೀಡಬೇಕು. ಇಲ್ಲದಿದ್ದರೆ ವ್ರತಾನುಷ್ಠಾನದ ಫಲವು ಪ್ರಾಪ್ತ- 

ವಾಗುವುದಿಲ್ಲ. 

ಶ್ರದ್ದೆಯಿಂದ ಯಷಿಪಂಚಮೀವ್ರತವನ್ನು ಶಾಸ್ತ್ರೋಕ್ತವಾಗಿ ಮಾಡಿ 
6 ೩ ಅ 

ಪರಿಪೂರ್ಣಫಲವನ್ನು ಪಡೆದು ಧನ್ಯರಾಗೋಣ. 


-16- 


-17- 


ಯಷಿಪಂಚಮೀ 


ಶ್ರೀಮದ್ಭನುಮದ್ಧೀಮಮಧ್ಯಾ ೫ಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ 


೧೦೮ ಬಾರಿ ದಂತಧಾವನ ಮಾಡಬೇಕು. 


೫. ಭಾದ್ರಪದಶುಕ್ಷಪಂಚಮೀ ದಿವಸ ಉಷಕಾಲದಲ್ಲಿ ಎದ್ದು ಭಗವಂತನನ್ನು 
ಪ್ರಾರ್ಥನೆ ಮಾಡಿ ಎಲ್ಲ ದೇವತೆಗಳನ್ನೂ ಗುರುಹಿರಿಯರನ್ನೂ ನಮಿಸಿ 
ಯಷಿಪಂಚಮೀ ವ್ರತದ ಸಂಕಲ್ಪವನ್ನು ಮಾಡಬೇಕು. 

೫ ಸುವಾಸಿನಿಯು ಶೌಚಾಚಾರಗಳನ್ನು ಮುಗಿಸಿದ ಮೇಲೆ ಉತ್ತರಣೆ ಗಿಡದ ಬಳಿ 
ತೆರಳಿ ಈ ಮಂತ್ರವನ್ನು ಹೇಳಬೇಕು - 
ಆಯುರ್ಬಲಂ ಯಶೋ ವರ್ಚ್ಯಃ ಪ್ರಜಾಃ ಪಶು ವಸೂನಿ ಚ। 
ಬ್ರಹ್ಮಪ್ರಜ್ಞಾಂ ಚ ಮೇಧಾಂ ಚ ತ್ವಂ ನೋ ದೇಹಿ ವನಸ್ಪತೇ ॥ 

ಓ ವನಸ್ತತಿಯೇ! ನಿನಗೆ ಭಕ್ತಿಯ ನಮಸ್ಕಾರಗಳು. ಆಯುಷ್ಯ, ಬಲ, ಯಶಸ್ಸು, 
ವರ್ಚಸ್ಸು, ಸಂತಾನ, ಗೋ ಮೊದಲಾದ ಪಶುಸಂಪತ್ತು, ದಾನಾದಿಗಳಿಗೆ 
ಅನುಕೂಲಕರವಾದ ಅನೇಕ ಬಗೆಯ ಸಂಪತ್ತುಗಳು, ಪರಮಾತ್ಮನ ಸರ್ವೋತ್ತಮತ್ವದ 
ಪರಿಜ್ಞಾನ, ಮೇಧಸ್ಸು ಈ ಎಲ್ಲ ಗುಣಗಳನ್ನೂ ಎನಗೆ ಕೊಟ್ಟು ಉದ್ಧರಿಸು. 

ಹೀಗೆ ಆ ಉತ್ತರಣೀ ಗಿಡವನ್ನು ಕೈಮುಗಿದು ಪ್ರಾರ್ಥನೆ ಮಾಡಬೇಕು. ಅನಂತರ 
ಉತ್ತರಣೀ ಕಡ್ಡಿಯನ್ನು ತೆಗೆದುಕೊಂಡು ಮುಂದೆ ಹೇಳುವ ಮಂತ್ರವನ್ನು ಪಠಿಸಬೇಕು- 


ಮುಖದುರ್ಗಂಧನಾಶಾಯ ದಂತಾನಾಂ ಚ ವಿಶುದ್ಧಯೇ | 

ಷ್ಟೀವನಾಯ ಚ ಗಾತ್ರಾಣಾಂ ಕುರ್ವೇ5 ಹಂ ದಂತಧಾವನಮ್‌ ॥ 

ಮುಖದ ದುರ್ಗಂಧ ನಾಶವಾಗಲಿ; ಹಲ್ಲುಗಳು ಸ್ವಚ್ಛವಾಗಲಿ; ಶರೀರದಲ್ಲಿರುವ 
ಶ್ಲೇಷ್ಮಾದಿಗಳ ಪರಿಹಾರಕ್ಕಾಗಿ ದಂತಧಾವನವನ್ನು ಮಾಡುತ್ತೇನೆ. 


[20] 


- ಹೀಗೆ ಪ್ರಾರ್ಥಿಸಿ, ೧೦೮ ಕಡ್ಡಿಗಳಿಂದ ೧೦೮ ಬಾರಿ ಹಲ್ಲುಜ್ಜಬೇಕು. 


ಅನಂತರ ಮುಖವನ್ನು ತೊಳೆದು ಈ ದಂತಧಾವನದ ಆಚರಣೆಯಿಂದ 
ಸಪ್ಪಯಷಿಗಳ ಅಂತರ್ಯಾಮಿಯಾದ ಭಗವಂತನು ಸುಪ್ರೀತನಾಗಲಿ ಎಂದು ಭಾವಿಸಿ 
ಕೃಷ್ಣಾರ್ಪಣ ಎನ್ನಬೇಕು. 


೬18- 


ಯಷಿಪಂಚಮೀ 
೧೦೮ ಬಾರಿ ಸ್ನಾನ ಮಾಡಬೇಕು 


೫ ಬೆಟ್ಟದ ನೆಲ್ಲಿಕಾಯಿಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಎಳ್ಳೆಣ್ಣೆಯ ಜೊತೆಗೆ 
ಬೆರೆಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. "ತಿಲಾಮಲಕೇನ ಕೇಶಾನ್‌ 
ಸಂಶೋಧ್ಯ' ಎಂದು ಹೇಳುತ್ತಾರೆ. 


೫. ಯಪಿಪಂಚಮೀ ದಿವಸ ಪ್ರಯತ್ನಪೂರ್ವಕವಾಗಿ ನದೀಸ್ನಾನವನ್ನು ಮಾಡಬೇಕು. 
ನದಿಯ ಬಳಿ ತೆರಳಿ, ನಿರ್ಮಾಲ್ಯಸ್ನಾನವನ್ನು ಮಾಡಿ, ಮೂರು ಬಾರಿ 
ಆಚಮನವನ್ನು ಮಾಡಿ ಹೀಗೆ ಸಂಕಲ್ಪವನ್ನು ಮಾಡಬೇಕು - 


ದೇಶಕಾಲಗಳನ್ನು ಉಚ್ಚರಿಸಿ - ಶೋಧಿತೋ ಮಮ ಇಹ ಜನ್ಮನಿ ಜ್ಞಾನತಃ 
ಅಜ್ಞಾನತಶ್ಚ ಕೃತಾನಾಂ ಕಾಯಿಕ-ವಾಚಿಕಮಾನಸಿಕಸಾಂಸರ್ಗಿಕಸ್ಪೃಷ್ಣಾಸ್ಪೃಷ್ಟ- 
ಭುಕ್ತಾಭುಕ್ತ ಪೀತಾಪೀತಸಮಸ್ತಪಾಪಕ್ಷಯದ್ವಾರಾ, ಧರ್ಮಾರ್ಥಕಾಮಮೋಕ್ಕಾಖ್ಯ- 
ಚತುರ್ವಿಧಪುರುಷಾರ್ಥಸಿದ್ಧ ರಂ, ಅಂತಃಕರಣಶುದ್ಧ ರಂ, ಶರೀರ- 
ಶುದ್ಧ ರಂ ಅಸ್ಯಾಂ ಮಹಾನದ್ಯಾಂ ವಿಷ್ಣುವೈಷ್ಣವಸನ್ನಿಧೌ ಶಾಲಗ್ರಾಮಚಕ್ರಾಂಕಿತ- 
ಸನ್ನಿಧೌ ಶ್ರೀತುಲಸ್ಕಶ್ವತ್ನಸನ್ನಿಧೌ ಯಷಿಪಂಚಮೀ ವ್ರತಾಂಗತ್ಸೇನ ಅಸ್ಮತ್‌ಪತ್ಯಂತರ್ಗತ 
ಪರಮಗುರ್ವಂತರ್ಗತಶ್ರೀಮದಾನಂದತೀರ್ಥಭಗವತಾದಾಚಾರ್ಯ- 
ಗುರ್ವಂತರ್ಗತಹೃತ್ಕಮಲಮಧ್ಯನಿವಾಸಿ ವಾಸುದೇವ ಸಂಕರ್ಷಣ 
ಪ್ರದ್ಯುಮ್ನಾನಿರುದ್ಧಾದಿ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕಮಾಂಗಲ್ಯ- 
ಮೂರ್ತಿಶ್ರೀಸೇತುಮಾಧವಬಿಂದುಮಾಧವ-ಬದರೀನಾರಾಯಣಪ್ರೇರಣಯಾ 
ಶ್ರೀಬದರೀನಾರಾಯಣಪ್ರೀತ್ಯರ್ಥಂ ಅರುಣೊ ದಯಕಾಲೇ ಅಷ್ಟೋತ್ತರಶತವಾರಂ 
ಗಂಗಾಸ್ನಾನಮಹಂ ಕರಿಷ್ಯೇ ॥ 

ಗಂಗಾಗಂಗೇತಿ ಯೋ ಬ್ರೂಯಾತ್‌ ಯೋಜನಾನಾಂ ಶತೈರಪಿ | 

ಮುಚ್ಛತೇ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಛತಿ || 

ಯೋತಸೌ ಸರ್ವಗತೋ ವಿಷ್ಣುಃ ಚಿತ್ಸ ನೊಪೋ ನಿರಂಜನಃ । 

ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ ॥ 


-19- 


ಯಷಿಪಂಚಮೀ 


ಶ್ರೀಮದ್ಗನುಮದ್ಗ್ಧೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ 


೧೦೮ ಬಾರಿ ದಂತಧಾವನ ಮಾಡಬೇಕು. 


* ಭಾದ್ರಪದಶುಕ್ಕಪಂಚಮೀ ದಿವಸ ಉಷಚಾಲದಲ್ಲಿ ಎದ್ದು ಭಗವಂತನನ್ನು 
ಪ್ರಾರ್ಥನೆ ಮಾಡಿ ಎಲ್ಲ ದೇವತೆಗಳನ್ನೂ ಗುರುಹಿರಿಯರನ್ನೂ ನಮಿಸಿ 
ಯಷಿಪಂಚಮೀ ವ್ರತದ ಸಂಕಲ್ಲವನ್ನು ಮಾಡಬೇಕು. 

೫% ಸುವಾಸಿನಿಯು ಶೌಚಾಚಾರಗಳನ್ನು ಮುಗಿಸಿದ ಮೇಲೆ ಉತ್ತರಣೆ ಗಿಡದ ಬಳಿ 
ತೆರಳಿ ಈ ಮಂತ್ರವನ್ನು ಹೇಳಬೇಕು - 
ಆಯುರ್ಬಲಂ ಯಶೋ ವರ್ಚ್ಯಃ ಪ್ರಜಾಃ ಪಶು ವಸೂನಿ ಚ। 
ಬ್ರಹ್ಮಪ್ರಜ್ಞಾಂ ಚ ಮೇಧಾಂ ಚ ತ್ವಂ ನೋ ದೇಹಿ ವನಸ್ಪತೇ ॥ 

ಓ ವನಸತಿಯೇ! ನಿನಗೆ ಭಕ್ತಿಯ ನಮಸ್ಕಾರಗಳು. ಆಯುಷ್ಯ, ಬಲ, ಯಶಸ್ಸು, 
ವರ್ಚಸ್ಸು, ಸಂತಾನ, ಗೋ ಮೊದಲಾದ ಪಶುಸಂಪತ್ತು, ದಾನಾದಿಗಳಿಗೆ 
ಅನುಕೂಲಕರವಾದ ಅನೇಕ ಬಗೆಯ ಸಂಪತ್ತುಗಳು, ಪರಮಾತ್ಮನ ಸರ್ವೋತ್ತಮತ್ನದ 
ಪರಿಜ್ಞಾನ, ಮೇಧಸ್ಸು ಈ ಎಲ್ಲ ಗುಣಗಳನ್ನೂ ಎನಗೆ ಕೊಟ್ಟು ಉದ್ದರಿಸು. 

ಹೀಗೆ ಆ ಉತ್ತರಣೀ ಗಿಡವನ್ನು ಕೈಮುಗಿದು ಪ್ರಾರ್ಥನೆ ಮಾಡಬೇಕು. ಅನಂತರ 
ಉತ್ತರಣೀ ಕಡ್ಡಿಯನ್ನು ತೆಗೆದುಕೊಂಡು ಮುಂದೆ ಹೇಳುವ ಮಂತ್ರವನ್ನು ಪಠಿಸಬೇಕು- 


ಮುಖದುರ್ಗಂಧನಾಶಾಯ ದಂತಾನಾಂ ಚ ವಿಶುದ್ಧಯೇ I 

ಷ್ಟೀವನಾಯ ಚ ಗಾತ್ರಾಣಾಂ ಕುರ್ವೇ5ಹಂ ದಂತಧಾವನಮ್‌ ॥ 

ಮುಖದ ದುರ್ಗಂಧ ನಾಶವಾಗಲಿ; ಹಲ್ಲುಗಳು ಸ್ವಚ್ಛವಾಗಲಿ; ಶರೀರದಲ್ಲಿರುವ 
ಶ್ಲೇಷ್ಠಾದಿಗಳ ಪರಿಹಾರಕ್ಕಾಗಿ ದಂತಧಾವನವನ್ನು ಮಾಡುತ್ತೇನೆ. 


[ne] 


- ಹೀಗೆ ಪ್ರಾರ್ಥಿಸಿ, ೧೦೮ ಕಡ್ಡಿಗಳಿಂದ ೧೦೮ ಬಾರಿ ಹಲ್ಲುಜ್ಜಬೇಕು. 


ಅನಂತರ ಮುಖವನ್ನು ತೊಳೆದು ಈ ದಂತಧಾವನದ ಆಚರಣೆಯಿಂದ 
ಸಪ್ಪಯಷಿಗಳ ಅಂತರ್ಯಾಮಿಯಾದ ಭಗವಂತನು ಸುಪ್ರೀತನಾಗಲಿ ಎಂದು ಭಾವಿಸಿ 
ಕೃಷ್ಣಾರ್ಪಣ ಎನ್ನಬೇಕು. 


ಯಷಿಪಂಚಮೀ 
೧೦೮ ಬಾರಿ ಸ್ನಾನ ಮಾಡಬೇಕು 


* ಬೆಟ್ಟದ ನೆಲ್ಲಿಕಾಯಿಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಎಳ್ಳೆಣ್ಣೆಯ ಜೊತೆಗೆ 
ಬೆರೆಸಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಬೇಕು. "ತಿಲಾಮಲಕೇನ ಕೇಶಾನ್‌ 
ಸಂಶೋಧ್ಯ' ಎಂದು ಹೇಳುತ್ತಾರೆ. 


೫ ಯಪಿಪಂಚಮೀ ದಿವಸ ಪ್ರಯತ್ನಪೂರ್ವಕವಾಗಿ ನದೀಸ್ನಾನವನ್ನು ಮಾಡಬೇಕು. 
ನದಿಯ ಬಳಿ ತೆರಳಿ, ನಿರ್ಮಾಲ್ಯಸ್ನಾನವನ್ನು ಮಾಡಿ, ಮೂರು ಬಾರಿ 
ಆಚಮನವನ್ನು ಮಾಡಿ ಹೀಗೆ ಸಂಕಲ್ಪವನ್ನು ಮಾಡಬೇಕು - 


ದೇಶಕಾಲಗಳನ್ನು ಉಚ್ಚರಿಸಿ - ಶೋಧಿತೋ ಮಮ ಇಹ ಜನ್ಮನಿ ಜ್ಞಾನತಃ 
ಅಜ್ಞಾನತಶ್ವ ಕೃತಾನಾಂ ಕಾಯಿಕ-ವಾಚಿಕಮಾನಸಿಕಸಾಂಸರ್ಗಿಕಸ್ಪೃಷ್ಠಾಸ್ಪೃಷ್ಟ- 
ಭುಕ್ತಾಭುಕ್ತ ಪೀತಾಪೀತಸಮಸ್ತಪಾಪಕ್ಷಯದ್ದಾರಾ, ಧರ್ಮಾರ್ಥಕಾಮಮೋಕ್ಕಾಖ್ಯು- 
ಚತುರ್ವಿಧಪುರುಷಾರ್ಥಸಿದ್ಧ ರಂ, ಅಂತಃರಣಶುದ್ಧ 5೯೦, ಶರೀರ- 
ಶುದ್ಧ್ಯರ್ಥಂ ಅಸ್ಯಾಂ ಮಹಾನದ್ಯಾಂ ವಿಷ್ಣುವೃಷ್ಣವಸನ್ನಿಧೌ ಶಾಲಗ್ರಾಮಚಕ್ರಾಂಕಿತ- 
ಸನ್ನಿಧೌ ಶ್ರೀತುಲಸ್ಕಶ್ವತ್ನಸನ್ನಿಧೌ ಯಷಿಪಂಚಮೀ ವ್ರತಾಂಗತ್ಸೇನ ಅಸ್ಮತ್‌ಪತ್ಯಂತರ್ಗತ 
ಪರಮಗುರ್ವಂತರ್ಗತಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ- 
ಗುರ್ವಂತರ್ಗತಹೃತ್ಯಮಲಮಧ್ಯನಿವಾಸಿ ವಾಸುದೇವ ಸಂಕರ್ಷಣ 
ಪ್ರದ್ಯುಮ್ನಾನಿರುದ್ಧಾದಿ ಚತುರ್ಮೂರ್ತ್ಯಾದ್ಯನಂತಾವತಾರಾತ್ಮಕಮಾಂಗಲ್ಯ- 
ಮೂರ್ತಿಶ್ರೀಸೇತುಮಾಧವಬಿಂದುಮಾಧವ-ಬದರೀನಾರಾಯಣಪ್ರೇರಣಯಾ 
ಶ್ರೀಬದರೀನಾರಾಯಣಪ್ರೀತ್ಯರ್ಥಂ ಅರುಣೊ ದಯಕಾಲೇ ಅಷ್ಟೋತ್ತರಶತವಾರಂ 
ಗಂಗಾಸ್ನಾನಮಹಂ ಕರಿಷ್ಯೇ ॥ 

ಗಂಗಾಗಂಗೇತಿ ಯೋ ಬ್ರೂಯಾತ್‌ ಯೋಜನಾನಾಂ ಶತೈರಪಿ । 

ಮುಚ್ಯತೇ ಸರ್ವಪಾಪೇಭ್ಯಃ ವಿಷ್ಣುಲೋಕಂ ಸ ಗಚ್ಛತಿ || 

ಯೋತಸೌ ಸರ್ವಗತೋ ವಿಷ್ಣು ಚಿತ್ತ ಭೂಪೋ ನಿರಂಜನಃ । 

ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ ॥ 


-19- 


ಯಷಿಪಂಚಮೀ 


ಈ ಮಂತ್ರವನ್ನು ಹೇಳಿ ಮೂರು ಬಾರಿ ಮುಳುಗಬೇಕು. ಮುಂದೆ 
ತೀರ್ಥರಾಜನನ್ನು ಪ್ರಾರ್ಥನೆ ಮಾಡಬೇಕು. 

ತಂ ರಾಜಾ ಸರ್ವತೀರ್ಥಾನಾಂ ತ್ವಮೇವ ಜಗತಃ ಪಿತಾ । 

ಯಾಚಿತಂ ದೇಹಿ ಮೇ ತೀರ್ಥಂ ಸರ್ವಪಾಪಪ್ರಮೋಚನಮ್‌ ॥ 

ನಂದಿನೀ ನಲಿನೀ ಸೀತಾ ಮಾಲತೀ ಚ ಮಲಾಪಹಾ । 

ವಿಷ್ಣುಪಾದಾಬ್ದಸಂಭೂತಾ ಗಂಗಾ ತ್ರಿಪಥಗಾಮಿನೀ ॥ 

ಭಾಗೀರಥೀ ಭೋಗವತೀ ಜಾಹ್ನವೀ ತ್ರಿದಶೇಶ್ವರೀ | 

ದ್ವಾದಶೈತಾನಿ ನಾಮಾನಿ ಯತ್ರ ಯತ್ರ ಜಲಾಶಯೇ | 

ಸ್ನಾನಕಾಲೇ ಪಠೇನ್ನಿತ್ಯಂ ತತ್ರ ತತ್ರ ವಸಾಮ್ಯಹಮ್‌ ॥ 

ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾ ಸರಿತಸ್ತಥಾ । 

ಆಗಚ್ಛಂತು ಪವಿತ್ರಾಣಿ ಸ್ನಾನಕಾಲೇ ಸದಾ ಮಮ ॥ 

ಗಂಡೂಷಂ ಪಾದನಿಕ್ಷೇಪಂ ಕ್ಲಾಲನಂ ಮಲಿನಸ್ಯ ಚ । 

ಉತ್‌ಕ್ಷೇಪಕ್ಷೇಪಣೇ ದೇವಿ ಮತ್ಯತಂ ಕ್ಷಮಯಾ ಪಾಹಿ ಮಾಮ್‌ ॥ 

ಊರ್ಧ್ವಪಂಡ್ರವನ್ನು ಧರಿಸಿ, ಅರ್ಥ್ಯವನ್ನು ನೀಡಬೇಕು. 


ನಮಃ ಕಮಲನಾಭಾಯ ನಮಸ್ತೇ ಜಲಶಾಯಿನೇ । 


ನಮಸ್ತೇಆಸ್ತು ಹೃಷೀಕೇಶ ಗೃಹಾಣಾರ್ಫ್ಯಂ ನಮೋಸ್ತು ತೇ॥ 
ಶ್ರೀಕಯಲನಾಭಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ । 
ಸೂರ್ಯಾರ್ಫ್ಯಮ್‌ - 


ಏಹಿ ಸೂರ್ಯ ಸಹಸ್ರಾಂಶೋ ತೇಜೋರಾಶೇ ಜಗತ್ತತೇ । 
ಅನುಕಂಪಯ ಮಾಂ ನಿತ್ಯಂ ಗೃಹಾಣಾರ್ಫ್ಥ್ಯಂ ನಮೋಸ್ತು ತೇ ॥ 
ಶ್ರೀಸೂರ್ಯಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ । 


ತಂ ರಾಜಾ ಸರ್ವತೀರ್ಥಾನಾಂ ತ್ವಮೇವ ಜಗತಃ ಪಿತಾ । 
-20- 


ಯಪಷಿಪಂಚಮೀ 


ಯಾಚಿತಂ ದೇಹಿ ಮೇ ತೀರ್ಥಂ ಸರ್ವಪಾಪಪ್ರಮೋಚನಮ್‌ ॥ 
ಶ್ರೀಸಮುದ್ರರಾಜಾಯ ನಮಃ । ಇದಮರ್ಫ್ಯಂ ಸಮರ್ಪಯಾಮಿ | 

ಭಾಗೀರಥಿ ನಮಸ್ತುಭ್ಯಂ ಸರ್ವಪಾಪಪ್ರಣಾತಿನಿ । | 

ಭಕ್ತ್ಯಾತುಭ್ಯಂ ಮಯಾ ದತ್ತಂ ಗೃಹಾಣಾರ್ಫ್ಥ್ಯಂ ನಮೋಶಸ್ತು ತೇ॥ 

ಶ್ರೀಗಂಗಾದೇವ್ಕೈ ನಮಃ | ಇದಮರ್ಫ್ಯಂ ಸಮರ್ಪಯಾಮಿ | : 

ಗಂಗೇ ಚ ಯಮುನೇ ಚೈವ ಗೋದಾವರೀ ಸರಸ್ವತೀ । 

ನರ್ಮದೇ ಸಿಂಧುಕಾವೇರಿ ಜಲೇಶಸ್ಮಿನ್‌ ಸನ್ನಿಧಿಂ ಕುರು ॥ 

ಸರಸ್ಪತ್ಯಾದಿ ನದೀದೇವತಾಭ್ಯೋ ನಮಃ । ಇದಮರ್ಫ್ಯಂ ಸಮರ್ಪಯಾಮಿ | 

ಕಶ್ಯಪೋತ್ರಿರ್ಭರದ್ವಾಜಃ ವಿಶ್ವಾಮಿತ್ರಶ್ಚ ಗೌತಮಃ । 46 

 ಜಮದಗ್ಗಿರ್ವಸಿಷ್ಠಶ್ಚ ಸಾಧ್ವೀ ಚೈವಾಪ್ಯರುಂಧತೀ ॥ 

ಅರುಂಧತೀಸಹಿತಕಶ್ಯಪಾದಿಸಪ್ತಮಷಿಭ್ಯೋ ನಮಃ । ಇದಮರ್ಫ್ಯಂ 
ಸಮರ್ಪಯಾಮಿ । 

ಅರ್ಫ್ಯಸಮರ್ಪಣಾನಂತರ ಮುಳುಗಿ ಸ್ನಾನ ಮಾಡಬೇಕು. ಆಗ ಹೇಳಬೇಕಾದ 
ಮಂತ್ರ - | 

ಗಂಗಾಗಂಗೇತಿ ಯೋ ಬ್ರೂಯಾತ್‌ ಯೋಜನಾನಾಂ ಶತೈರಪಿ । 

ಮುಚ್ಛತೇ ಸರ್ವಪಾಪೇಭ್ಯಃ ವಿಷ್ಣುಖಲೋಕಂಸ ಗಚ್ಛತಿ 1 

ಯೋತಸೌ ಸರ್ವಗತೋ ವಿಷ್ಣುಃ ಚಿತ್ನದೂಪೋ ನಿರಂಜನಃ । 

ಸ ಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯಃ ॥ 
೫% ಪ್ರತಿಯೊಂದು ಸ್ನಾನದ ನಂತರವೂ ಆಚಮನವನ್ನು ಮಾಡಬೇಕು. 

ಅರಿಶಿನ, ಉತ್ತರಣಿ ಎಲೆ, ಮೃತ್ರಿಕೆ, ನೆಲ್ಲಿಕಾಯಿ, ಗೋಮಯಗಳನ್ನು ನೂರೆಂಟು 
ಬಾರಿ ಹಚ್ಚಿಕೊಂಡು ಪ್ರತಿಯೊಂದು ಸ್ನಾನಕ್ಕೆ ಒಂದು ಬಾರಿಯಂತೆ ಸ್ನಾನ ಮಾಡಬೇಕು. 
(ಸುವಾಸಿನಿಯರು ಮಾತ್ರ ಅರಿಶಿನ ಕುಂಕುಮದಿಂದ ಸ್ನಾನ ಮಾಡಬೇಕು) 


-21- 


ಯಷಿಪಂಚಮೀ 


ಹರಿದ್ರಾ ಸ್ನಾನ 
ಹರಿದ್ರೇ ಪೀತವರ್ಣೇ ತಂ ಹಾರಿಣೀ ಜನರಂಜಿನೀ । 
ಅತಸ್ತ್ವಾಂ ಧಾರಯಿಷ್ಯಾಮಿ ಸೌಭಾಗ್ಯಂ ದೇಹಿ ಮೇ5ನಘೇ॥ 


ಈ ಶ್ಲೋಕವನ್ನು ಹೇಳಿಕೊಂಡು ಅರಿಷಿಣವನ್ನು ಹಚ್ಚಿಕೊಂಡು ಸ್ನಾನ 
ಮಾಡಬೇಕು. 


ಕುಂಕುಮಸ್ನಾನ 

ಕುಂಕುಮಂ ಕಾಂತಿದಂ ದಿವ್ಯಂ ಕಾಮಿನೀ ಕಾಮಸಂಭವಮ್‌ ।ಟ 

ಸ್ನಾಸ್ಯೇಹಂ ಕುಂಕುಮೇನಾತಃ ಪ್ರಸನ್ನೋ ಭವ ಮೇ ಹರೇ॥ 

ಎಂಬ ಶ್ಲೋಕ ಹೇಳಿಕೊಂಡು ಕುಂಕುಮದ ನೀರಿನಿಂದ ಸ್ನಾನ ಮಾಡಬೇಕು. 

ಭಸ್ಮಸ್ನಾನ 

ಸರ್ವರಕ್ಷಾಕರಂ ಭಸ್ಮ ಕಾರ್ಶ್ಯದಾರಿದ್ರನಾಶನಮ್‌ । 

ತಸ್ಯ ಲೇಪನಮಾತ್ರೇಣ ಸರ್ವಪಾಪೈಃ ಪ್ರಮುಚ್ಛತೇ ॥ 

ಈ ಮಂತ್ರವನ್ನು ಹೇಳಿ ಭಸ್ಮಸ್ನಾನವನ್ನು ಮಾಡಬೇಕು. ಯಜ್ಞಯಾಗಾದಿಗಳಲ್ಲಿ 
ಸಂಪಾದಿಸಿದ ಭಸ್ಮದಿಂದ ಸ್ನಾನವನ್ನು ಮಾಡುವುದು ವಿಶೇಷ. ಅದು ಲಭ್ಯವಿಲ್ಲದಿದ್ದಾಗ 
ಹಸುವಿನ ಸೆಗಣಿಯಿಂದ ಮಾಡಿದ ಬೆರಣಿಯ ಭಸ್ಮದಿಂದ ಲೇಪನಮಾಡಿ ಸ್ನಾನ 
ಮಾಡಬೇಕು. 

ಗೋಮಯಸ್ನಾನ 

ಅಗ್ರಮಗ್ರಚರಂತೀನಾಂ ಓಷಧೀನಾಂ ವನೇ ವನೇ | 

ತಾಸಾಂ ವೃಷಭಪತ್ನೀನಾಂ ಪವಿತ್ರಂ ಕಾಯಶೋಧನಮ್‌ । 

ತನ್ನೇ ರೋಗಾಂಶ್ಚಶೋಕಾಂಶ್ಚನುದ ಗೋಮಯ ಸರ್ವದಾ ॥ 

ಈ ಮಂತ್ರದಿಂದ ಗೋಮಯವನ್ನು ಲೇಪ ಮಾಡಿಕೊಂಡು ಸ್ನಾನ 
ಮಾಡಬೇಕು. 


-22- 


ಯಷಿಪಂಚಮೀ 
ಮೃತ್ತಿಕಾಸ್ಥಾನ 
ತುಳಸೀಮೃತ್ರಿ ಕೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. 


ಗಂಗಾಸ್ನಾನ 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸಸ್ಟಿನ್‌ ಸನ್ನಿಧಿಂ ಕುರು | 
ಹರಿನಿರ್ಮಾಲ್ಯವಾದ ತುಳಸೀದಳವನ್ನು ಗಂಗೆಗೆ ಹಾಕಿ ಮೇಲಿನ ಮಂತ್ರವನ್ನು 
ಹೇಳಿ ಸ್ನಾನವನ್ನು ಮಾಡಬೇಕು. 


ಪ್ರಯಾಗಮಾಧವ, ವೇಣಿಮಾಧವ, ಬಿಂದುಮಾಧವ, ಬದರೀನಾರಾಯಣ 
ಮೊದಲಾದ ಕ್ಷೇತ್ರಗಳಲ್ಲಿರುವ ಭಗವಂತನ ವಿಭೂತಿರೂಪಗಳನ್ನು ನೆನೆಯುತ್ತಾ 
೧೦೮ಬಾರಿ ಗಂಗಾಸ್ನಾನವನ್ನು ಮಾಡಬೇಕು. ಕೊನೆಯಲ್ಲಿ ಈ ಮಂತ್ರವನ್ನು 


ಪಠಿಸಬೇಕು. 


ಯಕ್ಚೃತರ್ಪಣ 

ಯನ್ನಯಾ ದೂಷಿತಂ ತೋಯಂ ಶಾರೀರಮಲಸಂಭವಮ್‌(ಸಂಗಮಾತ್‌) । 

ತದ್ದೋಷಪರಿಹಾರಾರ್ಥಂ ಯಕ್ಷ್ಟ್ಯಾಣಂ ತರ್ಪಯಾಮ್ಯಹಮ್‌ ॥ 

ಸ್ನಾನಮಾಡಿ, ನನ್ನ ಶರೀರದ ದುರ್ಗಂಧವನ್ನು ನಿನ್ನಲ್ಲಿ ಬಿಟ್ಟಿದ್ದೇನೆ. ಇದರ 
ಪರಿಹಾರಕ್ಕೋಸ್ಕರ ಯಕ್ಷ್ಮನನ್ನು ತೃಪ್ತಿಗೊಳಿಸುತ್ತೇನೆಂದು ಅನುಸಂಧಾನ ಮಾಡಿ 
ಯಕ್ಷ ನಿಗೆ ವಸ್ತನಿಷ್ಟೀಡನವನ್ನು ಮಾಡಿ ತರ್ಪಣವನ್ನು ನೀಡಬೇಕು. 

ನಂತರ ಬೇರೆ ವಸ್ತ್ರಗಳನ್ನು ಧರಿಸಿ, ಗಂಗಾಂ ತುಲಸೀಂ ಸೂರ್ಯಂ ಚ 
ಗಂಧಪುಷಾಕ್ಷತೈೆಃ ಸಂಪೂಜ್ಯ । ಗಂಗೆ, ತುಲಸೀ, ಸೂರ್ಯರನ್ನು ಅರಿಷಿನ ಕುಂಕುಮ, 
ಗಂಧಪುಷ್ಪ ಅಕ್ಷತೆ ದೀಪ ಮೊದಲಾದವುಗಳಿಂದ ಪೂಜಿಸಿ ನಮಿಸಿ ಸ್ನಾನವಿಧಿಯನ್ನು 
ಗಂಗಾಜನಕನ ಪಾದಕಮಲಗಳಲ್ಲಿ ಸಮರ್ಪಣೆ ಮಾಡಬೇಕು. 


-23- 


ಯಷಿಪಂಚಮೀ 


ಅನೇನ ಯಷಿಪಂಚಮೀವ್ರತಾಂಗ ಅಷ್ಟೋತ್ತರಶತವಾರಂ ದಂತಧಾವನ- 
ಕರ್ಮಣಾ ತಥಾ ಭಸ್ಮಸ್ಥಾನ, ಗೋಮಯಸ್ಥಾನ, ಮೃತ್ತಿಕಾಸ್ನಾನ, ಆಮಲಕಸ್ಸಾನ, 
ಹರಿದ್ರಾಸ್ನಾನೇನ ಗಂಗಾಸ್ನಾನಕರ್ಮಣಾ ಚ ಕಶ್ಯಪಾದಿಸಪ್ಪಷ್ಯಂತರ್ಗತಭಾರತೀ- 
ರಮಣಮುಖ್ಯಪ್ರಾಣಾಂತರ್ಗತ- ಶ್ರೀವೇದವ್ಯಾಸಃ ಪ್ರೀಯತಾಂ ಸುಪ್ರೀ ತೋ ವರದೋ 
ಭವತು । ಶ್ರೀಕೃಷ್ಣಾರ್ಪಣಮಸ್ತು ॥ 


ಇಲ್ಲಿಗೆ ಸ್ನಾನವಿಧಿಯು ಮುಗಿಯಿತು. 


ಪಂಚಗವ್ಯಮೇಲನವಿಧಿ 


ಎರಡುಬಾರಿ ಆಚಮನವನ್ನುಮಾಡಿ, ಪ್ರಾಣಾಯಾಮ ಮಾಡಿ, ದೇಶಕಾಲಾದಿ- 
ಗಳನ್ನು ಉಚ್ಚರಿಸಿ ಹೀಗೆ ಸಂಕಲ್ಪ ಮಾಡಬೇಕು. 


ಮಮೇಹ ಜನ್ಮನಿ ಜ್ಞಾನತೋಶ ಜ್ಞಾನತಶ್ಚ ಕೃತಾನಾಂ ಕಾಯಿಕವಾಚಿಕಮಾನಸಿಕ- 
ಸಾಂಸರ್ಗಿಕಾದಿ ಜನಿತರೋಷಾಣಾಂ ಪರಿಹಾರಾರ್ಥಂ ಚಾಂಡಾಲಾದ್ಯಸ್ಪ ಶ್ಯ 
ಸರ್ಶನ- ಅಗಮ್ಯಾಗಮನ- ಅಭಕ್ಷ್ಯಭಕ್ಷಣಾ ದಿಸಮಸ್ತಪಾಪಕ್ಷಯಾರ್ಥಂ ದೇಹಗತ, 
ತ್ಪಗ್ಗತ, ಅಸ್ಥಿಗತಪಾಪಪರಿಹಾರಾರ್ಥಂ ಶರೀರಶುದ್ಧ ರಂ ಯಷಿಪಂಚಮೀ- 


ವ್ರತಾಂಗಪಂಚಗವ್ಯಪ್ರಾಶನಾಂಗಂ ಪಂಚಗವ್ಯಮೇಲನಾಖ್ಯಂ ಕರ್ಮ ಕರಿಷ್ಯೇ । 
ಪಂಚಗವ್ಯದ ಅಳತೆ 


ನೀಲವರ್ಣಾಯಾಃ ಗೋಮೂತ್ರಮೇಕಪಲಪರಿಮಿತಂ, ಕೃಷ್ಣಾಯಾ ಗೋ- 
ಮಯಂ ಗೋಮೂತ್ರಾರ್ಧಪರಿಮಿತಂ, ತಾಮ್ರಾಯಾಃ ಕ್ಷೀರಂ ಸಪ್ತಪಲಂ, ಶ್ವೇತಾಯಾ 
ದಧಿ ತ್ರಿಪಲಮಿತಂ, ಕಪಿಲಾಯಾ ಫೃತಮೇಕಪಲಮಿತಂ ದರ್ಭೋದಕಮ್‌ ಏಕಪಲಂ 
ಸಂಪಾದ್ಯ, 


(೧) ನೀಲಬಣ್ಣದ ಗೋಮೂತ್ರ ಪರಿಮಾಣ ೪೮ ಗ್ರಾಂ, (೨) ಕಪ್ಪುಹಸುವಿನ 
ಗೋಮಯದ ೨೪ ಗ್ರಾಂ, (೩) ಕೆಂಪುಹಸುವಿನ ಹಾಲು ೩೩೬ ಗ್ರಾಂ, 


-24- 


ಯಷಿಪಂಚಮೀ 


(೪) ಬಿಳಿ- ಬಣ್ಣದ ಹಸುವಿನ ಮೊಸರಿನ ಪರಿಮಾಣ ೧೪೪ ಗ್ರಾಂ, (೫) ಕಪಿಲ 
ಹಸುವಿನ ತುಪ್ಪ- ಪರಿಮಾಣ ೪೮ ಗ್ರಾಂ. (೬) ಕುಶೋದಕ - ಪರಿಮಾಣ ೪೮ಗ್ರಾಂ. 


ಪಂಚಗವ್ಯಸ್ಥಾಪನೆ 


ಸ್ಕಂಡಿಲಮಧ್ಯಕಲಶಸ್ಯ ಪೂರ್ವಭಾಗೇ ಗೋಮೂತ್ರಂ, ದಕ್ಷಿಣೇ 
ಗೋಮಯಂ, ಪಶ್ಚಿಮೇ ಕ್ಷೀರಮ್‌, ಉತ್ತರೇ ದಧಿ, ವಾಯವ್ಯೇ ಫೃತಮ್‌, ಈಶಾನ್ಯೇ 


ಕುಶೋದಕಂ ಸ್ಥಾಪಯೇತ್‌ | 


ಸ್ಥಂಡಿಲವನ್ನು ಬರೆದು ಮಧ್ಯಕಲಶದ (೧) ಪೂರ್ವಕ್ಕೆ ಗೋಮೂತ್ರ, (೨) 
ದಕ್ಷಿಣಕ್ಕೆ ಗೋಮಯ, (೩) ಪಶ್ಚಿಮಕ್ಕೆ ಹಾಲು (೪) ಉತ್ತರಕ್ಕೆ - ಮೊಸರು, (೫) 
ವಾಯವ್ಯಕ್ಕೆ ಘೃತ, (೬) ಈಶಾನ್ಯಕ್ಕೆ ಕುಶೋದಕ ಈ ಕ್ರಮದಲ್ಲಿಪಾತ್ರೆಗಳನ್ನು ಇಡಬೇಕು. 
ಅನಂತರ ಮುಂದಿನ ಮಂತ್ರಗಳನ್ನು ಪಠಿಸಬೇಕು. 

ಗೋಮೂತ್ರೇ- ಆದಿತ್ಯಾಯ ನಮಃ । ಓಂ ಭೂಃ ಆದಿತ್ಯಮಾವಾಹಯುಾಮಿ। 
ಓಂ ಭುವಃ ಆದಿತ್ಯಮಾವಾಹಯಾಮಿ । ಓಂ ಸ್ವಃ ಆದಿತ್ಯಮಾವಾಹಯಾಮಿ । ಓಂ 
ಭೂರ್ಭುವಸ್ವಃ ಆದಿತ್ಯಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 

ಗೋಮಯೇ- ವಾಯವೇ ನಮಃ । ಓಂ ಭೂಃ ವಾಯುಮಾವಾಹಯಾಮಿ। 
ಓಂ ಭುವಃ ವಾಯುಮಾವಾಹಯಾಮಿ । ಓಂ ಸ್ವಃ ವಾಯುಮಾವಾಹಯಾಮಿ । 
ಓಂ ಭೂರ್ಭುವಸ್ಟಃ ವಾಯುಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 

ಕ್ಷೀರೇ - ಸೋಮಾಯ ನಮಃ | ಓಂ ಭೂಃ ಸೋಮಮಾವಾಹಯಾಮಿ । 
ಓಂ ಭುವಃ ಸೋಮಮಾವಾಹಯಾಮಿ । ಓಂ ಸ್ವಃ ಸೋಮಮಾವಾಹಯಾಮಿ । 
ಓಂ ಭೂರ್ಭುವಸ್ಟಃ ಸೋಮಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ | 

ದದ್ದಿ- ಶುಕ್ರಾಯ ನಮಃ । ಓಂ ಭೂಃ ಶುಕ್ರಮಾವಾಹಯಾಮಿ । ಓಂ ಭುವಃ 
ಶುಕ್ರಮಾವಾಹಯಾಮಿ । ಓಂ ಸ್ವಃ ಶುಕ್ರಮಾವಾಹಯಾಮಿ । ಓಂ ಭೂರ್ಭುವಸ್ವಃ 
ಶುಕ್ರಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 


-25- 


ಯಷಿಪಂಚಮೀ 


ಆಜ್ಯೇ ಅಗ್ನಯೇ ನಮಃ । ಓಂ ಭೂಃ ಅಗ್ನಿಮಾವಾಹಯಾಮಿ । ಓಂ ಭುವಃ 
ಅಗ್ನಿಮಾವಾಹಯಾಮಿ | ಓಂ ಸ್ವಃ ಅಗ್ಗಿಮಾವಾಹಯಾಮಿ | ಓಂ ಭೂರ್ಭುವಸ್ವಃ 
ಅಗ್ನಿಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 


ಕುಶೋದಕೇ ಗಂಧರ್ವಾಯ ನಮಃ । ಓಂ ಭೂಃ ಗಂಧರ್ವಮಾವಾಹಯಾಮಿ! 
ಓಂ ಭುವಃ ಗಂಧರ್ವಮಾವಾಹಯಾಮಿ | ಓಂ ಸ್ವಃ ಗಂಧರ್ವಮಾವಾಹಯಾಮಿ। 
ಓಂ ಭೂರ್ಭುವಸ್ವಃ ಗಂಧರ್ವಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ। 
ಪಂಚಗವ್ಯಮೇಲನಮ್‌ 
ಮುಂದೆ ಹೇಳುವ ಮಂತ್ರಗಳಿಂದ ಪಂಚಗವ್ಯಗಳನ್ನು ಸೇರಿಸಬೇಕು. 


ತತವಿತುಃ ಗಾಧಿನೋ ವಿಶ್ವಾಮಿತ್ರ ಜಷಿಃ। ಗಾಯತ್ರೀಛಂದಃ। ಸವಿತಾದೇವತಾ। 
ಗೋಮೂತ್ರಪೂರಣೇ ವಿನಿಯೋಗಃ - 


ಓಂ ತತ್ತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋ ನಃ ಪ್ರಚೋದಯಾತ್‌ || 


ಗಂಧದ್ವಾರಾಂ ಚಿಕ್ಲೀತಃ ಯಷಿಃ | ಅನುಷ್ಟುಪ್‌ ಛಂದಃ । ಇಂದಿರಾದೇವತಾ । 
ಗೋಮಯಪೂರಣೇ ವಿನಿಯೋಗಃ । 


ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಮ್‌ । 

ಈಶ್ವರೀಂ ಸರ್ವಭೂತಾನಾಂ ತಾವ ಹೋಪಹ್ವ ಆ ಶ್ರಿಯಮ್‌ ॥ 

ದಧಿಕ್ರಾಪ್ಲೋ ಗೌತಮೋ ವಾಮದೇವಯಷಿಃ | ಅನುಷ್ಟುಪ್‌ ಛಂದಃ । 
ದಧಿದೇವತಾ । ದಧಿಪೂರಣೇ ವಿನಿಯೋಗಃ । 

ಓಂ ದಧಿಕ್ರಾಮ್ಣೋ ಅಕಾರಿಷಂ ಜಿಷ್ಣೋರಶ್ವಸ್ಯ ವಾಜಿನಃ 

ಸುರಭಿನೋ ಮುಖಾ ಕರತ್‌ ಪ್ರ ಣ ಆಯೂಂಷಿ ತಾರಿಷತ್‌ ॥ 


-26- 


ಯಷಿಪಂಚಮೀ 

ಓಂ ಶುಕ್ರ ಮಸಿ ಜ್ಯೊ ತಿರಸಿ ತೇಜೋಸಸಿ ದೇವೋ ವಃ 
ಸವಿತೋತುನಾತ್ವಟ್ಟ ದ್ರೇಣ ಪವಿತ್ರೇಣ ವಸೋಃ ಸೂರ್ಯಸ್ಯ ರಶ್ಮಿಬಿಃ I 

ಫೃತಂ ಮಿಮಿಕ್ಬೇ ಶೌನಕೋ ಗೃತ್ತಮದ ಖಷಿ | ತ್ರಿಷ್ಟುಪ್‌ ಛಂದಃ । 
ಸ್ವಾಹಾಕೃತಯ; ದೇವತಾಃ । ಫೃತಪೂರಣೇ ವಿನಿಯೋಗಃ । 


ಓಂ ಘೃತಂ ಮಿಮಿಕ್ಷೇ ಫೃತಮಸ್ಯ ಯೋನಿರ್ಫ್ಯತೇ ಶ್ರಿತೋ ಫ್ಲತಮ್ಮಸ್ಯ ಧಾಮ। 
ಅನುಷ್ವಧಮಾ ವಹ ಮಾದಯಸ್ವ ಸ್ವಾಹಾಕೃತಂ ವೃಷಭ ಮ್ಟ ಹವ್ಯಮ್‌ || 


ಕೆಳಗಿನ ಮಂತ್ರದಿಂದ ಕಲಶದಲ್ಲಿಕೂರ್ಚೋದಕವನ್ನು ಪೂರಣೆ ಮಾಡಬೇಕು. 

ಓಂ ದೇವಸ್ಯ ತ್ವಾ ಸವಿತುಃ ಪ್ರಸವೇಶಶ್ವಿನೋರ್ಬಾಹುಭ್ಯಾಂ ಪೂಷ್ಲೋ 
ಹಸ್ತಾಭ್ಯಾಮ್‌ । 

ಪಂಚಗವ್ಯಮಥನಮ್‌ 

(ಸಪ್ತದರ್ಭದಿಂದ ಮಾಡಿದ ಕೂರ್ಚದಿಂದ ಹಾಗೂ ಪಾಲಾಶಸಮಿಧೆಯಿಂದ 
ಕೆಳಗಿನ ವೇದಮಂತ್ರಗಳನ್ನು ಆಲೋಡನೆ ಮಾಡಬೇಕು) 

ಮಂಥತಾ ನರಃ ಇತಿ ಮಂತ್ರಸ್ಯ ಗಾಧಿನೋ ವಿಶ್ವಾಮಿತ್ರ ಯಷಿಃ । ತ್ರಿಷುಪ 
ಛಂದಃ । ಅಗ್ನಿರ್ದೇವತಾ । ಪಂಚಗವ್ಯಮಥನೇ ವಿನಿಯೋಗಃ । 

ಓಂ ಮಂಥತಾ ನ ಕವಿಮದ್ವ ಯಂತಂಪ್ರ ಚೇತಸಮವಮೃತಂ 
ಸುಪ್ರತೀಕಮ್‌ । ಯಜ್ಞಸ್ಸ ಕೇತುಂ ಪ್ರಥಮಂ ಪುರಸ್ತಾದಗ್ನಿಂ ನರೋ ಜನಯತಾ 
ಸುಶೇವಮ್‌ I 

ಓಂ ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ 

ನಮಃ । ಭವೇತಭವೇ ನಾತಿಭವೇ ಭವಸ್ವ ಮಾಂ ಭವೋದ್ಧವಾಯ ನಮಃ । 

ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ 


ರುದ್ರಾಯ ನಮಃ | ಕಾಲಾಯ ನಮಃ ಕಪೆವಿಕರಣಾಯ ನಮೋ ಬಲವಿಕರಣಾಯ 


-27- 


ಯಷಿಪಂಚಮೀ 


ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ 
ನಮೋ ಮನೋನನಾಯ ನಮಃ ॥ 


ಓಂ ಅಘೋರೇಭ್ಯೊ ಕಥ ಘೋರೇಭ್ಯೋ ಘೋರಘೋರತರೇಭ್ಯಃ । 
ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸೆ ನೇ ಅಸ್ತು ರುದ್ರರೂಪೆ ಭ್ಯಃ ॥ 
ಓಂ ತತ್ತುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ | ತನ್ನೋ ರುದ್ರಃ 
ಪ್ರಚೋದಯಾತ್‌ | 
ಓಮ್‌ ಈಶಾನಃ ಸರ್ವವಿದ್ಯಾ ನಾಮೀಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ- 
ರ್ಬಹಣೊೋರಧಿಪತಿರ್ಬಹ್ಮಾ ಶಿವೋ ಮೇ ಅಸ್ತು ಸದಾಶಿವೋಮ್‌ 
ಆವಾಹನಮಂತ್ರಗಳು 


ಇರಾವತೀ ಇತಿ ಮಂತ್ರಸ್ಯ ವಸಿಷ್ಠ ಸಿಷ್ಠ ಯಷಿಃ | ತ್ರಿಷ್ಟುಪ್‌ ಛಂದಃ । 
ವಿಷ್ಣುರ್ದೇವತಾ । ಪಂಚಗವ್ಯ [ಮಧ್ಯೇ ವಿಷ್ಣ್ವಾವಾಹನೇ ವಿನಿಯೋಗಃ । 


ಓಮ್‌ ಇರಾವತೀ ಧೇನುಮತೀ ಹಿ ಭೂತಂ ಸೂಯವಸಿನೀ ಮನುಷೇ 
ದಶಸ್ಯಾ (ವಸ ಸ್ತಭ್ನಾ ರೋದಸೀ ವಿಷ್ಣವೇತೇ ದ ದಾಧರ್ಥ ಪೃಥಿವೀಮಭಿತೋ ಮಯೂಖೈೆಃ 

"ಇದಂ ವಿಷ್ಣುಃ' ಇತಿ ಮಂತ್ರಸ್ಯ ಮೇಧಾತಿಥಿಃ ಯಷಿಃ | ಗಾಯತ್ರೀಛಂದಃ । 
ಎಷ್ಟುರ್ದೇವತಾ । ಪಂಚಗವ್ಯಮಧ್ಯೇ ವಿಷ್ಣ್ವಾವಾಹನೇ ಎನಿಯೋಗಃ । 

ಓಮ್‌ ಇದಂ ಎಷ್ಟುರ್ನಿ ಚಕ್ರಮೇ ತ್ರೇಧಾ ನಿ ದಧೇ ಪದಮ್‌ । ಸಮೂಳ್ವಮಸ್ಯ 
ಪಾಂಸುರೇ ॥ 

ವಎಷ್ಟವೇ ನಮಃ | ಓಂ ಭೂಃ ಎಷ್ಟುಮಾವಾಹಯಾಮಿ | ಓಂ ಭುವಃ ವಿಷ್ಣು 
ಮಾವಾಹಯಾಮಿ । ಓಂ ಸ್ವಃ ವಿಷ್ಣುಮಾವಾಹಯಾಮಿ । ಓಂ ಭೂರ್ಭುವಸ್ವಃ 
ವಿಷ್ಣುಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ । 


-28- 


ಯಪಷಿಪಂಚಮೀ 


"ಮಾ ನೋ ಮಹಾಂತಮ್‌' ಇತಿ ಮಂತ್ರಸ್ಯ ಕುತ್ತ ಯಷಿಃ | ಜಗತೀಛಂದಃ | 
ರುದ್ರೋ ದೇವತಾ । ಪಂಚಗವ ಮಧ್ಯೇ ರುದ್ರಾವಾಹನೇ ವಿನಿಯೋಗಃ । 

ಓಂ ಮಾ ನೋ ಮಹಾಂತಮುತ ಮಾ ನೋ ಅರ್ಭಕಂ ಮಾ ನ ಉಕ್ನೆಂತಮುತ 
ಮಾನ ಉಕ್ಷಿತಮ್‌ | ಮಾ ಸೋ ವಧೀಃ ಪಿತರಂ ಮೋತ ಮಾತರಂ ಮಾ ನಃ 
ಪ್ರಿಯಾಸ್ಪಸ್ನೋ ರುದ್ರ ರೀರಿಷಃ ॥ 

ಮಾನ ಸ್ತೋಕೇತಿ ಕುತ್ತ; ಯಷಿಃ | ಜಗತೀ ಛಂದಃ । ರುದ್ರೋ ದೇವತಾ । 
ಪಂಚಗವ್ಯಮಧ್ಯೇ ರುದ್ರಾವಾಹನೇ ವಿನಿಯೋಗಃ । 

ಮಾನಸ್ರೊ ಕೇ ತನಯೇ ಮಾನ ಆಯೌ ಮಾನೋ ಗೋಷು ಮಾನೋ 
ಅಶ್ವೇಷು ರೀರಿಷಃ । ವೀರಾನ್ಮಾ ನೋ ರುದ್ರ ಭಾಮಿತೋ ವಧೀರ್ಹವಿಷ್ಯಂತಃ 
ಸದಮಿತ್ತ್ವಾ ಹವಾಮಹೇ ॥ 

ರುದ್ರಾಯ ನಮಃ । ಓಂ ಭೂಃ ರುದ್ರಮಾವಾಹಯಾಮಿ । ಓಂ ಭುವಃ 
ರುದ್ರಮಾವಾಹಯಾಮಿ । ಓಂ ಸ್ವಃ ರುದ್ರಮಾವಾಹಯಾಮಿ । ಓಂ ಭೂರ್ಭುವಸ್ಥಃ 
ರುದ್ರಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 

ಬ್ರಹ್ಮಜಜ್ಞಾನಂ ನಕುಲ ಯಷಿಃ | ತ್ರಿಷ್ಟುಪ್‌ ಛಂದಃ । ಬ್ರಹ್ಮಾ ದೇವತಾ । 
ಪಂಚಗವ್ಯಮಧ್ಯೇ ಬ್ರಹ್ಮಾವಾಹನೇ ವಿನಿಯೋಗಃ । 

ಓಂ ಬ್ರಹ್ಮ ಜಜ್ಞಾನಂ ೩ ಪ್ರಥಮಂ ಪುರಸ್ತಾದ್ವಿ ಸೀಮತಃ ಸುರುಚೋ ವೇನ 
ಆವಃ | ಸ ಬುದ್ದಿಯಾ ಉಪಮಾ. ಅಸ್ಯ ವಿಷ್ಯಾ ಸತಶ್ಚ ಯೋನಿಮಸೆತಶ್ಚ ಏವಃ ॥ 

ಬ್ರಹ್ಮಣೇ ನಮಃ । ಓಂ ಭೂಃ ಬ್ರಹ್ಮಾಣಮಾವಾಹಯಾಮಿ । ಓಂ ಭುವಃ 
ಬ್ರಹ್ಮಾಣಮಾವಾಹಯಾಮಿ । ಓಂ ಸ್ವಃ ಬ್ರಹ್ಮಾಣಮಾವಾಹಯಾಮಿ । ಓಂ 
ಭೂರ್ಭುವಸ್ವಃ ಬ್ರಹ್ಮಾಣಮಾವಾಹಯಾಮಿ, ಸ್ಥಾಪಯಾಮಿ,ಪೂಜಯಾಮಿ 

"ಅಗ್ಗ ಆಯೂಂಪಿ' ಇತ್ಯಸ್ಯ ಶತಂ ವೈಖಾನಸಾ ಯಷಯಃ । ಗಾಯತ್ರೀ 
ಛಂದಃ । ಅಗ್ನಿ; ಪವಮಾನೋ ದೇವತಾ । ಪಂಚಗವ್ಯಮಧ್ಯೇ ಅಗ್ನ್ಯಾವಾಹನೇ 


ವಿನಿಯೋಗಃ । 
-29- 


ಯಷಿಪಂಚಮೀ 


ಓಮ್‌ ಅಗ್ಗ ಆಯೂಂಷಿ ಪವಸ ಆ ಸುವೋರ್ಜಮಿಷಂ ಚನಃ। ಆರೇ 
ಬಾಧಸ್ವ ದುಚ್ಛುನಾಮ್‌ || 
ಅಗ್ಗಯೇ ನಮಃ । ಓಂ ಭೂಃ ಅಗ್ನಿಮಾವಾಹಯಾಮಿ । ಓಂ ಭುವಃ 


ಅಗ್ನಿಮಾವಾಹಯಾಮಿ । ಓಂ ಸ್ವಃ ಅಗ್ನಿಮಾವಾಹಯಾಮಿ । ಓಂ ಭೂರ್ಭುವಸ್ವಃ 
ಅಗ್ನಿಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ । 


ಆ ಪ್ಯಾಯಸ್ವ ಇತ್ಯಸ್ಯ ಗೌತಮ ಯಷಿಃ | ಗಾಯತ್ರೀಛಂದಃ । ಸೋಮೋ 

ದೇವತಾ । ಪಂಚಗವ್ಯಮಧ್ಯೇ ಸೋಮಾವಾಹನೇ ವಿನಿಯೋಗಃ ॥ 

ಓಂ ಆ ಪ್ಯಾಯಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಟ್ಯಮ್‌ । 

ಭವಾ ವಾಜಸ್ಯ ಸಂಗಥೇ ॥ 

ಸೋಮಾಯ ನಮಃ । ಓಂ ಭೂಃ ಸೋಮಮಾವಾಹಯಾಮಿ । ಓಂ ಭುವಃ 
ಸೋಮಮಾವಾಹಯಾಮಿ | ಓಂ ಸ್ವಃ ಸೋಮಮಾವಾಹಯಾಮಿ ।ಟ 


ಓಂ ಭೂರ್ಭುವಸಃ ಸೋಮುಮಾವಾಹಯಾಮಿ, ಸಾಪಯಾವಮಿ, 
ಸ @ 
ಪೂಜಯಾಮಿ । 


ತತ್ತವಿತುಃ ಇತ್ಯಸ್ಯ ಗಾಥಿನೋ ವಿಶ್ವಾಮಿತ್ರ ಯಷಿಃ 1 ಗಾಯತ್ರೀಛಂದಃ । 
ಸವಿತಾ ದೇವತಾ | ಪಂಚಗವ್ಯಮಧ್ಯೇ ಸವಿತ್ರಾವಾಹನೇ ವಿನಿಯೋಗಃ | 

ಓಂ ತತವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ। ಧಿಯೋ ಯೋನಃ 
ಪ್ರಚೋದಯಾತ್‌ ॥ 


ಸವಿತ್ರೇ ನಮಃ । ಓಂ ಭೂಃ ಸವಿತಾರಮಾವಾಹಯಾಮಿ | ಓಂ ಭುವಃ 
ಸವಿತಾರಮಾವಾಹಯಾಮಿ । ಓಂ ಸ್ವಃ ಸವಿತಾರಮಾವಾಹಯಾಮಿ | ಓಂ 
ಭೂ-ರ್ಭುವಸ್ವಃ ಸವಿತಾರಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ । 


-30- 


ಯಷಿಪಂಚಮೀ 


ಪ್ರಜಾಪತೇ ಇತ್ಯಸ್ಯ ಹಿರಣ್ಯಗರ್ಭ ಯಷಿಃ । ತ್ರಿಷ್ಟುಪ್‌ ಛಂದಃ । ಪ್ರಜಾಪತಿ- 
ರ್ದೇವತಾ । ಪಂಚಗವ್ಯಮಧ್ಯೇ ಪ್ರಜಾಪತ್ಯಾವಾಹನೇ ವಿನಿಯೋಗಃ । 


ಪ್ರಜಾಪತೇ ನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿ ತಾ ಬಭೂವ | 


ಯತ್‌ ಕಾಮಾಸ್ತೇ ಜುಹುಮಸ್ತನ್ನೋ ಅಸ್ತು ವಯಂ ಸ್ಯಾಮ ಪತಯೋ 
ರಯೀಣಾಮ್‌ ॥ 


ಪ್ರಜಾಪತಯೇ ನಮಃ | ಓಂ ಭೂಃ ಪ್ರಜಾಪತಿಮಾವಾಹಯಾಮಿ । 
ಓಂ ಭುವಃ ಪ್ರಜಾಪತಿಮಾವಾಹಯಾಮಿ । ಓಂ ಸ್ವಃ ಪ್ರಜಾಪತಿಮಾವಾಹಯಾಮಿ । 
ಓಂ ಭೂರ್ಭುವಸ್ತಃ ಪ್ರಜಾಪತಿಮಾವಾಹಯಾಮಿ, ಸ್ಥಾಪಯಾಮಿ, ಪೂಜಯಾಮಿ! 


ಈ ಮಂತ್ರಗಳಿಂದ ಆವಾಹನೆ ಮಾಡಿ, ಕಲಶವನ್ನು ಮುಟ್ಟಿಕೊಂಡು, 
೧೦೦ಬಾರಿ ಗಾಯತ್ರೀಮಂತ್ರವನ್ನು ಜಪಿಸಿ, ಷೋಡಶೋಪಚಾರ ಪೂಜಾದಿಗಳನ್ನು 
ಮಾಡಿ, ಪಂಚಗವ್ಯಲೋಡನಮಾತ್ರವಿದ್ದಲ್ಲಿ ಆವಾಹಿತ ದೇವತೆಗಳನ್ನು 
ಉದ್ವಾಸಿಸಬೇಕು. ಅನಂತರ "ಯಸ್ಯಸ್ಮ್ಕೃತ್ಕಾ' ಮಂತ್ರ ಹೇಳಬೇಕು. 
"ಪಂಚಗವ್ಯಮೇಲಾನಾಖ್ಯಕರ್ಮಣಾ ಭಗವಾನ್‌ ಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಃ ಶ್ರೀಕೃಷ್ಣ ಪ್ರೀಯತಾಂ ಪ್ರೀತೋ ವರದೋ ಭವತು. 
ಶ್ರೀಕೃಷ್ಠಾರ್ಪಣಮಸ್ತು' ಎಂದು ಸಮರ್ಪಣೆ ಮಾಡಬೇಕು. 

ಯತ್‌ ತ್ಹಗಸ್ಥಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೇ । 

ಪ್ರಾಶನಂ ಪಂಚಗವ್ಯಸ್ಯ ದಹತ್ಯಗ್ನಿರಿವೇಂಧನಮ್‌ ॥ 

"ಓಂ' ಎಂಬ ಮಂತ್ರದಿಂದ ಮುತ್ತುಗದ ಎಲೆಯಲ್ಲಿ ಹಾಕಿಕೊಂಡು ಪ್ರಾಶನ 
ಮಾಡಬೇಕು. ಅನಂತರ ಯಷಿಪಂಚಮೀಪೂಜೆಯನ್ನು ಮಾಡಬೇಕು. 


-31- 


ಯಷಿಪಂಚಮೀ 
ಯಷಿಪಂಚಮೀಪೂಜೆ ಪ್ರಾರಂಭ 
ಪ್ರಾರ್ಥನೆ 


ಸಂಕಲ್ಪ 


(ಈಶಾನ್ಯಭಾಗೇ ವೇದಿಕಾಯಾಂ ಸ್ವಸ್ತಿಕಂ ನಿಧಾಯ, ದ್ವಾದಶಾಂಗುಲ- 
ಪ್ರಮಾಣಕಾನ್‌ ಸಪ್ತದರ್ಭಾನ್‌ ಏಕೀಕೃತ್ವ, ಅಗ್ರತಃ ಚತುರಂಗುಲಂ ವಿಹಾಯ ಮಧ್ಯೇ 
ಏಕಾಂಗುಲಪ್ರಮಾಣಂ ಪ್ರದಕ್ಷಿಣಗ್ರಂಥಿಂ ಕೃತ್ವಾ, ತತ್‌ ಕೂರ್ಚಂ ಸ್ವಸ್ತಿಕೋ - 
ಪರಿ ನಿಧಾಯ, ಅಥವಾ ಸಪ್ತಕಲಶಾನ್‌ ಸಂಪಾದ್ಯ) - 

ದ್ವಿರಾಚಮ್ಯ, ಪ್ರಾಣಾನಾಯಮ್ಯ , ದೇಶಕಾಲೌ ಸಂಕೀರ್ತ್ಯ । ಏವಂಗುಣ- 
ವಿಶೇಷಣವಿಶಿಷ್ಠಾಯಾಂ ಶುಭತಿಥೌ ಮಮ ಇಹ ಜನ್ಮನಿ ಜನ್ಮಾಂತರೇ ವಾ ಬಾಲ್ಯ 
ಕೌಮಾರಯೌವನವಾರ್ಧಕ್ಕೇಷು, ಜಾಗ್ರತ್‌ಸ್ವಪ್ನಸುಷುಪ್ಯವಸ್ಥಾಸು ವಾಜ್ಮನಃ 
ಕಾಯಕರ್ಮಭಿಃ ಜ್ಞಾನತೋ5 ಜ್ಞಾನತಶ್ಚ ಯತುಸಂಪರ್ಕಾದಿಜನಿತ- 
ದೋಷಪರಿಹಾರಾರ್ಥಂ ಅಸ್ಮತ್ತತ್ಯಂತರ್ಗತಶ್ರೀಅರುಂಧತೀಸಮೇತ- 
ಕಶ್ಯಪಾದಿಸಪ್ರಯಷ್ಯಂತರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ- 
ಶ್ರೀವೇದವ್ಯಾಸಪ್ರೇರಣಯಾ ಶ್ರೀವೇದವ್ಯಾಸಪ್ರೀತ್ಯರ್ಥಂ ಖಯಷಿಪಂಚಮೀ- 
ವ್ರತಾಂಗತ್ವೇನ ಅರುಂಧತೀಸಮೇತಕಶ್ಯಪಾದಿಸಪ್ತರ್ಷೀಣಾಂ 
ಷೋಡಶೋಪಚಾರಪೂಜಾಂ ಕಾರಯಿಷ್ಯೇ । ತದಂಗತ್ವೇನ ಗಣಪತಿಪೂಜಾಂ, 
ಯಮುನಾಪೂಜಾಂ, ಕಲಶಪೂಜಾಂ, ಶಂಖಪೂಜಾಂ, ಪೀಠಪೂಜಾಂ ಚ 
ಕಾರಯಿಷ್ಯೇ। (ಈ ಸಂಕಲ್ಪವನ್ನು ಸ್ತ್ರೀಯರು ಮಾಡಬೇಕು. ಮುಂದಿನದ್ದನ್ನು ಪುರುಷರು 
ಮಾಡಬೇಕು.) 


ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


-32- 


ಯಷಿಪಂಚಮೀ 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ಚಲಾಯನಾ- 
ಚಾರ್ಯೇಭ್ಯೋ ನಮಃ । 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ತತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 

ಅಸದ್‌ ಗುರುಸಮಾರಂಭಾಂ ಟೀಕಾಕೃತ್ಟಾದಮಧ್ಯಗಾಮ್‌ । 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ | 

ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಟೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 

ಸುಮುಖಶ್ನೈ] ಕದಂತಶ್ಚ ಕಪಿಲೋ ಗಜಕರ್ಣಕಃ । 

ಲಂಬೋದರಶ್ಚವಿಕಟೋ ವಿಘ್ನರಾಜೋ ಗಣಾಧಿಪಃ 11೧1 

ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 

ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛಣುಯಾದಪಿ 11೨11 

ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 


ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೇ 11೩1 
ಅಭೀಪ್ಲಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ I 
ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ IYI 


ಗಣಾನಾಂ ತ್ವಾ ಗೃತಮದ ಯಷಿಃ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


-33- 


ಯಷಿಪಂಚಮೀ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸಖನ | ಜೇಷ್ಠರಾಜಂ ಬ್ರಹ್ಮಣಾಂ, ಬ್ರಹ್ಮಣಸ್ಪತ ಆ ನಃ ಶೃಣ್ಣನ್ನೂತಿಭಿಃ ಸೀದ 
ಸಾದನಮ್‌ ॥ 


ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು. 


ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ | ಓಂ ಸ್ವಃ ಗಣಪತಿಮಾ್‌ 
ಆವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮುರ್ಪಯಾಮಿ | ಆಚಮನಂ ಸಮರ್ಪಯಾಮಿ । ಮುಧುಪರ್ಕಂ 
ಸಮರ್ಪಯಾಮಿ | ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ । ಪುಷ್ಪಾಣಿ 
ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ | 


ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೆ ವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಯಷಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷ್ಟಾರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಖತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ ॥ 


೨34. 


ಯಷಿಪಂಚಮೀ 


ಮಂತ್ರಪುಷ್ಪ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ। 

ಅವಿಫ್ಲಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 

ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 

ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ ॥ 

ಬಿಭ್ರದ್‌ ಧ್ಯೇಯೋ ವಿಫ್ನಹರಃ ಕಾಮದಸ್ತರಯಾ ಹ್ಯಯಮ್‌ ॥ 

ಶ್ರೀಮಹಾಗಣಪತಯೇ ನಮಃ । ಓಂ ಕ್ಷಿಪ್ರಪ್ರಸಾದಾಯ ನಮಃ । 

ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಘ್ನಂ ಕುರು ॥ 

ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


ಶಂಖಪೂಜಾ 


ಸಹಸ್ರಾರ ಹುಂ ಫಟ್‌ ॥ (ಇತಿ ಶಂಖಂ ಪ್ರಕ್ನಾಳ್ಯ) 

ತ್ಚಂಪುರಾಸಾ ಸಾಗರೋತ್ಸನ್ನೋ ವಿಷ್ಣುನಾ ವಿದೃತಃ ಕರೇ | 

ಪ್ರಣತಃ ಸರ್ವದೇವೈಶ್ಚಪಾಂಚಜನ್ಯ ನಮೋಶಸ್ತು ತೇ On 

ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸ್ರಧಾ | 

ತವ ನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತು ತೇ 11೨1 

ದರ್ಶನಾದೇವ ಶಂಖಸ್ಯ ಕಿಂ ಪುನಃ ಸರ್ಶನೇನ ಚ। 

ವಿಲಯಂ ಯಾಂತಿ ಪಾಪಾನಿ ತಮಃ ಸೂರ್ಯೋದಯೇ ಯಥಾ ॥೩! 

ನತ್ವಾಶಂಖಂ ಕರೇ ಸ್ಪಷ್ಟ್ವಾಮಂತ್ರೆ ೇಣಾನೇನ ವೈಷ್ಣವಃ | 

ಯಃ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಮ್‌ (1೪ 

(ಇತಿ ಸಂಪ್ರಾರ್ಥ್ಯ, ಜಲಮಾಪೂರ್ಯ, ತುಲಸೀಗಂಧಪುಷ್ಟಾಣಿ ನಿಕ್ಚಿಪ್ಯ, 
ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪವಿಶ್ರೀಕರಣಾರ್ಥಂ ಶಂಖಮುದ್ರಾಂ ಚ 


ಪ್ರದರ್ಶ್ಯ) 


-35- 


ಯಷಿಪಂಚಮೀ 


ಧ್ಯಾಯಾಮಿ । ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ । ಆವಾಹನಂ 
ಸಮರ್ಪಯಾಮಿ । ಅರ್ಯಂ ಸಮರ್ಪಯಾಮಿ | ಪಾದ್ಯಂ ಸಮರ್ಪಯಾಮಿ । 
ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪಂ ಸಮರ್ಪಯಾಮಿ ॥ ("ಗಂಗೇ ಚ ಯಮುನೇ' ಇತ್ಯುಕ್ತ್ಯಾ 
ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ ಇತಿ ಮೂಲೇನ ದ್ವಾದಶವಾರಂ 
ಜಪೇತ್‌) 

ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣದೈವತಮ್‌ । 

ಪೃಷ್ಠೇ ಪ್ರಜಾಪತಿರ್ವೇಧಾ ಅಗ್ರೇ ಗಂಗಾ ಸರಸ್ವತೀ ॥ 

ತೈಲೋಕ್ಕೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾರಜ್ಞಯಾ [ 

ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ ॥ 

(ಅನೇನ ಶಂಖಪೂಜನೇನ ಭಾರತೀರಮಣಮುಖ್ಯಪ್ರಾಣಾಂತರ್ಗತಃ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ) 

ಅಪವಿತ್ರಃ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋತಪಿ ವಾ। 

ಯಃ ಸ್ಮರೇತ್‌ ಪುಂಡರಿಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥1 


ಶಂಖದ ನೀರಿನಿಂದ ಪೂಜಾಸಾಮಗ್ರಿಗಳನ್ನು ತನ್ನನ್ನು ಪ್ರೋಕ್ಟಿಸಬೇಕು. 


ಯಮುನಾ ಪೂಜೆ 


ಹತ್ತಿರವಿರುವ ನದಿಗೆ ಹೋಗಿ ಯಮುನಾಪೂಜೆ ಮಾಡಬೇಕು. ನದಿ 
ಇಲ್ಲದಿದ್ದಲ್ಲಿ ಕೆರೆ, ಬಾವಿಗಳಿಗೆ ಪೂಜಿಸಬೇಕು. ಇಂದಿನ ಕಾಲದಲ್ಲಿ ಇದೂ ಸಹ 
ದುರ್ಲಭವಾಗಿದೆ. ಆದ್ದರಿಂದ ದೇವರೆದುರು ರಂಗೋಲಿಯಲ್ಲಿ ಸ್ಥಂಡಿಲವನ್ನು ಬರೆದು 
ಅದರಲ್ಲಿ ಬಿಂದಿಗೆಯನ್ನಿಟ್ಟು ಯಮುನಾನದಿಯೆಂದು ಭಾವಿಸಿ ಪೂಜಿಸಬೇಕು. 
ಪೂಜಿಸಲ್ಪಟ್ಟ ಈ ಜಲವನ್ನು ಮುಂದೆ ಕಲಶಕ್ಕೆ, ಸಪ್ತ ಯಷಿಗಳನ್ನು ಆವಾಹನೆ ಮಾಡುವ 
ಕಲಶಕ್ಕೆ ಮತ್ತು ಅರುಂಧತಿಯನ್ನು ಪೂಜಿಸುವ ಕಲಶಕ್ಕೆ ತುಂಬಿಸಬೇಕು. 


-36- 


ಯಷಿಪಂಚಮೀ 


ಧ್ಯಾನ 
ಲೋಕಪಾಲಸ್ತುತಾಂ ದೇವೀಂ ಇಂದ್ರನೀಲಸಮಪ್ರಭಾಮ್‌ । 
ಯಮುನೇ ತ್ವಾಮಹಂ ಧ್ಯಾಯೇತ್ಸರ್ವಕಾಮ್ಯಾರ್ಥಸಿದ್ಧಯೇ 11 
ಶ್ರೀ ಯಮುನಾಯೈ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಹೂವಿನಿಂದ ಪೂಜೆ ಮಾಡಬೇಕು. 
ಆವಾಹನೆ 
ಕ್ಲೀರೋದಾ ರ್ಣವಸಂಭೂತೇ ಕ್ಲೀರವರ್ಣೋದಶೋಭಿತೇ | 
ಪ್ರಸನ್ನಾ ಭವ ಮೇ ದೇವಿ ಯಮುನೇ ತೇ ನಮೋ ನಮಃ ॥ 
ಶ್ರೀ ಯಮುನಾಯ್ಕೆ ನಮಃ । ಆವಾಹಯಾಮಿ | ಆವಾಹನಂ 
ಸಮರ್ಪಯಾಮಿ ॥ ಹೂವಿನಿಂದ ಪೂಜೆಯನ್ನು ಮಾಡುವುದು. 
ಸಿಂಹಾಸನ 
ಸಿಂಹಾಸನ ಸಮಾರೂಢೇ ದೇವಶಕ್ಷಿಸಮನಿತೇ 
ಸರ್ವಲಕ್ಷಣಸಂಪೂರ್ಣೇ ಯಮುನಾಯ್ಕೆ ನಮೋಸ್ತು ತೇ ॥ 
ಶ್ರೀ ಯಮುನಾಯ್ಯೆ ನಮಃ । ಸಿಂಹಾಸನಂ ಸಮರ್ಪಯಾಮಿ ॥ (ಹೂವಿನಿಂದ 
ಪೂಜೆ). 


ಪಾದ್ಯ 
ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ಪತಿ ಶುತುದ್ರಿ ಸೆ ಸೊ ಪ )ೀಮಂ ಸಚತಾ 
ಪರುಷ್ಣ್ಯಾ । ಅಸಿಕ್ಕ್ಯಾ ಮರುದ್ವ ಧೇ ವಿತಸ್ತಯಾ5 5ರ್ಜೀಕೀಯೇ ಶೃಣುಹ್ಯಾ 


ಸುಷೊ ಸ I 
ರುದ್ರಪಾದೇ ನಮಸ್ತುಭ್ಯಂ ಸರ್ವಲೋಕಹಿತಪ್ರಿಯೇ | 
ಸರ್ವಪಾಪಪ್ರಶಮನಿ ತರಂಗಿಣ್ಯೈ ನಮೋಸ್ತು ತೇ ॥ 
ಯಮುನಾಯ್ಕೆ ನಮಃ ಪಾದ್ಯಂ ಸಮರ್ಪಯಾಮಿ | 


-37- 


ಯಷಿಪಂಚಮೀ 


ಅರ್ಯ 
ಗರುಡಪಾದೇ ನಮಸ್ತುಭ್ಯಂ ಶಂಕರಪ್ರಿಯಭಾಮಿನೀ । 
ಸರ್ವಕಾಮಪ್ರದೇ ದೇವಿ ಯಮುನಾಯ್ಕೆ ನಮೋ ನಮಃ ॥ 


ಯಮುನಾಯ್ಯೆ ನಮಃ ಅರ್ಫ್ಯಂ ಸಮರ್ಪಯಾಮಿ । 


ಆಚಮನ 
ಎಷ್ಟುಪಾದೋದ್ಧವೇ ದೇವಿ ಸರ್ವಾಭರಣಭೂಷಿತೇ | 
ಕೃಷ್ಣಮೂರ್ತಿ ಮಹಾದೇವಿ ಕಷವೇಣ್ನೆ, ನಮೋ ನಮಃ ॥ 
ಣ ಲಣ ರಲ 


ಯಮುನಾಯ್ಕೆ ನಮಃ ಆಚಮನಂ ಸಮರ್ಪಯಾಮಿ | 


ಮಧುಪರ್ಕ 
ಸರ್ವಪಾಪಹರೇ ದೇವಿ ವಿಶ್ವಸ್ಯ ಪ್ರಿಯದರ್ಶಿನಿ । 
ಸೌಭಾಗ್ಯಂ ಯಮುನೇ ದೇವಿ ಯಮುನಾಯ್ಕೆ ನಮೋಸ್ತು ತೇ ॥ 
ಯಮುನಾಯೈ ನಮಃ ಮಧುಪರ್ಕಂ ಸಮರ್ಪಯಾಮಿ | 
ಗಮನಿಸಿ - ಮುಂದೆ ಹೇಳುವ ಪಂಚಾಮೃತ, ಶುದ್ಧೋದಕ, ಗಂಧ, 


ಪುಷ್ಪಾದಿಗಳೆಲ್ಲವನ್ನೂ ಲಕ್ಷ್ಮೀನಾರಾಯಣರಿಗೆ ಅನಂತರ ಭಾರತೀಮುಖ್ಯಪ್ರಾಣ- 
ದೇವರಿಗೆ ಸಮರ್ಪಿಸಿಯೇ ಯಮುನೆಗೆ ಸಮರ್ಪಿಸತಕ್ಕದ್ದು ಶ್ಯ 


ಪಂಚಾಮೃತಸ್ನಾನ 
ನಂದಿಪಾದೇ ಮಹಾದೇವಿ ಶಂಕರಾರ್ಧಶರೀರಿಣೀ । 
ಸರ್ವಲೋಕಹಿತೇ ದೇವಿ ಭೀಮರಥೈ ತ ನಮೋಸ್ತು ತೇ॥ 


ಯಮುನಾಯೈ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 


-38- 


ಯಷಿಪಂಚಮೀ 


ಶುದ್ಧೋದಕಸ್ನಾನ 
ಸಿಂಹಪಾದೋತ್ತಮೇ ದೇವಿ ನಾರಸಿಂಹಸಮಪ್ರಭೇ । 
ಸರ್ವಲಕ್ಷಣಸಂಪೂರ್ಣೇ ಭವನಾಶಿನಿ ತೇ ನಮಃ ॥ 


ಯಮುನಾಯ್ಕೆ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 


ವಸ್ತ್ರ(ಗೆಜ್ಜೆವಸ್ತು) ಸಮರ್ಪಣೆ 
ಜ ಅ 

ಎಷ್ಟುಪಾದಾಬ್ಜ ಸಂಭೂತೇ ಗಂಗೇ ತ್ರಿಪಥಗಾಮಿನಿ । 

ಸರ್ವಪಾಪಹರೇ ದೇವಿ ಭಾಗೀರಥ್ಲೆ ನಮೋಸ್ತು ತೇ॥ 


ಶಲ 


ಯಮುನಾಯೈ ನಮಃ ಶ್ವೇತವಸ್ತಂ ಸಮರ್ಪಯಾಮಿ । 
ಕಂಚುಕ (ಕಣ) ಸಮರ್ಪಣೆ 
ತ್ಯಂಬಕಸ್ಯ ಜಟೋದ್ಧೂತೇ ಗೌತಮಸ್ಯಾಫನಾಶಿನೀ। 
ಸಪ್ತಧಾ ಸಾಗರಂ ಯಾಸಿ ಗೋದಾವರಿ ನಮೋಸ್ತು ತೇ ॥ 
ಯಮುನಾಯ್ಕೈೆ ನಮಃ ಕಂಚುಕಂ ಸಮರ್ಪಯಾಮಿ । 


ಆಭರಣ ಸಮರ್ಪಣೆ 
ಮಾಣಿಕ್ಯಮುಕ್ವಾವಲಿಕೌಸ್ತುಚ್ಛೆಶ್ಚ ಗೋಮೇಧವೈಢೂರ್ಯಸುಪುಷ್ಪದಾಗ್ಳೆ: । 
ವಜ್ರೆಶ್ಟ ನೀಲೈಶ್ಯ ಸುಶೋಭಿತಾನಿ ಗೃಹಾಣ ಸರ್ವಾಭರಣಾನಿ ದೇವಿ ! 
ರಚ ಲ" 


ಯಮುನಾಯ್ಕೈೆ ನಮಃ ಆಭರಣಾನಿ ಸಮರ್ಪಯಾಮಿ । 


ಗಂಧ ಸಮರ್ಪಣೆ 


ಚಂದನಾಗರುಕಸ್ತೂರಿರೋಚನಂ ಕುಂಕುಮಂ ತಥಾ । 
ಕರ್ಪೂರೇಣ ಸಮಾಯುಕ್ತಂ ಗಂಧಂ ದಾಸ್ಯಾಮಿ ಭಕ್ತಿತಃ ॥ 
ಯಮುನಾಯ್ಕೈೆ ನಮಃ ಗಂಧಂ ಸಮರ್ಪಯಾಮಿ । 


-39- 


ಯಷಿಪಂಚಮೀ 


ಅಕ್ಷತೆ ಸಮರ್ಪಣೆ 


ಶ್ವೇತಾಂಶ್ಚ ಚಂದ್ರವರ್ಣಾಭಾನ್‌ ಹರಿದ್ರಾರಾಗರಂಜಿತಾನ್‌ । 
ಅಕ್ಛತಾಂಶ್ಚಸುರಶ್ರೇಷ್ಠೇ ದದಾಮಿ ಯಮುನೇ ಶುಭೇ ॥ 


ಯಮುನಾಯ್ಯೆ ನಮಃ ಅಕೃತಾನ್‌ ಸಮರ್ಪಯಾಮಿ | 


ಪುಷ್ಪ ಸಮರ್ಪಣೆ 
ಮಂದಾರಮಾಲತೀಜಾತಿಕೇತಕೀಪಾಟಲೈ: ಶುಭೈಃ I 
ಪೂಜಯಾಮಿ ಚ ದೇವೇಶಿ ಯಮುನೇ ಭಕ್ತವತ್ತಲೇ ॥ 


ಯಮುನಾಯ್ಯೆ ನಮಃ ಪುಷ್ಪಾಣಿ ಸಮರ್ಪಯಾಮಿ | 


ಅರಿಶಿನ ಸಮರ್ಪಣೆ 


ಸೌಭಾಗ್ಯಸುಖದೇ ದೇವಿ ಸರ್ವಮಂಗಳದಾಯಿಕೇ । 
ಹರಿದ್ರಾ ತೇ ಪ್ರಯಚ್ಛಾಮಿ ಗೃಹಾಣ ವರದಾ ಭವ॥ 


ಯಮುನಾಯೈ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ | 


ಕುಂಕುಮ ಸಮರ್ಪಣೆ 
ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾಮಫಲಪ್ರದಮ್‌ । 
ಸರ್ವದೇವೈಶ್ಚ ಸಂಪೂಜ್ಯೇ ಗೃಹಾಣ ಪರಮೇಶ್ಪಧೀ || 
ಯಮುನಾಯ್ಕೆ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ | 
ಸಿಂಧೂರ ಸಮರ್ಪಣೆ 


ಮಹಾದೇವಿ ನಮಸ್ತುಭ್ಯಂ ಸಂಧ್ಯಾವದರುಣಪ್ರಭಮ್‌ | 
ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಗೃಹ್ಯತಾಮ್‌ ॥ 


ಯಮುನಾಯ್ಕೆ ನಮಃ ಸಿಂಧೂರಂ ಸಮರ್ಪಯಾಮಿ । 


-40- 


ಯಷಿಪಂಚಮೀ 


ಅಂಗಪೂಜೆ 
ಅರಿಶಿನ ಕುಂಕುಮಗಳ ಅರ್ಚನೆಯಿಂದ ಅಂಗಪೂಜೆ ಮಾಡಬೇಕು. 
ಓಂ ಚಂಚಲಾಯೈ ನಮಃ । ಪಾದೌ ಪೂಜಯಾಮಿ । 
ಓಂ ಚಪಲಾಯೈ ನಮಃ । ಜಾನುನೀ ಪೂಜಯಾಮಿ । 
ಓಂ ಭಕ್ತವತ್ಸಲಾಯೈ ನಮಃ । ಕಟಿಂ ಪೂಜಯಾಮಿ । 
ಓಂ ಹರಾಯೈ ನಮಃ । ನಾಭಿಂ ಪೂಜಯಾಮಿ । 


ಓಂ ಮನ್ಮಹವಾಸಿನ್ಯೆ ನಮಃ । ಗುಹ್ಯಂ ಪೂಜಯಾಮಿ । 
ಓಂ ಅಜ್ಞಾನನಾಶಿನ್ಯೈ ನಮಃ । ಹೃದಯಂ ಪೂಜಯಾಮಿ । 


ಓಂ ಭದ್ರಾಯೈೆ ನಮಃ । ಸನೌ ಪೂಜಯಾಮಿ । 

ಓಂ ಅಘಹಂತ್ರೈ ಎ ನಮಃ | ಭುಜೌ ಪೂಜಯಾಮಿ । 

ಓಂ ರಕ್ತಕಂಠ್ಯೆ ನಮಃ । ಕಂಠಂ ಪೂಜಯಾಮಿ । 

ಓಂ ಭವಹರ್ತ್ರೈ ನಮಃ । ಮುಖಂ ಪೂಜಯಾಮಿ । 

ಓಂ ಗೌರ್ಯೈ ನಮಃ । ನೇತ್ರೇ ಪೂಜಯಾಮಿ । 

ಓಂ ಭಾಗೀರಥ್ಕೈ ನಮಃ । ಲಲಾಟಂ ಪೂಜಯಾಮಿ । 

ಓಂ ಸರಸ್ಪತ್ಯೆ ನಮಃ । ಶಿರಃ: ಪೂಜಯಾಮಿ । 

ಓಂ ಯಮುನಾಯ್ಕೆ ನಮ । ಸರ್ವಾಂಗಂ ಪೂಜಯಾಮಿ । 
ಅಥ ನಾಮಪೂಜಾ 


ಯಮುನಾಯೈ ನಮಃ । ಸಿತಾಯ್ಕೆ ನಮಃ । ಕಮಲಾಯೈ ನಮಃ । 
ಉತ್ಪಲಾ- ಯೈ ನಮಃ । ಅಭೀಷ್ಟಪ್ರದಾಯೈ ನಮಃ । ಭೀಮರಥ್ಯೆ ನಮಃ । ಧಾತ್ರೈ 
ನಮಃ | ಹರಿಹರರೂಪಿಣ್ಕೈ ನಮಃ । ಗಂಗಾಯೈ ನಮಃ । ನರ್ಮದಾಯೈ ನಮಃ । 
ಗೌರ್ಯೈ ನಮಃ । ಭಾಗೀರಥ್ಯೆ ನಮಃ । ತುಂಗಾಯ್ಕೆ ನಮಃ । ಭದ್ರಾಯೈ ನಮಃ । 
ಕೃಷ್ಣವೇಣ್ಕೆ ನಮಃ । ಭವನಾಶಿನ್ಕೈ ನಮಃ । ಸರಸ್ವತ್ಯೈ ನಮಃ | ಕಾವೇರ್ಯೈ ನಮಃ | 
ಸಿಂಧವೇ ನಮಃ । ಗೌತಮ್ಮೈ ನಮಃ । ಗೋಮತೈೈ ನಮಃ । ಗಾಯತ್ತೈ ನಮಃ । 


-41- 


ಯಷಿಪಂಚಮೀ 
ಗರುಡಾಯ್ಕೆ ನಮಃ। ಗಿರಿಜಾಯೈ ನಮಃ । ಚಂದ್ರಚೂಡಾಯೈ ನಮಃ । ಸರ್ವೈಶ್ವರ್ಯೈೆ 
ನಮಃ । ಮಹಾಲಕ್ಷ್ಮೈ ನಮಃ ॥ 
ಸರ್ವಪಾಪಹರೇ ದೇವಿ ಸರ್ವೋಪದ್ರವನಾಶಿನಿ । 
ಸರ್ವಸಂಪತ್ವದೇ ದೇವಿ ಯಮುನಾಯೈ ನಮೋಸ್ತುತೇ ॥ 
ಇತಿ ನಾಮಪೂಜಾಂ ಸಮರ್ಪಯಾಮಿ । 


ಧೂಪದೀಪಾದಿ 


ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಸುಮನೋಹರಮ್‌ । 
ಧೂಪಂ ದಾಸ್ಯಾಮಿ ತೇ ದೇವಿ ಯಮುನಾಯ್ಕೆ ನಮೋ ನಮಃ ॥ 
ಸರ್ವಪಾಪಹರೇ ದೇವಿ ಸರ್ವೋಪದ್ರವನಾಶಿನಿ । 
ಸರ್ವವ್ರತಮಯೇ ದೇವಿ ಯಮುನಾಯ್ಕೆ ನಮೋಸ್ತು ತೇ ॥ 


ಧೂಪಂ ಸಮರ್ಪಯಾಮಿ ॥ 
ನೈವೇದ್ಯ 
ಸರ್ವಭಕೆ ಶ್ಚ ಭೋಜ್ಯ ಶ್ವ ರಸ್ಯೆಃ ಷಡ್ಫಿ ಸಮನ್ಹಿತಮ್‌ । 
ನೈವೇದ್ಯಂ ಚ ಸಮಾನೀತಂ ಸ್ವೀಕುರುಷ್ಟ ಮಹೇಶ್ವರೀ || 
ಮಂಡಲ ಮಾಡಿ, ನೈವೇದ್ಯಕ್ಕೆ ಇಟ್ಟು, ಪ್ರೋಕ್ಟಿಸಿ, ಪ್ರದಕ್ಷಿಣಾಕಾರವಾಗಿ 
ಪರಿಷೇಚನ ಮಾಡುವುದು. 
ಓಂ ತತ್ತುವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ 
ನಃ ಪ್ರಚೋದಯಾತ್‌ । 


ಸತ್ಯಂತ್ವರ್ತೇನ ಪರಿಷಿಂಚಾಮಿ ॥ ಓಂ ಪ್ರಾಣಾಯ ಸ್ವಾಹಾ | ಓಂ ಅಪಾನಾಯ 
ಸ್ವಾಹಾ | ಓಂ ವ್ಯಾನಾಯ ಸ್ವಾಹಾ | ಓಂ ಉದಾನಾಯ ಸ್ವಾಹಾ | ಓಂ 
ಸಮಾನಾಯ ಸ್ವಾಹಾ | ಓಂ ಬ್ರಹ್ಮಣೇ ಸ್ವಾಹಾ । ಶ್ರೀ ಯಮುನಾಯೈ ನಮಃ । 


-42- 


ಯಷಿಪಂಚಮೀ 


ನಾನಾವಿಧ ನೈವೇದ್ಯಂ ಸಮರ್ಪಯಾಮಿ । ನಾರಿಕೇಳಫಲಂ ಸಮರ್ಪಯಾಮಿ 
ಕದಲೀಫಲಂ ನಿವೇದಯಾಮಿ ॥ ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ | ಪಾದಪ್ರಕ್ಷಾಳನಂ 
ಸಮರ್ಪಯಾಮಿ, ಪುನರಾಚಮನಂ ಸಮರ್ಪಯಾಮಿ ॥ (ಮೂರು ಸಾರಿ ನೀರನ್ನು 
ಬಿಡುವುದು). 


ತಾಂಬೂಲ 
ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಳ್ಳೆರ್ಯತಮ್‌ I 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 
ಶ್ರೀಯಮುನಾಯ್ಕೆ ನಮಃ ಪೂಗೀಫಲತಾಂಬೂಲಂ ಸಮರ್ಪಯಾಮಿ । 
ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ॥ ತಾಂಬೂಲದಲ್ಲಿದಕ್ಷಿಣೆ ಸಹಿತ ನೀರು 
ಬಿಡುವುದು. 


ತಾಂಬೂಲಾನಂತರೇ ಆಚಮನಂ ಸಮರ್ಪಯಾಮಿ | ಆಚಮನಾನಂತರೇ 


ನೀರಾಜನಂ 

ಭಗವಂತನಿಗೆ ಹಾಗೂ ಪ್ರಾಣದೇವರಿಗೆ ಆರತಿ ಮಾಡಿ ಯಮುನೆಗೆ 
ಮಾಡಬೇಕು. 

ನೀರಾಜನಂ ಸಕರ್ಪೂರಂ ಫೃತವರ್ತಿಸಮನ್ನಿತಮ್‌ । 

ಗೃಹಾಣ ಮಂಗಳಂ ದೀಪಂ ಯಮುನಾಯ್ಕೆ ನಮೊಆಸ್ತುತೇ॥ 

ಓಂ ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಭ್ಯೋ 
ದಧಾತಿ । ಶ್ರಿಯಂ ವಸಾನಾ ಅಮೃತತ್ವಮಾಯನ್ಫವಂತಿ ಸತ್ಯಾ ಸಮಿಥಾ ಮಿತದ್ರೌ | 
ಓಂ ॥ 


೬43- 


ಯಷಿಪಂಚಮೀ 


ತೈಲೋಕ್ಕಪಾವನೇ ಗಂಗೇ ಹ್ಯಂಧಕಾರವಿನಾಶಿನಿ। 
ಪಂಚಾರ್ತಿಕ್ಯಂ ಗೃಹಾಣೇದಂ ವಿಶ್ವಪ್ರೀತೈ % ನಮೋಸ್ತು ತೇ ॥ 


ಯಮುನಾಯೈೆ ನಮಃ | ಮಂಗಲನೀರಾಜನಂ ಸಮರ್ಪಯಾಮಿ॥। 


ಮಂತ್ರಪುಷ್ಪ 


ಓಂ ಜಾತವೇದಸೇ ಸುನವಾಮ ಸೋಮವರಾತೀಯತೋ ದಹಾತಿ ವೇದಃ | 
ಸ ನಃ ಪರ್ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿೀ ॥ ಓಮ್‌ ॥ 


ಸರ್ವದೇವಮಯೇ ದೇವಿ ಸರ್ವಮಂತ್ರಸಮನಿೇ । 
ಸರ್ವಲಕ್ಷಣಸಂಯುಕ್ತೇ ಯಮುನಾಯ್ಕೆ ನಮೋನಮಃ ॥ 


ಯಮುನಾಯ್ಯೆ ನಮಃ | ಮಂತ್ರಪುಷ್ಪ ಸಮರ್ಪಯಾಮಿ ॥ 


ಪ್ರದಕ್ಷಿಣೆ 

ಪ್ರದಕ್ಷಿಣಂ ಕರಿಷ್ಯಾಮಿ ತ್ವದ್ಧಕ್ರಿಸ್ತತ್ತರಾಯಣಃ | 

ಅವಿಫ್ಲಂ ಕುರು ಸರ್ವತ್ರ ಯಮುನಾಯ್ಕೆ ನಮೋಸ್ತು ತೇ॥ 
ಯಮುನಾಯ್ಯೆ ನಮಃ । ಪ್ರದಕ್ಷಿಣಂ ಸಮರ್ಪಯಾಮಿ ॥ 


ನಮಸ್ಕಾರ 
ತ್ರಾಹಿತ್ರಾಹಿ ಭವಾಂಭೋಧೇಃ ಸರ್ವಪಾಪಹರೇ ಶುಭೇ । 
ಸರ್ವಮಂಗಲಕಾರ್ಯಾರ್ಥೇ ಯಮುನಾಯ್ಕೆ ನಮೋ ನಮಃ ॥ 
ಯಮುನಾಯ್ಯೆ ನಮಃ | ನಮಸ್ಕಾರಂ ಸಮರ್ಪಯಾಮಿ ॥ 
ಸುರಾಸುರೇಂದ್ರಾದಿಕಿರೀಟರಂಜಿತೇ 
ನಮಾಮಿ ದೇವ್ಯಾಸ್ತವ ಪಾದಪಂಕಜಮ್‌ । 
ಪರಾತ್ಮರಂ ಸಿದ್ಧಿಕರಂ ಸುಮಂಗಲಂ 
ಪ್ರಯಚ್ಛ ಸಿದ್ಧಿಂ ಮಮ ಕರ್ಮಸಿದ್ದಯೇ ॥ 


4. 


ಯಷಿಪಂಚಮೀ 


ತ್ವಾಂ ಪ್ರಾರ್ಥಯಾಮಿ ದೇವೇಶಿ ಕಲಿದೋಷಮಲಾಪಹೇ | 

ಸರ್ವಲಕ್ಷಣಸಂಯುಕ್ತೇ ಮಂಗಲಾಯ್ಕೆ ನಮೋಸ್ತು ತೇ ॥ 

ತ್ಹಯಿ ಭಕ್ತಿಂ ಸ್ಥಿರಾಂ ದೇಹಿ ದೇವಿ ಸದ್ದಕ್ಷವತ್ತಲೇ | 

ಅವಿಫ್ನೆಂ ಕುರು ಸರ್ವತ್ರ ಯಮುನಾಯ್ಕೆ ನಮೋನಮಃ ॥ 

ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಧಕ್ತ್ಯಾತ್ಪತ್ಚರಾಯಣ: | 

ವಾಂಛಿತಂ ದೇಹಿ ಮೇ ನಿತ್ಯಂ ತ್ಹಯಿ ಭಕ್ತಿಮಚಂಚಲಾಮ್‌ ॥ 

ಯಮುನಾಖ್ಯೇ ಮಹಾಲಕ್ಷ್ಮೀ ಸರ್ವಕಾಮಪ್ರದಾಯಿನೀ। 

ಕ್ಹಮಸ್ವ ಮೇಠಪರಾಧಂ ತು ಯಮುನಾಯ್ಕೆ ನಮೋನಮಃ ॥ 

ಯಮುನಾಯ್ಕೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ॥ 
(ಯಸ್ಯ ಸ್ಮೃತ್ಯೇತಿ ಕೃಷ್ಣಾರ್ಪಮ್‌॥) 


ಅನೇನ ಯಮುನಾಪೂಜಾಕರಣೇನ ವರುಣಾಂತರ್ಗತ ಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ॥ ಇತಿ 
ಯಮುನಾಪೂಜಾ ಸಂಪೂರ್ಣಾ ॥ 


ಯಮುನಾಪೂಜೆ ಮಾಡಿದ ಮೇಲೆ ಯಮುನಾನೀರನ್ನು ತಂದು ಸಪ್ತ 
ಯಷಿಗಳನ್ನು ಸ್ಥಾಪನೆ ಮಾಡುವ ಕಲಶಕ್ಕೆ ಹಾಗೂ ದಿನನಿತ್ಯ ಮಾಡುವ ದೇವರಪೂಜೆಯ 
ಕಲಶಗಳಿಗೆ ತುಂಬಿಸಬೇಕು. ಅಷ್ಟದಳಕಮಲವನ್ನು ರಂಗೋಲಿಯಲ್ಲಿ ಬಿಡಿಸಬೇಕು. 
ಅದರ ಮಧ್ಯದಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ ಅರಿಶಿನಕೊಂಬು 
ಅಡಿಕೆಗಳನ್ನು ಇಡಬೇಕು. ಅನಂತರ ಮುಂದೆ ಹೇಳುವ ಕ್ರಮದಲ್ಲಿ ಕಲಶಪ್ರತಿಷ್ಠಾಪ 
ಮಾಡ- ಬೇಕು. 


ಕಲಶಪ್ರತಿಷ್ಠಾಪನಮ್‌ 


ಅರುಂಧತೀಸಹಿತವಾದ ಎಂಟು ಕಲಶಗಳನ್ನು ಮುಂದೆ ಹೇಳಿದಂತೆ ಒಟ್ಟಿಗೆ 
ಪ್ರತಿಷ್ಠಾಪನೆ ಮಾಡಬೇಕು. 


45. 


ಯಷಿಪಂಚಮೀ 


ಮಹೀ ದ್ಯೌರಿತಿ ಮೇಧಾತಿಥಿಃ ಕಾಣ್ವಯಷಿಃ 1 ಗಾಯತ್ರೀಛಂದಃ । 
ದ್ಯಾವಾ ಪೃಥಿವ್ಕೌದೇವತೇ । ಭೂಸರ್ಶನೇ ವಿನಿಯೋಗಃ ॥ 


ಓಂ ಮಹೀದ್ಯೌಃ ಪೃಥಿವೀ ಚನ ಇಮಂ ಯಜ್ಞಂ ೦ ಮಿಮಿಕ್ಷತಾಮ್‌ ಪಿಪೃತಾಂ 
ನೋ ಭರೇಮಭಿಃ || 


ಯೇನ ತೋಕಾಯಾತ್ರೇಯಃ ಶ್ಯಾವಾಶ್ವಃ ಯಷಿಃ | ಸತೋಬೃಹತೀಛಂದಃ । 
ಮರುತೋ ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ ॥ 


ಓಂ ಯೇನ ತೋಕಾಯ ತನಯಾಯ ಧಾನ್ಯ 0೧ ಬೀಜಂ ವಹಧ್ವೆ 
ಅಕ್ಷಿತಮ್‌ | ಅಸ್ವಭ್ಯ 0 ತದ್ದತ್ತನ ಯದ್ವ ಈಮಹೇ ರಾಧೋವಿ ವಿಶ್ವಾ ಯು ಸೌಭಗಮ್‌॥ 


ಓಷಧಯಃ ಅಥರ್ವಣೋ ಭಿಷಗ್‌ಯಷಿಃ । ಅನುಷ್ಟುಪ್‌ ಛಂದಃ । ಓಷಧಯೋ 
ದೇವತಾಃ | ಧಾನ್ಯಸರ್ಶನೇ ವಿನಿಯೋಗಃ॥ 


ಓಮ್‌ ಓಷಧಯಃ ಸ ಸಂ ವದಂತೇ ಸೋಮೇನ ಸಹ ರಾಜು | ಯಸ್ಮೈ ಕೃಣೋತಿ 
ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ ॥ 


ಆ ಕಲಶೇಷು ಗಾಧಿನೋ ವಿಶ್ವಾಮಿತ್ರಯಷಿಃ | ಗಾಯತ್ರೀಛಂದಃ ಪವಮಾನಃ 
ಸೋಮೋ ದೇವತಾ | ಕಲಶಾಭಿಮಂತ್ರಣೇ ವಿನಿಯೋಗಃ ॥ 


ಓಮ್‌ ಆ ಕಲಶೇಷು ಧಾವತಿ ಶ್ವ ಶ್ಯೇನೋ ವರ್ಮ ವಿ ಗಾಹತೇ। ಅಭಿ ದ್ರೋಣಾ 
ಕನಿಕ್ರ ದತ್‌॥ 


ತಂತು ತನ್ವನ್‌ ದೇವಾ ಯಷಯಃ । ಜಗತೀಛಂದಃ । ಅಗ್ನಿರ್ದೇವತಾ । 
ಸೂತ್ರವೇಷ್ಟನೇ ವಿನಿಯೋಗಃ ॥ 


ಓಂ ತಂತುಂ ತನ್ಹನ್ರಜಸೋ ಭಾನುಮನ್ವಿಹಿ ಜ್ಯೋತಿಷ್ಯತಃ ಪಥೋ 
ರಕ್ಷ ಧಿಯಾ ಕೃತಾನ್‌ । ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ 


ಕ ದೈವ್ಯಂ ಜನಮ್‌ ॥ 


-46- 


ಯಷಿಪಂಚಮೀ 


ಇಮಂ ಮೇ ಸಿಂಧುಕ್ಸಿತ್‌ ಪ್ರೈಯಮೇಧ ಖುಷಿಃ । ಜಗತೀ ಛಂದಃ । ನದ್ಯೋ 
ದೇವತಾಃ | ಜಲಪೂರಣೇ ವಿನಿಯೋಗಃ ॥ 


ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ಪತಿ ಶುತುದ್ರಿಸೆ ಸ್ನೋ ಮಂ ಸಚತಾ 
ಪರುಷ್ಣ್ಯಾ | ಅಸಿಕ್ನ್ಯಾ ಮರುದ್ವ ಥೇ ವತಸ್ತೆಯಾತ$ರ್ಷೇಕೀಯೇ ಶೃಣುಹ್ಯಾ 
ಸುಷೋಮಯಾ | I 

ತಪೋಷ್ಟವಿತ್ರಂ ಪವಿತ್ರ ಅಂಗಿರಸಯಷಿಃ । ಜಗತೀಛಂದಃ ॥ ಪವಮಾನಃ 
ಸೋಮೋ ದೇವತಾ । ಕೂರ್ಚನ್ಯಾಸೇ ವಿನಿಯೋಗಃ ॥ (ಅಧೋಮುಖವಾಗಿ 
ಕಲಶದ ಒಳಗೆ ಕೂರ್ಚವನ್ನು ಹಾಕಬೇಕು) 


ಓಂ ತಪೋಷ್ಟವಿತ್ರ 0 ವಿತತಂ ದಿವಸದೇ ಶೋಚಂತೋ ಅಸ್ಯ ತಂತವೋ 
ವ್ಯಸ್ಥಿರನ್‌ | ಅವಂತ್ಯಸ್ಯ ಪವೀತಾರಮಾಶಪೋ ದಿವಸ್ಪ ಷ್ಠಮಧಿ ತಿಷ್ಠಂತಿ 
ತೆ ll 

ಸ ಹಿ ರತ್ನಾನಿ ಶ್ಯಾವಾಶ್ಚಭಷಿ | ಗಾಯತ್ರೀಛಂಧಃ । ಸವಿತಾ ದೇವತಾ । 
ರತ್ನನ್ಯಾಸೇ ವಿನಿಯೋಗಃ ॥ 

ಓಂ ಸ ಹಿ ರತ್ನಾನಿ ದಾಶುಷೇ ಸುವಾತಿ ಸವಿತಾ ಭಗಃ । ತಂ ಭಾಗಂ 
ಚಿತ್ರಮೀಮಹೇ | 

ಗಂಧದ್ವಾರಾಂ ಚಿಕ್ಲೀತಯಷಿಃ 1 ಅನುಷ್ಟುಪ್‌ಛಂದಃ । ಇಂದಿರಾ ದೇವತಾ । 
ಗಂಧವಿಲೋಡನೇ ವಿನಿಯೋಗಃ ॥ 

ಓಂ ಗಂಧದ್ವಾ ರಾಂ ದುರಾಧರ್ಷಾಂ ನಿತ ಪುಷ್ಟಾಂ ಕರೀಷಿಣೀಮ್‌ | ಈಶ್ವರೀಂ 
ಸರ್ವಭೂತಾನಾಂ ತಾಮಿಹೋಪ ಹ್ವಯೇ : ಶ್ರಿಯಮ್‌॥ 

ಅರ್ಚತ ಪ್ರಾರ್ಚತ ಪ್ರಿಯಮೇಧ ಆಂಗೀರಸ ಯಷಿಃ 1 ಅನುಷ್ಟುಪ್‌- 
ಛಂದಃ । ಇಂದ್ರೋ ದೇವತಾ । ಅಕ್ಷತನ್ಯಾಸೇ ವಿನಿಯೋಗಃ ॥ 


೬47- 


ಯಷಿಪಂಚಮೀ 


ಓಮ್‌ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ । ಅರ್ಚಂತು 
ಪುತ್ರಕಾ ಉತ ಪುರಂ ನ ದೃಷ್ಟರ್ಚತ ॥ 

ಆಯನೇ ತೇ ಸ್ತಂಬಮಿತ್ರಯಷಿಃ | ಅನುಷ್ಟುಪ್‌ಛಂದಃ । ಅಗ್ನಿರ್ದೇವತಾ । 
ಪುಷ್ಪನ್ಯಾಸೇ ವಿನಿಯೋಗಃ ॥ 

ಓಮ್‌ ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪಷ್ಟಿಣೀಃ । 
ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ । 

ಅಶ್ವತ್ಥೇವ ಅಥರ್ವಣೋ ಭಿಷಗ್‌ಯಷಿಃ । ಅನುಷ್ಟುಪ್‌ಛಂದಃ । ಓಷಧಯೋ 
ದೇವತಾಃ । ಪಲ್ಲವನ್ಯಾಸೇ ॥ (ಅಶ್ವತ್ಥ , ಅತ್ತಿ, ಮಾವು, ಗೋಳಿ, ಕಿರಗೋಳಿ ಈ 
ಐದು ಮರಗಳ ಕುಡಿಗಳು, ಇಲ್ಲದಿದ್ದರೆ ಮಾವು, ಹಲಸಿನ ಚಿಗುರುಗಳನ್ನು 
ಇಡಬೇಕು). 

ಓಮ್‌ ಅಶ್ವತ್ಥೇ ವೋ ನಿಷದನಂ ಪರ್ಣೇ ವೋ ವಸತಿಷ್ಯತಾ। ಗೋಭಾಜ 
ಇತ್ತಿಲಾಸಥ ಯತ್ನನವಥ ಪೂರುಷಮ್‌ ॥ 

ಪೂರ್ಣಾ ದರ್ವಿ ವಿಶ್ವೇದೇವಾ ಯಷಯಃ । ಅನುಷ್ಟುಪ್‌ಛಂದಃ । 
ಶತಕ್ರುತುರ್ದೇವತಾ । ತಂಡುಲಪೂರ್ಣಪಾತ್ರನ್ಯಾಸೇ ವಿನಿಯೋಗಃ ॥ 

ಓಂ ಪೂರ್ಣಾ ದರ್ವಿ ಪರಾ ಪತ ಸುಪೂರ್ಣಾ ಪುನರಾಪತ । ವಸ್ತೇವ 
ವಿ ಕ್ರೀಣಾವಹಾ ಇಷಮೂರ್ಜ ೪ ಶತಕ್ರತೋ ॥ 

ಯಾಃ ಫಲಿನೀರ್ಯಾ ಅಥರ್ವಣೋಭಿಷಗ್‌ಯಷಿಃ । ಅನುಷ್ಟುಪ್‌ ಛಂದಃ 
ಓಷಧಯೋ ದೇವತಾಃ । ಫಲನ್ಯಾಸೇ ವಿನಿಯೋಗಃ ॥ 


ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಣೀಃ 
ಬೃಹಸ್ಪತಿಪ್ರಸೂತಾಸ್ತಾನೋ ಮುಂಚಂತ್ವಂಹಸಃ ॥ 


(ಗಂಧದ್ವಾರೇತಿ ಗಂಧಂ, ಅರ್ಚತ ಪ್ರಾರ್ಚತೇತಿ ಅಕ್ಷತಾನ್‌, ಆಯನೇ ತೇ 
ಇತಿ ಪುಷ್ಪಾಣಿ ನಿಕ್ಚಿಪೇತ್‌ ॥) 


48- 


ಯಷಿಪಂಚಮೀ 


ಹಿರಣ್ಯರೂಪಃ ಗೃತ್ತಮದೋ ಭಾರ್ಗವಃ ಶೌನಕಯಷಿಃ | ತ್ರಿಷ್ಟುಪ್‌ ಛಂದಃ । 
ಅಪಾನ್ನಪಾದ್ದೇವತಾ । ಹಿರಣ್ಯನ್ಯಾಸೇ ವಿನಿಯೋಗಃ ॥ 


ಓಂ ಹಿರಣ್ಯ ರೂಪಃ ಸ ಹಿರಣ್ಯಸ '೦ದ್ಕಗಪಾಂ ನಪಾತ್‌ ಸೇದು 
ಹಿರಣ ವರ್ಣಃ I ಹಿರಣ್ಯ ಯಾತ್‌ ಪರಿ ಯೋನೇರ್ನಿಷದ್ಯಾ ಹಿರಣ್ಯದಾ 


ಪವಿತ್ರಂ ತೇ ಆಂಗಿರಸ ಯಷಿಃ | ಜಗತೀ ಛಂದಃ । ಪವಮಾನಸೋಮೋ 
ದೇವತಾ । ಶಿರಃ ಕೂರ್ಚನ್ಯಾಸೇ ವಿನಿಯೋಗಃ । 


ಓಂ ಪವಿತ್ರ 0 ತೇ ವಿತತಂ ಬ್ರಹ್ಮ ಣಸತೇ ಪ್ರಭುರ್ಗಾತ್ರಾ ಣಿ ಪರ್ಯೇಷಿ _ 
ವಿಶ್ವತಃ | ಅತಪ್ರತನೂರ್ನತದಾಮೋ ಅಶ್ನುತೇ ಶೃತಾಸ ಇದ್ದ ಹಂತಸ್ತತ್‌ ಸಮಾಶತ ॥ 


ತತ್ವಾಯಾಮೀತಿ ಶುನಶೇಪ ಯಷಿಃ । ತ್ರಿಷ್ಟುಪ್‌ ಛಂದಃ । ವರುಣೋ 
ದೇವತಾ । ಕಲಶಮಧ್ಯೇ ವರುಣಸ್ಕಾವಾಹನೇ ವಿನಿಯೋಗಃ | 

ಓಂ ತತ್ತ್ಯಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 
ಹವಿರ್ಬಿಃ | ಅಹೇಳಮಾನೋ ವರುಣೇಹ ಬೋಧ್ಯುರುಶಂಸ ಮಾ ನ ಆಯುಃ 
ಪ್ರ ಶೋಷೀಃ ॥ 4 111,311 

ಓಂ ಭೂಃ ವರುಣಮಾವಾಹಯಾಮಿ 1 ಓಂ ಭುವಃ 
ವರುಣಮಾವಾಹಯಾಮಿ । ಓಂ ಸ್ವಃ ವರುಣಮಾವಾಹಯಾಮಿ | ಓಂ 
ಭೂರ್ಭುವಸ್ವಃ ವರುಣಮಾವಾಹಯಾಮಿ 

ಕಲಶಸ್ಯ ಮುಖೇ ಎಷ್ಟು ಕಂಠೇ ರುದ್ರಃ ಸಮಾಶ್ರಿತಃ । 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ Hol 

ಕುಕ್ನೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗ್ಗೇದೋತಥ ಯಜುರ್ವೇದಃ ಸಾಮವೇದೋ ಹೃಥರ್ವಣ:ಃ 11೨11 


-49- 


ಯಷಿಪಂಚಮೀ 


ಅಂಗೈಶ್ನ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 
ಚ 


ಶಾಂತಿಃ ಪುಷ್ಟಿಸ್ಸ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 11೩1 
ಆಯಾಂತು ಮಮ (ಯಜಮಾನಸ್ಯ) ಶಾಂತ್ಯರ್ಥಂ ದುರಿತಕ್ಷಯಕಾರಕಾಃ । 
ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥ 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ಪತಿ । 

ನರ್ಮದೇ ಸಿಂಧು ಕಾವೇರಿ ಜಲೇಶಸ್ಮಿನ್‌ ಸನ್ನಿಧಿಂ ಕುರು 11೫1 


ವಿಷ್ಣಾ ನ ದಿಕಲಶದೇವತಾಭ್ಯೋ ನಮಃ । 
ಓಮ್‌ ಅನಿರುದ್ಧಾಯ ನಮಃ । ಪ್ರದ್ಯುಮ್ನಾಯ ನಮಃ । ಸಂಕರ್ಷಣಾಯ 
ನಮಃ । ವಾಸುದೇವಾಯ ನಮಃ । ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ 


ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ । ಸಹಸ್ರಾರ ಹುಂ ಫಟ್‌॥ 

(ಇತಿ ಸುದರ್ಶನಮಂತ್ರೇಣ ರಕ್ಷಾಂ ಕರೋಮಿ, ನಿರ್ವಿಷೀಕರಣಾರ್ಥಂ 
ತಾರ್ಕ್ವ್ಯಮುದ್ರಾಂ ಪ್ರದರ್ಶಯಾಮಿ, ಅಮೃತೀಕರಣಾರ್ಥಂ ಧೇನುಮುದ್ರಾಂ 
ಪ್ರದರ್ಶಯಾಮಿ, ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ, 
ದಿಗೃಂಧನಾರ್ಥಂ ಗದಾಮುದ್ರಾಂ ಪ್ರದರ್ಶಯಾಮಿ, ಸಂರಕ್ಷಣಾರ್ಥಂ ಚಕ್ರಮುದ್ರಾಂ 
ಪ್ರದರ್ಶಯಾಮಿ । ಮೂಲೇನ ದ್ವಾದಶವಾರಂ ಜಪೇತ್‌) 

ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿಮೂರ್ತಯಃ । 

ಆತ್ಮಾದ್ಯಾ ವಾಸುದೇವಾದ್ಯಾ ವಿಶ್ವಾದ್ಯಾ ಮತ್ತ (ಕಚ್ಚಪೌ |! 

ಕೋಲೋ ನೃಸಿಂಹ ಸವಟುರ್ಜಾಮದಗ್ವರಘೂದ್ಧಹೌ I 

ವಾಸಿಷ್ಠಯಾದವೌ ಕೃಷ್ಣಾವಾತ್ರೇಯೋ ಬುದ್ಧಕಲ್ಕಿನೌ ॥ 

ಶಿಂಶುಮಾರಶ್ಟೇತಿ ಶತಂ ಕಲಾಃ ಕಲಶನಾಮಕಾಃ ॥ 

ಅಜಾದಿಶಿಂಶುಮಾರಾಂತಮೂರ್ತಿಭ್ಯೋ ನಮಃ । ಓಂ ಓಂ ನಮೋ 
ನಾರಾಯಣಾಯ ॥ ಭಗವನ್ನಾಗಚ್ಛಾ5 ಗಚ್ಛ ಸಶ್ರೀಕಂ ಸಪರಿವಾರಮ್‌ 
ಅಜಾದಿಶತಕಲಾಸಹಿತಂ ಶ್ರೀಲಕ್ಷ್ಮೀನಾರಾಯಣಂ ಕಲಶಮಧ್ಯೇ 
ಸೂರ್ಯಮಂಡಲಾದಾವಾಹಯಾಮಿ ॥ 


-50- 


ಯಷಿಪಂಚಮೀ 


ಓಂ ನಮೋ ನಾರಾಯಣಾಯ ಸ್ವಾಗತಮ್‌ ಸ್ಥಿರೋ ಭವ ಸನ್ನಿರುದ್ಧೋ 
ಭವ ಸನ್ನಿಹಿತೋ ಭವ ಸಂಸ್ಥಾಪಿತೋ ಭವ ಸರ್ವಾಭ್ಯಸ್ತತ್ತ ದೇವತಾಭ್ಯೋ 
ನಮಃ । ಸರ್ವಾಭ್ಯೋ ಮಾತೃಕಾದೇವತಾಭ್ಯೋ ನಮಃ । ಸರ್ವಾಭ್ಯೋ 
ವರ್ಣದೇವತಾಭ್ಯೋ ನಮಃ ॥ 

(ತತ್ವನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಬೇಕು. ಸೃಷ್ಟಿ, ಸ್ಥಿತಿ, ಲಯ 
ನ್ಯಾಸಗಳನ್ನು ಮಾಡಬೇಕು.) | 

ಅರ್ಯಂ ಸಮರ್ಪಯಾಮಿ । ಪಾದ್ಯಂ....! ಆಚಮನಂ.... । 
ಮಧುಪರ್ಕಂ... | ಪುನರಾಚಮನಂ... । ಸ್ನಾನಂ... । ವಸ್ತ್ರಂ ...! ವಿಭೂಷಣಂ...! 
ಉಪವೀತಂ...! ಆಸನಂ... ಗಂಧಂ...! ಪುಷ್ಪಂ ಸಮರ್ಪಯಾಮಿ ॥ 
ಶಿಂಶುಮಾರಾದಿಭ್ಯೋ ನಮಃ । ಕ್ರುದ್ಧೋಲ್ಯಾದ್ಯಾವರಣದೇವತಾಭ್ಯೋ ನಮಃ । 
ಅಥ ಧೂಪಮಾಘ್ರಾಪಯಾಮಿ | ದೀಪಂ ದರ್ಶಯಾಮಿ । ನೈವೇದ್ಯಾರ್ಥೇ 
ಅಮೃತೋಪಹಾರಮಹಾನೈವೇದ್ಯಂ ಸಮರ್ಪಯಾಮಿ ॥ ಪುನರ್ಧೂಪದೀಪೌ 
ಸಮರ್ಪಯಾಮಿ । ನೀರಾಜನಂ ಸಮರ್ಪಯಾಮಿ । ಛತ್ರಚಾಮರಾದ್ಯುಪಚಾರನ್‌ 
ಸಮರ್ಪಯಾಮಿ ॥ (ದ್ವಾದಶವಾರಮ್‌ ಅಷ್ಟಾಕ್ಷರಂ ಜಪೇತ್‌) 

ಕಲಶಃ ಕೀರ್ತಿಮಾಯುಶ್ಚ ಪ್ರಜ್ಞಾಂ ಮೇಧಾಂ ಶ್ರಿಯಂ ಬಲಮ್‌ । 

ಯೋಗ್ಯತಾಂ ಪಾಪಹಾನಿಂ ಚ ಪುಣ್ಯವೃದ್ಧಿಂ ಚ ಸಾಧಯೇತ್‌ ॥ 

(ಇತಿ ಪ್ರಾರ್ಥ್ಯ "ಯಸ್ಯ ಸ್ಮೃತ್ಯಾ' ಇತ್ಯಾದ್ಯುಕ್ಷ್ವಾ, ಅನೇನ ಕಲಶ 
ಪೂಜಾಕರಣೇನ ಭಗವಾನ್‌ ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ 
ಪ್ರೀಯತಾಮ್‌ ॥) 

ಯಷಿಪೂಜಾ 

ಮೊದಲು ಪ್ರತಿಯೊಬ್ಬ ಯಷಿಗಳನ್ನೂ ಪ್ರತ್ಯೇಕವಾಗಿ ಆವಾಹನೆ 
ಪೊಜಾದಿಗಳನ್ನು ಮಾಡಿ, ನಂತರ ಎಲ್ಲರನ್ನೂ ಒಟ್ಟಿಗೇ ಪೂಜೆ ಮಾಡಬೇಕು. 
(ಪ್ರತಿಯೊಬ್ಬ ಯಷಿಗಳನ್ನು ಪ್ರತ್ಯೇಕಪ್ರತ್ಯೇಕವಾಗಿ ಪೂಜೆ ಮಾಡುವುದು ಎರಡನೆ 
ಯಾಮದ ಪೂಜೆಯಲ್ಲಿ ಎಂದು ವ್ರತರತ್ನಾಕರದಲ್ಲಿದೆ). 


-51- 


ಯಷಿಪಂಚಮೀ 


ಸಪ್ತ ಯಷಿಧ್ಯಾನಮ್‌ 
ಕಶ್ಯಪೋತ್ರಿರ್ಭರದ್ದಾಜೋ ವಿಶ್ವಾಮಿತ್ರೋ ಚ ಗೌತಮಃ । 
ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೇ ಪರಮ ಖುಷಯಃ ॥ 
(ಗೌತಮೋ ಜಮದಲ್ನಿಶ್ಚ ವಸಿಷ್ಠ್ಶೈ ವ ಕಶ್ಯಪಃ । 
ಅತ್ರಿಸ್ತಥಾ ಭರದ್ವಾಜಃ ವಿಶ್ವಾಮಿತ್ರಸ್ತಥೈವ ಚ । 
ಏತೇ ಸಪ್ತರ್ಷಯಃ ಪ್ರೋಕ್ತಾ ಸಾದ್ವೀ ಸಾ ಚಾಪ್ಯರುಂಧತೀ ॥) 
೧. ಕಶ್ಯಪಃ ಸರ್ವಲೋಕಾಢ್ಯ: ಸರ್ವಶಾಸ್ತ್ರಾಃ ರ್ಥಕೋವಿದಃ । 
ಆತ್ಮಯೋಗಬಲೇನೈವ ಸೃಷ್ಟಿಸ್ಥಿತ್ಯಂತಕಾರಕ: ॥ 
ಕಶ್ಯಪಾಯ ನಮಃ - ಧ್ಯಾನಂ ಸಮರ್ಪಯಾಮಿ 
೨. ಅಗ್ನಿಹೋತ್ರರತಂ ಶಾಂತಂ ಸದಾ ವ್ರತಪರಾಯಣಮ್‌ । 
ಸತ್ಯರ್ಮನಿರತಂ ದಾಂತಮ್‌ ಅರ್ಚಯೇದ್‌ ಅತ್ರಿಮವ್ಯಯಮ್‌ ॥ 
ಅತ್ರಯೇ ನಮಃ - ಧ್ಯಾನಂ ಸಮರ್ಪಯಾಮಿ 


೩. ಜಟಿಲಂ ತಪಸಾ ಸಿದ್ಧಂ ಯಜ್ಞಸೂತ್ರಾಕ್ಟಧಾರಿಣಮ್‌ । 
ಕಮಂಡಲುಧರಂ ನಿತ್ಯಂ ಭರದ್ವಾಜಂ ನತೋಶಸ್ಟ್ರೃಹಮ್‌ ॥ 
ಭರದ್ವಾಜಾಯ ನಮಃ - ಧ್ಯಾನಂ ಸಮರ್ಪಯಾಮಿ 


೪. ಕೃಷ್ಣಾಜಿನಧರಂ ದೇವಂ ಸದಂಡಪರಿಧಾನಕಮ್‌ । 
ದರ್ಭಪಾಣಿಂ ಜಟಾಜೂಟಂ ವಿಶ್ವಾಮಿತ್ರಂ ಸನಾತನಮ್‌ ॥ 
ವಿಶ್ವಾಮಿತ್ರಾಯ ನಮಃ - ಧ್ಯಾನಂ ಸಮರ್ಪಯಾಮಿ 
೫. ಯೋಗಾಢ್ಯ: ಸರ್ವಭೂತಾನಾಮನ್ನದಾನರತಃ ಸದಾ ॥ 
ಅಹಲ್ಯಾಯಾಃ ಪತಿಃ ಶ್ರೀಮಾನ್‌ ಗೌತಮಃ ಸರ್ವಪಾವನಃ ॥ 
ಗೌತಮಾಯ ನಮಃ - ಧ್ಯಾನಂ ಸಮರ್ಪಯಾಮಿ 
೬. ಅಕ್ಕಸೂತ್ರಧರಂ ದೇವಮ್‌ ಖುಷೀಣಾಮಧಿಪಂ ಪ್ರಭುಮ್‌ । 


ದರ್ಭಪಾಣಿಂ ಜಟಾಜೂಟಂ ಮಹಾತೇಜಸ್ವಿನಂ ಭಜೇ ॥ 
ಜಮದಗ್ನಯೇ ನಮಃ । ಧ್ಯಾನಂ ಸಮರ್ಪಯಾಮಿ । 


-52- 


ಯಷಿಪಂಚಮೀ 


೭. ಶಿವಧ್ಯಾನರತಂ ಶಾಂತಂ ತ್ರಿದಶೈರಭಿಪೂಜಿತಮ್‌ । 
ಬ್ರಹ್ಮಸೂನುಂ ಮಹಾತ್ಮಾನಂ ವಸಿಷ್ಠಂ ಪೂಜಯೇ ಸದಾ ॥ 
ವಸಿಷ್ಠಾಯ ನಮಃ - ಧ್ಯಾನಂ ಸಮರ್ಪಯಾಮಿ । 


೧. ಕಶ್ಯಪ ಪೂಜಾ 


ಕ್ರಮವಾಗಿ ಒಂದೊಂದೇ ಕಲಶಗಳಲ್ಲಿ ಕಶ್ಯಪಾದಿ ಯಷಿಗಳನ್ನು ಆವಾಹನೆ 
ಮಾಡಿ ಪೂಜೆ ಮಾಡಬೇಕು. 

ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ I 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ ॥ 

ಯಷೇ ಮಂತ್ರಕೃತಾಮ್‌ ಇತ್ಯಸ್ಯ ಕಶ್ಯಪ ಯಷಿಃ । ಕಶ್ಯಪೋ ದೇವತಾ । 
ಪಂಕ್ತಿಶ್ಚ ಶಂದಃ। ಕಶ್ಯ ಪಾವಾಹನೇ ವಿನಿಯೋಗಃ ॥ 


ಓಂ ಯಷೇ ಮಂತ್ರಕೃತಾಂ ಸ್ತೋಮೈಃ ಕಶ್ಯಪೋದ್ವರ್ಧಯನ್‌ ಗಿರಃ । 
ಸೋಮಂ ನಮಸ್ಯ ರಾಜಾನಂ ಯೋ ಜಜ್ಞೇ ವೀರುಧಾಂಪ ಪತಿರಿಂದ್ರಾ- ಯೇಂದೋ 
ರಿಸ್ರವ ॥ 


ಓಂ ಭೂಃ ಅದಿತಿಸಹಿತಕಶ್ಯಪಂ ಆವಾಹಯಾಮಿ | ಓಂ ಭುವಃ ಅದಿತಿ- 
ಸಹಿತಕಶ್ಯಪಂ ಆವಾಹಯಾಮಿ । ಓಂ ಸ್ವಃ ಅದಿತಿಸಹಿತಕಶ್ಯಪಂ ಆವಾಹಯಾಮಿ । 
ಓಂ ಭೂರ್ಭುವಃ ಸ ಸ್ವಃ ಅದಿತಿಸಹಿತಕಶೃಪ ಪಂ ಆವಾಹಯಾಮಿ; ಸ್ಥಾಪ ಪಯಾಮಿ 
ಪೂಜಯಾಮಿ । 

ಕಶ್ಯಪಃ ಸರ್ವಲೋಕಾನಾಂ ಸರ್ವಭೂತೇಷು ಸಂಸ್ಥಿತಃ | 

ನಾರಾಯಣಪ್ರಿಯೋಶಸಿ ತ್ವಂ ಖಷಿರೂಪೇಣ ಸಂಸ್ಥಿತಃ ॥ 

ಕಶ್ಯಪಃ ಸರ್ವಲೋಕಾರ್ಚ್ಯಃ ಸರ್ವಲೋಕೇಷು ಸಂಸ್ಥಿತಃ I 

ನಾರೀಣಾಂ ಪಾಪನಾಶಾಯ ಖುಷಿರೂಪೇಣ ತಿಷ್ಠತಿ ॥ - (ಧ್ಯಾನಮ್‌) 

ಓಂ ಕಶ್ಯಪಾಯ ಆಸನಂ ಸಮರ್ಪಯಾಮಿ । 


53- 


ಓಂ ಸೂರ್ಯಜನಕಾಯ ನಮಃ ಅರ್ಯಂ ಸಮರ್ಪಯಾಮಿ । 
ಓಂ ಮರೀಚಿಪುತ್ರಾಯ ಪಾದ್ಯಂ ಸಮರ್ಪಯಾಮಿ । 

ಓಂ ಇಂದ್ರತಾತಾಯ ನಮಃ ಆಚಮನೀಯಂ ಸಮರ್ಪಯಾಮಿ । 
ಓಂ ವಾಮನಗುರವೇ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಓಂ ಅದಿತಿಭರ್ತೇ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಬ್ರಹ್ಮನೇತ್ರೇ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ದೇವಪ್ರಿಯಾಯ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ । 
ಓಂ ಸುವರ್ಚಸೇ ನಮಃ ಯಜ್ಡೊ ಸ್ಲೀಪವೀತಂ ಸಮರ್ಪಯಾಮಿ । 
ಓಂ ವಿಶಾಲಾಕ್ಷಾಯ ನಮಃ ಆಭರಣಾನಿ ಸಮರ್ಪಯಾಮಿ | 

ಓಂ ಸರ್ವವಿದೇ ನಮಃ ಗಂಧಂ ಸಮರ್ಪಯಾಮಿ । 

ಓಂ ಮಹತೇ ನಮಃ ಅಕ್ಡತಾನ್‌ ಸಮರ್ಪಯಾಮಿ । 


ಓಂ ಕಶ್ಯಪಾಯ ನಮಃ ೨. ಮರೀಚಿಪುತ್ರಾಯ ನಮಃ 


ಓಂ ಕವಿಜನಕಾಯ ನಮಃ ಇಂದ್ರತಾತಾಯ ನಮಃ 


ವಾಮನಗುರವೇ ನಮಃ ಅದಿತಿಭರ್ತೇ ನಮಃ 
ದೇವಪ್ರಿಯಾಯ ನಮಃ ಸುವರ್ಚಸೇ ನಮಃ ವಿಶಾಲಾಕ್ಷಾಯ ನಮಃ 
ಸರ್ವವಿದೇ ನಮಃ ಮಹತೇ ನಮಃ ವಿಮಲಾಯ ನಮಃ 


ಓಂ ವಿಮಲಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ 

ಓಂ ಧೀಮತೇ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ಸುಮನೋರಥಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 
ಓಂ ಜಟಿಲೇ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 

ಓಂ ದೀಪ್ಪತೇಜಸೇ ನಮಃ ನೀರಾಜನಂ ಸಮರ್ಪಯಾಮಿ । 
ಓಂ ದಂಡಿನೇ ನಮಃ ಮಂತ್ರಪುಷಾಣಿ ಸಮರ್ಪಯಾಮಿ । 


-54- 


ಯಷಿಪಂಚಮೀ 


೨. ಅತ್ರಿಪೂಜಾ 
ಮರೀಚಿತನಯಂ ದೇವಂ ಸಾಕ್ಟಸೂತ್ರಕಮಂಡಲುಮ್‌ । 
ಅನಸೂಯಾಪತಿಂ ಶಾಂತಮತ್ರಿಂ ನಿಷ್ಕಲ್ಪಷಂ ಮುನಿಮ್‌ ॥ 
ಅತ್ರಯೇ ತು ನಮಸ್ತುಭ್ಯಂ ಸರ್ವಭೂತಹಿತೈಪಿಣೇ । 
ತಪೋರೂಪಾಯ ಸತ್ಯಾಯ ಬ್ರಹ್ಮಣೇ ಅಮಿತತೇಜಸೇ ॥ 
ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ । 
ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 
ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 
ಸ್ವರ್ಭಾನೋ ಇತ್ಯಸ್ಯ ಮಂತ್ರಸ್ಯ ಮರೀಚಿಪುತ್ರೋತತ್ರಿ ಯಷಿಃ 1 
ಅತ್ರಿರ್ದೇವತಾ । ತ್ರಿಷ್ಟುಪ್‌ ಛಂದಃ । ಅತ್ರ್ಯಾವಾಹನೇ ವಿನಿಯೋಗಃ । 
ಓಂ ಸ್ವರ್ಭಾನೋ ರಥಯದಿಂದ್ರ ಮಾಯಾ ಅವೋದಿವೋ ವರ್ತಮಾನಾ 
ಅವಾಹನ್‌ । ಗೂಳಂ ಸೂರ್ಯಂ ತಮಸಾತಪ ಪವ್ರತೇನ ತುರೀಯೇಣ 
ಬ್ರಹ್ಮಣಾವಿಂದದತ್ರಿ | 
ಓಂ ಭೂಃ ಅನಸೂಯಾಸಮೇತಮತ್ರಿಮಾವಾಹಯಾಮಿ | ಓಂ ಭುವಃ ಅನ- 
ಸೂಯಾಸಮೇತಮತ್ರಿಮಾವಾಹಯಾಮಿ । ಓಂ ಸ್ವಃ ಅನಸೂಯಾಸಮೇತಮತ್ರಿ- 
ಮಾವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಅನಸೂಯಾಸಮೇತಮತ್ರಿಮಾ- 
ವಾಹಯಾಮಿ ; ಸ್ಥಾಪಯಾಮಿ ಪೂಜಯಾಮಿ । 
ಓಂ ಅತ್ರಯೇ ನಮಃ ಆಸನಂ ಸಮರ್ಪಯಾಮಿ 
ಓಂ ಯೋಗೀಂದ್ರಾಯ ನಮಃ ಅರ್ಫ್ಥ್ಯಂ ಸಮರ್ಪಯಾಮಿ । 
ಓಂ ಧೀಮತೇ ನಮಃ ಪಾದ್ಯಂ ಸಮರ್ಪಯಾಮಿ । 
ಓಂ ದತ್ತಾತ್ರೇಯಪ್ರಿಯಾಯ ನಮಃ ಆಚಮನೀಯಂ ಸಮರ್ಪಯಾಮಿ | 
ಓಂ ಚಂದ್ರತಾತಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ | 
ಓಂ ಅನಸೂಯಾಪತಯೇ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 


55- 


ಯಷಿಪಂಚಮೀ 


ಓಂ ನಿತ್ಯಶುದ್ಧಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ವಲ್ಕಲಧಾರಿಣೇ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ । 

ಓಂ ಬ್ರಹ್ಮಿಷ್ನಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ । 
ಓಂ ದೀಪ್ತಾಯ ನಮಃ ಆಭರಣಾನಿ ಸಮರ್ಪಯಾಮಿ । 

ಓಂ ದಂಡಧಾರಿಣೇ ನಮಃ ಗಂಧಮ್‌ ಸಮರ್ಪಯಾಮಿ । 

ಓಂ ತ್ರಿಮೂರ್ತಿಜನಕಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ | 
ಓಂ ಊರ್ಧ್ವರೇತಸೇ ನಮಃ ಪುಷ್ಪಾಣಿ ಸಮರ್ಪಯಾಮಿ । 


ಓಂ ಅತ್ರಯೇ ನಮಃ ೨. ಧೀಮತೇ ನಮಃ 
ಯೋಗೀಂದ್ರಾಯ ನಮಃ ೪. ದತ್ತಾತ್ರೇಯಪ್ರಿಯಾಯ ನಮಃ 
ಚಂದ್ರತಾತಾಯ ನಮಃ ದ್ಯುತಿಮತೇ ನಮಃ 
ತ್ರಿಮೂರ್ತಿ ಜನಕಾಯ ನಮಃ ಮರೀಚಿಪುತ್ರಾಯ ನಮಃ 


ಓಂ ಸುಗಂಧದೇಹಾಯ ನಮಃ ಧೂಪಮ್‌ ಸಮರ್ಪಯಾಮಿ 
ಓಂ ದ್ಯುತಿಮತೇ ನಮಃ ದೀಪಮ್‌ 

ಓಂ ನಿತ್ಯತೃಪ್ತಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ವಿರಾಗಿಣೇ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 
ಓಂ ಅರ್ಚಿಷತ್ರೇ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಭ್ರಾಜಿಷ್ಠವೇ ನಮಃ ಮಂತ್ರಪುಷ್ಠಾಣಿ ಸಮರ್ಪಯಾಮಿ | 
ಓಂ ಸಂಯಮಿನೇ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ದಮಿನೇ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ಕಲ್ಮಷಘ್ನಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 
ಓಂ ಅತ್ರಯೇ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


-56- 


ಯಷಿಪಂಚಮೀ 


೩. ಭರದ್ವಾಜಪೂಜಾ 

ಭರದ್ವಾಜ ನಮಸ್ತುಭ್ಯಂ ವೇದವೇದಾಂಗಪಾರಗ । 

(ಮಹಾಜಟಿಲ ಧರ್ಮಾತ್ಸನ್‌ ಪಾಪಂ ಹರತು ಮೇ ಸದಾ) । 

ತಪೋನಿಧಿಮುನಿಶ್ರೇಷ್ಠ ಮಮ ಪಾಪಂ ವಿನಾಶಯ ॥ 

ಭರದ್ವಾಜಂ ಮಹಾಶಾಂತಂ ಸುಶೀಲಾಪತಿಮೂರ್ಜಿತಮ್‌ । 

ಅಕ್ಬಸ್ರಗ್‌ಗಂಧಹಸ್ತಂ ಚ ಮುನಿಮಾಂಗಿರಸಂ ಭಜೇ ॥ 

ಜಟಿಲಂ ಭಸ್ಮದಿಗ್ನಾಂಗಂ ಸಾಕೃಸೂತ್ರಕಮಂಡಲುಮ್‌ । 

ವಲ್ಪಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಅವಿಂದನ್‌ ಇತ್ಯಸ್ಯ ಮಂತ್ರಸ್ಯ ಸೌಜೀಕೋ ಭಾರದ್ವಾಜ ಖಷಿ ತ್ರಿಷ್ಟುಪ್‌ 
ಛಂದಃ ಭರದ್ವಾಜೋ ದೇವತಾ ಭರದ್ವಾಜಾವಾಹನೇ ವಿನಿಯೋಗಃ । 

ಓಂ ಅವಿಂದಂತೇ ಅತಿಹಿತಂ ಯದಾಸೀದ್ಯಜ್ಞಸ್ವ ಧಾಮ ಪರಮಂ ಗುಹಾ 
ಯತ್‌ । ಧಾತುರ್ಧ್ಯುತಾನಾತ್‌ ಸವಿತುಶ್ಚ ವಿಷ್ಣೋರ್ಭರದ್ವಾಜೋ ಬೃಹದಾ ಚಕ್ರೇ 
ಅಗ್ನೇಃ Il 

ಓಂ ಭೂಃ ಸುಶೀಲಾಸಹಿತಂ ಭರದ್ವಾಜಮಾವಾಹಯಾಮಿ | ಓಂ ಭುವಃ 
ಸುತೀಲಾಸಹಿತಂ ಭರದ್ವಾಜಮಾವಾಹಯಾಮಿ | ಓಂ ಸ್ವಃ ಸುತೀಲಾಸಹಿತಂ 
ಭರದ್ವಾಜಮಾವಾಹಯಾಮಿ | ಓಂ ಭೂರ್ಭುವಃ ಸ್ವಃ ಸುಶೀಲಾಸಹಿತಂ 
ಭರದ್ವಾಜಮಾವಾಹಯಾಮಿ; ಸ್ಥಾಪಯಾಮಿ ಪೂಜಯಾಮಿ | 

ಓಂ ಸುಶೀಲಾಸಹಿತಭರದ್ವಾಜಾಯ ನಮಃ ಆಸನಂ ಸಮರ್ಪಯಾಮಿ 

ಓಂ ವಿದುಷೇ ನಮಃ ಅರ್ಫ್ಯಂ ಸಮರ್ಪಯಾಮಿ । 

ಓಂ ಭ್ರಾಜಿಷ್ಠವೇ ನಮಃ ಪಾದ್ಯಂ ಸಮರ್ಪಯಾಮಿ । 

ಓಂ ಅಕಲ್ಲಹಾಯ ನಮಃ ಆಚಮನೀಯಂ ಸಮರ್ಪಯಾಮಿ । 

ಓಂ ವಲ್ಕಲಧಾರಿಣೇ ನಮಃ ಮಧುಪರ್ಕಂ ಸಮರ್ಪಯಾಮಿ । 


57- 


ಯಷಿಪಂಚಮೀ 


೧. 
೩. 
೫. 


ಓಂ ಪವಿತ್ರದೇಹಾಯ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಪರಿಶುದ್ಧಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ಜ್ಞಾನಿನೇ ನಮಃ ವಸ್ತದ್ಧಯಂ ಸಮರ್ಪಯಾಮಿ । 
ಓಂ ಮುನಯೇ ನಮಃ ಯಜೊ ಸ್ಲೀಪವೀತಂ ಸಮರ್ಪಯಾಮಿ । 
ಓಂ ಬ್ರಹ್ಮಚಾರಿಣೇ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ತ್ರಿಕಾಲಜ್ಞಾನಿನೇ ನಮಃ ಗಂಧಮ್‌ ಸಮರ್ಪಯಾಮಿ । 
ಓಂ ಮುನಯೇ ನಮಃ ಅಕ್ಕತಾನ್‌ ಸಮರ್ಪಯಾಮಿ । 
ಓಂ ಪವಿತ್ರಾಯ ನಮಃ ಪುಷ್ಪಾಣಿ ಪೂಜಯಾಮಿ । 
ಭರದ್ವಾಜಾಯ ನಮಃ ೨. ಭ್ರಾಜಿಷ್ಠವೇ ನಮಃ 


ವಿದುಷೇ ನಮಃ ೪.  ಅಕಲ್ಲಷಹಾಯ ನಮಃ 
ವಲ್ಕಲಧಾರಿಣೇ ನಮಃ ಪವಿತ್ರದೇಹಾಯ ನಮಃ 
ಪರಿಶುದ್ಧಾಯ ನಮಃ ಜ್ಞಾನಿನೇ ನಮಃ 
ಮುನಯೇ ನಮಃ ಬ್ರಹ್ಮಚಾರಿಣೇ ನಮಃ 
ತ್ರಿಕಾಲಜ್ಞಾಯ ನಮಃ ಸುಪ್ರಸಿದ್ಧಾಯ ನಮಃ 


ಇತಿ ಪುಷ್ಪಾಣಿ ಸಮರ್ಪಯಾಮಿ. 

ಓಂ ಸುನಾಸಿಕಾಯ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ಜ್ಞಾನಿನೇ ನಮಃ ದೀಪಮ್‌ 

ಓಂ ಅವಾಪ್ರಸಕಲಕಾಮಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ಸುಮನಸ್ವಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ 1 

ಓಂ ತೇಜಸೇ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಭ್ರಾಜಿಷ್ಠವೇ ನಮಃ ಮಂತ್ರಪುಷ್ಪಾಣಿ ಸಮರ್ಪಯಾಮಿ । 

ಓಂ ಜಿತಕ್ರೋಧಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಆನಂದಿನೇ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ಮುಮುಕ್ಸವೇ ನಮಃ ಪುನರರ್ಫ್ಯಂ ಸಮರ್ಪಯಾಮಿ | 

ಓಂ ಭರದ್ವಾಜಾಯ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 
-58- 


ಯಷಿಪಂಚಮೀ 


೪. ವಿಶ್ವಾಮಿತ್ರಪೂಜಾ 

ಹಿರಣ್ಯಗರ್ಭಸಂಭೂತಂ ಜಟಾಮಕುಟಧಾರಿಣಮ್‌ । 

ಕುಮುದ್ಧತೀಪತಿಂ ಶಾಂತಂ ವಿಶ್ವಾಮಿತ್ರಮಹಂ ಭಜೇ ॥ 

(ವಿಶ್ವಾಮಿತ್ರ ನಮಸ್ತುಭ್ಯಂ ಜ್ವಲನ್ಮುಖ ಮಹಾವ್ರತ । 

ಪ್ರತ್ಯಕ್ಷೀಕೃತಗಾಯತ್ರೀ ವಿಶ್ವಾಮಿತ್ರ ಸತಾಂ ವರ ॥) 

ಜಟಿಲಂ ಭಸ್ಮದಿಗ್ನಾಂಗಂ ಸಾಕ್ಟಸೂತ್ರಕಮಂಡಲುಮ್‌ I 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಇಮೇ ಭೋಜಾ ಇತ್ಯಸ್ಯ ಪ್ರಗಾಧೋ ವಿಶ್ವಾಮಿತ್ರ ಯಷಿಃ | ಗಾಧಿಪುತ್ರೋ 
ವಿಶ್ವಾಮಿತ್ರೋ ದೇವತಾ । ತ್ರಿಷ್ಟುಪ್‌ ಛಂದಃ । ವಿಶ್ವಾಮಿತ್ರಾವಾಹನೇ 

ವಿನಿಯೋಗಃ । 


ಇಮೇ ಭೋಜಾ ಅಂಗಿರಸೋ ವಿರೂಪಾ ದಿವಸ್ತುತ್ರಾಸೋ ಅಸುರಸ್ಯ 
ವೀರಾಃ । ವಿಶ್ವಾ ಮಿತ್ರಾಯ ದದತೋ ಮಘಾನಿ ಸಹಸ್ರಸಾವೇ ಪ್ರತಿರಂತ 
ಆಯುಃ ॥ 

ಓಂ ಭೂಃ ಕುಮುದ್ವತೀಸಹಿತಂ ವಿಶ್ವಾಮಿತ್ರಮಾವಾಹಯಾಮಿ । ಓಂ ಭುವಃ 
ಕುಮುದ್ವತೀಸಹಿತಂ ವಿಶ್ವಾಮಿತ್ರಮಾವಾಹಯಾಮಿ । ಓಂ ಸ್ವಃ ಕುಮುದ್ವತೀಸಹಿತಂ 
ವಿಶ್ವಾಮಿತ್ರಮಾವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಕುಮುದ್ಧತೀಸಹಿತಂ 
ವಿಶ್ವಾಮಿತ್ರಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ । 


ಓಂ ಕುಮುದ್ವತೀಸಹಿತ ವಿಶ್ವಾಮಿತ್ರಾಯ ನಮಃ ಆಸನಂ ಸಮರ್ಪಯಾಮಿ 


ಓಂ ಶುದ್ಧಬುದ್ಧಯೇ ನಮಃ ಅರ್ಫ್ಯಂ ಸಮರ್ಪಯಾಮಿ । 
ಓಂ ದಗ್ಗಕಲ್ಲಹಾಯ ನಮಃ ಪಾದ್ಯಂ ಸಮರ್ಪಯಾಮಿ । 
ಓಂ ಉಗ್ರತಪಸೇ ನಮಃ ಆಚಮನೀಯಂ ಸಮರ್ಪಯಾಮಿ | 


-59- 


ಯಷಿಪಂಚಮೀ 


ಓಂ ಅವ್ಯಗ್ರಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಓಂ ದಂಡಪಾಣಯೇ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಕಮಂಡಲುಧರಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ಅಜಿನಾಂಬರಾಯ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ । 
ಓಂ ತೇಜಸ್ವಿನೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ । 
ಓಂ ರಮ್ಯಾಯ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ಕುಶಿಕಪೌತ್ರಾಯ ನಮಃ ಗಂಧಮ್‌ ಸಮರ್ಪಯಾಮಿ । 
ಓಂ ವರದಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ । 
ಓಂ ಗಾಧಿತನೂಭವಾಯ ನಮಃ ಪುಷ್ಪಾಣಿ ಪೂಜಯಾಮಿ । 
೧. ಗಾಯತ್ರೀಪ್ರಿಯಾಯ ನಮಃ ೨. ವೇದಶಾಸ್ತ್ರಾರ್ಥತತ್ವಜ್ಞಾನಾಯ ನಮಃ 


೩. ಅಮಾಯಿನೇ ನಮಃ ೪. ಬ್ರಹ್ಮರ್ಹಯೇ ನಮಃ 

೫. ಮುಮುಕ್ತವೇ ನಮಃ ವೀರಾಯ ನಮಃ 
ದಗ್ಗಕಲ್ಮಷಾಯ ನಮಃ ಅನಘಚೇತಸೇ ನಮಃ 
ಬುದ್ಧಿಪ್ರದಾಯ ನಮಃ ಉಗ್ರತಪಸೇ ನಮಃ 
ಅವ್ಯಗ್ರಾಯ ನಮಃ ದಂಡಪಾಣಯೇ ನಮಃ 
ಕಮಂಡಲುಧರಾಯ ನಮಃ ಅಜಿನಾಂಬರಾಯ ನಮಃ 
ತೇಜಸ್ವಿನೇ ನಮಃ ರಮ್ಯಾಯ ನಮಃ 
ಕುಶಿಕಪೌತ್ರಾಯ ನಮಃ ವರದಾಯ ನಮಃ 


ಗಾಧಿತನೂಭವಾಯ ನಮಃ ಇತಿ ಪುಷ್ಪಾಣಿ ಸಮರ್ಪಯಾಮಿ. . 

ಓಂ ಕಮಂಡಲುಧರಾಯ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ತೇಜಸೇ ನಮಃ ದೀಪಮ್‌ 

ಓಂ ರಮ್ಯಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ಕೌಶಿಕಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 

ಓಂ ವರದಾಯ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಗಾಧಿತನಯಾಯ ನಮಃ ಮಂತ್ರಪುಷ್ಪಾಣಿ ಸಮರ್ಪಯಾಮಿ । 
-60- 


ಯಷಿಪಂಚಮೀ 


ಓಂ ರುದ್ರಪ್ರಿಯಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಗಾಯತ್ರೀಜಪಾನಂದಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ | 
ಓಂ ವೇದಶಾಸ್ತ್ರಾ ರ್ಥತತ್ವಜ್ಞಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 
ಓಂ ವಿಶ್ವಾಮಿತ್ರಾಯ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


೫. ಗೌತಮಪೂಜಾ 


ರಹೂಗಣಾತ್ಮಜಂ ಶಾಂತಂ ತ್ರಿಪುಂಡ್ರಾಂಕಿತಮಸ್ತಕಮ್‌ । 

ಅಕ್ಸಪ್ರಕ್ಕುಂಡಲೇ ದಂಡಾನ್‌ ದಧಾನಂ ಗೌತಮಂ ಭಜೇ ॥ 

ಗೌತಮಃ ಸರ್ವದೇವಾನಾಂ ಖುಷೀನಾಂ ಚ ಸದಾ ಪ್ರಿಯಃ । 

ಶ್ರೌತಾನಾಂ ಕರ್ಮಣಾಂ ಚೈವ ಸಂಪ್ರದಾಯಪ್ರವರ್ತಕಃ ॥ 

ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ । 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಅಭಿತ್ವಾ ಗೌತಮ ಇತ್ಯಸ್ಯ ಗೌತಮ ಯಷಿಃ । ಗಾಯತ್ರೀಛಂದಃ | ಗೌತಮೋ 
ದೇವತಾ | ಗೌತಮಾವಾಹನೇ ವಿನಿಯೋಗಃ | 

ಅಭಿ ತ್ವಾ ಗೋತಮಾ ಗಿರಾ ಜಾತವೇದೋ ವಿಚರ್ಷಣೇ । ದ್ಯುಮ್ನೆ ರಭಿ 
ಪ್ರಣೋನುಮ ॥ 

ಓಂ ಭೂಃ ಅಹಲ್ಯಾಪತಿಂ ಗೌತಮಮಾವಾಹಯಾಮಿ । ಓಂ ಭುವಃ 
ಅಹಲ್ಯಾಪತಿಂ ಗೌತಮಮಾವಾಹಯಾಮಿ | ಓಂ ಸ್ವಃ ಅಹಲ್ಯಾಪತಿಂ 
ಗೌತಮಮಾವಾಹಯಾಮಿ | ಓಂ ಭೂರ್ಭುವಃ ಸ್ವಃ ಅಹಲ್ಯಾಪತಿಂ 
ಗೌತಮಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ । 


ಓಂ ಅಹಲ್ಯಾಪತಿಗೌತಮಾಯ ನಮಃ ಆಸನಂ ಸಮರ್ಪಯಾಮಿ 
ಓಂ ತುಲಸೀಮಾಲಿನೇ ನಮಃ ಅರ್ಫ್ಯಂ ಸಮರ್ಪಯಾಮಿ । 


-61- 


ಯಷಿಪಂಚಮೀ 


ಓಂ ಗೋಪೀಚಂದನಲಿಪ್ತಾಯ ನಮಃ ಪಾದ್ಯಂ ಸಮರ್ಪಯಾಮಿ । 
ಓಂ ವಿಷ್ಣುಪ್ರಿಯಾಯ ನಮಃ ಆಚಮನೀಯಂ ಸಮರ್ಪಯಾಮಿ । 
ಓಂ ದೇವಪೂಜಾನಿರತಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಓಂ ಅಹಲ್ಯಾಪತಯೇ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಧ್ವಸ್ತಪಾಪಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ಕಮಂಡಲುಧರಾಯ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ । 
ಓಂ ಸುವರ್ಚಸೇ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ । 
ಓಂ ನಿಷ್ಠಲ್ಲಹಾಯ ನಮಃ ಆಭರಣಾನಿ ಸಮರ್ಪಯಾಮಿ । 

ಓಂ ನಿರುಪದ್ರವಾಯ ನಮಃ ಗಂಧಮ್‌ ಸಮರ್ಪಯಾಮಿ । 

ಓಂ ನಿರಹಂಕಾರಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ | 

ಓಂ ನಿರ್ಮೋಹಾಯ ನಮಃ ಪುಷ್ಪಾಣಿ ಪೂಜಯಾಮಿ । 


.  ಗೌತಮಾಯ ನಮಃ ೨. ಗೋಪೀಚಂದನಲಿಪ್ತಾಯ ನಮಃ 
೩. ಅಕ್ಬಮಾಲಿನೇ ನಮಃ ೪. ವಿಷ್ಟರ್ಚಕಾಯ ನಮಃ 
೫. ಅಹಲ್ಯಾಪತಯೇ ನಮಃ ಧ್ವಸ್ತಪಾಪಾಯ ನಮಃ 
ಕಮಂಡಲುಧರಾಯ ನಮಃ ಸುವರ್ಚಸೇ ನಮಃ 
ನಿಷ್ಠಲ್ಲಹಾಯ ನಮಃ ನಿರುಪದ್ರವಾಯ ನಮಃ 
ನಿರಹಂಕಾರಾಯ ನಮಃ ವಲ್ಕಲಾಂಬರಾಯ ನಮಃ 
ನಿತ್ಯತೃಪ್ತಾಯ ನಮಃ ನಿರ್ಮೋಹಾಯ ನಮಃ 


ಇತಿ ಪುಷ್ಪಾಣಿ ಸಮರ್ಪಯಾಮಿ. 
ಓಂ ವಿಮಲಾಯ ನಮಃ ಧೂಪಮ್‌ ಸಮರ್ಪಯಾಮಿ 
ಓಂ ದ್ಯುತಿಮತೇ ನಮಃ ದೀಪಮ್‌ 
ಓಂ ನಿತ್ಯತ್ಛಪ್ತಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 
ಓಂ ಅಕ್ಷೇಶಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 


ಓಂ ವರದಾಯ ನಮಃ ನೀರಾಜನಂ ಸಮರ್ಪಯಾಮಿ ಟ 
-62- 


ಯಷಿಪಂಚಮೀ 


ಓಂ ಜಟಿಲೇ ನಮಃ ಮಂತ್ರಪುಷ್ಠಾಣಿ ಸಮರ್ಪಯಾಮಿ । 

ಓಂ ಸಂಯಮಿನೇ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಮುಮುಕ್ಚವೇ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ | 

ಓಂ ಗೌತಮಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 

ಓಂ ಗೌತಮಾಯ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


೬. ಜಮದಗ್ನಿಪೂಜಾ 

ಶಾಂತಂ ಜಿತಾರಿಷಡ್ಬರ್ಗಂ ಭೃಗುಪುತ್ರಂ ಮಹಾದ್ಯುತಿಂ । 

ದಂಡಾಕ್ಟಸೂತ್ರಪಾಣಿಂ ಚ ಜಮದಗ್ನಿಂ ನಮಾಮ್ಯಹಮ್‌ ॥ 

ಜಮದಗ್ನಿರ್ಮಹಾತೇಜಾಃ ತಪಸಾ ಜ್ಞಾನಲೋಚನಃ । 

ಲೋಕಾನಾಂ ಸರ್ವಸಿದ್ದ ರಂ ಸರ್ವಪಾಪನಿವರ್ತಕಃ ॥ 

(ಜಮದಗ್ಗೇ ಮಹಾತೇಜಸ್ತಪಃ ಸ್ವಾಧ್ಯಾಯತತ್ಪರಃ । 

ನಮಸ್ತೇ ಧರ್ಮವೃದ್ಧ್ಯರ್ಥಂ ಸರ್ವಪಾಪನಿವಾರಕ ॥) 

ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ । 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಪ್ರಸೂತೋ ಭಕ್ಕಮಿತ್ಯಸ್ಯ ಪ್ರಗಾಧೋಜಮದಗ್ನೀ ಯಷೀ | ಜಗತೀಛಂದಃ 1 
ಜಮದಗ್ನಿರ್ದೇವತಾ । 

ಓಂ ಪ್ರಸೂತೋ ಭಕ್ಷಮಕರಂ ಚರಾವಪಿ ಸ್ತೋಮಂ ಚೇಮಂ ಪ್ರಥಮಃ 
ಸೂರಿರುನ್ಮ ಜೇ।ಸುತೇ ಸಾತೇನ ಯದ್ಯಾಗಮಂ ವಾಂ ಪ್ರತಿ ವಿಶ್ವಾಮಿತ್ರಜಮದಗ್ನೀ 
ದಮೇ ॥ 


ಓಂ ಭೂಃ ರೇಣುಕಾಪತಿಂ ಜಮದಗ್ನಿಮಾವಾಹಯಾಮಿ । ಓಂ ಭುವಃ 
ರೇಣುಕಾಪತಿಂ ಜಮದಗ್ನಿಮಾವಾಹಯಾಮಿ | ಓಂ ಸ್ವಃ ರೇಣುಕಾಪತಿಂ 
ಜಮದಗ್ನಿಮಾವಾಹಯಾಮಿ | ಓಂ ಭೂರ್ಭುವಃ ಸ್ವಃ ರೇಣುಕಾಪತಿಂ 
ಜಮದಗ್ನಿಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ॥ 


-63- 


ಯಷಿಪಂಚಮೀ 


ಓಂ ಜಮದಗ್ನಯೇ ನಮಃ ಆಸನಂ ಸಮರ್ಪಯಾಮಿ 
ಓಂ ವೀತರಾಗಾಯ ನಮಃ ಅರ್ಫ್ಯಂ ಸಮರ್ಪಯಾಮಿ । 
ಓಂ ನಿರ್ಮದಾಯ ನಮಃ ಪಾದ್ಯಂ ಸಮರ್ಪಯಾಮಿ | 
ಓಂ ಕಾಂತಿಮತೇ ನಮಃ ಆಚಮನೀಯಂ ಸಮರ್ಪಯಾಮಿ | 
ಓಂ ಶಾಂತಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಓಂ ದಾಂತಾಯ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಶುಚಯೇ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ರಾಮಪ್ರಿಯಾಯ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ | 
ಓಂ ಅಕಾಮಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ । 
ಓಂ ಭಕ್ತಪ್ರಿಯಾಯ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ದಂಡಿನೇ ನಮಃ ಗಂಧಮ್‌ ಸಮರ್ಪಯಾಮಿ । 
ಓಂ ಚಂಡಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ । 
ಓಂ ತ್ವಗಂಬರಾಯ ನಮಃ ಪುಷ್ಪಾಣಿ ಪೂಜಯಾಮಿ । 

೧... ಕಮಂಡಲುಧರಾಯ ನಮಃ ೨. ಸಾಕ್ಟಸ್ರಜೇ ನಮಃ 


ದಯಾಳವೇ ನಮಃ ೪. ದೋಷವರ್ಜಿತಾಯ ನಮಃ 
ಇಷ್ಟಾಯ ನಮಃ ವಿಮಲಾಯ ನಮಃ 
ಕಲ್ಮಷಪಾಪಹರಾಯ ನಮಃ ಇಷ್ಟಪ್ರದಾಯ ನಮಃ 
ಇಷ್ಟಾಯ ನಮಃ ಪುಷ್ಪಾಯ ನಮಃ 
ತುಷ್ಟುಯ ನಮಃ ಜಮದಗ್ನಯೇ ನಮಃ 


ತ್ವಗಂಬರಾಯ ನಮಃ ಇತಿ ಪುಷ್ಪಾಣಿ ಸಮರ್ಪಯಾಮಿ. 

ಓಂ ದೋಷವರ್ಜಿತಾಯ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ಜ್ಞಾನಿನೇ ನಮಃ ದೀಪಮ್‌ 

ಓಂ ವಿಮಲಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ಕಲ್ಲಷಪಾಪಹರಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 


-64- 


ಯಷಿಪಂಚಮೀ 


ಓಂ ಇಷ್ಟಪ್ರದಾಯ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಶಿಷ್ಟಾಯ ನಮಃ ಮಂತ್ರಪುಷ್ಠಾಣಿ ಸಮರ್ಪಯಾಮಿ । 
ಓಂ ಶ್ರೇಷ್ಠಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಪುಷ್ಪಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ವಿಶಿಷ್ಟಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 

ಓಂ ಜಮದಗ್ಗಯೇ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


೭. ವಸಿಷ್ಠಪೂಜಾ 

ತಪೋನಿಧಿಂ ದಯಾಸಿಂಧುಂ ಬ್ರಹ್ಮಣ್ಯಂ ಬ್ರಹ್ಮಸಂಭವಮ್‌ । 

ಸ್ರಗ್ಗಂಧಪಾಣಿಂ ವರದಂ ವಸಿಷ್ಠಂ ಪ್ರಣಮಾಮ್ಯಹಮ್‌ ॥ 

ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೇ । 

ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೇ ॥ 

(ಧರ್ಮಾಯ ಪಾಪನಾಶಾಯ ಲೋಕಾನಾಂ ಹಿತಕಾರಿಣೇ ॥) 

ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ । 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಶ್ರಿತ್ಯಂ ಚೋಮಾ ಇತ್ಯಸ್ಯ ಮೈತ್ರಾವರುಣೋ ವಸಿಷ್ಠ ಯಷಿಃ 1 
ತ್ರಿಷ್ಟುಪ್‌ ಛಂದಃ | ವಸಿಷ್ಠೋ ದೇವತಾ । ವಸಿಷ್ಠಾವಾಹನೇ ವಿನಿಯೋಗಃ । 

ಶ್ವಿತ್ಯಂ ಚೋಮಾ ದಕ್ಷಿಣತಸ್ಕಪರ್ದಾ ಧಿಯಂ ಜಿನ್ವಾಸೋ ಅಭಿ ಹಿ 
ಪ್ರಮಂದುಃ । ಉತ್ತಿ ಷ್ಠನ್ನೋಚೇ ಪರಿ ಬರ್ಹಿಷೋ ನನ್‌ ನಮೇ ದೂರಾದವಿತವೇ 
ವಸಿಷ್ಠಾಃ ॥1 

ಓಂ ಭೂಃ ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ । ಓಂ ಭುವಃ 


ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ | ಓಂ ಸ್ವಃ ಅರುಂಧತೀಪತಿಂ 


ವಸಿಷಮಾವಾಹಯಾಮಿ | ಓಂ ಭೂರ್ಭುವಃ ಸ್ವಃ ಅರುಂಧತೀಪತಿಂ 
© 
ವಸಿಷ್ಠಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ।ಟ 


-65- 


ಯಷಿಪಂಚಮೀ 


ಓಂ ಜಮದಗ್ಗಯೇ ನಮಃ ಆಸನಂ ಸಮರ್ಪಯಾಮಿ 
ಓಂ ವೀತರಾಗಾಯ ನಮಃ ಅರ್ಫ್ಯಂ ಸಮರ್ಪಯಾಮಿ । 
ಓಂ ನಿರ್ಮದಾಯ ನಮಃ ಪಾದ್ಯಂ ಸಮರ್ಪಯಾಮಿ । 
ಓಂ ಕಾಂತಿಮತೇ ನಮಃ ಆಚಮನೀಯಂ ಸಮರ್ಪಯಾಮಿ । 
ಓಂ ಶಾಂತಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ | 
ಓಂ ದಾಂತಾಯ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಶುಚಯೇ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ರಾಮಪ್ರಿಯಾಯ ನಮಃ ವಸ್ತ್ರದ್ವಯಂ ಸಮರ್ಪಯಾಮಿ । 
ಓಂ ಅಕಾಮಾಯ ನಮಃ ಯಜೊ ್ಲ್ಲೀಪವೀತಂ ಸಮರ್ಪಯಾಮಿ । 
ಓಂ ಭಕ್ತಪ್ರಿಯಾಯ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ದಂಡಿನೇ ನಮಃ ಗಂಧಮ್‌ ಸಮರ್ಪಯಾಮಿ । 
ಓಂ ಚಂಡಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ । 
ಓಂ ತ್ವಗಂಬರಾಯ ನಮಃ ಪುಷ್ಪಾಣಿ ಪೂಜಯಾಮಿ । 

೧... ಕಮಂಡಲುಧರಾಯ ನಮಃ ಹ. ಸಾಕೃಸ್ರಜೇ ನಮಃ 


ದಯಾಳವೇ ನಮಃ ೪. ದೋಷವರ್ಜಿತಾಯ ನಮಃ 
ಇಷ್ಟಾಯ ನಮಃ ವಿಮಲಾಯ ನಮಃ 
ಕಲ್ಮಪಪಾಪಹರಾಯ ನಮಃ ಇಷ್ಟಪ್ರದಾಯ ನಮಃ 
ಇಷ್ಟಾಯ ನಮಃ ಪುಷ್ಪಾಯ ನಮಃ 

ತುಷ್ಟಾಯ ನಮಃ ಜಮದಗ್ನಯೇ ನಮಃ 


ತ್ವಗಂಬರಾಯ ನಮಃ ಇತಿ ಪುಷ್ಪಾಣಿ ಸಮರ್ಪಯಾಮಿ. 

ಓಂ ದೋಷವರ್ಜಿತಾಯ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ಜ್ಞಾನಿನೇ ನಮಃ ದೀಪಮ್‌ 

ಓಂ ವಿಮಲಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ಕಲ್ಮಷಪಾಪಹರಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 


-64- 


ಯಷಿಪಂಚಮೀ 


ಓಂ ಇಷ್ಟಪ್ರದಾಯ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಶಿಷ್ಟಾಯ ನಮಃ ಮಂತ್ರಪುಷ್ಪಾಣಿ ಸಮರ್ಪಯಾಮಿ । 
ಓಂ ಶ್ರೇಷ್ಠಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಪುಷ್ಪಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ವಿಶಿಷ್ಟಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 

ಓಂ ಜಮದಗ್ನಯೇ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


೭. ವಸಿಷ್ಠಪೂಜಾ 

ತಪೋನಿಧಿಂ ದಯಾಸಿಂಧುಂ ಬ್ರಹ್ಮಣ್ಯಂ ಬ್ರಹ್ಮಸಂಭವಮ್‌ । 

ಸ್ರಗ್ಗಂಧಪಾಣಿಂ ವರದಂ ವಸಿಷ್ಠಂ ಪ್ರಣಮಾಮ್ಯಹಮ್‌ ॥ 

ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೇ । 

ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೇ ॥ 

(ಧರ್ಮಾಯ ಪಾಪನಾಶಾಯ ಲೋಕಾನಾಂ ಹಿತಕಾರಿಣೇ ॥) 

ಜಟಿಲಂ ಭಸ್ಮದಿಗ್ಳಾಂಗಂ ಸಾಕ್ಟಸೂತ್ರಕಮಂಡಲುಮ್‌ । 

ವಲ್ಪಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಶ್ರಿತ್ಯಂ ಚೋಮಾ ಇತ್ಯಸ್ಯ ಮೈತ್ರಾವರುಣೋ ವಸಿಷ್ಠ ಯಷಿಃ 1 
ತ್ರಿಷ್ಟುಪ್‌ ಛಂದಃ । ವಸಿಷ್ಟೋ ದೇವತಾ । ವಸಿಷ್ಠಾವಾಹನೇ ವಿನಿಯೋಗಃ । 

ಶ್ವಿತ್ಯಂ ಚೋಮಾ ದಕ್ಷಿಣತಸ್ಕಪರ್ದಾ ಧಿಯಂ ಜಿನ್ವಾಸೋ ಅಭಿ ಹಿ 
ಪ್ರಮಂದುಃ | ಉತ್ತಿಷ್ಠನ್ನೋಚೇ ಪರಿ ಬರ್ಹಿಷೋ ನ್ಸನ್‌ ನಮೇ ದೂರಾದವಿತವೇ 


ವಸಿಷ್ಠಾಃ ॥ 

ಓಂ ಭೂಃ ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ | ಓಂ ಭುವಃ 
ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ | ಓಂ ಸ್ವಃ ಅರುಂಧತೀಪತಿಂ 
ವಸಿಷ್ಠಮಾವಾಹಯಾಮಿ | ಓಂ ಭೂರ್ಭೂವಃ ಸ್ವಃ ಅರುಂಧತೀಪತಿಂ 
ವಸಿಷ್ಠಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ । 


-65- 


ಯಷಿಪಂಚಮೀ 


ಓಂ ಜಮದಗ್ಗಯೇ ನಮಃ ಆಸನಂ ಸಮರ್ಪಯಾಮಿ 

ಓಂ ವೀತರಾಗಾಯ ನಮಃ ಅರ್ಯಂ ಸಮರ್ಪಯಾಮಿ । 

ಓಂ ನಿರ್ಮದಾಯ ನಮಃ ಪಾದ್ಯಂ ಸಮರ್ಪಯಾಮಿ । 

ಓಂ ಕಾಂತಿಮತೇ ನಮಃ ಆಚಮನೀಯಂ ಸಮರ್ಪಯಾಮಿ । 
ಓಂ ಶಾಂತಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ । 

ಓಂ ದಾಂತಾಯ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 
ಓಂ ಶುಚಯೇ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ರಾಮಪ್ರಿಯಾಯ ನಮಃ ವಸ್ತದ್ಧಯಂ ಸಮರ್ಪಯಾಮಿ । 
ಓಂ ಅಕಾಮಾಯ ನಮಃ ಯಜ್ನೊ ಸ್ಲೀಪವೀತಂ ಸಮರ್ಪಯಾಮಿ । 
ಓಂ ಭಕ್ತಪ್ರಿಯಾಯ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ದಂಡಿನೇ ನಮಃ ಗಂಧಮ್‌ ಸಮರ್ಪಯಾಮಿ । 

ಓಂ ಚಂಡಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ । 

ಓಂ ತ್ವಗಂಬರಾಯ ನಮಃ ಪುಷ್ಪಾಣಿ ಪೂಜಯಾಮಿ । 
ಕಮಂಡಲುಧರಾಯ ನಮಃ ಹೆ ಸಾಕೃಸ್ರಜೇ ನಮಃ 


ದಯಾಳವೇ ನಮಃ ೪. ದೋಷವರ್ಜಿತಾಯ ನಮಃ 
ಇಷ್ಟುಯ ನಮಃ ವಿಮಲಾಯ ನಮಃ 
ಕಲ್ಮಷಪಾಪಹರಾಯ ನಮಃ ಇಷ್ಟಪ್ರದಾಯ ನಮಃ 
ಇಷ್ಟಾಯ ನಮಃ ಪುಷ್ಠಾಯ ನಮಃ 

ತುಷ್ಟಾಯ ನಮಃ ಜಮದಗ್ನಯೇ ನಮಃ 


ತ್ವಗಂಬರಾಯ ನಮಃ ಇತಿ ಪುಷ್ಪಾಣಿ ಸಮರ್ಪಯಾಮಿ. 

ಓಂ ದೋಷವರ್ಜಿತಾಯ ನಮಃ ಧೂಪಮ್‌ ಸಮರ್ಪಯಾಮಿ 
ಓಂ ಜ್ಞಾನಿನೇ ನಮಃ ದೀಪಮ್‌ 

ಓಂ ವಿಮಲಾಯ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ಕಲ್ಲಷಪಾಪಹರಾಯ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 


-64- 


ಯಷಿಪಂಚಮೀ 


ಓಂ ಇಷ್ಟಪ್ರದಾಯ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಶಿಷ್ಟಾಯ ನಮಃ ಮಂತ್ರಪುಷಾಣಿ ಸಮರ್ಪಯಾಮಿ । 
ಓಂ ಶ್ರೇಷ್ಠಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಪುಷ್ಠಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ವಿಶಿಷ್ಟಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ । 

ಓಂ ಜಮದಗ್ನಯೇ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ । 


೭. ವಸಿಷ್ಠಪೂಜಾ 

ತಪೋನಿಧಿಂ ದಯಾಸಿಂಧುಂ ಬ್ರಹ್ಮಣ್ಯಂ ಬ್ರಹ್ಮಸಂಭವಮ್‌ । 

ಸ್ರಗ್ಗಂಧಪಾಣಿಂ ವರದಂ ವಸಿಷ್ಠಂ ಪ್ರಣಮಾಮ್ಯಹಮ್‌ ॥ 

ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೇ । 

ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೇ ॥ 

(ಧರ್ಮಾಯ ಪಾಪನಾಶಾಯ ಲೋಕಾನಾಂ ಹಿತಕಾರಿಣೇ ॥) 

ಜಟಿಲಂ ಭಸ್ಮದಿಗ್ಭಾಂಗಂ ಸಾಕ್ಮಸೂತ್ರಕಮಂಡಲುಮ್‌ । 

ವಲ್ಕಲಾಜಿನಕೌಪೀನಂ ಸಾತಪತ್ರಂ ಸದಂಡಕಮ್‌ । 

ಸಕುಶಂ ಚೋತ್ತರೀಯಂ ಚ ಸಪತ್ನೀಕಂ ಪ್ರಪೂಜಯೇತ್‌ ॥ 

ಶ್ರಿತ್ಯಂ ಚೋಮಾ ಇತ್ಯಸ್ಯ ಮೈತ್ರಾವರುಣೋ ವಸಿಷ್ಠ ಯಷಿಃ । 
ತ್ರಿಷ್ಟುಪ್‌ ಛಂದಃ । ವಸಿಷ್ಟೋ ದೇವತಾ । ವಸಿಷ್ಠಾವಾಹನೇ ವಿನಿಯೋಗಃ । 

ಶ್ವಿತ್ಯಂ ಜೋಮಾ ದಕ್ಷಿಣತಸ್ಕಪರ್ದಾ ಧಿಯಂ ಜಿನ್ವಾಸೋ ಅಭಿ ಹಿ 
ಪ್ರಮಂದುಃ । ಉತ್ತಿ ಷ್ಠನ್ನೋಚೇ ಪರಿ ಬರ್ಹಿಷೋ ನನ್‌ ನಮೇ ದೂರಾದವಿತವೇ 
ವಿಷ್ಯಾ ॥ 

ಓಂ ಭೂಃ ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ । ಓಂ ಭುವಃ 
ಅರುಂಧತೀಪತಿಂ ವಸಿಷ್ಠಮಾವಾಹಯಾಮಿ | ಓಂ ಸ್ವಃ ಅರುಂಧತೀಪತಿಂ 
ವಸಿಷ್ಠಮಾವಾಹಯಾಮಿ | ಓಂ ಭೂರ್ಬೂವಃ ಸ್ವಃ ಅರುಂಧತೀಪತಿಂ 
ವಸಿಷ್ಠಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ । 


-65- 


ಯಷಿಪಂಚಮೀ 


ಓಂ ವಸಿಷ್ಠಾಯ ನಮಃ ಆಸನಂ ಸಮರ್ಪಯಾಮಿ 

ಓಂ ಗರಿಷ್ಠಾಯ ನಮಃ ಅರ್ಫ್ಥ್ಯಂ ಸಮರ್ಪಯಾಮಿ ॥ 

ಓಂ ವರಿಷ್ಠಾಯ ನಮಃ ಪಾದ್ಯಂ ಸಮರ್ಪಯಾಮಿ ॥ 

ಓಂ ಧರ್ಮಿಷ್ಠಾಯ ನಮಃ ಆಚಮನೀಯಂ ಸಮರ್ಪಯಾಮಿ । 

ಓಂ ಅರುಂಧತೀಪತಯೇ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಓಂ ದೀಪ್ತಿಮತೇ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 

ಓಂ ತ್ರಿಕಾಲಜ್ಞಾಯ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 
ಓಂ ಯೋಗಿನೇ ನಮಃ ವಸ್ತದ್ಧಯಂ ಸಮರ್ಪಯಾಮಿ | 

ಓಂ ರಾಮಪ್ರಿಯಾಯ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ | 
ಓಂ ಶರಣಾಗತವತಲಾಯ ನಮಃ ಆಭರಣಾನಿ ಸಮರ್ಪಯಾಮಿ । 
ಓಂ ಮನೋರಥಫಲಪ್ರದಾಯ ನಮಃ ಗಂಧಮ್‌ ಸಮರ್ಪಯಾಮಿ । 
ಓಂ ಭಕ್ತಾಭೀಷ್ಟಪ್ರದಾಯ ನಮಃ ಅಕ್ಕತಾನ್‌ ಸಮರ್ಪಯಾಮಿ। 

ಓಂ ವಸಿಷ್ಠಾಯ ನಮಃ ಪುಷ್ಪಾಣಿ ಪೂಜಯಾಮಿ । 


೧. ವಸಿಷ್ಠಾಯ ನಮಃ ೨. ವರಿಷ್ಠಾಯ ನಮಃ 

೩ ಗರಿಷ್ಠಾಯ ನಮಃ ೪. ಧರ್ಮಿಷ್ಠಾಯ ನಮಃ 

೫. ಅರುಂಧತೀಪತಯೇ ನಮಃ ದೀಪ್ತಿಮತೇ ನಮಃ 
ತ್ರಿಕಾಲಜ್ಞಾಯ ನಮಃ ಯೋಗಿನೇ ನಮಃ 
ರಾಮಪ್ರಿಯಾಯ ನಮಃ ಶರಣಾಗತವತ್ತಲಾಯ ನಮಃ 


ಮನೋರಥಫಲಪ್ರದಾಯ ನಮಃ ಭಕ್ತಾಭೀಷ್ಠಪ್ರದಾಯ ನಮಃ 
ವಸಿಷ್ಠಾಯ ನಮಃ ಇತಿ ಪುಷ್ಪಾಣಿ ಸಮರ್ಪಯಾಮಿ. 

ಓಂ ನಿಷ್ಕಲ್ಲಷಾಯ ನಮಃ ಧೂಪಮ್‌ ಸಮರ್ಪಯಾಮಿ 

ಓಂ ಮೈತ್ರಾವರುಣಾಯ ನಮಃ ದೀಪಮ್‌ 

ಓಂ ಬ್ರಹ್ಮಚಾರಿಣೇ ನಮಃ ನೈವೇದ್ಯಂ ಸಮರ್ಪಯಾಮಿ 

ಓಂ ವಿರಾಗಿಣೇ ನಮಃ ತಾಂಬೂಲಮ್‌ ಸಮರ್ಪಯಾಮಿ । 


-66- 


ಯಷಿಪಂಚಮೀ 


ಓಂ ಜ್ಞಾನಿನೇ ನಮಃ ನೀರಾಜನಂ ಸಮರ್ಪಯಾಮಿ । 

ಓಂ ಜಟಿಲೇ ನಮಃ ಪುನರರ್ಫ್ಯಂ ಸಮರ್ಪಯಾಮಿ | 

ಓಂ ವೇದವಿದೇ ನಮಃ ಮಂತ್ರಪುಷ್ಪಾಣಿ ಸಮರ್ಪಯಾಮಿ । 

ಓಂ ದಾಂತಾಯ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 

ಓಂ ಶಾಂತಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 

ಓಂ ಬ್ರಹ್ಮಿಷ್ಠಾಯ ನಮಃ ಪುನರರ್ಫ್ಯಂ ಸಮರ್ಪಯಾಮಿ | 

ಓಂ ವಸಿಷ್ಠಾಯ ನಮಃ ಸರ್ವೋಪಚಾರಾನ್‌ ಸಮರ್ಪಯಾಮಿ ॥ 
ಅರುಂಧತೀಪೂಜೆ 

ಓಂ ಅತ್ರ ೀರ್ಯಥಾನುಸೂಯಾ ಸ್ಯಾದ್‌ ವಸಿಷ್ಠಸ್ಯಾಪ ಪ್ಯರುಂಧತೀ । 

ಕೌಶಿಕಸ್ಯ ಯಥಾ ಸತೀ ತಥಾ ತ್ವಮಪಿ ಭರ್ತರಿ I 

ಅರುಂಧತಿ ನಮಸ್ತುಭ್ಯಂ. ಸರ್ವಸೌಭಾಗ್ಯದಾಯಿನಿ । 

ಪೂಜಾಂ ಗೃಹಾಣ ದೇವೇಶಿ ಪಾಪಂ ನಾಶಯ ನಾಶಯ ॥ 

(ಅರುಂಧತಿ ನಮಸ್ತುಭ್ಯಂ ಮಹಾಪಾಪೌಫನಾಶಿನಿ । 

ಪತಿವ್ರತಾನಾಂ ಸರ್ವಾಸಾಂ ಧರ್ಮಶೀಲಪ್ರವರ್ತಿಕೇ ॥) 

? ಅರುಂಧತ್ಕೈ ನಮಃ - ಧ್ಯಾನಂ ಸಮರ್ಪಯಾಮಿ 

ವಸಿಷ್ಠಪತ್ತೈ ನಮಃ ಆವಾಹಯಾಮಿ । 

ಸತ್ಯೈೆ ನಮಃ ಆಸನಂ ಸಮರ್ಪಯಾಮಿ । 

ಸೌಮಾಂಗಲ್ಯಹೇತವೇ ನಮಃ ಅರ್ಥಂ ಸಮರ್ಪಯಾಮಿ । 

ಪತಿವ್ರತಾಯೈ ನಮಃ ಪಾದ್ಯಂ ಸಮರ್ಪಯಾಮಿ । 

ತಪಸ್ಥಿನೈ ನಮಃ ಆಚಮನೀಯಂ ಸಮರ್ಪಯಾಮಿ । 

ಮುನಿಧರ್ಮಪ್ರವರ್ತಿನೈ ನಮಃ ಮಧುಪರ್ಕಂ ಸಮರ್ಪಯಾಮಿ । 

ನಿತ್ಯನಿರ್ಮಲಾಯ್ಕೆ ನಮಃ ಸ್ನಾನಂ ಸಮರ್ಪಯಾಮಿ । 

ಮಾನಿನ್ಯೈ ನಮಃ ವಸ್ತ್ರ ೦ ಸಮರ್ಪಯಾಮಿ ಚ 

ಗೋಪ್ರೈ ನಮಃ ಕಂಚುಕಂ ಸಮರ್ಪಯಾಮಿ ॥ 


-67- 


ಯಷಿಪಂಚಮೀ 


ಧರ್ಮರತಾಯೈ ನಮಃ ಗಂಧಂ ಸಮರ್ಪಯಾಮಿ । 
ವಸಿಷ್ಠಪ್ರಿಯಾಯೈ ನಮಃ ಕುಂಕುಮಂ ಸಮರ್ಪಯಾಮಿ | 
ಸುಗುಣೋಜ _ಲಾಯ್ಕೆ ನಮಃ ಆಭರಣಾನಿ ಸಮರ್ಪಯಾಮಿ | 
ಪಾವನ್ಕೈ ನಮಃ ಪುಷ್ಪಾಣಿ ಸಮರ್ಪಯಾಮಿ । 
?ಹವಿರ್ಗಂಧಪ್ರಿಯಾಯ್ಕೆ ನಮಃ ಧೂಪಂ ಸಮರ್ಪಯಾಮಿ । 
ಜ್ಯೋತಿರ್ಮಯಾಯೈೆ ನಮಃ ದೀಪಂ ಸಮರ್ಪಯಾಮಿ । 
ಧರ್ಮಬ್ರಹ್ಮಾನಂದಪತ್ತ್ವೈ ನಮಃ ನೈವೇದ್ಯಂ ಸಮರ್ಪಯಾಮಿ । 
ಸರ್ವಭೂತಾನುರಾಗಿಣ್ಯೆ 4 ನಮಃ ತಾಂಬೂಲಂ ಸಮರ್ಪಯಾಮಿ । 
ಕ್ರತುದಕ್ಷಿಣಾಯ್ಕೆ ನಮಃ ದಕ್ಷಿಣಾಂ ಸಮರ್ಪಯಾಮಿ । 
ಯಷಿಪತ್ನೀಸಮಾಶ್ರಿತಾಯೈ ನಮಃ ನೀರಾಜನಂ ಸಮರ್ಪಯಾಮಿ । 
ಮಂತ್ರಜ್ಞಾಯ್ಕೆ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ । 
ಶಿಂಶುಮಾರಗತಯೇ ನಮಃ ಪ್ರದಕ್ಷಿಣಂ ಸಮರ್ಪಯಾಮಿ । 
ಸರ್ವಲೋಕನಮಸ್ಕತಾಯೈ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ । 
ವಸಿಷ್ಠಕುಟುಂಬಿನ್ಕೆ ನಮಃ ಪುನರರ್ಫ್ಥ್ಯಂ ಸಮರ್ಪಯಾಮಿ । 
ಸ್ಕೃತಿಸೂತ್ರೇಣ ಭಕ್ತಾನಾಂ ಸರ್ವಪಾಪಾಠ5 ಪನೋದಿನಿ । 
ಸೂಕ್ಷ್ಮಾತ್‌ ಸೂಕ್ಷ್ಮಃ ತರೇ ಮಾತರ್ದರ್ಶನಾತ್‌ ಪುಣ್ಯದಾಯಿನೀ ॥ 
ಪತಿವ್ರತಾಗ್ರಗಣ್ಯೇ ತ್ವಂ ಸೌಮಾಂಗಲ್ಯಸುಖಪ್ರದೇ । 
ಅರುಂಧತಿ ಮಹಾದೇವಿ ಬ್ರಹ್ಮಶಕ್ಕೇ ಚಿರಂತನಿ । 
ಜಯತ್ಪಂ ನಿತ್ಯಕಲ್ಯಾಣಿ ವಸಿಷ್ಟೈಕಕುಟುಂಬಿನಿ ॥ 
ಪಾವನತ್ವಂ ಚ ಸೌಭಾಗ್ಯಂ ಸುಖಂ ಶಾಶ್ಚತಮೇವ ಚ। 
ಮಹಾದೇವಿ ಜಗದ್ವಂದ್ಯೇ ವ್ರತಸಂಪೂರ್ಣತಾಂ ಕುರು ॥ 
ಈ ಮೇಲಿನ ಶ್ಲೋಕಗಳಿಂದ ಪ್ರಾರ್ಥನೆಯನ್ನು ಮಾಡಿ, (ನಂತರ ವೇದವ್ಯಾಸ 
ದೇವರನ್ನು ಪೂಜೆ ಮಾಡಬೇಕು.) 


-68- 


ಯಷಿಪಂಚಮೀ 
ವೇದವ್ಯಾಸದೇವರ ಪೂಜೆ 


ಓಂ ಅರುಂಧತೀಸಹಿತಕಶ್ಯಪಾದಿ ಸಪ್ತರ್ಷ್ಯಂತರ್ಗತಶ್ರೀಭಾರತೀರಮಣ- 
ಮುಖ್ಯಪ್ರಾಣಾಂತರ್ಗತ ಶ್ರೀವೇದವ್ಯಾಸಾಯ ನಮಃ । ಧ್ಯಾನಾವಾಹನಾದಿ 
ಷೋಡಶೋಪಚಾರಪೂಜಾಂ ಸಮರ್ಪಯಾಮಿ । 


ಓಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ । 
ತನ್ನೋ ವ್ಯಾಸಃ ಪ್ರಚೋದಯಾತ್‌ || 

ವಿಜ್ಞಾ ್ಲನರೋಚಿಃ ಪರಿಪೂರಿತಾಂತಃ ಬಾಹ್ಯಾಂಡಕೋಶಂ 
ಹರಿತೋಪಲಾಭಮ್‌ | ತರ್ಕಾಭಯೇತಂ ಸುತ ತ ಮುತ 
ವಿಜ್ಞಾನದಮಾನತೋಸಸ್ಮಿ ॥ 


ಓಂ ವ್ಯಾಂ ವೇದವ್ಯಾಸಾಯ ನಮಃ । ಧ್ಯಾಯಾಮಿ | ಆವಾಹಯಾಮಿ । 
ಆಸನಮ್‌ । ಪಾದ್ಯಮ್‌ । ಮಧುಪರ್ಕಮ್‌ । ಸ್ನಾನಮ್‌ । ವಸ್ತ್ರಮ್‌ । ವಿಭೂಷಣಮ್‌ 
ಪುಷಮ್‌ । ಇ | ದೀಪಮ್‌ । ನೈವೇದ್ಯಮ್‌ । ತಾಂಬೂಲಂ ದಕ್ಷಿಣಾಮ್‌ । 
ಮಂಗಲನೀರಾಜನಂ ಸಮರ್ಪಯಾಮಿ | 


ಸಪ್ತ ಯಷಿಗಳ ಸಮಷ್ಠಿಪೂಜೆ 
ಓಂ ದೇವಾ ಏತಸ್ಯಾಮವದಂತ ಪೂರ್ವೇ ಸಪ ಸ್ತ ಯಷಯಸ್ತ ಪಸೇ ಯೇ ' 
ನಿಷೇದುಃ । ಭೀಮಾ ಜಾಯಾ ss ದುರ್ಧಾಂ es ಪರಮೇ 
ಪ್ಯೋಮನ್‌ ॥ § 
ಮೂರ್ತಿಂ ಬ್ರಹ್ಮಣ್ಯದೇವಸ್ಯ, ಬ್ರಹ್ಮಣಃ ತೇಜ ಉತ್ತಮಮ್‌ | 
ಸೂರ್ಯಕೋಟಿಪ್ರತೀಕಾಶಂ ಯಷಿವೃಂದಂ ವಿಚಿಂತಯೇತ್‌ ॥ 
ಅರುಂಧತೀಸಹಿತಕಶ್ಯಪಾದಿಸಪ್ತ್ರಯಷಿಭ್ಯೋ ನಮಃ । 


-69- 


ಯಷಿಪಂಚಮೀ 


ಏತೇ ಸಪ್ತರ್ಷಯಃ ಸರ್ವೇ ಭಕ್ತ್ಯಾಸಂಪೂಜಿತಾ ಮಯಾ | 

ಸರ್ವೇ ಪಾಪಂ ವ್ಯಪೋಹಂತು ಜ್ಞಾನತೋಶ ಜ್ಞಾನತಃ ಕೃತಃ ॥1 

ಸಪ್ರರ್ಷಯಃ ಸಮಾಯಾತಾಃ ಮಯಾ ಶುದ್ಧೇನ ಚೇತಸಾ । 

ಆಹೂತಾ ವ್ರತ ಕಾಲೇತಸ್ಥಿನ್‌ ಸರ್ವಸೌಖ್ಯಪ್ರವರ್ತಕಾಃ ॥ 

ಸ್ವಾಗತಂ ವೋ ಮಹಾಭಾಗಾ: ಚತುರ್ವೇದಸ್ವರೂಪಿಣಃ । 

ಯಾವದ್ವತಮಹಂ ಕುರ್ಯಾಂ ಕೃಪಯಾ ಸ್ಥೀಯತಾಂ ಪುರಃ ॥ 
ಸಪ್ತಯಷಿಭ್ಯೋನಮಃ । ಧ್ಯಾಯಾಮಿ । ಧ್ಯಾನಂ ಸಮರ್ಪಯಾಮಿ । 
ಆಗಚ್ಛಂತು ಮಹಾಭಾಗಾಶ್ಚತುರ್ವೇದಪರಾಯಣಾಃ | 

ಯಾವದ್ವತಮಿದಂ ಕುರ್ವೇ ಕೃಪಯಾ ಭವತಾಮಹಮ್‌ ॥ ಧ್ಯಾಯಾಮಿ 
ಅರುಂಧತೀಸಹಿತ-ಕಶ್ಯಪಾದಿಸಪ್ರರ್ಷ್ಯಂತರ್ಗತ-ಭಾರತೀರಮಣಮುಖ್ಯ- 


ಪ್ರಾಣಾಂತರ್ಗತ ಶ್ರೀವೇದವ್ಯಾಸಾಯ ನಮಃ । ಧ್ಯಾಯಾಮಿ, ಧ್ಯಾನಂ 
ಸಮರ್ಪಯಾಮಿ । 


ಆಸನಂ 
ಮಂತ್ರಾಕ್ಟತೆ ಹಾಕಿರಿ 

ಕುಶಾಸನೇ ಪವಿತ್ರೇಶಸ್ಟಿಂಸ್ಟಿಷ್ಠಂತು ಮುನಿಸತ್ತಮಾಃ | 

ಅರುಂಧತ್ಯಾ ಸಮೇತಾಸ್ತೇ ಜಟಾಮಕುಟಧಾರಿಣಃ ॥ 

ಸುವರ್ಣಖಚಿತಂ ದಿವ್ಯಂ ನಾನಾರತ್ನನಮನ್ಹಿತಮ್‌ । 

ಆಸನಂ ಕಲ್ಪಿತಂ ತನ್ನೇ ಗೃಹ್ಯತಾಂ ತು ಮುನೀಶ್ವರಾಃ ॥ 

ವೇದಾನಾಂ ಸ್ವರೂಪೇಭ್ಯೋ ನಮೋ ನಮಃ | ಪುರಾಣಪುರುಷೇಭ್ಯೋ 
ದೇವರ್ಷಿಭ್ಯೋ ನಮೋ ನಮಃ ॥ ಅರುಂಧತಿ ಸಹಿತ ಕಶ್ಯಪಾದಿ ಸಪ್ರರ್ಷ್ಯಂತರ್ಗತ 
ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವೇದವ್ಯಾಸಾಯ ನಮಃ । ಆಸನಂ 
ಸಮರ್ಪಯಾಮಿ । 


-70- 


ಯಷಿಪಂಚಮೀ 


ಅರ್ಯ 
ಉದ್ದರಣೆ ನೀರು ಹಾಕಿರಿ 
ಗಂಧಪುಷಾಕ್ಷತ್ತೆರ್ಯ೯ಕ್ಕಂ ಪಾದ್ಯಂ ಗೃಷ್ಣಂತು ಭೋ ದ್ವಿಜಾಃ । 
ಪ್ರಸಾದಂ ಕುರುತ ಪ್ರೀತ್ಯಾ ತುಷ್ಟಾ ಸಂತು ಸದಾ ಮಮ ॥ 
ಅರ್ಯಂ ಸಮರ್ಪಯಾಮಿ ॥ 
ಪಾದ್ಯ 
ಪಾದಗಳಿಗೆ ನೀರು ಹಾಕಿರಿ 
ನಭಸ್ಯೇ ಶುಕ್ಷಪಂಚಮ್ಯಾಮರ್ಚಿತಾ ಯಷಿಸತ್ತಮಾಃ । 
ಪಾಪಂ ದಹಂತು ಮೇ ಸರ್ವಂ ಪಾದ್ಯಂ ಗೃಹ್ನೆಂತು ಶೋಭನಾ: ॥ 
ಪಾದಯೋಃ ಪಾದ್ಯಂ ಸಮರ್ಪಯಾಮಿ | 
ಆಚಮನಂ 
ಮೂರು ಬಾರಿ ನೀರು ಬಿಡಿರಿ 
ಲೋಕಾನಾಂ ತುಪ್ಪಿಕರ್ತಾರೋ ಯೂಯಂ ಸರ್ವೇ ತಪೋಧನಾಃ । 
ನಮೋ ವೋ ಧರ್ಮವಿಜ್ಞೇಭ್ಯೋ ಗೃಹ್ಲೀತ್ವಾತಮನಂ ತ್ವಿದಮ್‌ ॥ 
ಮಧುಪರ್ಕ 
ಜೇನುತುಪ್ಪ ಸಮರ್ಪಿಸಿರಿ 
ದಧ್ಯಾಜ್ಯಮಧುಸಂಯುಕ್ತಂ ಮಧುಪರ್ಕಂ ಮಯಾಹೃತಮ್‌ । 
ಗೃಹ್ನಂತು ಸರ್ವಲೋಕಾನಾಂ ಗುರವಃ ತತ್ಪಚಿಂತಕಾಃ ॥ 
ಪಯಃ ಸ್ನಾನಂ 
ಹಾಲಿನಿಂದ ಪ್ರೋಕ್ಟಣೆ ಮಾಡಿರಿ 
ಕಾಮಧೇನುಸಮುದ್ಧೂತಂ ದುಗ್ಗಂ ಚಾಮೃತಮುತ್ತಮಮ್‌ । 
ಸ್ಥಾನಾರ್ಥಮಾಹೃತಂ ಭಕ್ತ್ಯಾಗೃಷ್ಣಂತು ಯಷಯಃ ಶುಭಾಃ ॥ 


-71- 


ಯಷಿಪಂಚಮೀ 


ಪಂಚಾಮೃತಸ್ನಾನ 
ಪಂಚಾಮೃತಗಳಿಂದ ಪ್ರೋಕ್ಟ! ಣೆ ಮಾಡಿರಿ 
ಸುರಾಸುರಗಣೈಃ ಪೂಜ್ಯಾನ್‌ ಯಕ್ಷಗಂಧರ್ವಕಿನ್ನರೈ: । 
ಪಂಚಾಮೃತೇನ ಸಪ್ತರ್ಷೀನ್‌ ಸ್ನಾಪಯಾಮಿ ವಿಶಾರದಾನ್‌ ॥ 
ಪಯೋ ದಧಿ ಫೃತಂ ಚೈವ ಮಧು ಶರ್ಕರಯಾ ಯುತಮ್‌ । 
ಪಂಚಾಮೃತಂ ಮಯಾ ದತ್ತಮೃಷಯಃ ಪ್ರತಿಗೃಹ್ಯತಾಮ್‌ ॥ 


ಶುದ್ಧೋದಕಸ್ನಾನ 
ವಿಭಾಗಿಸಿದ ತೀರ್ಥೋದಕದಿಂದ ಪ್ರೋಕ್ಷಣೆ ಮಾಡಿರಿ 
ಮಂದಾಕಿನೀ ಗೌತಮೀ ಚ ಯಮುನಾ ಚ ಸರಸ್ವತೀ । 
ಸರ್ವದಾ ತುಂಗಭದ್ರಾ ಚ ತಾಭ್ಯಃ ಸ್ನಾನಂ ಪ್ರಗೃಹ್ಯತಾಮ್‌ ॥ 
ಸುಗಂಧದ್ರವ್ಯಸಂಯುಕ್ತಂ ಪವಿತ್ರಂ ನಿರ್ಮಲಂ ಜಲಮ್‌ । 
ಸ್ನಾನಾರ್ಥಂ ತು ಮಯಾನೀತಂ ಯಷಯಃ ಪ್ರತಿಗೃಹೃತಾಮ್‌ ॥ 


ವಸ್ತ್ರಮ್‌ 
ಬಿಳಿ ಬಣ್ಣದ ಗೆಜ್ಜೆ ವಸ್ತ್ರಗಳನ್ನು ಸಮರ್ಪಿಸಿರಿ 
ಯೂಯಂ ಸರ್ವೇ ತಪೋನಿಷ್ಯಾಃ ಬ್ರಹ್ನಜ್ಞಾ; ಸತ್ಯವಾದಿನಃ । 
ವಸ್ತಾಣಿ ಪ್ರತಿಗೃಹ್ಯಂತು ಮುಕ್ತಿದಾಃ ಸಂತು ಮೇ ಸದಾ ॥ 
ಆ ಶೆ ಎವಿ 
ಆಹತಂ ವಸ್ತ್ರ ಯುಗ್ಧಂ ಚ ಶ್ವೇತವರ್ಣಂ ಸುಶೋಭಿತಮ್‌ । 
ಯಷಿಭ್ಯಃ ಕಶ್ಯಪಾದಿಭ್ಯಃ ಪ್ರದದಾಮಿ ಸುಖಾವಹಮ್‌ ॥ 
ವಸ್ತಯುಗ್ಗಾನಿ ದಿವ್ಯಾನಿ ಶುಭಾಣಿ ವಿವಿಧಾನಿ ಚ। 
ಯಷಯಃ ಪ್ರತಿಗೃಹ್ನಂತು ಸಪ್ತ ಪ್ರಾವರಣಾನಿ ಚ ॥ 


-72- 


ಯಷಿಪಂಚಮೀ 


ಯಜ್ಞೋಪವೀತಂ 
ಯಜ್ಞೋಪವೀತ ಸಮರ್ಪಿಸಿರಿ 
ತ್ರಿಗುಣಂ ನವಸೂತ್ರಂ ಚ ಬ್ರಹ್ಮದಿಷ್ಟುಶಿವಾತ್ಮಕಮ್‌ । 
ಅರ್ಪಯಾಮಿ ಯಷಿಭ್ಯಸ್ತು ಸೋಜಿನಂ ಚೋತ್ತರೀಯಕಮ್‌ ॥ 
ನಾನಾಮಂತ್ರೈಃ ಸಮಾಯುಕ್ತಂ ತ್ರಿಗುಣಂ ಬ್ರಹ್ಮಸೂತ್ರಕಮ್‌ । 
ಪ್ರತ್ಯೇಕಂಚ ಪ್ರಯಚ್ಛಾಮಿ ಪ್ರೀತ್ಯರ್ಥಂ ಖುಷಿಪುಂಗವಾಃ ॥ 


ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇರ್ಯತ್ತಹಜಂ 


ಪುರಸ್ತಾತ್‌ । ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ 


| 
ಬಲಮಸ್ತು ತೇಜಃ ॥ 


ಗೋಪಿಚಂದನ 
ಗೋಪೀಚಂದನ ಹಚ್ಚಿರಿ 
ಗೋಪಿಚಂದನಸಂಮಿಶ್ರಂ ನಾನಾಗಂಧಸುಗಂಧಿತಮ್‌ । 
ದದ್ಯಾದ್ದೇವ ಖಷಿಭ್ಯಸ್ತು ಸರ್ವಪಾಪವಿಮುಕ್ತಯೇ ॥ 
ಎಲ್ಲ ಯಷಿಗಳಿಗೂ ಪ್ರತ್ಯೇಕ ಪ್ರತ್ಯೇಕವಾಗಿ ಗೋಪಿಚಂದನ ಮತ್ತು 
ಶಂಖಚಕ್ರಾದಿಮುದ್ರೆಗಳನ್ನೂ ಅರ್ಪಿಸುವುದು. 


ಗಂಧ 
ಗಂಧ ಹಚ್ಚಿರಿ 
ಚಂದನಾಗರುಕರ್ಪೂರಕುಂಕುಮೈಶ್ಚ ಸಮನ್ವಿತಮ್‌ । 
ವಿಲೇಪನಮಿದಂ ತುಭ್ಯಂ ನಮೋ ವಃ ಪ್ರತಿಗೃಹ್ಯತಾಮ್‌ ॥ 


ಯಷಿಪಂಚಮೀ 


ಅಂಗಾರ 
ಅಂಗಾರ ಹಚ್ಚಿರಿ 
ವಿಷ್ಣೋರಂಗಾರಶೇಷೇಣ ಯೋತಂಗಾನಿ ಪರಿಮಾರ್ಜಯೇತ್‌ । 
ದುರಿತಾನಿ ವಿನಶ್ಯಂತಿ ವ್ಯಾಧಯೋ ಯಾಂತಿ ಖಂಡಶಃ ॥ 


ಅಕತಾಃ 
A 
ಅಕತೆ ಹಚ್ಚಿ ಮಂತ್ರಾಕತೆ ಏರಿಸಿರಿ 
A ಚ A 

ಅಕ್ಷತಾಃ ಪರಮಾ ದಿವ್ಯಾಃ ಸರ್ವಕಾಮಫಲಪ್ರದಾಃ । 
ಪೂಜಾರ್ಥಂ ಚ ಪ್ರಯಚ್ಛಾಮಿ ಯಷಯಃ ಸುಮನೋಹರಾಃ ॥ 
ರಂಜಿತಾಃ ಕುಂಕುಮೌಘೇನ ಅಕ್ಷತಾಸ್ತು ಸುಶೋಭನಾಃ । 
ಗೃಹ್ನಂತು ಮಮ ಸಂತುಷ್ಟಾ ಭವಂತು ಮುನಿಸತ್ತಮಾಃ ॥ 
(ಶುಭ್ರಾಕ್ಛತಾಶ್ಚ ಸಂಪೂರ್ಣಾಃ ಪ್ರಕ್ಷಾಲ್ಕ ಚ ನಿಯೋಜಿತಾಃ । 
ಶೋಭಾಯೈ ವೋ ಮಯಾ ದತ್ತಾ ಗೃಹ್ಯತಾಂ ಮುನಿಸತ್ತಮಾಃ ॥) 


ಕಂಚುಕ 
ಅರುಂಧತಿದೇವಿಗೆ ಕಣ ಸಮರ್ಪಿಸಿರಿ 
ನವರತ್ನಾದಿಭಿಃ ಬದ್ಧಾಂ ಸೌವರ್ಣೈಶ್ನೆ; ವ ತಂತುಭಿಃ | 
ನಿರ್ಮಿತಾಃ ಕಂಚುಕೀಂ ಭಕ್ತ್ಯಾಗೃಹಾಣ ಪರಮೇಶಿ ॥ 
ಅರುಂಧತಿಗೆ ಕುಪಸ ಸಮರ್ಪಣೆ ಮಾಡುವುದು. 


ಮಂಗಲಸೂತ್ರ 
ಮಾಂಗಲ್ಯ ಸಮರ್ಪಿಸಿರಿ 

ಮಾಂಗಲ್ಯಂ ತಂತುಮಣಿಭಿರ್ಮಾಕ್ತೆ ್ಲೆಃ ವ ವಿರಾಜಿತಮ್‌ । 

ಸೌಮಂಗಲ್ಯಾಭಿವೃದ್ಧ ರಂ ಕಂಠಸೂತ್ರಂ ದದಾಮಿ ತೇ॥ 


-74- 


ಯಷಿಪಂಚಮೀ 


ಕಂಠಸೂತ್ರಂ ತಾಳಪತ್ರಂ ಹರಿದ್ರಾಕುಂಕುಮಾಂಜನಮ್‌ । 
ಸಿಂಧೂರಾಲಕ್ಷಕಂ ದಾಸ್ಯೇ ಸೌಭಾಗ್ಯದ್ರವ್ಯಮೀಶ್ಪರಿ ॥ 
ಅರುಂಧತಿಗೆ ಕಂಠಸೂತ್ರವನ್ನು ಸಮರ್ಪಿಸುವುದು. 


ಕರ್ಣಾಭರಣ 
ಓಲೆ ಸಮರ್ಪಿಸಿರಿ 
ತಾಡಪತ್ರಾಣಿ ದಿವ್ಯಾನಿ ವಿಚಿತ್ರಾಣಿ ಶುಭಾನಿ ಚ। 
ಕರ್ಣಾಭರಣಯುಕ್ತಾನಿ ಮಾತಃ ತತ್‌ ಪ್ರತಿಗೃಹ್ಯತಾಮ್‌ ॥ 
ಅರುಂಧತಿಗೆ ತಾಡಪತ್ರವನ್ನು ಸಮರ್ಪಿಸುವುದು. 


ಅರಿಶಿನ 
ಅರಿಶಿನ ಹಚ್ಚಿರಿ 
ಹರಿದ್ರಾರಂಜಿತೇ ದೇವಿ ಸುಖಸೌಭಾಸ್ಯದಾಯಿನಿ | 
ಹರಿದ್ರಾಂ ತೇ ಪ್ರದಾಸ್ಯಾಮಿ ಗೃಹಾಣ ಪರಮೇಶಿ ॥ 
ಸುಮಂಗಲೀರಿಯಂ ವಧೂರಿಮಾಂ ಸಮೇತ ಪಶ್ಯತ । ಸೌಭಾಗ್ಯಮಸ್ಕೈ 
ದತ್ವಾಯಾಥಾಸ್ತಂ ವಿಪೇತನ॥ 


ಅರುಂಧತಿಗೆ ಅರಿಶಿನ ಹಚ್ಚಬೇಕು. 


ಕುಂಕುಮ 
ಕುಂಕುಮ ಹಚ್ಚಿರಿ 
ಕುಂಕುಮಂ ಕಾಮ್ಯದಂ ದಿವ್ಯಂ ಕಾಮಿನೀಕಾಮಸಂಭವಮ್‌ । 
ಕುಂಕುಮೇನಾರ್ಚಿತೇ ದೇವಿ ಸೌಭಾಗ್ಯಂ ಪ್ರತಿಗೃಹ್ಯತಾಮ್‌ ॥ 


೬75. 


ಯಷಿಪಂಚಮೀ 
ಕಜ್ಜಲ 
ಜ 
ಕಾಡಿಗೆ ಹಚ್ಚಿರಿ 
ಸುನೀಲಭ್ರಮರಾಭಾಸಂ ಕಜ್ಜಲಂ ನೇತ್ರಮಂಡನಮ್‌ । 
ಮಯಾ ದತ್ತಮಿದಂ ಭಕ್ತ್ಯಾಕಜ್ಜಲಂ ಪ್ರತಿಗೃಹ್ಯತಾಮ್‌ ॥ 
ಕಾಡಿಗೆ ಹಚ್ಚುವುದು. 


ಸಿಂಧೂರ 
ಸಿಂಧೂರ ಹಚ್ಚಿರಿ 
ವಿದ್ದದ್‌ ವರ್ಣೇನ ಸಂಕಾಶಂ ಜಪಾಕುಸುಮಸನ್ನಿಭಮ್‌ । 
ಸಿಂಧೂರಾದಿ ಪ್ರದಾಸ್ಯಾಮಿ ಸೌಭಾಗ್ಯಂ ದೇಹಿ ಮೇ ಚಿರಮ್‌ ॥ 


ಸಿಂಧೂರಾದಿಗಳನ್ನು ಅರುಂಧತಿಗೆ ಸಮರ್ಪಿಸುವುದು. 


ಆಭರಣ 
ಆಭರಣಗಳನ್ನು ಸಮರ್ಪಿಸಿರಿ 
ಸ್ವಭಾವಸುಂದರಾಂಗಿ ತಂ ನಾನಾರತ್ನಾದಿಭಿರ್ಯುತೇ | 
ಭೂಷಣಂ ಹಿ ವಿಚಿತ್ರಂ ತು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 
ಆಭರಣಗಳನ್ನು ಕೊಡುವುದು. 


ಪರಿಮಳದ್ರವ್ಯ 
ಪರಿಮಳದ್ರವ್ಯ ಸಮರ್ಪಿಸಿರಿ 

ನಾನಾ ಸುಗಂಧಿಕಂ ದ್ರವ್ಯಂ ಚೂರ್ಣೀಕೃತ್ಯ ಪ್ರಯತ್ನತಃ । 

ದದಾಮಿ ತೇ ನಮಸ್ತುಭ್ಯಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


-76- 


ಯಷಿಪಂಚಮೀ 
ಪುಷ್ಪಾಣಿ 
ಪುಷ್ಪಗಳನ್ನು ಏರಿಸಿರಿ 


ಮಾಲತೀ ಚಂಪಕಾ ಮಲ್ಲೀ ಕೇತಕ್ಯಾದೀನಿ ವೈ ದ್ವಿಜಾಃ I 
ಸಮರ್ಪಯಾಮಿ ಪುಷ್ಪಾಣಿ ಪೂಜಾರ್ಥಂ ವಃ ಪದಾಂಬುಜೇ ॥ 


ಎಲ್ಲರಿಗೂ ಪುಷ್ಪಗಳನ್ನು ಪೂಜೆ ಮಾಡುವುದು. 
ಪತ್ರಪೂಜಾ 
ಪತ್ರಗಳಿಂದ ಅರ್ಚಿಸಿರಿ 
ಕಾಶ್ಯಪಾಯ ನಮಃ ತುಲಸೀಪತ್ರಂ ಸಮರ್ಪಯಾಮಿ 
ಅತ್ರಯೇ ನಮಃ ಅಗಸಿಪತ್ರಂ ಸಮರ್ಪಯಾಮಿ 
ಭರದ್ವಾಜಾಯ ನಮಃ ಅಪಾಮಾರ್ಗಪತ್ರಂ ಸಮರ್ಪಯಾಮಿ 
ವಿಶ್ವಾಮಿತ್ರಾಯ ನಮಃ ಬಿಲ್ಪಪತ್ರಂ ಸಮರ್ಪಯಾಮಿ 
ಗೌತಮಾಯ ನಮಃ ಅರ್ಕಪತ್ರಂ ಸಮರ್ಪಯಾಮಿ 
ಜಮದಗ್ನಯೇ ನಮಃ ದೂರ್ವಾಯುಗ್ಗಂ ಸಮರ್ಪಯಾಮಿ 
ವಸಿಷ್ಠಾಯ ನಮಃ ಶಮೀಪತ್ರಂ ಸಮರ್ಪಯಾಮಿ 
ಅರುಂಧತ್ಕೈ ನಮಃ ಧತೂರಪತ್ರಂ ಸಮರ್ಪಯಾಮಿ 
ಅಥಾಂಗಪೂಜಾ 


ಮಂತ್ರಾಕ್ಟತೆಯಿಂದ ಅರ್ಚನೆ ಮಾಡಿರಿ 
ಓಂ ಗೌತಮಾಯ ನಮಃ | ಪಾದೌ ಪೂಜಯಾಮಿ ॥ (ಪಾದ) 
ಓಂ ಪ್ರಸ್ಥರಾಯ ನಮಃ । ಗುಲ್ರ್ಫೌ ಪೂಜಯಾಮಿ ॥ (ಕಾಲಿನಗಂಟು) 
ಓಂ ಕುತ್ತಾಯ ನಮಃ 1 ಜಂಘೇ ಪೂಜಯಾಮಿ॥ (ಮೊಣಕಾಲು) 
ಓಂ ವಸ್ತುಸ್ಥಿತಾಯ ನಮಃ । ಜಾನುನೀ ಪೂಜಯಾಮಿ (ತೊಡೆಗಳು) 
ಓಂ ಗರ್ಗಾಯ ನಮಃ । ಗುಹ್ಯಂ ಪೂಜಯಾಮಿ ॥ (ಗುಹ್ಯಾಂಗ) 


*77- 


ಯಷಿಪಂಚಮೀ 


ಓಂ ಇಂದ್ರಾಯ ನಮಃ । 
ಓಂ ವೈವಸ್ವತಾಯ ನಮಃ । 
ಓಂ ಮರೀಚಯೇ ನಮಃ । 
ಓಂ ಶರ್ಕರಾಯ ನಮಃ । 
ಓಂ ಕಣ್ವಾಯ ನಮಃ । 
ಓಂ ಗೌತಮಾಯ ನಮಃ | 


ಕಟಿಂ ಪೂಜಯಾಮಿ ॥ (ಕಟಿ) 

ನಾಭಿಂ ಪೂಜಯಾಮಿ ॥ (ನಾಭಿ) 
ಉದರಂ ಪೂಜಯಾಮಿ ॥ (ಹೊಟ್ಟೆ) 
ಹೃದಯಂ ಪೂಜಯಾಮಿ ॥ (ಹೃದಯ) 
ಕಂಠಂ ಪೂಜಯಾಮಿ ॥ (ಕಂಠ) 
ಕರತಲಂ ಪೂಜಯಾಮಿ ॥ (ಹಸ್ತ) 


ಓಂ ಸುವರ್ಣಾಯ ನಮಃ । ಕೂರ್ಪರಂ ಪೂಜಯಾಮಿ ॥ (ಮೊಳಕ್ಳೆ ಬುಡ) 


ಓಂ ಚಕ್ಷುಷತ್ರೇ ನಮಃ ।ಟ 


ಬಾಹೂ ಪೂಜಯಾಮಿ ॥ (ಭುಜ) 


ಓಂ ಪ್ರಜಾಪತಯೇ ನಮಃ । ಶ್ರೋತ್ರೇ ಪೂಜಯಾಮಿ ॥ (ಕವಿ) 


ಓಂ ವಿಮದಾಯ ನಮಃ | 


ಮುಖಂ ಪೂಜಯಾಮಿ ॥ (ಮುಖ) 


ಓಂ ಅಭೀತಪತಯೇ ನಮಃ । ಚಕ್ಟುಷೀ ಪೂಜಯಾಮಿ ॥ (ಕಣ್ಣು) 


ಓಂ ವಸಿಷ್ಠಾಯ ನಮಃ । 


ಲಲಾಟಂ ಪೂಜಯಾಮಿ ॥ (ಹಣೆ) 


ಓಂ ಜಮದಗ್ನಯೇ ನಮಃ । ಶಿರಃ ಪೂಜಯಾಮಿ ॥ (ತಲೆ) 


ಅಷ್ಟೋತ್ತರಶತನಾಮಪೂಜಾ 
ತುಳಸಿಯಿಂದ ಅರ್ಚಿಸಿರಿ 


ಓಂ ಬ್ರಹ್ಮರ್ಣಿಭ್ಯೋ ನಮಃ 
ಓಂ ತಪಸ್ವಿಭ್ಯೋ ನಮಃ 

ಓಂ ಮಾನ್ಯೇಭ್ಯೋ ನಮಃ 
ಓಂ ಸಿದ್ಧೇಭ್ಯೋ ನಮಃ 

ಓಂ ಯೋಗಿಭ್ಯೋ ನಮಃ 
ಓಂ ಸತ್ಯವ್ರತೇಭ್ಯೋ ನಮಃ 
ಓಂ ನಿಯತಾಶಿಭ್ಯೋ ನಮಃ 
ಓಂ ಬ್ರಹಾಸ್ತ್ರವಿದ್ಧ್ಯೋ ನಮಃ 


ಓಂ ವೇದವಿದ್ಭ್ಯೋ ನಮಃ 

ಓಂ ಮಹಾತ್ಮಭ್ಯೋ ನಮಃ 

ಓಂ ಬ್ರಹ್ಮಚರ್ಯರತೇಭ್ಯೋ ನಮಃ 
ಓಂ ಕರ್ಮಠೇಭ್ಯೋ ನಮಃ 

ಓಂ ಅಗ್ನಿಹೋತ್ರಪರಾಯಣೇಭ್ಯೋನಮಃ॥೧೦॥ 
ಓಂ ಧರ್ಮಾತ್ಮಭ್ಯೋ ನಮಃ 

ಓಂ ಬ್ರಾಹ್ಮಣೇಭ್ಯೋ ನಮಃ 

ಓಂ ಬ್ರಹ್ಮದಂಡದರೇಭ್ಯೋ ನಮಃ 


-78- 


ಯಷಿಪಂಚಮೀ 


ಓಂ ಬ್ರಹಶೀರ್ಷವಿದ್ಧೊ 5 ನಮಃ 


ಓಂ ಸಾವಿತ್ರೀಸಿದ್ದೇಭ್ಯೋ ನಮಃ 
ಓಂ ಯಾಜಕೇಭ್ಯೋ ನಮಃ 
ಓಂ ಅಧ್ವರ್ಯಭ್ಯೋ ನಮಃ 
ಓಂ ಯಜದೀಕಿತೇಭ್ನೋ ನಮಃ 
ಜು 
ಓಂ ಪುರಾತನೇಭ್ಯೋ ನಮಃ 
ಓಂ ಸಿತಿಕರ್ತ ಭೋ ನಮಃ 
ಛಆ ಲ ಶೆ 
ಓಂ ಜಪಕರ್ತಭ್ಯೋ ನಮಃ 
ಓಂ ಪ್ರಸ್ತೋತೃಭ್ಯೋ ನಮಃ 
ಓಂ ಉದಾತ್ರಭ್ಲೋ ನಮಃ 
ಗಲ್‌ ಕೆ 
ಓಂ ಆಚಾರಪ್ರವರ್ತಕೇಭ್ಯೋ ನಮಃ 
ಓಂ ಅನುಶಾಸಿತೃಭ್ಯೋ ನಮಃ 
ಓಂ ವೇದಾಂಗಪ್ರಚಾರಕೇಭ್ಯೋ 
ಓಂ ಶಾಪಾನುಗ್ರಹಶಕ್ತೇಭ್ಯೋ 
ಓಂ ಸ್ವಾಧೀನಚಿತ್ತೇಭ್ಯೋ ನಮಃ 
ಓಂ ಪ್ರವೃತ್ತಿಧರ್ಮಪಾಲಕೇಭ್ಯೋ 
ಓಂ ಭಗವತ್ನಸಾದಿಭ್ಯೋ ನಮಃ 
ಓಂ ಲೋಕಗುರುಭ್ಯೋ ನಮಃ 
ಓಂ ಗೃಹಿಭ್ಯೋ ನಮಃ 
ಓಂ ಭಾಷ್ಯಕ್ಕದ್ಧೊ 6 ನಮಃ 
ಓಂ ಜಾನಸಿದೇಭ್ಲೋ ನಮಃ 
ಇ. ೧ ಶೆ 
ಓಂ ಸರ್ವವಂದೇಭ್ಯೋ ನಮಃ 
ಓಂ ತಪೋಧನೇಭ್ಯೋ ನಮಃ 


ಓಂ ಮಂತ್ರಮೂರ್ತಿಭ್ಯೋ ನಮಃ 


ಓಂ ಗಾಯತ್ರೀಸಿದ್ದೇಭ್ಯೋ ನಮಃ 
ಓಂ ಯಜಮಾನೇಭ್ಯೋ ನಮಃ ॥೨೦॥ 
ಓಂ ಜತ್ತಿಗ್ಳೊ 5 ನಮಃ 

ಓಂ ಯಜ್ವಭ್ಯೋ ನಮಃ 

ಓಂ ಪೂತೇಭ್ಯೋ ನಮಃ 

ಓಂ ಸೃಷ್ಟಿಕರ್ತಭ್ಯೋ ನಮಃ 

ಓಂ ಲಯಕರ್ತೃಭ್ಯೋ ನಮಃ ॥೩೦॥ 
ಓಂ ಹೋತೃಭ್ಯೋ ನಮಃ 

ಓಂ ಪ್ರತಿಹರ್ಶಭ್ಯೋ ನಮಃ 

ಓಂ ಧರ್ಮಪ್ರವರ್ತಕೇಭ್ಯೋ ನಮಃ 
ಓಂ ಸಂಪ್ರದಾಯಪ್ರವರ್ತಕೇಭ್ಯೋ 
ಓಂ ವೇದವೇದಾಂತಪಾರಗೇಭ್ಯೋ 
ಓಂ ಲೋಕಶಿಕ್ಸಕೇಭ್ಯೋ ನಮಃ 

ಓಂ ಸ್ವತಂತ್ರೇಭ್ಯೋ ನಮಃ 

ಓಂ ಸ್ವರೂಪಸುಖಿಭ್ಯೋ ನಮಃ 

ಓಂ ನಿವೃತ್ತಿಧರ್ಮದರ್ಶಕೇಭ್ಯೋ 
ಓಂ ದೇವಗುರುಭ್ಯೋ ನಮಃ ॥೫೦॥ 
ಓಂ ಸರ್ವಪೂಜೇಭ್ಯೋ ನಮಃ 

ಓಂ ಸೂತ್ರಕೃದ್ಭ್ಯೋ ನಮಃ 

ಓಂ ಮಹಿಮಾಸಿದ್ಧೇಭ್ಯೋ ನಮಃ 
ಓಂ ನಿರ್ದ್ಮಷ್ಟೇಭ್ಯೋ ನಮಃ 

ಓಂ ಶಮಧನೇಭ್ಯೋ ನಮಃ ॥೬೦॥ 
ಓಂ ಶಾಪಶಕ್ತೇಭ್ಯೋ ನಮಃ 

ಓಂ ಅಷ್ಟಾಂಗಯೋಗಿಭ್ಯೋ ನಮಃ 


-79- 


ಯಷಿಪಂಚಮೀ 


ಓಂ ಅಣಿಮಾದಿಸಿದ್ದೇಭ್ಯೋ ನಮಃ 
ಓಂ ಹರಿಪೂಜಾರತೇಭ್ಯೋ ನಮಃ 


ಓಂ ಜೀವನುಕ್ರೇಭ್ಯೋ ನಮಃ 


ಓಂ ಮುನಿಮುಖ್ಯೇಭ್ಯೋ ನಮಃ 


ಓಂ ಶಾಂತೇಭ್ಯೋ ನಮಃ 
ಓಂ ತಿತಿಕ್ಷುಭ್ಯೋ ನಮಃ 
ಓಂ ಶ್ರದ್ಧಾಳುಭ್ಯೋ ನಮಃ 
ಓಂ ವಿವೇಕಿಭ್ಯೋ ನಮಃ 
ಓಂ ಬ್ರಹಿಷ್ಟೇಭ್ಯೋ ನಮಃ 
ಓಂ ಭಗವದ್ಭ್ಯೋ ನಮಃ 


ಓಂ ತುಲಸೀಮಾಲಾಧಾರಿಭ್ಯೋ ನಮಃ 


ಓಂ ತೀರ್ಥೇೆಭ್ಯೋ ನಮಃ 
ಓಂ ಆಸ್ತಿಕೇಭ್ಯೋ ನಮಃ 
ಓಂ ದ್ವಿಜೇಭ್ಯೋ ನಮಃ 

ಓಂ ಉಪವೀತಿಭ್ಯೋ ನಮಃ 
ಓಂ ಪವಿಶ್ರಪಾಣಿಭ್ಯೋ ನಮಃ 
ಓಂ ಸತ್ಯತೇಭ್ಯೋ ನಮಃ 
ಓಂ ಸಮುಖೇಭ್ಯೋ ನಮಃ 
ಓಂ ಹಷಿನಿಷ್ಠೇಭ್ಯೋ ನಮಃ 
ಓಂ ಕಮಂಡಲುಧಾರಿಭ್ಯೋ 
ಓಂ ಸಾಂಗೇಭ್ಯೋ ನಮಃ 
ಓಂ ಸ್ಮೃತಿಕರ್ತ್ಯಭ್ಯೋ ನಮಃ 


ಓಂ ವ್ರತಿಭ್ಯೋ ನಮಃ 

ಓಂ ಜಿತೇಂದ್ರಿಯೇಭ್ಯೋ ನಮಃ ॥೭೦॥ 
ಓಂ ದಾಂತೇಭ್ಯೋ ನಮಃ 

ಓಂ ಉಪರತೇಭ್ಯೋ ನಮಃ 

ಓಂ ವಿಷ್ಣುಭಕ್ತೇಭ್ಯೋ ನಮಃ 

ಓಂ ವಿಜೆ ್ಲೇತೃಭ್ಯೋ ನಮಃ 

ಓಂ ಬ್ರಹ್ಮನಿಷ್ಠೇಭ್ಯೋ ನಮಃ ॥೮೦॥ 
ಓಂ?ಭಸ್ಮದಾರಿಭ್ಯೋ ನಮಃ 

ಓಂ ಸ್ನಾಯುಭ್ಯೋ ನಮಃ 

ಓಂ ಶುದ್ಧೇಭ್ಯೋ ನಮಃ 

ಓಂ ವಿಪ್ರೇಭ್ಯೋ ನಮಃ 

ಓಂ ಬ್ರಾಹ್ಮಣೇಭ್ಯೋ ನಮಃ ॥£೯೦॥ 
ಓಂ ಮೇಧಾವಿಭ್ಯೋ ನಮಃ 

ಓಂ ಸಂಸ್ಕೃತೇಭ್ಯೋ ನಮಃ 

ಓಂ ಸುಕೃತಿಭ್ಯೋ ನಮಃ 

ಓಂ ವಲ್ಕಲಾತ ಜಿನಧಾರಿಭ್ಯೋ ನಮಃ 
ಓಂ ಜಟಿಲೇಭ್ಯೋ ನಮಃ ॥೧೦೦॥ 
ಓಂ ಸಪತ್ನೀಕೇಭ್ಯೋ ನಮಃ 

ಓಂ ವೇದವೇದ್ಯೇಭ್ಯೋ ನಮಃ 

ಓಂ ಕಶ್ಯಪಾದಿಸರ್ವಮಹರ್ಷಿಭ್ಯೋ 


ಓಂ ಅರುಂಧತ್ಯಾದಿಸಪ್ರಮಹರ್ಷಿಪತ್ತಿಭ್ಯೋ ನಮಃ 


ಓಂ ಇಷ್ಟುರ್ಥದಾಯಿಭ್ಯೋ ನಮಃ 
ಇತ್ಯಷ್ಟೋತ್ತರಶತದಿವ್ಯನಾಮಪೂರ್ವಕನಾನಾವಿಧಪರಿಮಳ 


ಪತ್ರಪುಷಾಣಿ 


೦೨ 


ಸಮರ್ಪಯಾಮಿ । 


-80- 


ಯಷಿಪಂಚಮೀ 


ಧೂಪ 
ಧೂಪಾರತಿ ಮಾಡಿರಿ 
ಧೂಪಂ ಗೋಫುತಸಂಯುಕ್ತಂ ಗುಗ್ಗುಲಾಗರುಮಿಶ್ರಿತಮ್‌ । 
ಸುವಾಸಿತಂ ದದಾಮ್ಯದ್ಯ ಯಷಯಃ ಪ್ರತಿಗೃಹೃತಾಮ್‌ ॥ 
ವನಸ್ಪತಿರಸೋದ್ಧೂತೋ ಗಂಧಾಢ್ಯೋ ಗಂಧ ಉತ್ತಮಃ । 
ಆಘ್ರೇಯಃ ಸರ್ವದೇವಾನಾಂ ಧೂಪೋ5 ಯಂ ಪ್ರತಿಗೃಹ್ಯತಾಮ್‌ ॥ 
ಏಕಾರತಿ 

ಮೂರು ಬತ್ತಿಯಿಂದ ಮಂಗಳಾರತಿ ಮಾಡಿರಿ 
ಸಾಜ್ಯಂ ತ್ರಿವರ್ತಿಸಂಯುಕ್ತಂ ಅಂಧಕಾರವಿನಾಶನಮ್‌ । 
ದೀಪಂ ಗೃಹ್ಟೀತ ಭೋ ವಿಪ್ರಾಃ ಭಕ್ತ್ಯಾ ದತ್ತಂ ಮಯಾನಧುನಾ ॥ 
ಅಜ್ಞಾನಾಂsಧತಮೋಹಾರಿಜ್ಯೋತಿಮನ್ಸತ್ಯುವಿನಾಶನಮ್‌ । 
ಸ್ವೀಕುರ್ವಂತು ಮಹಾಭಾಗಾಃ ಮಯಾ ದತ್ತಂ ಮುನೀಶ್ಚರಾಃ ॥ 

ತೀರ್ಥ 
೩ ಬಾರಿ ದೇವರ ತೀರ್ಥ ೧ ಬಾರಿ ಪ್ರಾಣದೇವರ ತೀರ್ಥ ನೀಡಿರಿ 
ಪ್ರಥಮಂ ಕಾಯಶುದ್ಧೃರ್ಥಂ ದ್ವಿತೀಯಂ ಧರ್ಮಸಾಧನಮ್‌ । 
ತೃತೀಯಂ ಮೋಕ್ಸಮಾಪ್ಲೋತಿ ಏವಂ ತೀರ್ಥಂ ತ್ರಿಧಾ ಪಿಬೇತ್‌ । 
ನೈವೇದ್ಯಂ 
ನೈವೇದ್ಯ ಮಾಡಿರಿ 
ಮಹಿಷೀದಧಿಯುಕ್ತಾನಿ ಕಂದಮೂಲಫಲಾನಿ ಚ। 
ಸಾಜ್ಯಕ್ಷೀರಾಣಿ ಗೃಹ್ಣಂತು ತೃಪ್ಪರ್ಥಂ ತು ಮುನೀಶ್ಚರಾಃ ॥ 
ಓಂ ಭೂರ್ಭವಸುವಃ । ತತವಿತುರ್ವರೇಣ್ಯಮ್‌ । ಭರ್ಗೋ ದೇವಸ್ಯ 
ಧೀಮಹಿ | ಧಿಯೋ ಯೋ ನಃ ಪ್ರಚೋದಯಾತ್‌ | ದೇವ ಸವಿತಃ ಪ್ರಸುವ । 


81- 


ಯಷಿಪಂಚಮೀ 


ಸತ್ಯಂ ತ್ವರ್ತ್ವೇನ ಪರಿಷಿಂಚಾಮಿ | ಅಮೃತಮಸ್ತು ಅಮೃತೋಪಸ್ತರಣಮಸಿ 
ಸ್ವಾಹಾ | ಓಂ ಪ್ರಾಣಾಯ ಸ್ವಾಹಾ । ಓಂ ಅಪಾನಾಯಸ್ವಾಹಾ । ಓಂ ವ್ಯಾನಾಯ 
ಸ್ವಾಹಾ । ಓಂ ಉದಾನಾಯ ಸ್ವಾಹಾ । ಓಂ ಸಮನಾಯಸ್ವಾಹಾ । ಬ್ರಹ್ಮಣೇ 
ನಮಃ । 


(ಎಮ್ಮೆಯ ಮೊಸರು, ಗೆಣಸು, ಜೋಳದ ತೆನೆ, ಕಾಯಿ-ಹಣ್ಣು , ಹಾಲು, 
ನವಣೆ ಧಾನ್ಯದ ಆಹಾರ, ಸೌತೆಕಾಯಿ, ಸಾಮೇ ಅಕ್ಕಿಯ ಅನ್ನ , ಸಾಮೆ ಪಾಯಸ 
ಇವುಗಳನ್ನು ಏಳು ಯಪಿಗಳಿಗೆ ಬೇರೆ ಬೇರೆಯಾಗಿ ನೈವೇದ್ಯ ಮಾಡುವುದು. ಮೊದಲು 
ದೇವರಿಗೆ ಅನಂತರ ಪ್ರಾಣದೇವರಿಗೆ ಸಮರ್ಪಿಸಿ, ಯಷಿಗಳಿಗೆ ಹಾಗೂ ಅರುಂಧತಿಗೆ 
ಪ್ರತ್ಯೇಕವಾಗಿ ತಟ್ಟೆಗಳಲ್ಲಿ ವಿಭಾಗ ಮಾಡಿ ನೈವೇದ್ಯ ಮಾಡಬೇಕು.) 

ನಾನಾ ಪಕ್ಷಾನ್ನಸಂಯುಕ್ತಂ ರಸ್ಯೆಃ ಷಡ್ಡ ಸಮನ್ನಿತಮ್‌ । 

ಗೃಷ್ಣಂತು ಯಷಯಸರ್ವೇ ನೈವೇದ್ಯಂ ಪ್ರದದಾಮ್ಯಹಮ್‌ ॥ 

ಮಧ್ಯೇ ಪಾನೀಯಮ್‌ ಸಮರ್ಪಯಾಮಿ ; 

ಉತ್ತರಾಪೋಶನಂ ಸಮರ್ಪಯಾಮಿ ; 

ಹಸ್ತಪ್ರಕ್ಷಲನಂ ಸಮರ್ಪಯಾಮಿ ; 

ಮುಖಪ್ರಕ್ಷಾಲನಂ ಸಮರ್ಪಯಾಮಿ ; 

ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ 


ಆಚಮನೀಯಂ 
೩ ಉದ್ದರಣೆ ನೀರು ಬಿಡಿರಿ 
ಗಂಗಾತೋಯಂ ಸಕರ್ಪೂರಂ ಸುಶೀತಲಶುಭಂ ಜಲಮ್‌ । 
ಗೃಹ್ಣಂತು ಮುನಯಃ ಸರ್ವೇ ತದಾಚಮನಸಂಜ್ನಕಮ್‌ ॥ 


-82- 


ಯಷಿಪಂಚಮೀ 


ಫಲಸಮರ್ಪಣಂ 

ಫಲಸಮರ್ಪಣೆ ಮಾಡಿರಿ 
(ಬೀಜಪೂರಾಮ್ರಪನಸಸಖರ್ಜೂರೀಕದಲೀಫಲಮ್‌ । 
ನಾರಿಕೇಲಫಲಂ ದಿವ್ಯಂ ಗೃಹ್ನಂತು ಮುನಿಪುಂಗವಾಃ ॥) 
ದಾಡಿಮೀ ಕದಲೀ ದ್ರಾಕ್ಷೀ ಖರ್ಜೂರೀಸಂಭವಂ ಫಲಮ್‌ । 
ಅನ್ಯಕಾಲೋದ್ಧವಂ ಹೃದ್ಯಂ ಗೃಹ್ಯತಾಂ ಭಕ್ತವತಲಾಃ | 
ನಮೋ ವೇದವಿದಾಂ ಶ್ರೇಷ್ಠಾ ಬಷಯಃ ಸೂರ್ಯಸನ್ನಿಭಾಃ । 
ಗೃಹ್ನಂತಿದಂ ಫಲಂ ತುಷಾ ತೆ ಮಯಾ ದತ್ತಂ ಹಿ ಭಕ್ತಿತಃ ॥1 


ತಾಂಬೂಲಂ 
ತಾಂಬೂಲ ಸಮರ್ಪಿಸಿರಿ 
(ಪೂಗೀಫಲೈಃ: ಸಕರ್ಪೂರೈ: ನಾಗವಲ್ಲೀದಲೈರ್ಯುತಮ್‌ । 
ಲವಂಗಾದಿಯುತಂ ವಿಪ್ರಾಃ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥) 
ಪೂಗೀಫಲಂ ಮಹಾದಿವ್ಯಂ ನಾಗವಲ್ಯಾದಲೈರ್ಯುತಮ್‌ । 
ಕರ್ಪೂರೈಲಾಸಮಾಯುಕ್ಕಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ದಕ್ಷಿ! ಣಾಂ 
ದಕ್ಷಿಣೆ ಸಮರ್ಪಿಸಿರಿ 


ಓಂ ಹಿರೆಣ್ಯರೂಪಃ ಸ ಹಿರಣ್ಯ ಸಂದೃಗಪಾಂ ನಪಾತ್ಸೇದು ಹಿರಣ್ಯವರ್ಣಃ | 
ಹಿರಣ್ಯಯಾತ್‌ ಪರಿ ಯೋನೇರ್ನಿಷದ್ಯಾ ಹಿರಣ್ಯದಾ ದದತ್ಯನ್ನಮಸ್ಮೆ ol 


ಹಿರಣ್ಯಗರ್ಭಃ ಸಮವರ್ತತಾಗ್ರೇ ಭೂತಸ್ಯ ಜಾತಃ ಪತಿರೇಕ ಆಸೀತ್‌ । 


ಸ ದಾಧಾರ ಪೃಥಿವೀಂ ದ್ಯಾಮುತೇಮಾಂ ಕಸ್ಟೈ ದೇವಾಯ ಹವಿಷಾ ವಿಧೇಮ । 


83- 


ಯಷಿಪಂಚಮೀ 


ಹಿರಣ್ಯಗರ್ಭಗರ್ಭಸ್ಥಂ ಹೇಮಬೀಜಂ ವಿಭಾವಸೋಃ । 
ಅನಂತಪುಣ್ಯಫಲದಂ ಅತಃ ಶಾಂತಿಂ ಪ್ರಯಚ್ಛ ಮೇ॥ 

ಪೂಜಾ ಸಂಪೂರ್ಣತಾಂ ಯಾತು ವಿಹಿತಾ ಯಾ ಯಷೀಶ್ಚದಾಃ । 
ಅನೇನ ವಸ್ನಿಜಾತೇನ ಹಿರಣ್ಯೇನ ಮಹೇಶ್ವರಾಃ ॥ 


ಮಂಗಲನೀರಾಜನಂ 
ಸಪ್ತ ಯಷಿಗಳಿಗೆ ಮಹಾಮಂಗಳಾರತಿ ಮಾಡಿರಿ 
ಪಂಚವರ್ತಿಸಮಾಯುಕ್ತಂ ಸರ್ವಮಂಗಲದಾಯಕಮ್‌ । 
ನೀರಾಜನಂ ಕೃತಂ ವಿಪ್ರಾಃ ಯುಷ್ಕಾಬಿಸ್ತನ್ನಿರೀಕ್ಸೃತಾಮ್‌ । 
ಚಕ್ಬುದಂ ಸರ್ವಲೋಕಾನಾಂ ತಿಮಿರಸ್ಕ ನಿವಾರಣಮ್‌ । 
ಮಹಾದೀಪಂ ಪ್ರಯಚ್ಛಾಮಿ ಸಪ್ತರ್ಷೀನ್‌ ಪ್ರತಿ ವೈ ಶುಭಮ್‌ ॥ 
ಮಹಾನೀರಾಜನದೀಪಂ ಕರ್ಪೂರಾರ್ತಿಕ್ಕಂ ಸಮರ್ಪಯಾಮಿ 
ಮಂತ್ರಪುಷ್ಟಾಣಿ 
ಬೊಗಸೆಯಲ್ಲಿ ಹೂವು ಅರ್ಪಿಸಿರಿ 
ಕಶ್ಯಪೋತತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋ5ಥ ಗೌತಮಃ । 
ಜಮದಗ್ನಿರ್ವಸಿಷ್ಠಶ್ಚ ಸಾಧ್ವೀ ಚೈವಾಷ್ಯರುಂಧತೀ ॥ 
ಏತೇ ಸಪ್ತರ್ಷಯಃ ಸರ್ವೇ ಭಕ್ತ್ಯಾಸಂಪೂಜಿತಾ ಮಯಾ । 
ಸರ್ವೇ ಪಾಪಂ ವ್ಯಪೋಹಂತು ಪುಷ್ಪಂ ಗೃಷ್ನಂತು ಚೋತ್ತಮಮ್‌ ॥ 
ಅಥ ನಮಸ್ಕಾರಾಃ 


ಸುವಾಸಿನಿಯರು ನಮಸ್ಕಾರ ಮಾಡಬೇಕು. 


ಕಶ್ಯಪರಿಗೆ ನಮಸ್ಕಾರ 


ನಮೋತಸ್ತು ಯಷಿವರ್ಯೇಭ್ಯೋ ದೇವರ್ಷಿಭ್ಯೋ ನಮೋ ನಮಃ । 
ಸರ್ವಪಾಪಹರೇಭ್ಯಶ್ವ ವೇದವಿದ್ಭ್ಯೋ ನಮೋ ನಮಃ ॥ 


-84- 


ಯಷಿಪಂಚಮೀ 


ಕಶ್ಯಪಃ ಸರ್ವಲೋಕಾಢ್ಯಃ: ಸರ್ವಭೂತಹಿತೇ ರತಃ । 
ನರಾಣಾಂ ಪಾಪನಾಶಾಯ ಖುಷಿರೂಪೇಣ ತಿಷ್ಠತಿ ॥ 
ಅತ್ರಿಗೆ ನಮಸ್ಕಾರ 
ಅತ್ರಯೇ ಚ ನಮಸ್ತುಭ್ಯಂ ಸರ್ವಭೂತಹಿತೇಷಿಣೇ । 
ತಪೋರೂಪಾಯ ಸತ್ಯಾಯ ಬ್ರಹ್ಮಣೇರಮಿತತೇಜಸೇ ॥ 
ಭರದಾ ಜರಿಗೆ ನಮಸ್ಕಾರ 
ಭರದ್ವಾಜ ನಮಸ್ತುಭ್ಯಂ ಸದಾ ಧ್ಯಾನಪರಾಯಣ । 
ಮಹಾಜಟಿಲಧರ್ಮಾತ್ಮನ್‌ ಪಾಪಂ ಸಂಹರ ಮೇ ಸದಾ ॥ 
ವಿಶ್ವಾಮಿತ್ರರಿಗೆ ನಮಸ್ಕಾರ 
ವಿಶ್ವಾಮಿತ್ರ ನಮಸ್ತುಭ್ಯಂ ಜ್ವಲನ್ಮುಖ ಮಹಾಬಲ । 
ಪ್ರತ್ಯಕ್ಷೀಕೃತಗಾಯತ್ರೀ ತಪೋರೂಪೇಣ ಸಂಸ್ಥಿತಃ ॥1 
ಗೌತಮರಿಗೆ ನಮಸ್ಕಾರ 
ಗೌತಮಃ ಸರ್ವಲೋಕಾನಾಂ ಯಷೀಣಾಂ ಚ ಸದಾ ಪ್ರಿಯಃ । 
ಶ್ರೌತಾನಾಂ ಕರ್ಮಣಾಂ ಚೈವ ಸಂಪ್ರದಾಯಪ್ರವರ್ತಕಃ ॥ 
ಜಮದಗ್ಗಿಗೆ ನಮಸ್ಕಾರ 
ಜಮದಗ್ನಿರ್ಮಹಾತೇಜಾಃ ತಪಸಾ ಕಲ್ಲಿತಂ ಧನಮ್‌ । 
ಲೋಕೇಷು ಧರ್ಮಸಿದ್ಯರ್ಥಂ ಸರ್ವಪಾಪಂ ನಿವರ್ತಯ ॥ 
ವಸಿಷ್ಠರಿಗೆ ನಮಸ್ಕಾರ 
ನಮಸ್ತುಭ್ಯಂ ವಸಿಷ್ಠಾಯ ಜಟಿಲಾಯ ಮಹಾತ್ಮನೇ । 
ಧರ್ಮರೂಪಾಯ ಸತ್ಯಾಯ ಲೋಕಾನಾಂ ಹಿತಕಾರಿಣೇ॥ 


-85- 


ಯಷಿಪಂಚಮೀ 


ಅರುಂಧತಿಗೆ ನಮಸ್ಕಾರ 
ಅಭ್ಯರ್ಣಪತಿಕಾ ದೇವೀ ವಸಿಷ್ಠನ್ಯ ಪ್ರಿಯಾ ಸದಾ । 


ಅರುಂಧತೀತಿ ವಿಖ್ಯಾತಾ ತಾಂ ನಮಸ್ಯಾಮಿ ಸರ್ವದಾ ॥ 


ಪ್ರಾರ್ಥನೆ 

ಮಂಡಿ ಊರಿ ನಮಿಸಿರಿ 
ಏತೇ ಸಪ್ತರ್ಷಯಃ ಸರ್ವೇ ಭಕ್ತ್ಯಾ ಸಂಪೂಜಿತಾ ಮಯಾ । 
ಸರ್ವೇ ಪಾಪಂ ವ್ಯಪೋಹಂತು ಜ್ಞಾನತೋತ ಜ್ಞಾನತಃ ಕೃತಮ್‌ ॥ 
ಏಷಾಂ ಪ್ರಭಾವೇನ ದಿವೌಕಸಾಂ ಚ ಮಹಾಪ್ರಭಾವಾ ತಪಸೋ ಬಲೇನ । 
ಲೋಕತ್ರಯಾರಿಷ್ಟವನಾಶಕಾನಾಂ ಸಪ್ಪರ್ಷಿಣಾಂ ಚಾಸ್ತು ಮಮಾಲಪೂಜಾ ॥ 
ಜ್ಞಾನತೋತಜ್ಞಾನತೋ ವಾಪಿ ಯನ್ನಯಾ ಪೂಜನಂ ಕೃತಮ್‌ । 
ತತ್ತರ್ವಂ ಪೂರ್ಣತಾಂ ಯಾತು ಪುಣ್ಯದೃಷ್ಟ್ಯಾವಲೋಕನಾತ್‌ ॥ 


ಸುವಾಸಿನಿಯರು ಅರ್ಫ್ಯವನ್ನು ಕೊಡಬೇಕು 


ಜನ್ಮ ಜನ್ಮಾರ್ಜಿತಂ ಪಾಪಂ ಪಾಪಬುದ್ಧಾ ರ್ಜಿತಂ ಮಯಾ ॥ 
ತತರ್ವಂ ನಾಶಮಾಯಾತು ಗೃಹಾಣಾರ್ಫ್ಯಂ ನಮೋಸ್ತುತೇ || 


ಕಶ್ಯಪಾಯ ನಮಃ ಇದಮರ್ಫ್ಯಂ ಸಮರ್ಪಯಾಮಿ । 
ಸಪ್ರರ್ಷಯಃ ಶುಭಾಃ ಸರ್ವೇ ಸರ್ವೇಷಾಂ ಚ ಶುಭಪ್ರಧಾಃ । 
ಸರ್ವಪಾಪಂ ವ್ಯಪೋಹಂತು ಗೃಹ್ಣಂತ್ವರ್ಥ್ಯಂ ನಮೋಸ್ತು ವಃ ॥ 
ಅತ್ರಯೇ ನಮಃ | ಇದಮರ್ಫ್ಯಂ ಸಮರ್ಪಯಾಮಿ । 
ಮೃಗನಾಭಿಸಮಾಯುಕ್ತಂ ಕದಲೀಸಂಭವಾನ್ನಿತಮ್‌ । 
ಗೃಹ್ಣಂತು ಮುನಯಃ ಸರ್ವೇ ಮದ್ದತ್ತಾರ್ಥ್ಯಂ ನಮೋಸ್ತು ವಃ ॥ 


ಭರದ್ವಾಜಾಯ ನಮಃ 1 ಇದಮರ್ಫ್ಯಂ ಸಮರ್ಪಯಾಮಿ । 


-86- 


ಯಷಿಪಂಚಮೀ 


ವಿದ್ಧಾಸೋ ಮುನಯತಶ್ನೆ; ವ ಬ್ರಾಹ್ಮಣಾಶ್ಚ ದ್ವಿಜೋತ್ತಮಾಃ । 
ಸರ್ವಲಕ್ಷಣಸಂಪೂರ್ಣಂ ಗೃಹ್ನಂತರ್ಫೈಂ ನಮೋಸ್ತು ವಃ॥ 
ವಿಶ್ವಮಿತ್ರಾಯ ನಮಃ । ಇದಮರ್ಫ್ಯಂ ಸಮರ್ಪಯಾಮಿ । 
ಸರ್ವದೇವ ಸ್ತುವಂತೋತತ್ರ ಯಷಯೋ ನಾರದಾದಯಃ । 
ಕಪಿಲಾದ್ಯಾಸ್ತು ಗೃಹ್ನಂತು ಮಮಾರ್ಫ್ಯಂ ಖುಷಿಪುಂಗವಾಃ ॥ 
ಗೌತಮಾಯ ನಮಃ । ಇದಮರ್ಫ್ಯಂ ಸಮರ್ಪಯಾಮಿ । 
ಬ್ರಹ್ಮರ್ಹೀಣಾಂ ಚ ರುದ್ರಾಣಾಂ ಜ್ವಲದ್ದ್ವುತಿ ತಪೋಧನಾಃ । 
ಕ್ರೂರದಾಹಕಸಂತಾಪಾ ಅರ್ಥ್ಯಂ ಗೃಹ್ನಂತು ಹೇ ದ್ವಿಜಾಃ ॥ 
ಜಮದಗ್ನಯೇ ನಮಃ 1 ಇದಮರ್ಫ್ಯಂ ಸಮರ್ಪಯಾಮಿ । 
ನಿತ್ಯಂ ತ್ವತ್ವದ್ಧಸಂಸ್ಥಾನಿ ಯಾನಿ ಕರ್ಮಕೃತಾನಿ ವೈ 
ಸಂಯೋಜಯನ್‌ ತಪಃ ಶ್ರೇಷ್ಠ ಗೃಹಾಣ ವರದೋ ಭವ ॥ 
ವಸಿಷ್ಠಾಯ ನಮಃ । ಇದಮರ್ಫ್ಯಂ ಸಮರ್ಪಯಾಮಿ | 
ಸರ್ವಾಸಾಂ ಯೋಷಿತಾಂ ಸಾದ್ವೀ ಸುಚಕ್ಟುಃ ಸತ್ಯವಾದಿನೀ ; 
ಅರುಂಧತ್ಯಾಭಿಧೇ ಸೌರಿ ಗೃಹಾಣಾರ್ಫ್ಯಂ ಮುನೀಶ್ಚ೦ ॥ 
ಅರುಂಧತ್ಕೈ ನಮಃ । ಅರ್ಫ್ಯಂ ಸಮರ್ಪಯಾಮಿ । 


ಸಮಾಪನ 
ತುಳಸೀದಳ ಹಿಡಿದು ಪೂಜೆಯನ್ನು ಸಮರ್ಪಿಸಿರಿ 
ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ಕಿಹೀನಂ ರಮಾಪತೇ। 
ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 


87- 


ಯಷಿಪಂಚಮೀ 


ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಥನಾ ವಾಠನುಸೃತಸ್ವಭಾವಃ | 
ಇರೆ ೮ ಲ 

ಕರೋಮಿ ಯದ್ಯತ್ತಕಲಂ ಪರಸ್ಥೆ ೨ ನಾರಾಯಣಾಯೇತಿ ಸಮರ್ಪಯಾಮಿ ॥ 

ಅನೇನ ಪ್ರತಿವಾರ್ಷಿಕವಿಹಿತಪೂಜನೇನ ಅರುಂಧತೀಸಹಿತಕಶ್ಯಪಾದಿಸಪ್ತ 
ಯಷಯಃ ಪ್ರೀಯಂತಾಮ್‌ ॥ 

ಮಧ್ಯೇ ಮಂತ್ರ ತಂತ್ರ ಸ್ವರವರ್ಣಲೋಪದೋಷಪ್ರಾಯಶ್ಚಿತ್ತಾರ್ಥ 
ನಾಮತ್ರಯ- ಮಂತ್ರಜಪಂ ಕರಿಷ್ಯೇ — 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 

ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


ವಾಯನದಾನ 
ಬ್ರಾಹ್ಮಣರಿಗೆ ವಾಯನದಾನ ನೀಡಿರಿ. 


೦ 


ಮಮ ಆತ್ಮನಃ ಶ್ರುತಿಸ್ಮೃತಿಪುರಾಣೋಕ್ತಫಲಪ್ರಾಪ್ಕರ್ಥಂ ಕೃತವ್ರತಸ್ಯ ಸಾಂಗತಾ- 
ಸಿದ್ಧ್ಯರ್ಥಂ ಬ್ರಾಹ್ಮಣಾಯ ವಾಯನದಾನಂ ಕರಿಷ್ಯೇ ॥ 


ತಥಾ ಚ ಬ್ರಾಹ್ಮಣಪೂಜನಂ ಚ ಕರಿಷ್ಯೇ - 


ಮಹಾವಿಷ್ಣುಸ್ತರೂಪಿಣೇ ಬ್ರಾಹ್ಮಣಾಯ ಇದಮಾಸನಂ । ಸುಖಾಸನಂ । ಇದಂ 
ಪಾದ್ಯಂ ಸುಪಾದ್ಯಂ | ಇದಮರ್ಫ್ಯಂ । ಅಸ್ಪೃರ್ಫ್ಯಂ | ಇದಮಾಚಮನೀಯಮ್‌। 
ಅಸ್ಪ್ವಾಚಮನೀಯಂ । ಗಂಧಾಃ ಪಾಂತು | ಸೌಮಂಗಲ್ಯಂ ಚಾಸ್ತು । ಅಕ್ಷತಾಃ 
ಪಾಂತು । ಆಯುಷ್ಯಮಸ್ತು | ಪುಷ್ಪಾಣಿ ಪಾಂತು । ಸೌಶ್ರೇಯಮಸ್ತು । ತಾಂಬೂಲಾನಿ 
ಪಾಂತು । ಐಶ್ವರ್ಯಮಸ್ತು । ದಕ್ಷಿಣಾಃ ಪಾಂತು | ಬಹುದೇಯಂ ಚಾಸ್ತು ॥ 

ವಾಯನಂ ಫಲಸಂಯುಕ್ತಂ ಸಫೃತಂ ದಕ್ಷಿಣಾಯುತಂ | 

ದ್ವಿಜವರ್ಯಾಯ ದಾಸ್ಯಾಮಿ ವ್ರತಸಂಪೂರ್ತಿಹೇತವೇ ॥ 


ಯಷಿಪಂಚಮೀ 


ಭವಂತಃ ಪ್ರತಿಗೃಹ್ಣಂತು ಜ್ಯೋತೀರೂಪಾಸ್ತಪೋಧನಾಃ । 
ಉಭಯೋಸ್ತಾರಕಾಃ ಸಂತು ವಾಯನಸ್ಕ ಪ್ರಭಾವತಃ ॥ 
ನ್ಯೂನಾತಿರಿಕ್ಷಕರ್ಮಾಣಿ ಮಯಾ ಯಾನಿ ಕೃತಾನಿ ಹಿ। 
ಕ್ಲ್ಷಮಧ್ಧಂ ತಾನಿ ಸರ್ವಾಣಿ ಯೂಯಂ ಸರ್ವೇ ತಪೋಧನಾಃ ॥ 
ವಿಪ್ರಾಯ ವೇದವಿದುಷೇ ಶ್ರೋತ್ರಿಯಾಯ ಕುಟುಂಬಿನೇ । 
ನರಕೋತ್ತಾರಣಾರ್ಥಾಯ ಅಚ್ಯುತಃ ಪ್ರೀಯತಾಮಿತಿ ॥ 


ಉತ್ತರದಿನೇ ಪೂಜಾ 
ಮರುದಿವಸ ಬೆಳಿಗ್ಗೆ ಮಾಡಬೇಕಾದ ಪೂಜೆ 

ಅದ್ಯ ಪೂರ್ವೋಚ್ಚರಿತ-ವರ್ತಮಾನ ಏವಂಗುಣವಿಶೇಷಣವಿಶಿಷ್ಟಾಯಾಂ 
ಶುಭತಿಥೌ ಅರುಂಧತೀಸಹಿತಕಶ್ಯಪಾದಿಸಪ್ತಯಷಿಪ್ರೀತ್ಯರ್ಥಂ ಪುರಾಣೋಕ್ತಫಲ- 
ಪ್ರಾಪ್ಪರ್ಥಂ ಉತ್ತರಪೂಜಾಂ ಕರಿಷ್ಯೇ । 

ಅರುಂಧತೀಸಹಿತಕಶ್ಶಪಾದಿಸಪ್ರಯಪಿಭ್ಯೋ ನಮ: ॥ 

ವಿಲೇಪನಾರ್ಥೇ ಚಂದನಂ ಸಮರ್ಪಯಾಮಿ । ಸರ್ವೋಪಚಾರಾರ್ಥೇ 
ಅಕ್ಷತಾನ್‌ ಸಮರ್ಪಯಾಮಿ । ಪೂಜಾರ್ಥೇ ಪುಷ್ಪಾಣಿ ಸಮರ್ಪಯಾಮಿ । ಧೂಪಂ 
ಸಮರ್ಪಯಾಮಿ | ದೀಪಂ ಸಮರ್ಪಯಾಮಿ । 

ನೈವೇದ್ಯಂ ಸಮರ್ಪಯಾಮಿ । ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ । 
ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ | ಮುಖವಾಸಾರ್ಥೇ 
ತಾಂಬೂಲಂ ಸಮರ್ಪಯಾಮಿ | 

ಅರುಂಧತೀ ಸಹಿತ ಕಶ್ಯಪಾದಿ ಸಪ್ತ ಯಷಿಭ್ಯೋ ನಮಃ। ಸುವರ್ಣಪುಷಾರ್ಥೇ 
ದಕ್ಷಿಣಾಂ ಸಮರ್ಪಯಾಮಿ । ಮಂತ್ರಪುಷ್ಠಂ ಸಮರ್ಪಯಾಮಿ । ನಮಸ್ಕರೋವಿ । 

ಅನೇನ ಉತ್ತರಾರಾಧನೇನ ಶ್ರೀಅರುಂಧತೀಸಹಿತಕಶ್ಯಪಾದಿಸಪ್ತಯಷ್ಕಂತ- 
ರ್ಗತಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀವೇದವ್ಯಾಸಾಭಿನ್ನಃ ಶ್ರೀಕೃಷ್ಣಃ 


-89- 


ಯಷಿಪಂಚಮೀ 


ಪ್ರೀಯತಾಂ ಸುಪ್ರೀ ತೋ ವರದೋ ಭವತು ॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸಪ್ತಯಷಯಃ ಪ್ರೀಯಂತಾಂ | 
ಯಾತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮಾಮಕೀಮ್‌ । 
ಇಷ್ಟಕಾಮಾರ್ಥಸಿದ್ಧ ರಂ ಪುನರಾಗಮನಾಯ ಚ॥ 
ಆವಾಹಿತ ಖುಷೀನ್‌ ಅರುಂಧತೀಸಾದ್ವೀಂ ಚ ವಿಸರ್ಜಯಾಮಿ । 


ಈ ಮಂತ್ರದಿಂದ ಖುಪಿಪ್ರತೀಕಗಳನ್ನು ವಿಸರ್ಜನೆ ಮಾಡುವುದು. ಆಚಮನ 
ಮಾಡುವುದು. 


ಯಸ್ಯ ಸ್ಕೃತ್ಯಾ ಚ ನಾಮೋಕ್ತ್ಯಾತಪಃ ಪೂಜಾಕ್ರಿಯಾದಿಷು । 

ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ | 

ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ ॥ 

ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಫನಾ ವಾರನುಸೃತಸ್ವಭಾವಃ । 
ಕರೋಮಿ ಯದ್ಯತಕಲಂ ಪರಸ್ಥೈ ನಾರಾಯಣಾಯೇತಿ ಸಮರ್ಪಯಾಮಿ ॥ 
ಅನೇನ ಪ್ರತಿವಾರ್ಷಿಕವಿಹಿತಪೂಜನೇನ ಅರುಂಧತೀಸಹಿತಕಶ್ಯಪಾದಿಸಪ್ಪ ಯಷಯಃ 
ಪ್ರೀಯಂತಾಮ್‌ ॥ 


“ವಯು ಯು ಬುಜ 


-90- 


ಯಷಿಪಂಚಮೀ 


ಜುಷಿಪಂಚಮೀ ವ್ರತದ ಕಥೆ 


ಸಿತಾಶ್ವಉವಾಚ - 
ಶ್ರುತಾನಿ ದೇವದೇವೇಶ ವ್ರತಾನಿ ಸುಬಹೂನಿ ಚ। 
ಸಾಂಪ್ರತಂ ಮೇ ಸಮಾಚಕ್ಚ್ವ ವ್ರತಂ ಪಾಷಪ್ರಣಾಶನಮ್‌ Hol 


ಸಿತಾಶ್ಚನು ಹೇಳುತ್ತಾನೆ - "ದೇವತೆಗಳಿಗೆ ಒಡೆಯನಾದ ಚತುರ್ಮುಖ- 
ಬ್ರಹ್ಮದೇವನೇ! ನಿನಗೆ ನನ್ನ ಭಕ್ತಿಯ ನಮಸ್ಕಾರಗಳು. ನಾನು ಹಿಂದೆ ಅನೇಕ ವ್ರತಗಳನ್ನು 
ಕೇಳಿರುವೆನು. ಆ ಎಲ್ಲ ವ್ರತಗಳ ನಡುವೆ ಪಾಪವನ್ನು ಸಂಪೂರ್ಣವಾಗಿ ಸುಡಬಲ್ಲ 
ಶ್ರೇಷ್ಠವಾದ ವ್ರತವು ಯಾವುದು? ಇದನ್ನು ನನಗೆ ತಿಳಿಸಿಕೊಡು. 


ಬ್ರಹ್ಮೋವಾಚ- 

ಶೃಣು ರಾಜನ್‌ ಪ್ರವಕ್ಷ್ಯಾಮಿ ವ್ರತಾನಾಮುತ್ತಮಂ ವ್ರತಮ್‌ । 

ಯಷಿಪಂಚಮೀತಿ ವಿಖ್ಯಾತಂ ಸರ್ವಪಾಪಹರಂ ಪರಮ್‌ 11೨1 

ಚತುರ್ಮುಖಬ್ರಹ್ಮದೇವರು ಉತ್ತರಿಸುತ್ತಾರೆ. ರಾಜನೇ! ಹೇಳುತ್ತೇನೆ ಕೇಳು. 
ಎಲ್ಲ ವ್ರತಗಳ ನಡುವೆ ಯಾವುದು ಶ್ರೇಷ್ಠವೆಂದರೆ ಯಷಿಪಂಚಮೀವ್ರತ. ಇದು 
ಜಗತ್ತಿನಲ್ಲಿ ಎಲ್ಲ ಪಾಪಗಳನ್ನೂ ಪರಿಹರಿಸುತ್ತದೆಂಬ ಖ್ಯಾತಿಯನ್ನು ಪಡೆದಿದೆ. 

ಯೇನ ಚೀರ್ಣೇನ ರಾಜೇಂದ್ರ ನರಕಂ ನೈವ ಪಶ್ಯತಿ । 

ಅತ್ರೈವೋದಾಹರಿಷ್ಯಂತಿ ಇತಿಹಾಸಂ ಪುರಾತನಮ್‌ 11೩11 

ರಾಜೇಂದ್ರನೇ! ಯಾವ ವ್ರತವನ್ನು ಅನುಷ್ಠಾನ ಮಾಡುವುದರಿಂದ ನರಕಕ್ಕೆ 
ಹೋಗಲು ಸಾಧ್ಯವಿಲ್ಲವೋ ಆ ವ್ರತವೇ ಖಷಿಪಂಚಮೀ ವ್ರತ. ಈ ವಿಷಯದಲ್ಲಿ 
ಪ್ರಾಚೀನವಾದ ಇತಿಹಾಸವೊಂದನ್ನು ಬಲ್ಲವರು ಉದಾಹರಿಸುತ್ತಾರೆ. 

ವೈದರ್ಭೇ(ವೈದೇಹೇ) ಚ ದ್ವಿಜವರಃ: ಉದಂಕೋ ನಾಮ ನಾಮತಃ । 

ತಸ್ಯ ಭಾರ್ಯಾ ಸುಶೀಲೇತಿ ಪತಿವ್ರತಪರಾಯಣಾ 11೪॥ 

ವಿದೇಹರಾಜ್ಯದಲ್ಲಿ ಉದಂಕ ಎಂಬ ಹೆಸರುಳ್ಳ ಶ್ರೇಷ್ಠಬ್ರಾಹ್ಮಣನು ಇದ್ದನು. 
ಅವನ ಹೆಂಡತಿಯು ಸುಶೀಲೆ ಎಂದು. ಪಾತಿವ್ರತ್ಯದಲ್ಲಿ ಅತ್ಯಂತ ಆಸಕ್ತಳಾಗಿದ್ದಳು. 

ತಸ್ಯಾ ಅಪತ್ಯಯುಗಲಂ ಪುತ್ರೋ ಹಿ ಸುವಿಭೂಷಣಃ । 


ಅಧೀತವಾನ್‌ ಸುತಸ್ತಸ್ಯ ವೇದಾನ್‌ ಸಾಂಗಪದಕ್ರಮಾನ್‌ 11೫11 
-91- 


ಯಷಿಪಂಚಮೀ 


ಆ ಸುಶೀಲೆಗೆ ಗಂಡು ಮಗು ಹಾಗೂ ಹೆಣ್ಣುಮಗು ಹುಟ್ಟಿದವು. ಉದಂಕನು 
ಗಂಡುಮಗುವಿಗೆ ಗರ್ಭಾಷ್ಟಮದಲ್ಲಿ ಉಪನಯನವನ್ನು ಮಾಡಿದನು. ಗುರುಕುಲ- 
ವಾಸಕ್ಕೆ ಕಳುಹಿಸಿದನು. ಅಲ್ಲಿಆ ಉದಂಕನ ಪುತ್ರನು ಭಕ್ತಿ ಮೊದಲಾದ ಗುಣಗಳಿಂದ 
ಕೂಡಿದವನಾಗಿ ಗುರುಶುಶ್ರೂಷೆಯನ್ನು ಮಾಡುತ್ತಾ ಸಮಸ್ತವೇದಗಳನ್ನು ವೇದಾಂಗ- 
ಗಳನ್ನು ಅಧ್ಯಯನ ಮಾಡಿದನು. 

ಸಮಾನೇ ಚ ಕುಲೇ ತೇನ ಸುತಾ ಚಾಪಿ ವಿವಾಹಿತಾ | 

ವಿವಾಹಿತೈವ ಸಾ ದೈವಾದ್‌ ವೈಧವ್ಯಂ ಪ್ರಾಪ ಸತ್ತಮ 11೬1 

ಪ್ರಾಪ್ತವಯಸ್ಕಳಾದ ಮಗಳಿಗೆ ಸತ್ಕುಲಪ್ರಸೂತನಾದ ಉತ್ತಮನಾದ ವಿದ್ಯಾ- 
ವಂತನಾದ ಬ್ರಾಹ್ಮಣನ ಜೊತೆ ವಿವಾಹ ಮಾಡಿದನು. ದೈವವಶದಿಂದ ಸ್ವಲ್ಪಕಾಲ- 
ದಲ್ಲಿಯೇ ಮಗಳು ವಿಧವೆಯಾದಳು. 


ಸತೀತಂ ಪಾಲಯಂತೀ ಸಾ ಆಸ್ತೇ ನಿಜಪಿತುರ್ಗ್ಗಹೇ I 


ತಸ್ಯಾ ದುಃಖೇನ ಸಂತಪ್ಪಃ ಸುತಂ ಸಂಸ್ಥಾಪ್ಯ ವೇಶ್ವನಿ 11೭! 
ಗಂಗಾತೀರವನಂ ಪ್ರಾಪ್ತಃ ಸಕಲತ್ರಸ್ತಯಾ ಸಹ । 
ಸ ತತ್ರಾಧ್ಯಾಪಯಾಮಾಸ ಶಿಷ್ಯಾನ್‌ ವೇದಂ ದ್ವಿಜೋತ್ತಮಃ HSI 


ವೈಧವ್ಯದ ದುಃಖದಿಂದ ನರಳುತ್ತಿರುವ ತನ್ನ ಮಗಳನ್ನು ತನ್ನ ಮನೆಯಲ್ಲಿಯೇ 
ಉದಂಕನು ಇಟ್ಟುಕೊಂಡನು. ಅವಳ ದುಃಖದಿಂದ ತಾನೂ ಕೂಡ ಸಂತಪ್ಪನಾದನು. 
ಒಮ್ಮೆ ಮಗನನ್ನು ಸೊಸೆಯ ಜೊತೆ ಮನೆಯಲ್ಲಿ ಬಿಟ್ಟು, ತನ್ನ ಹೆಂಡತಿ ಹಾಗೂ 
ಮಗಳೊಂದಿಗೆ ತೀರ್ಥಯಾತ್ರೆಗೆ ಹೊರಟನು. ಗಂಗಾತೀರದಲ್ಲಿರುವ ಒಂದು 
ವನದಲ್ಲಿ ಅನೇಕಮಂದಿ ಶಿಷ್ಯರಿಗೆ ಪಾಠವನ್ನು ಹೇಳುತ್ತಾ ವಾಸ ಮಾಡಿದನು. 

ಸುತಾ ಚ ಕುರುತೇ ತಸ್ಯ ಪಿತುಃ ಶುಶ್ರೂಷಣಂ ಪರಮ್‌ । 

ಪಿತುಃ ಶುಶ್ರೂಷಣಂ ಕೃತ್ವಾ ಪರಿಶ್ರಾಂತಾ ಕದಾಚನ al 

ಆ ಮಗಳು ತಂದೆಯ ಶುಶ್ರೂಷೆಯಲ್ಲಿರತಳಾಗಿದ್ದಳು. ತಂದೆಯ ಸೇವೆಯನ್ನು 
ಮಾಡಿ ಅದೊಂದು ದಿವಸ ಆಯಾಸಗೊಂಡು ಮಲಗಿದ್ದಳು. 

ನಿಶೀಥೇ ಕಿಲ ಸಂಸುಪ್ತಾ ಕೃಮಿರಾಶಿರಜಾಯತ । 

ತಥಾವಿಧಾಂ ಚ ತಾಂ ದೃಷ್ಟ್ವಾ ವಿವಸ್ತ್ರಾಂ ಪ್ರಸ್ತರಸ್ಥಿತಾಮ್‌ 11೧೦॥ 


-92- 


ಯಪಷಿಪಂಚಮೀ 


ಶಿಷ್ಯಾ ನಿವೇದಯಾಮಾಸುಸ್ತನಾತುಃ ಕರುಣಾನ್ಹಿತಾಃ 

ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಅವಳ ದೇಹದಲ್ಲಿ ಕ್ರಿಮಿಗಳು ಉಂಟಾದವು. 
ವಿವಸ್ತ- ಳಾಗಿ ದುಃಖವನ್ನು ಹೊಂದಿದ್ದಳು. ಇವಳ ಈ ಸ್ಥಿತಿಯನ್ನು ಕಂಡು ಶಿಷ್ಯರು 
ಕರುಣೆಯನ್ನು ಹೊಂದಿದವರಾಗಿ ಅವಳ ತಾಯಿಗೆ ಮಗಳ ಸ್ಥಿತಿಯನ್ನು ತಿಳಿಸಿದರು. 

ನ ಜಾನೀಮೋ ವಯಂ ಕಿಂಚಿದ್‌ ದೇವೀಂ ಸಾದ್ವೀಂ ತಥಾವಿಧಾಮ್‌ ॥೧೧॥ 

ಕೃಮಿರಾಶಿಮಯೀ ಜಾತಾ ಮಾತಃ ಸಂಪ್ರತಿ ದೃಶ್ಯತೇ । 

ವಜ್ರಪಾತಸದ್ಭಕ್ಗಂ ತಚ್ಛುತ್ವಾ ಶಿಷ್ಕೈರುದೀರಿತಮ್‌ 11೧೨॥ 

ಸಾಧ್ವಿಯಾದ ನಿನ್ನ ಮಗಳ ದೇಹವು ಕ್ರಿಮಿಗಳಿಂದ ಕೂಡಿದೆ. ಏಕೆ ಹೀಗಾಗಿದೆ 
ಎಂಬುದನ್ನು ನಮ್ಮಿಂದ ತಿಳಿಯಲು ಸಾಧ್ಯವಿಲ್ಲವೆಂದು ವಿನಂತಿಸಿದರು. ಎಲ್ಲಶಿಷ್ಯರೂ 
ಹೇಳಿದ ಈ ಮಾತುಗಳು ಆ ತಾಯಿಯ ಹೃದಯಕ್ಕೆ ವಜ್ರಾಘಾತ ಮಾಡಿದಂತಾಯಿತು. 

ಸಾ ಭ್ರಾಂತಮನಸಾ ಶೀಘ್ರಂ ತತಮೀಪಮುಪಾಗಮತ್‌ । 

ಸಾ ತಾಂ ತಥಾವಿಧಾಂ ದೃಷ್ಟ್ವಾ ವಿಲಲಾಪ ಸುದುಃಖತಾ 11೧೩1 

ತಾಯಿಯು ಅತ್ಯಂತ ಉದ್ವಿಗ್ಗವಾದ ಮನಸ್ಸಿನಿಂದ ಕೂಡಲೇ ತನ್ನ ಮಗಳ 
ಸಮೀಪಕ್ಕೆ ಓಡಿ ಬಂದಳು. ಕ್ರಿಮಿರಾಶಿಗಳಿಂದ ಕೂಡಿದ್ದ ತನ್ನ ಮಗಳ ದೇಹವನ್ನು 
ನೋಡಿದಳು. ಸತ್ಕುಲಪ್ರಸೂತಳಾದ ನನ್ನ ಮಗಳಿಗೇಕೆ ಇಂಥ ಪರಿಸ್ಥಿತಿ ಎದುರಾಯಿತು 
ಎಂಬುದಾಗಿ ಗೋಳಾಡಿದಳು. 

ಉರಶ್ಚ ತಾಡಯಾಮಾಸ ಸುತರಾಂ ಮೋಹಮಾಪ ಚ। 

ಕ್ಷಣೇನ ಪ್ರಾಪ್ತಚೈತನ್ಯಾಂ ತಾಮುತ್ಥಾಪ್ಯ ಪ್ರಮೃಜ್ಯ ಚ 11೧೪॥॥ 

ಮಗಳ ದುಸ್ಥಿತಿಯನ್ನು ಕಂಡು ತೊಡೆಯನ್ನು ಬಡಿದುಕೊಂಡು ಬಿಕ್ಕಿ ಬಿಕ್ಕಿ 
ಅತ್ತಳು. ಮೂರ್ಛೆ ಹೊಂದಿದಳು. ಮರುಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಮಗಳನ್ನು 
ಎಬ್ಬಿಸಿದಳು. ಕ್ರಿಮಿಗಳನ್ನು ದೂರಗೊಳಿಸಿ ಸ್ವಚ್ಛಗೊಳಿಸಲು ಪ್ರಯತ್ನಪಟ್ಟಳು. 

ಸಮಾಲಂಬ್ಯ ಚ ಬಾಹುಭ್ಯಾಂ ನಿನ್ಯೇ ತತಿತುರಂತಿಕಮ್‌ । 

ಸ್ವಾಮಿನ್‌ ಕಥಯ ಮೇ ಸಾಧ್ವೀ ಕೇನ ದುಷ್ಕತಕರ್ಮಣಾ 11೧೫11 

ಮಗಳನ್ನು ಆಲಿಂಗನೆ ಮಾಡಿಕೊಂಡಳು. ಆ ಮಗಳನ್ನು ತಂದೆಯ ಬಳಿ 
ಕರೆದುಕೊಂಡು ಹೋದಳು. ಓ ಸ್ವಾಮಿಯೇ! ನನ್ನ ಮಗಳಾದ ಈ ಸಾಧ್ವಿಯು 


-93- 


ಯಷಿಪಂಚಮೀ 


ಯಾವ ಕೆಟ್ಟ ಕೆಲಸವನ್ನು ಮಾಡಿದ್ದಾಳೆ. ಯಾವುದಕ್ಕಾಗಿ ಇಂಥ ಶಿಕ್ಷೆ ಯನ್ನು 
ಅನುಭವಿಸುತ್ತಿದ್ದಾಳೆ. 

ನಿಶೀಥೇ ಸಂಪ್ರಸುಪ್ರೇಯಂ ಜಾಯತೇ ಕೃಮಿಸಂಕುಲಾ । 

ಏತಚ್ಛುತ್ಥಾ ತತೋ ವಾಕ್ಯಮ್‌ ಖುಷಿರ್ಧ್ಯಾನಪರಾಯಣಃ WHOL 

ರಾತ್ರಿಯ ಕಾಲದಲ್ಲಿ ಮಲಗಿದ್ದಾಗ ಇವಳ ದೇಹದಲ್ಲಿ ಕ್ರಿಮಿಗಳ ರಾಶಿಯೇ 
ಹುಟ್ಟಿಕೊಂಡಿವೆ. ತನ್ನ ಪತ್ನಿಯ ಮಾತನ್ನು ಕೇಳಿ ಉದಂಕ ಯಷಿಯು ತನ್ನ ಮಗಳ 
ಇಂಥ ಘೋರಪರಿಸ್ಥಿತಿಗೆ ಏನು ಕಾರಣ ಎಂಬುದನ್ನು ಧ್ಯಾನಾಸಕ್ತನಾಗಿ ಕಂಡನು. 

ಜ್ಞಾತ್ವಾ ನಿವೇದಯಾಮಾಸ ತಸ್ಯಾ ಪ್ರಾಕ್‌ ಜನ್ಮಚೇಷ್ಠಿತಮ್‌ ॥ 

ತನ್ನ ಮಗಳ ಕರ್ಮವನ್ನು ಅಪರೋಕ್ಷವಾಗಿ ಕಂಡು ತನ್ನ ಪತ್ನಿಗೆ ಮಗಳ ಹಿಂದಿನ 
ಜನ್ಮದ ಕರ್ಮವನ್ನು ತಿಳಿಸಿದನು. 


ಯಷಿರುವಾಚ - 
ಪ್ರಾಗಿಯಂ ಸಪ್ತಮೇಶತೀತೇ ಜನ್ಮನಿ ಬ್ರಾಹ್ಮಣೀ ಹ್ಯಭೂತ್‌ ೧೭1 
ರಜಸ್ಪಲಾ ಚ ಸಂಜಾತಾ ಭಾಂಡಾದೀನ್ಯಸ್ಪ ತ್‌ ತದಾ । 
ಅಸ್ಯಾಸ್ತು ಪಾಪ್ಟನಾ ತೇನ ಜಾಯತೇ ಕ್ರಿಮಿವದ್‌ ವಪುಃ 11೧೮॥ 


ನಿನ್ನ ಈ ಮಗಳು ಏಳು ಜನ್ಮಗಳ ಹಿಂದೆ ಬ್ರಾಹ್ಮಣ ಕುಮಾರಿಯಾಗಿ ಹುಟ್ಟಿದ್ದಳು. 
ರಜಸ್ವಲಾದೋಷದಿಂದ ತಾನು ಬಹಿಷ್ನೆಯಾಗಿದ್ದರೂ ಕೂಡ ಮೈಲಿಗೆಯನ್ನು 
ಆಚರಣೆ ಮಾಡದೇ ಭಾಂಡಗಳನ್ನು ಪಾತ್ರೆ ಮೊದಲಾದವುಗಳನ್ನು 
ಸ್ವಚ್ಛಮಾಡುತ್ತಿದ್ದಳು. ಆ ಪಾತ್ರೆ ಮೊದಲಾದವುಗಳನ್ನು ಮುಟ್ಟಿದ ದೋಷದಿಂದ 
ಈ ಜನ್ಮದಲ್ಲಿ ಕ್ರಿಮಿಗಳುಳ್ಳ ದೇಹವನ್ನು ಹೊಂದಿದ್ದಾಳೆ. 

ರಜಸ್ವಲಾಯಾಃ ಪಾಪೇನ ಯುಕ್ತಾ ಭವತಿ ಸಾನಘೇ । 

ಪ್ರಥಮೇತಹನಿ ಚಾಂಡಾಲೀ ದ್ವಿತೀಯೇ ಬ್ರಹ್ಮಘಾತಿನೀ 11೧೯ 

ಯಾರು ರಜಸ್ವಲೆಯಾಗಿರುತ್ತಾರೋ ಅವರು ಪಾಪಯುಕ್ತರಾಗಿರುತ್ತಾರೆ. 
ದೋಷವಿದೂರಳೇ! ರಜಸ್ವಲೆಯ ಧರ್ಮವನ್ನು ಹೇಳುತ್ತೇನೆ ಕೇಳು. ರಜಸ್ವಲೆಯಾದ 
ಸ್ತ್ರೀಯು ಮೊದಲ ದಿನದಲ್ಲಿ ಚಂಡಾಲೆಯಾಗಿರುತ್ತಾಳೆ. ಎರಡನೆಯ ದಿವಸ 
ಬ್ರಹ್ಮಪಾತಕಿಯಾಗಿರುತ್ತಾಳೆ. 


-94- 


ಯಷಿಪಂಚಮೀ 


ತೃತೀಯೇ ರಜಕೀ ಪ್ರೋಕ್ತಾ ಚತುರ್ಥೇ5ಹನಿ ಶುದ್ಧ ತಿ! 


ಮೂರನೆಯ ದಿವಸ ಅಗಸಗಿತ್ತಿಯಾಗಿರುತ್ತಾಳೆ. ನಾಲ್ಕನೆಯ ದಿವಸ 
ಶುಭ್ರಳಾಗುತ್ತಾಳೆ. 


ತದಾ ತಯಾ ಸಖೀಸಂಗಾದ್‌ ವ್ರತಂ ದೃಷ್ಟ್ಟ್ಮಾವಮಾನಿತಮ್‌ 11೨೦॥ 
ದೃಷ್ಠವ್ರತಪ್ರಭಾವೇಣ ಜಾತಾ ದ್ವಿಜಕುಲೇ5ಮಲೇ । 
ಅವಮಾನಾದ್‌ ವ್ರತಸ್ಯಾಸ್ಯ ಕೃಮಿರಾಶೀಮಯೀಧುನಾ 20 


ಏತತ್‌ ತೇ ಕಥಿತಂ ಸರ್ವಂ ಕಾರಣಂ ದುಷೃತಸ್ಯ ಚ॥ 


ಆದರೆ ಈ ನಿನ್ನ ಮಗಳು ತನ್ನ ದುಷ್ಠರಾದ ಸಖಿಯರ ಸಂಗದಿಂದ 
ರಜಸ್ವಲಾವ್ರತವನ್ನು ಆಚರಣೆ ಮಾಡಲಿಲ್ಲ. ಯಷಿಪಂಚಮೀ ವ್ರತಾಚರಣೆಯನ್ನು 
ನೋಡಿದಳು. ಕಂಡರೂ ಅವಮಾನ ಮಾಡಿದಳು. ರಜಸ್ವಲಾಧರ್ಮವನ್ನು 
ತಿಳಿದಿದ್ದರೂ ಕೂಡ ಎಲ್ಲವನ್ನೂ ತಿರಸ್ಕರಿಸಿದಳು. ರಜಸ್ವಲಾದೋಷವನ್ನು 
ಪರಿಹರಿಸಿಕೊಳ್ಳುವ ಯಷಿಪಂಚಮೀ ವ್ರತವನ್ನು ನೋಡಿದ ಫಲದ ಪ್ರಭಾವದಿಂದಷ್ಟೇ 
ಇವಳು ಈ ಜನ್ಮದಲ್ಲಿ ಬ್ರಾಹ್ಮಣ ಸ್ತ್ರೀಯಾಗಿ ಹುಟ್ಟಿರುವಳು. ರಜಸ್ವಲಾಧರ್ಮವನ್ನು 
ಅವಮಾನ ಮಾಡಿರುವುದರಿಂದ ಈಗೆ ಕ್ರಿಮಿರಾಶಿಯುಳ್ಳ ದೇಹವನ್ನು 
ಹೊಂದಿರುವಳು. ನಿನ್ನ ಮಗಳ ಈ ಪರಿಸ್ಥಿತಿಗೆ ಕಾರಣವಾದ ದುಷ್ಕೃತ್ಯಗಳು ಇಷ್ಟು 
ಇವೆ. ಇವುಗಳನ್ನು ನಿನಗೆ ತಿಳಿಸಿರುವೆನು. 


ಸುಶೀಲೋವಾಚ - 
ದರ್ಶನಾದಪಿ ಯಸ್ಯಾಸ್ಯ ವಿಪ್ರಾಣಾಂ ನಿರ್ಮಲೇ ಕುಲೇ 12೨1 
ಜನ್ಮ ಯುಷ್ಠದ್ದಿಧಾನಾಂ ಹಿ ಜಾಯತೇ ಬ್ರಹ್ಮತೇಜಸಾಮ್‌ । 
ಅವಜ್ಞಯಾ ಪ್ರಜಾಯಂತೇ ನಿಶೀಥೇ ಕೃಮಿರಾಶಯಃ 11೨೩ 


ಮಹಾಶ್ಚರ್ಯಕರಂ ನಾಥ ತದ್‌ವ್ರತಂ ಕಥಯಸ್ವಮೇ ॥ 

ಸುಶೀಲೆಯು ಪುನಃ ಪ್ರಶ್ನಿಸಿದಳು - ಪ್ರಭುವೇ! ತಾವು ಹೇಳಿದ ಆ 
ಯಷಿಪಂಚಮೀ ವ್ರತವನ್ನು ನೋಡಿದ ಮಾತ್ರದಿಂದ ನಿರ್ಮಲವಾದ ವಿಪ್ರರ ವಂಶದಲ್ಲಿ 
ಹುಟ್ಟಬೇಕೆಂದರೆ ಆ ಯಷಿಪಂಚಮೀ ವ್ರತದ ಪ್ರಭಾವ ಎಷ್ಟಿರಬೇಕು. ಅದರಲ್ಲಿಯೂ 


-95- 


ಯಷಿಪಂಚಮೀ 


ಬ್ರಹ್ಮತೇಜಸ್ವಿಗಳಾದ ತಮ್ಮಂಥವರ ಕುಲದಲ್ಲಿ ಹುಟ್ಟಬೇಕೆಂದರೆ ಆ ವ್ರತವು 
ಪರಮಶ್ರೇಷ್ಠವೇ ಆಗಿರಬೇಕು. ಮತ್ತು ಆ ಯಷಿಪಂಚಮೀವ್ರತದ ವಿಧಾನವನ್ನು 
ತಿರಸ್ಕಾರ ಮಾಡಿರುವುದರಿಂದ ಒಂದೇ ರಾತ್ರಿಯಲ್ಲಿ ಕ್ರಿಮಿರಾಶಿಯ ದೇಹವನ್ನು 
ಹೊಂದುತ್ತಾಳೆಂದರೆ ಇದು ಅತ್ಯಂತ ಆಶ್ಚರ್ಯಕರವಾಗಿದೆ. ಪ್ರಭುವೇ! ಆ 
ಯಷಿಪಂಚಮೀವ್ರತದ ಬಗ್ಗೆ ನನಗೆ ದಯವಿಟ್ಟು ತಿಳಿಸಿರಿ. 


ಖಷಿರುವಾಚ - 
ಸುಶೀಲೇ ಶೃಣು ತತ್ತಮ್ಯಗ್‌ ವ್ರತಾನಾಮುತ್ತಮಂ ವ್ರತಮ್‌ 11೨೪॥ 
ಯೇನ ಚೀರ್ಣೇನ ಸಹಸಾ ಪಾಪಾದಸ್ಥಾತ್‌ ಪ್ರಮುಚ್ಛತೇ। 
ದುಃಖತ್ರಯಾಚ್ಚ ಮುಚ್ಛೇತ ನಾರೀ ಸೌಭಾಗೃಮಾಪ್ನುಯಾತ್‌ 11೨೫॥ 


ಉದಂಕ ಯಷಿಯು ಉತ್ತರಿಸುತ್ತಾನೆ - ಎಲ್ಲ ವ್ರತಗಳಲ್ಲಿ ಯಷಿಪಂಚಮೀ 
ವ್ರತವು ಉತ್ತಮವಾಗಿದೆ. ಓ ಸುಶೀಲೆಯೇ! ಇದರ ಮಹಾತ್ಮ್ಮೈಯನ್ನು ಹೇಳುತ್ತೇನೆ. 
ಕೇಳು. ಯಾವ ಯಷಿಪಂಚಮೀ ವ್ರತದ ಆಚರಣೆ ಮಾಡುವುದರಿಂದಲೇ ರಜಸ್ಟಲಾ- 
ದೋಷದಿಂದ ಉಂಟಾದ ಪಾಪವೆಲ್ಲವೂ ಪರಿಹಾರವಾಗುತ್ತದೆ. ತಾಪತ್ರಯಗಳು 
ನಾಶವಾಗುತ್ತವೆ. ಹೆಂಗಸರು ಸೌಭಾಗ್ಯಯುಕ್ತರಾಗುತ್ತಾರೆ. 

ಕಲ್ಯಾಣಾನಿ ವಿವರ್ದಂತೇ ಸಂಪದಶ್ಚ ನಿರಾಪದಃ । 

ಯಷಿಪಂಚಮೀ ವ್ರತವನ್ನು ಆಚರಣೆ ಮಾಡುವುದರಿಂದ ಕಲ್ಯಾಣವಾಗುತ್ತದೆ. 
ಸಂಪತ್ತುಗಳು ಯಥೇಚ್ಛವಾಗಿ ಪ್ರಾಪ್ತವಾಗುತ್ತವೆ. ಆಪತ್ತುಗಳೆಲ್ಲವೂ 
ಪರಿಹಾರವಾಗುತ್ತವೆ. 


ನಭಸ್ಯಾಃ ಶುಕ್ಲಪಕ್ಷೇ ತು ಯದಾ ಭವತಿ ಪಂಚಮೀ WIL 
ನದ್ಯಾದಿಷು ತದಾ ಸ್ನಾತ್ವಾಕೃತ್ವಾನಿಯಮಮೇವ ಚ । 
ವಿಧಾಯ ನಿತ್ಕಕರ್ಮಾಣಿ ಗತ್ವಾ ದ್ದಾರವತೀಮೃಷೀನ್‌ 11೨೭11 


ಭಾದ್ರಪದಮಾಸದ ಶುಕ್ಸಫಕ್ಚದಲ್ಲಿ ಬರುವ ಪಂಚಮೀದಿವಸ ಯಷಿಪಂಚಮೀ 
ವ್ರತವನ್ನು ಆಚರಣೆ ಮಾಡಬೇಕು. ಅಂದು ಉಷಃಕಾಲದಲ್ಲೆದ್ದು ನದಿ, ಕೆರೆ 
ಮೊದಲಾದವುಗಳಲ್ಲಿ ಸ್ನಾನವನ್ನು ಮಾಡಬೇಕು. ನಿಯಮಬದ್ಧವಾಗಿ ನಿತ್ಯಕರ್ಮಗಳನ್ನು 
ಆಚರಿಸಬೇಕು. ಅನಂತರ ಯಷಿಗಳ ಸಮೀಪಕ್ಕೆ ತೆರಳಬೇಕು. 


-96- 


ಯಷಿಪಂಚಮೀ 


ಸ್ನಾಪಯೇದ್‌ ವಿಧಿವದ್‌ ಭಕ್ತ್ಯಾ ಪಂಚಾಮೃತರಸ್ಥೆಃ ಶುಬ್ಬೆ: । 

ದ್ವಾರವತೀ-ಅಗ್ನಿಹೋತ್ರಶಾಲಾ ವಸ್ತ್ರಮಂಡಪಂ ಗೃಹಂ ವಾ 11೨೮॥ 

ವಿಧಿಪ್ರಕಾರವಾಗಿ ಪಂಚಾಮೃತಗಳಿಂದ ಶುದ್ಧೋದಕದಿಂದ ಯಷಿಗಳಿಗೆ 
ಅಭಿಷೇಕ ಮಾಡಬೇಕು. ಅಗ್ನಿಹೋತ್ರಶಾಲೆ ವಸ್ತ್ರಮಂಟಪ ಅಥವಾ ಮನೆ ಇವುಗಳಲ್ಲಿ 
ಯಷಿಪೂಜೆಯನ್ನು ಮಾಡಬೇಕು. 

ಚಂದನಾಗುರುಕರ್ಪೂರೈರ್ವಿಲಿಪ್ಯ ಚ ಸುಗಂಧಿಭಿಃ । 

ಪೂಜಯೇದ್‌ ವಿವಿದ: ಪುಷ್ಪೈರ್ಗಂಧಧೂಪಾದಿದೀಪಕ್ಕೆ: 11೨೯॥ 

ಚಂದನ, ಅಗುರು, ಕರ್ಪೂರ ಮೊದಲಾದ ಸುಗಂಧದ್ರವ್ಯಗಳನ್ನು ಸಮ- 
ರ್ಪಿಸಬೇಕು. ನಾನಾವಿಧವಾದ ಪುಷ್ಪಗಳಿಂದ ಅರ್ಚಿಸಬೇಕು. ಧೂಪಾರತಿ ಮಾಡ- 
ಬೇಕು. ದೀಪಾರತಿಯನ್ನು ಕೂಡ ಮಾಡಬೇಕು. 

ಸಮಾಚ್ಛಾದ್ಯ ಶುಬ್ಳರ್ವಸ್ತ್ರೈಃ ಸೋಪವೀತೈರ್ಯಥಾವಿಧಿ । 

ತತೋ ನೈವೇದ್ಯಸಂಪನ್ನಮರ್ಫ್ಥ್ಯಂ ದದ್ಯಾಚ್ಛುಬ್ಛೆಃ ಫಲೈಃ 11೩01 

ಶ್ವೇತವಸ್ತ್ರ ಗಳನ್ನು ಯಷಿಗಳಿಗೆ ಸಮರ್ಪಿಸಬೇಕು. ಯಜೊ ್ಲ್ಲೀಪವೀತವನ್ನು ವಿಧಿ 
ಯು ಹೇಳುವಂತೆ ಅರ್ಪಣೆ ಮಾಡಬೇಕು. ಅನಂತರ ನೈವೇದ್ಯವನ್ನು ಮಾಡಿ ಎಲ್ಲ 
ಯಷಿಗಳಿಗೆ ಅರ್ಫ್ಯವನ್ನು ಕೊಟ್ಟು ಶುಭವಾದ ಫಲಸಮರ್ಪಣೆಯನ್ನು ಮಾಡಬೇಕು. 

ಕಶ್ಯಪೋತತ್ರಿರ್ಭರದ್ವಾಜೋ ವಿಶ್ವಾಮಿತ್ರಸ್ತು ಗೌತಮಃ । 


ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೇ ಯಷಯಃ ಸ್ಥೃತಾಃ 11೩೧ 
ಗೃಹ್ಣಂತ್ಟರ್ಥ್ಯಂ ಮಯಾ ದತ್ತಂ ತುಷ್ಟಾ ಭವತ ಮೇ ಸದಾ । 
ಶ್ರೋತ್ರವ್ಯಮಿದಮಾಖ್ಯಾನಂ ಶಾಕಾಹಾರಂ ಪ್ರಕಲ್ಲಯೇತ್‌ 11೩೨। 


ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ, ವಸಿಷ್ಠ ಇವರು 
ಸಪ್ತರ್ಷಿಗಳೆಂದು ಕರೆಸಿಕೊಳ್ಳುತ್ತಾರೆ. ಇವರನ್ನು ಕುರಿತು ನನ್ನಿಂದ ನೀಡಲ್ಪಟ್ಟ 
ಅರ್ಫ್ಯವನ್ನು ತಾವು ಸ್ವೀಕರಿಸಿರಿ ಎಂದು ಪ್ರಾರ್ಥಿಸಬೇಕು. ಅನಂತರ ಈ 
ಯಷಿಪಂಚಮೀ ವ್ರತದ ಕಥೆಯನ್ನು ಕೇಳಬೇಕು. ಕಾಯಿಪಲ್ಲೆಗಳನ್ನು ಸಮರ್ಪಣೆ 
ಮಾಡಬೇಕು. 

ಸ್ಥಾತವ್ಯಂ ಬ್ರಹ್ಮಚರ್ಯೇಣ ಖಯಷಿಧ್ಯಾನಪರಾಯಣ್ಯೆಃ । 

ಅನೇನ ವಿಧಿನಾ ಸಮ್ಯಗ್‌ ವ್ರತಮೇತತ್‌ ಸಮಾಚರೇತ್‌ 11೩೩ 


-97- 


ಯಷಿಪಂಚಮೀ 


ಅಂದು ಕೇವಲ ಯಷಿಗಳ ಧ್ಯಾನದಲ್ಲಿಯೇ ಆಸಕ್ತರಾಗಿರಬೇಕು. 
ಬ್ರಹ್ಮಚರ್ಯವನ್ನು ಪರಿಪಾಲನೆ ಮಾಡಬೇಕು. ಹೀಗೆ ಹೇಳಿದ ವಿಧಿಯಂತೆ 
ಯಷಿಪಂಚಮೀ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಬೇಕು. 

ತಸ್ಯ ಯಜ್ಞಾಯತೇ ಪುಣ್ಯಂ ಸರ್ವತೀರ್ಥೇಷು ಯತ್ನಲಮ್‌ | 

ಸರ್ವದಾನೇಷು ಯತ್ನುಣ್ಯಂ ತದಸ್ಯ ವ್ರತಚಾರಣಾತ್‌ HAV 

ಈ ಯಷಿಪಂಚಮೀ ವ್ರತದ ಆಚರಣೆಯಿಂದ ಎಷ್ಟು ಪುಣ್ಯವು ಬರುತ್ತದೆಂದರೆ 
ಸಕಲ ತೀರ್ಥಸ್ನಾನಗಳಿಂದ ಎಲ್ಲಾ ಸಂಪತ್ತುಗಳ ದಾನದಿಂದ ಎಲ್ಲ ವ್ರತಗಳ 
ಆಚರಣೆಯಿಂದ ಎಷ್ಟು ಪುಣ್ಯವು ಬರುತ್ತದೋ ಅದೆಲ್ಲ ಪುಣ್ಯವು ಯಷಿಪಂಚಮೀ 
ವ್ರತದ ಆಚಣೆಯಿಂದಲೇ ಬರುತ್ತದೆ. 

ಕುರುತೇ ಯಾ ವ್ರತಂ ಚೈತತ್ಸಾನಾರೀ ಸುಖಭಾಗಿನೀ । 

ರೂಪಲಾವಣ್ಯಪುತ್ರಪೌತ್ರಾದಿಸಂಯುತಾ 11೩೫11 

ನಾರಿಯು ಈ ವ್ರತವನ್ನು ಆಚರಿಸಿದಾಗ ಸುಖಿಯಾಗಿ ಇರುತ್ತಾಳೆ. 
ರೂಪಲಾವಣ್ಯಗಳಿಂದ ಕಂಗೊಳಿಸುತ್ತಾಳೆ. ಪುತ್ರಪೌತ್ರಾದಿಗಳನ್ನು ಹೊಂದುತ್ತಾಳೆ. 

ಇಹ ಲೋಕೇ ಸದೈವ ಸ್ಯಾತ್‌ ಪರತ್ರಾಪ್ಯಕ್ಷಯಾ ಗತಿಃ । 

ವ್ರತಸ್ಯಾಸ್ಯ ಪ್ರಭಾವೇಣ ಜಾತಿಂ ಸ್ಥರತಿ ಪೌರ್ವಿಕೀಮ್‌ NAL 


॥ ಇತಿ ಹೇಮಾದ್ರೌ ಬ್ರಹ್ಮಾಂಡೇ ಯಷಿಪಂಚಮೀ ಕಥಾ ॥ 


ಈ ಲೋಕದಲ್ಲಿ ಸಂತೋಷದಿಂದಿದ್ದು , ಪರಲೋಕದಲ್ಲಿ ಅಕ್ಷಯವಾದ 
ಸುಖವನ್ನು ಅನುಭವಿಸುತ್ತಾಳೆ. ಈ ಯಷಿಪಂಚಮೀವ್ರತದ ಪ್ರಭಾವದಿಂದ ಹಿಂದಿನ 
ಜನ್ಮಗಳ ಸ್ಮರಣೆಯೂ ಕೂಡ ಆ ವರಾಂಗನೆಗೆ ಬರುತ್ತದೆ. 


ಇಲ್ಲಿಗೆ ಬ್ರಹ್ಮಾಂಡಪುರಾಣದಲ್ಲಿ ಯಷಿಪಂಚಮೀ ವ್ರತದ ಕಥೆಯು 
ಮುಗಿಯಿತು. 
ಸಸ ಖೀ ಸೇ ಸೇ 


-98- 


ಯಷಿಪಂಚಮೀ 
ಭವಿಷ್ಯೋತ್ತರದಲ್ಲಿ ಯಷಿಪಂಚಮೀ ಕಥೆ 


ಯುಧಿಷ್ಠಿರ ಉವಾಚ- 
ಶ್ರುತಾನಿ ದೇವದೇವೇಶ ವ್ರತಾನಿ ಸುಬಹೂನಿ ಚ। 
ಸಾಂಪ್ರತಂ ಮೇತನ್ಯದಾಚಕ್ಷ ವ್ರತಂ ಪಾಪಪ್ರಣಾಶನಮ್‌ 11೧॥ 
ಶ್ರೀಕೃಷ್ಣಉವಾಚ- 
ಅಥಾನ್ಯದಪಿ ರಾಜೇಂದ್ರ ಪಂಚಮೀಮೃಷಿಸಂಜ್ಲಿತಾಮ್‌ । 
ಇ 
ಕಥಯಿಷ್ಯಾಮಿ ತು ಯತೃತ್ವಾ ನಾರೀ ಪಾಪಾತ್‌ ಪ್ರಮುಚ್ಛತೇ 1|೨॥ 
ಯುಧಿಷ್ಠಿರ ಉವಾಚ - 
© 
ಕೀದೃಶೀ ಪಂಚಮೀ ಕೃಷ್ಣಕಥಂ ಚ ಯಷಿಸಂಜ್ಞಿತಾ । 
ಣ ಇ 
ಪಾತಕಾತ್‌ ಮುಚ್ಛತೇ ಕಸ್ಮಾನ್ನಾರೀ ಯದುಕುಲೋದ್ಧವ 11೩1 
ಪಾಪಾನಿ ಚ ಬಹೂನ್ಯತ್ರ ವಿದ್ಯತೇ ಕಿಲ ಕೇಶವ । 
ಕಥಂ ವಾ ಖುಷಿಪಂಚಮ್ಯಾಂ ನಾರೀ ಕಸ್ಮಾತ್‌ ಪ್ರಮುಚ್ಛತೇ IYI 
ಕೃಷ್ಣಉವಾಚ- 
ಣ 
ಅಜ್ಜಾನಾತ್‌ ಜ್ಞಾನತೋ ವಾಪಿ ಯಾ ಸ್ತೀ ಜಾತಾ ರಜಸಲಾ | 
ಇ ಇ ಈ ವ 
ದುಷ್ಟಾಸ್ಪೃಶತಿ ಭಾಂಡಾನಿ ಗೃಹಕರ್ಮಣಿ ಸಂಸ್ಥಿತಾ 11೫1 
ಪ್ರಾಪ್ನೋತಿ ಸಾ ಮಹಾಪಾಪಂ ಸತ್ಯಂ ಸಾ ನರಕಂ ವ್ರಜೇತ್‌ । 
ಶೃಣು ತತ್ಕಾರಣಂ ಯಸ್ಮಾದ್‌ ವರ್ಜನೀಯಾ ರಜಸ್ವಲಾ WEI 
ಪ್ರೋತ್ಸಾರ್ಯಾ ಗೃಹತೋ ದೂರಂ ಚಾತುರ್ವರ್ಣೇನ ಭಾರತ। 
ಬ್ರಹ್ಮಹತ್ಯಾಂ ಪುರಾ ಶಕ್ರೋ ವೃತ್ರಂ ಹತ್ವಾಹ್ಯವಾಪ ಚ ni 
ತಯಾ ವೈ ರಾಜಶಾರ್ದೂಲ ವ್ರೀಡಿತೋ ವೃತ್ರಸೂದನಃ । 
ಬ್ರಹ್ಮಾಣಂ ಸಮುಪಾಗಚ್ಛತ್‌ ಆತ್ಮನಃ ಶುದ್ಧಿಕಾರಣಾತ್‌ Lo 
ತತೋ ದೇವೈಃ ಸಮಂ ಬ್ರಹ್ಮಾ ಕ್ಷಣಂ ಧ್ಯಾತ್ವಾಚಕಾರ ವೈ। 
ಶುದ್ಧಿಂ ಶಕ್ರಸ್ಯ ರಾಜೇಂದ್ರ ಪ್ರಹೃಷ್ಟೇನಾಂತರಾತ್ಮನಾ Tal 
ವಿಭಜ್ಯ ಬ್ರಹ್ಮಹತ್ಯಾಂ ತು ಚತುರ್ಧಾ ಚ ಚತುರ್ಮುಖಃ। 
ಪ್ರಾಕ್ಟಿಪದ್‌ ರಾಜಶಾರ್ದೂಲ ಚತುಃಸ್ಥಾನೇಷು ವೈ ತದಾ 11೧೦ 


-99- 


ಯಷಿಪಂಚಮೀ 


ವಹ್ನೌ ಪ್ರಥಮಜ್ಞಾಲಾಸು ನದೀಷು ಪ್ರಥಮೋದಕೇ । 


ಪರ್ವತೇಷು ಚ ರಾಜೇಂದ್ರ ನಾರೀರಜಸಿ ಪಾರ್ಥಿವ Hoo 
ಅತೋ ರಜಸ್ವಲಾ ನಾರೀ ಪ್ರೋತ್ಸಾರ್ಯಾ ಚ ಪ್ರಯತ್ನತಃ । 

ಬ್ರಹ್ಮಣಃ ಶಾಸನಾತ್‌ ಪಾರ್ಥ ಚಾತುರ್ವರ್ಣ್ಯೇನ ಸರ್ವದಾ 11೧೨! 
ಪ್ರಥಮೇರ ಹನಿ ಚಾಂಡಾಲೀ ದ್ವಿತೀಯೇ ಬ್ರಹ್ಮಘಾತಿಕೀ I 

ತೃತೀಯೇ ರಜಕೀ ಪ್ರೋಕ್ತಾ ಚತುರ್ಥೇ5 ಹನಿ ಶುದ್ಧತಿ 11೧೩1 
ಅಜ್ಞಾನಾಜ್ಞಾನತೋ ವಾಪಿ ಜಾತಂ ಸಂಪರ್ಕಪಾತಕಮ್‌ । 
ತತ್ನಾಪಸಂಕ್ಷಯಾರ್ಥಂ ವೈ ಕಾರ್ಯೇಯಮೃಷಿಪಂಚಮೀ 11೧೪॥ 
ಸರ್ವಪಾಪಪ್ರಶಮನೀ ಸರ್ವೋಪದ್ರವನಾಶಿನೀ । 

ಬ್ರಹ್ಮಕ್ಷತ್ರಿಯವಿಟ್‌ಶೂದೈಃ ಸ್ತ್ರೀಭಿಃ ಕಾರ್ಯಾ ವಿಶೇಷತಃ OH 
ಅತ್ರಾರ್ಥೇ ಯತ್ನುರಾವೃತ್ತಂ ಪ್ರವಕಾ ಮಿ ಕಥಾನಕಮ್‌ ।॥ 

ಪುರಾ ಕೃತಯುಗೇ ರಾಜಾ ವಿದರ್ಭಾಯಾಂ ಬಭೂವ ಹ 11೧೬॥ 
ಶ್ಯೇನಜಿನ್ನಾಮ ರಾಜರ್ಷಿಶ್ಚಾತುರ್ವರ್ಣ್ಯ್ಯಾನುಪಾಲಕಃ । 

ತಸ್ಯ ದೇಶೇ5ವಸದ್‌ ವಿಪ್ರೋ ವೇದವೇದಾಂಗಪಾರಗಃ 11೧೭11 
ಸುಮಿತ್ರೋ ನಾಮ ರಾಜೇಂದ್ರ ಸರ್ವಭೂತಹಿತೇ ರತಃ । 

ಕೃಷಿವೃತ್ತ್ಯಾಸದಾ ಯುಕ್ತಃ ಕುಟುಂಬಪರಿಪಾಲಕಃ 11೧೮॥ 
ತಸ್ಯ ಭಾರ್ಯಾ ಸುಸಾದ್ವೀ ಚ ಪತಿಶುಶ್ರೂಷಣೇ ರತಾ । 
ಜಯಶ್ರೀರ್ನಾಮವಿಖ್ಯಾತಾ ಬಹುಬೃತ್ಯಸುಹೃಜ್ಜನಾ 11೧೯॥ 
ಅತಿಚಿಂತಾನ್ವಿತಾ ಸಾ ಚ ಪ್ರಾವೃಟ್‌ಕಾಲೇ ಸುಮಧ್ಯಮಾ । 

ಕ್ಷೇತ್ರಾದಿಷು ರತಾ ಸಾದ್ವೀ ವ್ಯಾಕುಲೀ ಕೃತಮಾನಸಾ ॥೨೦॥ 
ಏಕದಾ ಸಾತ್ಮನಃ ಪ್ರಾಪ್ತಮೃತುಕಾಲಂ ವ್ಯಲೋಕಯತ್‌ । 

ರಜಸ್ವಲಾಪಿ ಸಾ ರಾಜನ್‌ ಗೃಹಕರ್ಮ ಚಕಾರ ಹ 11೨೧॥॥ 
ಭಾಂಡಾದೀನ್‌ ಅಸ್ಪೃಶದ್‌ ರಾಜನ್‌ ಖುತ್‌ೌ ಪ್ರಾಪ್ತೇಠಪಿ ಭಾಮಿನೀ । 
ಕಾಲೇನ ಬಹುನಾ ಸಾದ್ವೀ ಪಂಚತ್ವಮುಗಮತ್‌ ತದಾ 11೨೨1 
ತಸ್ಯಾ ಭರ್ತಾಅಪಿ ವಿಪ್ರೋತಸೌ ಕಾಲಧರ್ಮಮುಪೇಯಿವಾನ್‌ । 

ಏವಂ ತೌ ದಂಪತೀ ರಾಜನ್‌ ಸ್ವತರ್ಮವಶಗೋ ತದಾ 11೨೩1। 


ಭಾರ್ಯಾ ತಸ್ಯ ಜಯಶ್ರೀಃ ಸಾ ಖುತುಸಂಪರ್ಕದೋಷತಃ । 
-100- 


ಯಷಿಪಂಚಮೀ 


ಶುನೀಯೋನಿಮನುಪ್ರಾಪ್ತಾ ಸುಮಿತ್ರೋತಪಿ ನರೇಶ್ವರ 11೨೪ 
ತಸ್ಯಾ ಸಂಪರ್ಕದೋಷೇಣ ಬಲೀವರ್ದೋ ಬಭೂವ ಹ। 

ಏವಂ ತೌ ದಂಪತೀ ರಾಜನ್‌ ಸಕರ್ಮವಶಗೌ ತದಾ 11೨೫ 
ಖುತುಸಂಪರ್ಕದೋಷೇಣ ತಿರ್ಯಗ್‌ಯೋನಿಮುಪಾಗತೌ । 
ಸ್ವಧರ್ಮಾಚರಣಾಜ್ಞಾತಾವುಭೌ ಜಾತಿಸ್ಕರೌ ತಥಾ 2೬ 
ಸುತಸ್ಕೈವ ಗೃಹೇ ರಾಜನ್‌ ಸ್ಥರಂತೌ ಪೂರ್ವಪಾತಕಮ್‌ । 

ಸುಮಿತ್ರಸ್ಯ ಚ ಪುತ್ರೋ5 ಭೂದ್‌ ಗುರುಶುಶ್ರೂಷಣೇ ರತಃ 11೨೭! 
ಸುಮತಿರ್ನಾಮ ಧರ್ಮಜ್ಞೋ ದೇವತಾತಿಥಿಪೂಜಕಃ । 

ಅಥ ಕ್ಹಯಾಹೇ ಸಂಪ್ರಾಪ್ತೇ ಪಿತುಸ್ತು ಸುಮತಿಸ್ತದಾ 1೨೮1 
ಭಾರ್ಯಾ ಚಂದ್ರವತೀಂ ಪ್ರಾಹ ಸುಮತಿಃ ಶ್ರದ್ಧಯಾನ್ನಿತಃ । 

ಅದ್ಯಂ ಸಾಂವತ್ತರದಿನಂ ಪಿತುರ್ಮೇ ಚಾರುಹಾಸಿನಿ 11೨೯11 
ಭೋಜನೀಯಾ ದ್ವಿಜಾ ಭೀರು ಪಾಕಸಿದ್ಧಿರ್ವಿಧೀಯತಾಮ್‌ । 

ತಯಾ ಕೃತಾ ಪಾಕಸಿದ್ದಿಃ ಸುಮತೇರ್ಭರ್ತುರಾಜ್ಞಯಾ 11೩01 
ಮುಕ್ತಂ ಪಾಯಸಭಾಂಡೇ ವೈ ಸರ್ಪೇಣ ಗರಲಂ ತತಃ । 

ದೃಷ್ಟ್ವಾ ಬ್ರಹ್ಮವಧಾದ್‌ ಭೀತಾ ಶುನೊ ಭಾಂಡಾನಿ ಸಾಸ್ಪೃಶತ್‌ HAO 
ದ್ವಿಜಭಾರ್ಯಾ ಚ ತಂ ದೃಷ್ಟ್ಯಾಉಲ್ಲುಕೇನ ಜಘಾನ ಹ। 

ಭಾಂಡಾದೀನಿ ಚ ಪ್ರಕ್ಷಾಲ್ಕ ತ್ಯಕ್ತ್ಯಾಫಾಕಂ ಸುಮಧ್ಯಮಾ TET 
ಪುನಃ ಪಾಕಂ ಚ ಕೃತ್ವಾತು ಶ್ರಾದ್ಧಂ ಕೃತ್ವಾವಿಧಾನತಃ। 

ತತೋ ಭುಕ್ತೇಷು ವಿಪ್ರೇಷು ನೋಚ್ಛಿಷ್ಟಂ ಚ ದದೌ ಬಹಿಃ 11೩೩1 


ಭೂಮೌ ಕ್ಷಿಪ್ರಂ ತಯಾ ಶುನ್ಯಾ ಉಪವಾಸಸ್ತದಾಭವತ್‌ । 
ತತೋ ರಾತ್ರ್ಯಾಂ ಪ್ರವೃತ್ತಾಯಾಂ ಸಾ ಶುನೀ ಕ್ಷುಧಿತಾ ಭೃತಮ್‌  ॥೩೪॥ 
ಬಲೀವರ್ದಮುಪಾಗತ್ಯ ಭರ್ತಾರಮಿದಮಬ್ರವೀತ್‌ ॥ 


ಬುಭುಕ್ತಿತಾದ್ಯ ಹೇ ಭರ್ತರ್ನ ದತ್ತಂ ಭೋಜನಾದಿಕಮ್‌ 11೩೫1 
ಗ್ರಾಸಾದಿಕಂ ಚ ನ ಪ್ರಾಪ್ತಂ ಕ್ಷುಧಾ ಮಾಂ ಬಾಧತೇ ಭೃಶಮ್‌ । 
ಅನ್ಯಸ್ಥಿನ್‌ ದಿವಸೇ ಪುತ್ರೋ ಮಮ ಲೇಹ್ಯಂ ದದಾತ್ಯಸೌ WALI 


ಅದ್ಯಂ ಮಹ್ಯಂ ಕಿಮಪ್ಕೇಷ ಉಚ್ಛಿಷ್ಟಮಪಿ ನೋ ದದೌ | 


-101- 


ಯಷಿಪಂಚಮೀ 


ಪಾಯಸಾನ್ನೇ ಪಪಾತಾದ್ಯ ಗರಲಂ ಸರ್ಪಸಂಭವಮ್‌ 11೩೭ಟ॥ 
ಮಯಾ ವಿಚಿಂತ್ಯ ಮನಸಾ ಮರಿಷ್ಯಂತಿ ದ್ವಿಜೋತ್ತಮಾಃ । 
ಸಂಸ್ಪೃಷ್ಟಂ ಪಾಯಸಂ ಗತ್ವಾ ಬದ್ಧಾಹಂ ತಾಡಿತಾ ಭೃಶಮ್‌ 11೩೮॥ 
ದುಃಖತಂ ತೇನ ಮೇ ಗಾತ್ರಂ ಕಟಿರ್ಭಗ್ನಾ ಕರೋಮಿ ಕಿಮ್‌ । 
ತತಃ ಪ್ರಾಹ ಚ ಸೋತನಡ್ದಾನ್‌ ಭದ್ರೇ ತೇ ಪಾಪಸಂಗ್ರಹಮ್‌ 11೩೯ 
ಕಿಂ ಕರೋಮಿ ಹೃಶಕ್ತೋ5ಹಂ ಭಾರವಾಹತ್ವಮಾಗತಃ | 
ಅದ್ಯಾಹಮಾತ್ಮನಃ ಕ್ಷೇತ್ರೇ ವಾಹಿತಃ ಸಕಲಂ ದಿನಮ್‌ IYO 
ಮಾರಿತಶ್ಚಾತ್ಮಜೇನಾಹಂ ಮುಖಂ ಬದ್ಧಾ ಬುಭುಕ್ಕಿತಃ I 
ವೃಥಾ ಶ್ರಾದ್ಧಂ ಕೃತಂ ತೇನ ಜಾತಾದ್ಯ ಮಮ ಕಷ್ಟತಾ 11೪೧॥ 
ಕೃಷ್ಣಉವಾಚ- 

ತಯೋಃ ಸಂವದತೋರೇವಂ ಮಾತಾಷಿತ್ರೋಶ್ಚ ಭಾರತ । 
ಶ್ರುತ್ವಾ ಪುತ್ರಸ್ತಥಾ ವಾಕ್ಕಂ ಯದುಕ್ತಂ ಚ ತದೋಭಯೋಃ 11೪೨॥ 
ಪಿತರೌ ತೌ ವಿವಿತ್ವಾತು ದತ್ತವಾನ್‌ ಸುಮತಿಸ್ತದಾ । 
ತಸ್ಯಾಂ ರಜನ್ಯಾಂ ತತ್ಕಾಲಂ ದದೌ ತಸ್ಯೈ ಚ ಭೋಜನಮ್‌ 11೪೩। 
ತದಾಸೌ ದುಃಖತ ಪುತ್ರೋ ಜ್ಞಾತ್ಸಾವಸ್ಥಾಂ ತಥಾ ತಯೋಃ । 
ಮಾತಾಪಿತ್ರೋಸ್ತು ರಾಜೇಂದ್ರ ದ್ರುತಂ ಸಂಪ್ರಸ್ಥಿತೋ ವನಮ್‌ 11೪೪॥ 
ಜ್ಞಾತುಮಿಚ್ಛಾಮಿ ವೈ ಕಷ್ಟಮಿತಿ ನಿಶ್ಚಿತ್ಯ ಭಾರತ । 
ತತ್ರ ಗತಾ ್ವಜ್ನಾನವೃದ್ಧಾನ್‌ ಮಷೀನ್‌ ಪರಮಧಾರ್ಮಿಕಾನ್‌ : YH 
ಪ್ರಣಿಪತ್ಯಾಬ್ರವೀದ್‌ ವಾಕ್ಯಂ ಹಿತಂ ಚೈವ ತದಾ ತಯೋಃ । 

ಸುಮತಿರುವಾಚ - 
ಕಥಯಧ್ದ್ಧಂ ವಿಪ್ರವರ್ಯಾಃ ಪ್ರಶ್ನಮೇಕಂ ಸಮಾಹಿತಾಃ NYE 


ಕೇನ ಕರ್ಮವಿಪಾಕೇನ ಪಿತರೌ ಮೇ ತಪೋಧನಾಃ । 
ಇಮಾಮವಸ್ಕಾಂ ಸಂಪ್ರಾಪ್ಟ್‌ ಮೋಕ್ಟೇತೇ ಪಾತಕಾತ್‌ ಕಥಮ್‌ ॥೪೭॥ 


-102- 


ಯಷಿಪಂಚಮೀ 


ಕೃಷ್ಣಉವಾಚ- 
ತದಾಕರ್ಣ್ಯ ವಚಸ್ತಸ್ಯ ಪ್ರತ್ಯುವಾಚೇದಂ ತತ್ವಿತ್ರೋರ್ಮುಕ್ತಯೇ ತದಾ । 


ಯಷಿರುವಾಚ- 
ತವ ಮಾತಾ ಪುರಾ ವಿಪ್ರ ಸ್ವಗೃಹೇ ಬಾಲಭಾವತಃ 11೪೯॥ 
ಪ್ರಾಪ್ತಮೃತ್ಯುಂ ವಿದಿತ್ವಾ ತು ಸಂಪರ್ಕಮಕರೋದ್‌ ದ್ವಿಜ | 
ತೇನ ಕರ್ಮವಿಪಾಕೇನ ಶುನೀಯೋನಿಮುಪಾಗತಾ SOI 
ಪಿತಾಪಿ ಸರ್ಶದೋಷೇಣ ಬಲೀವರ್ದೋ ಬಭೂವ ಹ। 
ಏತಯೋರ್ಮುಕ್ಕಿಕಾಮಾರ್ಥಂ ಕುರು ತ್ವಮೃಷಿಪಂಚಮೀಮ್‌ 11೫೧॥॥ 
ಭಾರ್ಯಯಾ ಸಹ ವಿಪ್ರೇಂದ್ರ ಖುಷೀನ್‌ ಸಂಪೂಜ್ಯ ಯತ್ನತಃ । 
ಆಚರಸ್ವ ವ್ರತಂ ತತ್ರ ಸಪ್ತವರ್ಷ ದ್ವಿಜೋತ್ತಮ HS 
ಅಂತೇ ಚೋದ್ಯಾಪನಂ ಕುರ್ಯಾದ್‌ ವಿತ್ತಶಾಶೃವಿವರ್ಜಿತಃ । 
ಶಾಕಾಹಾರಸ್ತು ಕರ್ತವ್ಯೋ ನೀವಾರೈಃ ಶ್ಯಾಮಕ್ಕೆಸ್ತಥಾ BAI 
ಕಂದೈರ್ವಾಥ ಫಲೈರ್ಮೂಲೈರ್ಹಲಕೃಷ್ಣಂ ನ ಭಕ್ಷಯೇತ್‌ । 
ಪ್ರಾಪ್ಯ ಭಾದ್ರಪದೇ ಮಾಸಿ ಶುಕ್ಷಪಕ್ಸನ್ಯ ಪಂಚಮೀಮ್‌ TET 
ತಸ್ಯಾಂ ಮಧ್ಯಾಹ್ನಸಮಯೇ ನದ್ಯಾದೌ ವಿಮಲೇ ಜಲೇ । 
ಕೃತ್ವಾನ ಪಾಮಾರ್ಗಸಮಿಧಾ ದಂತಧಾವನಮಾದಿತಃ 11೫೫1! 
ಆಯುರ್ಬಲಂ ಯಶೋ ವರ್ಚಃ ಪ್ರಜಾಃ ಪಶುವಸೂನಿ ಚ। 
ಬ್ರಹ್ಮಪ್ರಜ್ಞಾಂ ಚ ಮೇಧಾಂ ಚ ತು ನೋ ದೇಹಿ ವನಸ್ಪತೇ 11೫೬ 
ಸಂಪ್ರಾರ್ಥ್ಯಾನೇನ ಮಂತ್ರೇಣ ಕುರ್ಯಾದ್‌ ವೈ ದಂತಧಾವನಮ್‌ । 
ಮುಖದುರ್ಗಂಧನಾಶಾಯ ದಂತಾನಾಂ ಚ ವಿಶುದ್ಧಯೇ 11೫೭! 


ಷ್ಠೀವನಾಯ ಚ ಗಾತ್ರಾಣಾಂ ಕುರ್ವೇ5 ಹಂ ದಂತಧಾವನಮ್‌ । 

ಅನೇನ ದಂತಾನ್‌ ಸಂಶೋಧ್ಯ ಸ್ನಾಯಾನ್ಭ ತ್ಸ್ನಾನಪೂರ್ವಕಮ್‌ 11೫೮।! 
ತಿಲಾಮಲಕಕಲ್ಕೇನ ಕೇಶಾನ್‌ ಸಂಶೋಧ್ಯ ಯತ್ನತಃ । 

ಪರಿಧಾಯ ನವೇ ಶುದ್ಧೇ ವಾಸಸೀ ಚ ಸಮಾಹಿತಃ 11೫೯॥ 


-103- 


ಯಷಿಪಂಚಮೀ 


ಪೂಜಯಸ್ವ ಯಷೀನ್‌ ದಿವ್ಯಾನರುಂಧತ್ಯಾ ಸಮನಿಫಾನ್‌ । 


ಕಶ್ಯಪೋಶತತ್ರಿರ್ಭರದ್ವಾಜೋ 'ವಿಶ್ವಾಮಿತ್ರೋತಥ ಗೌತಮಃ 1೬೦॥ 

ಜಮದಗ್ನಿರ್ವಸಿಷ್ಠಸ್ಯ ಸಾದ್ವೀ ಚೈವಾಷ್ಯರುಂಧತೀ । 

ಮಂತ್ರೇಣಾನೇನ ಸಪ್ತ್ಪರ್ಷೀನ್‌ ಪೂಜಯೇತ್‌ ಸುಸಮಾಹಿತಃ WO 

ವ್ರತೇನ ಖಷಿಪಂಚಮ್ಯಾಃ ಕೃತೇನೈವ ದ್ವಿಜೋತ್ತಮ । 

ಖುತುಸಂಪರ್ಕಜೋ ದೋಷಃ ಕ್ಷಯಂ ಯಾತಿ ನ ಸಂಶಯಃ 11೬೨1 
ಶ್ರೀಕೃಷ್ಣಉವಾಚ- 

ತಚ್ಚುತ್ಕಾ ಿ ಸುಮತಿರ್ವಾಕ್ಯ್ಕಂ ಪರಮಮೃಷಿಭಾಷಿತಮ್‌ । 

ಗೃಹಮೇತ್ಯ ವ್ರತಂ ಚಕ್ರೇ ಸಭಾರ್ಯಃ ಶ್ರದ್ಧಯಾನ್ವಿತಃ 11೬೩ 

ವ್ರತಂ ತು ಯಷಿಪಂಚಮ್ಯಾಃ ಸರ್ವಪಾಪಪ್ರಣಾಶನಮ್‌ | 

ಕೃತ್ವಾಸರ್ವಂ ಯಥೋಕ್ತಂ ಚ ಮಾತಾ ಪಿತ್ರೋಃ ಫಲಂ ದದೌ 11೬೩ 

ವ್ರತಪುಣ್ಯಪ್ರಭಾವೇಣ ಮಾತಾ ತಸ್ಯ ಶ್ರಯೋನಿತಃ । 

ಮುಕ್ತಾ ನೃಪತಿಶಾರ್ದೂಲ ವಿಮಾನವರಸಂಸ್ಥಿತಾ 11೬೩1॥ 

ದಿವ್ಯಾಂಬರಧರಾ ಭೂತಾ ಗತಾ ಸ್ವರ್ಗಂ ಚ ಭಾರತ। 

ಪಿತಾ5ಪಿ ಸ ಮೃತೋ ಮುಕ್ತಃ ಸುಮತೇ ಪಶುಯೋನಿತಃ 11೬೬।॥ 

ಸ್ವರ್ಗಂ ಪ್ರಾಪ್ತೋ ಮಹಾರಾಜ ವ್ರತಸ್ಯಾಸ್ಯ ಪ್ರಭಾವತಃ । 

ಕಾಯಿಕಂ ವಾಚಿಕಂ ವಾಪಿ ಮಾನಸಂ ಯಚ್ಚದುಷ್ಕತಮ್‌ 11೬೭॥॥ 

ತತ್ಸರ್ವಂ ವಿಲಯಂ ಯಾತಿ ವ್ರತಸ್ಯಾಸ್ಯ ಪ್ರಭಾವತಃ । 

ತಸ್ಯ ಯಜ್ಞಾಯತೇ ಪುಣ್ಯಂ ತತ್‌ ಶೃಣುಷ್ಟನೃಪೋತ್ತಮ  ॥೬೮॥ 

ಸರ್ವವ್ರತೇಷು ಯತ್ಪುಣ್ಯಂ ಸರ್ವತೀರ್ಥೇಷು ಯತ್ನಲಮ್‌ । 

ಸರ್ವಂ ದಾನೇಷು ದತ್ತೇಷು ತದೇತದ್‌ವ್ರತಚಾರಣಾತ್‌ WF 

ಕುರುತೇ ಯಾ ವ್ರತಂ ನಾರೀ ಸಾ ಭವೇತ್‌ ಸುಖಭಾಗಿನೀ । 

ರೂಪಲಾವಣ್ಯಯುಕ್ತಾ ಚ ಪುತ್ರಪೌತ್ರಾದಿಸಂಯುತಾ !1೭೦॥ 


ಇಹ ಲೋಕೇ ಸದೈವ ಸ್ಯಾತ್‌ ಪರತ್ರ ಚ ಪರಾಂಗತಿಮ್‌ । 
ಏತತ್‌ ತೇ ಕಥಿತಂ ರಾಜನ್‌ ವ್ರತಾನಾಮುತ್ತಮಂ ವ್ರತಮ್‌ WO 


-104- 


ಯಷಿಪಂಚಮೀ 


ಸರ್ವಸಂಪತ್ನದಂ ಚೈವ ನಾರೀಣಾಂ ಪಾಪನಾಶನಮ್‌ । 
ಧನ್ಯಂ ಯಶಸ್ಯಂ ಸ್ಪರ್ಗ್ಯಂ ಚ ಪುತ್ರದಂ ಚ ಯುಧಿಷ್ಠಿರ | 
ಪಠತಾಂ ಶೃಣ್ವತಾಂ ಚಾಪಿ ಸರ್ವಪಾಪಪ್ರಣಾಶನಮ್‌ 11೭.೨।॥ 
॥ ಇತಿ ಶ್ರೀಭವಿಷ್ಯಪುರಾಣೇ ಖಷಿಪಂಚಮೀವ್ರತಕಥಾ ಸಂಪೂರ್ಣಾ ॥ 
ಸೇ ಸೇ ಶೇ ಜೇ ಶೇ 
॥ ಅಥೋದ್ಯಾಪನಮ್‌ ॥ 


ಯುಧಿಷ್ಠಿರ ಉವಾಚ- 
ಕಿಮಸ್ಯೋದ್ಯಾಪನಂ ಪ್ರೋಕ್ತಂ ವ್ರತಪೂರ್ಣಫಲಪ್ರದಮ್‌ । 
ಸುಮತಿಃ ಕೇನ ವಿಧಿನಾ ಚಕಾರ ವದ ತತ್ವತಃ [ell 

ಕೃಷ್ಣಉವಾಚ- 

ಪೂರ್ವಸ್ಥಿನ್‌ ದಿವಸೇ ಕುರ್ಯಾದೇಕಭಕ್ಕಂ ಸಮಾಹಿತಃ । 
ಪ್ರಾತರುತ್ಕಾಯ ಸುಸ್ನಾತಸ್ತತೋ ಗುರುಗೃಹಂ ವ್ರಜೇತ್‌ 1೨॥ 
ಪ್ರಾರ್ಥಯೇತ್‌ ತಂ ತಮಾಚಾರ್ಯೋ ಭವೋದ್ಯಾಪನಕರ್ಮಣಿ । 
ಪೂರ್ವೋಕ್ತೇನೈವ ವಿಧಿನಾ ಸ್ನಾತ್ವಾ ಭಕ್ತ್ಯಾ ಸಮನ್ವಿತಃ 11೩11 
ಶುಚೌ ದೇಶೇ ಸಮಾಲಿಷ್ಯ ಸರ್ವತೋಭದ್ರಮಂಡಲೇ । 
ಅವ್ರಣಂ ಸಜಲಂ ಕುಂಭಂ ತಾಮ್ರಂ ಮೃನ್ಮಯಮೇವ ವಾ 11೪॥ 
ಸಂಸ್ಥಾಪ್ಯ ವಸ್ತ್ರಸಂವೀತಂ ಕಂಠದೇಶೇ ಸುಶೋಭನಮ್‌ । 
ಪಂಚರತ್ನಸಮಾಯುಕ್ತಂ ಫಲಗಂಧಾಕ್ಷತ್ಛೆರ್ಯತಮ್‌ 11೫11 
ಸಹಿರಣ್ಯಂ ಸಮಾಚ್ಛಾದ್ಯ ತಾಮ್ರೇಣ ಪಟಲೇನ ವಾ। 
ವಂಶಮೃನ್ಮಯಪಾತ್ರೇಣ ಯವಪೂರ್ಣೇನ ಚೈವ ಹಿ mel 
ಆಚ್ಚಾದಯೇತ್‌ ತು ಚೈಲೇನ ಲಿಖೇದಷ್ಟದಲಂ ತತಃ । 
ಸೌವರ್ಣ್ಯಃ ಪ್ರತಿಮಾಃ ಕಾರ್ಯಾ ಖುಷೀಣಾಂ ಭಾವಿತಾತ್ಮನಾಮ್‌ 11೭! 
ಪಲೇನ ವಾ ತದರ್ಧೇನ ತದರ್ಧಾದೇನ ವಾ ಪುನಃ। 
ಶಕ್ತ್ಯಾವಾ ಕಾರಯೇತ್‌ ತತ್ರ ವಿತ್ತಶಾಶಠೃವಿವರ್ಜಿತಃ SIL 
ವಿತಾನಂ ಪಂಚವರ್ಣಂ ಚ ಫಲಪುಷ್ಠನಮನ್ನಿತಮ್‌ । 
ಬದ್ದೀಯಾದುಪರಿ ಶ್ರೀಮತ್ತಂಭಾರಾನ್‌ ಸಂವಿಧಾಯ ಚ 11೯॥| 


-105- 


ಯಷಿಪಂಚಮೀ 


ಮಧ್ಯಾಹ್ನೇ ಪೂಜಯೇದ್‌ ಭಕ್ತ್ಯಾಯಷೀನ್‌ ಶ್ರದ್ಧಾಸಮನ್ವಿತಃ | 


ಕಶ್ಯಪೋತತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋರಥ ಗೌತಮಃ WOON 
ಜಮದಗ್ಗಿರ್ವಸಿಷ್ಠಸ್ಯ ಸಾದ್ವೀ ಚೈವಾಷ್ಯರುಂಧತೀ । 
`ಮಂತ್ರೇಣಾನೇನ ರಾಜೇಂದ್ರ ಕೃತ್ವಾ ಪೂಜಾಂ ಸಮಾಹಿತಃ (1೧೧॥॥ 
ರಾತ್ರೌ ಜಾಗರಣಂ ಕುರ್ಯಾತ್‌ ಪುರಾಣಶ್ರವಣಾದಿಭಿ: । 

ಕೃತನಿತ್ಯಕ್ರಿಯಃ ಪ್ರಾತರ್ಜುಹುಯಾತ್‌ ತಿಲಸರ್ಪಿಷಾ 11೧೨ 
ವೈದಿಕೋ ವಾಥ ಪೌರಾಣ ಅಧಿಕಾರಾನ್ಸನುಃ ಸ್ಥೃತಃ । 

ಅಷ್ಟೋತ್ತರಸಹಸ್ರಂ ವಾ ಶತಮಷ್ಟೋತ್ತರಂ ತು ವಾ 11೧೩1 
ಪುನಃ ಪೂಜಾಂ ತತಃ ಕೃತ್ವಾಗುರುಂ ಸಂಪೂಜಯೇದ್‌ ವ್ರತೀ । 
ಸ್ವರ್ಣಾಂಗುಲೀಯವಾಸೋಭಿಃ ಕುಂಡಲಾಮೃತಭೋಜನೈಃ ov 
ದದ್ಯಾದೇಕಾಂ ಸವತಾಂ ಚ ಗುರವೇ ಗಾಂ ಪಯಸ್ಸಿನೀಮ್‌ । 

ಪೂಜಯೇದ್‌ ಯತ್ತಿಜಃ ಸಪ್ತ ವಾಸೋಭಿರ್ದಕ್ಷಿಣಾದಿಭಿಃ 11೧೫1! 
ಕಲಶಾನುಪವೀತಾನಿ ದದ್ಯಾತ್‌ ತೇಭ್ಯಃ ಸುಭಕ್ತಿತಃ | 

ಆಚಾರ್ಯಂ ಚ ಸಪತ್ನೀಕಂ ಪ್ರಣಿಪತ್ಯ ಕ್ಹಮಾಪಯೇತ್‌ MOLI 
ಭೋಜಯೇದ್‌ ಬ್ರಾಹ್ಮಣಾನ್‌ ಭಕ್ತ್ಯಾ ದೀನಾನಾಥಾನ್‌ ಪ್ರತರ್ಪ್ಯ ಚ। 

ಲಬ್ಧಾ ುಜ್ಞಾಂ ತು ಭುಂಜೀತ ಇಷ್ಟೈರ್ಬಂಧುಜನೈಃ ಸಹ 11೧೭1 
ಉದ್ಯಾಪನವಿಧಿಃ ಪ್ರೋಕ್ತಃ ಸರ್ವತ್ರಾಯಂ ಫಲಾರ್ಥಿನಾಮ್‌ । 

ಏವಂ ಯಾ ಕುರುತೇ ಭೂಪ ಉದ್ಯಾಪನವಿಧಿಂ ಪರಮ್‌ 11೧೮1 
ಸರ್ವಪಾಪವಿನಿರ್ಮುಕ್ತಾ ಸರ್ಗೇ ಲೋಕೇ ಮಹೀಯತೇ। ' 

ಇಹ ಲೋಕೇ ಚಿರಂ ಕಾಲಂ ಭರ್ತ್ರಾ ಸಹ ಶುಚಿಸ್ಥಿತಾ 11೧೯॥ 
ಪುತ್ರಪೌತ್ರೈಃ ಪರಿವೃತಾ ಭುಕ್ತ್ವಾಭೋಗಾನ್‌ ಮನೋಹರಾನ್‌ । 

ನಿಷ್ಟಾಪಾ ಸುಭಗಾ ನಿತ್ಯಂ ಲಭತೇ ಚಾಕ್ಷಯಾಂ ಗತಿಮ್‌ 11೨೦।॥ 


॥ ಇತಿ ಶ್ರೀಭವಿಷ್ಯಪುರಾಣೇ ಯಷಿಪಂಚಮೀವ್ರತೋದ್ಯಾಪನವಿಧಿಃ ॥ 


kK 


-106- 


ಯಷಿಪಂಚಮೀ 


ಸಪ್ತ ಯಷಿಗಳ ಬಗ್ಗೆ ಸಂಕ್ಷೇಪ ಮಾಹಿತಿ 
(ಆಧಾರ - ಪುರಾಣಭಾರತಕೋಷ ಹಾಗೂ ಯಷಿಗಳು ಪುಸ್ತಕ) 
ಕಶ್ಯಪರು 

ಕಶ್ಯಪರು ಮರೀಚಿ ಮುನಿಗಳ ಮಗ. ಕಶ್ಯಪರ ತಾಯಿ ಕರ್ದಮಪ್ರಜಾಪತಿಗಳ 
ಪುತ್ರಿಯಾದ ಕಲೆ. ಕಶ್ಯಪರಿಗೆ ದಕ್ಷಪ್ರಜೇಶ್ವರರ ಹದಿಮೂರು ಮಂದಿ ಪುತ್ರಿಯರು. 
ಅವರ ಹೆಸರುಗಳು ಅದಿತಿ, ದಿತಿ, ಮುನಿ, ಕದ್ರು ಇತ್ಯಾದಿ. ಭಾಗವತದಲ್ಲಿ ಕಶ್ಯಪರಿಗೆ 
೧೭ ಪತ್ನಿಯರು ಎಂದು ಹೇಳಲಾಗಿದೆ. ವೈಶ್ವಾನರನ ಪುತ್ರಿಯಾದ ಕಾಲಾ ಮತ್ತು 
ಪುಲೋಮಾ ಎಂಬವರೂ ಕಶ್ಯಪರ ಮಡದಿಯರು. ಕಶ್ಯಪರಿಗೆ ಪರಶುರಾಮರಿಂದ 
ಭೂಮಿಯು ದಾನವಾಗಿ ಕೊಡಲ್ಪಟ್ಟಿತು. ಇದರಿಂದ ಭೂಮಿಗೆ ಕಾಶ್ಯಪಿ ಎಂಬುದಾಗಿ 
ಹೆಸರಿದೆ. ವರುಣನ ಗೋವುಗಳನ್ನು ಕಶ್ಯಪರು ಎರವಲು ತಂದು ಇಬ್ಬರು ಪತ್ನಿಯರ 
ಮಾತು ಕೇಳಿ ಹಿಂದಕ್ಕೆ ಕೊಡದಿದ್ದರಿಂದ ವರುಣನ ಶಾಪಕ್ಕೆ ಗುರಿಯಾಗಿ ವಸುದೇವ 
ಮತ್ತು ದೇವಕಿ, ರೋಹಿಣಿಯರಾಗಿ ದ್ವಾಪರಯುಗದಲ್ಲಿ ಜನವೆತ್ತಿದರು. ದನಗಳನ್ನು 
ವಸುದೇವನು ನಿರ್ಬಂಧಿಸಿದ್ದರಿಂದ ವಸುದೇವನಿಗೆ ಕಾರಾಗೃಹವಾಸ ಪ್ರಾಪ್ತವಾಯಿತು. 
ಕಶ್ಯಪರು ಗೋತ್ರಪ್ರವರ್ತಕರಾದ ಮಹರ್ಷಿಗಳಲ್ಲಿ ಮೊದಲನೆಯವರು. ಗೋತ್ರ 
ಗೊತ್ತಿಲ್ಲದವರು ತಮ್ಮದು ಕಾಶ್ಯಪಗೋತ್ರವೆಂದು ತಿಳಿಯಬೇಕೆಂದೇ ಧರ್ಮಶಾಸ್ತ್ರಗಳು 
ಹೇಳುತ್ತವೆ. 

ಪರ್ವತರೆಂಬ ದೇವರ್ಷಿ ಹಾಗೂ ವಿಭಾಂಡಕರೆಂಬ ಬ್ರಹ್ಮರ್ಷಿ ಕಾಶ್ಯಪರ 
ಮಕ್ಕಳು. ಕಶ್ಯಪರಿಗೆ ಅದಿತಿಯಲ್ಲಿ ದೇವತೆಗಳೂ, ದಿತಿಯಲ್ಲಿ ದೈತ್ಯರೂ, ದನುವಿನಲ್ಲಿ 
ದಾನವರೂ, ಕಾಲೆಯಲ್ಲಿಕಾಲಕೇಯರೂ, ದನಾಯುವಿನಲ್ಲಿಸಿದ್ದರೂ, ಕ್ರೋಧೆಯಲ್ಲಿ 
ಮಾಂಸಾಹಾರಿ ಪ್ರಾಣಿಗಳೂ, ಪ್ರಾಧೆಯಲ್ಲಿ ಗಂಧರ್ವರೂ, ವಿನತೆಯಲ್ಲಿ ಅರುಣ 
ಗರುಡರೂ, ಕಪಿಲೆಯಲ್ಲಿಗೋವುಗಳೂ, ಮುನಿಯಲ್ಲಿಅಪ್ಪರೆಯರೂ, ಕದ್ರುವಿನಲ್ಲಿ 
ಸರ್ಪಗಳೂ, ಸುರಸೆಯಲ್ಲಿ ಯಕ್ಷರೂ ನಾಗರೂ, ಇಲೆಯಲ್ಲಿ ಮರ ಬಳ್ಳಿ ಹುಲ್ಲು; 
ಗಳೂ, ತಾಮ್ರೆಯಲ್ಲಿ ಅಶ್ವ ಗರ್ದಭ ಹದ್ದುಗಳೂ ಮಕ್ಕಳಾಗಿ ಹುಟ್ಟಿದರು. 

ಭೂಮಿಯು ದುರಾತ್ಮರಿಂದ ಪೀಡಿತವಾಗಿ ರಸಾತಳಕ್ಕೆ ಇಳಿಯುತ್ತಿರಲು 
ಉದಾರಬುದ್ದಿಯುಳ್ಳ ಕಶ್ಯಪರು ಭೂಮಿಯನ್ನೆತ್ತಿ ತಮ್ಮ ತೊಡೆಯಲ್ಲಿ ಧರಿಸಿದರು. 
ಇದರಿಂದ ಭೂಮಿಗೆ ಉರ್ವಿ ಎಂಬ ಹೆಸರು ಬಂದಿತು. ಕಾಶ್ಯಪಿ ಎಂಬ ಹೆಸರೂ 
ಬಂದಿತು. 


-107- 


ಯಷಿಪಂಚಮೀ 


ಅತ್ರಿ ಯಷಿಗಳು 

ಇವರೂ ಬ್ರಹ್ಮರ್ಷಿಗಳೇ. ಬ್ರಹ್ಮದೇವರ ಮಾನಸಪುತ್ರರು. ಇವರು ಬ್ರಹ್ಮದೇವರ 
ಅಧಿಕಾರದಲ್ಲಿ ಕೆಲಕಾಲವಿದ್ದರು. ಚಂದ್ರನಾಗಿಯೂ ಕೆಲವು ಕಾಲ ಕಾರ್ಯ 
ನಿರ್ವಹಿಸಿದವರು. ಇವರಿಗೆ ಅನೇಕ ಮಹರ್ಷಿಗಳು ಮಕ್ಕಳಾಗಿ ಜನಿಸಿದರು. ಇವರ 
ಪತ್ನಿ ಕರ್ದಮರ ಪುತ್ರಿಯಾದ ಅನಸೂಯೆ. ಪ್ರಮುಖರಾದ ಮಕ್ಕಳು ಆತ್ರೇಯ, 
ದುರ್ವಾಸ, ಚಂದ್ರರೆಂಬ ಮೂವರು. ಅತ್ರಿ ಯುಷಿಗಳ ನೇತ್ರದಿಂದ ಚಂದ್ರನು 
ಹುಟ್ಟಿದನು. ಅಸುರರು ಅತ್ರಿ ಯಷಿಗಳನ್ನು ನೂರು ದ್ವಾರಗಳುಳ್ಳ ಯಂತ್ರಗಳಲ್ಲಿ 
ಹಾಕಿ ತುಷಾಗ್ನಿಯಿಂದ ಸುಡುವಾಗ ಅತ್ರಿ ಯಷಿಗಳು ಅಶ್ವಿನೀದೇವತೆಗಳನ್ನು ಸ್ತುತಿಸಲು, 
ಅವರು ಬಂದು ನೀರಿನಿಂದ ಬೆಂಕಿಯನ್ನು ನಂದಿಸಿ ಅತ್ರಿ ಯಷಿಗಳನ್ನು ಬದುಕಿಸಿದರು. 
ಧ್ರುವರಾಜನ ತಂದೆಯಾದ ಉತ್ತಾನಪಾದನನ್ನು ಅತ್ರಿ ಯಷಿಗಳು ದತ್ತಕ್ಕೆ ತೆಗೆದು 
ಕೊಂಡರು. 

ಭರದಾ ಜರು 

ಉಚಥ್ಯ ಮುನಿಗಳ ಪತ್ನಿಯಾದ ಮಮತೆಯಲ್ಲಿ ಬೃಹಸ್ತತಿಗಳಿಂದ ಹುಟ್ಟಿದವರು 
ಭರದ್ವಾಜರು. ಭರದ್ವಾಜರು ಗಂಗಾತೀರದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಫೃತಾಚಿ 
ಎಂಬ ಅಪ್ಸರೆಯ ಸೌಂದರ್ಯಕ್ಕೆ ಮರುಳಾಗಿ ಪತನವಾದ ವೀರ್ಯವನ್ನು 
ದ್ರೋಣ(ದೊನ್ನೆ) ದಲ್ಲಿಟ್ಟು ರಕ್ಷಿಸಿದರು. ರಕ್ಕಿಸಿಟ್ಟ ಆ ವೀರ್ಯದಿಂದ ಹುಟ್ಟಿದವರೇ 
ಪಾಂಡವ ಕೌರವರ ಗುರುಗಳಾದ ದ್ರೋಣಾಚಾರ್ಯರು. ಇಬ್ಬರಿಂದ 
ಪೋಷಿಸಲ್ಪಟ್ಟವರು ಭರದ್ವಾಜರು. ಬೃಹಸ್ಪತಿಗಳು ಮಮತೆಯೊಡನೆ "ಎಲಾ 
ಮೂಢಬುದ್ಧಿಯವಳೇ! ಧ್ವಾಜನಾದ ಈ ಮಗುವನ್ನು ಭರಿಸು' ಎಂದಾಗ "ಬೃಹಸತಿಯೇ 
ಧ್ವಾಜನಾದ ಇವನನ್ನು ನಾನೊಬ್ಬಳೇ ಏಕೆ ಸಾಕಬೇಕು. ನೀನೇ.ಇವನನ್ನು ಸಾಕು' 
ಎಂದು ಹೇಳಿದಳು. ಹೀಗೆ ಪರಸ್ಪರವಾಗಿ ಹೇಳಿ ಯಾವ ಕಾರಣ ತಾಯಿ ತಂದೆಗಳಾದ 
ಬೃಹಸ್ಪತಿ ಮಮತೆಯರು ಹೊರಟುಹೋದರೋ ಆ ಕಾರಣದಿಂದ ಆ ಮಗುವು 
ಭರದ್ವಾಜನೆಂದು ಹೆಸರು ಪಡೆಯಿತು. ಹೀಗೆ ಭರದ್ವಾಜರು ತಮ್ಮಹೆಸರನ್ನು ಪಡೆದರು. 

ಆಗ ಮರುತ್ತರು ಆ ಮಗುವನ್ನು ಎತ್ತಿಕೊಂಡು ಭೂಮಂಡಲದ ಚಕ್ರವರ್ತಿ 
ಭರತನಿಗೆ ತಂದು ಒಪ್ಪಿಸಿದರು. ದುಷ್ಕಂತಸಾರ್ವಭೌಮ ಮತ್ತು ಶಕುಂತಲೆಯರ 
ಮಗನಾದ ಭರತ ಚಕ್ರವರ್ತಿಗೆ ಮೂವರು ಹೆಂಡಂದಿರಿದ್ದರು. ಮೂರು 
ಹೆಂಡಂದಿರಿಗೂ ಒಬ್ಬೊಬ್ಬ ಮಕ್ಕಳಿದ್ದರೂ ದುಷ್ಕಂತನಷ್ಟು ಸುಂದರವಾಗಿರಲಿಲ್ಲ. 


-108- 


ಯಷಿಪಂಚಮೀ 


ಅದರಿಂದ ಮಹಾರಾಜನು ಕುಪಿತನಾಗಿ ತಮ್ಮನ್ನೇ ಬಿಟ್ಟು ಬಿಡಬಹುದೆಂದು 
ಭಯದಿಂದ ಮೂವರು ರಾಣಿಯರೂ ತಮ್ಮ ಮಕ್ಕಳನ್ನು ಕೊಂದುಬಿಟ್ಟರು. ಇದನ್ನು 
ತಿಳಿದು ಚಕ್ರವರ್ತಿಯು ನಿರಾಶನಾಗಿ ತನ್ನ ವಂಶದ ಕುಡಿಯೇ ಬಾಡಿಹೋಯಿತೆಂದು 
ದುಃಖದಿಂದ ಮಕ್ಕಳ ಸಲುವಾಗಿ ಮರುತ್‌ಸ್ತೊ ೀಮ ಎಂಬ ಯಜ ವನ್ನು 
ಮಾಡತೊಡಗಿದನು. ಆಗ ದೇವತೆಗಳು ತಾಯಿತಂದೆಗಳು ತೊರೆದು ಹೋದ ಅನಾಥ 
ಭರದ್ವಾಜನನ್ನು ತಂದು ಅವನಿಗಿತ್ತು ಇವನನ್ನೇ ನಿನ್ನ ಮಗನನ್ನಾಗಿ ಮಾಡಿಕೋ ಎಂದು 
ಹೇಳಿದರು. ಅದರಂತೆ ಭರತನು ಭರದ್ವಾಜನನ್ನು ತನ್ನ ಪುತ್ರನೆಂದು ಸ್ವೀಕರಿಸಿದನು. 


ಭರದ್ವಾಜರು ಮಾತ್ರವಲ್ಲದೇ ಅವರ ಸಂತತಿಯ ಅನೇಕ ಯಷಿಗಳು 
ವೇದದ್ರಷ್ಟಾರರಾದರು. ರಾಮನು ವನವಾಸಕ್ಕೆ ಹೋಗುವಾಗ ಭರದ್ವಾಜರ 
ಆಶ್ರಮದಲ್ಲಿ ತಂಗಿದ್ದ, ಮುಂದೆ ಅಣ್ಣನನ್ನು ಕಾಣಲಿಕ್ಕೆ ಬಂದ ಭರತನ 
ರಾಜಪರಿವಾರಕ್ಕೆಲ್ಲ ಭರದ್ದಾಜರು ರಾಜಾತಿಥ್ಯವನ್ನು ನೀಡಿದರು. 
ಪಂಚರಾತ್ರಸಂಪ್ರದಾಯದಲ್ಲಿ ಭರದ್ವಾಜಸಂಹಿತಾ ಎಂಬ ನಾಲ್ಕು ಅಧ್ಯಾಯದ 
ಗ್ರಂಥವಿದೆ. ಪದ್ಮಪುರಾಣದಲ್ಲಿ ಭರದ್ವಾಜಸ್ಮ ತಿಯ ಉಲ್ಲೇಖವಿದೆ. ಮಹಾಭಾರತ 
ಹಾಗೂ ಕೌಟಿಲೀಯ ಅರ್ಥಶಾಸ್ತ್ರದಲ್ಲಿ ಭರದ್ವಾಜರ: ದಂಡನೀತಿಯ ಉಲ್ಲೇಖವಿದೆ. 
ಮತ್ತು ಸಂವಾದಗಳೂ ದೊರಕುತ್ತವೆ. ಇದರಿಂದ ಭರದ್ವಾಜರು ಭಾರತೀಯ 
ಅರ್ಥಶಾಸ್ತ್ರದ ಜನಕರಾಗಿದ್ದರೆಂದು ತಿಳಿಯುತ್ತದೆ. 

ವಿಶ್ವಾಮಿತ್ರ ಯಷಿಗಳು 

ವಿಶ್ವಾಮಿತ್ರರು ಕೂಡ ಬ್ರಹ್ಮರ್ಹಿಗಳೇ. ಚಂದ್ರವಂಶದ ಗಾಧಿರಾಜನ ಮಗರಾದ 
ಇವರಿಗೆ ಮೊದಲು ವಿಶ್ವರಥ ಎಂಬ ಹೆಸರಿತ್ತು. ಇವರು ಹುಟ್ಟಿನಿಂದ ಕೃತ್ರಿಯರಾಗಿದ್ದು 
ಮುಂದೆ ತಪಸಿನಿಂದ ಬ್ರಾಹ್ಮಣರಾದರು. ಇವರ ಧರ್ಮಪತಶ್ನಿಯ ಹೆಸರು ಹೈಮವತಿ. 
ಇವರಿಗೆ ಶಾಲಾವತಿ, ದೃಷದ್ವತಿ, ರೇಣು, ಮಾಧವಿ ಎಂಬ ಹೆಂಡಂದಿರೂ ಇದ್ದರು. 
ಆದರೂ ವಿಶ್ವಾಮಿತ್ರ - ಮೇನಕೆಯರು ದಂಪತಿಗಳೆನ್ನುವುದು ರೂಢಿಯಲ್ಲಿದೆ. ಇವರಿಗೆ 
ಶಾಲಾವತಿಯೆಂಬ ಭಾರ್ಯೆಯಲ್ಲಿ ಹಿರಣ್ಯಾಕ್ಟ, ದೇವಶ್ರವ, ಕತಿ ಎಂಬ ಮೂವರು 
ಮಕ್ಕಳಾದರು. ಇವರಲ್ಲಿ ಕತಿ ಎಂಬುವರ ವಂಶಜರೇ ಕಾತ್ಯಾಯನರು ಎಂದು 
ಪ್ರಸಿದ್ಧರಾದರು. ರೇಣು ಎಂಬ ಪತ್ನಿಯಲ್ಲಿ ವಿಶ್ವಾಮಿತ್ರರಿಗೆ ರೇಣುಮಾನ್‌, ಸಂಕೃತಿ, 
ಗಾಲವ, ಮುದ್ಗಲ, ಮಧುಚ್ಛಂದ, ಜಯ, ದೇವ ಎಂಬುವರು ಪುತ್ರರಾದರು. 
ದೃಷದ್ವತಿಯಲ್ಲಿ ಅಷ್ಟಕ, ಕಚ್ಛಪ, ಹಾರೀತರೆಂಬ ಮೂವರು ಮಕ್ಕಳಾದರು. 
ವಿಶಾ ಮಿತ್ರರಿಗೆ ಶುನಶ್ರೇಫ ಅಥವಾ ದೇವರಾತರು ಅತ್ಯಂತ ಅಭಿಮಾನದ ಪುತ್ರರು. 


-109- 


ಯಷಿಪಂಚಮೀ 


ಅತ್ರಿ ಯಷಿಗಳು 

ಇವರೂ ಬ್ರಹ್ಮರ್ಷಿಗಳೇ. ಬ್ರಹ್ಮದೇವರ ಮಾನಸಪುತ್ರರು. ಇವರು ಬ್ರಹ್ಮದೇವರ 
ಅಧಿಕಾರದಲ್ಲಿ ಕೆಲಕಾಲವಿದ್ದರು. ಚಂದ್ರನಾಗಿಯೂ ಕೆಲವು ಕಾಲ ಕಾರ್ಯ 
ನಿರ್ವಹಿಸಿದವರು. ಇವರಿಗೆ ಅನೇಕ ಮಹರ್ಷಿಗಳು ಮಕ್ಕಳಾಗಿ ಜನಿಸಿದರು. ಇವರ 
ಪತ್ನಿ ಕರ್ದಮರ ಪುತ್ರಿಯಾದ ಅನಸೂಯೆ. ಪ್ರಮುಖರಾದ ಮಕ್ಕಳು ಆತ್ರೇಯ, 
ದುರ್ವಾಸ, ಚಂದ್ರರೆಂಬ ಮೂವರು. ಅತ್ರಿ ಯಷಿಗಳ ನೇತ್ರದಿಂದ ಚಂದ್ರನು 
ಹುಟ್ಟಿದನು. ಅಸುರರು ಅತ್ರಿ ಯಷಿಗಳನ್ನು ನೂರು ದ್ವಾರಗಳುಳ್ಳ ಯಂತ್ರಗಳಲ್ಲಿ 
ಹಾಕಿ ತುಷಾಗ್ನಿಯಿಂದ ಸುಡುವಾಗ ಅತ್ರಿ ಯಷಿಗಳು ಅಶ್ವಿನೀದೇವತೆಗಳನ್ನು ಸ್ತುತಿಸಲು, 
ಅವರು ಬಂದು ನೀರಿನಿಂದ ಬೆಂಕಿಯನ್ನು ನಂದಿಸಿ ಅತ್ರಿ ಯಷಿಗಳನ್ನು ಬದುಕಿಸಿದರು. 
ಧ್ರುವರಾಜನ ತಂದೆಯಾದ ಉತ್ತಾನಪಾದನನ್ನು ಅತ್ರಿ ಯಷಿಗಳು ದತ್ತಕ್ಕೆ ತೆಗೆದು 
ಕೊಂಡರು. 

ಭರದಾ ಜರು 

ಉಚಥ್ಯ ಮುನಿಗಳ ಪತ್ನಿಯಾದ ಮಮತೆಯಲ್ಲಿ ಬೃಹಸತಿಗಳಿಂದ ಹುಟ್ಟಿದವರು 
ಭರದ್ವಾಜರು. ಭರದ್ವಾಜರು ಗಂಗಾತೀರದಲ್ಲಿ ತಪಸ್ಸು ಮಾಡುತ್ತಿ ದ್ದಾಗ ಫೃತಾಚಿ 
ಎಂಬ ಅಪ್ಪರೆಯ ಸೌಂದರ್ಯಕ್ಕೆ ಮರುಳಾಗಿ ಪತನವಾದ ವೀರ್ಯವನ್ನು 
ದ್ರೋಣ(ದೊನ್ನೆ) ದಲ್ಲಿಟ್ಟು ರಕ್ಷಿಸಿದರು. ರಕ್ಷಿಸಿಟ್ಟ ಆ ವೀರ್ಯದಿಂದ ಹುಟ್ಟಿದವರೇ 
ಪಾಂಡವ ಕೌರವರ ಗುರುಗಳಾದ ದ್ರೋಣಾಚಾರ್ಯರು. ಇಬ್ಬರಿಂದ 
ಪೋಷಿಸಲ್ಪಟ್ಟವರು ಭರದ್ವಾಜರು. ಬೃಹಸ್ಪತಿಗಳು ಮಮತೆಯೊಡನೆ "ಎಲಾ 
ಮೂಢಬುದ್ಧಿಯವಳೇ! ಧ್ವಾಜನಾದ ಈ ಮಗುವನ್ನು ಭರಿಸು' ಎಂದಾಗ "ಬೃಹಸತಿಯೇ 
ಧ್ವಾಜನಾದ ಇವನನ್ನು ನಾನೊಬ್ಬಳೇ ಏಕೆ ಸಾಕಬೇಕು. ನೀನೇ ಇವನನ್ನು ಸಾಕು' 
ಎಂದು ಹೇಳಿದಳು. ಹೀಗೆ ಪರಸ್ಪರವಾಗಿ ಹೇಳಿ ಯಾವ ಕಾರಣ ತಾಯಿ ತಂದೆಗಳಾದ 
ಬೃಹಸತಿ ಮಮತೆಯರು ಹೊರಟುಹೋದರೋ ಆ ಕಾರಣದಿಂದ ಆ ಮಗುವು 
ಭರದ್ವಾಜನೆಂದು ಹೆಸರು ಪಡೆಯಿತು. ಹೀಗೆ ಭರದ್ವಾಜರು ತಮ್ಮಹೆಸರನ್ನು ಪಡೆದರು. 

ಆಗ ಮರುತ್ತರು ಆ ಮಗುವನ್ನು ಎತ್ತಿಕೊಂಡು ಭೂಮಂಡಲದ ಚಕ್ರವರ್ತಿ 
ಭರತನಿಗೆ ತಂದು ಒಪ್ಪಿಸಿದರು. ದುಷ್ಕಂತಸಾರ್ವಭೌಮ ಮತ್ತು ಶಕುಂತಲೆಯರ 
ಮಗನಾದ ಭರತ ಚಕ್ರವರ್ತಿಗೆ ಮೂವರು ಹೆಂಡಂದಿರಿದ್ದರು. ಮೂರು 
ಹೆಂಡಂದಿರಿಗೂ ಒಬ್ಬೊಬ್ಬ ಮಕ್ಕಳಿದ್ದರೂ ದುಷ್ಕಂತನಷ್ಟು ಸುಂದರವಾಗಿರಲಿಲ್ಲ. 


-108- 


ಯಷಿಪಂಚಮೀ 


ಅದರಿಂದ ಮಹಾರಾಜನು ಕುಪಿತನಾಗಿ ತಮ್ಮನ್ನೇ ಬಿಟ್ಟು ಬಿಡಬಹುದೆಂದು 
ಭಯದಿಂದ ಮೂವರು ರಾಣಿಯರೂ ತಮ್ಮ ಮಕ್ಕಳನ್ನು ಕೊಂದುಬಿಟ್ಟರು. ಇದನ್ನು 
ತಿಳಿದು ಚಕ್ರವರ್ತಿಯು ನಿರಾಶನಾಗಿ ತನ್ನ ವಂಶದ ಕುಡಿಯೇ ಬಾಡಿಹೋಯಿತೆಂದು 
ದುಃಖದಿಂದ ಮಕ್ಕ ಳ ಸಲುವಾಗಿ ಮರುತ್‌ಸ್ತೊ ೀಮ ಎಂಬ ಯಜ ವನ್ನು 
ಮಾಡತೊಡಗಿದನು. ಗ ದೇವತೆಗಳು ತಾಯಿತಂದೆಗಳು ತೊರೆದು ಹೋದ ಅನಾಥ 
ಭರದ್ವಾಜನನ್ನು ತಂದು ಅವನಿಗಿತ್ತು ಇವನನ್ನೇ ನಿನ್ನ ಮಗನನ್ನಾಗಿ ಮಾಡಿಕೋ ಎಂದು 
ಹೇಳಿದರು. ಅದರಂತೆ ಭರತನು ಭರದ್ವಾಜನನ್ನು ತನ್ನ ಪುತ್ರನೆಂದು ಸ್ವೀಕರಿಸಿದನು. 


ಭರದ್ವಾಜರು ಮಾತ್ರವಲ್ಲದೇ ಅವರ ಸಂತತಿಯ ಅನೇಕ ಯಷಿಗಳು 
ವೇದದ್ರಷ್ಟಾರರಾದರು. ರಾಮನು ವನವಾಸಕ್ಕೆ ಹೋಗುವಾಗ ಭರದ್ವಾಜರ 
ಆಶ್ರಮದಲ್ಲಿ ತಂಗಿದ್ದ, ಮುಂದೆ ಅಣ್ಣನನ್ನು ಕಾಣಲಿಕ್ಕೆ ಬಂದ ಭರತನ 
ರಾಜಪರಿವಾರಕ್ಕೆಲ್ಲ ಭರದ್ವಾ ಜರು ರಾಜಾತಿಥ್ಯ ವನ್ನು ನೀಡಿದರು. 
ಪಂಚರಾತ್ರಸಂಪ್ರ ಪ್ರದಾಯದಲ್ಲಿ ಭರದ್ವಾ ಜಸಂಹಿತಾ ಎಂಬ ನಾಲ್ಕು ಅಧ್ಯಾಯದ 
ಗ್ರಂಥವಿದೆ. ಪದ್ದಪುರಾಣದಲ್ಲಿ ಭರದ್ವಾಜಸ್ಮ ತಿಯ ಉಲ್ಲೇಖವಿದೆ. ಮಹಾಭಾರತ 
ಹಾಗೂ ಕೌಟಿಲೀಯ ಅರ್ಥಶಾಸ್ತ್ರದಲ್ಲಿ "ಭರದ್ವಾ ಜರ. ದಂಡನೀತಿಯ ಉಲ್ಲೇಖವಿದೆ. 
ಮತ್ತು ಸಂವಾದಗಳೂ ದೊರಕುತ್ತವೆ. ಇದರಿಂದ ಭರದ್ವಾ ಜರು ಭಾರತೀಯ 
ಅರ್ಥಶಾಸ್ತ್ರದ ಜನಕರಾಗಿದ್ದರೆಂದು ತಿಳಿಯುತ್ತದೆ. 

ವಿಶ್ವಾಮಿತ್ರ ಜುಷಿಗಳು 

ವಿಶ್ವಾಮಿತ್ರರು ಕೂಡ ಬ್ರಹ್ಮರ್ಹಿಗಳೇ. ಚಂದ್ರವಂಶದ ಗಾಧಿರಾಜನ ಮಗರಾದ 
ಇವರಿಗೆ ಮೊದಲು ವಿಶ್ವರಥ ಎಂಬ ಹೆಸರಿತ್ತು. ಇವರು ಹುಟ್ಟಿನಿಂದ ಕೃತ್ರಿಯರಾಗಿದ್ದು 
ಮುಂದೆ ತಪಸಿನಿಂದ ಬ್ರಾಹ್ಮಣರಾದರು. ಇವರ ಧರ್ಮಪತ್ನಿಯ ಹೆಸರು ಹೈಮವತಿ. 
ಇವರಿಗೆ ಶಾಲಾವತಿ, ದೃಷದ್ವತಿ, ರೇಣು, ಮಾಧವಿ ಎಂಬ ಹೆಂಡಂದಿರೂ ಇದ್ದರು. 
ಆದರೂ ವಿಶ್ವಾಮಿತ್ರ - ಮೇನಕೆಯರು ದಂಪತಿಗಳೆನ್ನುವುದು ರೂಢಿಯಲ್ಲಿದೆ. ಇವರಿಗೆ 
ಶಾಲಾವತಿಯೆಂಬ ಭಾರ್ಯೆಯಲ್ಲಿ ಹಿರಣ್ಯಾಕ್ಟ, ದೇವಶ್ರವ, ಕತಿ ಎಂಬ ಮೂವರು 
ಮಕ್ಕಳಾದರು. ಇವರಲ್ಲಿ ಕತಿ ಎಂಬುವರ ವಂಶಜರೇ ಕಾತ್ಯಾಯನರು ಎಂದು 
ಪ್ರಸಿದ್ಧರಾದರು. ರೇಣು ಎಂಬ ಪತ್ನಿಯಲ್ಲಿ ವಿಶ್ವಾಮಿತ್ರರಿಗೆ ರೇಣುಮಾನ್‌, ಸಂಕ್ಳತಿ, 
ಗಾಲವ, ಮುದ್ಗಲ, ಮಧುಚ್ಛಂದ, ಜಯ, ದೇವ ಎಂಬುವರು ಪುತ್ರರಾದರು. 
ದೃಷದ್ವತಿಯಲ್ಲಿ ಅಷ್ಟಕ, ಕಚ್ಛಪ, ಹಾರೀತರೆಂಬ ಮೂವರು ಮಕ್ಕಳಾದರು. 
ವಿಶಾ ಮಿತ್ರರಿಗೆ ಶುನಶ್ಶೇಫ ಅಥವಾ ದೇವರಾತರು ಅತ್ಯಂತ ಅಭಿಮಾನದ ಪುತ್ರರು. 


-109- 


ಯಷಿಪಂಚಮೀ 


ವಿಶ್ವಾಮಿತ್ರರು ಕೃತ್ರಿಯರಾಗಿದ್ದಾಗ ಜಗತ್ತಿನ ರಾಜ ಮಹಾರಾಜರುಗಳನ್ನೆಲ್ಲ 
ಜಯಿಸಿ ರಾಜಧಾನಿಗೆ ಮರಳುತ್ತಿದ್ದಾಗ ದಾರಿಯಲ್ಲಿ ವಸಿಷ್ಠರ ಆಶ್ರಮದಲ್ಲಿ ಮಧ್ಯಾಹ್ನದ 
ಹೊತ್ತಿಗೆ ಸೈನ್ಯಸಮೇತ ತಂಗಿದರು. ವಸಿಷ್ಠರಿಂದ ಸತ್ಯತರಾದ ಅವರು ವಸಿಷ್ಠರ ನಂದಿನಿ 
ಧೇನುವನ್ನು ಮೆಚ್ಚಿದರು. ನಂದಿನಿಯನ್ನು ತಮ್ಮೊಂದಿಗೆ ಅಪೇಕ್ಷೆ ಪಟ್ಟರಾದರೂ 
ಅಪ್ಪಣೆಯು ಸಿಗದ ಕಾರಣ ಅದನ್ನು ಬಲಾತ್ಕಾರವಾಗಿ ಸೆಳೆದೊಯ್ದರು. ಈ 
ಪ್ರಯತ್ನದಲ್ಲಿ ವಸಿಷ್ಠರಿಂದ ಪರಾಭವ ಹೊಂದಿ ವಿಫಲರಾದರು. ವಸಿಷ್ಠರ 
ಬ್ರಹ್ಮತೇಜಸನ್ನು ಮನಗಂಡ ವಿಶ್ವಾಮಿತ್ರರು ಬ್ರಾಹ್ಮಣರಾಗುವ ಹಂಬಲದಿಂದ 
ತಪಸ್ವಿಯಾದರು. ಈ ತಪಸ್ಸಿನಲ್ಲಿ ತೊಡಗಿದ್ದಾಗ ಸ್ವರ್ಗದಿಂದ ಪತಿತನಾಗುತ್ತಿದ್ದ 
ತ್ರಿಶಂಕುವನ್ನು ಆಕಾಶದಲ್ಲೇ ನಿಲ್ಲಿಸಿ ಅವನಿಗೊಂದು ಸ್ವರ್ಗವನ್ನು ನಿರ್ಮಾಣ 
ಮಾಡಿಕೊಟ್ಟ ಕೀರ್ತಿ ಅವರದ್ದು. ಇದೇ ಕಾಲದಲ್ಲಿ ಮೇನಕೆಯಿಂದ ವಿಶ್ವಾಮಿತ್ರರಿಗೆ 
ಶಕುಂತಲೆಯು ಜನಿಸಿದಳು. 


ಮಹರ್ಷಿಗಳಾದ ಯಚೇಕರು ತಮ್ಮ ಪತ್ನಿಯಾದ ಸತ್ಯವತಿದೇವಿಯ ಸೇವೆಗೆ 
ಮೆಚ್ಚಿಅವಳಿಗೂ (ಮಕ್ಕಳಿಲ್ಲದ) ಅವಳ ತಾಯಿಗೂ ಸಂತತಿಯಾಗುವುದಕಾಗಿ ಎರಡು 
ಬೇರೆ ಬೇರೆ ಚರುಗಳನ್ನು ತಮ್ಮ ಮಂತ್ರಶಕ್ತಿಯಿಂದ ಸಿದ್ಧಪಡಿಸಿದರು. ಚರುವನ್ನು 
ತಮ್ಮ ಪತ್ನಿಯ ಕೈಯ್ಯಲ್ಲಿ ಕೊಟ್ಟು ನೀನಗಾಗಿ ಮಂತ್ರಿಸಿರುವ ಈ ಚರುವಿನಿಂದ 
ಶಾಂತನೂ, ತೇಜಸ್ವಿಯೂ ಆದ ತಪಸ್ವೀಪುತ್ರನು ಜನಿಸುವನು, ನಿನ್ನ ತಾಯಿಗಾಗಿ 
ಮಂತ್ರಿಸಿರುವ ಚರುವಿನಿಂದ ಕೃತ್ರಿಯಾಂತಕನೂ, ಜಗಜ್ಜೇತ್ಛವೂ, ದೀಪ್ತಿ; ಮಂತನೂ, 
ಧೀರನೂ ಆದ ಪುತ್ರನು ಜನಿಸುವನೆಂದು ಹೇಳಿ ತಪಸಿಗಾಗಿ ಹೊರಟು ಹೋದರು. 
ಆದರೆ ದೈವವಶಾತ್‌ ಚರುಗಳು ಬದಲಾಗಿ ಮಗಳ ಚರುವನ್ನು ತಾಯಿಯೂ, 
ತಾಯಿಯ ಚರುವನ್ನು ಮಗಳೂ ತಿಂದರು. 


ಈ ವಿಷಯ ತಿಳಿದ ಯಚೇಕರ ಬಳಿ ಸತ್ಯವತಿಯು ಪ್ರಾರ್ಥಿಸಿದಾಗ ಸತ್ಯವತಿಯ 
ಮೊಮ್ಮಗನಾಗಿ ಪ್ರಚಂಡ ಶಕ್ತಿವಂತರಾದ ಪರಶುರಾಮರು ಜನಿಸಿದರು; ಹಾಗೂ 

ಕೃತ್ರಿಯನಾದ ಗಾಧಿಯೆಂಬ ಸತ್ಯವತಿಯ ತಂದೆಗೆ ವಿಶ್ವಾಮಿತ್ರರು ಮಗನಾಗಿ 
ಜನಿಸಿದರು. ಕೃತ್ರಿಯರಾದರೂ ವಿಶ್ವಾಮಿತ್ರರು ಯಚೀಕರ ಮಂತ್ರಪೂತವಾದ ಚರುವಿನ 
ಪ್ರಭಾವದಿಂದ ಬ್ರಹ್ಮರ್ಹಿಯ ಪದವಿಗೇರಿದರು. 

ವಿಶ್ವಾಮಿತ್ರರು ಹೀಗೆ ತಪಸ್ಸಿನ ಪ್ರಭಾವದಿಂದ ಬ್ರಾಹ್ಮಣರಾದರು. ಅವರು 
ಯಯಾತಿಯ ಪುತ್ರಿಯಾದ ಮಾಧವಿಯನ್ನು ಮದುವೆಯಾಗಿ ಅವಳಲ್ಲಿ ಅಷ್ಟಕನೆಂಬ 
ಮಗನನ್ನು ಪಡೆದರು. 


-110- 


ಯಷಿಪಂಚಮೀ 


ವಿಶ್ವಾಮಿತ್ರರು ವಸಿಷ್ಠರ ಮೇಲೆ ಮುನಿದು ಅವರ ಮಕ್ಕಳಿಗೆ ಸಾಯುವಂತೆ 
ಶಾಪ ಕೊಡಲು ಅವರೆಲ್ಲಾ ನಾಶವಾದರು. ಇದರಿಂದ ವ್ಯಸನಗೊಂಡ ವಸಿಷ್ಠರು 
ಆತ್ಮಹತ್ಯೆ ಮಾಡಿಕೊಳ್ಳಲೆಂದು ಸಮುದ್ರಕ್ಕೆ ಹಾರಿಕೊಳ್ಳಲು ಅವರಿಗೆ ಪಾದ 
ಮುಳುಗುವಷ್ಟುನೀರಾಗಿ ಆತ್ಮಹತ್ಯೆ ಸಾಧ್ಯವಾಗಲಿಲ್ಲ. 


ವಿಶ್ವಾಮಿತ್ರರು ಹರಿಶ್ಚಂದ್ರನ ರಾಜ್ಯವನ್ನು ದಾನವನ್ನಾಗಿ ಪಡೆದು, ಅವನನ್ನು 
ಅನೇಕ ವಿಧವಾಗಿ ಹಿಂಸಿಸಿ ಅವನಿಂದ ಸತ್ಯವ್ರತವನ್ನು ಬಿಡಿಸಲಾಗದೇ 


ಪರಾಜಿತರಾದರು. ಹಾಗೂ ಅವನಿಗೆ ಅವನ ರಾಜ್ಯವನ್ನೂ ತಮ್ಮ ತಪಸಿನ ಫಲವನ್ನೂ 
ಕೊಟ್ಟು ಹೊರಟುಹೋದರು. 


ವಿಶ್ವಾಮಿತ್ರರು ಈಗಿನ ವೈವಸ್ವತಮನ್ವಂತರದಲ್ಲಿ ಸಪ್ಪರ್ಷಿಗಳಲ್ಲಿ ಒಬ್ಬರು. 
ಇವರು ಮಂತ್ರದ್ರಷ್ಟಾರರು. ಜಗತ್ತಿಗೆ ಗಾಯತ್ರೀಮಂತ್ರವನ್ನು ನೀಡಿದ ಹೆಗ್ಗಳಿಕೆ 
ಇವರದ್ದು. ಮುಂದೆ ಇವರ ವಂಶದಲ್ಲಿ ಹುಟ್ಟಿದ ದೇವರಾತ, ಮಧುಚ್ಛಂದ, 
ಅಘಮರ್ಷಣ, ಅಷ್ಟಕ ಇವರೇ ಮೊದಲಾದವರೆಲ್ಲರೂ ವೇದದ್ರಷ್ಟುರರು. 


ಗೌತಮರು 


ಗೌತಮರು ಸಪ್ಪರ್ಷಿಗಳಲ್ಲಿ ಒಬ್ಬರು. ಅವರ ಪತ್ನಿ ಅಹಲ್ಯೆ. ಗೌತಮ 
ಅಹಲ್ಯೆಯರಿಗೆ ಶತಾನಂದ ಎಂಬ ಬ್ರಹ್ಮಜ್ಞಾನಿಯಾದ ಮಗನಿದ್ದ. ಏಕತ, ದ್ವಿತ, ತ್ರಿತ 
ಎಂಬ ಮೂವರು ಗೌತಮರ ಮಕ್ಕಳೆಂದು ಮಹಾಭಾರತ ಶಾಂತಿಪರ್ವದಲ್ಲಿ 
ಉಲ್ಲೇಖಿಸಲಾಗಿದೆ. ವೈವಸ್ವತ ಮನ್ವಂತರದಲ್ಲಿ ಇಪ್ಪತ್ತನೆಯ ದ್ವಾಪರದಲ್ಲಿ ಗೌತಮರೇ 
ವೇದವ್ಯಾಸರ ಪೀಠವನ್ನು ಅಲಂಕರಿಸಿದ್ದರು. ಇವರು ಆಗಿನ ಕಾಲದ ಖಷಿಶ್ರೇಷ್ಠರು 
ಎಂದು ಉಲ್ಲೇಖ ಕಂಡು ಬರುತ್ತದೆ. ಜಗ್ಗೇದದ ಪ್ರಥಮಮಂಡಲದ ೭೪ರಿಂದ 
೯೬ವರೆಗಿನ ಸೂಕ್ತಗಳಿಗೆ ಗೌತಮರೇ ದ್ರಷ್ಟಾರರು. 


ಭಾರತೀಯ ನ್ಯಾಯಶಾಸ್ತ್ರದ ಆದ್ಯಪ್ರವರ್ತಕರೆಂದು ಗೌತಮರ ಹೆಸರು 
ಹೇಳುತ್ತಾರೆ. ಸಾಮವೇದದ ಗೋಭಿಲಗೃಹ್ಯಸೂತ್ರದಲ್ಲಿ ಗೌತಮರ ಉಲ್ಲೇಖ 
ಮೇಲಿಂದ ಮೇಲೆ ಬರುತ್ತದೆ. ಗೌತಮಸ್ಕೃತಿ ಎಂಬ ಗದ್ಯಗ್ರಂಥವು ಮುದ್ರಿತವಾಗಿದೆ. 
ಬೋಧಾಯನ ಧರ್ಮಸೂತ್ರದಲ್ಲಿ ಗೌತಮರ ಧರ್ಮಶಾಸ್ತ್ರದ ಉಲ್ಲೇಖ ಕಂಡು 
ಬರುತ್ತದೆ. 


-111- 


ಯಷಿಪಂಚಮೀ 


ಗೌತಮಧರ್ಮಸೂತ್ರದ ಮೇಲೆ ಹರದತ್ತನು "ಮಿತಾಕ್ಷರಾ' ಎಂಬ ಟೀಕೆಯನ್ನು 
ಬರೆದಿದ್ದಾನೆ. ಮಸ ರೀ ಮತ್ತು ಅಸಹಾಯರು ಅದರ ಮೇಲೆ ಭಾಷ್ಯ ಬರೆದಿದ್ದಾರೆ. 
ಈ ಗೌತಮ ಧರ್ಮಸೂತ್ರದಲ್ಲಿ ರಾಜಧರ್ಮದ ಬಗ್ಗೆ ವಿಸ್ತ ತವಾದ ವಿವೇಚನೆ ಇದೆ. 
ಮತ್ತು ಹೆಣ್ಣುಮಕ್ಕಳ ಕರ್ತವ್ಯ ಮತ್ತು ಅವರ ಬಗೆಗೆ ಸಮಾಜದ ಹೊಣೆಗಾರಿಕೆಯ 
ಬಗೆಗೂ ಸೂಕ್ಷವಾದ ವಿಚಾರವನ್ನು ಮಾಡಲಾಗಿದೆ. ಅದರಂತೆ ಬ್ರಾಹ್ಮಣಶೂದ್ರಾದಿ 
ಜಾತಿಯವರ ಸಹ ಜೀವನದ ಆಚಾರವಿಚಾರಗಳನ್ನು ಶಾಸ ಸ್ವಶುದ್ಧರೀತಿಯಿಂದ 
ನಿರೂಪಿಸಲಾಗಿದೆ. ಚಿಕ್ಕಪು ಟ್ಟಪಾಪ ಮತ್ತು ಮಹಾಪಾತಕಗಳ ಪ್ರು ್ರಿಯಕಿತ್ತದ ಬಗೆಗೂ 
ಅದರಲ್ಲಿ ವಿವೇಚಿಸಲಾ ಗಿದೆ. 


ಗೌತಮಧರ್ಮಸೂತ್ರದಲ್ಲಿಯೂ ಅತ್ಯಂತ ಉಪಯುಕ್ತವಾದ ಅನೇಕ 
ವಿಷಯಗಳ ವಿವೇಚನೆಯು ಕಂಡು ಬರುತ್ತದೆ. ಮಿತಾಕ್ಷರಾ, ಸ್ಮ ತಿಚಂದ್ರಿಕೆಗಳಲ್ಲಿ 
"ಶ್ಲೋಕ ಗೌತಮ' ಎಂಬ ಗ್ರಂಥವನ್ನು ನಿರ್ದೇಶಿಸಲಾಗಿದೆ. ಅಪರಾರ್ಕದ 
ದತ್ತಕಮೀಮಾಂಸೆಯ ಸಂದರ್ಭದಲ್ಲಿ "ವೃದ್ಧಗೌತಮ' ಎಂಬ ಎರಡು 
ಧರ್ಮಶಾಸ್ತ್ರಗ್ರಂಥಗಳನ್ನು ಉದಾಹರಿಸಿದ್ದಾರೆ. ಜೀವಾನಂದಪ್ಪೆಸಿನಲ್ಲಿ"ಗೌತಮಸ್ಮೃತಿ 
ಎಂಬ ಪದ್ಯಗ್ರಂಥವೂ ಮುದ್ರಿತವಾಗಿದೆ. ಇವಲ್ಲದೇ ಆಹ್ಮಿಕಸೂತ್ರ, ಪಿತ್ಠಮೇಧಸೂತ್ರ, 
ದಾನಚಂದ್ರಿಕಾನ್ಯಾಯಸೂತ್ರ , ಗೌತಮೀಶಿಕ್ಷಾ ಮುಂತಾದ ಅನೇಕ ಗ್ರಂಥಗಳು 
ಗೌತಮರ ಹೆಸರಿನಿಂದ ಬೆಳಕು ಕಂಡಿವೆ. ಇದರಿಂದ ಗೌತಮಮುನಿಗಳ ಜ್ಞಾನವು 
ಹಿಮಾಲಯದಂತೆ ಉನ್ನತವೂ, ಸಮುದ್ರದಂತೆ ಅಪಾರವೂ ಆಗಿದ್ದಿತೆಂದು 
ತಿಳಿದುಬರುತ್ತದೆ. 


ಜಮದಗ್ನಿ ಯಷಿಗಳು 


ಗಾಧಿಯೆಂಬ ಪರಮಧಾರ್ಮಿಕನಾದ ರಾಜನಿದ್ದನು. ಅವನಿಗೊಬ್ಬ ಸತ್ಯವತಿ 
ಎಂಬ ಸುಂದರಳಾದ ಮಗಳಿದ್ದಳು. ಯಚೀಕರೆಂಬ ಮುನಿಗಳು ಈಕೆಯನ್ನು ತನಗೆ 
ಕನ್ಯಾದಾನವನ್ನಾಗಿ ಕೊಡು ಎಂದು ಕೇಳಿಕೊಂಡರು. 


ಪ್ರತಿಯಾಗಿ ಗಾಧಿಯು ಕನ್ಯಾಶುಲ್ಕವನ್ನು ಬಯಸಿದ. ಶುಲ್ಕದ ನಿಯಮ ಹೀಗಿತ್ತು 
- ಒಂದು ಕಿವಿ ಕಪ್ಪುಗಿರುವ ಉಳಿದೆಲ್ಲಭಾಗ ಬಿಳಿಯಾಗಿರುವ ಸಾವಿರ ಕುದುರೆಗಳನ್ನು 
ಕನ್ಯಾಶುಲ್ಕವನ್ನಾಗಿ ನೀಡಿದರೆ ತನ್ನ ಮಗಳನ್ನು ದಾನ ಮಾಡುವುದಾಗಿ ಹೇಳಿದ. ಈ 
ಶರತ್ತಿಗನುಗುಣವಾಗಿ (ಕುದುರೆಗಳನ್ನು ತಂದು ಕೊಡಲು) ಖಯಚೀಕರು ವರುಣನ 
ಬಳಿಗೆ ಬಂದರು. ವರುಣನ ಬಳಿ ಅಂತಹ ಸಾವಿರಾರು ಕುದುರೆಗಳಿದ್ದವು. ಅವನಿಂದ 


-112- 


ಯಷಿಪಂಚಮೀ 


ಸಾವಿರ ಕುದುರೆಗಳನ್ನು ಪಡೆದು ಖಚೀಕರು ಗಾಧಿಗೆ ನೀಡಿದರು. ಗಾಧಿರಾಜ ತನ್ನ 
ಮಗಳನ್ನು ಖಚೀಕರಿಗೆ ದಾನ ಮಾಡಿದ. 


ಗಾಧಿಗೆ ತನ್ನ ಅಳಿಯರಾದ ಯಚೀಕರು ಒಬ್ಬ ಅಸಾಮಾನ್ಯತಪಸ್ವಿ ಎಂದು 
ತಿಳಿಯಿತು. ಗಾಧಿಗೆ ಗಂಡು ಮಕ್ಕಳಿರಲಿಲ್ಲ. ಅದಕ್ಕಾಗಿ ಖುಚೀಕರಲ್ಲಿ ಪ್ರಾರ್ಥಿಸಿದ. 
ಯಚೇಕರು ತನ್ನ ಪತ್ನಿ ಹಾಗೂ ತನ್ನ ಅತ್ತೆ ಗಾಧಿಯ ಪತ್ನಿಗೆ ಸಂತಾನವಾಗಲೆಂದು 
ಎರಡು ಚರುಗಳನ್ನು ಅಭಿಮಂತ್ರಿಸಿದ. ಪ್ರತ್ಯೇಕವಾಗಿ ವಿಭಿನ್ನಮಂತ್ರಗಳಿಂದ ಪೂತವಾದ 
ಚರುವನ್ನು ಪತ್ನಿ - ಅತ್ತೆಯರಿಗೆ ಭಕ್ಷಿಸಿರಿ ಎಂದ. ಇಬ್ಬರೂ ಚರುವನ್ನು ಸ್ವೀಕರಿಸಿದರು. 
ಯಚೇಕರ ಪತ್ನಿಯ ತಾಯಿಯು ಹೀಗೆ ಯೋಚಿಸಿದಳು. ಗಂಡನಿಗೆ ಪತ್ನಿಯ ಮೇಲೆ 
ಅಗಾಧವಾದ ಪ್ರೀತಿ. ಆದ್ದರಿಂದ ನನ್ನ ಮಗಳಿಗೆ ಕೊಟ್ಟ ಚರುವಿನಲ್ಲಿ ಅಧಿಕವಾದ 
ಮಂತ್ರಶಕ್ತಿಯನ್ನು ಯಚೇಕರು ತುಂಬಿರುತ್ತಾರೆ. ಆದ್ದರಿಂದ ಆ ಚರುವನ್ನು ನಾನು 
ಭಕ್ಷಿಸಿದಲ್ಲಿ ನನಗೆ ಉತ್ತಮೋತ್ತಮನಾದ ಮಗನು ಜನಿಸುತ್ತಾನೆ ಎಂದು ಚಿಂತಿಸಿದಳು. 
ತನ್ನ ಮಗಳನ್ನು ಅನುನಯದಿಂದ ವಶ ಮಾಡಿಕೊಂಡು ಚರುವನ್ನು ಬದಲಾಯಿಸಿ 
ಕೊಳ್ಳೋಣ ಎಂದಳು. ಮಾತೃಪ್ರೇಮದಿಂದ ಮಗಳು ಒಪ್ಪಿದಳು. ಇಬ್ಬರೂ 
ಮಂತ್ರಪೂತವಾದ ಚರುವನ್ನು ಸೇವಿಸಿದರು. 


ಯಚೇಕರಿಗೆ ಅನಂತರ ನಡೆದ ವಿಷಯ ತಿಳಿಯಿತು. ಬಹಳ ಬೇಸರವಾಯಿತು. 
ಏಕೆಂದರೆ ತನ್ನ ಅತ್ತೆಗೆ ಕ್ಹಾತ್ರತೇಜದ ಸುತನೂ, ತನಗೆ ಬ್ರಹ್ಮವರ್ಚಸ್ಟಿಯಾದ ಮಗನೂ 
ಜನಿಸಲೆಂದು ಚರುವನ್ನು ಅಭಿಮಂತ್ರಿಸಿದ್ದರು. ಇದನ್ನು ಅವರು ಬದಲಾಯಿಸಿಕೊಂಡಿ- 
ದ್ದಾರೆ. ತನಗೆ ಇನ್ನು ಕ್ಷಾತ್ರತೇಜಸಿನ ಮಗನು ಹುಟ್ಟುತ್ತಾನೆ. ಅದು ಅವರಿಗೆ ಇಷ್ಟವಿರಲಿಲ್ಲ. 

ಪತ್ನಿಗೆ ಹೇಳಿದರು - "ಈ ತಪ್ಪಿನಿಂದಾಗಿ ನಿನಗೆ ಬಹು ಕ್ಹಾತ್ರತೇಜಸ್ಸುಳ್ಳ ಕೃತ್ರಿಯ 
ಕುಲಾಂತಕನಾದ ಮಗನು ಹುಟ್ಟುತ್ತಾನೆ' ಎಂದರು. ಸತ್ಯವತಿಯು ಪತಿಯನ್ನು "ಹಾಗಾಗ 
ಬಾರದು. ನನ್ನ ಮಗನು ಬ್ರಹತ್ರೇಜಸ್ವಿಯಾಗಿರಬೇಕು' ಎಂದು ಬಗೆ ಬಗೆಯಲ್ಲಿ 
ಪ್ರಾರ್ಥಿಸಿಕೊಂಡಳು. ಯಚೀಕರು ಹೇಳಿದರು - "ನನ್ನ ಮಂತ್ರವೀರ್ಯವು 
ನಿರ್ವಿರ್ಯವಾಗುವುದಿಲ್ಲ. ನಿನ್ನಮೊಮ್ಮಗನು ಕ್ಹಾಶ್ರತೇಜಸುಳ್ಳವನಾಗುವನು. ಮಗನು 
ಉತ್ತಮ ಬ್ರಹತ್ರೇಜಸ್ವಿಯಾಗುವನು' ಎಂದು ಆಕೆಗೆ ಸಾಂತ್ವನ ಹೇಳಿದರು. 


ಹೀಗಾಗಿ ಯಚೇಕರಿಗೆ ಜಮದಗ್ನಿಗಳು ಮಗನಾಗಿ ಹುಟ್ಟಿದರೆ, ಜಮದಗ್ನಿಗಳಿಗೆ 
ಅನಂತಕಲ್ಯಾಣಗುಣನಿಧಿಯಾದ ಪರಮಾತ್ಮನೇ ಕ್ಹಾತ್ರತೇಜಸಿನಿಂದ ಪರಶುರಾಮನಾಗಿ 
ಅವತರಿಸಿದನು. 


-113- 


ಯಷಿಪಂಚಮೀ 


ಇತ್ತ ಗಾಧಿಗೆ ಹುಟ್ಟಿದ ಮಗನೇ ಕೌಶಿಕ. ಈತನೇ ಮುಂದೆ 
ವಿಶ್ವಾಮಿತ್ರಮುನಿಯಾಗಿ ಮೆರೆದಿದ್ದಾನೆ. 

ಈ ಜಮದಗ್ನಿ ಯಷಿಗಳಿಗೆ ರೇಣುಕೆ ಎಂಬಾಕೆ ಪತ್ನಿ . ಏಕೆಗೆ ಐದು ಮಕ್ಕಳು. 
ಇವರಲ್ಲಿ ಕೊನೆಯವನೇ ಪರಶುರಾಮ. 

ಒಮ್ಮೆ ರೇಣುಕೆಯು ಸ್ನಾನಕ್ಕೆಂದು ನದಿಗೆ ಹೋಗಿದ್ದಳು. ಅದೇ ಸಮಯದಲ್ಲಿ 
ಜಲಕ್ರೀಡೆಯಾಡಲೆಂದು ಚಿತ್ರರಥನೆಂಬ ರಾಜನು ಬಂದಿದ್ದನು. ಜಲಕ್ರೀಡೆಯಲ್ಲಿ 
ರತನಾದ ಚಿತ್ರರಥನನ್ನು ಕಂಡು ಒಂದು ಕ್ಷಣ ರೇಣುಕೆಯ ಮನದಲ್ಲಿ ಗಂಧರ್ವರಿಗೆ 
ಇರುವ ಸುಖ ಅವರ ಜೊತೆಗಿನ ವಿಹಾರ ಮುಂತಾದ ಸುಖ ತನಗೂ ಬೇಕೆಂಬ 
ಭಾವ ತಲೆದೋರಿತು. ಕೊನೆಗೆ ಹರಿಚಿತ್ತವೆಂದು ಆಶ್ರಮಕ್ಕೆ ಬಂದಳು. ಆಕೆಯ 
ಮುಖವನ್ನು ನೋಡಿದ ಜಮದಗ್ಗಿಗಳಿಗೆ ಅವಳ ಮಾನಸಿಕ ವ್ಯಭಿಚಾರದಿಂದಾದ 
ಪಾತಿವ್ರತ್ಯದ ಶಕ್ತಿಯ ಪತನ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಮುಖವನ್ನು ನೋಡಿದಾಕ್ಷಣ 
ಮನಸ್ಸಿನ ಮರ್ಮವನ್ನರಿಯುವ ಶಕ್ತಿ ಅವರಿಗಿತ್ತು. 

ಜಮದಗ್ಗಿಗಳು ಚಿಂತಿಸಿದರು. ರೇಣುಕೆಯು ತನ್ನ ಪತ್ನಿಯಾಗಿ ಉಳಿಯಬೇಕು 
ಎಂದೆನಿಸಲಿಲ್ಲ. ಬಳಿಯಲ್ಲಿಯೇ ಇದ್ದ ಮಕ್ಕಳಾದ ರುಮಣ್ವಂತ, ಸುಷೇಣ, ವಸು, 
ವಿಶ್ವಾವಸು ಎಂಬ ನಾಲ್ಕು ಮಕ್ಕಳನ್ನು ಕರೆದರು. ಅಪರಾಧಿನಿಯಾದ ತಾಯಿಯ 
ಶಿರಚ್ಛೇದನಗೈಯ್ಯಲು ಆದೇಶಿಸಿದರು. ಆದರೆ ಮಾತೃಭಕ್ತಿಯಿಂದ ಆ ನಾಲ್ವರೂ 
ತಂದೆಯ ಮಾತನ್ನು ನಡೆಸಲಿಲ್ಲ. ಪಿತೃವಾಕ್ಯ ಉಲ್ಲಂಘಿಸಿದ ಪಾಪಕ್ಕೆ ಜಮದಗ್ಗಿಗಳು 
ಅವರನ್ನು ಮೃತರಾಗಿರೆಂದು ಶಪಿಸಿದರು. ತಂದೆಯ ಶಾಪಕ್ಕೆ ಬಲಿಯಾಗಿ ನಾಲ್ವರೂ 
ಸತ್ತು ಬಿದ್ದರು. 

ಈ ವೇಳೆಗೆ ಸಮಿತ್ತು ತರಲು ಹೋದ ಕೊನೆಯ ಮಗ ಪರಶುರಾಮ ಆಶ್ರಮಕ್ಕೆ 
ಬಂದನು. ಜಮದಗ್ನಿಗಳು ತಾಯಿಯ ಶಿರಕಡಿಯಲು ಅವನಿಗೆ ಆದೇಶಿಸಿದರು. 
ಪರಶುರಾಮ ಚಿಂತಿಸಲಿಲ್ಲ. ಪಿತೃವಾಕ್ಯ ಪರಿಪಾಲನೆ ಮಾಡಿದ. ಜಮದಗ್ನಿಗಳಿಗೆ ರಾಮನ 
ಪಿತ್ಳವಾಕ್ಕಪರಿಪಾಲನೆಯು ಮುದ ನೀಡಿತು. "ಮಗು! ನಿನಗಿಷ್ಟವಾದ ವರ ಬೇಡು' 
ಎಂದರು. 

ಪರಶುರಾಮ "ತಾಯಿ - ಸಹೋದರರನ್ನು ಬದುಕಿಸಬೇಕೆಂದು ವರ ಬೇಡಿದ. 
ಅವರಿಗೆ ಪಾತಿತ್ಯದ ಪಾಪ ಹಾಗೂ ಪಿತೃವಾಕ್ಯ ಉಲ್ಲಂಘನೆಯ ಪಾಪ ಬರಬಾರದೆಂದು 
ಕೂಡ ಕೇಳಿದ. ತನಗೆ ಯುದ್ಧದಲ್ಲಿ ಎದುರಾಳಿಗಳು ಇರಬಾರದೆಂದೂ, ತಾಯಿ 


-114- 


ಯಷಿಪಂಚಮೀ 


ಮತ್ತು ಸಹೋದರರಿಗೆ ಸತ್ತು ಬದುಕಿದೆವೆಂಬ ನೆನಪು ಇರಬಾರದೆಂದು ವರಗಳನ್ನು 
ಕೇಳಿದ. 

ಇದಿಷ್ಟೂ ಪರಶುರಾಮದೇವರ ನರನಟನೆಯೆಂದು ಕೇಳಿಸುತ್ತದೆ - 

ಸರ್ವೇಶ್ವಧಃ ಸ್ಪತಂತ್ರೋತಪಿ ಸರ್ವಶಕ್ತಿಶ್ಚ ಸರ್ವದಾ । 

ಸರ್ವಜ್ಯೋ5ಪಿ ವಿಮೋಹಾಯ ಜನಾನಾಂ ಪುರುಷೋತ್ತಮಃ ॥ ೧೩೪ ॥ 

ಕ್ವಚಿಚ್ಛಿವಂ ಕ್ಷಚಿದೃಷೀನ್‌ ಕ್ಚಚಿದ್ದೇವಾನ್‌ ಕ್ಷಚಿನ್ನರಾನ್‌ । 

ನಮತ್ಕರ್ಚಯತಿ ಸೌತಿ ವರಾನರ್ಥಯತೇಆಪಿ ಚ ॥ -ತಾ.ನಿ. ೨-೧೩೩ 

ಸಾಕ್ಟಾತ್‌ ಪರಶುರಾಮದೇವರನ್ನೇ ಮಗನನ್ನಾಗಿ ಪಡೆದ ಸೌಭಾಗ್ಯ 
ಜಮದಗ್ನಿಗಳದ್ದು 

ವಸಿಷ್ಠರು 

ವಸಿಷ್ಠರು ಬ್ರಹ್ಮರ್ಹಿಗಳು. ಇವರು ಬ್ರಹ್ಮದೇವರ ಮಾನಸಪುತ್ರರು. ಇವರ 
ಪತ್ನಿಯು ಮಹಾಪತಿವ್ರತೆಯಾದ ಅರುಂಧತಿ. ಈಕೆ ನಾರದರ ಸಹೋದರಿ. ಶಕ್ತಿಯು 
ಈಕೆಯ ಮಗ. ಮೊಮ್ಮಗ ಪರಾಶರ ಖಷಿಗಳು. . 

ವಸಿಷ್ಠರ ಜನನದ ವಿಷಯದಲ್ಲಿ ಒಂದು ಕಥೆಯಿದೆ - ವಸಿಷ್ಠರು 
ಮಿತ್ರವರುಣರಿಂದ ಊರ್ವಶಿಯಲ್ಲಿ ಹುಟ್ಟಿದವರು. ಇವರು ವರುಣನ ಪುತ್ರರು. 

ಮಿತ್ರವರುಣರು ಕಶ್ಯಪರ ಮಕ್ಕಳು. ಅದಿತಿಯಲ್ಲಿ ಹುಟ್ಟಿದ ಅವಳಿ ಮಕ್ಕಳು. 
ಇವರಿಬ್ಬರೂ ಮಾಡುವ ಭವ್ಯ ಯಜ ಕ್ಕೆ ದೇವತೆಗಳೂ ಗಂಧರ್ವರೂ ಪಿತ್ಯಗಳೂ 
ಬಂದಂತೆ ಅಪರೆಯರಲ್ಲಿ ಲಾವಣ್ಯಯುಕ್ತಳಾದ ಊರ್ವಶಿಯೂ ಬಂದಿದ್ದಳು. ದೀಕ್ಷಾ 
ಬದ್ಧರಾಗಿದ್ದ ಮಿತ್ರವರಣರ ದೃಷ್ಟಿಯು ಊರ್ವಶಿಯ ಮೇಲೆ ಬಿತ್ತು. ಆಕೆಯನ್ನು 
ಕಂಡು ಮಿತ್ರವರುಣರು ವಿಕಾರವಶರಾದರು. ಅಖಂಡನಿಷ್ಠೆಯಿಂದ ಪಾಲಿಸಿದ 
ಬ್ರಹ್ಮಚರ್ಯ ಶಿಥಿಲವಾಯಿತು. ಇಬ್ಬರಿಗೂ ವೀರ್ಯಸ್ಟಲನವಾಯಿತು. ಆ 
ವೀರ್ಯವನ್ನು ಒಂದು ಕುಂಭದಲ್ಲಿಟ್ಟರು. ಅದರಲ್ಲಿ ಈರ್ವರು ಮುತ್ತಿ ನಂಥ ಮಕ್ಕಳು 
ಜನಿಸಿದರು. ಮೊದಲನೆಯ ಮಗುವು ಅಗಸ್ಯ. ಆಮೇಲೆ ಕುಂಭದಲ್ಲಿದ್ದ ನೀರನ್ನು 
ಸರೋವರದಲ್ಲಿ ಚೆಲ್ಲಿದಾಗ ಅದರಲ್ಲಿದ್ದ ಎರಡನೆಯ ಮಗುವು ಸರೋವರದಲ್ಲಿ 
ತೇಲಿಕೊಂಡು ಬಂದು ಒಂದು ಕಮಲದ ಎಲೆಯ ಮೇಲೆ ಕುಳಿತಿತು. ಈ ಮಗುವು 
ವಿಶಿಷ್ಠರೀತಿಯಲ್ಲಿ ಜನಿಸಿದುದರಿಂದ “ವಸಿಷ್ಠ' ನೆಂದು ದೇವತೆಗಳು ನಾಮಕರಣ 
ಮಾಡಿದರು. 


-115- 


ಯಷಿಪಂಚಮೀ 


ಮೊದಲು ಹುಟ್ಟಿದ ಅಗಸ್ಥರು ಮಿತ್ರನೊಡನೆ - "ನಾನು ನಿನ್ನ ವೀರ್ಯದಿಂದ 
ಹುಟ್ಟಿದವನಲ್ಲ' ಎಂದು ಹೇಳಿದ್ದರಿಂದ ಅಗಸ್ಯರು ವರುಣನ ಮಗನೆಂದೂ ವಸಿಷ್ಠರು 
ಮಿತ್ರನ ಮಗನೆಂದೂ ಹೇಳುತ್ತಾರೆ. 

ಈ ವಸಿಷ್ಠರ ಹಸುವಾದ ನಂದಿನಿ ಎಂಬ ಧೇನುವನ್ನು ಪಡೆಯಲಾಗದೇ 
ಯುದ್ಧದಲ್ಲಿ ಸೋತು ವಿಶ್ವಾಮಿತ್ರರು ಬ್ರಹತ್ರೇಜಸನ್ನು ಪಡೆಯಲು ಬ್ರಾಹ್ಮಣರಾಗ- 
ಬೇಕೆಂದು ಘೋರತಪಸ್ಸು ಮಾಡಿದರು. ನಂತರ ವಸಿಷ್ಠರ ಅನುಗ್ರಹದಿಂದ 
ಬ್ರಹ್ಮರ್ಹಿಯಾದರು. 

ಇಕಾ ಕು ವಂಶಕ್ಕೆ ವಸಿಷ್ಠರೆಂಬುವರು ಪುರೋಹಿತರಾದುದರಿಂದ, ಹಾಗೂ 
ವಸಿಷ್ಠರೆಂಬ ಹೆಸರು ಸೂರ್ಯವಂಶದ ರಾಜರಿಗೆ ಪುರೋಹಿತರ ಸಾಮಾನ್ಯವಾದ 
ಹೆಸರಾಗಿರಬೇಕು. 

ವೈದಿಕವಾಜ್ಮಯದ ಮಂತ್ರದ್ರಷ್ಟಾರರಾದ ಯಷಿಪುಂಗವರಲ್ಲಿ ವಸಿಷ್ಠರು 
ಶ್ರೇಷ್ಠರಾಗಿದ್ದಾರೆ. ಸುಮಾರು ೮೪೮ ಮಂತ್ರಗಳನ್ನು ಕಂಡು ಹಿಡಿದ ಅವರಂಥ 
ಅಪರೋಕ್ಷ ಜ್ಞಾನಿಗಳು ವೈದಿಪ್ರಪಂಚದಲ್ಲಿಯೂ ವಿರಳರೇ ಆಗಿದ್ದಾರೆ. 

ಅವರ ಹೆಸರಿನಿಂದ ನಮಗೀಗ ದೊರಕುವ ಖಹುಗ್ಗೇದದ ೧೦೪ಸೂಕ್ತಗಳಲ್ಲಿ 
ಅವರ ಉದಾತ್ತವಾದ ತತ್ವಜ್ಞಾನದ ತಿಳಿವು ಅರಳಿ ನಿಂತಿದೆ. ಅವರ ಆರ್ಷಜೀವನದ 
ದಿವ್ಯದರ್ಶನ ಖಯಗ್ವೇದದ ಸಪ್ತಮಮಂಡಲದಲ್ಲಿ ಹೂತು ವೇದಪ್ರಪಂಚವನ್ನೇ 
ಪರಿಮಳಿತಗೊಳಿಸಿದೆ. ಅವರ ಸತ್ಯನಿಷ್ಠೆ, ಶಾಂತಿಪ್ರಿಯತೆ, ಯಜ್ಞವಿಜ್ಞತೆ, ಪರೋಪಕಾರ 
ವ್ಯಸನಿತೆಗಳು ಶ್ರೌತಸಂಸಾರದ ಸೀಮೋಲ್ಲಂಘನ ಮಾಡಿ ಪುರಾಣಪ್ರಪಂಚದಲ್ಲಿಯೂ 
ತಮ್ಮ ಯಶೋಗಾಥೆಯಿಂದ ಮೆರೆದಿವೆ. 

ಅತ್ರಿ, ಮರೀಚಿ, ಅಂಗಿರ, ಪುಲಸ್ಕ, ಪುಲಹ, ಕ್ರತು, ಭೃಗು, ದಕ್ಬ, ನಾರದ 
ಮುಂತಾದ ಖಷಿ ಪ್ರಜಾಪತಿಗಳಂತೆ ವಸಿಷ್ಠರೂ ಬ್ರಹ್ಮದೇವರ ಮಾನಸಪುತ್ರರಾಗಿದ್ದಾರೆ. 
ಸ್ವಾಯಂಭುವ ಮನ್ವಂತರದಲ್ಲಿ ಬ್ರಹ್ಮದೇವರ ಪ್ರಾಣವಾಯುವಿನಿಂದಲೇ ವಸಿಷ್ಠರು 
ಹುಟ್ಟಿದರೆಂದು ಭಾಗವತದಲ್ಲಿ ಉಲ್ಲೇಖ ಬರುತ್ತದೆ. 

ಇಲ್ಲಿಗೆ ಸಪ್ತರ್ಷಿಗಳ ಸಂಕ್ಟೇಪ ಪರಿಚಯವು ಮುಕ್ತಾಯವಾಯಿತು. 
ಯಷಿಪಂಚಮಿಯ ದಿವಸ ಇವರ ಈ ಚರಿತ್ರೆಯನ್ನು ಅವಶ್ಯ ಮನನ ಮಾಡಬೇಕು. 

॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಸೇ % ಜೇ ಶ್ಯೀ x 


-116- 


ಯಷಿಪಂಚಮೀ ವ್ರತದ 


ಅಡುಗೆಗಳು 


7 ಬೌ 


ETT 


-117- 


ಯಷಿಪಂಚಮೀ 


ಯಷಿಪಂಚಮಿಯ ಮರುದಿವಸ ಮಾಡಬೇಕಾದ ಅಡುಗೆಗಳು 


ಜೇ ಕೋಸಂಬರಿಗಳು, ಪಲ್ಯಗಳು, ಉದ್ದಿನ ಹಪಳ. ಚಿತ್ರಾನ್ನ , ಗೆಣಸಿನ ಪಲ್ಯ, 
ಸುವರ್ಣಗೆಡ್ಡೆಯ ಪಲ್ಯ, ಬಾಳೆಹಣ್ಣಿನ ಕೋಸಂಬರಿ. ನವಣೆ ಹಾಗೂ ಸಾಮೆ 
ಇವುಗಳು ಯಷಿಗಳಿಗೆ ಅತ್ಯಂತ ಪ್ರೀತಿಕರವಾಗಿದೆ. ಆದ್ದರಿಂದ ಯಷಿಗಳ 
ನೈವೇದ್ಯಕ್ಕೆ ನವಣೆಯ ಅನ್ನ, ಸಾಮೆಯ ಪಾಯಸ ಇವುಗಳನ್ನು ಮಾಡಿ 
ಸಮರ್ಪಿಸಬೇಕು. 


ಹೆಸರುಬೇಳೆಯ ಪಾಯಸ 


1 ಪಾವು ಹೆಸರು ಬೇಳೆಯನ್ನು ತುಪದಿಂದ ಕೆಂಪಗೆ ಹುರಿದು 
ತೋಡಿಕೊಳ್ಳಬೇಕು, ಆಮೇಲೆ ಒಂದು ಪಾತ್ರೆಯಲ್ಲಿ ಸಿಹಿನೀರನ್ನು ಹಾಕಿ ಚೆನ್ನಾಗಿ 
ಕುದಿಸಿದ ಬಳಿಕ ಅದಕ್ಕೆ ಆ ಹುರಿದ ಹೆಸರುಬೇಳೆಯನ್ನು ಸುರಿದು ಅದನ್ನು ಚೆನ್ನಾಗಿ 
ಪಕ್ಷವಾಗುವಂತೆ ಬೇಯಿಸಬೇಕು. ಬೆಂದ ಬಳಿಕ ಸೌಟಿನಿಂದ ಕೆದಕಿ ತಕ್ಕಷ್ಟು ಹಾಲನ್ನು 
ಹಾಕಿ ಕಾಯಿಸಿ ಅದಕ್ಕೆ ಒಂದು ಸೇರು ಸಕ್ಕರೆ ಅಥವಾ 1 ಅಚ್ಚು ಬಿಳೀ ಬೆಲ್ಲವನ್ನು 
ಪುಡಿಮಾಡಿ ಹಾಕಿ ಹೊಂದಿಸಿ ಅದಕ್ಕೆ ಏಲಕ್ಕಿಪುಡಿ, ಕರಿದ ದ್ರಾಕ್ಷಿ, ಲವಂಗ, ಬಾದಾಮಿ, 
ಗೇರುಪೊಪ್ಪಿನ ಚೂರು ಸಹ ಹಾಕಿ, ಹೊಂದಿಸಿ ಮುಚ್ಚಿಡಬೇಕು. 


ಉದ್ದಿನಹಪ್ಪಳ 


ಬೇಕಾಗುವ ಪದಾರ್ಥಗಳು : ಒಂದು ಕೆ.ಜಿ. ಉದ್ದಿನ ಬೇಳೆ; ಉಪ್ಪು, 
ಇಂಗು, ಒಂದು ಬಟ್ಟಲು ಅಕ್ಕಿಹಿಟ್ಟು ಮತ್ತು ಒಣಮೆಣಸಿನಕಾಯಿ. 


ತಯಾರಿಸುವ ವಿಧಾನ : ಉದ್ದಿನಬೇಳೆಯನ್ನು ಶುಚಿಗೊಳಿಸಿ ಹಿಟ್ಟು 
ಮಾಡಿಟ್ಟುಕೊಳ್ಳಿ. ಒಣಮೆಣಸಿನಕಾಯಿ (ರುಚಿಗೆ ತಕ್ಕಷ್ಟು) ಇಂಗು ಹಾಗೂ ಉಪ್ಪು 
ಬೆರೆಸಿ ನೀರಿನಲ್ಲಿ ಕಲಸಿ ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡಿ ಚಪಾತಿಯ ಮಣೆಯ 
ಮೇಲೆ ಅಕ್ಕಿಹಿಟ್ಟು ಹಾಕಿಕೊಂಡು ಹಪ್ಪಳ ಲಟ್ಟಿಸಿ. ಬಿಸಿಲಿನಲ್ಲಿ ಒಣಹಾಕಿ. ಒಣಗಿದ 
ಮೇಲೆ ಡಬ್ಬದಲ್ಲಿ ತುಂಬಿ ಇಟ್ಟುಕೊಳ್ಳಿ. 


ಹಪ್ಪಳವನ್ನು ಹದವಾದ ಕಾವಿನಲ್ಲಿ ಕರಿದುಕೊಳ್ಳಿ. ಅದನ್ನು ದೇವರಿಗೆ 
ಪ್ರಾಣದೇವರಿಗೆ ಸಮರ್ಪಿಸಿ. ಅದನ್ನು ಏಳು ವಿಭಾಗ ಮಾಡಿ ಏಳು ಖಷಿಗಳ 
ಮುಂದಿಟ್ಟು ನೈವೇದ್ಯ ಮಾಡಿ ಧನ್ಮರೆನ್ನಿರಿ. 


-118- 


ಯಷಿಪಂಚಮೀ 


ಬಾಳೆಕಾಯಿ ಪಲ್ಯ 

ಬೇಕಾಗುವ ಪದಾರ್ಥಗಳು : ಬಾಳೆಕಾಯಿ, ಒಂದು ಹೊಳು ತೆಂಗಿನಕಾಯಿ, 
ಒಗ್ಗರಣೆ ಸಾಮಾನು, ಉಪ್ಪು ಮತ್ತು ಒಂದು ಸಣ್ಣ ತುಂಡು ಬೆಲ್ಲ. 

ತಯಾರಿಸುವ ವಿಧಾನ : ಮೊದಲು ಬಾಳೆಕಾಯಿಗಳ ಸಿಪ್ಪೆ ಹೆರೆದು ಈಳಿಗೆ 
ಮಣೆಯ ಸಹಾಯದಿಂದ ಬಾಳೆಕಾಯನ್ನು ಹೆಚ್ಚಿ ಹೋಳುಗಳನ್ನು ಒಂದು ಪಾತ್ರೆಯಲ್ಲಿ 
ಹಾಕಿ ತಕ್ಕಷ್ಟು ನೀರಿನಲ್ಲಿ ಬೇಯಿಸಿ ಉಪ್ಪು, ಬೆಲ್ಲ ಹಾಕಬೇಕು. ಬಾಳೆಕಾಯಿ ಬೆಂದ 
ಮೇಲೆ ಕಡಲೆಕಾಯಿ ಎಣ್ಣೆಯಲ್ಲಿ ಸಾಸಿವೆ, ಮೆಣಸಿನಕಾಯಿ ಚೂರು, ಉದ್ದಿನಬೇಳೆ, 
ಕಡಲೆ ಬೇಳೆ ಹಾಕಿದ ಒಗ್ಗರಣೆಯನ್ನು ಬಾಳೆಕಾಯಿ ಹೋಳುಗಳ ಮೇಲೆ ಸುರಿದು 
ಚಮಚದ ಸಹಾಯದಿಂದ ಕೆದಕಿ, ತೆಂಗಿನ ತುರಿಯನ್ನು ಹಾಕಿ. ಇದೇ ರೀತಿ 
ಬಾಳೆದಿಂಡಿನ ಪಲ್ಯವನ್ನು ತಯಾರಿಸಬಹುದು. ದಿಂಡು ಪಲ್ಯ ಮಾಡುವಾಗ ಮೇಲಿನ 
ನಾರನ್ನು ತೆಗೆಯಬೇಕು. ಗೆಣಸಿನ ಪಲ್ಯವನ್ನು ಹೀಗೆಯೇ ಮಾಡಬೇಕು. 

ಮಾಡಿದ ಪದಾರ್ಥವನ್ನು ದೇವರಿಗೆ, ಪ್ರಾಣದೇವರಿಗೆ ಸಮರ್ಪಿಸಿ. ಅದನ್ನು 
ಏಳು ವಿಭಾಗ ಮಾಡಿ ಏಳು ಖುಷಿಗಳ ಮುಂದಿಟ್ಟು ನೈವೇದ್ಯ ಮಾಡಿ ಧನ್ಯರೆನ್ನಿರಿ. 

ಕಡಲೆಬೇಳೆ ಹೋಳಿಗೆ 

ಬೇಕಾಗುವ ಪದಾರ್ಥಗಳು : ಕಡಲೆಬೇಳೆ 1/4 ಕೆ.ಜಿ. ಮೈದಾಹಿಟ್ಟು 
1/4 ಕೆ.ಜಿ, ಬೆಲ್ಲ- 1/4 ಕೆ.ಜಿ., ಏಲಕ್ಕಿ ಪುಡಿ - ಸ್ವಲ್ಪ, ಎಣ್ಣೆ- 250 ಗ್ರಾಂ. 

ತಯಾರಿಸುವ ರೀತಿ : ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಲೆಯ ಮೇಲಿಡಿ. 
ಕುದಿಯಲು ತೊಡಗಿದ ಮೇಲೆ ಶುದ್ಧಮಾಡಿದ ಕಡಲೆಬೇಳೆಯನ್ನು ತೊಳೆದು ಅದರಲ್ಲಿ 
ಹಾಕಿ. (ಅದು ಬೇಯುವಷ್ಟರಲ್ಲಿ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಳ್ಳಿ . ಮೈದಾಹಿಟ್ಟನ್ನು 
ಜರಡಿ ಹಿಡಿದುಕೊಳ್ಳಿ). ಚೆನ್ನಾಗಿ ಬೆಂದ ಮೇಲೆ ಒಲೆಯ ಉರಿಯನ್ನು ಆರಿಸಿ, 
ಕಡಲೆಬೇಳೆ ಕಟ್ಟನ್ನು ಬಗ್ಗಿಸಿ ಬೇಳೆಯನ್ನು ಏಲಕ್ಕಿ ಪುಡಿ, ಬೆಲ್ಲದ ಪುಡಿಯೊಂದಿಗೆ 
ಸೇರಿಸಿ, ಅರೆಯುವ ಕಲ್ಲಿನ ಮೇಲೆ ನಯವಾಗಿ ಅರೆಯಿರಿ (ರುಬ್ಬುವ ಗುಂಡಿನಲ್ಲಿ 
ರುಬ್ಬಿರಿ). ಮೈದಾ ಹಿಟ್ಟಿಗೆ ಎಣ್ಣೆ, ನೀರು ಅರಿಶಿನ ಪುಡಿ ಸೇರಿಸಿ ಕಲೆಸಿಕೊಳ್ಳಿ . ನಂತರ 
ಇನ್ನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ನಾದಿರಿ. ನಿಂಬೆ ಹಣ್ಣಿನ ಗಾತ್ರದ ಉಂಡೆಗಳನ್ನು 
ತಯಾರಿಸಿಕೊಳ್ಳಿ . ಅದನ್ನು ಕೈಯ್ಯಲ್ಲಿತೆಗೆದುಕೊಂಡು ಬಟ್ಟಲಿನಂತೆ ಮಾಡಿ ಅದರಲ್ಲಿ 
ಹೂರಣದ ಉಂಡೆಯನ್ನು ಇಟ್ಟು ಮೇಲ್ಭಾಗದ ಹಿಟ್ಟಿನಿಂದ ಅದನ್ನು ಮುಚ್ಚೆ : 

ನಂತರ ಒಂದು ಬಾಳೆ ಎಲೆಯ ತುಂಡನ್ನು (ಸೀಳನ್ನು) ನೀರಿನಲ್ಲಿ ತೊಳೆದು, 
ಬಟ್ಟೆಯಿಂದ ಒರೆಸಿ, ಒಲೆಯ ಮುಂದೆ ಹಿಡಿಯಿರಿ. ಬಿಸಿಗೆ ಎಲೆ ಮೃದುವಾಗುತ್ತದೆ. 
ನಂತರ ಅದಕ್ಕೆ ಎಣ್ಣೆ ಸವರಿ ಹೂರಣ ತುಂಬಿದ ಕಣಿಕದ ಉಂಡೆಯನ್ನಿಟ್ಟು 


-119- 


ಯಷಿಪಂಚಮೀ 


ಲಟ್ಟಣಿಗೆಯಿಂದ ಚಪಾತಿಯ ಆಕಾರಕ್ಕೆ ಲಟ್ಟಿಸಿ. ಆಮೇಲೆ ಅದನ್ನು ಕಾಯ್ದಕಾವಲಿಯ 
ಮೇಲೆ ಹಾಕಿ ಬೇಯಿಸಿಕೊಳ್ಳಿ. (ಹೋಳಿಗೆಯನ್ನು ಬೇಯಿಸುವಾಗ ಬೇಕಿದ್ದರೆ ಸ್ವಲ್ಪ 
ಎಣ್ಣೆಯನ್ನು ಹಾಕಬಹುದು). ಎರಡೂ ಬದಿ ಚೆನ್ನಾಗಿ ಬೆಂದಮೇಲೆ ಹೋಳಿಗೆಯನ್ನು 
ಮಗಚುಕೈಯಿಂದ ತೆಗೆಯಿರಿ. ಹೀಗೆ ಸಿದ್ಧವಾದ ಹೋಳಿಗೆಯನ್ನು ದೇವರಿಗೆ, 
ಪ್ರಾಣದೇವರಿಗೆ ಸಮರ್ಪಿಸಿ. ಅದನ್ನು ಏಳು ವಿಭಾಗ ಮಾಡಿ ಏಳು ಯಷಿಗಳ 
ಮುಂದಿಟ್ಟು ನೈವೇದ್ಯ ಮಾಡಿ ಧನ್ಯರೆನ್ನರಿ. 
ಬಾಳೆಯ ಹಣ್ಣಿನ ಚಟ್ಟಿ 

ಬೇಕಾಗುವ ಸಾಮಾನುಗಳು : 5-10 ಹಸಿಮೆಣಸಿನಕಾಯಿಗಳು, ಐದಾರು 
ಬಾಳೆಯ ಹಣ್ಣುಗಳು, ಒಂದು ಲೋಟ ದ್ರಾಕ್ಟಿ ಹಣ್ಣಿನ ರಸ, ಇತರ ಯಾವುದಾದರೂ 
ಹಣ್ಣಿನ ಷರಬತ್ತು. ಒಣದ್ರಾಕ್ಷಿ ಹಾಗೂ ಖರ್ಜೂರ, ಶುಂಠಿ, ಒಂದು ಟೀಚಮಚ 
ಉಪ್ಪು ಹಾಗೂ ಮೆಣಸಿನ/ಹುಳಿಯ ಪುಡಿ. 

ತಯಾರಿಸುವ ವಿಧಾನ : ಒಂದು ಪಾತ್ರೆಯಲ್ಲಿ ಹೆಚ್ಚಿದ 
ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ಐದಾರು ಬಾಳೆಯ ಹಣ್ಣುಗಳನ್ನು ಸಿಪ್ಪೆ 
ಸುಲಿದ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿ, ಈ ಮಿಶ್ರಣಕ್ಕೆ ಖರ್ಜೂರದ 
ತುಂಡುಗಳು, ದ್ರಾಕ್ಷಿಹಣ್ಣಿನ ರಸ, ಯಾವುದಾದರೂ ಹಣ್ಣಿನ ಷರಬತ್ತು, ಶುಂಠಿ 
ಚೂರು, ಒಣದ್ರಾಕ್ಷಿ, ಮೆಣಸಿನ ಪುಡಿ, ಉಪ್ಪು ಸೇರಿಸಿ ಒಟ್ಟು ಮಿಶ್ರಣವನ್ನು ಕಲಕುತ್ತಿರಿ. 
ಪಾಕ ಚೆನ್ನಾಗಿ ಹದವಾಗುವವರೆಗೂ ಸ ಸ್ವಲ್ಪ ಕುದಿಸಿ ನಂತರ. ತೆಗೆದಿಡಿ. ಸುಮಾರು 20 
ನಿಮಿಷಗಳಲ್ಲಿ ಚಟ್ಟಿಯು ತಯಾರಾಗುತ್ತದೆ. 

ಸವ ಬವ ದು ಭು ಬಬ 

ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ। 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 

ಅಸ್ಮದುರ್ವಂತರ್ಗತಹನುಮದ್ಗೀಮಮದ್ದಾ )ಂತರ್ಗತರಾಮಕೃಷ್ಣವೇದವ್ಯಾ ಸಾತ 

ಶ್ರೀಲಕಿ  €ಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 

॥ ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸೇ ೫ ಸೇ ಸೇ 
ಯಷಿಪಂಚಮೀ ಪೂಜೆ ಎಂಬ ಈ ಕೃತಿಯು ಅಸ್ನದುರ್ವಂತರ್ಗತರಾದ 
ಹನುಮದ್ಗೀಮಮದ್ವಾ ಂತರ್ಗತರಾದ ! ರಾಮಕೃಷ್ಣವೇದವ್ಯಾಸೆ ಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿಸಮರ್ಪಿತವಾಗಿದೆ. 
ಸೇರ ೫ ಜೇ 


-120- 


| ಮಮ ಸ್ಥಾಮಿಃ ಹರಿರ್ಸಿತ್ಯಂ ಸರ್ವಸ್ಯ ಪತಿರೇವ ಜ & 


ಗ 
ಕ! 
's¢ ನ 
"| 
೫% 
| 


ಕ ಗ್ಗ 
ಕುಕ: 
A NE wa 


ಜಗದ್ಗುರು ಶ್ರೀಮಧ್ರಾಚಾರ್ಯನಿದ್ದಾಂತ ಪ್ರತಿಷ್ಠಾನ (೪, 
ಗಿರಿನಗರ, ಬೆಂಗಳೂರು - 560 085 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೋಕ್ತಮಾರ್ಗದರ್ಶಿನೀ 


ಅನಂತ ಚಡತುದ್ದಠ 


ಭಾದ್ರಪದ || ಶುದ್ಧ || ಚತುರ್ದಶೀ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಅನಂತಚತುರ್ದಶೀ 


ಭಾದ್ರಪದ ॥ ಶುದ್ಧಃ ಚತುರ್ದಶೀ॥ 


ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ಅನಂತ ಚತುರ್ದಶೀ ಶಾಲಿವಾಹನಶಕೆ ೧೯೪೩ ಶಾರ್ವರಿ॥ ಚೈತ್ರ ॥ 
ಶುದ್ಧ ॥ ಹುಣ್ಣಿಮೆ, ಹಯಗ್ರೀವಜಯಂತಿಯ ಶುಭಪರ್ವಕಾಲದಲ್ಲಿ 
ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ ಪರಮಪೂಜ್ಯ॥ 
ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು RES 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 


ಅಕರ ಜೋಡಣೆ : ಸುಬಣ್ಣ ಕೆಂಪದಾಳಿಹಳಿ,, 
ew ಬಣ ೪ 


ದೂರವಾಣಿ : 9141311280 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ಸೆ 


ಶ್ರೀಮದ್ಭಾಗವತ, ಹರಿಕಥಾಮೃತಸಾರ ಮತ್ತು ಇತರ ಮಧ್ವಶಾಸ್ತ್ರಗಳಲ್ಲೇ ತಮ್ಮ 
ಜೀವನವನ್ನು ಮುಡುಪಾಗಿಟ್ಟು, ಚಳ್ಳಕೆರೆ ನಿವಾಸಿಗಳಾಗಿದ್ದದಿವಂಗತರಾದ ಶ್ರೀಯುತರಾದ 
ಎನ್‌.ಎ. ವಿಜೇಂದ್ರರಾವ್‌ ಮತ್ತು ಎನ್‌.ವಿ. ಮಂದಾಕಿನಿ ಬಾಯಿ ಇವರುಗಳ ಸ್ಮರಣಾರ್ಥ 
ಬೆಂಗಳೂರು ಸಹಕಾರನಗರದಲ್ಲಿರುವ ಇವರ ಪುತ್ರ ಶ್ರೀ ಎನ್‌.ವಿ. ಅನಂತಮೂರ್ತಿ 
ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಬಿ.ಆರ್‌. ಪ್ರಿಯಂವದ, ಅವರು ಮಾಡಿದ ಸೇವೆ. 


% ಪುರೋಹಿತರನ್ನು ಕರೆಸಿ ಅವರ ಮೂಲಕ ಪೂಜೆಯನ್ನು ಮಾಡಿಸುವುದು 
ಉತ್ತಮಪಕ್ಷವಾಗಿದೆ. ಸಾಧ್ಯವಾಗದಿದ್ದರೆ ಯಜಮಾನನು ಈ 
ಅನಂತಪದ್ಮನಾಭನ ಪೂಜೆಯನ್ನು ಮಾಡಬೇಕು. 

ಅನಂತಚತುರ್ದಶಿಯಂದು ಹಗಲಿರುಳು 
ಹೇಳಿಕೊಳ್ಳಬೇಕಾದ ಮಂತ್ರ 


ಅನಂತಸಂಸಾರಮಹಾಸಮುದ್ರೇ ಮಗ್ನಂ ಸಮುದ್ಧರ ವಾಸುದೇವ । 
ಅನಂತರೂಪೇ ನಿಯೋಜಯಸ್ವ ಅನಂತರೂಪಾಯ ನಮೋ ನಮಸ್ತೇ ॥ 


೫. ಅನಂತವಾದ ಸಂಸಾರಸಮುದ್ರದಲ್ಲಿ ಮಗ್ಗನಾದ ನನ್ನನ್ನು ಉದ್ದಾರ ಮಾಡು. 
ನಿನ್ನ ಅನಂತರೂಪದ ಸನ್ನಿಧಾನದಲ್ಲಿ ನನ್ನನ್ನು ಇಟ್ಟು ಸಲಹು. ವಾಸುದೇವನೇ 
ಅನಂತರೂಪಿಯಾದ ನಿನಗೆ ನನ್ನ ಅನಂತ ನಮನಗಳು. 


ವಿಷಯಾನುಕ್ರಮಣಿಕೆ 


ಪೂಜೆಗೆ ಸಾಮಗ್ರಿಗಳು 

ಇದನ್ನು ತಿಳಿದುಕೊಳ್ಳಿ 

ಅನಂತಚತುರ್ದಶಿಯ ಕಾಲನಿರ್ಣಯ 
ಅನಂತಪದನಾಭನ ಪೂಜಾವಿಧಾನ 

ವಿಸರ್ಜನೆ 

ಅನಂತಪದ್ಮನಾಭನ ವ್ರತದ ಕಥೆ 

ಭವಿಷ್ಯಪುರಾಣದಲ್ಲಿ ಅನಂತವ್ರತದ ಬಗ್ಗೆ ಹೊಸವಿಚಾರ 
ಹಾಡುಗಳು 


ಅಡುಗೆಗಳು 


152 


163 


ಮುನ್ನುಡಿ 


ವರ್ಷದಲ್ಲೊಮ್ಮ ಬರುವ ಅನಂತಚತುರ್ದಶಿಯ ವ್ರತಕ್ಕೆ ಎಲ್ಲಿಲ್ಲದ 
ವೈಶಿಷ್ಟ್ಯವಿದೆ. ಭಾದ್ರಪದಮಾಸದ ಶುಕ್ಲಪಕ್ಚದ ಚತುರ್ದಶಿಯ ದಿವಸ ಪ್ರತಿಯೊಬ್ಬರೂ 
ಕೂಡ ಅನಂತನ ಪೂಜೆಯನ್ನು ಆಚರಿಸುತ್ತಾರೆ. ಯತಿಗಳೂ ಪೀಠಾಧಿಪತಿಗಳೂ 
ಕೂಡ ತಪ್ಪದೆ ಅನಂತಚತುರ್ದಶಿಯ ಆಚರಣೆಯನ್ನು ಅನೂಚಾನವಾಗಿ ಮಾಡುತ್ತಾ 
ಬಂದಿದ್ದಾರೆ. 


ಈ ಪುಸ್ತಕವನ್ನು ನೋಡಿದಾಗ ಅನಂತಪದ್ಮನಾಭನ ಪೂಜೆ ಇಷ್ಟೊಂದು 
ದೀರ್ಫವಾಗಿ ಇದೆಯಾ? ನಮ್ಮಿಂದ ಮಾಡಲು ಸಾಧ್ಯವಾ? ಎಂಬ ಭಯ ಕೆಲವರಿಗೆ 
ಆಗಬಹುದು. ಆದರೆ ಪುರೋಹಿತರ ಮೂಲಕ ಮಾಡಿಸಿದಾಗ ಒಂದು ಗಂಟೆಯಲ್ಲಿ 
ಪೂಜೆಯು ಮುಗಿಯುತ್ತದೆ. ಪುರೋಹಿತರು ಸಿಗದೇ ಇದ್ದಾಗ ಒಂದುವರೆ ಗಂಟೆಗಳ 
ಕಾಲ ಸಮಯಾವಕಾಶ ಬೇಕಾಗುತ್ತದೆ. ಇಷ್ಟು ಸಮಯವನ್ನು ಭಗವಂತನ 
ಪೂಜೆಗೋಸ್ಕರ ಇಡಲು ಯಾರಿಗೂ ಕಷ್ಟವಾಗುವುದಿಲ್ಲವೆಂದು ಭಾವಿಸುತ್ತೇನೆ. ಅತ್ಯಂತ 
ಭಕ್ತಿ ಶ್ರದ್ಧೆಗಳುಳ್ಳ ಮನಸ್ಸನ್ನು ಮೊದಲು ತಯಾರು ಮಾಡಿಕೊಂಡು ಅನಂತಪದ್ಮನಾಭನ 
ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಭಗವಂತನು ಭಕ್ತಿಗೆ ಬಹುಬೇಗ 
ಪ್ರಸನ್ನನಾಗುತ್ತಾನೆ. ಭಕ್ತಿಯಿಲ್ಲದಿದ್ದರೆ ಎಷ್ಟು ವೈಭವದಿಂದ ಪೂಜೆಯನ್ನಾಚರಿಸಿದರೂ 
ಭಗವಂತನು ಅದನ್ನು ಸ್ವೀಕರಿಸುವುದಿಲ್ಲ. 

ಅನೇಕ ಪುಸ್ತಕಗಳ ಅವಲೋಕನದಿಂದ ಮತ್ತು ವ್ರತರಾಜ, ವ್ರತಕೌಸ್ತುಭ, 
ಹೇಮಾದ್ರಿ ಮೊದಲಾದ ಪುಸ್ತಕಗಳ ಆಧಾರದಲ್ಲಿಯೂ ಪೂಜೆಯ ಮಂತ್ರಗಳನ್ನು 
ಸಂಗ್ರಹಿಸಲಾಗಿದೆ. ಕಥಾಭಾಗದಲ್ಲಿ ನೀಡಿದ ಶ್ಲೋಕಗಳು ಮೂಲಪುರಾಣದಲ್ಲಿ 
ದೊರೆಯದ ಕಾರಣ ಉಡುಪಿಯ ಮಧ್ವಸಿದ್ಧಾಂತಗ್ರಂಥಾಲಯದಿಂದ ಪ್ರಕಟಿತವಾದ 


ಎ5- 


ವಿಷಯಾನುಕ್ರಮಣಿಕೆ 


ಪೂಜೆಗೆ ಸಾಮಗ್ರಿಗಳು 

ಇದನ್ನು ತಿಳಿದುಕೊಳ್ಳಿ 

ಅನಂತಚತುರ್ದಶಿಯ ಕಾಲನಿರ್ಣಯ 
ಅನಂತಪದನಾಭನ ಪೂಜಾವಿಧಾನ 

ವಿಸರ್ಜನೆ 

ಅನಂತಪದನಾಭನ ವ್ರತದ ಕಥೆ 

ಭವಿಷ್ಯಪುರಾಣದಲ್ಲಿ ಅನಂತವ್ರತದ ಬಗ್ಗೆ ಹೊಸವಿಚಾರ 
ಹಾಡುಗಳು 


ಅಡುಗೆಗಳು 


152 


163 


ಮುನ್ನುಡಿ 


ವರ್ಷದಲ್ಲೊಮ್ಮೆ ಬರುವ ಅನಂತಚತುರ್ದಶಿಯ ವ್ರತಕ್ಕೆ ಎಲ್ಲಿಲ್ಲದ 
ವೈಶಿಷ್ಟ್ಯವಿದೆ. ಭಾದ್ರಪದಮಾಸದ ಶುಕ್ಲಪಕ್ಚದ ಚತುರ್ದಶಿಯ ದಿವಸ ಪ್ರತಿಯೊಬ್ಬರೂ 
ಕೂಡ ಅನಂತನ ಪೂಜೆಯನ್ನು ಆಚರಿಸುತ್ತಾರೆ. ಯತಿಗಳೂ ಪೀಠಾಧಿಪತಿಗಳೂ 
ಕೂಡ ತಪ್ಪದೆ ಅನಂತಚತುರ್ದಶಿಯ ಆಚರಣೆಯನ್ನು ಅನೂಚಾನವಾಗಿ ಮಾಡುತ್ತಾ 
ಬಂದಿದ್ದಾರೆ. 


ಈ ಪುಸ್ತಕವನ್ನು ನೋಡಿದಾಗ ಅನಂತಪದ್ಮನಾಭನ ಪೂಜೆ ಇಷ್ಟೊಂದು 
ದೀರ್ಫವಾಗಿ ಇದೆಯಾ? ನಮ್ಮಿಂದ ಮಾಡಲು ಸಾಧ್ಯವಾ? ಎಂಬ ಭಯ ಕೆಲವರಿಗೆ 
ಆಗಬಹುದು. ಆದರೆ ಪುರೋಹಿತರ ಮೂಲಕ ಮಾಡಿಸಿದಾಗ ಒಂದು ಗಂಟೆಯಲ್ಲಿ 
ಪೂಜೆಯು ಮುಗಿಯುತ್ತದೆ. ಪುರೋಹಿತರು ಸಿಗದೇ ಇದ್ದಾಗ ಒಂದುವರೆ ಗಂಟೆಗಳ 
ಕಾಲ ಸಮಯಾವಕಾಶ ಬೇಕಾಗುತ್ತದೆ. ಇಷ್ಟು ಸಮಯವನ್ನು ಭಗವಂತನ 
ಪೂಜೆಗೋಸ್ಕರ ಇಡಲು ಯಾರಿಗೂ ಕಷ್ಟವಾಗುವುದಿಲ್ಲವೆಂದು ಭಾವಿಸುತ್ತೇನೆ. ಅತ್ಯಂತ 
ಭಕ್ತಿ ಶ್ರದ್ಧೆಗಳುಳ್ಳ ಮನಸ್ಸನ್ನು ಮೊದಲು ತಯಾರು ಮಾಡಿಕೊಂಡು ಅನಂತಪದ್ಮನಾಭನ 
ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಭಗವಂತನು ಭಕ್ತಿಗೆ ಬಹುಬೇಗ 
ಪ್ರಸನ್ನನಾಗುತ್ತಾನೆ. ಭಕ್ತಿಯಿಲ್ಲದಿದ್ದರೆ ಎಷ್ಟು ವೈಭವದಿಂದ ಪೂಜೆಯನ್ನಾಚರಿಸಿದರೂ 
ಭಗವಂತನು ಅದನ್ನು ಸ್ವೀಕರಿಸುವುದಿಲ್ಲ. 

ಅನೇಕ ಪುಸ್ತಕಗಳ ಅವಲೋಕನದಿಂದ ಮತ್ತು ವ್ರತರಾಜ, ವ್ರತಕೌಸ್ತುಭ, 
ಹೇಮಾದ್ರಿ ಮೊದಲಾದ ಪುಸ್ತಕಗಳ ಆಧಾರದಲ್ಲಿಯೂ ಪೂಜೆಯ ಮಂತ್ರಗಳನ್ನು 
ಸಂಗ್ರಹಿಸಲಾಗಿದೆ. ಕಥಾಭಾಗದಲ್ಲಿ ನೀಡಿದ ಶ್ಲೋಕಗಳು ಮೂಲಪುರಾಣದಲ್ಲಿ 
ದೊರೆಯದ ಕಾರಣ ಉಡುಪಿಯ ಮಧ್ವಸಿದ್ಧಾಂತಗ್ರಂಥಾಲಯದಿಂದ ಪ್ರಕಟಿತವಾದ 


5- 


ಪುಸ್ತಕದಿಂದ ಸಂಗ್ರಹಿಸಿದ್ದೇನೆ. ಮೊಟ್ಟಮೊದಲು ಈ ಪೂಜೆಯನ್ನು ಅನುಷ್ಠಾನ 
ಮಾಡಿದ ಕೌಂಡಿಣ್ಯಬ್ರಾಹ್ಮಣನೇ ಪುನರ್ವಸು ನಕ್ಷತ್ರನಾದನು ಎಂಬ 
ಅಪೂರ್ವವಿಷಯವನ್ನು ವ್ರತರತ್ನಮಾಲಾದಿಂದ ಸಂಗ್ರಹಿಸಿದ್ದೇನೆ. 
ಭಾದ್ರಪದಮಾಸದ ಶುಕ್ನಚತುರ್ದಶಿಯಂದು ಅನಂತಪದ್ಮನಾಭನ ಪೂಜೆಯನ್ನು 
ಮಾಡಬೇಕೆಂಬುದು ನಾವೆಲ್ಲರೂ ತಿಳಿದ ವಿಚಾರ. ಆದರೆ ಭವಿಷ್ಯಪುರಾಣವನ್ನು 
ತೆಗೆದು ನೋಡಿದಾಗ, ಅದರಲ್ಲಿ ಹನ್ನೆರಡು ಮಾಸಗಳ ನಕ್ಷತ್ರಗಳಲ್ಲಿ ಅನಂತನ 
ಒಂದೊಂದು ಅವಯವದ ಪೂಜಾವಿಧಾನವನ್ನು ನೋಡಿ, ಅತ್ಯಂತ 
ಆಶ್ಚರ್ಯವಾಯಿತು. ಅನೇಕ ದೇವತೆಗಳ ಅನೇಕರೀತಿಯ ಪೂಜೆಗಳು ಪುರಾಣಗಳಲ್ಲಿ 
ಕಾಣಿಸುತ್ತವೆ. ಆದರೆ ಅನಂತಪದ್ಮನಾಭನ ಈ ಪೂಜಾವೈಭವವನ್ನು ಅನುಸಂಧಾನದ 
ಅಸಾಧಾರಣ್ಯದ ಬಗೆಯನ್ನು ಕಂಡಾಗ ಇದನ್ನು ಮುದ್ರಿಸಲೇ ಬೇಕೆಂಬ 
ಅಪೇಕ್ಷೆಯುಂಟಾಯಿತು. ಪ್ರತಿಯೊಂದು ಚೈತ್ರಾದಿ ಮಾಸಗಳು ಆಯಾ ನಕ್ಷತ್ರಗಳಿಂದ 
ಪ್ರಸಿದ್ಧಿ ಹೊಂದಿವೆ. ಆಯಾ ಮಾಸಗಳ ಆಯಾ ನಕ್ಷತ್ರಗಳಲ್ಲಿ ಉದಾಹರಣೆ - ಚೈತ್ರ 
ಮಾಸದಲ್ಲಿ ಚಿತ್ರಾ ನಕ್ಷತ್ರವು ಬಂದಾಗ, ವೈಶಾಖದಲ್ಲಿ ವಿಶಾಖಾ ನಕ್ಷತ್ರವು ಬಂದಾಗ 
ಅನಂತಪದ್ಮನಾಭನ ಒಂದೊಂದು ಅವಯವಗಳನ್ನು ಪೂಜಿಸಬೇಕೆಂದು 
ಭವಿಷ್ಯಪುರಾಣವು ಹೇಳುತ್ತದೆ. ಭಾದ್ರಪದಮಾಸದಲ್ಲಿ ಉತ್ತರಾಭಾದ್ರ ನಕ್ಷತ್ರವಿದ್ದಾಗ 
ಅನಂತಪದ್ಮನಾಭನ ಹೃದಯವನ್ನು ಪೂಜಿಸಬೇಕೆಂದು ಹೇಳುತ್ತದೆ. ಬಹುಷಃ 
ಹೃದಯವೇ ಪ್ರಧಾನವಾದ್ದರಿಂದ ನಮ್ಮ ಹೃದಯದಲ್ಲಿ ಭಗವಂತನ ಹೃದಯವನ್ನು 
ಕಾಣಬೇಕಾದ್ದರಿಂದ ಭಾದ್ರಪದ ಮಾಸದಲ್ಲಷ್ಟೇ ಅನಂತನ ಪೂಜಾವಿಧಾನವು 
ಸಂಪ್ರದಾಯಾಗತವಾಗಿದೆ ಎಂದು ಭಾವಿಸಬಹುದು. ವರ್ಷಪೂರ್ತಿ ನಮ್ಮಿಂದ 
ಪೂಜಿಸಲು ಸಾಧ್ಯವಾಗದಿದ್ದರೂ ಅನಂತಚತುರ್ದಶಿಯಂದು ಭವಿಷ್ಯಪುರಾಣ- 
ದಲ್ಲಿರುವ ಆ ಪೂಜಾವೈಭವದ ಭಾಗವನ್ನು ಪಾರಾಯಣಮಾಡಿ ಧನ್ಯರಾಗೋಣ. 
ಈ ಪುಸ್ತಕದಲ್ಲಿ ಅನಂತ ಚತುರ್ದಶಿಯಂದು ಮಾಡಬೇಕಾದ 
ಪೂಜಾವಿಧಾನವನ್ನು ನೀಡಿದ್ದಷ್ಟೇ ಅಲ್ಲದೇ ಮರುದಿವಸ ಆಚರಿಸಲೇ ಬೇಕಾದ 
ವಿಸರ್ಜನಾಂಗವಾದ ಪೂಜಾವಿಧಾನವನ್ನೂ ಕೂಡ ನೀಡಲಾಗಿದೆ. ಇದರಲ್ಲಿ ನೀಡಿದ 


-6- 


ಕ್ರಮದಂತೆ ವಿಸರ್ಜನೆಯನ್ನು ಮಾಡಬೇಕು. ಅದರಂತೆ ಧರಿಸಿದ ದೋರದ 
ವಿಸರ್ಜನೆಯನ್ನು ಈ ಪುಸ್ತಕದಲ್ಲಿ ನೀಡಿದ ಕ್ರಮದಲ್ಲಿಯೇ ಮಾಡಬೇಕು. 
ಆವಾಹನೆಯನ್ನು ಶ್ರದ್ಧೆಯಿಂದ ಮಾಡಿ ವಿಸರ್ಜನೆಯ ವಿಷಯದಲ್ಲಿ ಅಸಡ್ಡೆಯನ್ನು 
ತೋರಿದರೆ ಅನರ್ಥವಾಗುತ್ತದೆ ಎಂಬ ವಿಷಯವನ್ನು ಇದೇ ಅನಂತವ್ರತದ ಕಥೆಯಲ್ಲಿ 
ಶ್ರೀವೇದವ್ಯಾಸರು ತಿಳಿಸಿದ್ದಾರೆ. 


ಸ್ತ್ರೀಯರು ಭಗವಂತನ ಅನೇಕ ಹಾಡುಗಳನ್ನು ಇಂದು ಪಠಿಸಬೇಕು; 
ಕೆಲವೊಂದನ್ನಷ್ಟೇ ಪುಸ್ತಕದ ಕೊನೆಯಲ್ಲಿ ನೀಡಲಾಗಿದೆ. ಅನಂತಪದ್ಮನಾಭನ 
ಆರಾಧನೆಯನ್ನು ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ ಆಚರಿಸಿ ಧನ್ಯರಾಗೋಣ. 

ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ಸಹಕಾರನಗರದಲ್ಲಿರುವ 
ಶ್ರೀ ಅನಂತಮೂರ್ತಿ ದಂಪತಿಗಳಿಗೆ ಆಯುಷ್ಯ ಆರೋಗ್ಯಗಳ ಜೊತೆ 
ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಇವರ 
ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞಧ ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ 


ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಅನಂತಚತುರ್ದಶೀ 
ಪೂಜೆಗೆ ಸಾಮಗ್ರಿಗಳು 


೫ ದೇವರ ಪೂಜೆಯ ಜೊತೆ ಅನಂತಪೂಜೆಯನ್ನು ಮಾಡುವುದು 
ಸೂಕ್ತವಾದ್ದರಿಂದ ದಿನನಿತ್ಯದ ಪೂಜಾ ಸಾಮಗ್ರಿಗಳು ಇರಬೇಕು. 


೫. ಮಹಾಗಣಪತಿಪೂಜೆಗೆ ಗರಿಕೆ, ತಾಂಬೂಲ, ಅಡಿಕೆಬೆಟ್ಟ, ನೈವೇದ್ಯಕ್ಕೆ ಹಣ್ಣು. 


* ಯಮುನಾಪೂಜೆಗೆ ದೊಡ್ಡಕೊಡ, ಬೆಳ್ಳಿಯ ಕಲಶ, ಐದು ಬಗೆಯ ಚಿಗುರು, 
ಅರಿಶಿನ, ಕುಂಕುಮ ಮೊದಲಾದವು. 


೫. "ಮುಷ್ಟಿಮಾತ್ರೈಶ್ಚ ದರ್ಭೈೆಸ್ತು ಫಣಿರಾಜಂ ಚ ಕಾರಯೇತ್‌' ಎಂಬ 
ಸ್ಮೃತಿವಾಕ್ಯದಂತೆ ಮುಷ್ಟಿದರ್ಭೆಯಿಂದ ಫಣಿರಾಜನನ್ನು ನಿರ್ಮಿಸಬೇಕು. 
ನೆನೆಸಿದ ದರ್ಭೆಗಳನ್ನು ಎರಡೆರಡನ್ನು ಸೇರಿಸಿ, ಅಗ್ರಭಾಗದಲ್ಲಿ ಒಂದು 
ಇಂಚಿನಷ್ಟು ಬಿಟ್ಟು ಗಂಟುಗಳನ್ನು ಹಾಕಬೇಕು. ಹದಿನಾಲ್ಕು ಜೊತೆ 
ಸಿದ್ಧಪಡಿಸಬೇಕು. ಏಳು ಜೊತೆಗಳನ್ನು ಸೇರಿಸಿ ಒಂದು ಗಂಟನ್ನು ಹಾಕಿ 
ಜಡೆಯನ್ನು ಹೆಣೆಯಬೇಕು. ಏಳು ಹೆಡೆಗಳ ಎರಡು ಶೇಷನ ಪ್ರತಿಮೆಯನ್ನು 
ನಿರ್ಮಾಣ ಮಾಡಬೇಕು. ಎರಡು ಕಲಶದಲ್ಲಿ ಪ್ರತ್ಯೇಕವಾಗಿ ಇಡಬೇಕು. 
ಅಥವಾ ಏಳು ಹೆಡೆಗಳ ದೊಡ್ಡ ಶೇಷನನ್ನು ಮಾಡಿ ಒಂದೇ ಕಲಶದಲ್ಲಿ 
ಇಡಬಹುದು. 


೫%. ಗ್ರಂಥಿಗೆ ಅಂಗಡಿಗಳಲ್ಲಿ ಅನಂತನ ವಸ್ತ್ರವು ದೊರೆಯುತ್ತದೆ. ಎರಡು ವಸ್ತ್ರವನ್ನು 
ತರಬೇಕು. "ವಸ್ತ್ರ ಯುಗ್ಮೇನ ವೇಷ್ಟಿತಮ್‌' ಮತ್ತು ಅನಂತನ ದಾರವನ್ನು 
ರೇಷ್ಮೆಯಲ್ಲಿ ಅಥವಾ ಹಸಿದಾರದಲ್ಲಿ ಸ್ವತಃ ಮಾಡಿಟ್ಟುಕೊಳ್ಳಬೇಕು. 
ಗೋಚರ್ಮದಷ್ಟು ವಿಶಾಲವಾದ ಸ್ಥಳವನ್ನು ಗೋಮಯದಿಂದ ಸಾರಿಸಬೇಕು. 
ಮಧ್ಯದಲ್ಲಿಸ್ಥಂಡಿಲ ಮಾಡಿ ಅಷ್ಟದಲಪದವನ್ನು ಬರೆಯಬೇಕು. ಅದರ ಮೇಲೆ 
ಕಲಶವನ್ನಿಡಬೇಕು. ಮಾವು ಹಲಸುಗಳ ಚಿಗುರುಗಳನ್ನು ಅದರಲ್ಲಿಡಬೇಕು. 


ಅನಂತಚತುರ್ದಶೀ 


ಗೋಚರ್ಮಮಾತ್ರಮಾಲಿಪ್ಯಂ ಗೋಮಯೇನ ವಿಚಕ್ಷಣಃ । 
ತನ್ನದ್ಯೇ ಸ್ಥಂಡಿಲಂ ಕೃತ್ವಾ ಪದ್ಮಮಷ್ಟದಲಂ ಲಿಖೇತ್‌ ॥ 


೫ ಅನಂತದೋರಕ್ಕೆ ಹದಿನಾಲ್ಕು ಗಂಟುಗಳನ್ನು ಹಾಕಿರಬೇಕು. ಗೃಹಸ್ಥನಾದವನು 
ಯಜ್ಞೋಪವೀತವನ್ನು ವ್ರತಗಳಲ್ಲಿ ಉಪಯೋಗಿಸುವ ದೋರವನ್ನು ಸ್ವತಃ 
ತಾನೇ ತಯಾರು ಮಾಡಿಕೊಳ್ಳಬೇಕು. ಇದೇ ಉತ್ತಮಪಕ್ಷ. ಅಥವಾ 
ಪ್ರಯತ್ನಪೂರ್ವಕವಾಗಿ ತಿಳಿದವರು ಮಾಡಿದ್ದನ್ನು ತೆಗೆದುಕೊಂಡು ಬರಬೇಕು. 
ಅದೂ ಸಾಧ್ಯವಾಗದಿದ್ದರೆ ಅಂಗಡಿಯಲ್ಲಿ ದೊರೆಯುವುದನ್ನು ತಂದು 
ವೇದಮಂತ್ರಾದಿಗಳನ್ನು ಹೇಳುತ್ತಾ ಅದರ ರಚನೆಯ ಸಾನ್ನಿಧ್ಯವನ್ನು ತರಲು 
ಪ್ರಯತ್ನಿಸಬೇಕು. 

೫%. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಪದ್ಮದ ಮೇಲೆ ಕಲಶವನ್ನು 
ಇಡುವುದಕ್ಕೆ ಒಂದು ಪೀಠವನ್ನು ರಚನೆ ಮಾಡಿಕೊಳ್ಳಬೇಕು. 


೫ ಹದಿನಾಕುಬಗೆಯ ಪುಷ್ಪಗಳನ್ನು , ಹದಿನಾಕು ಬಗೆಯ ಪತ್ರೆಗಳನ್ನು ಪೂಜೆಗೆ 
ಇಟ್ಟುಕೊಳ್ಳಬೇಕು. 


* ಪುರಿಉಂಡೆ, ಪುಳ್ಳಂಗಾಯಿಉಂಡೆ, ಅರಳುಂಡೆ, ಅತಿರಸ, ಕಡುಬು, ಮಿಠಾಯಿ 
ಮೊದಲಾದ ಹದಿನಾಕು ಭಕ್ತ ಗಳನ್ನು ಮಾಡಿ ಸಮರ್ಪಿಸಬೇಕು. 
ಬೆಳಿಗ್ಗೆ ಎದ್ದ ಕೂಡಲೇ ಈ ಶ್ಲೋಕ ಹೇಳಿ ಅನಂತನನ್ನು ಪ್ರಾರ್ಥಿಸಿರಿ. 


ಪಾಪೋ5ಹಂ ಪಾಪಕರ್ಮಾಠ ಹಂ ಪಾಪಾತ್ಮಾ ಪಾಪಸಂಭವಃ । 
ತ್ರಾಹಿ ಮಾಂ ಪುಂಡರೀಕಾಕ್ಷ ಸರ್ವಪಾಪಹರೋ ಭವ ॥ 

ಅದ್ಯ ಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಮ್‌ | 

ಯತ್‌ ತವಾಂಪ್ರ್ಯಬ್ದಯುಗಲೇ ಮನ್ನೂರ್ಧಾ ಭ್ರಮರಾಯತೇ ॥ 


ನಾನು ಕಡುಪಾಪಿ. ಪಾಪಕರವಾದ ಕೆಲಸಗಳನ್ನೇ ಮಾಡಿರುವೆನು. ನನ್ನ ಬುದ್ಧಿ 
ಪಾಪದೆಡೆ ಸಾಗುತ್ತದೆ. ಪಾಪದಿಂದಲೇ ನನ್ನ ಹುಟ್ಟು. ಓ ಪುಂಡರೀಕಾಕ್ಚನೇ! ನನ್ನನ್ನು 


ಷ 


-9- 


ಅನಂತಚತುರ್ದಶೀ 
ಪೂಜೆಗೆ ಸಾಮಗ್ರಿಗಳು 


* ದೇವರ ಪೂಜೆಯ ಜೊತೆ ಅನಂತಪೂಜೆಯನ್ನು ಮಾಡುವುದು 
ಸೂಕ್ತವಾದ್ದರಿಂದ ದಿನನಿತ್ಯದ ಪೂಜಾ ಸಾಮಗ್ರಿಗಳು ಇರಬೇಕು. 


೫೬ ಮಹಾಗಣಪತಿಪೂಜೆಗೆ ಗರಿಕೆ, ತಾಂಬೂಲ, ಅಡಿಕೆಬೆಟ್ಟ, ನೈವೇದ್ಯಕ್ಕೆ ಹಣ್ಣು. 


* ಯಮುನಾಪೂಜೆಗೆ ದೊಡ್ಡಕೊಡ, ಬೆಳ್ಳಿಯ ಕಲಶ, ಐದು ಬಗೆಯ ಚಿಗುರು, 
ಅರಿಶಿನ, ಕುಂಕುಮ ಮೊದಲಾದವು. 


೫ "ಮುಷ್ಟಿಮಾತ್ರೈಶ್ಚ ದರ್ಭೈಸ್ತು ಫಣಿರಾಜಂ ಚ ಕಾರಯೇತ್‌' ಎಂಬ 
ಸ್ಮೃತಿವಾಕ್ಯದಂತೆ ಮುಷ್ಟಿದರ್ಭೆಯಿಂದ ಫಣಿರಾಜನನ್ನು ನಿರ್ಮಿಸಬೇಕು. 
ನೆನೆಸಿದ ದರ್ಭೆಗಳನ್ನು ಎರಡೆರಡನ್ನು ಸೇರಿಸಿ, ಅಗ್ರಭಾಗದಲ್ಲಿ ಒಂದು 
ಇಂಚಿನಷ್ಟು ಬಿಟ್ಟು ಗಂಟುಗಳನ್ನು ಹಾಕಬೇಕು. ಹದಿನಾಲ್ಕು ಜೊತೆ 
ಸಿದ್ಧಪಡಿಸಬೇಕು. ಏಳು ಜೊತೆಗಳನ್ನು ಸೇರಿಸಿ ಒಂದು ಗಂಟನ್ನು ಹಾಕಿ 
ಜಡೆಯನ್ನು ಹೆಣೆಯಬೇಕು. ಏಳು ಹೆಡೆಗಳ ಎರಡು ಶೇಷನ ಪ್ರತಿಮೆಯನ್ನು 
ನಿರ್ಮಾಣ ಮಾಡಬೇಕು. ಎರಡು ಕಲಶದಲ್ಲಿ ಪ್ರತ್ಯೇಕವಾಗಿ ಇಡಬೇಕು. 
ಅಥವಾ ಏಳು ಹೆಡೆಗಳ ದೊಡ್ಡ ಶೇಷನನ್ನು ಮಾಡಿ ಒಂದೇ ಕಲಶದಲ್ಲಿ 
ಇಡಬಹುದು. 


% ಗ್ರಂಥಿಗೆ ಅಂಗಡಿಗಳಲ್ಲಿ ಅನಂತನ ವಸ್ತ್ರವು ದೊರೆಯುತ್ತದೆ. ಎರಡು ವಸ್ತ್ರವನ್ನು 
ತರಬೇಕು. "ವಸ್ತ್ರ ಯುಗ್ಮೇನ ವೇಷ್ಟಿತಮ್‌' ಮತ್ತು ಅನಂತನ ದಾರವನ್ನು 
ರೇಷ್ಮೆಯಲ್ಲಿ ಅಥವಾ ಹಸಿದಾರದಲ್ಲಿ ಸ್ವತಃ ಮಾಡಿಟ್ಟುಕೊಳ್ಳಬೇಕು. 
ಗೋಚರ್ಮದಷ್ಟುವಿಶಾಲವಾದ ಸ್ಥಳವನ್ನು ಗೋಮಯದಿಂದ ಸಾರಿಸಬೇಕು. 
ಮಧ್ಯದಲ್ಲಿಸ್ಥ ಸ್ಥಂಡಿಲ ಮಾಡಿ ಅ ಪ್ವದಲಪದ್ಯವನ್ನು ಬರೆಯಬೇಕು. ಅದರ ಮೇಲೆ 
ಕಲಶವನ್ನಿಡಬೇಕು. ಮಾವು ಹಲಸುಗಳ ಚಿಗುರುಗಳನ್ನು ಅದರಲ್ಲಿಡಬೇಕು. 


ಅನಂತಚತುರ್ದಶೀ 


ಗೋಚರ್ಮಮಾತ್ರಮಾಲಿಪ್ಯಂ ಗೋಮಯೇನ ವಿಚಕ್ಷಣಃ । 
ತನ್ನಧ್ಯೇ ಸ್ಥಂಡಿಲಂ ಕೃತ್ವಾ ಪದ್ಮಮಷ್ಟದಲಂ ಲಿಖೇತ್‌ ॥ 


೫ ಅನಂತದೋರಕ್ಕೆ ಹದಿನಾಲ್ಕು ಗಂಟುಗಳನ್ನು ಹಾಕಿರಬೇಕು. ಗೃಹಸ್ಥನಾದವನು 
ಯಜ್ಞೋಪವೀತವನ್ನು ವ್ರತಗಳಲ್ಲಿ ಉಪಯೋಗಿಸುವ ದೋರವನ್ನು ಸ್ವತಃ 
ತಾನೇ ತಯಾರು ಮಾಡಿಕೊಳ್ಳಬೇಕು. ಇದೇ ಉತ್ತಮಪಕ್ಷೆ. ಅಥವಾ 
ಪ್ರಯತ್ನಪೂರ್ವಕವಾಗಿ ತಿಳಿದವರು ಮಾಡಿದ್ದನ್ನು ತೆಗೆದುಕೊಂಡು ಬರಬೇಕು. 
ಅದೂ ಸಾಧ್ಯವಾಗದಿದ್ದರೆ ಅಂಗಡಿಯಲ್ಲಿ ದೊರೆಯುವುದನ್ನು ತಂದು 
ವೇದಮಂತ್ರಾದಿಗಳನ್ನು ಹೇಳುತ್ತಾ ಅದರ ರಚನೆಯ ಸಾನ್ನಿಧ್ಯವನ್ನು ತರಲು 
ಪ್ರಯತ್ನಿಸಬೇಕು. 

೫%. ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಪದ್ಮದ ಮೇಲೆ ಕಲಶವನ್ನು 
ಇಡುವುದಕ್ಕೆ ಒಂದು ಪೀಠವನ್ನು ರಚನೆ ಮಾಡಿಕೊಳ್ಳಬೇಕು. 


೫. ಹದಿನಾಕುಬಗೆಯ ಪುಷ್ಪಗಳನ್ನು , ಹದಿನಾಕು ಬಗೆಯ ಪತ್ರೆಗಳನ್ನು ಪೂಜೆಗೆ 
ಇಟ್ಟುಕೊಳ್ಳಬೇಕು. 


೫ ಪುರಿಉಂಡೆ, ಪುಳ್ಳಂಗಾಯಿಉಂಡೆ, ಅರಳುಂಡೆ, ಅತಿರಸ, ಕಡುಬು, ಮಿಠಾಯಿ 
ಮೊದಲಾದ ಹದಿನಾಕು ಭಕ್ತ ಗಳನ್ನು ಮಾಡಿ ಸಮರ್ಪಿಸಬೇಕು. 


ಬೆಳಿಗ್ಗೆ ಎದ್ದ ಕೂಡಲೇ ಈ ಶ್ಲೋಕ ಹೇಳಿ ಅನಂತನನ್ನು ಪ್ರಾರ್ಥಿಸಿರಿ. 


ಪಾಪೋತಹಂ ಪಾಪಕರ್ಮಾ$ಹಂ ಪಾಪಾತ್ಮಾ ಪಾಪಸಂಭವಃ । 
ತ್ರಾಹಿ ಮಾಂ ಪುಂಡರೀಕಾಕ್ಷ ಸರ್ವಪಾಪಹರೋ ಭವ ॥ 

ಅದ್ಯ ಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಮ್‌ । 

ಯತ್‌ ತವಾಂಘ್ರ್ಯಬ್ದ್ಹಯುಗಲೇ ಮನ್ನೂರ್ಧಾ ಭ್ರಮರಾಯತೇ ॥ 


ನಾನು ಕಡುಪಾಪಿ. ಪಾಪಕರವಾದ ಕೆಲಸಗಳನ್ನೇ ಮಾಡಿರುವೆನು. ನನ್ನ ಬುದ್ಧಿ 


ಪಾಪದೆಡೆ ಸಾಗುತ್ತದೆ. ಪಾಪದಿಂದಲೇ ನನ್ನ ಹುಟ್ಟು. ಓ ಪುಂಡರೀಕಾಕ್ಷನೇ! ನನ್ನನ್ನು 


ಷ್ಠ 


-9- 


ಅನಂತಚತುರ್ದಶೀ 


ಈ ಪಾಪಕೂಪದಿಂದ ಎತ್ತಿ ರಕ್ಷಿಸು. ನನ್ನೆಲ್ಲ ಪಾಪಗಳನ್ನು ಪರಿಹರಿಸು. ನಿನ್ನನ್ನು 
ಪೂಜಿಸುವ ಪರ್ವಕಾಲ ಎನಗೆ ಒದಗಿ ಬಂದಿದೆ. ಇಂದು ನನ್ನ ಜನವು ಸಫಲವಾಯಿತು. 
ನನ್ನ ಜೀವನ ಸಾರ್ಥಕವಾಯಿತು. ನಿನ್ನ ಎರಡು ಪಾದಪದಗಳಲ್ಲಿ ನನ್ನ ತಲೆಯು 
ದುಂಬಿಯಂತೆ ಮಗ್ಗವಾಗಲಿ. 


ಹೀಗೆ ಅನಂತನನ್ನು ಹೃದಯದಲ್ಲಿ ಧ್ಯಾನಮಾಡಿ ಎದ್ದೇಳಬೇಕು. ರಾತ್ರಿ 
ಮಲಗುವಾಗಲೂ ಇದನ್ನು ಹೇಳಿ ಮಲಗಿರಿ. 


ಇದನ್ನು ತಿಳಿದುಕೊಳ್ಳಿ 


% ನಮ್ಮಮನೆಯಲ್ಲಿ ಸಂಪ್ರದಾಯವಿಲ್ಲವಾದ್ದರಿಂದ ನಾವು ಅನಂತನ ಹಬ್ಬವನ್ನು 
ಮಾಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಕೂಡ 
ಅನಂತಪದನಾಭನ ಪೂಜೆಯನ್ನು ಮಾಡಲೇ ಬೇಕು. 


೫ ಹದಿನಾಕುವರ್ಷಗಳ ಕಾಲ ಅನಂತವ್ರತವನ್ನು ಆಚರಿಸುವುದು ಮಾತ್ರ ಐಚ್ಛಿಕ. 
ಆದರೆ ಅನಂತಪದನಾಭನ ಪೂಜೆಯನ್ನು ಬಿಡದೇ ಆಚರಿಸಬೇಕು. 


* ವರ್ಷದಲ್ಲಿನೂರಾರು ವ್ರತಗಳು ಬರುತ್ತವೆ. ಆದರೆ ಅನಂತವ್ರತವೇ ಅವುಗಳಲ್ಲಿ 


ಸರ್ವೋತ್ತಮವಾಗಿದೆ. ಏಕೆಂದರೆ ಭಗವಂತನನ್ನು ಕುರಿತು ಇರುವ ವ್ರತವು 
ಇದೊಂದು ಮಾತ್ರ. 


೫ ಅನಂತವ್ರತವನ್ನು ಹದಿನಾಕು ವರ್ಷಗಳ ಕಾಲ ದೀಕ್ಷೆಯಿಂದ ನಡೆಸುವವರು, 
ಉದ್ಯಾಪನೆ ಮೊದಲಾವುಗಳನ್ನು ಆಚರಿಸಬೇಕು. ಉಪವಾಸ, ಹೋಮ 
ಇವುಗಳನ್ನು ಮಾಡಬೇಕು. ಮತ್ತು ವರ್ಷಪೂರ್ತಿ ಅನಂತದೋರವನ್ನು 
ಧರಿಸಿರಲೇ ಬೇಕು. 


ಸೇ ಯತಿಗಳೂ ಸಹ ಅನಂತಚತುರ್ದಶಿಯಂದು ದೇವರ ಪೂಜೆಯ ಜೊತೆ 
ಕಲಶವನ್ನಿಟ್ಟು ಅನಂತನನ್ನು ಪೂಜಿಸುತ್ತಾರೆ. ಇನ್ನೂ ಆಶ್ಚರ್ಯವೆಂದರೆ ಅದೆಷ್ಟೋ 


-10- 


ಅನಂತಚತುರ್ದಶೀ 


ಗೃಹಸ್ಥರು ನಿತ್ಯದೇವರ ಪೂಜೆಯನ್ನು ಮಾಡುವುದಿಲ್ಲ. ಆದರೆ 


ಅನಂತಚತುರ್ದಶಿಯಂದು ತಪ್ಪದೇ ಅನಂತನನ್ನು ಪೂಜಿಸುತ್ತಾರೆ. 

೫ ಉದ್ಯಾಪನೆಯ ಸಂಕ್ಲಿಪ್ರಮಾಹಿತಿ - ಒಟ್ಟು ಹದಿನಾಕು ಕಲಶದಲ್ಲಿ 
ಅನಂತನನ್ನು ಪೂಜಿಸಬೇಕು. ದರ್ಭೆಗಳ ಹದಿನಾಕು ಶೇಷಗಳನ್ನು 
ತಯಾರಿಸಿಕೊಳ್ಳಬೇಕು. ಪ್ರತ್ಯೇಕವಾಗಿ ಒಂದು ಬ್ರಹಕಲಶವಿಡಬೇಕು. ಎಲ್ಲಾ 
ಕಲಶಗಳ ಮೇಲೆ ತೆಂಗಿನಕಾಯಿ, ವಸ್ತ್ರ, ಪಂಚಪಲ್ಲವಗಳನ್ನಿಡಬೇಕು. 
ಅಹೋರಾತ್ರಿ ಪ್ರತಿಯಾಮದಲ್ಲೂ ಪೂಜಿಸಬೇಕು. ಉಪವಾಸವಿದ್ದು 
ಪೂಜಿಸಿದರೆ ವಿಶೇಷಫಲ. ಮರುದಿವಸ ಹೋಮ ಮಾಡಬೇಕು. "ಇದಂ 
ವಿಷ್ಣು' ಎಂಬ ಮಂತ್ರದಿಂದ ೧೯೮ ಬಾರಿ ಆಹುತಿ ನೀಡಬೇಕು. ಪೂರ್ಣಾಹುತಿ 
ಮಾಡಿದ ಮೇಲೆ ೧೪ ಬ್ರಾಹ್ಮಣಮೂರ್ತಿ ಆರಾಧನೆ ಮಾಡಬೇಕು. ಗುರುಪೂಜೆ 
ಮಾಡಬೇಕು. ಬ್ರಾಹ್ಮಣ-ಸುವಾಸಿನಿಯರಿಗೆ ಅನ್ನಸಂತರ್ಪಣೆ ಮಾಡಿಸಿ, ತಾವು 
ಪ್ರಸಾದ ಸ್ವೀಕರಿಸಬೇಕು. 

* ಉದ್ಯಾಪನೆಯ ವಿಧಾನವನ್ನು ಇನ್ನೂ ಸ್ಪಷ್ಟವಾಗಿ ಪುರೋಹಿತರಿಂದ 
ತಿಳಿದುಕೊಂಡು ಅವರ ಮೂಲಕವೇ ಮಾಡಿಸಬೇಕು. 

೫ ಕೇವಲ ಪೂಜೆಯನ್ನು ಮಾಡುವವರೂ ಸಹ ಅನಂತನ ದಾರವನ್ನು ಧರಿಸಬೇಕು. 


೫ ದೋರದಲ್ಲಿರುವ ಹದಿನಾಕು ಗಂಟುಗಳು ಹದಿನಾಕು ಲೋಕಗಳ 
ಸಂಕೇತವಾಗಿವೆ. ಚತುರ್ದಶಲೋಕಾಧಿಪತಿಯ ಮಹಿಮೆಯನ್ನು ತಿಳಿಯುತ್ತಾ 
ಧರಿಸಿದರೆ ಅನಂತನಿಗೆ ಸಂತೋಷವಾಗುತ್ತದೆ. 


೫ ಅನಂತವ್ರತವನ್ನು ಆಚರಿಸದೇ ಇರುವವರು ಅವರವರ ಸಂಪ್ರದಾಯಕ್ಕೆ 
ಅನುಗುಣವಾಗಿ ಅನಂತದೋರವನ್ನು ವಿಸರ್ಜನೆ ಮಾಡಬೇಕು. ಹಾಗೂ ಆ 
ದೋರದಲ್ಲಿ ಸನ್ನಿಹಿತನಾದ ಭಗವಂತನನ್ನು ತಮ್ಮಲ್ಲಿ ಪ್ರತ್ಯಾವಾಹನೆ 
ಮಾಡಿಕೊಂಡು ಭಕ್ತಿಯಿಂದ ವಿಸರ್ಜನೆಯನ್ನು ಮಾಡಬೇಕು. ಮನಬಂದಂತೆ 
ತೆಗೆದುಹಾಕಿದರೆ ಕಥೆಯಲ್ಲಿ ಹೇಳಿದಂತೆ ಅನರ್ಥ ಎದುರಿಸಬೇಕಾಗುತ್ತದೆ. 


-11- 


ಅನಂತಚತುರ್ದಶೀ 


+ 


ಪುರುಷರು ಬಲಗೈಯ್ಯಲ್ಲಿ ಸ್ತ್ರೀಯರು ಎಡಗೈಯ್ಯಲ್ಲಿ ಕುಂಕುಮಾಂಕಿತವಾದ 
ದೋರವನ್ನು ಕಟ್ಟಿಕೊಳ್ಳಬೇಕೆಂದು ಭವಿಷ್ಯೋತ್ತರ ಹೇಳುತ್ತದೆ. ಕಂಠದಲ್ಲಿಯೂ 
ಧರಿಸಬಹುದೆಂದು ಬೇರೆ ಪುರಾಣ ಹೇಳುತ್ತದೆ. 


ಅನಂತಪೂಜೆಯು ಉಳಿದ ಪೂಜೆಗಳಿಗಿಂತ ವಿಸ್ತಾರವಾಗಿದೆ. ಪ್ರಯತ್ನ- 
ಪೂರ್ವಕವಾಗಿ ವಿಸ್ತಾರವಾದ ಈ ಪೂಜೆಯನ್ನು ಆಚರಿಸಬೇಕು. ಇದರಿಂದ 
ಶ್ರೀಹರಿಯ ವಿಶೇಷ ಅನುಗ್ರಹವಾಗುವುದರಲ್ಲಿ ಸಂದೇಹವಿಲ್ಲ. 


ಮೊದಲು ಯಮುನಾಪೂಜೆಯನ್ನು ಮಾಡಬೇಕು. ಅನಂತರ ದರ್ಭೆಯಲ್ಲಿ 
ಶೇಷದೇವರನ್ನು ಆವಾಹಿಸಿ ಅವರನ್ನು ಪೂಜಿಸಬೇಕು. ಕೊನೆಯಲ್ಲಿ ಅನಂತನ 
ಪೂಜೆಯನ್ನು ಮಾಡಬೇಕು. 

ಪ್ರತಿನಿತ್ಯ ಮಾಡುವ ದೇವರಪೂಜೆಯ ಪ್ರಾರಂಭದಲ್ಲಿ ಯಮುನಾಪೂಜೆ, 
ಶೇಷದೇವರ ಪೂಜೆಯನ್ನು ಮುಗಿಸಿಕೊಂಡು, ದೇವರ ಪೂಜೆಯ ಜೊತೆಗೆ 
ಅನಂತನ ಪೂಜೆಯನ್ನು ಮಾಡುವುದು ಅನುಕೂಲಕರವಾಗಿದೆ. 

ಕಲಶ ಹಾಗೂ ಶೇಷದೇವರ ಹೆಡೆಗಳನ್ನಿಟ್ಟು ಪೂಜೆ ಮಾಡಲೇ ಬೇಕು. ಕೇವಲ 
ಪ್ರತಿಮೆ ಹಾಗೂ ಶಾಲಿಗ್ರಾಮಗಳಲ್ಲಿ ಅನಂತಪದ್ಮನಾಭನನ್ನು ಪೂಜಿಸಲು 
ಬರುವುದಿಲ್ಲ. 

ಅನಂತನ ಪೂಜೆಯನ್ನು ಮಾಡುವುದರಿಂದ ಕಷ್ಟಗಳು ಪರಿಹಾರವಾಗುತ್ತವೆ. 
ಮಕ್ಕಳಾಗುತ್ತವೆ. ಮಕ್ಕಳಿಂದ ನೆಮ್ಮದಿ ದೊರಕುತ್ತದೆ. 


ಅಗ್ನಿಪುರಾ ಣದ ೧೧೯ನೆಯ ಅಧ್ಯಾಯದಲ್ಲಿ ಹೀಗಿದೆ 
ಶಾಲಿಪ್ರಸ್ಥಸ್ಯ ಪಿಷ್ಟಸ್ಯಾಪೂಪನಾಮ್ನ! ಕೃತಸ್ಯ ಚ। 
ಅರ್ಧಂ ವಿಪ್ರಾಯ ದಾತವ್ಯಂ ಅರ್ಧಂ ಆತ್ಮನಿ ಯೋಜಯೇತ್‌ ॥ 


- (ಅಗ್ನಿಪುರಾಣ) 


-12- 


ಅನಂತಚತುರ್ದಶೀ 


ಒಂದು ಪ್ರಸ್ಥದ ಅಳತೆಯ ಭತ್ತದಿಂದ ಹಿಟ್ಟನ್ನು ಮಾಡಿಕೊಳ್ಳಬೇಕು. ಅದರಿಂದ 
ಕಡುಬುಗಳನ್ನು ಮಾಡಬೇಕು. ಅರ್ಧವನ್ನು ಬ್ರಾಹ್ಮಣನಿಗೆ ದಾನಮಾಡಿ 
ಉಳಿದರ್ಧವನ್ನು ತಾನು ಸ್ವೀಕರಿಸಬೇಕು. 


೫% ಕರ್ತವ್ಯಂ ಸರಿತಾಂ ಚಾಂತೇ ಕಥಾಂ ಕೃತ್ವಾ ಹರೇರಿತಿ । 


ಅನಂತವ್ರತವನ್ನು ನದೀತೀರದಲ್ಲಿ ಮಾಡಬೇಕು. ಅನಂತರ ಶ್ರೀಹರಿಯ 
ಕಥೆಯನ್ನು ಕೇಳಬೇಕು. 


ಅನಂತಚತುರ್ದಶಿಯ ಕಾಲನಿರ್ಣಯ 


ಭವಿಷ್ಯಪುರಾಣದಂತೆ ಭಾದ್ರಪದ ಮಾಸದಲ್ಲಿ ಉತ್ತರಾಭಾದ್ರನಕ್ಸತ್ರ 
ಮತ್ತು ಪೂರ್ವಾಭಾದ್ರ ನಕ್ಷತ್ರ ಎಂದು ಇರುತ್ತದೋ ಅಂದು ಅನಂತನ 
ಪೂಜೆಯನ್ನು ಮಾಡಬೇಕು. ಆದರೆ ಇದು ಸಂಪ್ರದಾಯದಲ್ಲಿ ಬಂದಿಲ್ಲ. ಮತ್ತು 
ಪ್ರತಿಮಾಸದಲ್ಲಿ ಅನಂತನ ಪೂಜೆ ಮಾಡುವವರಿಗಷ್ಟೇ ಇದು ವಿಹಿತವಾಗಿದೆ. 


ತ್ರಯೋದಶಿಯ ಸಂಪರ್ಕವಿಲ್ಲದ ಚತುರ್ದಶಿಯು ಅನಂತನ ಪೂಜೆಗೆ 
ಶ್ರೇಷ್ಠವಾಗಿದೆ ಎಂದು ಎಲ್ಲ ಧರ್ಮಶಾಸ್ತ್ರಗಳ ಒಂದೇ ಅಭಿಪ್ರಾಯ. 
ಸೋದಯತ್ರಿಮುಹೂರ್ತಾ ವಾ ದ್ವಿಮುಹೂರ್ತಾ ಚತುರ್ದಶೀ । 
ತತ್ರಾನಂತವ್ರತಂ ಕುರ್ಯಾತ್‌ ಸರ್ವಸಂಪತ್ವರಂ ನೃಪ ॥ 
ತ್ರಯೋದಶಿಯ ಸಂಪರ್ಕವಿಲ್ಲದ, ಸೂರ್ಯೋದಯದಿಂದ ಮೂರು 
ಮುಹೂರ್ತ ಅಥವಾ ಎರಡು ಮುಹೂರ್ತವಾದರೂ ಚತುರ್ದಶಿ ಇದ್ದ, ಹುಣ್ಣಿಮೆಯ 
ಸಂಪರ್ಕವನ್ನು ಹೊಂದಿದ ಚತುರ್ದಶಿ ತಿಥಿಯು ಅನಂತವ್ರತಕ್ಕೆ ಅತ್ಯಂತ ಶ್ರೇಷ್ಠವಾಗಿದೆ 
ಮತ್ತು ಎಲ್ಲ ಬಗೆಯ ಸಂಪತ್ತುಗಳಿಗೂ ಅದು ಕಾರಣವಾಗಿದೆ. 
ತತ್ರೋದಯೇ ತ್ರಿಮುಹೂರ್ತೆವ್ಯಾಪಿನೀ ಚತುರ್ದಶೀ ಗ್ರಾಹ್ಯಾ ಇತಿ 
ಮುಖ್ಯಪಕ್ಚಃ, ತದಭಾವೇ ದ್ವಿಮುಹೂರ್ತಾ ಗ್ರಾಹ್ಯಾ ಇತ್ಯನುಕಲ್ಪಃ । 


-13- 


ಅನಂತಚತುರ್ದಶೀ 


ದ್ವಿಮುಹೂರ್ತಿನ್ಯೂನಾ ತು ಪೂರ್ವೈವ ಗ್ರಾಹ್ಯಾ। ದಿನದ್ವಯೇ 
ಸೂರ್ಯೋದಯವ್ಯಾಪಿತ್ವೇ ಸಂಪೂರ್ಣತ್ವಾತ್‌ ಪೂರ್ವೈವ | ಅಥ ಪೂರ್ವಾಹ್ಲೋ 
ಮುಖ್ಯಃ ಕರ್ಮಕಾಲಃ | ತದಭಾವೇ ಮಧ್ಯಾಹ್ನೋಠಪಿ । ಅತ್ರ ವ್ರತೇ 
ಸುವರ್ಣಪ್ರತಿಮಾಯಾಂ ಚತುರ್ದಶಗ್ರಂಥಿಯುತದೋರಕೇ ಚ 
ಅನಂತಪೂಜನಾದಿವಿಧಿಸ್ತದುದ್ಯಾಪನವಿಧಿಶ್ಚ ಕೌಸ್ತುಭಾದೌ ಜ್ಞೇಯಃ । 
(ಧರ್ಮಸಿಂಧು) 


ಅನಂತನ ಪೂಜೆಯನ್ನು ಭಾದ್ರಪದ ಮಾಸದ ಶುಕ್ಲಪಕ್ಚದ ಚತುರ್ದಶಿಯ 
ದಿವಸ ಆಚರಣೆ ಮಾಡಬೇಕು. ಮೂರು ಮುಹೂರ್ತಗಳು ಚತುರ್ದಶಿ ಇದ್ದರೆ 
ಉತ್ತಮ ಪಕ್ಷ. ಎರಡು ಮುಹೂರ್ತವಿದ್ದರೆ ಮಧ್ಯಮಪಕ್ಚ. ಅದಕ್ಕೂ ಕಮ್ಮಿಇದ್ದರೆ 
ಹಿಂದಿನ ದಿವಸದ ಸೂರ್ಯೋದಯದಿಂದ ಸಂಪೂರ್ಣವಾಗಿ ಚತುರ್ದಶಿ 
ತಿಥಿಯೇ ಬರುವ ಕಾರಣ ಹಿಂದಿನ ದಿವಸವೇ ಅನಂತನ ವ್ರತವನ್ನು ಮಾಡಬೇಕು. 
ಈ ವ್ರತಕ್ಕೆ ಪೂರ್ವಾಹ್ನವು ಮುಖ್ಯವಾದ ಕರ್ಮಕಾಲವಾಗಿದೆ. ಪೂರ್ವಾಹ್ನದಲ್ಲಿ 
ಆಗದಿದ್ದರೆ ಮಧ್ಯಾಹ್ನದಲ್ಲಿ ಈ ವ್ರತವನ್ನು ಆಚರಿಸಬಹುದು. ಸುವರ್ಣಪ್ರತಿಮೆಯನ್ನು 
ಇಟ್ಟು ಪೂಜಿಸಬೇಕು. ಹದಿನಾಕುಗಂಟನ್ನು ಹಾಕಿದ ದೋರವನ್ನು ಇಟ್ಟು ಅನಂತನ 
ಪೂಜೆಯನ್ನು ವಿಧಿಪ್ರಕಾರವಾಗಿ ಆಚರಿಸಬೇಕು. ಇದರ ಉದ್ಯಾಪನವಿಧಿಯನ್ನು 
ವ್ರತ- ಕೌಸ್ತುಭದಲ್ಲಿ ಹೇಳಲಾಗಿದೆ. ಅದನ್ನು ಓದಿ ತಿಳಿದುಕೊಳ್ಳಬೇಕು. 


ಅನಂತಪದ್ಮನಾಭನ ಪರಮಾದ್ಭುತವೈಭವ 


ಈ ಸಮಗ್ರ ವಿಶ್ವದಲ್ಲಿ ಅನಂತಾನಂತ ಜೀವರಾಶಿಗಳಿವೆ. ಕೋಟ್ಯಧಿಕ- 
ದೇವತೆಗಳು ಯಷಿಮುನಿಗಳೇ ಮೊದಲಾದ ಸಾಧಕರು ಇದ್ದಾರೆ. ಮುಕ್ತರಾದವರು 
ಅನಂತ ಸಂಖ್ಯೆಯಲ್ಲಿ ಇದ್ದಾರೆ. ಮುಕ್ತರಾಗುವವರು ಅನಂತಸಂಖ್ಯೆಯಲ್ಲಿದ್ದಾರೆ. 
ಇನ್ನೂ ವಿಚಾರ ಮಾಡಿದರೆ ಬ್ರಹ್ಮಪದವಿಗೆ ಹೋಗುವ ಜೀವಿಗಳು, ರುದ್ರಪದವಿಗೆ 
ಹೋಗುವ ಜೀವಿಗಳು ಪ್ರತಿಯೊಬ್ಬರೂ ಹೀಗೆ ಎಣಿಸಲಾಗದಷ್ಟು 
ಅನಂತಸಂಖ್ಯೆಯಲ್ಲಿ ಇದ್ದಾರೆ. ಇವರೆಲ್ಲರನ್ನೂ ಮೀರಿಸಿದ ಜ್ಞಾನವೇ ಮೊದಲಾದ 


-14- 


ಅನಂತಚತುರ್ದಶೀ 


ಗುಣಗಳು ಲಕ್ಷ್ಮೀದೇವಿಯಲ್ಲಿವೆ. ಲಕ್ಷ್ಮೀದೇವಿಯ ಗುಣಗಳನ್ನು ಹಾಗೂ 
ಭೂತಭವಿಷ್ಯದ್‌ ವರ್ತಮಾನದಲ್ಲಿರುವ ಸಮಸ್ತ ಜೀವರಾಶಿಗಳ 
ಜ್ಞಾನಾದಿಗುಣಗಳನ್ನು ಒಂದು ಕಡೆ ಇಟ್ಟು ಮತ್ತೊಂದು ಕಡೆ ಅನಂತ ನಾಮಕನಾದ 
ಪರಮಾತ್ಮನ ಗುಣಗಳನ್ನು ಇಟ್ಟರೆ ಅನಂತನಾಮಕನ ಗುಣಗಳ ಮುಂದೆ ಉಳಿದೆಲ್ಲ 
ಜೀವರ ಗುಣಗಳು ಪ್ರಳಯಕಾಲದ ಸಮುದ್ರದ ಮುಂದೆ ಬಿಂದು ಮಾತ್ರದ 
ನೀರಿನಷ್ಟೂ ಆಗುವುದಿಲ್ಲ. ಇದರಿಂದ ಅನಂತಪದ್ಮನಾಭನ ಗುಣಗಳು ಎಷ್ಟುವಿಸ್ತಾರ 
ಎಂಬುದನ್ನು ಅರಿತುಕೊಳ್ಳಬಹುದು. ಮತ್ತು ಆ ಪ್ರಲಯಸಮುದ್ರಕ್ಕೂ ಮೀರಿದ 
ಅನಂತ ಗುಣಗಳನ್ನು ಹೊಂದಿದ ಆ ಅನಂತನ ಒಂದು ಗುಣವನ್ನು ತೆಗೆದುಕೊಂಡು 
ಅದನ್ನು ಅನಂತಕೋಟಿ ವಿಭಾಗವನ್ನು ಮಾಡಿದಾಗ ಯಾವ ಒಂದು ಭಾಗವು 
ಉಳಿಯುತ್ತದೋ ಅಷ್ಟು ಸಣ್ಣಗುಣವನ್ನೂ ಕೂಡ ಪೂರ್ಣವಾಗಿ ತಿಳಿಯಲು ಭೂತ, 
ಭವಿಷ್ಯದ್‌ ವರ್ತಮಾನದ ಸಮಸ್ತಜೀವರಾಶಿಗಾಗಲೀ ಲಕ್ಷ್ಮೀದೇವಿಗಾಗಲೀ 
ಸಾಧ್ಯವಾಗುವುದೇ ಇಲ್ಲ. 


ಸಮಸ್ತವಾದ ವಿಶ್ವವು ಐವತ್ತು ಕೋಟಿ ವಿಸ್ತಾರವಾಗಿದೆ. ಇದರ ಹೊರಗೆ ಕೋಟಿ 
ಕೋಟಿ ಯೋಜನ ವಿಸ್ತಾರವಾದ ಮಹದಾದಿ ತತ್ವಗಳಿವೆ. ಇವೆಲ್ಲವನ್ನೂ ಸೇರಿಸಿ ಆ 
ಅನಂತನ ಮುಂದಿಟ್ಟರೆ ಅವನ ರೋಮದಲ್ಲಿ ಸೇರುವ ಒಂದು ಧೂಳಿನ ಕಣಕ್ಕೂ 
ಸಮಾನವಾಗುವುದಿಲ್ಲ. ಅರ್ಥಾತ್‌ ಅವನ ನಿಜವಾದ ರೂಪ ಎಷ್ಟು ಬೃಹದ್‌- 
ಗಾತ್ರದಲ್ಲಿರಬಹುದೆಂದು ಊಹಿಸಲೂ ಸಾಧ್ಯವಾಗುವುದಿಲ್ಲ. 


ಕುದುರೆಯ ಬಾಲದ ತುದಿಯ ಸಾವಿರದ ಒಂದು ಭಾಗದಷ್ಟು ಸೂಕ್ಷ್ಮ 
ಪ್ರತಿಯೊಬ್ಬರ ಜೀವಸ್ವರೂಪವಾಗಿದೆ. ಈ ಜೀವಸ್ವರೂಪವು ಅತ್ಯಂತ ಅಣುವಾಗಿದೆ 
ಎಂಬುದು ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಮೇಲೆ ಹೇಳಿದ ಮಹತೋಮಹೀಯನಾದ 
ಅನಂತನು ಅಣುರೂಪವನ್ನು ತೆಗೆದುಕೊಂಡಾಗ ಈ ಜೀವಸ್ವರೂಪವು ಅವನ ಮುಂದೆ 
ಅತ್ಯಂತ ಹಿರಿದಾಗಿ ಕಾಣಿಸುತ್ತದೆ. ಅಷ್ಟು ಅಣುರೂಪವನ್ನೂ ಕೂಡ ತೆಗೆದುಕೊಳ್ಳಲು 
ಸಮರ್ಥನಾಗಿದ್ದಾನೆ. ಮಹತೋಮಹೀಯನಾದ ಅಣೋರಣೀಯನಾದ ಇಂಥ 


-15- 


ಅನಂತಚತುರ್ದಶೀ 


ಅನಂತನನ್ನು ಕೊಂಡಾಡುವುದೇ ನಮ್ಮ ಸುಕೃತ. ಅನಂತಜೀವರಾಶಿಗಳಲ್ಲಿ ಕೆಲಸಕ್ಕೆ 
ಬಾರದ ಅನಂತತಪ್ಪುಗಳನ್ನೇ ಮಾಡುತ್ತಾ' ಕಾಲಕಳೆಯುತ್ತಿರುವ ಈ ಜೀವಿಯನ್ನು 
ಮೇಲಕ್ಕೆತ್ತಿ ಪೂರ್ಣಾನುಗ್ರಹವನ್ನು ಮಾಡಿ ಸ್ನೇಹಿತನಾಗಿ ತಂದೆ ತಾಯಿಯಾಗಿ ನಮ್ಮ 
ಸರ್ವಸ್ವನಾಗಿ ರಕ್ಷಿಸುವ ಈ ಅನಂತನ ಕೃಪೆಗೆ ನಾವು ಭಾಗಿಯಾಗಿವುದೇ ಈ ಜನುಮದ 
ಸಾರ್ಥಕ್ಯ. ಅನಂತನಾಮಕನಾದ ಪದ್ಮನಾಭನ ಇಂತಹ ವೈಭವವನ್ನು ಚಿಂತಿಸುತ್ತಾ, 
ಅನಂತಚತುರ್ದಶಿಯ ಪರ್ವಕಾಲದಲ್ಲಿ ಭಕ್ತಿಯಿಂದ ತುಳಸೀದಳವನ್ನು 
ಸಮರ್ಪಿಸೋಣ. 


ಕಾರ್ತವೀರ್ಯಾರ್ಜುನ 


೫. ಭವಿಷ್ಯಪುರಾಣದ ಪ್ರಕಾರ ಕಾರ್ತವೀರ್ಯಾರ್ಜುನನು ಅನಂತವ್ರತದ 
ಆಚರಣೆಯಿಂದ ಜನಿಸಿದ ಮುಹಾಪುರುಷನು. ಇವನ ಸ್ಮರಣೆ 
ಮಾಡುವುದರಿಂದಲೇ ನಮ್ಮೆಲ್ಲ ಆಪತ್ತುಗಳೂ ಪರಿಹಾರವಾಗುತ್ತವೆ. 
ಕಳೆದುಕೊಂಡ ಸಂಪತ್ತು ಪುನಃ ದೊರಕುತ್ತದೆ. ಸಜ್ಜನರು ನಮ್ಮ ಮೇಲೆ 
ಅನುರಾಗವನ್ನು ಹೊಂದುತ್ತಾರೆ. ಮನೆಯಿಂದ ಹೊರಟುಹೋದ ಸಂಪತ್ತು, 
ಕ್ಷೇಮ, ಆರೋಗ್ಯ ಇವುಗಳ ಲಾಭವಾಗುತ್ತದೆ. ಬೇಡಿದ ಇಷ್ಟಾರ್ಥಗಳೆಲ್ಲವೂ 
ನೆರವೇರುತ್ತವೆ. ದುಃಖಗಳು ನಾಶವಾಗುತ್ತದೆ. ಈ ಸ್ತೋತ್ರವನ್ನು ಅದೆಷ್ಟೋ 
ಸಾಧಕರು ಸಿದ್ಧಿ ಮಾಡಿಕೊಂಡು ತಮಗೂ ಮತ್ತೊಬ್ಬರಿಗೂ ಅಪೇಕ್ಟಿತವಾದ 
ವರಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. 


ಕಾರ್ತವೀರ್ಯಾರ್ಜುನೋ ನಾಮ ರಾಜಾ ಬಾಹುಸಹಸ್ರವಾನ್‌ । 


ತಸ್ಯ ಸ್ಥ್ಮರಣಮಾತ್ರೇಣ ಗತಂ ನಷ್ಟಂ ಚ ಲಭ್ಯತೇ Tell 
ಕಾರ್ತವೀರ್ಯಃ ಖಲದ್ದೇಷೀ ಕೃತವೀರ್ಯಸುತೋ ಬಲೀ 
ಸಹಸ್ರಬಾಹುಃ ಶತ್ರುಘ್ನೋ ರಕ್ತವಾಸಾ ಧನುರ್ಧರಃ 11೨।| 


ರಕ್ತಗಂಥೋ ರಕ್ತಮಾಲ್ಯೋ ರಾಜಾ ಸ್ಫರ್ತುರಭೀಷ್ಠದಃ । 
ದ್ವಾದಶೈತಾನಿ ನಾಮಾನಿ ಕಾರ್ತವೀರ್ಯಸ್ಯ ಯಃ ಪಠೇತ್‌ TENT 


ಅನಂತಚತುರ್ದಶೀ 


ಸಂಪದಸ್ತತ್ರ ಜಾಯಂತೇ ಜನಾಸ್ತತ್ರ ವಶಂಗತಾಃ । 

ಆನಯತ್ಯಾಶು ದೂರಸ್ನಂ ಕ್ಷೇಮಲಾಭಯುತಂ ಪ್ರಿಯಮ್‌ 11೪॥ 
ಸಹಸ್ರಾಬಾಹುಂ ಸಶರಂ ಮಹಿತಂ ಸಚಾಪಂ ರಕ್ತಾಂಬರಂ 
ವಿವಿಧರಕ್ತಕಿರೀಟಭೂಷಮ್‌ । 

ಚೋರಾದಿದುಷ್ಟಭಯನಾಶನಮಿಷ್ಟದಂ ತಂ 
ಧ್ಯಾಯೇನ್ನಹಾಬಲವಿಚ್ಛಂಭಿತಕಾರ್ತವೀರ್ಯಂ 

ಯಸ್ಯ ಸ್ಫರಣಮಾತ್ರೇಣ ಸರ್ವದುಃಖಕ್ತಯೋ ಭವೇತ್‌ । 

ಯನ್ನಾಮಾನಿ ಮಹಾವೀರಶ್ಚಾರ್ಜುನಃ ಕೃತವೀರ್ಯವಾನ್‌ 11೬1 
ಹೈಹಯಾಧಿಪತೇಃ ಸ್ತೋತ್ರಂ ಸಹಸ್ರಾವೃತ್ತಿಕಾರಿತಮ್‌ । 

ವಾಂಛಿತಪ್ರದಂ ನೃಣಾಂ ಸಧಾಜ್ಯಂ ಸುಕೃತಂ ಯದಿ 11೭1 
ಶ್ರೀಕಾರ್ತವೀರ್ಯಾರ್ಜುನದ್ಧಾದಶನಾಮಸ್ತೋತ್ರಂ ಸಂಪೂರ್ಣಂ 


ಬು ಜು ಚಟು 


೬ಡೆ7- 


ಅನಂತಚತುರ್ದಶೀ 


[| ಶ್ರೀಮದ್ಭನುಮದ್ದೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಶ್ರೀಮದನಂತಪದ್ಮನಾಭ ಪೂಜೆ 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ । 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜ: ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 

ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದ್ಧಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 


-18- 


ಅನಂತಚತುರ್ದಶೀ 


ದುಷ್ಟಾನಾಂ ವಿಫ್ನಕರ್ತಾ ಸುಚರಿತ ಸುಜನಸ್ತೊ ೇಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ । 
ಪೌಲಸ್ಟೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟಸಂಪ್ರಾಪು ಓಫಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 


ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇರಂಘ್ರಿಯುಗಂ ಸ್ಥರಾಮಿ ॥ 
ಆಚಮನಮ್‌ 

ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ | ವಾಮನಾಯ ನಮಃ । ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ | ವಾಸುದೇವಾಯ ನಮ; | ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ | ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ । 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 


ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 
ಓಂ ಭೂಃ । ಓಂ ಭುವಃ । ಓಂ ಸ್ವಃ | ಓಂ ಮಹಃ । ಓಂ ಜನಃ । ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ | ಭರ್ಗೋ ದೇವಸ್ಯ ಧೀಮಹಿ । 
ಧಿಯೋ ಯೋನಃ ಪ್ರಚೋದಯಾತ್‌ | ಓಮಾಪೋಜ್ಕೊ ಆತಿ ರಸೋತ ಮೃತಂ 
ಬ್ರಹ್ಮ ಭೂಭುರ್ವಸ್ಥ ರೋಮ್‌ | 


-19- 


ಅನಂತಚತುರ್ದಶೀ 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ಹಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತ- ಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ವರ್ಷಯತೌ ಭಾದ್ರಪದಮಾಸೇ ಶುಕ್ಲಪಕ್ಷೇ ಚತುರ್ದಶ್ಯಾಂ ಶುಭತಿಥೌ 

ವಾಸರಯುಕ್ತಾಯಾಂ ಶುಭನಕ್ಸತ್ರ ಶುಭಯೋಗ ಶುಭಕರಣ 
ಏವಂಗುಣವಿಶೇಷಣವಿಶಿಷ್ಟಾಯಾಂ ಶುಭತಿಥೌ ಅಸ್ಮಾಕಂ ಸಹಕುಟುಂಬಾನಾ 
ಕ್ಷೇಮಸ್ಥೆ ಕೈರ್ಯವಿಜಯವೀರ್ಯಅಭಯ ಆಯುರಾರೋಗ್ಯಐಶ ತ 

ವ್ಯ ಶಿ ಹ್‌ ಸಮಸ್ತದುರಿತೋಪಶಾಂತ್ಯರ್ಥಂ, ಸಮಸ್ತಸನ್ನಂಗಳಾರ್ಥಂ ಸಮ 

ಅಭ್ಯುದಯಾರ್ಥಂ ಚ, ಧರ್ಮಾರ್ಥ ಯ ೫2 
ಸಿದ್ಧ್ಯರ್ಥಂ ಶ್ರೀಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀಮದನಂತಪದ್ಮನಾಭ- 
ಪ್ರೇರಣಯಾ ಶ್ರೀಮದನಂತಪದನಾಭಪ್ರೀತ್ಯರ್ಥಂ ಯಥಾ ಯೋಗ್ಯಂ ಸಂಪಾದಿತೇನ 
ದ್ರವ್ಯೇಣ ಶ್ರೀಮದನಂತಪೂಜಾಂ ಕರಿಷ್ಯೇ । ತದಂಗಯಮುನಾಪೂಜಾಂ ಕರಿಷ್ಯೇ ॥ 


ಅಥ ವ್ರತ ವಿಧಾನಮ್‌ 
ದೀಪ ಹಚ್ಚಬೇಕು 


ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 

ದೀಪೋ ವಿಧತ್ತೇ ಸುಕೃತಂ ದೀಪಃ ಸಂಪತ್ಚದಾಯಕಃ || 
ದೀಪಜ್ಯೋತಿ ಪರಬ್ರಹ್ಮದೀಪಜ್ಯೋತಿಃ ಜನಾರ್ದನಃ । 

ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸಸ್ತು ತೇ॥ 


-20- 


ಅನಂತಚತುರ್ದಶೀ 
ಶುಭಂ ಕುರುಷ್ಟಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ ॥ 
ಭೋ ದೀಪ ಬ್ರಹ್ಮರೂಪಸ್ತ್ವಂ ಕರ್ಮಸಾಕ್ಸಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತಂ ಸುಸ್ಥಿರೋ ಭವ ॥ 
ಅಗ್ನಿನಾಗ್ನಿಃ ಸಮಿಧ್ಯತೇ ಕವಿರ್ಗಹಪತಿರ್ಯುವಾ । 


ವವ] 
ಹವ್ಯವಾಡ್‌ ಜುಹ್ಹಾಸ್ಯಃ ॥ 


ಘಂಟಾನಾದ ಮಾಡಬೇಕು 


ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ ॥ 


ಭೂತೋಚ್ಚಾಟನೆ ಮಾಡಬೇಕು 


ಅಪಸರ್ಪಂತು ಯೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾಃ | 
ಯೇ ಭೂತಾಃ ವಿಘ್ಣಕರ್ತಾರಃ ತೇ ನಶ್ಯಂತು ಶಿವಾಜ್ಞಯಾ ॥ 


ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೆ; ವ ತು ರಾಕ್ಷಸಾಃ! 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 


ಗುರುಗಣಪತಿ ಪೂಜೆ ಮಾಡಬೇಕು 


ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 

ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । 
ಆಶ್ವಲಾಯನಾಚಾರ್ಯೇಭ್ಯೋ ನಮಃ । 


-21- 


ಅನಂತಚತುರ್ದಶೀ 


ಬಲಭಾಗದಲ್ಲಿ ಬರೆದ ಶ್ರೀಕಾರದಲಿ ಗಂಧಾಕ್ಷತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 


ಅಸ್ಮದ್‌ ಗುರುಸಮಾರಂಭಾಂ ಟೀಕಾಕ ತ್ನಾದಮಧ್ಯಗಾಮ್‌ । 
ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 
ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 
ತೇನ ವಿಘ್ನಾ: ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 
ಶ್ರೀಕಾರದ ಪಕ್ಕದಲ್ಲಿ ಬರೆದೆ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 


ಗಣಪ ತಿಯನ್ನಿಟ್ಟು Be ಬೆಳ್ಳಿಗಣಪ ತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 


ಸುಮುಖಶ್ಚೆ| ಕದಂತಶ್ಚ ಕಪಿಲೋ ಗಜಕರ್ಣಕಃ। 


ಲಂಬೋದರಶ್ಚವಿಕಟೋ ವಿಫ್ನರಾಜೋ ಗಣಾಧಿಪಃ HO 
ಧೂಮಕೇತುರ್ಗಣಾಧೃಕ್ಟೋ ಫಾಲಚಂದ್ರೋ ಗಜಾನನಃ । 

ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಛೃಣುಯಾದಪಿ 11೨11 
ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । 

ಸಂಗ್ರಾಮೇ ಸರ್ವಕಾರ್ಯೇಷು ವಿಫ್ನಸ್ತಸ್ಯ ನ ಜಾಯತೇ 11೩। 
ಅಭೀಪಿತಾರ್ಥಸಿದ್ದ ರಂ ಪೂಜಿತೋ ಯಃ ಸುರೈರಪಿ | 

ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ TT 


ಗಣಾನಾಂ ತ್ವಾ ಗೃತಮದ ಯಷಿಃ । ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸ್ಮಮಮ್‌ । ಜೇಷ್ಠರಾಜಂ ಬ್ರಹ್ಮಣಾ 0 ಬ್ರಹ್ಮಣಸ್ಥತ ಆ ನಃ ಶೃಣ್ವನೂತಿಭಿಃ ಸೀದ 
ಸಾದನಮ್‌ ॥ 


-22- 


ಅನಂತಚತುರ್ದಶೀ 


ಗಣಪತಿಗೆ ಸಂಕ್ಟೇಪವಾಗಿ ಷೋಡಶೋಪಚಾರ ಪೂಜೆ 
ಮಾಡಬೇಕು 


ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ। 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ | ಓಂ ಸ್ವಃ ಗಣಪತಿಮ್‌ 
ಆವಾಹಯಾಮಿ । ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । 
ಅರ್ಫ್ಯಂ ಸಮರ್ಪಯಾಮಿ। ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ | ಪುಷ್ಪಾಣಿ 
ಸಮರ್ಪಯಾಮಿ । ಧೂಪಮಾಘ್ರಾಪಯಾಮಿ | ದೀಪಂ ದರ್ಶಯಾಮಿ । 

ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ । ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಕಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಖುಷಿ | ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷ್ಟಾರ್ಚನೇ ವಿನಿಯೋಗಃ । 

ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ 
ಕವೀನಾಮ್‌ । ನ ಯತೇ ತ್ವತ್‌ ಕ್ರೆಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ 
ಚಿತ್ರಮರ್ಚ ॥ 

ಮಂತ್ರಪುಷಂ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 


-23- 


ಅನಂತಚತುರ್ದಶೀ 


ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ ॥ 

ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 
ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 
ಮಹೋದರೋ ಗಜಮುಖಃ ಪಾಶದಂತಾಂಕುಶಾಭಯೇ । 
ಬಿಭ್ರದ್‌ ಧ್ಯೇಯೋ ವಿಘ್ನಹರಃ ಕಾಮದಸ್ತ್ವರಯಾ ಹ್ಯಯಮ್‌ ॥ 
ಶ್ರೀಮಹಾಗಣಪತಯೇ ನಮಃ । ಓಂ ಕ್ಲಿಪ್ರಪ್ರಸಾದಾಯ ನಮಃ । 


ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಫುಂ ಕುರು ॥ 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


ಕಲಶಪೂಜಾ 


ಯಾವುದೇ ದೇವತಾರಾಧನೆ ಮಾಡುವ ಮೊದಲು ಕಲಶಪೂಜೆ ಮಾಡುವುದು 
ಸಂಪ್ರದಾಯ. ಕೆಲವರು ದೇವರ ಪೂಜೆಯಲ್ಲಿಯೇ ಈ ಕಲಶವನ್ನು ಇಟ್ಟು 
ಪೂಜಿಸುತ್ತಾರೆ. 


ತತ್ತ್ವಾಯಾಮೀತಿ ಶುನಃಶೇಪಯಷಿಃ । ತ್ರಿಷ್ಟುಪ್‌ ಛಂದಃ । ವರುಣೋ 
ದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


ಓಂ ತತ್ವಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 


ಹವಿರ್ಭಿಃ ಸ ವರುಣೇಹ ಬೋಧ್ಯು ರುಶಂಸ ಮಾ ನ ಆಯುಃ ಪ್ರ 
ಸೋಷಿಃ || 


ಓಂ ಭೂಃ ವರುಣಮಾವಾಹಯಾಮಿ | ಓಂ ಭುವಃ ವರುಣಮಾವಾಹ 
ಯಾಮಿ | ಓಂ ಸ್ವಃ ವರುಣಮಾವಾಹಯಾಮಿ | ಓಂ ಭೂರ್ಭುವಃಸ್ಹಃ 
ವರುಣಮಾವಾಹಯಾಮಿ । 


-24- 


ಅನಂತಚತುರ್ದಶೀ 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 
ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ mol 
ಕುಕ್ಸೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 
ಖುಗ್ಬ್ಗೇದೋ5ಥ ಯಜುರ್ವೇದಃ ಸಾಮವೇದೋ ಹೃಥರ್ವಣಃ Il 
ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 
ಶಾಂತಿಃ ಪುಷ್ಟಿಶ್ಸ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 
(ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿಃ ಪುಷ್ಟಿಕರೀ ತಥಾ) 11೩1 
ಆಯಾಂತು ಮಮ(ಯಜಮಾನಸ್ಯ)ಶಾಂತ್ಯರ್ಥಂ 

(ದೇವಪೂಜಾರ್ಥಂ) ದುರಿತಕ್ಷಯಕಾರಕಾಃ । 
ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥ 
ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ಪತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 11೫11 


ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ। 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಅರ್ಫ್ಥ್ಯಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪ 
ಯಾಮಿ | ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ ಸಮರ್ಪಯಾಮಿ । 
ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತಯುಗ್ಗಂ 
ಸಮರ್ಪಯಾಮಿ | ಉಪವೀತಂ ಸಮರ್ಪಯಾಮಿ । ಆಭರಣಂ ಸಮರ್ಪಯಾಮಿ! 
ಗಂಧಂ ಸಮರ್ಪಯಾಮಿ । ಅಕ್ಸತಾನ್‌ ಸಮರ್ಪಯಾಮಿ । 
ನಾನಾವಿಧಪರಿಮಳಪುಷ್ಟಾಣಿ ಸಮರ್ಪಯಾಮಿ | ಧೂಪಮಾಘ್ರಾಪಯಾಮಿ ದೀಪಂ 
ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ ನೈವೇದ್ಯಾರ್ಥೇ ಗುಡೋಪಹಾರ 
(ಬಾಳೆಹಣ್ಣು ಇಟ್ಟುಕೊಂಡರೆ ಕದಳೀಫಲ ಎಂದು ಹೇಳಬೇಕು.) ಮಹಾನೈವೇದ್ಯಂ 
ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 


-25- 


ಅನಂತಚತುರ್ದಶೀ 


ಸಮರ್ಪಯಾಮಿ ।ಟ ಸುವರ್ಣಪುಷ್ಪಂ ಸಮರ್ಪಯಾಮಿ । ಮಂತ್ರಪುಷ್ನಂ 
ಸಮರ್ಪಯಾಮಿ । ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 


ಶಂಖಪೂಜಾ 
ಸಹಸ್ರಾರ ಹುಂ ಫಟ್‌ ॥ (ಇತಿ ಶಂಖಂ ಪ್ರಕ್ಷಾಛ್ಯ) 
ತೂ ಪುರಾ ಸಾಗರೋತ್ಸನ್ನೋ ವಿಷ್ಣುನಾ ವಿದೃತಃ ಕರೇ। 
ಪ್ರಣತಃ ಸರ್ವದೇವೈಶ್ಚಪಾಂಚಜನ್ಯ ನಮೋಶಸ್ತು ತೇ el 
ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸ್ರಧಾ । 
ತವ ನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತು ತೇ Wl 


ದರ್ಶನಾದೇವ ಶಂಖಸ್ಯ ಕಿಂ ಪುನಃ ಸರ್ಶನೇನ ಚ। 
ವಿಲಯಂ ಯಾಂತಿ ಪಾಪಾನಿ ತಮಃ ಸೂರ್ಯೋದಯೇ ಯಥಾ ॥1೩॥ 


ನತ್ನಾಶಂಖಂ ಕರೇ ಸೃಷ್ಟಾ ,ಮಂತ್ರೇಣಾನೇನ ವ್ಲೆಷ್ಟವಃ । 
ವ ಲ ಣ 


ಎಲ ಒವ 
ಯಃ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಮ್‌ Te 
(ಇತಿ ಸಂಪ್ರಾರ್ಥ್ಯ, ಜಲಮಾಪೂರ್ಯ, ತುಲಸೀಗಂಧಪುಷ್ಟಾಣಿ ನಿಕ್ಚಿಪ್ಯ, 


ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಚ 
ಪ್ರದರ್ಶ) 


ಧ್ಯಾಯಾಮಿ । ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ । ಆವಾಹನಂ 
ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪಯಾಮಿ । 
ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪಂ ಸಮರ್ಪಯಾಮಿ ॥ ("ಗಂಗೇ ಚ ಯಮುನೇ' ಇತ್ಯುಕ್ತ್ವಾ 
ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ ಇತಿ ಮೂಲೇನ ದ್ವಾದಶವಾರಂ 
ಜಪೇತ್‌) 


-26- 


ಅನಂತಚತುರ್ದಶೀ 


ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣದೈವತಮ್‌ । 
ಪೃಷ್ಠೇ ಪ್ರಜಾಪತಿರ್ವೇಧಾ ಅಗ್ರೇ ಗಂಗಾ ಸರಸ್ವತೀ ॥ 
ತೈಲೋಕ್ಳೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾರಜಯಾ। 
ಇ 
ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ ॥ 


(ಅನೇನ ಶಂಖಪೂಜನೇನ ಭಾರತೀರಣಮುಖ್ಯಪ್ರಾಣಾಂತರ್ಗತಃ 
ಅನಂತಪದನಾಭಃ ಪ್ರೀಯತಾಂ) 


ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ಥಾಂ ಗತೋತಪಿ ವಾ । 
ಯಃ ಸ್ಮರೇತ್‌ ಪುಂಡರಿಕಾಕ್ಟಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 


ಶಂಖದ ನೀರಿನಿಂದ ಪೂಜಾಸಾಮಗ್ರಿಗಳನ್ನು ತನ್ನನ್ನು ಪ್ರೋಕ್ಟಿಸಬೇಕು. 
ಯಮುನಾ ಪೂಜೆ 


ಹತ್ತಿರವಿರುವ ನದಿಗೆ ಹೋಗಿ ಯಮುನಾಪೂಜೆ ಮಾಡಬೇಕು. 
ನದಿ ಇಲ್ಲದಿದ್ದಲ್ಲಿ ಕೆರೆ, ಬಾವಿಗಳಿಗೆ ಪೂಜಿಸಬೇಕು. ಇಂದಿನ ಕಾಲದಲ್ಲಿ 
ಇದೂ ಸಹ ದುರ್ಲಭವಾಗಿದೆ. ಮನೆಯ ಹೊರಗೆ ತುಳಸೀಕಟ್ಟೆಯ ಮುಂದೆ 
ರಂಗೋಲಿಯಲ್ಲಿ ಸ್ಥಂಡಿಲವನ್ನು ಬರೆದು ಅದರಲ್ಲಿ ಬಿಂದಿಗೆಯನ್ನಿಟ್ಟು 
ಯಮುನಾನದಿಯೆಂದು ಭಾವಿಸಿ ಪೂಜಿಸಬೇಕು. ಪೂಜಿಸಲ್ಪಟ್ಟ ಈ ಜಲವನ್ನು 
ಘಂಟಾನಾದ ಮಾಡುತ್ತಾ ಮನೆಯ ಒಳಗಡೆ ತರಬೇಕು. ಈ ನೀರನ್ನು 
ಅನಂತನ ಕಲಶಕ್ಕೆ ಮತ್ತು ದೇವರ ಪೂಜೆಯ ಕಲಶಗಳಿಗೆ ತುಂಬಿಸಬೇಕು. 


ಧ್ಯಾನ 
ಲೋಕಪಾಲಸ್ತುತಾಂ ದೇವೀಂ ಇಂದ್ರನೀಲಸಮಪ್ರಭಾಮ್‌ । 
ಯಮುನೇ ತ್ವಾಮಹಂ ಧ್ಯಾಯೇತರ್ವಕಾಮ್ಯಾರ್ಥಸಿದ್ದಯೇ || 
ಶ್ರೀ ಯಮುನಾಯ್ಕೈ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಹೂವಿನಿಂದ ಪೂಜೆ ಮಾಡಬೇಕು. 


-27- 


ಅನಂತಚತುರ್ದಶೀ 


ಸಮರ್ಪಯಾಮಿ । ಸುವರ್ಣಪುಷ್ಪಂ ಸಮರ್ಪಯಾಮಿ | ಮಂತ್ರಪುಷ್ಪಂ 
ಸಮರ್ಪಯಾಮಿ ।ಟ ಕಲಶದೇವತಾಭ್ಯೋ ನಮಃ । ಸರ್ವೋಪಚಾರಪೂಜಾಂ 
ಸಮರ್ಪಯಾಮಿ । 


ಶಂಖಪೂಜಾ 
ಸಹಸ್ರಾರ ಹುಂ ಫಟ್‌ ॥ (ಇತಿ ಶಂಖಂ ಪ್ರಕ್ಷಾ್ಸ) 


ತಂ ಪುರಾ ಸಾಗರೋತ್ಸನ್ನೋ ವಿಷ್ಣುನಾ ವಿದ್ಭತಃ ಕರೇ । 
ಪ್ರಣತಃ ಸರ್ವದೇವೈಶ್ಚಪಾಂಚಜನ್ಯ ನಮೋಶಸ್ತು ತೇ 11೧॥ 


ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸ್ರಧಾ । 
ತವ ನಾದೇನ ಪಾತಾಲೇ ಪಾಂಚಜನ್ಯ ನಮೋಶಸ್ತು ತೇ 11೨॥ 


ದರ್ಶನಾದೇವ ಶಂಖಸ್ಕ ಕಿಂ ಪುನಃ ಸರ್ಶನೇನ ಚ। 
ವಿಲಯಂ ಯಾಂತಿ ಪಾಪಾನಿ ತಮಃ ಸೂರ್ಯೋದಯೇ ಯಥಾ ॥೩॥ 


ನತ್ನಾಶಂಖಂ ಕರೇ ಸ್ಪಷ್ಲಾ ಮಂತ್ರೇಣಾನೇನ ವೈಷ್ಠವಃ । 
ವ ಲಣ 


ಎಲ ಬದ 


ಯಃ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಮ್‌ Te 


(ಇತಿ ಸಂಪ್ರಾರ್ಥ್ಯ, ಜಲಮಾಪೂರ್ಯ, ತುಲಸೀಗಂಧಪುಷ್ಟಾಣಿ ನಿಕ್ಚಿಪ್ಯ, 


ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪವತ್ರೀಕರಣಾರ್ಥಂ ಶಂಖಮುದ್ರಾಂ ಚ 
ಪ್ರದರ್ಶ) 


ಧ್ಯಾಯಾಮಿ । ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ । ಆವಾಹನಂ 
ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪಯಾಮಿ । 
ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ ಸಮರ್ಪಯಾಮಿ । ಗಂಧಂ 
ಸಮರ್ಪಯಾಮಿ । ಪುಷ್ಪ ಸಮರ್ಪಯಾಮಿ ॥ ("ಗಂಗೇ ಚ ಯಮುನೇ' ಇತ್ಯುಕ್ಹ್ವಾ 
ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ ಇತಿ ಮೂಲೇನ ದ್ವಾದಶವಾರಂ 
ಜಪೇತ್‌) 


-26- 


ಅನಂತಚತುರ್ದಶೀ 


ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣದೈವತಮ್‌ । 

ಪೃಷ್ಠೇ ಪ್ರಜಾಪತಿರ್ವೇಧಾ ಅಗ್ರೇ ಗಂಗಾ ಸರಸ್ವತೀ ॥ 

ತೈಲೋಕ್ಕೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾರಜ್ಞಯಾ | 

ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ ॥ 

(ಅನೇನ ಶಂಖಪೂಜನೇನ ಭಾರತೀರಣಮುಖ್ಯಪ್ರಾಣಾಂತರ್ಗತಃ 
ಅನಂತಪದನಾಭಃ ಪ್ರೀಯತಾಂ) 


ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ಥಾಂ ಗತೋತಪಿ ವಾ | 
ಯಃ ಸ್ಥರೇತ್‌ ಪುಂಡರಿಕಾಕ್ಷಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 


ಶಂಖದ ನೀರಿನಿಂದ ಪೂಜಾಸಾಮಗ್ರಿಗಳನ್ನು ತನ್ನನ್ನು ಪ್ರೋಕ್ಷಿಸಬೇಕು. 


ಯಮುನಾ ಪೂಜೆ 


ಹತ್ತಿರವಿರುವ ನದಿಗೆ ಹೋಗಿ ಯಮುನಾಪೂಜೆ ಮಾಡಬೇಕು. 
ನದಿ ಇಲ್ಲದಿದ್ದಲ್ಲಿ ಕೆರೆ, ಬಾವಿಗಳಿಗೆ ಪೂಜಿಸಬೇಕು. ಇಂದಿನ ಕಾಲದಲ್ಲಿ 
ಇದೂ ಸಹ ದುರ್ಲಭವಾಗಿದೆ. ಮನೆಯ ಹೊರಗೆ ತುಳಸೀಕಟ್ಟೆಯ ಮುಂದೆ 
ರಂಗೋಲಿಯಲ್ಲಿ ಸ್ಥಂಡಿಲವನ್ನು ಬರೆದು ಅದರಲ್ಲಿ ಬಿಂದಿಗೆಯನ್ನಿಟ್ಟು 
ಯಮುನಾನದಿಯೆಂದು ಭಾವಿಸಿ ಪೂಜಿಸಬೇಕು. ಪೂಜಿಸಲ್ಪಟ್ಟ ಈ ಜಲವನ್ನು 
ಘಂಟಾನಾದ ಮಾಡುತ್ತಾ ಮನೆಯ ಒಳಗಡೆ ತರಬೇಕು. ಈ ನೀರನ್ನು 
ಅನಂತನ ಕಲಶಕ್ಕೆ ಮತ್ತು ದೇವರ ಪೂಜೆಯ ಕಲಶಗಳಿಗೆ ತುಂಬಿಸಬೇಕು. 


ಧ್ಯಾನ 
ಲೋಕಪಾಲಸ್ತುತಾಂ ದೇವೀಂ ಇಂದ್ರನೀಲಸಮಪ್ರಭಾಮ್‌ । 
ಯಮುನೇ ತ್ವಾಮಹಂ ಧ್ಯಾಯೇತ್ಸರ್ವಕಾಮ್ಯಾರ್ಥಸಿದ್ಧಯೇ || 
ಶ್ರೀ ಯಮುನಾಯ್ಕೈೆ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಹೂವಿನಿಂದ ಪೂಜೆ ಮಾಡಬೇಕು. 


-27- 


ಅನಂತಚತುರ್ದಶೀ 


ಆವಾಹನೆ 
ಕ್ಲೀರೋದಾ ರ್ಣವಸಂಭೂತೇ ಕ್ಷೀರವರ್ಣೋದಶೋಭಿತೇ I 
ಪ್ರಸನ್ನಾ ಭವ ಮೇ ದೇವಿ ಯಮುನೇ ತೇ ನಮೋ ನಮಃ ॥ 


ಶ್ರೀ ಯಮುನಾಯ್ಕೆ ನಮಃ । ಆವಾಹಯಾಮಿ | ಆವಾಹನಂ 
ಸಮರ್ಪಯಾಮಿ ॥ ಹೂವಿನಿಂದ ಪೂಜೆಯನ್ನು ಮಾಡುವುದು. 


ಸಿಂಹಾಸನ 
ಸಿಂಹಾಸನ ಸಮಾರೂಢೇ ದೇವಶಕ್ತಿಸಮನ್ವಿತೇ | 
ಸರ್ವಲಕ್ಷಣಸಂಪೂರ್ಣೇ ಯಮುನಾಯ್ಕೆ ನಮೋಸ್ತು ತೇ॥ 
ಶ್ರೀ ಯಮುನಾಯೈೆ ನಮಃ । ಸಿಂಹಾಸನಂ ಸಮರ್ಪಯಾಮಿ ॥ 


ಹೂವಿನಿಂದ ಪೂಜೆ. 


ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ 
ಪರುಷ್ಣ್ಯ್ಯ । ಅಸಿಕ್ನ್ಯಾ ಮರುದ್ವ ಡೀ ವಿತಸ್ತಯಾ55ರ್ಜೀಕೀಯೇ ಶೃಣುಹ್ಯಾ ಸು- 
ಷೋಮಯಾ ॥ 


ಪಾದ್ಯ 


ರುದ್ರಪಾದೇ ನಮಸ್ತುಭ್ಯಂ ಸರ್ವಲೋಕಹಿತಪ್ರಿಯೇ । 
ಸರ್ವಪಾಪಪ್ರಶಮನಿ ತರಂಗಿಣ್ಯೈ ನಮೋಸ್ತು ತೇ ॥ 


ಯಮುನಾಯೈ ನಮಃ ಪಾದ್ಯಂ ಸಮರ್ಪಯಾಮಿ ॥ 


-28- 


ಅನಂತಚತುರ್ದಶೀ 


ಅರ್ಯ 
ಗರುಡಪಾದೇ ನಮಸ್ತುಭ್ಯಂ ಶಂಕರಪ್ರಿಯಭಾಮಿನಿ । 
ಸರ್ವಕಾಮಪ್ರದೇ ದೇವಿ ಯಮುನೇ ತೇ ನಮೋ ನಮಃ ॥ 


ಯಮುನಾಯ್ಕೈೆ ನಮಃ ಅರ್ಫ್ಯಂ ಸಮರ್ಪಯಾಮಿ । 


ಆಚಮನ 


ವಿಷ್ಣುಪಾದೋದ್ಧವೇ ದೇವಿ ಸರ್ವಾಭರಣಭೂಷಿತೇ । 
ಕೃಷ್ಣಮೂರ್ತಿ ಮಹಾದೇವಿ ಕೃಷ್ಣವೇಣ್ಕೈ ನಮೋ ನಮಃ ॥ 
ಣ ೪ಣ ಲ 


ಯಮುನಾಯ್ಕೆ ನಮಃ ಆಚಮನಂ ಸಮರ್ಪಯಾಮಿ | 
ಮಧುಪರ್ಕ. 
ಸರ್ವಪಾಪಹರೇ ದೇವಿ ವಿಶ್ವಸ್ಯ ಪ್ರಿಯದರ್ಶಿನಿ । 
ಸೌಭಾಗ್ಯಂ ಯಮುನೇ ದೇವಿ ಯಮುನಾಯ್ಕೆ ನಮೋಸ್ತು ತೇ ॥ 
ಯಮುನಾಯ್ಕೆ ನಮಃ ಮಧುಪರ್ಕಂ ಸಮರ್ಪಯಾಮಿ । 
ಗಮನಿಸಿ - ಮುಂದೆ ಹೇಳುವ ಪಂಚಾಮೃತ, ಶುದ್ಧೋದಕ, ಗಂಧ, 
ಪುಷ್ಪಾದಿಗಳೆಲ್ಲವನ್ನೂ ಲಕ್ಷ್ಮೀನಾರಾಯಣರಿಗೆ ಅನಂತರ ಭಾರತೀ- 
ಮುಖ್ಯಪ್ರಾಣದೇವರಿಗೆ ಸಮರ್ಪಿಸಿಯೇ ಯಮುನೆಗೆ ಸಮರ್ಪಿಸತಕ್ಕದ್ದು. 
ಪಂಚಾಮೃತಸ್ನಾನ 
ನಂದಿಪಾದೇ ಮಹಾದೇವಿ ಶಂಕರಾರ್ಧಶರೀರಿಣೀ। 
ಸರ್ವಲೋಕಹಿತೇ ದೇವಿ ಭೀಮರಥ್ಳೈ ನಮೋಸ್ತು ತೇ ॥ 
ಯಮುನಾಯ್ಕೈೆ ನಮಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ । 


-29- 


ಅನಂತಚತುರ್ದಶೀ 
ಶುದ್ಧೋದಕಸ್ನಾನ 

ಸಿಂಹಪಾದೋತ್ತಮೇ ದೇವಿ ನಾರಸಿಂಹಸಮಪ್ರಭೇ । 
ಸರ್ವಲಕ್ಷಣಸಂಪೂರ್ಣೇ ಭವನಾಶಿನಿ ತೇ ನಮಃ ॥ 

ಯಮುನಾಯೈ ನಮಃ ಶುದ್ಧೋದಕಸ್ನಾನಂ ಸಮರ್ಪಯಾಮಿ । 

ವಸ್ತ್ರ(ಗೆಜ್ಜೆವಸ್ತು) ಸಮರ್ಪಣೆ 
ಜ ಆ 

ವಿಷ್ಣುಪಾದಾಬ್ದ ಸಂಭೂತೇ ಗಂಗೇ ತ್ರಿಪಥಗಾಮಿನಿ । 
ಸರ್ವಪಾಪಹರೇ ದೇವಿ ಭಾಗೀರಥ್ಯೆ ನಮೋಸ್ತು ತೇ॥ 

ಯಮುನಾಯೈ ನಮಃ ಶ್ವೇತವಸ್ತ್ರ ೦ ಸಮರ್ಪಯಾಮಿ । 


ಕಂಚುಕ (ಕಣ) ಸಮರ್ಪಣೆ 
ತ್ರ್ಯಂಬಕಸ್ಯ ಜಟೋದ್ಧೂತೇ ಗೌತಮಸ್ಯಾಫನಾಶಿನಿ 
ಸಪ್ತಧಾ ಸಾಗರಂ ಯಾಸಿ ಗೋದಾವರಿ ನಮೋಸ್ತು ತೇ॥ 


ಯಮುನಾಯೈ ನಮಃ ಕಂಚುಕಂ ಸಮರ್ಪಯಾಮಿ । 


ಆಭರಣ ಸಮರ್ಪಣೆ 
ಮಾಣಿಕ್ಯಮುಕ್ತಾವಲಿಕೌಸ್ತುಚ್ಛೆಶ್ಚ ಗೋಮೇದವೈಢೂರ್ಯಸುಪುಷ್ಟರಾಗ್ಯೆಃ । 
ವಜೈಶ್ಚ ನೀಲೈಶ್ಯ ಸುಶೋಚಭಿತಾನಿ ಗೃಹಾಣ ಸರ್ವಾಭರಣಾನಿ ದೇವಿ ॥ 


ಯಮುನಾಯ್ಕೆ ನಮಃ ಆಭರಣಾನಿ ಸಮರ್ಪಯಾಮಿ | 


ಗಂಧ ಸಮರ್ಪಣೆ 


ಚಂದನಾಗರುಕಸ್ತೂರಿರೋಚನಂ ಕುಂಕುಮಂ ತಥಾ | 
ಕರ್ಪೂರೇಣ ಸಮಾಯುಕ್ತಂ ಗಂಧಂ ದಾಸ್ಯಾಮಿ ಭಕ್ತಿತಃ ॥ 
ಯಮುನಾಯ್ಯೆ ನಮಃ ಗಂಧಂ ಸಮರ್ಪಯಾಮಿ । 


-30- 


ಅನಂತಚತುರ್ದಶೀ 


ಅಕ್ಷತೆ ಸಮರ್ಪಣೆ 
ಶ್ವೇತಾಂಶ್ಚ ಚಂದ್ರವರ್ಣಾಭಾನ್‌ ಹರಿದ್ರಾರಾಗರಂಜಿತಾನ್‌ । 
ಅಕ್ಚತಾಂಶ್ಚ ಸುರಶ್ರೇಷ್ಠೇ ದದಾಮಿ ಯಮುನೇ ಶುಭೇ ॥ 
ಯಮುನಾಯ್ಕೆ ನಮಃ ಅಕ್ಷತಾನ್‌ ಸಮರ್ಪಯಾಮಿ | 


ಪುಷ್ಪ ಸಮರ್ಪಣೆ 


ಮಂದಾರಮಾಲತೀಜಾತಿಕೇತಕೀಪಾಟಲೈಃ ಶುಭೈಃ I 
ಪೂಜಯಾಮಿ ಚ ದೇವೇಶಿ ಯಮುನೇ ಭಕ್ತವತಲೇ ॥ 


ಯಮುನಾಯ್ಕೈೆ ನಮಃ ಪುಷ್ಪಾಣಿ ಸಮರ್ಪಯಾಮಿ । 


ಅರಿಶಿನ ಸಮರ್ಪಣೆ 


ಸೌಭಾಗ್ಯಸುಖದೇ ದೇವಿ ಸರ್ವಮಂಗಳದಾಯಿಕೇ ॥ 
ಹರಿದ್ರಾ ತೇ ಪ್ರಯಚ್ಛಾಮಿ ಗೃಹಾಣ ವರದಾ ಭವ ॥ 


ಯಮುನಾಯ್ಕೈೆ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ । 


ಕುಂಕುಮ ಸಮರ್ಪಣೆ 
ಕುಂಕುಮಂ ಕಾಂತಿದಂ ದಿವ್ಯಂ ಸರ್ವಕಾಮಫಲಪ್ರದಮ್‌ । 
ಸರ್ವದೇವೈಶ್ಚ ಸಂಪೂಜ್ಯೇ ಗೃಹಾಣ ಪರಮೇಶ್ಟರೀ || 
ಯಮುನಾಯ್ಕೈ ನಮಃ ಕುಂಕುಮಚೂರ್ಣಂ ಸಮರ್ಪಯಾಮಿ | 


ಸಿಂಧೂರ ಸಮರ್ಪಣೆ 


ಮಹಾದೇವಿ ನಮಸ್ತುಭ್ಯಂ ಸಂಧ್ಯಾವಂದರುಣಪ್ರಭಮ್‌ । 
ವೀರಾಲಂಕರಣಂ ದಿವ್ಯಂ ಸಿಂಧೂರಂ ಪ್ರತಿಗೃಹ್ಯತಾಮ್‌ ॥ 
ಯಮುನಾಯ್ಕೆ ನಮಃ ಸಿಂಧೂರಂ ಸಮರ್ಪಯಾಮಿ । 


-31- 


ಅನಂತಚತುರ್ದಶೀ 


ಅಂಗಪೂಜೆ 

ಅರಿಶಿನ ಕುಂಕುಮಗಳ ಅರ್ಚನೆಯಿಂದ ಅಂಗಪೂಜೆ ಮಾಡಬೇಕು. 
ಓಂ ಚಂಚಲಾಯೈ ನಮಃ । ಪಾದೌ ಪೂಜಯಾಮಿ । 
ಓಂ ಚಪಲಾಯೈ ನಮಃ । ಜಾನುನೀ ಪೂಜಯಾಮಿ । 
ಓಂ ಭಕ್ತವತ್ಸಲಾಯೈ ನಮಃ । ಕಟಿಂ ಪೂಜಯಾಮಿ । 
ಓಂ ಹರಾಯೈ ನಮಃ । ನಾಭಿಂ ಪೂಜಯಾಮಿ । 
ಓಂ ಮನ್ಮಥವಾಸಿನ್ಯೈ ನಮಃ । ಗುಹ್ಯಂ ಪೂಜಯಾಮಿ । 
ಓಂ ಅಜ್ಞಾನನಾಶಿನ್ಯೈ ನಮಃ । ಹೃದಯಂ ಪೂಜಯಾಮಿ । 
ಓಂ ಭದ್ರಾಯೈ ನಮಃ । ಸನೌ ಪೂಜಯಾಮಿ । 
ಓಂ ಅಘಹಂತ್ರೈ ನಮಃ । ಭುಜೌ ಪೂಜಯಾಮಿ । 
ಓಂ ರಕ್ತಕಂಠ್ಯೈ ನಮಃ । ಕಂಠಂ ಪೂಜಯಾಮಿ । 
ಓಂ ಭವಹರ್ತ್ರೆ ನಮಃ । ಮುಖಂ ಪೂಜಯಾಮಿ ॥ 
ಓಂ ಗೌರ್ಯೈ ನಮಃ । ನೇತ್ರೇ ಪೂಜಯಾಮಿ । 
ಓಂ ಭಾಗೀರಥ್ಳೈ ನಮಃ । ಲಲಾಟಂ ಪೂಜಯಾಮಿ । 
ಓಂ ಸರಸ್ವತ್ರ್ಯೈ ನಮಃ । ಶಿರಃ ಪೂಜಯಾಮಿ । 
ಓಂ ಯಮುನಾಯ್ಕೆ ನಮ । ಸರ್ವಾಂಗಂ ಪೂಜಯಾಮಿ । 

ಅಥ ನಾಮಪೂಜಾ 


ಯಮುನಾಯೈ ನಮಃ । ಸಿತಾಯ್ಕೆ ನಮಃ । ಕಮಲಾಯೈ ನಮಃ । 
ಉತ್ತಲಾಯೈ ನಮಃ । ಅಭೀಷ್ಟಪ್ರದಾಯೈ ನಮಃ । ಭೀಮರಥ್ಯೆ ನಮಃ । ಧಾತ್ರೈ 
ನಮಃ । ಹರಿಹರರೂಪಿಣ್ಕೈ ನಮಃ । ಗಂಗಾಯ್ಕೆ ನಮಃ । ನರ್ಮದಾಯ್ಯೆ ನಮಃ । 
ಗೌರ್ಯೈ ನಮಃ । ಭಾಗೀರಥ್ಯೆ ನಮಃ । ತುಂಗಾಯೈ ನಮಃ । ಭದ್ರಾಯ್ಕೆ ನಮಃ । 
ಕೃಷ್ಣವೇಣ್ಕೈ ನಮಃ । ಭವನಾಶಿನ್ಯೈ ನಮಃ । ಸರಸ್ವತ್ಯೈ ನಮಃ | ಕಾವೇರ್ಯೈ ನಮಃ | 
ಸಿಂಧವೇ ನಮಃ । ಗೌತಮ್ಮೈ ನಮಃ । ಗೋಮತ್ಕೈ ನಮಃ । ಗಾಯತ್ರೈ ನಮಃ । 


-32- 


ಅನಂತಚತುರ್ದಶೀ 


ಗರುಡಾಯೈ ನಮಃ । ಗಿರಿಜಾಯೈ ನಮಃ । ಚೆಂದ್ರಚೂಡಾಯ್ಕೆ ನಮಃ । ಸರ್ವೈಶ್ವರ್ಯೈ 
ನಮಃ । ಮಹಾಲಕ್ಷ್ಮೈ ನಮಃ ॥ 
ಸರ್ವಪಾಪಹರೇ ದೇವಿ ಸರ್ವೋಪದ್ರವನಾಶಿನಿ । 
ಸರ್ವಸಂಪತ್ವದೇ ದೇವಿ ಯಮುನಾಯ್ಕೆ ನಮೋಸ್ತುತೇ ॥ 
ಇತಿ ನಾಮಪೂಜಾಂ ಸಮರ್ಪಯಾಮಿ । 


ಧೂಪದೀಪಾದಿ 

ದಶಾಂಗಂ ಗುಗ್ಗುಲೋಪೇತಂ ಸುಗಂಧಂ ಚ ಸುಮನೋಹರಮ್‌ । 

ಧೂಪಂ ದಾಸ್ಯಾಮಿ ತೇ ದೇವಿ ಯಮುನಾಯ್ಕೆ ನಮೋ ನಮಃ ॥ 

ಸರ್ವಪಾಪಹರೇ ದೇವಿ ಸರ್ವೋಪದ್ರವನಾಶಿನಿ । 

ಸರ್ವವ್ರತಮಯೇ ದೇವಿ ಯಮುನಾಯ್ಕೆ ನಮೋತಸ್ತು ತೇ॥ 

ದಶಾಂಗಂ ಗುಗ್ಗುಲಂ ಧೂಪಂ ಚಂದನಾದಿಕಂ ಸಮರ್ಪಯಾಮಿ ॥ 
ನೈವೇದ್ಯ 

ಸರ್ವಭಕ್ಷೈಶ್ಚ ಭೋಜ್ಶೈಶ್ಚ ರಸಃ ಷಡ್ಡಿಃ ಸಮನ್ವಿತಮ್‌ । 

ನೈವೇದ್ಯಂ ಚ ಸಮಾನೀತಂ ಸ್ಥೀಕುರುಷ್ಪ ಮಹೇಶ್ವರೀ ॥ 

ಮಂಡಲ ಮಾಡಿ, ನೈವೇದ್ಯಕ್ಕೆ ಇಟ್ಟು, ಪ್ರೋಕ್ಲಿಸಿ, ಪ್ರದಕ್ಷಿಣಾಕಾರವಾಗಿ 
ಪರಿಷೇಚನ ಮಾಡುವುದು. 

ಓಂ ತತ್ತುವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ 
ನಃ ಪ್ರಚೋದಯಾತ್‌ | 

ಸತ್ಯಂತ್ವರ್ತೇನ ಪರಿಷಿಂಚಾಮಿ ॥ ಓಂ ಪ್ರಾಣಾಯ ಸ್ವಾಹಾ । ಓಂ ಅಪಾನಾಯ 
ಸ್ವಾಹಾ | ಓಂ ವ್ಯಾನಾಯ ಸ್ವಾಹಾ | ಓಂ ಉದಾನಾಯ ಸ್ವಾಹಾ | ಓಂ 
ಸಮಾನಾಯ ಸ್ವಾಹಾ | ಓಂ ಬ್ರಹ್ಮಣೇ ಸ್ವಾಹಾ । ಶ್ರೀ ಯಮುನಾಯೈೆ ನಮಃ | 


33. 


ಅನಂತಚತುರ್ದಶೀ 


ನಾನಾವಿಧ ನೈವೇದ್ಯಂ ಸಮರ್ಪಯಾಮಿ । ನಾರಿಕೇಳಫಲಂ ಸಮರ್ಪಯಾಮಿ 
ಕದಲೀಫಲಂ ನಿವೇದಯಾಮಿ ॥ ಹಸ್ತಪ್ರಕ್ಷಲನಂ ಸಮರ್ಪಯಾಮಿ । ಪಾದಪ್ರಕ್ಷಾಳನಂ 
ಸಮರ್ಪಯಾಮಿ, ಪುನರಾಚಮನಂ ಸಮರ್ಪಯಾಮಿ ॥ ಮೂರು ಸಾರಿ ನೀರನ್ನು 
ಬಿಡುವುದು. 


ತಾಂಬೂಲ 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಳ್ಳರ್ಯುತಮ್‌ । 

ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಶ್ರೀಯಮುನಾಯ್ಕೆ ನಮಃ ಪೂಗೀಫಲತಾಂಬೂಲಂ ಸಮರ್ಪಯಾಮಿ । 
ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪಯಾಮಿ ॥ ತಾಂಬೂಲದಲ್ಲಿದಕ್ಕಿಣೆ ಸಹಿತ ನೀರು 
ಬಿಡುವುದು. 

ತಾಂಬೂಲಾನಂತರೇ ಆಚಮನಂ ಸಮರ್ಪಯಾಮಿ | ಆಚಮನಾನಂತರೇ 
ಪತ್ರಪುಷಾಣಿ ಸಮರ್ಪಯಾಮಿ । ಒಂದು ಉದ್ದರಣೆ ನೀರನ್ನು ಬಿಟ್ಟು ಹೂಗಳನ್ನು 
ಸಮರ್ಪಿಸುವುದು. 

ನೀರಾಜನಂ 

ನೀರಾಜನಂ ಸಕರ್ಪೂರಂ ಫೃತವರ್ತಿಸಮನ್ನಿತಮ್‌ । 

ಗೃಹಾಣ ಮಂಗಳಂ ದೀಪಂ ಯಮುನಾಯ್ಕೆ ನಮೋಸ್ತು ತೇ ॥ 

ಓಂ ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತೃಭ್ಯೋ 
ದಧಾತಿ । ಶ್ರಿಯಂ ವಸಾನಾ ಅಮೃತತ್ಸಮಾಯನ್ನವಂತಿ ಸತ್ಯಾ ಸಮಿಥಾ ಮಿತದ್ರೌ ॥ 
ಓಮ್‌ ॥ 


ತೈಲೋಕ್ಯ್ಕಪಾವನೇ ಗಂಗೇ ಹ್ಯಂಧಕಾರವಿನಾಶಿನಿ | 
ಪಂಚಾರ್ತಿಕ್ಯಂ ಗೃಹಾಣೇದಂ ವಿಶ್ವಪ್ರೀತೈ ಟಿ ನಮೋಶಸ್ತು ತೇ ॥ 


ಯಮುನಾಯ್ಯೆ ನಮಃ | ಮಂಗಲನೀರಾಜನಂ ಸಮರ್ಪಯಾಮಿ॥ 


-34- 


ಅನಂತಚತುರ್ದಶೀ 


ಮಂತ್ರಪುಷ್ಟ 
ಓಂ ಜಾತವೇದಸೇ ಸುನವಾಮ ಸೋಮವರಾತೀಯತೋ ದಹಾತಿ ವೇದಃ | 
ಸ ನಃ ಪರ್ಷದತೆ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ॥ ಓಮ್‌ ॥ 
ಸರ್ವದೇವಮಯೇ ದೇವಿ ಸರ್ವಮಂತ್ರಸಮನಿತೇ I 
ಸರ್ವಲಕ್ಷಣಸಂಯುಕ್ತೇ ಯಮುನಾಯ್ಕೈೆ ನಮೋನಮಃ ॥ 
ಯಮುನಾಯ್ಕೈೆ ನಮಃ। ಮಂತ್ರಪುಷ್ಪ ಸಮರ್ಪಯಾಮಿ ॥ 
ಪ್ರದಕ್ಷಿಣೆ 
ಪ್ರದಕ್ಷಿಣಂ ಕರಿಷ್ಯಾಮಿ ತ್ವದ್ಧಕ್ಷಿಸ್ನತ್ರರಾಯಣ: । 
ಅವಿಫ್ಲುಂ ಕುರು ಸರ್ವತ್ರ ಯಮುನಾಯ್ಕೆ ನಮೋಸ್ತು ತೇ ॥ 
ಯಮುನಾಯ್ಕೆ ನಮಃ । ಪ್ರದಕ್ಷಿಣಂ ಸಮರ್ಪಯಾಮಿ || 
ನಮಸ್ಕಾರ 
ತ್ರಾಹಿತ್ರಾಹಿ ಭವಾಂಭೋಧೇಃ ಸರ್ವಪಾಪಹರೇ ಶುಭೇ । 
ಸರ್ವಮಂಗಲಕಾರ್ಯಾರ್ಥೇ ಯಮುನಾಯ್ಕೆ ನಮೋ ನಮಃ ॥ 
ಯಮುನಾಯೈ ನಮಃ । ನಮಸ್ಕಾರಂ ಸಮರ್ಪಯಾಮಿ ॥ 
ಸುರಾಸುರೇಂದ್ರಾದಿಕಿರೀಟರಂಜಿತೇ 
ನಮಾಮಿ ದೇವ್ಯಾಸ್ತವ ಪಾದಪಂಕಜಮ್‌ । 
ಪರಾತ್ಮರಂ ಸಿದ್ಧಿಕರಂ ಸುಮಂಗಲಂ 
ಪ್ರಯಚ್ಛ ಸಿದ್ದಿಂ ಮಮ ಕರ್ಮಸಿದ್ದಯೇ ॥ 
ಭಿ ಛ ಧಿ 
ತ್ವಾಂ ಪ್ರಾರ್ಥಯಾಮಿ ದೇವೇಶಿ ಕಲಿದೋಷಮಲಾಷಹೇ। 
ಸರ್ವಲಕ್ಷಣಸಂಯುಕ್ತೇ ಮಂಗಲಾಯ್ಕೆ ನಮೋಸ್ತು ತೇ ॥ 


-35- 


ಅನಂತಚತುರ್ದಶೀ 


ತ್ವಯಿ ಭಕ್ತಿಂ ಸ್ಥಿರಾಂ ದೇಹಿ ದೇವಿ ಸದ್ಧಕ್ಷವತ್ತಲೇ | 

ಅವಿಫ್ನಂ ಕುರು ಸರ್ವತ್ರ ಯಮುನಾಯೈೆ ನಮೋನಮಃ ॥ 

ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಧಕ್ಟಾತ್ತತ್ರರಾಯಣಸಃ । 

ವಾಂಛಿತಂ ದೇಹಿ ಮೇ ನಿತ್ಯಂ ತ್ಹಯಿ ಭಕ್ಕಿಮಚಂಚಲಾಮ್‌ ॥ 

ಯಮುನಾಖ್ಯೇ ಮಹಾಲಕ್ಷ್ಮೀ ಸರ್ವಕಾಮಪ್ರದಾಯಿನಿ। 

ಕ್ಹಮಸ್ವಮೇ5 ಪರಾಧಂ ತು ಯಮುನಾಯ್ಕೆ ನಮೋನಮಃ ॥ 

ಯಮುನಾಯೈೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ॥ 
(ಯಸ್ಯ ಸ್ಮೃತ್ಯೇತಿ ಕೃಷ್ಣಾರ್ಪಮ್‌॥) 


ಅಲಶೆ ಲ 
ಅನೇನ ಯಮುನಾಪೂಜಾಕರಣೇನ ಭಾರತೀರಮಣಮುಖ್ಯಪ್ರಾಣಾಂತರ್ಗತಃ 
ಅನಂತಪದವಾಭಃ ಪ್ರೀಯತಾಂ ಇತಿ ಯಮುನಾಪೂಜಾ ಸಂಪೂರ್ಣಾ ॥ 

ಯಮುನಾಪೂಜೆ ಮಾಡಿದ ಮೇಲೆ ಯಮುನಾನೀರನ್ನು ತಂದು ಅನಂತನನ್ನು 
ಸ್ಥಾಪನೆ ಮಾಡುವ ಕಲಶಕ್ಕೆ ಹಾಗೂ ದಿನನಿತ್ಯ ಮಾಡುವ ದೇವರಪೂಜೆಯ ಕಲಶಗಳಿಗೆ 
ತುಂಬಿಸಬೇಕು. ಪ್ರತಿನಿತ್ಯ ಮಾಡುವ ದೇವರ ಪೂಜೆಯ ಜೊತೆಗೆ ಅನಂತನ 
ಪೂಜೆಯನ್ನು ಮಾಡಬಹುದು. 

ಮಂಟಪದ ಮಧ್ಯದಲ್ಲಿಅಷ್ಟದಳಕಮಲವನ್ನು ರಂಗೋಲಿಯಲ್ಲಿ ಬಿಡಿಸಬೇಕು. 
ಅದರ ಮಧ್ಯದಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ ಅರಿಶಿನಕೊಂಬು 
ಅಡಿಕೆಗಳನ್ನು ಇಡಬೇಕು. ಅನಂತರ ಮುಂದೆ ಹೇಳುವ ಕ್ರಮದಲ್ಲಿ ಕಲಶಪ್ರತಿಷ್ಠಾಪನೆ 
ಮಾಡಬೇಕು. 


ಕಲಶಪ್ರತಿಷ್ಠಾಪನಮ್‌ 
ಅಥ ಕಲಶಪ್ರತಿಷ್ಠಾಪನಂ ಕರಿಷ್ಯೇ ॥ 


ಮಹೀ ದ್ಯೌರಿತಿ ಮೇಧಾತಿಥಿಃ ಕಾಣ್ವಯಷಿಃ | ಗಾಯತ್ರೀಛಂದಃ । ದ್ಯಾವಾ 
ಪೃಥಿವ್ಯೌದೇವತೇ |! ಭೂಸರ್ಶನೇ ವಿನಿಯೋಗಃ ॥ 


-36- 


ಅನಂತಚತುರ್ದಶೀ 


ಓಂ ಮಹೀದ್ಯೌಃ ಪೃಥಿವೀ ಚನ ಇಮಂ ಯಜ್ಞ ಸ್ಲಂ ಮಿಮಿಕ್ಷತಾಮ್‌ ಪಿಪೃತಾಂ 
ನೋ ಭರೀಮಭಿಃ Il 


ಯೇನ ತೋಕಾಯಾತ್ರೇಯಃ ಶ್ಯಾವಾಶ್ವಃ ಯಷಿಃ । ಸತೋಬೃಹತೀಛಂದಃ । 
ಮರುತೋ ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ ॥ 


ಓಂ ಯೇನ ತೋಕಾಯ ತನಯಾಯ ಧಾನ್ಯ 0೧ ಬೀಜಂ ವಹದ್ದೇ ಅಕ್ಷಿತಮ್‌। 
ಅಸಭ್ಯ 0 ತದ್ಧತ್ರ ಶನ ಯದ್ವ ಈಮಹೇ ರಾಭೋ ವಿಶ್ವಾ ಯು  ಸೌಭಗಮ್‌॥ 


ಓಷಧಯಃ ಅಥರ್ವಣೋ ಭಿಷಗ್‌ಯಷಿಃ! ಅನುಷ್ಟುಪ್‌ ಛಂದಃ । ಓಷಧಯೋ 
ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ। 


ಓಮ್‌ ಓಷಧಯಃ ಸ ಸಂ ವದಂತೇ ಸೋಮೇನ ಸಹ ರಾಜಾ ತೆ ಯಸ್ಮೈ ಕೃಣೋತಿ 
ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ Il 


ಆ ಕಲಶೇಷು ಗಾಧಿನೋ ವಿಶ್ವಾಮಿತ್ರಯಷಿಃ | ಗಾಯತ್ರೀಛಂದಃ ಪವಮಾನಃ 
ಸೋಮೋ ದೇವತಾ । ಕಲಶಾಭಿಮಂತ್ರಣೇ ವಿನಿಯೋಗಃ ॥ 


ಓಮ್‌ ಆ ಕಲಶೇಷು ಧಾವತಿ ಶ್ಯೇನೋ ವರ್ಮವಿ ಗಾಹತೇ। ಅಭಿ ದ್ರೋಣಾ 
ಕನಿಕ್ರದತ್‌॥ 

ತಂತು ತನ್ವನ್‌ ದೇವಾ ಯಷಯಃ | ಜಗತೀಛಂದಃ । ಅಗ್ನಿರ್ದೇವತಾ । 
ಸೂತ್ರವೇಷ್ಟನೇ ವಿನಿಯೋಗಃ ॥ 


ಓಂ ತಂತುಂ ತನ್ನನ್ರಜಸೋ ಭಾನುಮನ್ವಿಹಿ ಜ್ಯೋತಿಷ್ಯತಃ ಪಥೋ ' 
ರಕ್ಷ ಧಿಯಾ ಕೃತಾನ್‌ । ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ 


ಜನಯಾ ದೈವ್ಯಂ ಜನಮ್‌ || 
ಇಮಂ ಮೇ ಸಿಂಧುಕ್ಟಿತ್‌ ಪೈಯಮೇಧ ಯಷಿಃ | ಜಗತೀ ಛಂದಃ । ನದ್ಯೋ 
ದೇವತಾಃ | ಜಲಪೂರಣೇ ವಿನಿಯೋಗಃ ॥ 


-37- 


ಅನಂತಚತುರ್ದಶೀ 


ತ್ವಯಿ ಭಕ್ತಿಂ ಸ್ಥಿರಾಂ ದೇಹಿ ದೇವಿ ಸದ್ಧಕ್ಷವತ್ತಲೇ I 

ಅವಿಫ್ನಂ ಕುರು ಸರ್ವತ್ರ ಯಮುನಾಯ್ಕೆ ನಮೋನಮಃ ॥ 
ಕರಿಷ್ಯಾಮಿ ವ್ರತಂ ದೇವಿ ತ್ವದ್ಧಕ್ಟಾ. ತರಾಯಣಸಃ । 

ವಾಂಛಿತಂ ದೇಹಿ ಮೇ ನಿತ್ಯಂ ತ್ವಯಿ ಭಕ್ಕಿಮಚಂಚಲಾಮ್‌ ॥ 
ಯಮುನಾಖ್ಯೇ ಮಹಾಲಕ್ಷ್ಮೀ ಸರ್ವಕಾಮಪ್ರದಾಯಿನಿ। 
ಕ್ಷಮಸ್ವ ಮೇನ ಪರಾಧಂ ತು ಯಮುನಾಯ್ಕೆ ನಮೋನಮಃ ॥ 


ಯಮುನಾಯೈೆ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ॥ 
(ಯಸ್ಯ ಸ್ಮೃತ್ಯೇತಿ ಕೃಷ್ಣಾರ್ಪಮ್‌॥) 


ಅಲಶೆ ಲ 
ಅನೇನ ಯಮುನಾಪೂಜಾಕರಣೇನ ಭಾರತೀರಮಣಮುಖ್ಯಪ್ರಾಣಾಂತರ್ಗತಃ 
ಅನಂತಪದ್ಮನಾಭಃ ಪ್ರೀಯತಾಂ ಇತಿ ಯಮುನಾಪೂಜಾ ಸಂಪೂರ್ಣಾ ॥ 

ಯಮುನಾಪೂಜೆ ಮಾಡಿದ ಮೇಲೆ ಯಮುನಾನೀರನ್ನು ತಂದು ಅನಂತನನ್ನು 
ಸ್ಥಾಪನೆ ಮಾಡುವ ಕಲಶಕ್ಕೆ ಹಾಗೂ ದಿನನಿತ್ಯ ಮಾಡುವ ದೇವರಪೂಜೆಯ ಕಲಶಗಳಿಗೆ 
ತುಂಬಿಸಬೇಕು. ಪ್ರತಿನಿತ್ಯ ಮಾಡುವ ದೇವರ ಪೂಜೆಯ ಜೊತೆಗೆ ಅನಂತನ 
ಪೂಜೆಯನ್ನು ಮಾಡಬಹುದು. 

ಮಂಟಪದ ಮಧ್ಯದಲ್ಲಿ ಅಷ್ಟದಳಕಮಲವನ್ನು ರಂಗೋಲಿಯಲ್ಲಿ ಬಿಡಿಸಬೇಕು. 
ಅದರ ಮಧ್ಯದಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಒಂದು ಸೇರು ಅಕ್ಕಿ ಅರಿಶಿನಕೊಂಬು 
ಅಡಿಕೆಗಳನ್ನು ಇಡಬೇಕು. ಅನಂತರ ಮುಂದೆ ಹೇಳುವ ಕ್ರಮದಲ್ಲಿ ಕಲಶಪ್ರತಿಷ್ಠಾಪನೆ 
ಮಾಡಬೇಕು. 


ಕಲಶಪ್ರತಿಷ್ಠಾಪನಮ್‌ 
ಅಥ ಕಲಶಪ್ರತಿಷ್ಠಾಪನಂ ಕರಿಷ್ಯೇ ॥ 


ಮಹೀ ದ್ಯೌರಿತಿ ಮೇಧಾತಿಥಿಃ ಕಾಣ್ವಯಷಿಃ | ಗಾಯತ್ರೀಛಂದಃ । ದ್ಯಾವಾ 
ಪೃಢಿವ್ಯೌದೇವತೇ । ಭೂಸರ್ಶನೇ ವಿನಿಯೋಗಃ ॥ 


-36- 


ಅನಂತಚತುರ್ದಶೀ 


ಓಂ ಮಹೀದ್ರೌಃ ಪೃಥಿವೀ ಚನ ಇಮಂ ಯಜ್ಞಂ ಮಿಮಿಕ್ಷತಾಮ್‌ ಪಿಪೃತಾಂ 
ನೋ ಭರೇಮಭಿಃ || 


ಯೇನ ತೋಕಾಯಾತ್ರೇಯಃ ಶ್ಯಾವಾಶ್ವಃ ಯಷಿಃ | ಸತೋಬೃಹತೀಛಂದಃ । 
ಮರುತೋ ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ ॥ 


ಓಂ ಯೇನ ತೋಕಾಯ ತನಯಾಯ ಧಾನ್ಯ 0೧ ಬೀಜಂ ವಹದ್ದೇ ಅಕ್ಷಿತಮ್‌। 
ಅಸ ಸಭ್ಯ [ ತದ್ಧತ್ರ ಶ್ರನ ಯದ್ವ ಈಮಹೇ ರಾಭೋ ವಿಶ್ವಾ ಯು  ಸೌಧದಗಮ್‌॥ 


ಓಷಧಯಃ ಅಥರ್ವಣೋ ಬಿಷಗ್‌ಯಷಿಃ। ಅನುಷ್ಟುಪ್‌ ಛಂದಃ । ಓಷಧಯೋ 
ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ॥ 


ಓಮ್‌ ಓ ಷಧಯಃ ಸ ಸಂ ವದಂತೇ ಸೋಮೇನ ಸಹ ರಾಜಾ ತ ಯಸ್ಮೈ ಕೃಣೋತಿ 
ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ || 


ಆ ಕಲಶೇಷು ಗಾಧಿನೋ ವಿಶ್ವಾಮಿತ್ರಯಷಿಃ | ಗಾಯತ್ರೀಛಂದಃ ಪವಮಾನಃ 
ಸೋಮೋ ದೇವತಾ । ಕಲಶಾಭಿಮಂತ್ರಣೇ ವಿನಿಯೋಗಃ ॥ 


ಓಮ್‌ ಆ ಕಲಶೇಷು ಧಾವತಿ ಶ್ಯೇನೋ ವರ್ಮವಿ ಗಾಹತೇ । ಅಭಿ ದ್ರೋಣಾ 
ಕನಿಕ್ರದತ್‌॥ 

ತಂತು ತನ್ವನ್‌ ದೇವು ಯಷಯಃ । ಜಗತೀಛಂದಃ । ಅಗ್ನಿರ್ದೇವತಾ । 
ಸೂತ್ರವೇಷ್ಟನೇ ವಿನಿಯೋಗಃ ॥ 

ಓಂ ತಂತುಂ ತನ್ವನ್ರಜಸೋ ಭಾನುಮನ್ವಿಹಿ ಜ್ಯೋತಿಷ್ಯತಃ ಪಥೋ ' 
ರಕ್ಷ ಧಿಯಾ ಕೃತಾನ್‌ | ಅನುಲ್ಲಣಂ ವಯತ ಜೋಗುವಾಮಪೋ ಮನುರ್ಭವ 
ಜನಯಾ ದೈವ್ಯಂ ಜನಮ್‌ ॥ 

ಇಮಂ ಮೇ ಸಿಂಧುಕ್ಟಿತ್‌ ಪೈಯಮೇಧ ಯಷಿಃ । ಜಗತೀ ಛಂದಃ । ನದ್ಯೋ 
ದೇವತಾಃ | ಜಲಪೂರಣೇ ವಿನಿಯೋಗಃ ॥ 


-37- 


ಅನಂತಚತುರ್ದಶೀ 


ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸೆ ಸೊ  )ೀಮಂ ಸಚತಾ 
ಪರುಷ್ಣ್ಯಾ | ಅಸಿಕ್ನ್ಯಾ ಮರುದ್ವ ಧೇ 'ವಿತಸ್ತಯಾ5 5ರ್ಜೀಕೀಯೇ ಶೃಣುಹ್ಯಾ 
ಷೋಮಯಾ । || 


ಗ 


ತಪೋಷ್ಟವಿತ್ರಂ ಪವಿತ್ರ ಅಂಗಿರಸಯಷಿಃ । ಜಗತೀಛಂದಃ ॥॥ ಪವಮಾನಃ 
ಸೋಮೋ ದೇವತಾ | ಕೂರ್ಚನ್ಯಾಸೇ ವಿನಿಯೋಗಃ ॥ (ಅಧೋಮುಖವಾಗಿ 
ಕಲಶದ ಒಳಗೆ ಕೂರ್ಚವನ್ನು ಹಾಕಬೇಕು) 


ಓಂ ತಪೋಷ್ಟವಿತ್ರಂ ವಿತತಂ ದಿವಸದೇ ಶೋಚಂತೋ ಅಸ್ಯ ತಂತವೋ 


ವ್ಯಸ್ಥಿರನ್‌ । ಅವಂತ್ಯಸ್ಯ ಪವೀತಾರೆಮಾಶಪೋ ದಿವಸ್ತೃಷ್ಠಮಧಿ ತಿಷ್ಠಂತಿ ಚೇತಸಾ ॥ 


ಸಹಿ ರತ್ನಾನಿ ಶ್ಯಾವಾಶ್ವಯಷಿಃ | ಗಾಯತ್ರೀಛಂಧಃ । ಸವಿತಾ ದೇವತಾ । 
ರತ್ನನ್ಯಾಸೇ ವಿನಿಯೋಗಃ ॥ 

ಓಂಸಹಿ ರತ್ನಾನಿ ದಾಶುಷೆ ಷೇ ಸುವಾತಿ ಸವಿತಾ ಭಗಃ । ತಂ ಭಾಗಂ 
ಚಿತ್ರಮೀಮಹೇ ॥ 


ಗಂಧದ್ವಾರಾಂ ಚಿಕ್ಲೀತಯಷಿಃ । ಅನುಷ್ಟುಪ್‌ಛಂದಃ । ಇಂದಿರಾ ದೇವತಾ । 
ಗಂಧ ವಿಲೋಡನೇ ವಿನಿಯೋಗಃ ॥ 


ಓಂ ಗಂಧದಾ ರಾಂ ದುರಾಧರ್ಷಾಂ ನಿತ್ಯಪುಷ್ಪಾಂ ಕರೀಷಿಣೀಮ್‌ । ಈಶ್ವರೀಂ 
ಸರ್ವಭೂತಾನಾಂ ತಾಮಿಹೋಪ ಹ್ವಯೇ ಶ್ರಿಯಮ್‌॥ 

ಅರ್ಚತ ಪ್ರಾರ್ಚತ ಪ್ರಿಯಮೇಧ ಆಂಗೀರಸ ಯಷಿಃ | ಅನುಷ್ಠುಪ್‌ಛಂದಃ । 
ಇಂದ್ರೋ ದೇವತಾ । ಅಕ್ಷತನ್ಯಾಸೇ ವಿನಿಯೋಗಃ ॥ 


ಓಮ್‌ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ। ಅರ್ಚಂತು ಪುತ್ರಕಾ 
ಪುರಂನ ದೃಷ್ಟ್ಟರ್ಚತ | 


-38- 


ಅನಂತಚತುರ್ದಶೀ 


ಆಯನೇ ತೇ ಸ್ತಂಬಮಿತ್ರಯಷಿಃ । ಅನುಷ್ಟುಪ್‌ಛಂದಃ । ಅಗ್ನಿರ್ದೇವತಾ | 
ಪುಷನ್ಯಾಸೇ ವಿನಿಯೋಗಃ ॥ 


ಓಮ್‌ ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಪಿಣೀಃ I 
ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇಮೇ । 


ಅಶ್ವತ್ಯೇವ ಅಥರ್ವಣೋ ಭಿಷಗ್‌ಯಷಿಃ । ಅನುಷ್ಟುಪ್‌ಛಂದಃ। ಓಷಧಯೋ 
ದೇವತಾಃ | ಪಲ್ಲವನ್ಯಾಸೇ ॥ (ಅಶ್ವತ್ಥ , ಅತ್ತಿ, ಮಾವು, ಗೋಳಿ,ಕಿರಗೋಳಿ ಈ 
ಐದು ಮರಗಳ ಕುಡಿಗಳು, ಇಲ್ಲದಿದ್ದರೆ ಮಾವು, ಹಲಸಿನ ಚಿಗುರುಗಳನ್ನು ಇಡಬೇಕು). 


ಓಮ್‌ ಅಶ್ವತ್ಥೇ ವೋ ನಿಷದನಂ ಪರ್ಣೇ ವೋ ವಸತಿಷ್ಯತಾ। ಗೋಭಾಜ 
ಇತ್ತಿಲಾಸಥ ಯತ್ನನವಥ ಪೂರುಷಮ್‌ ॥ 

ಪೂರ್ಣಾ ದರ್ವಿ ವಿಶ್ವೇದೇವಾ ಯಷಯಃ । ಅನುಷ್ಟುಪ್‌ಛಂದಃ । 
ಶತಕ್ರುತುರ್ದೇವತಾ । ತಂಡುಲಪೂರ್ಣಪಾತ್ರನ್ಯಾಸೇ ವಿನಿಯೋಗಃ ॥ 

ಓಂ ಪೂರ್ಣಾ ದರ್ವಿ ಪರಾ ಪತ ಸುಪೂರ್ಣಾ ಪುನರಾಪತ । ವಸ್ಥೇವ ವಿ 
ಕ್ರೀಣಾವಹಾ ಇಷಮೂರ್ಜ ಇಶತಕ್ರತೋ ॥ 

ಯಾಃ ಫಲಿನೀರ್ಯಾ ಅಥರ್ವಣೋಭಿಷಗ್‌ಯಷಿಃ । ಅನುಷ್ಟುಪ್‌ ಛಂದಃ । 
ಓಷಧಯೋ ದೇವತಾಃ । ಫಲನ್ಯಾಸೇ ವಿನಿಯೋಗಃ ॥ 


ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಣೀಳ 
ಬೃಹಸ್ಪತಿಪ್ರಸೂತಾಸ್ತಾನೋ ಮುಂಚಂತ್ವಂಹಸಃ ॥ 
(ಗಂಧದ್ವಾರೇತಿ ಗಂಧಂ, ಅರ್ಚತ ಪ್ರಾರ್ಚತೇತಿ ಅಕ್ಷತಾನ್‌, ಆಯನೇ ತೇ 
ಇತಿ ಪುಷ್ಪಾಣಿ ನಿಕ್ಚಿಪೇತ್‌ ॥) 
ಹಿರಣ್ಯರೂಪಃ ಗೃತ್ತಮದೋ ಭಾರ್ಗವಃ ಶೌನಕಯಷಿಃ । ತ್ರಿಷ್ಟುಪ್‌ ಛಂದಃ । 
ಅಪಾನ್ನಪಾದ್ದೇವತಾ । ಹಿರಣ್ಯನ್ಯಾಸೇ ವಿನಿಯೋಗಃ ॥ 
-39- 


ಅನಂತಚತುರ್ದಶೀ 


ಓಂ ಹಿರೆಣ್ಯರೂಪಃ ಸ ಹಿರೆಣ್ಯಸಂದ್ಯಗಪಾಂ ನಪಾತ್‌ ಸೇದು ಹಿರೆಣ್ಯವರ್ಣಕ 
ಹಿರಣ್ಯಯಾತ್‌ ಪರಿ ಯೋನರ್ನಿಷದ್ಯಾ ಹಿರಣ್ಯದಾ ದದತ್ಯನ್ನಮಸ್ಮೆ ol 

ಪವಿತ್ರಂ ತೇ ಆಂಗಿರಸ ಯಷಿಃ | ಜಗತೀ ಛಂದಃ । ಪವಮಾನಸೋಮೋ 
ದೇವತಾ । ಶಿರಃ ಕೂರ್ಚನ್ಯಾಸೇ ವಿನಿಯೋಗಃ । 

೦ ಪವಿತ್ರಂ ತೇ ವಿತತಂ ಬ್ರಹ್ಮಣಸತೇ ಪ್ರಭುರ್ಗಾತ್ರಾಣಿ ಪರ್ಯೇಷಿ ವಿಶ್ವತಃ 

ಅತಪ್ಪತನೂರ್ನತದಾಮೋ ಅಶ್ನುತೇ ಶೃತಾಸ ಇದ್ದಹಂತಸ್ತತ್‌ ಸಮಾಶತ ॥ 

ತತ್ವಾಯಾಮೀತಿ ಶುನಃಶೇಪ ಯಷಿಃ। ತ್ರಿಷ್ಟುಪ್‌ ಛಂದಃ। ವರುಣೋ ದೇವತಾ। 
ಕಲಶಮಧ್ಯೇ ವರುಣಸ್ಯಾವಾಹನೇ ವಿನಿಯೋಗಃ । 


ಓಂ ತತ್ತ್ವಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 
ಹವಿರ್ಭಿಃ | ಅಹೇಳಮಾನೋ ವರುಣೇಹ ಬೋಧ್ಯ ರೆಶಂಸ ಮಾ ನ ಆಯುಃ 
ಪ್ರ ಮೋಷೀಕಃ ॥ 


ಓಂ ಭೂಃ ವರುಣಮಾವಾಹಯಾಮಿ 1 ಓಂ ಭುವಃ 
ವರುಣಮಾವಾಹಯಾಮಿ। ಓಂ ಸ್ವಃ ವರುಣಮಾವಾಹಯಾಮಿ 1। ಓಂ 
ಭೂರ್ಭ್ಯವಸಸ್ಪಃ ವರುಣಮಾವಾಹಯಾಮಿ 


ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಃ ಸಮಾಶ್ರಿತಃ । 


ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ ‘Ho 
ಕುಕ್ಸೌತು ಸಾಗರಾಃ ಸರ್ವೇ ಸಪ್ತದ್ಧೀಪಾ ವಸುಂಧರಾ । 
ಯಗ್ಗೇದೋತಥ ಯಜುರ್ವೇದಃ ಸಾಮವೇದೋ ಹ್ಯಥರ್ವಣಃ 11೨ 


ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 
ಶಾಂತಿಃ ಪುಷ್ಪಿಶ್ಚಗಾಯತ್ರೀ ಸಾವಿತ್ರೀ ಚ ಸರಸ್ವತೀ WAU 
ಆಯಾಂತು ಮಮ (ಯಜಮಾನಸ್ಯ) ಶಾಂತ್ಯರ್ಥಂ ದುರಿತಕ್ಷಯಕಾರಕಾ: | 


ಸರ್ವೇ ಸಮುದ್ರಾಃ ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥| 


-40- 


ಅನಂತಚತುರ್ದಶೀ 


ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು 11೫11 


ವಿಷ್ಣ್ಯಾದಿಕಲಶದೇವತಾಭ್ಯೋ ನಮಃ । 


ಓಮ್‌ ಅನಿರುದ್ಧಾಯ ನಮಃ । ಪ್ರದ್ಯುಮ್ನಾಯ ನಮಃ । ಸಂಕರ್ಷಣಾಯ 
ನಮಃ | ವಾಸುದೇವಾಯ ನಮಃ । ಶ್ರೀಲಕ್ಷ್ಮೀನಾರಾಯಣಾಯ ನಮಃ ॥ 

ಸರ್ವಾಭ್ಯಃ ಪೀಠದೇವತಾಭ್ಯೋ ನಮಃ । ಸಹಸ್ರಾರ ಹುಂ ಫಟ್‌॥ 

(ಇತಿ ಸುದರ್ಶನಮಂತ್ರೇಣ ರಕ್ಷಾಂ ಕರೋಮಿ, ನಿರ್ವಿಷೀಕರಣಾರ್ಥಂ 
ತಾರ್ಕ್ವಮುದ್ರಾಂ ಪ್ರದರ್ಶಯಾಮಿ, ಅಮೃತೀಕರಣಾರ್ಥಂ ಧೇನುಮುದ್ರಾಂ 
ಪ್ರದರ್ಶಯಾಮಿ, ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ, 
ದಿಗ್ಗಂಧನಾರ್ಥಂ ಗದಾಮುದ್ರಾಂ ಪ್ರದರ್ಶಯಾಮಿ, ಸಂರಕ್ಷಣಾರ್ಥಂ ಚಕ್ರಮುದ್ರಾಂ 
ಪ್ರದರ್ಶಯಾಮಿ । ಮೂಲೇನ ದ್ವಾದಶವಾರಂ ಜಪೇತ್‌) 

ಏಕಪಂಚಾಶದ್ವರ್ಣಾನಾಂ ಚತುರ್ವಿಂಶತಿಮೂರ್ತಯಃ | 

ಆತ್ಮಾದ್ಯಾ ವಾಸುದೇವಾದ್ಯಾ ವಿಶ್ವಾದ್ಯಾ ಮತ್ಸ್ಯಕಚ್ಛಪೌ ॥ 

ಕೋಲೋ ನೃಸಿಂಹ ಸವಟುರ್ಜಾಮದಗ್ವರಘೂದ್ಧಹೌ | 

ವಾಸಿಷ್ಠಯಾದವೌ ಕೃಷ್ಣಾವಾತ್ರೇಯೋ ಬುದ್ಧಕಲ್ಕಿನೌ ॥1 

ಶಿಂಶುಮಾರಶ್ಚೇತಿ ಶತಂ ಕಲಾಃ ಕಲಶನಾಮಕಾಃ ॥ 

ಅಜಾದಿಶಿಂಶುಮಾರಾಂತಮೂರ್ತಿಭ್ಯೋ ನಮಃ । ಓಂ ಓಂ ನಮೋ 
ನಾರಾಯಣಾಯ ॥ ಭಗವನ್ನಾಗಚ್ಛಾ5ಗಚ್ಛ ಸಶ್ರೀಕಂ ಸಪರಿವಾರಮ್‌ 
ಅಜಾದಿಶತಕಲಾಸಹಿತಂ ಶ್ರೀಲಕ್ಷ್ಮೀನಾರಾಯಣಂ ಕಲಶಮಧ್ಯೇ 
ಸೂರ್ಯಮಂಡಲಾದಾವಾಹಯಾಮಿ ॥ 

ಓಂ ನಮೋ ನಾರಾಯಣಾಯ ಸ್ವಾಗತಮ್‌ ಸ್ಥಿರೋ ಭವ ಸನ್ನಿರುದ್ಧೋ ಭವ 
ಸನ್ನಿಹಿತೋ ಭವ ಸಂಸ್ಥಾಪಿತೋ ಭವ ಸರ್ವಾಭ್ಯಸ್ತಕ್ವದೇವತಾಭ್ಯೋ ನಮಃ । 


41 


ಅನಂತಚತುರ್ದಶೀ 


ಸರ್ವಾಭ್ಯೋ ಮಾತೃಕಾದೇವತಾಭ್ಯೋ ನಮಃ । ಸರ್ವಾಭ್ಯೋ ವರ್ಣದೇವತಾಭ್ಯೋ 
ನಮಃ ॥ i 

(ತತ್ತನ್ಯಾಸ ಮಾತೃಕಾನ್ಯಾಸಗಳನ್ನು ಮಾಡಬೇಕು. ಸೃಷ್ಟಿ, ಸ್ಥಿತಿ, ಲಯ ನ್ಯಾಸಗಳನ್ನು 
ಮಾಡಬೇಕು.) 


ಅರ್ಯಂ ಸಮರ್ಪಯಾಮಿ । ಪಾದ್ಯಂ....... | ಆಚಮನಂ.... । 
ಮಧುಪರ್ಕಂ...! ಪುನರಾಚಮನಂ..... । ಸ್ನಾನಂ... | ವಸ್ತ್ರಂ .. ವಿಭೂಷಣಂ...! 
ಉಪವೀತಂ...! ಆಸನಂ...! ಗಂಧಂ...! ಪುಷ್ಪಂ ಸಮರ್ಪಯಾಮಿ ॥ 
ಶಿಂಶುಮಾರಾದಿಭ್ಯೋ ನಮಃ । ಕ್ರುದ್ಧೋಲ್ಯಾದ್ಯಾವರಣದೇವತಾಭ್ಯೋ ನಮಃ । 
ಅಥ ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । ನೈವೇದ್ಯಾರ್ಥೇ 
ಅಮೃತೋಪಹಾರಮಹಾನೈವೇದ್ಯಂ ಸಮರ್ಪಯಾಮಿ ॥ ಪುನರ್ಧೂಪದೀಪೌ 
ಸಮರ್ಪಯಾಮಿ । ನೀರಾಜನಂ ಸಮರ್ಪಯಾಮಿ । ಛತ್ರಚಾಮರಾದ್ಯುಪಚಾರನ್‌ 
ಸಮರ್ಪಯಾಮಿ ॥ (ದ್ವಾದಶವಾರಮ್‌ ಅಷ್ಟಾಕ್ಟರಂ ಜಪೇತ್‌) 


ಕಲಶಃ ಕೀರ್ತಿಮಾಯುಶ್ಚ ಪ್ರಜ್ಞಾಂ ಮೇಧಾಂ ಶ್ರಿಯಂ ಬಲಮ್‌ । 

ಯೋಗ್ಯತಾಂ ಪಾಪಹಾನಿಂ ಚ ಪುಣ್ಯವೃದ್ಧಿಂ ಚ ಸಾಧಯೇತ್‌ ॥ 

(ಇತಿ ಪ್ರಾರ್ಥ್ಯ "ಯಸ್ಯ ಸ್ಕೃತ್ಯಾ' ಇತ್ಯಾದ್ಯುಕ್ತ್ವಾ, ಅನೇನ ಕಲಶ ಪೂಜಾಕರಣೇನ 

ಭಗವಾನ್‌ ಮದ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥) 

ಪ್ರತಿನಿತ್ಯ ಮಾಡುವ ಕಲಶಪೂಜೆಯನ್ನು ಒಟ್ಟಿಗೆ ಮಾಡಬಹುದು. ಅನಂತರ 
ಅರ್ಫ್ಯಾದಿ ಐದು ಪಾತ್ರಗಳ ಪೂಜೆಯನ್ನು ಮತ್ತು ಪಂಚಾಮೃತ ದ್ರವ್ಯಗಳ ಪೂಜೆಯನ್ನು 
ಮಾಡಬೇಕು. 

ಅರ್ಫ್ಯಪಾತ್ರೇ - ಲಕ್ಷ್ಯ ನಮಃ | ವಾಸುದೇವಾಯ ನಮಃ । ಪಾದ್ಯಪಾತ್ರೇ 
ಸರಸ್ವತ್ಕೆ ನಮಃ । ಸಂಕರ್ಷಣಾಯ ನಮಃ । ಆಚಮನೀಯಪಾತ್ರೇ ರತ್ಕೈ ನಮಃ । 
ಪ್ರದ್ಯುಮ್ನಾಯ ನಮಃ । ಮಧುಪರ್ಕೇ ಬ್ರಹ್ಮಣೇ ನಮಃ | ಅನಿರುದ್ಧಾಯ ನಮಃ ॥ 
ಪುನರಾಚಮನೀಯೇ ಶಾಂತ್ಕೈ ನಮಃ । ನಾರಾಯಣಾಯ ನಮಃ । 
ಸ್ನಾನೀಯಪಾತ್ರೇ ವರುಣಾಯ ನಮಃ । ಮತ್ಸ್ಯ ಮೂರ್ತ ಯೇ ನಮಃ 


-42- 


ಅನಂತಚತುರ್ದಶೀ 
ಪಂಚಾಮೃತದ್ರವ್ಯಪೂಜಾ 
ಶ್ರೀಮದನಂತಪದ್ಮನಾಭಪೂಜಾಂಗಪಂಚಾಮೃತಪೂಜಾಂ ಕರಿಷ್ಯೇ || 


ಪೂರ್ವೇ ದಧಿ, ದಕ್ಷಿಣೇ ಘೃತಂ, ಪಶ್ಚಿಮೇ ಮಧು, ಉತ್ತರೇ ಶರ್ಕರಾಂ, 
ವಾಯವ್ಯೇ ಫಲಾನಿ, ಮಧ್ಯೇ ಕ್ಷೀರಂ ನಿಕ್ಚಿಪ್ಯ; ಧೇನುಮುದ್ರಾಂ ಪ್ರದರ್ಶಯಾಮಿ । 

ಕ್ಷೀರೇ ಗೋವಿಂದಮಾವಾಹಯಾಮಿ (ಹಾಲು); ದದ್ದಿ ದಧಿವಾಮನಂ 
ಆವಾಹಯಾಮಿ (ಮೊಸರು); ಆಜ್ಯೇ ವಿಷ್ಣುಂ ಆವಾಹಯಾಮಿ (ತುಪ್ಪ); ಮಧುನಿ 
ಮಧುಸೂದನಂ ಆವಾಹಯಾಮಿ (ಜೇನುತುಪ್ಪ); ಶರ್ಕರಾಯಾಮಚ್ಯುತಂ 
ಆವಾಹಯಾಮಿ (ಸಕ್ಕರೆ; ಬೆಲ್ಲ); ಫಲೇ ನಾರಾಯಣಂ ಆವಾಹಯಾಮಿ 
(ಹಣ್ಣುಗಳು) ಪಂಚಾಮೃತದೇವತಾಭ್ಯೋ ನಮಃ ॥ 


(ಇತ್ಯಾವಾಹನಾದಿಷೋಡಶೋಪಚಾರಪೂಜಾಂ ಕುರ್ಯಾತ್‌) 


ಶೇಷದೇವರ ಪೂಜೆ 


ಕಲಶದ ಮೇಲೆ ಏಳು ಹೆಡೆಯುಳ್ಳ ದರ್ಭೆಯಲ್ಲಿ ಮಾಡಿದ ಶೇಷದೇವರ 
ಪ್ರತೀಕವನ್ನು ಇಡಬೇಕು. ಸಾವಿರಹೆಡೆಯುಳ್ಳ ಶೇಷದೇವರನ್ನು ಅಂತರ್ಯಾಮಿಯಾಗಿ 
ಚಿಂತನೆ ಮಾಡಬೇಕು. 

ಯಮುನಾಕಲಶೋಪರಿ ಪೂರ್ಣಪಾತ್ರಂ ನಿಧಾಯ ತಸ್ಯೋಪರಿ 
ಸಪ್ತಫಣಾಯುತಂ ಶೇಷಂ ಸಂಸ್ಥಾಪ್ಯ, ಪೂಜಯೇತ್‌ ॥ 

ಧ್ಯಾನ 
ಬ್ರಹ್ಮಾಂಡಾಧಾರಭೂತಂ ಚ ಯಮುನಾಂತರವಾಸಿನಮ್‌ । 
ಫಣಾಸಪ್ರಕಸಂಯುಕ್ತಂ ಧ್ಯಾಯೇಠನಂತಂ ಹರಿಪ್ರಿಯಮ್‌ ॥ 
ಶೇಷಾಯ ನಮಃ ಧ್ಯಾಯಾಮಿ ॥ 


43- 


ಅನಂತಚತುರ್ದಶೀ 


ಆವಾಹನೆ 
ಶೇಷಂ ಸಪ್ತಫಣಾಯುಕ್ತಂ ಕಾಲಪನ್ನಗನಾಯಕಂ I 
ಅನಂತಶಯನಾರ್ಥಂ ತ್ವಾಂ ಭಕ್ತಾಹ್ಯಾವಾಹಯಾಮ್ಯಹಮ್‌ | 
ಶೇಷಾಯ ನಮಃ ಆವಾಹಯಾಮಿ ॥ 


ಆಸನ 
ನವನಾಗಕುಲಾಧೀಶ ಶೇಷೋದ್ಧಾರಕ ಕಾಶ್ಯಪ। 
ನಾನಾರತ್ನ ಸಮಾಯುಕ್ತಮಾಸನಂ ಪ್ರತಿಗೃಹ್ಯತಾಮ್‌ ॥ 
ಶೇಷಾಯ ನಮಃ ಆಸನಂ ಸಮರ್ಪಯಾಮಿ ॥ 


ಪಾದ್ಯ 
ಅನಂತಪ್ರಿಯ ಶೇಷೇಶ ಜಗದಾಧಾರವಿಗ್ರಹ । 
ಪಾದ್ಯಂ ಗೃಹಾಣ ಭಕ್ತ್ಯಾತ್ಮಂ ಕಾದ್ರವೇಯ ನಮೋಸ್ತು ತೇ॥ 


ಶೇಷಾಯ ನಮಃ ಪಾದ್ಯಂ ಸಮರ್ಪಯಾಮಿ ॥ 


ಅರ್ಯ 
ಕಶ್ಯಪಾನಂದಜನಕ ಮುನಿವಂದಿತ ಭೋ ಪ್ರಭೋ । 
ಅರ್ಫ್ಯಂ ಗೃಹಾಣ ಸರ್ವಜ್ಞಸಾದರಂ ಶಂಕರಪ್ರಿಯ ॥ 


ಶೇಷಾಯ ನಮಃ ಅರ್ಫ್ಯಂ ಸಮರ್ಪಯಾಮಿ ॥ 


ಆಚಮನ 


ಸಹಸ್ತಫಣಿರೂಪೇಣ ವಸುದೋದ್ಧಾರಕ ಪ್ರಭೋ 
ಗೃಹಾಣಾಚಮನಂ ದೇವ ಪಾವನಂ ಚ ಸುಶೀತಲಮ್‌ ॥। 


ಶೇಷಾಯ ನಮಃ ಆಚಮನಂ ಸಮರ್ಪಯಾಮಿ ॥ 


-44- 


ಅನಂತಚತುರ್ದಶೀ 
ಮಧುಪರ್ಕ 


ಕುಮಾರರೂಪಿಣೇ ತುಭ್ಯಂ ದಧಿಮಧ್ವಾಜ್ಯಸಂಯುತಮ್‌ । 
ಮಧುಪರ್ಕಂ ಪ್ರದಾಸ್ಯಾಮಿ ಸರ್ಪರಾಜ ನಮೋಸ್ತು ತೇ॥ 


ಶೇಷಾಯ ನಮಃ ಮಧುಪರ್ಕಂ ಸಮರ್ಪಯಾಮಿ ॥ 


ಶೇಷಾಯನಮಃ ಪಂಚಾಮೃತಮಂತ್ರೈಃ ಪಂಚಾಮೃತಸ್ನಾನಂ ಸಮರ್ಪಯಾಮಿ 


ಸ್ನಾನ 
ಗಂಗಾದಿಪುಣ್ಯತೀರ್ಥೈಸ್ತ್ವಾಮಭಿಷಿಂಚೇಯಮಾದರಾತ್‌ । 
ಬಲಭದ್ರಾವತಾರೇಶ ನಂದಜಃ ಶ್ರೀಪತೇಃಸಖೇ ॥ 


ಶೇಷಾಯ ನಮಃ ಸ್ನಾನಂ ಸಮರ್ಪಯಾಮಿ 1 


ವಸ್ತಯುಗ 
ಅ ಅ 
ಕೌಶೇಯಯುಗ್ಕ್ಛಂ ದೇವೇಶ ಪ್ರೀತ್ಯಾ ತವ ಮಯಾರ್ಪಿತಮ್‌ । 
ಪನ್ನಗಾಧೀಶ ನಾಗೇಶ ತಾರ್ಕ್ವಶತ್ರೋ ನಮೋಸ್ತು ತೇ॥ 


ಶೇಷಾಯ ನಮಃ ವಸ್ತಯುಗ್ಗಂ ಸಮರ್ಪಯಾಮಿ ॥ 


ಯಜೋಪವೀತ 
ಟೀ 


ಸುವರ್ಣನಿರ್ಮಿತಂ ಸೂತ್ರಂ ಗ್ರಧಿತಂ ಕಂಠಹಾರಕಮ್‌ । 


ಅನೇಕರತ್ನೆ: ಖಚಿತಂ ಸರ್ಪರಾಜ ನಮೋಸ್ತು ತೇ ॥ 


ಶೇಷಾಯ ನಮಃ ಯಜೊ ್ಲ್ಲೀಪವೀತಂ ಸಮರ್ಪಯಾಮಿ ॥ 


ಅನಂತಚತುರ್ದಶೀ 


ಆಭರಣ 
ಅನೇಕರತ್ನಾನಿತಹೇಮಕುಂಡಲಂ ಮಾಣಿಕೃಸಂಕಾಶಿತಕಂಕಣದ್ವಯಮ್‌ । 
ಹೈಮಾಂಗುಲೀಯಂ ಕೃತರತ್ನಮುದ್ರಿಕಂ ಹೈಮಂ ಕಿರೀಟಂ ಫಣಿರಾಜ ತೇಠರ್ಪಿತಮ್‌॥ 
ಶೇಷಾಯ ನಮಃ ಸರ್ವಾಭರಣಾನಿ ಸಮರ್ಪಯಾಮಿ ॥ 


ಚಂದನ/ಗಂಧ 


ಶ್ರೀಖಂಡಚಂದನಂ ದಿವ್ಯಂ ಗಂಧಾಢ್ಯಂ ಸುಮನೋಹರಮ್‌ । 
ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತಾಮ್‌ ॥ 


ಶೇಷಾಯ ನಮಃ ಚಂದನಂ ಸಮರ್ಪಯಾಮಿ ॥ 
ಅಕತೆ 
ಹ 
ಅಕ್ಷತಾಶ್ವ ಸುರಶ್ರೇಷ್ಠ ಕುಂಕುಮಾಕ್ತಾ: ಸುಶೋಭಿತಾಃ । 
ಮಯಾ ನಿವೇದಿತಾ ಭಕ್ತ್ಯಾಗೃಹಾಣ ಪರಮೇಶ್ವರ || 
ಶೇಷಾಯ ನಮಃ ಅಕ್ಷತಾನ್‌ ಸಮರ್ಪಯಾಮಿ ॥ 


ಪುಷ್ಪಗಳು 


ಕರವೀರೈರ್ಜಾತಿಕುಸುಮೈಶ್ಸಂಪಕೈರ್ಬಕುಲೈ: ಶುಭ್ಳೆಃ I 
ಚ ೮ ದ) 
ಶತಪತ್ರೈಶ್ಠಕಲ್ಲಾದೈರರ್ಚಯಾಮಿ ಸುರೇಶ್ವರ (| 


ಶೇಷಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ॥ 


ಅಥ ಅಂಗ ಪೂಜಾ 
ಸಹಸ್ರಫಣಾಯ ನಮಃ । ಪಾದೌ ಪೂಜಯಾಮಿ । 
ಗೂಢಗುಲ್ದಾಯ ನಮಃ । ಗುಲೌ ಪೂಜಯಾಮಿ । 


ಹೇಮಜಂಘಾಯ ನಮಃ । ಜಂಘೇ ಪೂಜಯಾಮಿ । 


-46- 


ಅನಂತಚತುರ್ದಶೀ 


ಮಂದಗತಯೇ ನಮಃ । ಜಾನುನೀ ಪೂಜಯಾಮಿ । 
ಪೀತಾಂಬರಧರಾಯ ನಮಃ । ಕಟಿಂ ಪೂಜಯಾಮಿ । 
ಗಂಭೀರನಾಭಾಯ ನಮಃ । ನಾಭಿಂ ಪೂಜಯಾಮಿ । 
ಪವನಾಶನಾಯ ನಮಃ । ಉದರಂ ಪೂಜಯಾಮಿ । 
ಉರಗಾಯ ನಮಃ । ಹಸ್ಕೌ ಪೂಜಯಾಮಿ । 
ಕಾಲಿಯಾಯ ನಮಃ । ಭುಜೌ ಪೂಜಯಾಮಿ । 
ಕಂಬುಕಂಠಾಯ ನಮಃ । ಕಂಠಂ ಪೂಜಯಾಮಿ । 
ವಿಷವಕ್ತಾ ಯ ನಮಃ। ವಕ್ತಂ ಪೂಜಯಾಮಿ । 
ಫಣಾಭೂಷಣಾಯ ನಮಃ । ಲಲಾಟಂ ಪೂಜಯಾಮಿ । 
ಲಕ್ಷ್ಮಣಾಯ ನಮಃ । ಶಿರಃ ಪೂಜಯಾಮಿ । 
ಅನಂತಪ್ರಿಯಾಯ ನಮಃ ಸರ್ವಾಂಗಂ ಪೂಜಯಾಮಿ ॥ 

॥ ಇತ್ಯಂಗಪೂಜಾ ॥ 

ಧೂಪ 


ವನಸ್ಪತ್ಯುದ್ಧವೋ ದಿವ್ಯೋ ಗಂಧಾಢ್ಯೋ ಗಂಧೋತ್ತಮಃ । 
ಆಫ್ರೇಯಃ ಸರ್ವದೇವಾನಾಂ ಧೂಪೋತ5 ಯಂ ಪ್ರತಿಗೃಹ್ಯತಾಮ್‌ ॥ 
ಶೇಷಾಯ ನಮಃ ಧೂಪಂ ಸಮರ್ಪಯಾಮಿ ॥ 


ದೀಪ 
ಸಾಜ್ಯಂ ತ್ರಿವರ್ತಿಸಂಯುಕ್ತಂ ವಹ್ನಿನಾ ಯೋಜಿತಂ ಮಯಾ । 
ದೀಪಂ ಗ್ರಹಾಣ ದೇವೇಶ ತ್ರೆಲೋಕ್ಯ ತಿಮಿರಾಪಹ ॥ 


ಭಕ್ತ್ವ್ಯಾದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ। 
ತ್ರಾಹಿ ಮಾಂ ನಿರಯಾದ್‌ ಘೋರಾದ್‌ ದಿವ್ಯಜ್ಯೋತಿರ್ನಮೋತಸ್ತು ತೇ॥ 


ಶೇಷಾಯ ನಮಃ ದೀಪಂ ಸಮರ್ಪಯಾಮಿ ॥ 


47- 


ಅನಂತಚತುರ್ದಶೀ 
ನೈವೇದ್ಯ 
ನಾನಾಭಕ್ಷ್ಮಿಶ್ಚಭೋಜ್ಯೈಶ್ಚರಸ್ಯೆ: ಷಡ್ಡಿಃ ಸಮನ್ವಿತಮ್‌ । 
ಲೇಹ್ಯಪೇಯಾದಿ ಯುಕ್ತಂಚ ನೈವೇದ್ಯಮುಪಭುಜ್ಯತಾಮ್‌ || 
ಇತಿ ನೈವೇದ್ಯಂ ಸಮರ್ಪಯಾಮಿ ॥ ಮಧ್ಯೇ ಪಾನೀಯಂ ಸಮರ್ಪಯಾಮಿ। 
ಶೇಷಾಯ ನಮಃ ಉತ್ತರಾಪೋಶನಂ ಸಮರ್ಪಯಾಮಿ । ಹಸ್ತಪ್ರಕ್ಷಾಲನಂ 


ಮರ್ಪಯಾಮಿ । ಕರೋದ್ವರ್ತನಾರ್ಥೇ ಚಂದನಂ ಸಮರ್ಪಯಾಮಿ । 
ಗೀಫಲಂ ಸಮರ್ಪಯಾಮಿ | ತಾಂಬೂಲಂ ಸಮರ್ಪಯಾಮಿ ॥ 


2 


ಥಿ. 


ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ | 
ತೇನಮೇ ಸಫಲಾವಾಪ್ತಿರ್ಭವೇಜ್ಞನ್ನನಿ ಜನ್ಮನಿ 


ಶೇಷಾಯ ನಮಃ ಫಲಂ ಸಮರ್ಪಯಾಮಿ ॥ ದಕ್ಷಿಣಾಂ ಸಮರ್ಪಯಾಮಿ । 


ಮಂಗಳಾರತಿ 
ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತ್ಸಭ್ಯೋ ದಧಾತಿ 
ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದ್ರೌ॥ 
ಶ್ರಿಯ ಏವೈನಂ ತಚ್ಛಿಯಮಾದಧಾತಿ । ಸಂತತಮೃಚಾ ವಷಟ್‌ಕೃತ್ಯಂ 
ಸಂತತ್ಕೈ ಸಂಧೀಯತೇ। ಪ್ರಜಯಾ ಪಶುಭಿರ್ಯ ಏವಂ ವೇದ। ನೀರಾಜನಂ 
ಸಮರ್ಪಯಾಮಿ । | 


ಮಂತ್ರಪುಷ್ಪ 
ನಾನಾಕುಸುಮಸಂಯುಕ್ತಂ ಪುಷ್ಪಾಂಜಲಿಮಿಮಂ ಪ್ರಭೋ । 
ಕಶ್ಯಪಾನಂದಜನಕ ಸರ್ಪೇಶ ಪ್ರತಿಗೃಹ್ಯತಾಮ್‌ । 


ಶೇಷಾಯ ನಮಃ ಮಂತ್ರಪುಷಂ ಸಮರ್ಪಯಾಮಿ ॥ 


ಆ 


48- 


ಅನಂತಚತುರ್ದಶೀ 
ಪ್ರದಕ್ಷಿಣೆ 
ಯಾನಿಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ। 
ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇಪದೇ ॥ 
ಶೇಷಾಯ ನಮಃ ಪ್ರದಕ್ಷಿಣಾಂ ಸಮರ್ಪಯಾಮಿ ॥ 
ನಮಸ್ಕಾರ 
ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ 
ಶಿರೋರುಬಾಹವೇ । ಸಹಸ್ರನಾಮ್ನೇ ಪುರುಷಾಯ ಶಾಶ್ಚತೇ 
ಸಹಸ್ರಕೋಟ್ಯಾಯುಧಧಾರಿಣೇ ನಮಃ ॥ 
ಶೇಷಾಯ ನಮಃ ನಮಸ್ಕಾರಾನ್‌ ಸಮರ್ಪಯಾಮಿ ॥ 
ಸಮರ್ಪಣೆ 


ಅನಂತಕಲ್ಹೋಕ್ತಫಲಂ ದೇಹಿ ಮೇ ತ್ವಮಹೀಶ್ವರ । 
ತ್ವತ್ಬೂಜಾರಹಿತಶ್ಚಾರ್ಧಂ ಫಲಂ ಪ್ರಾಪ್ನೋತಿ ಮಾನವಃ ॥ 
ಶೇಷಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ॥ 
ಅನೇಕ ಶೇಷಪೂಜನೇನ ಶ್ರೀಶೇಷದೇವತಾಂತರ್ಗತ ಭಾರತೀರಮಣಮುಖ್ಯ- 
ಪ್ರಾಣಾಂತರ್ಗತಃ ಶ್ರೀಮದನಂತಪದ್ಮನಾಭಃ ಪ್ರೀಯತಾಂ ॥ ಶ್ರೀಕೃಷ್ಣಾರ್ಪಣಮಸು॥। 
ಪೀಠಪೂಜೆ 
ಶೇಷದೇವರನ್ನು ಪೂಜಿಸಿ ಅನಂತರ ಕಲಶಪ್ರತಿಷ್ಠಾಪನೆಯನ್ನು ಕೆಲವರು ಮಾಡು- 


ತ್ತಾರೆ. ಆದರೆ ಶೇಷದೇವರು ಅನಂತಪದ್ಮನಾಭನಿಗೆ ಪೀಠಸ್ವರೂಪರೇ 
ಆಗಿರುವುದರಿಂದ ಪೀಠಪೂಜೆಯ ಜೊತೆ ಶೇಷದೇವರ ಪೂಜೆಯನ್ನು ಇಲ್ಲಿ 
ನೀಡಲಾಗಿದೆ. 


49- 


ಅನಂತಚತುರ್ದಶೀ 


ಪೀಠಮಧ್ಯೇ ಪರದೇವತಾಯ್ಕೆ ನಮಃ ಶ್ರೀಮದನಂತಪದನಾಭಾಯ ನಮಃ | 
ವಾಮೇ ಗುರವೇ ವಾಯವೇ ನಮಃ | ದಕ್ಷಿಣೇ ಸರ್ವದೇವತಾಭ್ಯೋ ನಮಃ । ಬ್ರಹ್ಮಣೇ 
ನಮಃ । ರುದ್ರಾದಿಭ್ಯೋ ನಮಃ । ಪುನರ್ವಾಮೇ ಸರ್ವಗುರುಸನಕಾದಿಭ್ಯೋ 
ನಮಃ । ಏತೈರನುಜ್ಞಾತಃ ಪೀಠಪೂಜಾಂ ಕರಿಷ್ಯೇ ॥ 


ಪೀಠಾದಧೋಭಾಗೇ 


ಅಗ್ನೇಯೇ ಗರುಡಾಯ ನಮಃ । ನೈರ್ಯತ್ಕೇ ವೇದವ್ಯಾಸಾಯ ನಮಃ । 
ವಾಯವ್ಯೇ ದುರ್ಗಾಯೈ ನಮಃ । ಐಶಾನ್ಯೇ ಸರಸ್ವತ್ಯೈ ನಮಃ । 


ಪೀಠಪಾದೋರ್ಧ್ವಭಾಗೇ 


ಧರ್ಮಾಧಿಪತಯೇ ಯಮಾಯ ನಮಃ । ಜ್ಞಾನಾಧಿಪತಯೇ ವಾಯವೇ 
ನಮಃ । ವೈರಾಗ್ಯಾಧಿಪತಯೇ ಶಿವಾಯ ನಮಃ । ಐಶ್ಚರ್ಯಾಧಿಪತಯೇ ಇಂದ್ರಾಯ 
ನಮಃ। 


ಪೀಠಫಲಕೇಷು 


ಪೂರ್ವೇ ಅಧರ್ಮಾಧಿಪತಯೇ ನಿರ್ಯತಯೇ ನಮಃ । ದಕ್ಷಿಣೇ 
ಅಜ್ಞಾನಾಧಿಪತ್ಕೈ ದುರ್ಗಾಯ್ಕೆ ನಮಃ । ಪಶ್ಚಿಮೇ ವೈರಾಗ್ಯಾಧಿಪತಯೇ ಕಾಮಾಯ 
ನಮಃ | ಉತ್ತರೇ ಅನೈಶ್ಚರ್ಯಾಧಿಪತಯೇ ರುದ್ರಾಯ ನಮಃ । 


ಪೀಠಾಧಸ್ತಾತ್‌ 
ವರಮಪುರುಷಾಯ ನಮಃ । ಆಧಾರರೂಪಿಣ್ಕೈ ಶಕ್ತೈ ನಮಃ । ವಿಷ್ಣು 
ಕೂರ್ಮಾಯ ನಮಃ। ತತುಚ್ಚಾ ಶ್ರಿತಾಯ ವಾಯುಕೂರ್ಮಾಯ ನಮಃ। ತತ್ತುಚ್ಛಾ- 
ಶ್ರಿತಅನಂತಾಖ್ಯಶೇಷಾಯ ನಮಃ | ತತ್ನಣಾಶ್ರಿತಾಯೈ ಪೃಧಿವ್ಯಭಿಮಾನಿನ್ಯೆ ೨ ಭೂಮ್ಯೈ 
ನಮಃ । ತದುಪರಿ ಕ್ಷೀರಸಾಗರಾಭಿಮಾನಿನೇ ವರುಣಾಯ ನಮಃ । ರಮಾರೂಪ- 
ಶ್ವೇತದ್ವೀಪಾಯ ನಮಃ । ರಮಾರೂಪಮಹಾದಿವ್ಯರತ್ನಮಂಟಪಾಯ ನಮಃ । 
ರಮಾರೂಪಕಂದನಾಳಸಹಿತ ಪದ್ಮಾಯ ನಮಃ ॥ 


-50- 


ಅನಂತಚತುರ್ದಶೀ 
ಪದ್ಮಷಟ್‌ ಕೋಣೇಷು 


ದಕ್ಷಿಣಣೋಣೇ ಸೂರ್ಯಾಯ ನಮಃ । ವಾಮಕೋಣೇ ಸೋಮಾಯ 
ನಮಃ । ಸಮ್ಮುಖೇ ಹುತಾಶನಾಯ ನಮಃ । ದೇವವಾಮಕೋಣೇ ಸತ್ವಾಭಿಮಾನಿನ್ಯೆ 4 
ಶ್ರಿಯೈೆ ನಮಃ । ದಕ್ಷಿಣಕೋಣೇ ರಜೋಭಿಮಾನಿನ್ಶೈ ಭೂಮ್ನೈ ನಮಃ । ದೇವಪ್ಪಷ್ಠೇ 


ಉಪಬರ್ಹಣರೂಪಾಯೈ ತಮೋಭಿಮಾನಿನ್ಯ ದುರ್ಗಾಯ್ಕೆ ನಮಃ । 


ಸೋಪಾನೇ 


ಪೂರ್ವೇ ಆತ್ಮನೇ ನಮಃ । ದಕ್ಷಿಣೇ ಅಂತರಾತ್ಮನೇ ನಮಃ । ಪಶ್ಚಿಮೇ 
ಪರಮಾತ್ಮನೇ ನಮಃ । ಉತ್ತರೇ ಜ್ಞಾನಾತ್ಮನೇ ನಮಃ । ಪೂರ್ವಾದಿಕಮಲಾಷ್ಟಪತ್ರೇಷು 
ಛತ್ರಧಾರಿಣ್ಯೆ ವಿಮಲಾಯೈ ನಮಃ । ಚಾಮರಧಾರಿಣ್ಕೈ ಉತ್ಕರ್ಷಿಣ್ಕೆ ೨ ನಮಃ ॥ 
ವ್ಯಜನಧಾರಿಣ್ಕೈ ಜ್ಞಾನಾಯೈ ನಮಃ । ದರ್ಪಣಧಾರಿಣ್ಕೈ ಕ್ರಿಯಾಯ್ಕೆ ನಮಃ । 
ಗಾನಕರ್ತೈ ಯೋಗಾಯ್ಕೆ ನಮಃ । ನೃತ್ಯಂತ್ಯೈ ಪಹ್ವೈ ನಮಃ ॥ ವಾದ್ಯಹಸ್ತಾಯೈ 
ಸತ್ಯಾಯ್ಕೆ ನಮಃ । ಸ್ತೋತ್ರಕರ್ತ್ರೈ ಈಶಾನಾಯ್ಕೆ ನಮಃ । ಏತಾಭಿಃ ಕೃತಸೇವಾಂ 
ಸಮರ್ಪಯಂತ್ಯೈ ಮಧ್ಯೇ ಅನುಗ್ರಹಾಯೈ ನಮಃ । ಅನುಗ್ರಹಾಖ್ಯಶಕ್ಕೌ ಸಹಸ್ರಫಣಾ- 
ಮಂಡಲಮಂಡಿತಾಯ ತಲ್ಪಾಕಾರಾಯ ಹರೇರ್ಯೋಗಾಸನರೂಪಾಯ 
ಶ್ರೀಮದನಂತಾಯ ನಮಃ । ತದುಪರಿ ರಮಾರೂಪಚಿತ್ರಾಸನಾಯ ನಮಃ ॥ (ಇತಿ 


ಏಕೈಕವಾರಂ ಪುಷಂ ಸಮರ್ಪಯೇತ್‌) 
ಮಂಟಪದ ವೈಭವವನ್ನು ಧ್ಯಾನ ಮಾಡಿ ಅನಂತರ ಪೀಠದಲ್ಲಿ ಅನಂತ ಎಂಬ 
ಶೇಷನ ಮೇಲೆ ಪವಡಿಸಿದ ಪದನಾಭನನ್ನು ಹೀಗೆ ಧ್ಯಾನ ಮಾಡಬೇಕು. 
ಮಂಟಪಧ್ಯಾನಮ್‌ 
ಉತ್ತಪ್ರೋಜ್ವಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ 
ಶುದ್ಧಸ್ಥಾಟಿಕಭಿತ್ತಿಕಾವಿಲಸಿತೈ: ಸ್ವಂಭ್ಛೆಶ್ಚ ಹೈಮೈ: ಶುಭೈಃ । 


ದ್ವಾರೈಶ್ವಾಮರರತ್ನರಾಜಖಚಿತೈ: ಶೋಭಾವಹೈರ್ಮಂಟಪೈಃ 
೬೨1 - 


ಅನಂತಚತುರ್ದಶೀ 


ರತ್ನಾಢ್ಕೈ ರಪಿ ಚಿತ್ರಪದ್ಧಧವಲೈಃ ಪ್ರಭ್ರಾ ಜಿತೈಃ ಸ್ವಸ್ಟಿಕೈಃ [| 
ಮುಕ್ತಾಜಾಲವಿಲಂಬಿಮಂಟಪಯುತೈರ್ವಜೈಶ್ಚ ಸೋಪಾನಕ್ಕೆ- 

ರ್ನಾನಾರತ್ನವಿನಿರ್ಮಿತೈಶ್ಚ ಕಲಶೈರತ್ಯಂತತೋಭಾವಹಮ್‌ I 
ಮಾಣಿಕ್ಯೋಜ್ಠ ಸ ಲದೀಪದೀಪ್ತಿವಿಲಸಲ್ಲಕ್ಷ್ಮೀವಿಲಾಸಾಸ್ಪದಂ 


ಧ್ಯಾಯೇನ್ನುಂಟಪಮರ್ಚನೇಷು ಸತತಮೇವಂವಿದ್ಧೆಃ ಸಾಧಕ್ಕೆಃ ॥ 
ಅಥ ಅನಂತಪದ್ಮನಾಭಪ್ರತಿಷ್ಠಾಪನಮ್‌ 
ಓಂ ಅಸುನೀತೇ ಪುನರಸಾಸು ಚಕ್ಕುಃ ಪುನಃ ಪ್ರಾಣಮಿಹ ನೋ ಧೇಹಿ 


ಭೋಗಮ್‌ । ಜ್ಯೋಕ್‌ ಪಶ್ಯೇಮ ಸೂರ್ಯಮುಚ್ಚರೆಂತಮನುಮತೇ 
ಮೃಳಯಾ ನಃ ಸ್ವಸ್ತಿ ಓಂ ॥ ಓಂ ಪುನರ್ನೋ ಅಸುಂ ಪೃಥಿವೀ ದದಾತು 
ಪುನದ್ಯೌ ೯ರ್ದೇವೀ ಪುನರಂತರಿಕ್ಟಮ್‌ || ಪುನರ್ನಃ ಸೋಮಸ್ಸನ್ನಂ ದದಾತು ಪು ಪುನಃ 
ಪೂಷಾ ಪಥ್ಯಾಂ- ಯಾ ಸ್ವಸ್ತಿ ॥ ಓಂ Il 


ತತ್ತ ನ್ಲಾಸಃ 


ವ ಶೆ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ ಮಾಡಿರಿ) । ಏತೇಷಾಂ ತತ್ವಮಂತ್ರಾಣಾಮ್‌ ಅಂತರ್ಯಾಮೀ 
ಯಷಿಃ (ಶಿರಸಿ) ದೈವೀಗಾಯತ್ರೀ ಛಂದಃ (ಮುಖೇ) । ಶಕ್ಕ್ರಾದಿತತ್ತ್ವರೂಪೀ 
ಪುರುಷಾದಿ-ತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ . ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ । ಓಂ ಭೂರ್ಭುವಸ್ವಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ a ಅಸ್ತ್ರಾಯ 
ಫಟ್‌ । 


-52- 


ಅನಂತಚತುರ್ದಶೀ 


ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ಳಾದಿತತ್ತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 


ಓಂ ಪರಾಯ ಶಕ್ಕಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 


ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸ್ಫೂರ್ತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಪ್ರವೃತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಲಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ವಿದ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ 1 ಓಂ ಪರಾಯ ಮತ್ಕಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ನಿಯತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮಾಯಾತ್ಮನೇ 


ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ । ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ॥೧೨॥ (ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು.) 


ತತ್ತದವಯವೇಷು ದೇವತಾನ್ಯಾಸಃ 


ಓಂ ಪರಾಯ ಅವ್ಯಕ್ತಾತ್ಸನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 
ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) ಓಂ ಪರಾಯ 
ಅಹಂಕಾರಾತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) ಓಂ ಪರಾಯ 
ಮನ ಆತ್ಮನೇ ಸೃಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 


-53- 


ಅನಂತಚತುರ್ದಶೀ 


(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ ಓಂ 
ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ ॥ ಓಂ ಪರಾಯ ಚಕ್ಚುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ ಓಂ 
ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 


(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ ಓಂ 
ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ॥ ಓಂ ಪರಾಯ ಪಾದಾತ್ಮನೇ ಜಯಂತಾಯ 
ನಮಃ ॥ ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ ಓಂ ಪರಾಯ 
ಉಪಸ್ಥಾತ್ಮನೇ ಮನವೇ ನಮಃ ॥ 


(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ದಾತ್ಮನೇ ಬೃಹಸತಿ- 
ಪ್ರಾಣಾಭ್ಯಾಂ ನಮಃ ॥ ಓಂ ಪರಾಯ ಸರ್ಶಾತ್ಮನೇ ಆಪಾನಾಯ ನಮಃ ॥ ಓಂ 
ಪರಾಯ ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ ಉದಾನಾಯ 
ನಮಃ ॥॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 


(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣ- 
ಪತಯೇ ನಮಃ ॥ ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ ॥ ಓಂ ಪರಾಯ 
ತೇಜ ಆತ್ಮನೇ ವಷ್ನಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ॥ 
ಓಂ ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 


ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ವಾಂತರ್ಗತಃ 


ವ 


ಶ್ರೀಗೋಪಾಲಕೃಷ್ಣಾಶಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


54- 


ಅನಂತಚತುರ್ದಶೀ 
ಮಾತೃಕಾನ್ಯಾಸಃ 


ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 


ಯಷ್ಯಾದಿನ್ಯಾಸಃ 
ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿ (ಶಿರಸಿ) । 


ದೈವೀ ಗಾಯತ್ರೀ ಛಂದಃ (ಮುಖೇ) । ಆಜಾದಿರೂಪೀ ಶ್ರೀಲಕ್ಷ್ಮಿನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ 


ಪಂಚಾಂಗನ್ಯಾಸಃ 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯ್ಕೆ ವೌಷಟ್‌ ಓಂ ಭೂರ್ಭುವಃಸ್ಪಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ | ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 

ಧ್ಯಾನಮ್‌ 

ತಾದೃಗ್ರೂಪಾಶ್ಚ ಪಂಚಾಶಜ್ಞಾನಮುದ್ರಾಭಯೋದ್ಯತಾಃ | 

ಟಂಕೀ ಧನ್ವೀ ಚ ದಂಡೀ ಚ ತತ್ತದ್ಭುಕ್ತಾಸ್ತು ವಾಮತಃ ॥ 

ಅಜಾದಿರೂಪಿಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ದ್ಯರ್ಥಂ 
ಮಾಶೃಕಾನ್ಯಾಸಂ ಕರಿಷ್ಯೇ ॥ 

(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ 
ನಮಃ ॥ ಓಂ ಇಂ ಇಂದ್ರಾಯ ನಮಃ ॥ ಓಂ ಈಂ ಈಶಾಯ ನಮಃ ॥ ಓಂ 


-55- 


ಅನಂತಚತುರ್ದಶೀ 


ಉಂ ಉಗ್ರಾಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ 
ಯತಂಭರಾಯ ನಮಃ ॥ ಓಂ ಖಯೂಂ ಯೂಘಾಯ ನಮಃ ॥ ಓಂ ಲ್ಫಂ ಲೃಶಾಯ 
ನಮಃ ॥ ಓಂ ಲ್ಮಂ ಲೃಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ ಓಂ ಐಂ 
ಐರಾಯ ನಮಃ ॥ ಓಂ ಓಂ ಓಜೋಭ್ಯತೇ ನಮಃ ॥ ಓಂ ಔಂ ಔರಸಾಯ 
ನಮಃ ॥ ಓಂ ಅಂ ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ ನಮಃ ॥ 


(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ ಓಂ 
ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ ಓಂ ಜಂ 
ಜಸಾರಾಯ ನಮಃ ॥ 


(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರ್ಭಭಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥ 


(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 
ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 


(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 


(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥ ಓಂ ಭಂ ಭಗಾಯ ನಮಃ ॥ ಓಂ ಮಂ 
ಮನವೇ ನಮಃ ॥ 

(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು ಸ ಅಸ್ಥಿ) ಓಂಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ ಓಂ ಷಂ 


-56- 


ಅನಂತಚತುರ್ದಶೀ 


ಷಡುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಃ ॥ (ಪ್ರಾಣ) ಓಂ ಳಂ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ 
ಲಕ್ಷ್ಮೀನ ಸಿಂ ಹಾಯ ನಮಃ ॥ 


ಅನೇನ ಮಾತೃಕಾನ್ಯಾಸೇನ ಭಗವಾನ್‌ ಅಜಾದಿರೂಪೀಶ್ರೀಮನ್ಮದ್ವಾಂತರ್ಗತ- 
ಶ್ರೀಗೋಪಾಲಕೃಷ್ಣಾಶಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


॥ ಶ್ರೀಕೃಷ್ಣಾರ್ಪಣಮಸ್ತು ॥ 
ಅಷ್ಟಾಕರಮಂತ್ರಃ 
"ಓಂ ಓಂ ನಮೋ ನಾರಾಯಣಾಯ ಓಮ್‌' (ಪ್ರಾಣಾಯಾಮ 
ಮಾಡಬೇಕು.) 
ಅಸ್ಯ ಶ್ರೀನಾರಾಯಣಾಷಾಕ್ಷರಮಂತ್ರಸ್ಯ. ಅಂತರ್ಯಾಮೀ ಖಷಿ (ಶಿರಸಿ) । 
ದೈವೀ ಗಾಯತ್ರೀಛಂದಃ (ಮುಖೇ) । ಶ್ರೀನಾರಾಯಣೋ ದೇವತಾ (ಹೃದಯೇ) 
ಓಂ ಕೃದ್ಧೋಲ್ಕ್ಯಾಯ ಹೃದಯಾಯ ನಮಃ | ಓಂ ಮಹೋಲ್ವಾಯ ಶಿರಸೇ 


ಸ್ವಾಹಾ । ಓಂ ವೀರೋಲ್ವಾಯ ಶಿಖಾಯೈ ವೌಷಟ್‌ | ಓಂ ದ್ಯೂಲ್ವಾಯ ಕವಚಾಯ 
ಹುಮ್‌ | ಓಂ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್‌ । (ಇತಿ ದಿಗ್ಗಂಧಃ) 


ಧ್ಯಾನಮ್‌ 


ಉದ್ಯದ್ಧ್ಭಾಸ್ಪತ್ತಮಾಭಾಸಶ್ಚಿದಾ ನಂದೈಕದೇಹವಾನ್‌ 
ಚಕ್ರಶಂಖಗದಾಪದ್ಧಧರೋಧೆ ೈಯೋತಹಮೀಶ್ಪರಃ | 
ಲಕ್ಷ್ಮೀಧರಾಭ್ಯಾಮಾಶ್ಚಿಷ್ಟ ಸ್ವಮೂರ್ತಿಗಣಮಧ್ಯಗಃ 
ಬ್ರಹ್ಮವಾಯುಶಿವಾಹೀಶವಿಖೈಃ ಶಕ್ರಾದಿಕೈರಪಿ ॥ 
ಸೇವ್ಯಮಾನೋಠ ಧಿಕಂ ಭಕ್ತ್ಯಾನಿತ್ಯನಿಃಶೇಷಶಕ್ತಿಮಾನ್‌ | 


ಮೂರ್ತ ಯೋತಅಷ್ಟಾವಭಿ(ಪಿ) ಧ್ಯೇಯಾಶ್ಚಕ್ರಶಂಖವರಾಭಯೈ: । 
-57- 


ಅನಂತಚತುರ್ದಶೀ 


ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ॥ 

ಬಿಂಬೋಪಸಿ ಪ್ರತಿಬಿಂಬೋತಪಸ್ಥಿ ತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತು ತೇ। 
ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 

ಮೂಲರೂಪಸವರ್ಣಾನಿ ಕೃಷ್ಣಾವರ್ಣಾ ಶಿಖೋಚ್ಯತೇ॥ 
ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, 


ಪ್ರತಿಮಾಶುದ್ಧ್ಯರ್ಥಂ, ನಾರಾಯಣಾಷ್ಠಾಕ್ಷರಮಂತ್ರಜಪಪೂರ್ವಕನ್ಯಾಸೇ 
ವಿನಿಯೋಗಃ ॥ 


ೃಷಿನ್ಯಾಸ: 

ಓಂ ಓಂ ವಿಶ್ವಾಯ ನಮಃ । ಶಿರಸಿ 

ಓಂ ನಂ ತೈಜಸಾಯ ನಮಃ । ನೇತ್ರಯೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 

ಓಂ ನಾಂ ತುರ್ಯಾಯ ನಮಃ । ವಾಚಿ 

ಓಂ ರಾಂ ಆತ್ಮನೇ ನಮಃ । ಹೃದಯೇ 

ಓಂ ಯಂ ಅಂತರಾತ್ಮನೇ ನಮಃ । ನಾಭೌ 

ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ವೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 
ಸ್ಥಿತಿನ್ಯಾಸ 

ಓಂ ಓಂ ವಿಶ್ವಾಯ ನಮಃ । ಶಿರಸಿ 

ಓಂ ನಂ ತೈಜಸಾಯ ನಮಃ । ನೇತ್ರಯೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 

ಓಂ ನಾಂ ತುರ್ಯಾಯ ನಮಃ । ವಾಚಿ 


ಓಂರಾಂ ಆತ್ಮನೇ ನಮಃ । ಪಾದಯೋಃ 


-58- 


ಅನಂತಚತುರ್ದಶೀ 


ಓಂ ಯಂ ಅಂತರಾತ್ಮನೇ ನಮಃ । ಜಾನ್ಹೋಃ 

ಓಂಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂಯಂ ಜ್ಞಾನಾತ್ಮನೇ ನಮಃ । ಹೃದಯೇ 
ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 

ಓಂ ನಂ ತೈಜಸಾಯ ನಮಃ । ಜಾನ್ವೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 

ಓಂ ರಾಂ ಆತ್ಮನೇ ನಮಃ | ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 

ಓಂ ಣಾಂ ಪರಮಾತ್ಮನೇ ನಮಃ ।  . ನೇತ್ರಯೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


I ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ 


ಮೂರ್ತಿಯನ್ನು ಮುಟ್ಟಿ ಕನಿಷ್ಠ ೧೨ ಬಾರಿ ಜಪಿಸಬೇಕು. ಅನಂತರ ಧ್ಯಾನ, 
ಅಂಗನ್ಯಾಸ, ಕರನ್ಯಾಸಾದಿಗಳನ್ನು ಮಾಡಬೇಕು. (ವಿಶೇಷತಃ ಸೃಷ್ಟಿ ಸ್ಥಿತಿ, ಲಯ ನ್ಯಾಸಗಳನ್ನು 
ಗುರುಗಳ ಉಪದೇಶವಿಲ್ಲದೆಯೇ ಮಾಡಕೂಡದು) 

ಓಂ ನಮೋ ಭಗವತೇ ವಾಸುದೇವಾಯ ಸಶಕ್ತಿಸಾಂಗಸಾಯುಧ ಸವಾಹನ- 
ಸಶ್ರೀಕಸಪರಿವಾರಾಯ । ಸರ್ವಾಲಂಕಾರಭೂಷಿತಶ್ರೀಮದನಂತಪದ್ಮನಾಭ ಏಹ್ಯೇಹಿ 
ಭಗವನ್‌ ಅತ್ರೈವಾನ ಗಚ್ಛಾನ ಗಚ್ಛ | ತ್ವಾಮ್‌ ಆವಾಹಯಿಷ್ಯೇ ಆವಾಹಯಾಮಿ । 

ಆವಾಹಿತೋ ಭವ | ಸಂಸ್ಥಾಪಿತೋ ಭವ । ಸನ್ನಿಹಿತೋ ಭವ | ಸನ್ನಿರುದ್ಧೋ 
ಭವ । ಅವಗುಂಠಿತೋ ಭವ । ವ್ಯಾಪ್ತೋ ಭವ | ವರದೋಭವ । ಸನ್ನಿಧಿಂ ಕುರು 
ಕುರು । ಕ್ಷಮಸ್ವ । ಪ್ರಸೀದ ಪ್ರಸೀದ । (ಆವಾಹನಾದಿಮುದ್ರಾಃ ಪ್ರದರ್ಶ) 


-59- 


ಅನಂತಚತುರ್ದಶೀ 


ಓಂ ನಮೋ ಭಗವತೇ ವಾಸುದೇವಾಯ ಅನಂತಾಯ ಸರ್ವಾತ್ಮನೇ ಸತ್ಯಾಯ 


ಸತ್ಯಪತಯೇ ಸತ್ತೆ ಸತ್ಯೇಶ್ವರಾಯ ಸತ್ಯಸಂಭವಾಯ ನಮಃ ॥ 


ಗೃಹಾ ವೈ ಪ್ರತಿಷ್ಠಾ ಸೂಕ್ತಂ । ತತ್ವತಿಷ್ಠಿತಮಯಾವಾಚಾ ಸಂಸ್ತವ್ಯಮ್‌ 
ತಸ್ಮಾದ್ಯದ್ಯಪಿ ದೂರ ಇವ ಪಶೂನ್‌ ಲಭತೇ ಗೃಹಾ ಹಿ ಪಶೂನಾಂ ಪ್ರತಿಷ್ಠಾಂ 
ಪ್ರತಿಷ್ಠಾ ॥ 


ಓಂ ಧ್ರುವಂತೆ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ $ | ಧ್ರುವಂತ 
ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರ 0 ದಾರಯತಾಂ ಧ್ರುವಮ್‌॥ ಸುಮೂಹರ್ತಮಸ್ತು || 
ಸುಪ್ರತಿಷ್ಠಿತಮಸ್ತು I 


ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ 
ಪ್ರಚೋದಯಾತ್‌ 1! 


ಉದ್ಯದ್ಭಾಸ್ಪತ್ತಮಾಭಾಸಶ್ಚಿದಾನಂದೈಕದೇಹವಾನ್‌ I 

ಚಕ್ರಶಂಖಗದಾಪದ್ಧಧರೋ ಧ್ಯೇಯೋತ ಹಮೀಶ್ವರಃ ॥ 

ಲಕ್ಸ್ಮೀಧರಾಭ್ಯಾಮಾಶ್ಲಿಷ್ಠ; ಸ್ವಮೂರ್ತಿಗಣಮಧ್ಯಗಃ । 

ಬ್ರಹ್ಮವಾಯುಶಿವಾಹೀಶವಿಪೈಶಕ್ರಾದಿಕೈರಪಿ । 

ಸೇವ್ಯಮಾನೋಧಿಕಂ ಭಕ್ತ್ಯಾನಿತ್ಯನಿಶ್ಶೇಷಶಕ್ತಿಮಾನ್‌ ॥ 

(ಬೇರೆಯವರಿಗಾಗಿ ಪೂಜೆ ಮಾಡುವಾಗ ಸೂರ್ಯಮಂಡಲಸ್ಥಿತ 
ಲಕ್ಷ್ಮೀನಾರಾಯಣನನ್ನು ಆವಾಹನೆ ಮಾಡಬೇಕು. ಆಗ ಧ್ಯೇಯಃ ಸದಾ 
ಸವಿತ್ಯಮಂಡಲ ... ಎಂಬ ಧ್ಯಾನಶ್ಲೋಕ ಹೇಳಬೇಕು). 


ಉದ್ಯದ್ಧ್ಭಾನುಸಹಸ್ರಕೋಟಿವಿಲಸತ್ಪೃಸ್ಸುರತ್ಕ ರ್ಣಿಕಾ 
ಇಛಿ ಜ್‌ 
ಮಾಣಿಕ್ಯಾದಿಮಣಿಪ್ರವಾಲಖಚಿತೇ ಸಿಂಹಾಸನೇ ಸಂಸ್ಥಿತಮ್‌ ॥ 


ಕೇಯೂರಾಂಗದಹಾರ ನೂಪುರಯುತಂ ಸರ್ದಾಭ ಪೀತಾಂಬರಂ 
ಮಂದಸ್ಮೇರ ಮುಪಾಸ್ಕಹೇ ಸಮುಕುಟಂ ನಿತ್ಯ ರಮೇಶಂ ಹರಿಮ್‌ ॥ 


-60- 


ಅನಂತಚತುರ್ದಶೀ 


ಹೃದ್ಯಾಕಾಶೇರಷ್ಟ ಪತ್ರೇ ಸರಸಿ ಭುವಿ ಗುಹಾಯಾಂ ಸದಾ ಕರ್ಣಿಕಾಯಾಂ 

ದೀಪ್ಯಂತಂ ಸೂರ್ಯ ಕೋಟಿಪ್ರಭಮಜರಮಜಂ ನಿತ್ಯಮಾನಂದ ಮೂರ್ತಿಮ್‌॥ 

ಇಂದೂನಾಂ ಕೋಟಿಭಾಸಾ ಪರಿಗತಮಥ ಸಜ್ಜಾನು ಸಂಸಕ್ತಬಾಹುದ್ವಂದ್ಹಂ । 

ಶಂಖಾರಿಬಾಹುಂ ಸುವಿವೃತವದನಂ ನಾರಸಿಂಹ ನತೋಸ್ಟಿ॥ 

ಅಷ್ಟೈಶ್ಚರ್ಯಸಮಾಯುಕ್ತಂ ಶ್ವೇತಮತ್ಯಂತನಿರ್ಮಲಮ್‌ । 

ಶ್ವೇತಾಬ್ದಸ್ಥಂ ಪದ್ಧಕರಂ ಗದಿನಂ ಶಂಖಚಕ್ರಿಣಮ್‌ ॥ 

ಶುದ್ಧನ್ನಟಿಕ ಸಂಕಾಶಂ ಸರ್ವಾಭರಣಭೂಷಿತಮ್‌ । 

ವನಮಾಲಾಧರಂ ದೇವಂ ಧ್ಯಾಯೇತ್‌ ನಾರಾಯಣಂ ವಿಭುಮ್‌ ॥ 

ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವರಂ ಚರತಿ ದೇವ ಏಷಃ ॥ 
ಷಾ ಇದಸ್ಮ ಶೃಣ್ವಿ ರೇನ ರೂಪ 0 ತಸ ) ವಾತಾಯ ಹವಿಷಾ ವಿಧೇಮ | ಓಂ 

ನಮೋ ನಾರಾಯಣಾಯ । 


ಏಹ್ಯೇಹಿ ದೇವ ಹೃತ್ವದ್ಧಸ್ಥಿತ ಶ್ರೀಪುರುಷೋತ್ತಮ | 

ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೇ। 

ತತ್ರತತ್ರ ಸ್ಥಿತಂ ವಿಷ್ಣುಂ ತತ್ತನ್ನೂರ್ತಿಗತೇನ ವೈ । 

ಏಕೀಭೂತಂ ಚಿಂತಯಿತ್ವಾ ತದ್ರೂಪಂ ವ್ಯಾಪ್ತರೂಪತಃ ॥ 

ವ್ಯಾಪ್ತಂ ತದ್ದಿಂಬರೂಪೇಣ ಬಿಂಬಮರ್ಚಾಗತೇನ ವೈ । 

ಏಕೀಭೂತಂ ಚಿಂತಯಿತ್ವಾ ಭಕ್ತಿಮಾನ್‌ ಪೂಜಯಾಮ್ಯಹಮ್‌ ॥ 

ಸೂರ್ಯಮಂಡಲಸ್ಥಿತಂ ಶ್ರೀನೃಸಿಂಹ-ಪ್ರಾಜ್ಞಹರಿನಾಮಕ ರೂಪತ್ರಯಾತಕಂ 
ಬಿಂಬರೂಪಿಣಂ, ರಾಮಕೃಷ್ಣ ವೇದವ್ಯಾಸಾದ್ಯನಂತಾವತಾರ ರೂಪಾವಯವ- 
ಗುಣಕ್ರಿಯಾತಕಂ ಭಗವಂತಂ ಶ್ರೀಲಕ್ಸ್ಮೀನಾರಾಯಣಾತಕಂ ಶ್ರೀಮದನಂತಪದ್ಮನಾಭಂ 
ಪೀಠಸ್ಥಿತೈತದ್ಧಾತುಮಯಪ್ರತಿಮಾಂತಸ್ಥಿತ ತೇಜಸಾರಮಯಪ್ರತಿಮಾಂತಃ ಸ್ಥಿತ 
ಶ್ರೀಮುಖ್ಯಪ್ರಾಣಪ ಪ್ರತಿಮಾಮಧ್ಯೇ ರಮಯಾ ಸಹ ಕ್ಷೀರನೀರವದಾಸೀನ- 


ಸ್ವಪ್ರತಿಮಾಯಾಮಾವಾಹಯಾಮಿ || (ಪಾದಗಳಲ್ಲಿ ಪುಷಾ ಷ್ಟಾಂಜಲಿ ಸಮರ್ಪಿಸಿ) 
-61- 


ಅನಂತಚತುರ್ದಶೀ 


ಓಂ ನಮೋ ಭಗವತೇ ವಾಸುದೇವಾಯ ಅನಂತಾಯ ಸರ್ವಾತ್ಮನೇ ಸತ್ಯಾಯ 
ಸತ್ಯಪತಯೇ ಸತ್ಯೇಶ್ವರಾಯ ಸತ್ಯ ಸಂಭವಾಯ ನಮಃ ॥ 


ಗೃಹಾ ವೈ ಪ್ರತಿಷ್ಠಾ ಸೂಕ್ತಂ । ತತ್ಪತಿಷ್ಠಿತಮಯಾವಾಚಾ ಸಂಸ್ತವ್ಯಮ್‌ 


ತಸ್ಮಾದ್ಯದ್ಯಪಿ ದೂರ ಇವ ಪಶೂನ್‌ ಲಭತೇ ಗೃಹಾ ಹಿ ಪಶೂನಾಂ ಪ್ರತಿಷ್ಠಾಂ 
ಪ್ರತಿಷ್ಠಾ ॥ 


ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ । ಧ್ರುವಂತ 
ಇಂದ್ರಶ್ಚಾಗಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಮ್‌॥ ಸುಮೂಹರ್ತಮಸ್ತು ॥ 
ಸುಪ್ರತಿಷ್ಠಿತಮಸ್ತು 
ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ | ತನ್ನೋ ಎಷ್ಟು 
ಪ್ರಚೋದಯಾತ್‌ | 


ಉದ್ಯದ್ಭಾಸ್ಪತಮಾಭಾಸಶ್ಚಿದಾನಂದೈಕದೇಹವಾನ್‌ I 

ಚಕ್ರಶಂಖಗದಾಪದ್ಧಧರೋ ಧ್ಯೇಯೋ5 ಹಮೀಶ್ತಃ ॥ 

ಲಕ್ಷ್ಮೀಧರಾಭ್ಯಾಮಾಶ್ಸಿಷ್ಟ ಸ್ವಮೂರ್ತಿಗಣಮಧ್ಭಗಃ । 

ಬ್ರಹ್ಮವಾಯುಶಿವಾಹೀಶವಿಪೈಃಶಕ್ರಾದಿಕೈರಪಿ । 

ಸೇವ್ಯಮಾನೋ ರ ಧಿಕಂ ಭಕ್ತ್ಯಾನಿತ್ಯನಿಶ್ವೇಷಶಕ್ತಿಮಾನ್‌ ॥ 

(ಬೇರೆಯವರಿಗಾಗಿ ಪೂಜೆ ಮಾಡುವಾಗ ಸೂರ್ಯಮಂಡಲಸ್ಥಿತ 
ಲಕ್ಷ್ಮೀನಾರಾಯಣನನ್ನು ಆವಾಹನೆ ಮಾಡಬೇಕು. ಆಗ ಧ್ಯೇಯಃ ಸದಾ 
ಸವಿತ್ಯಮಂಡಲ ... ಎಂಬ ಧ್ಯಾನಶ್ಲೋಕ ಹೇಳಬೇಕು). 


ಉದ್ಯದ್ಧ್ಭಾನುಸಹಸ್ರಕೋಟಿವಿಲಸತ್ಸೃಸ್ಸುರತ್ಯರ್ಣಿಕಾ 

ಎಂ ಇ ಶಿ 
ಮಾಣಿಕ್ಯಾದಿಮಣಿಪ್ರವಾಲಖಚಿತೇ ಸಿಂಹಾಸನೇ ಸಂಸ್ಥಿತಮ್‌ ॥ 
ಕೇಯೂರಾಂಗದಹಾರ ನೂಪುರಯುತಂ ಸ್ವರ್ಕಾಭ ಪೀತಾಂಬರಂ 


ಮಂದಸ್ಮೇರ ಮುಪಾಸ್ಕಹೇ ಸಮುಕುಟಂ ನಿತ್ಯ ರಮೇಶಂ ಹರಿಮ್‌ ॥। 


-60- 


ಅನಂತಚತುರ್ದಶೀ 


ಹೃದ್ಯಾಕಾಶೇರಷ್ಠ ಪತ್ರೇ ಸರಸಿ ಭುವಿ ಗುಹಾಯಾಂ ಸದಾ ಕರ್ಣಿಕಾಯಾಂ 

ದೀಪ್ಯಂತಂ ಸೂರ್ಯ ಕೋಟಪ್ರಭಮಜರಮಜಂ ನಿತ್ಯಮಾನಂದ ಮೂರ್ತಿಮ್‌॥ 

ಇಂದೂನಾಂ ಕೋಟಿಭಾಸಾ ಪರಿಗತಮಥ ಸಜ್ಜಾನು ಸಂಸಕ್ತಬಾಹುದ್ದಂದ್ದಂ | 

ಶಂಖಾರಿಬಾಹುಂ ಸುವಿವೃತವದನಂ ನಾರಸಿಂಹ ನತೋಸ್ಟಿ ॥ 

ಅಷ್ಟೈಶ್ಚರ್ಯಸಮಾಯುಕ್ತಂ ಶ್ವೇತಮತ್ಯಂತನಿರ್ಮಲಮ್‌ । 

ಶ್ವೇತಾಬ್ದಸ್ಥಂ ಪದ್ಧಕರಂ ಗದಿನಂ ಶಂಖಚಕ್ರಿಣಮ್‌ ॥ 

ಶುದ್ಧನ್ನಟಿಕ ಸಂಕಾಶಂ ಸರ್ವಾಭರಣಭೂಷಿತಮ್‌ । 

ವನಮಾಲಾಧರಂ ದೇವಂ ಧ್ಯಾಯೇತ್‌ ನಾರಾಯಣಂ ವಿಭುಮ್‌ ॥ 

ಆತ್ಮಾದೇವಾನಾಂ ಭುವನಸ್ಯ ಗರ್ಭೋ ಯಥಾವರಂ ಚರತಿ ದೇವ ಏಷಃ ॥ 
ಷಾ ಇದಸ್ಮ ಶೃಣ್ವಿ ರೇನ ರೂಪಂ ಂತಸ್ಮ | ವಾತಾಯ ಹವಿಷಾ ವಿಧೇಮ | ಓಂ 

ನಮೋ ನಾರಾಯಣಾಯ | 


ಏಹ್ಯೇಹಿ ದೇವ ಹೃತ್ನದಸ್ತಿತ ಶ್ರೀಪುರುಷೋತ್ತಮ | 

ಆವಾಹಯಾಮಿ ಪೀಠೇ ತ್ವಾಂ ಪ್ರತಿಮಾಯಾಂ ರಮಾಪತೇ 

ತತ್ರತತ್ರ ಸ್ಥಿತಂ ವಿಷ್ಣುಂ ತತ್ತನ್ನೂರ್ತಿಗತೇನ ವೈ । 

ಏಕೀಭೂತಂ ಚಿಂತಯಿತ್ವಾ ತದ್ರೂಪಂ ವ್ಯಾಪ್ತರೂಪತಃ ॥ 

ವ್ಯಾಪ್ತಂ ತದ್ದಿಂಬರೂಪೇಣ ಬಿಂಬಮರ್ಚಾಗತೇನ ವೈ । 

ಏಕೀಭೂತಂ ಚಿಂತಯಿತ್ವಾ ಭಕ್ತಿಮಾನ್‌ ಪೂಜಯಾಮ್ಯಹಮ್‌ || 

ಸೂರ್ಯಮಂಡಲಸ್ಥಿತಂ ಶ್ರೀನೃಸಿಂಹ-ಪ್ರಾಜ್ಞಹರಿನಾಮಕ ರೂಪತ್ರಯಾತಕಂ 
ಬಿಂಬರೂಪಿಣಂ, ರಾಮಕೃಷ್ಣ ವೇದವ್ಯಾಸಾದ್ಯನಂತಾವತಾರ ರೂಪಾವಯವ- 
ಗುಣಕ್ರಿಯಾತ್ಮಕ್ರಂ ಭಗವಂತಂ ಶ್ರೀಲಕ್ಷ್ಮೀನಾರಾಯಣಾತೃಕ್ರಂ ಶ್ರೀಮದನಂತಪದ್ಮನಾಭಂ 
ಶಸ್ಥಿತೈತದ್ಧಾತುಮಯಪ್ರತಿಮಾಂತಸ್ಥಿತ ತೇಜಸ್ಸಾರಮಯಪ್ರತಿಮಾಂತಃ ಸ್ಥಿತ 
ೇೀಮುಖ್ಯಪ್ರಾಣಪ ಪ್ರತಿಮಾಮಧ್ಯೇ ರಮಯಾ ಸಹ ಕ್ಷೀರನೀರವದಾಸೀನ- 


ಸಪ್ರತಿಮಾಯಾಮಾವಾಹಯಾಮಿ ॥ (ಪಾದಗಳಲ್ಲಿ ಪುಷ್ಪಾಂಜಲಿ ಸಮರ್ಪಿಸಿ) 
-61- 


UL (0 ₹೬ 


೬ 


ಅನಂತಚತುರ್ದಶೀ 


ಸಾನ್ನಿಧ್ಯಂ ಕುರು ದೇವೇಶ ಸರ್ವಸಂಪತ್ಕ್ಯರೋ ಭವ। 

ವಿಭೋ ಸಕಲಲೋಕೇಶ ವಿಷ್ಣೋ ಜಿಷ್ಟೋ ಹರೇ ಪ್ರಭೋ॥ 

ತ್ವಾಂ ಭಕ್ತ್ಯಾ ಪೂಜಯಾಮೃದ್ಯ ಭೋಗೈರರ್ಫ್ಯಾದಿಭಿಃ ಕ್ರಮಾತ್‌ । 

ಯಾಗಾವಸಾನಪರ್ಯಂತಮತ್ರ ಸ್ಥಿತ್ವಾ ಜನಾರ್ದನಃ । 

ಭಕ್ತಸ್ಯ ಮಮ ಪೂಜಾಂ ಚ ಗೃಹೀತ್ವಾಪಾಹಿ ಮಾಂ ಪ್ರಭೋ॥ 

ಭೋ ಸ್ವಾಮಿನ್‌ ಜಗತಾಂ ನಾಥ ಯಾವತ್ತೂಜಾವಸಾನಕಮ್‌ । 

ತಾವತಂಪ್ರೀತಿಭಾವೇನ ಬಿಂಬೇತಸ್ಮಿನ್‌ ಸನ್ನಿಧೌ ಭವ ॥ 

ಪ್ರಾರ್ಥನೀಮುದ್ರಯಾ ಪ್ರಾರ್ಥ್ಯ । ಓಂ ಓಂ ನಮೋ ನಾರಾಯಣಾಯ 
ಓಂ ಆವಾಹಿತೋ ಭವ । ಸಂಸ್ಥಾಪಿತೋ ಭವ। ಸನ್ನಿಹಿತೋ ಭವ। ಸನ್ನಿರುದ್ಧೋ 
ಭವ । ಸಮ್ಮುಖೋ ಭವ | ಅವಗುಂಠಿತೋ ಭವ ॥ 


॥ ಇಲ್ಲಿಗೆ ಆವಾಹನಾವಿಧಿಯು ಸಮಾಪ್ತವಾಯಿತು ॥ 
ಅನಂತಪದ್ಮನಾಭನಿಗೆ ಷೋಡಶೋಪಚಾರ ಪೂಜೆ ಪ್ರಾರಂಭ 


ಧ್ಯಾನ 
ಕೃತ್ವಾ ದರ್ಭಮಯಂ ದೇವಂ ಪರೀಧಾನಸಮನ್ವಿತಮ್‌ । 
ಫಣಾಸಪ್ಪ್ತಾನ್ವಿತಂ ದೇವಂ ಪಿಂಗಲಾಕ್ಷಂ ಚತುರ್ಭುಜಮ್‌ ॥ 
ದಕ್ಷಿಣಾಗಕರೇ ಪದ್ಮಂ ಶಂಖಂ ತಸ್ಯಾಪ್ಯಧಃಕರೇ । 
ಚಕ್ರಮೂರ್ಧ್ವಕರೇ ವಾಮೇ ಗದಾಂ ಧ್ಯಾಯೇದಧಃ ಕರೇ । 
ಅನಂತಧ್ಯಾನಸಂಸ್ಥಾನಂ ಕಥಿತಂ ಬ್ರಹ್ಮವಿತ್ತಮೈಃ ॥ 
ಓಂ ನಮೋ5ನಂತಾಯ ಮಹತೇ ನಮೋ ನಾರಾಯಣಾಯ ಚ। 
ವಿಶ್ವೇಶ್ವರಾಯ ಶಾಂತಾಯ ವಿಷ್ಣವೇ ಪ್ರಭವಿಷ್ಣವೇ । 
ಅನೇನ ಮೂಲಮಂತ್ರೇಣ ನಮಸ್ಕೃತ್ಯ ಚತುರ್ಭುಜಮ್‌ । 
ನವಾಮ್ರಪಲ್ಲವಾಭಾಸಂ ಪಿಂಗಶಶ್ರುವಿಲೋಚನಮ್‌ ॥ 


-62- 


ಅನಂತಚತುರ್ದಶೀ 


ಪೀತಾಂಬರಧರಂ ದೇವಂ ಶಂಖಚಕ್ರಗದಾಧರಮ್‌ । 
ಅಲಂಕೃತಂ ಮಹಾರತ್ಸೈಃ ತತ್ತ ರೂಪಂ ವಿಚಿಂತಯೇತ್‌ । 
ಚತುರ್ಭುಜಂ ಶಂಖಚಕ್ರಗದಾಪದ್ಮೋಪಶೋಭಿತಮ್‌ 
ನವಾಮ್ರಪಲ್ಲವಾಭಾಸಂ ಪಿಂಗಶಶ್ರುವಿಲೋಚನಮ್‌ । 
ಪೀತಾಂಬರಧರಂ ದೇವಂ ವನಮಾಲಾವಿಭೂಷಿತಮ್‌ । 
ಶ್ರೀವತ್ಸಕೌಸ್ತುಭೋರಸ್ಥಂ ಮುದ್ರಾಯುಕ್ತಂ ವಿಚಿಂತಯೇ ॥ 
ಅಲಂಕೃತಂ ಸಮುದ್ರಸ್ಥಂ ವಿಶ್ವರೂಪಂ ವಿಚಿಂತಯೇ ॥ 
ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್‌ । 
ಸ ಭೂಮಿಂ ವಿಶ್ವತೋ ವೃತ್ವಾರತ್ಯತಿಷ್ಯದ್ದಶಾಂಗುಲಮ್‌ ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥। ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ 


ಆವಾಹನೆ 


ಆಗಚ್ಛಾ ನಂತ ದೇವೇಶ ತೇಜೋರಾಶೇ ಜಗತ್ತತೇ । 

ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಪುರುಷೋತ್ತಮ ॥ 

ಪುರುಷ ಏವೇದಂ ಸರ್ವಂ ಯದ್ಭೂತಿಂ ಯಚ್ಚ ಭವ್ಯಮ್‌ | 
ಉತಾಮೃತತ್ವಸ್ಯೇಶಾನೋ ಯದನ್ನೇನಾತಿರೋಹತಿ I 

ಓಂ ಓಂ ನಮೋಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮ ನಾಭಾಯ 
ನಮಃ ॥ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ॥ 


ಆಸನಮ್‌ 


ನಾನಾರತ್ನಸಮಾಯುಕ್ತಂ ಮುಕ್ತಾಹಾರೈರ್ವಿಭೂಷಿತಮ್‌ I 
ಆಸನಂ ದೇವದೇವೇಶ ಗೃಹಾಣ ಪುರುಷೋತ್ತಮ ॥ 


-63- 


ಅನಂತಚತುರ್ದಶೀ 
ಏತಾವಾನಸ್ಯ ಮಹಿಮಾಠತೋ ಜ್ಯಾಯಾಂಶ್ಚ ಪೂರುಷಃ । 
ಪಾದೋಸಸ್ಯ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ॥ 


ಓಂ ಓಂ ನಮೋಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಆಸನಂ ಸಮರ್ಪಯಾಮಿ ॥ 


ಅರ್ಫ್ಯಂ 
ಅನಂತಾನಂತದೇವೇಶ ಅನಂತಫಲದಾಯಕ । 
ಅನಂತಾನಂತರೂಪೋಸಿ ಗೃಹಾಣಾರ್ಫ್ಯಂ ನಮೋಸ್ತು ತೇ॥ 


ತ್ರಿಪಾದೂರ್ಧ್ವ ಉದೈತ್‌ ಪುರುಷಃ ಪಾದೋಸ್ಕೇಹಾಭವತ್‌ ಪುನಃ । 
ತತೋ ವಿಷ್ಟಜ್‌ ವ್ಯಕ್ರುಮತ್‌ ಸಾಶನಾನಶನೇ ಅಭಿ ॥ 


ಓಂ ಓಂ ನಮೋಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಅರ್ಫ್ಯಂ ಸಮರ್ಪಯಾಮಿ ॥ 


ಪಾದ್ಯ 


ಗಂಗಾದಿಸರ್ವತೀರ್ಥೇಭ್ಯೋ ಮಯಾ ಪ್ರಾರ್ಥನಯಾ ಹೃತಮ್‌ । 
ತೋಯಮೇತತ್‌ ಸುಖಸರ್ಶಂ ಪಾದ್ಯಾರ್ಥಂ ಪ್ರತಿಗೃಹ್ಯತಾಮ್‌ ॥ 


ತಸ್ಮಾದ್‌ ವಿರಾಳಜಾಯತ ವಿರಾಜೋ ಅಧಿ ಪೂರುಷಃ । 
ಸ ಜಾತೋ ಅತ್ಯರಿಚ್ಛತ ಪಶ್ಚಾದ್‌ ಭೂಮಿಮಥೋ ಪುರಃ ॥ 
ಓಂ ಓಂ ನಮೋಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 


ನಮಃ ॥ ಪಾದ್ಯಂ ಸಮರ್ಪಯಾಮಿ ॥ 


-64- 


ಅನಂತಚತುರ್ದಶೀ 


ಆಚಮನಂ 
ಗಂಗೋದಕಂ ಸಮಾನೀತಂ ಹೇಮಕುಂಭೇನ ಯೋಜಿತಂ। 
ಆಚಮ್ಯತಾಂ ಹೃಷೀಕೇಶ ಪ್ರಸೀದ ಪುರುಷೋತ್ತಮ ॥ 
ಯತ್‌ ಪುರುಷೇಣ ಹವಿಷಾ ದೇವಾ ಯಜ್ಞಮತನ್ವತ 
ವಸಂತೋ ಅಸ್ಕಾಸೀದಾಜ್ಯಂ ಗ್ರೀಷ್ಮ ಇದ್ದ ಶರದ್ಧವಿಃ ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಆಚಮನಂ ಸಮರ್ಪಯಾಮಿ ॥ 

ಪಂಚಾಮೃತಸ್ನಾನಂ 
ಅನಂತಗುಣರೂಪಾಯ ವಿಶ್ವರೂಪಧರಾಯ ಚ । 
ನಮೋ ಮಾಹಾತ್ಮ್ಯದೇವಾಯ ಅನಂತಾಯ ನಮೋ ನಮಃ ॥ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥ 


ಪಯಃ ಸ್ನಾನಂ 

ಸುರಭೇಸ್ತು ಸಮುತ್ಪನ್ನಂ ದೇವಾನಾಮಪಿ ದುರ್ಲಭಮ್‌ । 

ಪಯೋ ದಧಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಆಪ್ಯಾಯಸ್ವೇತ್ಯಸ್ಯ ಗೌತಮಃ ಸೋಮೋ ಗಾಯತ್ರೀ ಕ್ಲೀರಾಭಿಷೇಕೇ 
ವಿನಿಯೋಗಃ | 

ಓಂಆ ಪ್ಯಾಯಸ್ವ ಸಮೇತು ತೇ ವಿಶ್ವ ಶೂ ಸೋ ಷ್ಟ್ಯಮ್‌ ಭವಾ ವಾಜಸ್ಯ 
ಸಂಗಥೇ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಪಯಃ ಸ್ನಾನಂ ಸಮರ್ಪಯಾಮಿ ॥ 


-65- 


ಅನಂತಚತುರ್ದಶೀ 


ದಧಿ ಸ್ನಾನಂ 

ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ಹಿ ಯತ್‌ । 

ದಧಿ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ದಧಿಕ್ರಾಪ್ನೋ ವಾಮದೇವೋ ದಧಿಕ್ರಾವಾನುಷ್ಟಪ್‌ ದಧ್ದಾಭಿಷೇಕೇ 
ವಿನಿಯೋಗಃ ॥ 

ಓಮ್‌॥ ದಧಿಕ್ರಾವ್ಲೋ ಅಕಾರಿಷಂ ಜಿಷ್ಟೋರಶ್ಪಸ್ಯ ವಾಜಿನಃ । 

ಸುರಭಿ ನೋ ಮುಖಾ ಕರತ್ಚಣ ಆಯೂಂಷಿ ತಾರಿಷತ್‌ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥ ದಧಿಸ್ನಾನಂ ಸಮರ್ಪಯಾಮಿ ॥ 


ಫೃತಸ್ನಾನಂ 

ಆಜ್ಯಂ ಸುರಾಣಾಮಾಹಾರಮಾಜ್ಯಂ ಯಜ್ಞೇ ಪ್ರತಿಷ್ಠಿತಮ್‌ । 
ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಘೃತಂ ಮಿಮಿಕ್ಷೇತೃಸ್ಯ ಗೃತಮದ ಜಗತೀ । ಫೃತಾಭಿಷೇಕೇ ವಿನಿಯೋಗಃ । 
ಓಮ್‌॥ ಘೃತಂ ಮಿಮಿಕ್ಷೇ ಫೃತಮಸ್ಯ ಯೋನಿರ್ಫತೇ ಶ್ರಿತೋ ಫೃತಮೃಸ್ಯ 
ಧಾಮ । ಅನುಷ್ಟಧಮಾ ವಹ ಮಾದಯಸ್ವ ಸ್ವಾಹಾ ಕೃತಂ ವೃಷಭವಕ್ಷಿಹವ್ಯಮ್‌॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 

ನಮಃ ॥। ಫೃತಸ್ನಾನಂ ಸಮರ್ಪಯಾಮಿ ॥ 


ಮಧುಸ್ನಾನಂ 
ಸರ್ವೌಷಧಿಸಮುತ್ತನ್ನಂ ಪೀಯೂಷಸದೃಶಂ ಮಧು । 
ಸ್ನಾನಾಯ ತೇ ಮಯಾ ದತ್ತಂ ಗೃಹಾಣ ಪರಮೇಶ್ದರ॥ 
ಮಧುವಾತಾ ರಾಹುಗಣೋ ಗೌತಮೋ ವಿಶ್ವೇದೇವಾ ಗಾಯತ್ರೀ ಮದ್ವಭಿಷೇಕೇ 
ಎನಿಯೋಗಃ ॥ 


-66- 


ಅನಂತಚತುರ್ದಶೀ 


ಓಮ್‌ ॥ ಮಧು ವಾತಾ ಯತಾಯತೇ ಮದು ಕ್ಷರಂತಿ ಸಿಂಧವಃ । 
ಮಾಧ್ವೀರ್ನಃ ಸಂತ್ವೋಷಧೀಃ॥ ಮಧು ನಕ್ತೆಮುತೋಷಕೋ ಮಧು: ಮತ್ಸಾರ್ಥಿವಂ 
ರಜಃ । 

ಮಧು ದ್ವೌ ರಸ್ತುನ ನಃ ಪಿತಾಃ॥ ಮಧುಮಾನ್ನೋ ವನಸ್ಥತಿರ್ಮಧುಮ್ಳಾ ಅಸ್ತು 
ಸೂರ್ಯಃ | ಮಾಧ್ವಿ ರ್ಗಾವೋ ಭವಂತು ನಃ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥। ಮಧುಸ್ನಾನಂ ಸಮರ್ಪಯಾಮಿ ॥ 

ಶರ್ಕರಾಸ್ನಾನಂ 

ಇಕ್ಲುದಂಡಾತಮುತ್ತನ್ನಾ ರಸ್ಕಾ ಸ್ನಿಗ್ಗತರಾ ಶುಭಾ । 

ಶರ್ಕರೇಯಂ ಮಯಾ ದತ್ತಾ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ I 

ಸ್ವಾದುಃಪವಸ್ದೇತ್ಯಸ್ಯ ಸೋಮೋ ಭಾರ್ಗವೋ ಜಗತೀ ಶರ್ಕರಾಭಿಷೇಕೇ 
ವಿನಿಯೋಗಃ 

ಓಮ್‌ ॥ ಸ್ವಾದುಃ ಪವಸ್ಥ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು 
ನಾಮ್ಗೇ । ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ತತಯೇ ಮಧುಮಾ 
ಅದಾಭ್ಯಃ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 

ಫಲಸ್ನಾನಂ 
ಯಾಃ ಫಲಿನೀರಿತ್ಯಸ್ಯಾಥರ್ವಣೋಭಿಷಗೋಷಧಯೋಶನುಷ್ಟುಪ್‌ 


ಫಲಾಭಿಷೇಕೇ ವಿನಿಯೋಗಃ ॥ 
-67- 


ಅನಂತಚತುರ್ದಶೀ 


ದಧಿ ಸ್ನಾನಂ 

ಚಂದ್ರಮಂಡಲಸಂಕಾಶಂ ಸರ್ವದೇವಪ್ರಿಯಂ ಹಿ ಯತ್‌ । 

ದಧಿ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ದಧಿಕ್ರಾಪ್ನೋ ವಾಮದೇವೋ ದಧಿಕ್ರಾವಾನುಷ್ಟಪ್‌ ದಧ್ದಾಭಿಷೇಕೇ 
ವಿನಿಯೋಗಃ ॥ 

ಓಮ್‌॥ ದಧಿಕ್ರಾವ್ಲೋ ಅಕಾರಿಷಂ ಜಿಷ್ಟೋರಶ್ಪಸ್ಯ ವಾಜಿನಃ । 

ಸುರಭಿ ನೋ ಮುಖಾ ಕರತ್ವಣ ಆಯೂಷಿ ತಾರಿಷತ್‌ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥ ದಧಿಸ್ನಾನಂ ಸಮರ್ಪಯಾಮಿ ॥ 


ಫೃತಸ್ನಾನಂ 

ಆಜ್ಯಂ ಸುರಾಣಾಮಾಹಾರಮಾಜ್ಯಂ ಯಜ್ಞೇ ಪ್ರತಿಷ್ಠಿತಮ್‌ । 
ಆಜ್ಯಂ ಪವಿತ್ರಂ ಪರಮಂ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ ॥ 

ಘೃತಂ ಮಿಮಿಕ್ಷೇತ್ಯಸ್ಯ ಗೃತ್ತಮದ ಜಗತೀ । ಫೃತಾಭಿಷೇಕೇ ವಿನಿಯೋಗಃ । 
ಓಮ್‌॥ ಘೃತಂ ಮಿಮಿಕ್ಷೇ ಫೃತಮಸ್ಯ ಯೋನಿರ್ಫತೇ ಶ್ರಿತೋ ಫೃತಮೃಸ್ಯ 
ಧಾಮ। ಅನುಷ್ಟಧಮಾ ವಹ ಮಾದಯಸ್ವ ಸ್ವಾಹಾ ಕೃತಂ ವ್ಯಷಭವಕ್ಷಿ ಹವ್ಯಮ್‌॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 

ನಮಃ ॥ ಫೃತಸ್ನಾನಂ ಸಮರ್ಪಯಾಮಿ ॥ 


ಮಧುಸ್ನಾನಂ 
ಸರ್ವೌಷಧಿಸಮುತ್ತನ್ನಂ ಪೀಯೂಷಸದ್ಧಶಂ ಮಧು । 
ಸ್ನಾನಾಯ ತೇ ಮಯಾ ದತ್ತಂ ಗೃಹಾಣ ಪರಮೇಶ್ವರ ॥ 
ಮಧುವಾತಾ ರಾಹುಗಣೋ ಗೌತಮೋ ವಿಶ್ವೇದೇವಾ ಗಾಯತ್ರೀ ಮದ್ವಭಿಷೇಕೇ 
ವಿನಿಯೋಗಃ ॥ 


-66- 


ಅನಂತಚತುರ್ದಶೀ 


ಓಮ್‌ ॥ ಮಧು ವಾತಾ ಯತಾಯತೇ ಮದು ಕ್ಷರಂತಿ ಸಿಂಧವಃ । 
ಮುದ್ವಿ €ರ್ನಃ ಸಂತ್ಕೊ ೀಷಧೀಃ || ಮಧು ನಕ್ರಮುತೋಷಸೋ ಮದು: ಮತ್ಸಾರ್ಥಿವಂ 
ರಜಃ । 

ಮಧು ದ್ಯೌರಸ್ತು ನಃ ಪಿತಾಃ ॥ ಮಧುಮಾನ್ನೋ ವನಸ್ಪತಿರ್ಮದುಮ್ಮಾ ಅಸ್ತು 
ಸೂರ್ಯಃ । ಮಾಧ್ವೀರ್ಗಾವೋ ಭವಂತು ನಃ ॥ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥। ಮಧುಸ್ನಾನಂ ಸಮರ್ಪಯಾಮಿ ॥ 


ಶರ್ಕರಾಸ್ನಾನಂ 

ಇಕ್ಬುದಂಡಾತ್ತಮುತ್ತನ್ನಾ ರಸ್ಯಾ ಸ್ನಿಗ್ಗತರಾ ಶುಭಾ । 

ಶರ್ಕರೇಯಂ ಮಯಾ ದತ್ತಾ ಸ್ನಾನಾರ್ಥಂ ಪ್ರತಿಗೃಹ್ಯತಾಮ್‌ || 

ಸ್ವಾದುಃಪವಸ್ದೇತ್ಯಸ್ಯ ಸೋಮೋ ಭಾರ್ಗವೋ ಜಗತೀ ಶರ್ಕರಾಭಿಷೇಕೇ 
ವಿನಿಯೋಗಃ 

ಓಮ್‌ ॥ ಸ್ವಾದುಃ ಪವಸ್ಥ ದಿವ್ಯಾಯ ಜನ್ಮನೇ ಸ್ವಾದುರಿಂದ್ರಾಯ ಸುಹವೀತು 
ನಾಮ್ಲೇ I ಸ್ವಾದುರ್ಮಿತ್ರಾಯ ವರುಣಾಯ ವಾಯವೇ ಬೃಹಸ್ತತಯೇ ಮಧುಮಾು 
ಅದಾಭ್ಯಃ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಶರ್ಕರಾಸ್ನಾನಂ ಸಮರ್ಪಯಾಮಿ ॥ 


ಫಲಸ್ನಾನಂ 


ಯಾಃ ಫಲಿನೀರಿತೃಸ್ಯಾಥರ್ವಣೋಭಿಷಗೋಷಧಯೋತ ನುಷ್ಟುಪ್‌ 


ಫಲಾಭಿಷೇಕೇ ವಿನಿಯೋಗಃ ॥ 
-67- 


ಅನಂತಚತುರ್ದಶೀ 


ಓಮ್‌ ॥ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಠಾ ಷ್ಟಾ ಯಾಶ್ಚ 
ಪುಷ್ಟಿಣೀಃ ॥ ಬೃಹಸ್ಟತಿಪ್ರಸೂತಾಸ್ತಾ ನೋ ಮುಂಚಂತ್ವಂಹಸಃ ॥ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಇತಿ ಶ್ರೀಮದನಂತ- 
ಪದ್ಮನಾಭಾಯ ಸಾಂಗಾಯ ಸಪರಿವಾರಾಯ ನಮಃ ಫಲಸ್ನಾನಂ ಸಮರ್ಪಯಾಮಿ॥ 


ನಾರಿಕೇಳ ಜಲಾಭಿಷೇಕ 

(ಎಳೆನೀರು ಆಭಿಷೇಕ) 
ಓಮ್‌ ॥ ಆಪೋ ಹಿಷಾ ) ಮಯೋಭುವಸ್ತಾ ನ ಊರ್ಜೇ ದಧಾತನ ಮಹೇ 
ರಣಾಯ ಚಕ್ಕಸೇ ॥ಯೋವಃ ಶಿವತಮೋ ರಸಸ್ತಸ್ಯ ಭಾಜಯತೇಹ ನಃ Il ಉಶತೀರಿವ 
ಮಾತರಃ ತಸ್ಮಾ ಅರಂ ಗಮಾಮ ವೋ ಯಸ್ಯ ಕ್ಷೆಯಾಯ ಜಿನ್ನಥ | ಆಪೋ 
ಜನಯಥಾ ಚ ನಃ ॥ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ 


ಧೀಮಹಿ । ತನ್ನೋ ವಿಷ್ಣು ಪ್ರಚೋದಯಾತ್‌ ॥ 


ಇತಿ ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥ ಪಂಚಾಮೃತಸ್ನಾನಾನಂತರಂ 
ನೈವೇದ್ಯಂ ಸಮರ್ಪಯಾಮಿ ॥ ಮಂಗಳನೀರಾಜನಂ ಸಮರ್ಪಯಾಮಿ ಟ 


ಅಭ್ಯಂಗಂ 
ಅಭ್ಯಂಗಾರ್ಥಂ ಮಹೀಪಾಲ ತೈಲಂ ಪುಷ್ಪಾದಿಸಂಭವಮ್‌ । 
ಸುಗಂಧದ್ರವ್ಯಸಂಯುಕ್ತಂ ಸಂಗೃಹಾಣ ಸುರೇಶ್ವರ ॥ 
ಓಂ ಕನಿಕ್ರದಜ್ಜನುಷಂ ಪ್ರಬ್ರುವಾಣ ಇಯರ್ತಿವಾಚ ಮರಿತೇವ ನಾವಮ್‌ | 
ಸುಮಂಗಲಶ್ವ ಶಕುನೇ ಭವಾಸಿ ಮಾ ತ್ವಾ ಕಾಚಿದಭಿಭಾ ವಿಶ್ವಾ ವಿದತ್‌ ॥ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಅಭ್ಯಂಗಂ ಸಮರ್ಪಯಾಮಿ ॥ 


-68- 


ಅನಂತಚತುರ್ದಶೀ 


ಅಂಗೋದ್ವರ್ತನಂ 
ಅಂಗೋದ್ದರ್ಶನಕಂ ದೇವ ಕಸ್ತೂರ್ಯಾದಿವಿಮಿಶ್ರಿತಂ । 
ಲೇಪನಾರ್ಥಂ ಗೃಹಾಣೇದಂ ಹರಿದ್ರಾಕುಂಕುಮೈರ್ಯುತಂ ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ಅಂಗೋದ್ವರ್ತನಂ ಸಮರ್ಪಯಾಮಿ ॥ 
ಉಷ್ಣೋದಕಸ್ನಾನಂ 
ನಾನಾತೀರ್ಥಾದಾಹೃತಂ ಚ ತೋಯಮುಷ್ನಂ ಮಯಾ ಕೃತಂ | 
ಸ್ನಾನಾರ್ಥಂ ಚ ಪ್ರಯಚ್ಛಾಮಿ ಸ್ವೀಕುರುಷ್ಟದಯಾನಿಧೇ ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ಉಷ್ಣೋದಕಸ್ನಾನಂ ಸಮರ್ಪಯಾಮಿ ॥ 
ಶುದ್ಧೋದಕ ಸ್ನಾನಂ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥ ಆಚಮನಂ ಸಮರ್ಪಯಾಮಿ ॥ 
ತದಸ್ತುಮಿತ್ರಾವರುಣಾ ತದಗ್ನೇ ಶಂ ಯೋರಸ್ಮಭ್ಯಮಿದಮಸ್ತು ಶಸ್ತಂ । 
ಅಶೀಮಹಿ ಗಾಧಮುತ ಪ್ರತಿಷ್ಠಾಂ ನಮೋ ದಿವೇ ಬೃಹತೇ ಸಾದನಾಯ ॥ 
ವಸಮ್‌ 
ಈ 
ತಪ್ಪಕಾಂಚನವರ್ಣಾಭಂ ಕೌಶೇಯಂ ಚ ಸುನಿರ್ಮಿತಮ್‌ । 


ವಸಂ ಗೃಹಾಣ ದೇವೇಶ ಲಕಿ ೀಯುಕ ನಮೋತಪಸು ತೇ ॥ 
ಈ cay -ಿ ವಿ 


-69- 


ಅನಂತಚತುರ್ದಶೀ 
ತಂ ಯಜ್ಞಂ ಬರ್ಹಿಷಿ ಪ್ರೌಕ್ಟನ್‌ ಪುರುಷಂ ಜಾತಮಗ್ರತಃ । 
ತೇನ ದೇವಾ ಅಯಜಂತ ಸಾಧ್ಯಾ ಯಷಯಶ್ವ ಯೇ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 


ನಮಃ ವಸ್ತ್ರಂ ಸಮರ್ಪಯಾಮಿ ॥ 


ಉಪವೀತಂ 
ದಾಮೋದರ ನಮಸ್ತೇಶಸ್ತು ತ್ರಾಹಿ ಮಾಂ ಭವಸಾಗರಾತ್‌ । 
ಬ್ರಹ್ಮಸೂತ್ರಂ ಚೋತ್ತರೀಯಂ ಗೃಹಾಣ ಪುರುಷೋತ್ತಮ ॥ 
ತಸ್ಮಾದ್ಯಜ್ಞಾತ್‌ ಸರ್ವಹುತಃ ಸಂಭೃತಂ ಪೃಷದಾಜ್ಯಮ್‌ । 
ಪಶೂನ್‌ ತಾಂಶ್ಯಕ್ರೇ ವಾಯವ್ಯಾನಾರಣ್ಯಾನ್‌ ಗ್ರಾಮ್ಯಾಶ್ಚಯೇ॥ 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಉಪವೀತಂ ಸಮರ್ಪಯಾಮಿ ॥ 


ಗಂಧ 

ಶ್ರೀಗಂಧಂ ಚಂದನಂ ದಿವ್ಯಂ ಗಂಧಾದಿಸುಮನೋಹರಮ್‌ । 

ವಿಲೇಪನಂ ಸುರಶ್ರೇಷ್ಠ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 

ತಸ್ಮಾದ್ಯಜ್ನಾತ್‌ ಸರ್ವಹುತ ಯಚಃ ಸಾಮಾನಿ ಜಜ್ಜಿರೇ 1 

ಛಂದಾಂಸಿ ಜಜ್ಜಿರೇ ತಸ್ಮಾದ್ಯಜುಸ್ತಸ್ನಾದಜಾಯತ ॥ 

ತಸ್ಮಾದಶ್ವಾ ಅಜಾಯಂತ ಯೇ ಕೇ ಚೋಭಯಾದತಃ 

ಗಾವೋ ಹ ಜಜಿ ದೇ ತಸ್ಮಾತ್‌ ತಸ್ಯಾಜ್ಞಾತಾ ಅಜಾವಯಃ || 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಗಂಧಂ ಸಮರ್ಪಯಾಮಿ ॥ 


-70- 


ಅನಂತಚತುರ್ದಶೀ 
ಆಭರಣಂ 


ಅನೇಕರತ್ನಖಚಿತಂ ಸೂರ್ಯಕೋಟಿಸಮಪ್ರಭಮ್‌ । 

ಕಿರೀಟಕುಂಡಲೋಪೇತಂ ಗೃಹಾಣ ಕಮಲೇಕ್ಬಣ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದನಾಭಾಯ 
ನಮಃ ॥ ಆಭರಣಂ ಸಮರ್ಪಯಾಮಿ ॥ 


ಅಕ್ಬತಾನ್‌ 
ಅಕ್ಕತಾಂಶ್ಚ ಸುರಶ್ರೇಷ್ಠ ಕುಂಕುಮೋಕ್ತಾಃ ಸುಶೋಭಿತಾಃ । 
ಮಯಾ ನಿವೇದಿತಾ ಭಕ್ತ್ಯಾಗೃಹಾಣ ಪರಮೇಶ್ವರ Il 
ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಅಕ್ಷತಾನ್‌ ಸಮರ್ಪಯಾಮಿ ॥ 


ಸೌಭಾಗ್ಯದ್ರವ್ಯಗಳು 

ಕಂಠಸೂತ್ರಂ ತಾಡಪತ್ರಂ ಹರಿದ್ರಾಕುಂಕುಮಾಂಜನೇ | 

ಸಿಂಧೂರಾದಿ ಪ್ರದಾಸ್ಯಾಮಿ ಸೌಭಾಗ್ಯಂ ದೇಹಿಮೇ5ವ್ಯಯಮ್‌ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಸೌಭಾಗ್ಯದ್ರವ್ಯಾಣಿ ಸಮರ್ಪಯಾಮಿ ॥ 

ಓಂ ಅಹಿರಿವಭೋಗೈಃ ಪರ್ಯೆತಿ ಬಾಹುಂಜ್ಯಾ ಯಾ ಹೇತಿಂ 
ಪರಿಬಾಧಮಾನಃ। ಹಸ್ತಫ್ನೋ ವಿಶ್ವಾ ವಯುನಾನಿ ವಿದ್ವಾನ್‌ ಪುಮಾನ್‌ ಪುಮಾಂಸಂ 
ತ 


ನಾನಾಸುಗಂಧಿತಂ ದ್ರವ್ಯಂ ಚೂರ್ಣಿಕೃತ್ವಾ ಪ್ರಯತ್ನತಃ । 

ದದಾಮಿ ತೇ ನಮಸ್ತುಭ್ಯಂ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ || 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಪರಿಮಳದ್ರವ್ಯಾಣಿ ಸಮರ್ಪಯಾಮಿ ॥ 


-71- 


ಅನಂತಚತುರ್ದಶೀ 


ಮಾಲ್ಯಾದೀನಿ ಸುಗಂಧೀನಿ ಮಾಲತ್ಯಾದೀನಿ ವೈ ಪ್ರಭೋ । 

ಮಯಾ ಹೃತಾನಿ ಪೂಜಾರ್ಥಂ ಪುಷ್ಪಾಣಿ ಪ್ರತಿಗೃಹ್ಯತಾಂ ॥ 

ಓಂ ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ 
ನಮಃ ॥ ಪುಷ್ಪಾಣಿ ಸಮರ್ಪಯಾಮಿ ॥ 


ಅಂಗಪೂಜಾ 
ಓಂ ಅನಂತಾಯ ನಮಃ । ಪಾದೌ ಪೂಜಯಾಮಿ । 
ಸಂಕರ್ಷಣಾಯ ನಮಃ । ಗುಲ್ಫೌ ಪೂಜಯಾಮಿ । 
ವಿಶ್ವರೂಪಾಯ ನಮಃ । ಜಂಘೇ ಪೂಜಯಾಮಿ ।ಟ 
ವೈಕುಂಠಾಯ ನಮಃ । ಜಾನುನೀ ಪೂಜಯಾಮಿ । 
ಪುರುಷೋತ್ತಮಾಯ ನಮಃ । ಊರೂ ಪೂಜಯಾಮಿ । 
ದೇವಾಯ ನಮಃ । ಕಟಿಂ ಪೂಜಯಾಮಿ । 
ಅಧೋಕ್ಷಜಾಯ ನಮಃ । ಗುಹ್ಯಂ ಪೂಜಯಾಮಿ । 
ಪದ್ಮನಾಭಾಯ ನಮಃ | ನಾಭಿಂ ಪೂಜಯಾಮಿ । 
ದಾಮೋದರಾಯ ನಮಃ । ಉದರಂ ಪೂಜಯಾಮಿ । 
ವಿಶ್ವಾತ್ಮನೇ ನಮಃ । ಹೃದಯಂ ಪೂಜಯಾಮಿ | 
ವರಾಹಾಯ ನಮಃ । ಸನೌ ಪೂಜಯಾಮಿ । 
ನರಸಿಂಹಾಯ ನಮಃ । ಬಾಹೂನ್‌ ಪೂಜಯಾಮಿ । 
ಭಾಸ್ಕರಾಯ ನಮಃ । ಹಸ್ತಾನ್‌ ಪೂಜಯಾಮಿ । 
ಲೋಕನಾಥಾಯ ನಮಃ । ಸೃಂಧೌ ಪೂಜಯಾಮಿ ಟ 
ಶ್ರೀಕಾಂತಾಯ ನಮಃ । ಕಂಠಂ ಪೂಜಯಾಮಿ | 
ಎಶ್ವತೋಮುಖಾಯ ನಮಃ । ಮುಖಂ ಪೂಜಯಾಮಿ । 
ಗೋವಿಂದಾಯ ನಮಃ । ಗಂಡಸ್ಥಲಂ ಪೂಜಯಾಮಿ । 


ಅಚ್ಯುತಾಯ ನಮಃ । ನಾಸಿಕಾಂ ಪೂಜಯಾಮಿ । 


-72- 


ಅನಂತಚತುರ್ದಶೀ 


ಪದ್ಮನೇತ್ರಾಯ ನಮಃ । ನೇತ್ರೇ ಪೂಜಯಾಮಿ । 
ಅಪರಾಜಿತಾಯ ನಮಃ । ಶ್ರೋತ್ರೇ ಪೂಜಯಾಮಿ । 
ಶ್ರೀಧರಾಯ ನಮಃ । ಲಲಾಟಂ ಪೂಜಯಾಮಿ । 
ಸಹಸ್ರಶಿರಸೇ ನಮಃ । ಶಿರಃ ಪೂಜಯಾಮಿ । 
ದೇವಕೀಪುತ್ರಾಯ ನಮಃ । ಸರ್ವಾಂಗ ಪೂಜಯಾಮಿ । 
ಆವರಣ ಪೂಜೆ 
ಪ್ರಥಮಾವರಣಪೂಜೆ 


ಪೀಠಮಧ್ಯೇ ಕಲಶಪ್ರತಿಮಾಂತಃಸ್ಥಿತ ಶ್ರೀಲಕ್ಷ್ಮೀನಾರಾಯಣಾಯ ನಮಃ । 
ವಾಮಪಾರ್ಶ್ವೇ ಲಂ ಲಕ್ಷ್ಮೈ ನಮಃ । ದಕ್ಷಿಣಪಾರ್ಶ್ವೇ ಧರಾಯೈ ನಮಃ । 
ಪೂರ್ವಾದಿದಿಕ್ಟು - ಕೃದ್ಧೋಲ್ಯಾಯ ನಮಃ । ಮಹೋಲ್ಯಾಯ ನಮಃ । 
ವೀರೋಲ್ವಾಯ ನಮಃ । ದ್ಯುಲ್ವಾಯ ನಮಃ | ಸಹಸ್ರೋಲ್ವಾಯ ನಮಃ | - ಇತಿ 
ಪ್ರಥಮಾವರಣಮ್‌ 


ದ್ವಿತೀಯಾವರಣಪೂಜೆ 


ತದ್ಧಹಿಃ - ಅಷ್ಟದಿಕ್ಚು (ಆಗ್ನೇಯಾದಿವಿದಿಕ್ಟು)); ವಾಸುದೇವಾಯ ನಮಃ । 
ಮಾಯಾಯ್ಯೆ ನಮಃ । ಸಂಕರ್ಷಣಾಯ ನಮಃ । ಜಯಾಯೈೆ ನಮಃ। ಪ್ರದ್ಯುಮ್ನಾಯ 
ನಮಃ । ಕೃತ್ಯೈ ನಮಃ । ಅನಿರುದ್ಧಾಯ ನಮಃ । ಶಾಂತ್ಕೈ ನಮಃ । -- ಇತಿ 
ದ್ವಿತೀಯಾವರಣಮ್‌ । 


ತೃತೀಯಾವರಣಪೂಜೆ 


ಕೇಶವಾಯ ನಮಃ | ನಾರಾಯಣಾಯ ನಮಃ 1 ಮಾಧವಾಯ ನಮಃ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ಷಮಾಯ ನಮಃ । ವಾಮನಾಯ ನಮಃ । ಶ್ರೀಧರಾಯ ನಮಃ। ಹೃಷೀಕೇಶಾಯ 


-73- 


ಅನಂತಚತುರ್ದಶೀ 


ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । (ಇತಿ 
ತೃತೀಯಾವರಣಂ) 


ಚತುರ್ಥಾವರಣಪೂಜೆ 


ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ನಾಯ 
ನಮಃ । ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ 
ನಮಃ | ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ 
ನಮಃ । ಉಪೇಂದ್ರಾಯ ನಮಃ । ಹರಯೇ ನಮಃ । ಶ್ರೀಕೃಷ್ಣಾಯ ನಮಃ । ಇತಿ 
ಚತುರ್ಥಾವರಣಮ್‌ । 


ಪಂಚಮಾವರಣಪೂಜೆ 


ಮತ್ತ್ಯಾಯ ನಮಃ | ಕೂರ್ಮಾಯ ನಮಃ । ವರಾಹಾಯ ನಮಃ । 
ನಾರಸಿಂಹಾಯ ನಮಃ । ವಾಮನಾಯ ನಮಃ | ಪರಶುರಾಮಾಯ ನಮಃ । 
ರಾಮಾಯ ನಮಃ । ಕೃಷ್ಣಾಯ ನಮಃ । ಬುದ್ಧಾಯ ನಮಃ । ಕಲ್ಕಿನೇ ನಮಃ | 
ಅನಂತಾಯ ನಮಃ । ವಿಶ್ವರೂಪಾಯ ನಮಃ । ಇತಿ ಪಂಚಮಾವರಣಮ್‌ 


ಷಷ್ಠಾವರಣಪೂಜೆ 


ಅನಂತಾಯ ನಮಃ । ವಾರುಣೈ ನಮಃ । ಬ್ರಹ್ಮಣೇ ನಮಃ । ಸರಸ್ವತ್ಯೈ 
ನಮಃ । ವುಯವೇ ನಮಃ । ಭಾರತ್ಕೈ ನಮಃ । ಈಶಾನಾಯ ನಮಃ । ಗಿರಿಜಾಯೈ 
ನಮಃ । ಗರುಡಾಯ ಸೌಪರ್ಣೈ ನಮಃ । ಇತಿ ಷಷ್ಠಾವರಣಮ್‌ । 


ಸಪ್ತಮಾವರಣಪೂಜೆ 


ಪೂರ್ವೇ ಇಂದ್ರಾಯ ನಮಃ | ಆಗ್ನೇಯೇ ಅಗ್ನಯೇ ನಮಃ । ದಕ್ಷಿಣೇ 
ಧರ್ಮಾಯ ನಮಃ ನೈರ್ಬ್ಯುತ್ಯೇ ನಿರ್ಯತಯೇ ನಮಃ । ಪಶ್ಚಿಮೇ ವರುಣಾಯ 


ನಮಃ । ವಾಯವ್ಯೇ ವಾಯವೇ ನಮಃ । ಉದೀಚ್ಯಾಂ ಕುಬೇರಾಯ ನಮಃ । 
-74- 


ಅನಂತಚತುರ್ದಶೀ 


ಐಶಾನ್ಯೇ ರುದ್ರಾಯ ನಮಃ । ನಿರ್ಯತಿವರುಣಯೋರ್ಮಧ್ಯೇ ಶೇಷಾಯ 
ನಮಃ । ಈಶಾನಇಂದ್ರಯೋರ್ಮಧ್ಯೇ ಬ್ರಹ್ಮಣೇ ನಮಃ । 


ಅಷ್ಟಮಾವರಣ ಪೂಜೆ 


ಆಗ್ನೇಯ್ಯಾಂ--ಶೇಷಾಯ ನಮಃ । ನೈಯುತ್ಯಾಂ-ವಿಷ್ಣವೇ ನಮಃ । 
ವಾಯವ್ಯಾಂ- ವಿಧಯೇ ನಮಃ । ಐಶಾನ್ಯಾಂ- ಪ್ರಜಾಪತಯೇ ನಮಃ । 
ಇತ್ಯಷ್ಠಾವರಣಮ್‌ || 


ನವಮಾವರಣ ಪೂಜೆ 


ಆಗ್ನೇಯ್ಯಾಂ--ಗಣಪತಯೇ ನಮಃ | ನೈಯುತ್ಯಾಂ-ಸಪ್ತಮಾತೃಭ್ಯೋ ನಮಃ 
ವಾಯವ್ಯಾಂ-ದುರ್ಗಾಯ್ಕೆ ನಮಃ । ಐಶಾನ್ಯಾಂ-ಕ್ಲೇತ್ರಾಧಿಪತಯೇ ನಮಃ । ಇತಿ 
ನವಮಾವರಣಮ್‌ ॥ 


ದಶಮಾವರಣ ಪೂಜೆ 


ಮಧ್ಯೇ--ಬ್ರಹ್ಮಣೇ ನಮಃ । ಭಾಸ್ಕರಾಯ ನಮಃ | ಶೇಷಾಯ ನಮಃ । 
ಸರ್ವವ್ಯಾಪಿನೇ ನಮಃ । ಈಶ್ವರಾಯ ನಮಃ । ವಿಶ್ವರೂಪಾಯ ನಮಃ । 
ಮಹಾಕಾಯಾಯ ನಮಃ । ಸ್ಪಷಿಕರ್ತ್ರೇ ನಮಃ । ಕೃಷ್ಣಾಯ ನಮಃ । ಹರಯೇ 
ನಮಃ । ಶಿವಾಯ ನಮಃ | ಸ್ಥಿತಿಕರಾಯ ನಮಃ । ಅಂತಕಾಯ ನಮಃ । ಇತಿ 
ದಶಮಾವರಣಮ್‌ ॥ 


ಏಕಾದಶಾವರಣ ಪೂಜೆ 


ಶೌರಯೇ ನಮಃ । ವೈಕುಂಠಾಯ ನಮಃ | ಮಹಾಬಲಾಯ ನಮಃ । 
ಪುರುಷೋತ್ತಮಾಯ ನಮಃ । ಅಜಾಯ ನಮಃ | ಪದ್ಮನಾಭಾಯ ನಮಃ । 
ಮಂಗಲಾಯ ನಮಃ । ಹೃಷೀಕೇಶಾಯ ನಮಃ | ವರದಾಯ ನಮಃ । ಮಾಧವಾಯ 
ನಮಃ । ಮಧುಸೂದನನಾಯ ನಮಃ । ಅಚ್ಯುತಾಯ ನಮಃ । ಅನಂತಾಯ ನಮಃ 


«75- 


ಅನಂತಚತುರ್ದಶೀ 


ಗೋವಿಂದಾಯ ನಮಃ । ವಿಜಯಾಯ ನಮಃ । ಅಪರಾಜಿತಾಯ ನಮಃ । ಕೃಷ್ಣಾಯ 
ನಮಃ । ಇತಿ ಏಕಾದಶಾವರಣಮ್‌ ॥ 


ದಾ ಿದಶಾವರಣ ಪೂಜೆ 


ಅನಂತಾಯ ನಮಃ। ಕಪಿಲಾಯ ನಮಃ । ಶೇಷಾಯ ನಮಃ । ಸಂಕರ್ಷಣಾಯ 
ನಮಃ | ಹಲಾಯುಧಾಯ ನಮಃ । ತಾರಣಾಯ ನಮಃ । ಸೀರಪಾಣಯೇ ನಮಃ । 
ಬಲಭದ್ರಾಯ ನಮಃ । ಇತಿ ದ್ವಾದಶಾವರಣಮ್‌ ॥ 


ತ್ರಯೋದಶಾವರಣ ಪೂಜೆ 


ಕ್ಷೀರಾಬ್ದಿಶಾಯಿನೇ ನಮಃ । ಅಚ್ಯುತಾಯ ನಮಃ। ಭೂಮ್ಯಾಧಾರಾಯ ನಮಃ 
ಲೋಕನಾಥಾಯ ನಮಃ | ಫಣಾಮಣಿವಿಭೂಷಣಾಯ ನಮಃ । ಸಹಸ್ರಮೂರ್ದ್ನೇ 
ನಮಃ | ಸಹಸ್ರಾರ್ಚಿಷೇ ನಮಃ । ಇತಿ ತ್ರಯೋದಶಾವರಣಮ್‌ ॥ 


ಚತುರ್ದಶಾವರಣ ಪೂಜೆ 


ದಯಾಬ್ದೇ ತ್ರಾಹಿ ಸಂಸಾರಸರ್ಪಾನ್‌ ಮಾಂ ಶರಣಾಗತಮ್‌ । 
ಭಕ್ತ್ಯಾ ಸಮರ್ಪಯೇ ತುಭ್ಯಂ ಚತುರ್ದಶಾವರಣಾರ್ಚನಮ್‌ ॥ 
- ಇತಿ ಚತುರ್ದಶಾವರಣಮ್‌ । 


ಸರ್ವಾಭ್ಯ ಆವರಣದೇವತಾಭ್ಯೋ ನಮಃ | ಆಸನಂ ಸಮರ್ಪಯಾಮಿ । 
ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ ಸಮರ್ಪಯಾಮಿ । ಆಚಮನಂ 
ಸಮರ್ಪಯಾಮಿ | ಮಧುಪರ್ಕಂ ಸಮರ್ಪಯಾಮಿ | ಪುನರಾಚಮನಂ 
ಸಮರ್ಪಯಾಮಿ । ಸ್ನಾನಂ ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ । 
ವಿಭೂಷಣಂ ಸಮರ್ಪಯಾಮಿ 1 ಉಪವೀತಂ ಸಮುರ್ಪಯಾಮಿ ।ಟ 
ಗಂಧಂ ಸಮರ್ಪಯಾಮಿ । ಪುಷ್ಪಂ ಸಮರ್ಪಯಾಮಿ । 


-76- 


ಅನಂತಚತುರ್ದಶೀ 


ದೋರಪೂಜೆ 


ಅನಂತಪದ್ಮನಾಭನ ಎದುರು ಕುಂಕುಮದಿಂದ ಲೇಪಿತವಾದ ದೋರವನ್ನು 
ಇಡಬೇಕು. ಹದಿನಾಕು ಗಂಟುಗಳನ್ನು ಹಾಕಿರಬೇಕು. ಪ್ರತಿಯೊಂದು ಗಂಟುಗಳಲ್ಲಿ 
ಪದ್ಮನಾಭನ ಒಂದೊಂದು ರೂಪಗಳನ್ನು ಆವಾಹನೆ ಮಾಡಿ ಪೂಜಿಸಬೇಕು. ಅನಂತರ 
ಲಕ್ಷ್ಮಿಯ ರೂಪಗಳಿಗೆ ಪೂಜಿಸಬೇಕು. 


ಸಿತಂ ತ್ವಯಿ ಜಗತರ್ವಂ ಸಸುರಾಸುರನಾಯಕ । 
ಇ 


ಯಸ್ಸಾತ್ತಸ್ಥಾಜ್ಯಗನ್ನಾಥ ತಿಷ್ಠಾನಂತ ನಮೋಸ್ತು ತೇ ॥ 


ಅನಂತಾಯ ನಮಃ । ಪ್ರಥಮಗ್ರಂಧಿಂ ಪೂಜಯಾಮಿ । 
ಕಪಿಲಾಯ ನಮಃ | ದ್ವಿತೀಯಗ್ರಂಥಿಂ ಪೂಜಯಾಮಿ । 
ಶೇಷಾಯ ನಮಃ । ತೃತೀಯಗ್ರಂಥಿಂ ಪೂಜಯಾಮಿ । 
ಸಂಕರ್ಷಣಾಯ ನಮಃ । ಚತುರ್ಥಗಂಥಿಂ ಪೂಜಯಾಮಿ । 
ಹಲಾಯುಧಾಯ ನಮಃ । ಪಂಚಮಗ್ರಂಥಿಂ ಪೂಜಯಾಮಿ । 
ತಾಲಾಂಕಾಯ ನಮಃ। ಷಷ್ಠಗ್ರಂಥಿಂ ಪೂಜಯಾಮಿ । 
ಸೀರಪಾಣಯೇ ನಮಃ । ಸಪ್ತಮಗ್ರಂಥಿಂ ಪೂಜಯಾಮಿ । 
ಬಲಭದ್ರಾಯ ನಮಃ । ಅಷ್ಟಮಗ್ರಂಥಿಂ ಪೂಜಯಾಮಿ । 
ವಾಮನಾಯ ನಮಃ। ನವಮಗ್ರಂಥಿಂ ಪೂಜಯಾಮಿ । 
ಭೂಮ್ಯಾಧಾರಯ ನಮಃ । ದಶಮಗ್ರಂಥಿಂ ಪೂಜಯಾಮಿ । 
ಲೋಕನಾಥಾಯ ನಮಃ । ಏಕಾದಶಗ್ರಂಥಿಂ ಪೂಜಯಾಮಿ । 
ಫಣಾಮಣಿವಿಭೂಷಿತಾಯ ನಮಃ । ದ್ವಾದಶಗ್ರಂಥಿಂ ಪೂಜಯಾಮಿ ।ಟ 
ಸಹಸ್ರಮೂರ್ದ್ದೇ ನಮಃ । ತ್ರಯೋದಶಗ್ರಂಥಿಂ ಪೂಜಯಾಮಿ । 
ಶ್ರೀಕೃಷ್ಣಾಯ ನಮಃ । ಚತುರ್ದಶಗಂಥಿಂ ಪೂಜಯಾಮಿ । 


ಶ್ರಿಯ್ಳೆ ನಮಃ । ಮೋಹಿನ್ಯೈ ನಮಃ । ಪದ್ಮಿನ್ನೈ ನಮಃ | ಮಹಾಬಲಾಯ್ಕೈ 
ನಮಃ । ಅಜಾಯೈ ನಮಃ । ಮಂಗಲಾಯೈ ನಮಃ । ವರದಾಯೈ ನಮಃ । 


-77- 


ಅನಂತಚತುರ್ದಶೀ 


ಶುಭಾಯ್ಕೆ ನಮಃ 1 ಜಯಾಯ್ಕೈ ನಮಃ । ವಿಜಯಾಯ್ಯೆ ನಮಃ । ಜಯಂತ್ಯೈ 
ನಮಃ । ಪಾಪನಾಶಿನ್ಶೈ ನಮಃ । ವಿಶ್ವರೂಪಾಯೈ ನಮಃ | ಸರ್ವಮಂಗಲಾಯೈ 
ನಮಃ ॥ 


ಅಥ ಪತ್ರಪೂಜಾ 
ಕೃಷ್ಣಾಯ ನಮಃ । ಪಲಾಶಪತ್ರಂ ಸಮರ್ಪಯಾಮಿ । 
ವಿಷ್ಣವೇ ನಮಃ । ಔದುಂಬರಪತ್ರಂ ಸಮರ್ಪಯಾಮಿ । 
ಹರಯೇ ನಮಃ । ಅಶ್ವತ್ಥಪ ೦ ಸಮರ್ಪಯಾಮಿ । 
ಶಂಭವೇ ನಮಃ । ಭೃಂಗರಾಜಪತ್ರಂ ಸಮರ್ಪಯಾಮಿ । 
ಬ್ರಹ್ಮಣೇ ನಮಃ । ಜಟಾಧಾರಪತ್ರಂ ಸಮರ್ಪಯಾಮಿ । 
ಭಾಸ್ಕರಾಯ ನಮಃ । ಅಶೋಕಪತ್ರಂ ಸಮರ್ಪಯಾಮಿ । 
ಶೇಷಾಯ ನಮಃ । ಕಪಿತ್ಠಪತ್ರಂ ಸಮರ್ಪಯಾಮಿ | 
ಸರ್ವವ್ಯಾಪಿನೇ ನಮಃ । ವಟಪತ್ರಂ ಸಮರ್ಪಯಾಮಿ । 
ಈಶ್ವರಾಯ ನಮಃ । ಆಮ್ರಪತ್ರಂ ಸಮರ್ಪಯಾಮಿ । 


ವಿಶ್ವರೂಪಿಣೇ ನಮಃ ।  ಕದಲೀಪತ್ರಂ ಸಮರ್ಪಯಾಮಿ । 
ಮಹಾಕಾಯಾಯ ನಮಃ । ಅಪಾಮಾರ್ಗಪತ್ರಂ ಸಮರ್ಪಯಾಮಿ । 


ಸೃಷ್ಟಿಕರ್ತ್ರೇ ನಮಃ । ಕರವೀರಪತ್ರಂ ಸಮರ್ಪಯಾಮಿ । 

ಸ್ಥಿತಿಕರ್ತ್ರ ನಮಃ | ಪುನ್ನಾಗಪತ್ರಂ ಸಮರ್ಪಯಾಮಿ । 

ಅಂತಕಾಯ ನಮಃ । ನಾಗವಲ್ಲೀಪತ್ರಂ ಸಮರ್ಪಯಾಮಿ । 
ಅಥ ಪುಷ್ಪಪೂಜಾ 

ಅನಂತಾಯ ನಮಃ । ಪದಪುಷಂ ಸಮರ್ಪಯಾಮಿ । 

ವಿಷ್ಣವೇ ನಮಃ । ಜಾತೀಪುಷಂ ಸಮರ್ಪಯಾಮಿ । 

ಅವ್ಯಕ್ತಾಯ ನಮಃ | ಕಲ್ಲಾರಪುಷಂ ಸಮರ್ಪಯಾಮಿ । 


ಸಹಸ್ರಜಿತೇ ನಮಃ । ಕೇತಕೀ ಪುಷ್ಪಂ ಸಮರ್ಪಯಾಮಿ । 


-78- 


ಅನಂತಚತುರ್ದಶೀ 


ಅನಂತರೂಪಿಣೀ ನಮಃ | ಬಕುಲಪುಷ್ನಂ ಸಮರ್ಪಯಾಮಿ । 


ಇಷ್ಟಾಯ ನಮಃ । ಶತಪುಷ್ಪಂ ಸಮರ್ಪಯಾಮಿ । 
ವಿಶಿಷ್ಟಾಯ ನಮಃ । ಪುನ್ನಾಗಪುಷಂ ಸಮರ್ಪಯಾಮಿ । 
ಶಿಷ್ಟಾಯ ನಮಃ । ಕರವೀರಪುಷ್ಪಂ ಸಮರ್ಪಯಾಮಿ । 
ಶಿಖಂಡಿನೇ ನಮಃ । ಧತ್ತೂರಪುಷಂ ಸಮರ್ಪಯಾಮಿ । 
ನಹುಷಾಯ ನಮಃ । ಕುಂದಪುಷಂ ಸಮರ್ಪಯಾಮಿ । 
ವಿಶ್ವಬಾಹವೇ ನಮಃ | ಮಲ್ಲಿಕಾಪುಷಂ ಸಮರ್ಪಯಾಮಿ । 
ಮಹೀಧಾರಾಯ ನಮಃ। ಮಾಲತೀಪುಷಂ ಸಮರ್ಪಯಾಮಿ । 
ಅಚ್ಯುತಾಯ ನಮಃ | ಕರ್ಣಿಕಾರಪುಷ್ಪಂ ಸಮರ್ಪಯಾಮಿ । 
ಅಂತಕಾಯ ನಮಃ । ಕದಲೀಪುಷ್ಠಂ ಸಮರ್ಪಯಾಮಿ । 
ಅನಂತಾಷ್ಟೋತ್ತರಶತನಾಮವಳಿ 


ಓಂ ಅನಂತಾಯ ನಮಃ । ಅಚ್ಯುತಾಯ ನಮಃ। ಅದ್ಭುತಕರ್ಮಣೇ ನಮಃ । 
ಅಮಿತವಿಕ್ರಯಾಯ ನಮಃ । ಅಪರಾಜಿತಾಯ ನಮಃ | ಅಖಂಡಾಯ ನಮಃ | 
ಅಗ್ನಿನೇತ್ರಾಯ ನಮಃ । ಅಗ್ರವಪುಷೇ ನಮಃ । ಅದೃಶ್ಯಾಯ ನಮಃ । ಅತ್ರಿಪುತ್ರಾಯ 
ನಮಃ । ಅಗ್ರವಪುಷೇ ನಮಃ । ಅದೃಶ್ಯಾಯ ನಮಃ । ಅತ್ರಿಪುತ್ರಾಯ ನಮಃ ॥೧೦॥ 
ಅನುಕೂಲಾಯ ನಮಃ | ಅನಾಶಿನೇ ನಮಃ । ಅನಘಾಯ ನಮಃ । ಅಬ್ಬನೀಲಾಯ 
ನಮಃ । ಅಹರಹಾಯ ನಮಃ । ಅಷ್ಟಮೂರ್ತಯೇ ನಮಃ । ಅನಿರುದ್ಧಾಯ 
ನಮಃ । ಅನಿರ್ವಿಷ್ಟಾಯ ನಮಃ । ಅಚಂಚಲಾಯ ನಮಃ । ಅದ್ವಿತೀಯಾಯ 
ನಮಃ ॥೨॥ ಅಚಲರೂಪಾಯ ನಮಃ । ಅಖಿಲಧರಾಯ ನಮಃ । ಅವ್ಯಕ್ತಾಯ 
ನಮಃ । ಅನುರೂಪಾಯ ನಮಃ । ಅಭಯಂಕರಾಯ ನಮಃ । ಅಕ್ಷತಾಯ ನಮಃ । 
ಅವಪುಷೇ ನಮಃ | ಅಯೋನಿಜಾಯ ನಮಃ । ಅರವಿಂದಾಯ ನಮಃ । 
ಅಶನವರ್ಜಿತಾಯ ನಮಃ ॥೩೦॥ ಅಧೋಕ್ಷಜಾಯ ನಮಃ । ಅದಿತಿಪುತ್ರಾಯ 
ನಮಃ । ಅಂಬಿಕಾಪತಿಪೂರ್ವಜಾಯ ನಮಃ । ಅಪಸ್ಮಾರನಾಶಿನೇ ನಮಃ । 


-79- 


ಅನಂತಚತುರ್ದಶೀ 


ಅವ್ಯಯಾಯ ನಮಃ। ಅನಾದಿನೇ ನಮಃ । ಅಪ್ರಮೇಯಾಯ ನಮಃ । ಅಘಶತ್ರವೇ 
ನಮಃ । ಅಮರಾರಿಘ್ನಾಯ ನಮಃ । ಅನೀಶ್ಚರಾಯ ನಮಃ ॥೪೦॥ ಅಜಾಯ 
ನಮಃ | ಅಘೋರಾಯ ನಮಃ | ಅನಾದಿನಿಧನಾಯ ನಮಃ । ಅಮರಪ್ರಭವೇ 
ನಮಃ । ಅಗ್ರಾಹ್ಯಾಯ ನಮಃ । ಅಕ್ರೂರಾಯ ನಮಃ । ಅನುತ್ತಮಾಯ ನಮಃ । 
ಅರೂಪಾಯ ನಮಃ । ಅಹ್ನೇ ನಮಃ । ಅಮೋಘಾಧಿಪತಯೇ ನಮಃ ॥೫೦॥ 
ಅಜಾಯ ನಮಃ । ಅಕ್ಲೆಮಾಯ ನಮಃ । ಅಮೃತಾಯ ನಮಃ । 
ಅಘೋರವೀರ್ಯಾಯ ನಮಃ । ಅವ್ಯಂಗಾಯ ನಮಃ । ಅವಿಘ್ನಾಯ ನಮಃ । 
ಅತೀಂದ್ರಾಯ ನಮಃ । ಅಮಿತತತೇಜಸೇ ನಮಃ । ಅಮಿತಯೇ ನಮಃ । 
ಅಷ್ಟಮೂರ್ತಯೇ ನಮಃ ॥೬೦॥ ಅನಿಲಾಯ ನಮಃ । ಅವಶಾಯ ನಮಃ । 
ಅಣೋರಣೀಯಸೇ ನಮಃ | ಅಶೋಕಾಯ ನಮಃ । ಅರವಿಂದಾಕ್ಷಾಯ ನಮಃ । 
ಅಧಿಷ್ಠಾನಾಯ ನಮಃ । ಅಮಿತನಯನಾಯ ನಮಃ । ಅರಣ್ಯವಾಸಿನೇ ನಮಃ । 
ಅಪ್ರಮತ್ತಾಯ ನಮಃ । ಅನಂತರೂಪಾಯ ನಮಃ ॥೭೦॥ ಅನಲಾಯ ನಮಃ । 
ಅನಿಮಿಷಾಯ ನಮಃ । ಅಸ್ತರೂಪಾಯ ನಮಃ । ಅಗ್ರಗಣ್ಯಾಯ ನಮಃ । 
ಅಪ್ರಮಿತಾಯ ನಮಃ । ಅತಿಸುಂದರಾಯ ನಮಃ । ಅಮರಪ್ರಿಯಾಯ ನಮಃ 
|1೮೦।। ಅಷ್ಟಸಿದ್ಧಿಪ್ರದಾಯ ನಮಃ । ಅರವಿಂದಪ್ರಿಯಾಯ ನಮಃ । 
ಅರವಿಂದೋದ್ಧವಾಯ ನಮಃ | ಅನಯಾಯ ನಮಃ | ಅರ್ಥಾಯ ನಮಃ | 
ಅಕ್ಟೋಭ್ಯಾಯ ನಮಃ । ಅರ್ಚಿಷ್ಠತೇ ನಮಃ । ಅನೇಕಮೂರ್ತಯೇ ನಮಃ । 
ಅನಂತಬ್ರಹ್ಮಾಂಡಪತೆಯೇ ನಮಃ । ಅನಂತಶಯನಾಯ ನಮಃ ॥೯೦॥ 
ಅಮರಾಧಿಪತಯೇ ನಮಃ । ಅನಾಧಾರಾಯ ನಮಃ । ಅನಂತಧಾಮ್ನೇ ನಮಃ । 
ಅನಂತಶ್ರಿಯೇ ನಮಃ । ಅಕ್ಷರಾಯ ನಮಃ | ಅಮಾಯಾಯ ನಮಃ । ಆಶ್ರಮಸ್ಥಾಯ 
ನಮಃ । ಆಶ್ರಮಾತೀತಾಯ ನಮಃ । ಅನ್ನದಾಯ ನಮಃ । ಆತ್ಮಯೋನಯೇ 
ನಮಃ ॥೧೦೦॥ ಅವನೀಪತಯೇ ನಮಃ | ಅವನೀಧರಾಯ ನಮಃ । ಅನಾದಿನೇ 
ನಮಃ । ಆದಿತ್ಯಾಯ ನಮಃ । ಅಮೃತಾಯ ನಮಃ । ಅವ್ಯಕ್ತಾಯ ನಮಃ । 
ಅಪವರ್ಗಪ್ರದಾಯ ನಮಃ । ಅನಂತಾಯ ನಮಃ ॥೧೦೮॥ 


| ಇತ್ಯಷ್ಟೋತ್ತರಶತನಾಮಾನಿ ॥ 


ಅನಂತಚತುರ್ದಶೀ 
ಧೂಪ-ದೀಪ 
ವನಸ್ಪುತ್ಕುದ್ಧವೋ ದಿವ್ಯೋ ನಾನಾಗಂದೈಶ್ಚಸಂಯುತಃ । 
ಸರ್ವಪಾಪಹರ: ಶ್ರೇಷ್ಠೋ ಧೂಪೋs ಯಂ ಪ್ರತಿಗೃಹ್ಯತಾಮ್‌ ॥ 
ಓಂ ಯತ್ನುರುಷಂ ವ್ಯದಧುಃ ಕತಿಧಾ ವ್ಯಕಲ್ಲಯನ್‌ | 
ಮುಖಂ ಕಿಮಸ್ಯ ಕೌ ಬಾಹೂ ಕಾ ಊರೂ ಪಾದಾ ಉಚ್ಛೇತೇ ॥ 


ಓಂ ನಮೋ ಭಗವತೇ ವಾಸುದೇವಾಯ ಶ್ರೀಮದನಂತಪದ್ಮನಾಭಾಯ ನಮಃ 
ಧೂಪಮಾಘ್ರಾಪಯಾಮಿ । * 


ಆಜ್ಯವರ್ತಿ ಸಮಾಯುಕ್ತಂ ಜ್ಞಾನವಜ್ನಿಪ್ರದೀಪಿತಮ್‌ । 
ಗೃಹಾಣ ದೀಪಂ ದೇವೇಶ ತ್ರೆ ಲೋಕೃಧ್ವಾಂತನಾಶನ ॥ 


ಓಂ ಬ್ರಾಹ್ಮಣೋಸಸ್ಯ ಮುಖಮಾಸೀದ್‌ ಬಾಹೂ ರಾಜನ್ಯಃ ಕೃತಃ I ಊರೂ 
ತದಸ್ಯ ಯದ್ದೆ ಶ್ವ ಪದ್ಯ್ಯಾ ೦ ಶೂದ್ರೋ ಅಜಾಯತ ॥ 


ಎಲ” 
ಓಂ ನಮೋ ಭಗವತೇ ವಾಸುದೇವಾಯ ಓಂ॥ ಶ್ರೀಮದನಂತಪದ್ಮನಾಭಾಯ 
ನಮಃ ದೀಪಂ ದರ್ಶಯಾಮಿ । 


ಮಹಾನೈವೇದ್ಯ 


ಓಂ ಚಂದ್ರಮಾ ಮನಸೋ ಜಾತಶ್ಚಕ್ಟೋಃ ಸೂರ್ಯೋ ಅಜಾಯತ | 
ಮುಖಾದಿಂದ್ರಶ್ಚಾಗಿಶ್ಚ ಪ್ರಾಣಾದ್ವಾ Me 1 


(ಎರಡು ಮಂಡಲಗಳನ್ನು ಮಾಡಿ, ಬಲಗಡೆ ಅನ್ನಾದಿ ಭಕ್ತ 5ಭೋಜ್ಯಗಳನ್ನು ಕ 
ಎಡಗಡೆ ಹಣ್ಣುಹಾಲು ಮೊದಲಾದವುಗಳನ್ನು ಇಡಬೇಕು. ಓಂ ತತ್ಸವಿತುರ್ವರೇಣ್ಯಂ 
ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್‌ ಎಂದು 
ಬ್ರಹ್ಮಗಾಯತ್ರಿಯಿಂದ ಪ್ರೋಕ್ಷಣೆ ಮಾಡಬೇಕು. ಸತ್ಯಂ ತೃರ್ತೇನ ಪರಿಷಿಂಚಾಮಿ 
-ಎಂಬ ಮಂತ್ರದಿಂದ ಪರಿಷೇಕ ಮಾಡಿಡಬೇಕು.) 


-81- 


ಅನಂತಚತುರ್ದಶೀ 


ಓಂ ಅಂತರಶ್ಚರತಿ ಭೂತೇಷು ಗುಹಾಯಾಂ ಸರ್ವತೋಮುಖಃ । 
ತ್ವಂ ಯಜ್ಞಸ್ಪ್ವ ೦ವಷ ಷಟ್ಕಾರಸ್ತ್ವ 0 ವಿಷ್ಣುಃ ಪುರುಷಃ ಪರಃ ॥ 


ಓಂ ಅಮೃತೋಪಸ್ತರಣಮಸಿ ಸ್ವಾಹಾ ॥। ಎಂಬ ಮಂತ್ರದಿಂದ ಲಕ್ಷ್ಮೀದೇವಿಯು 
ಆಪೋಷನ ನೀಡಿದ್ದಾಳೆಂದು ಭಾವಿಸಬೇಕು. 


ಮಹಾಲಕ್ಷ್ಮೀ (ಸಮೇತಸ್ಯ ವಿಷ್ಣೋ ತೇ ದಕ್ಷಿಣೇ ಕರೇ । 
ಣ ೦ 
ಆಪೋಶನಂ ದೀಯಾಮಾನಂ ಪಿಬ ದೇವ ರಮಾಪತೇ ॥ 
ಸುಧಾರಸಂ ಸುವಿಪುಲಂ ಆಪೋಶನಮಿದಂ ತವ | 
ಗೃಹಾಣ ತಂ ಸುರಶ್ರೇಷ್ಠ ಯಥೇಷ್ಟಮುಪಭುಜ್ಯತಾಮ್‌ ॥ 
ಎಂದು ಹೇಳಿ ಲಕ್ಷ್ಮೀಹಸ್ತದಿಂದ ಆಪೋಶನವನ್ನು ಕೊಟ್ಟು, ಆ ಜಲವನ್ನು 
ಅರ್ಯಪಾತ್ರದಲ್ಲಿ ಹಾಕಬೇಕು. 


ಓಂ ನಮೋ ನಾರಾಯಣಾಯ ಓಂ | ಯಾವಾಂ ಕಶಾ ಮಧುಮತ್ಯಶ್ವಿನಾ 
ಸೂನೃತಾವತೀ ॥ ತಯಾ ಯಜ್ಞಂ ಮಿಮಕ್ಷತಮ್‌ ಯೇ ದೀವಾಸೋ ದಿವೈೆ ೇಕಾದಶಸ್ಥ 
ಪೃಥಿವ್ಯಾ ಮಧ್ಯೇಹಿದಶಸ್ತ | ಅಪುಕ್ಸಿತೋ ಮಹಿನ್ಯೇಕಾದಶಸ್ಥ ತೇ ದೀವಾಸೋ 
ಯಜ್ಞಮಿಮಂ ಜುಷಧ್ವಮ್‌। 


ಓಂ ಪ್ರಾಣಾಯ ಸ್ವಾಹಾ ಅನಿರುದ್ಧಾಯ ಇದಂ ನ ಮಮ ॥ ಓ ಅಪಾನಾಯ 
ಸ್ವಾಹಾ ಪ್ರದ್ಯುಮ್ನಾಯ ಇದಂ ನ ಮಮ ॥। ಓಂ ವ್ಯಾನಾಯ ಸ್ವಾಹಾ 
ಸಂಕರ್ಷಣಾಯ ಇದಂ ನ ಮಮ ॥ ಓಂ ಉದಾನಾಯ ಸ್ವಾಹಾ ವಾಸುದೇವಾಯ 
ಇದಂ ನ ಮಮ ॥ ಓಂ ಸಮಾನಾಯ ಸ್ವಾಹಾ ಓಂ ನಾರಾಯಣಾಯ ಇದಂ ನ 
ಮಮ ॥ 

(ಆರ್ಫೋದಕ ಸಹಿತವಾಗಿ ತುಲಸೀದಲಗಳನ್ನು ಸಮರ್ಪಿಸಿ, 
ತುಲಸೀದಳವನ್ನು ಹಿಡಿದು, ಅಂಜಲಿಮುದ್ರೆಯಿಂದ) 


-82- 


ಅನಂತಚತುರ್ದಶೀ 


ಸೌವರ್ಣೇ ಸ್ಥಾಲಿಸಂಘೇ ಮಣಿಗಣಖಚಿತೇ ಗೋಪ್ಸತಾಕ್ತಾನ್‌ | 
ಸುಪಕ್ವಾನ್‌ ಭಕಾ ಫನ್‌ ಭೋಜ್ಯಾಂಶ್ಚ ಲೇಹ್ಯಾನಪರಮಪಿ ಯಚೋಷ್ಯಮನ್ನಂ ವಿಧಾಯ 
ನಾನಾಶಾಖೈರುಪೇತಂ ದಧಿಮಧುಸುಫುತಂ ಕ್ಲೀರಪಾನೀಯಯುಕ್ತಂ 1 
ತಾಂಬೂಲಂ ಚಾಪಿ ವಿಷ್ಣೋಃ ಪ್ರತಿದಿವಸಮಹಂ ಮಾನಸೇ ಚಿಂತಯಾಮಿ ॥ 
ಆದ್ಯ ತಿಷ್ಠತಿ ಯತ್ವಿಂಚಿತ್ಕಲ್ಲಿತಂ ಚಾಪರೇ ಗೃಹೇ । 
ಪಕ್ಚಮನ್ನಂ ಸಪಾನೀಯಂ ಸರ್ವೋಪಸ್ಕರಸಂಯುತಮ್‌ I 
ಯಥಾಕಾಲಂ ಮನುಷ್ಯಾದ್ಯೈರ್ಭೋಕ್ಸ್ಯಮಾಣಂ ಶರೀರಿಭಿಃ | 
ತತ್ಸರ್ವಂ ವಿಷ್ಣುಪೂಜಾಸ್ತು ಪ್ರೀಯತಾಂ ಮೇ ಜನಾರ್ದನಃ ॥ 
ಅನ್ನಾನಿ ಪಾಯಸಮುಖಾನಿ ವಿಶುದ್ದಿಮಂತಿ 
ಸ್ಲಿಗ್ನಾನಿ ಸತ್ಯದಲೀಮೋದಕನಂಬೃತಾನಿ | 
ಸುರ್ಪಿರ್ಗುಡೈರ್ಮಧುಭಿರಾರ್ದ್ರತಮಾನಿ ಭೂಯಃ 
ಸ್ವಾಮಿನ್‌ ಸಮರ್ಪಿತಮಿದಂ ಹಿ ನಮೋ ನಮಸ್ತೇ ॥ 
ನೈವೇದ್ಯಂ ಪಾಯಸಂ ಭಕ್ಷ್ಯಂ ನಾನಾಶಾಕೈಃ ಸಮನ್ನಿತಮ್‌ । 
ಹವಿಷ್ಯಂ ಫೃತಕಪಕ್ಟಂ ಚ ಫಲಾನಿ ವಿವಿಧಾನಿ ಚ॥ 
ಶ್ರೀನಿವಾಸ ನಮಸ್ತುಭ್ಯಂ ಮಹಾನೈವೇದ್ಯಮುತ್ತಮಮ್‌ I 
ನಿತ್ಯತೃಪ್ಪ ಗೃಹಾಣೇದಂ ಕೃಪಯಾ ಭಕ್ತವತ್ತಲ ॥ 
ಭಗವನ್‌ ಶ್ರೀಪತೇ ನೃಸ್ತಂ ನೈವೇದ್ಯಂ ತ್ಲತುರೋ ಮಯಾ | 
ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾ ತಂ ವಿಲೋಕಯ ॥ 


ಕೃತ್ವಾ ಪವಿತ್ರಂ ಪೂರ್ಣಂ ಚ ಸಾಧುಸ್ವಾಮರಸೈರ್ಯುತಮ್‌ । 


ಲ 

ನೃಸಿಂಹಾತ್ಮಕರೂಪೇಣ ದಿವ್ಯಘ್ರಾಣೇಂದ್ರಿಯೇಣ ತು॥ 
ತದ್ದನ್ನುನಿಷ್ಠಗಂಧಂ ಚ ದಿವ್ಯಮಾಜಿಪು ಚಿನ್ಮಯ । 
ಭೃಗುರಾಮಸ್ಪರೂಪೇಣ ದಿವ್ಯವಾಗಿಂದ್ರಿಯೇಣ ತು ॥ 


-83- 


ಅನಂತಚತುರ್ದಶೀ 


ಕೂರ್ಮಸ್ವರೂಪರೂಪೇಣ ದಿವ್ಯಜಿಹ್ವೇಂದ್ರಿಯೇಣ ತು । 
ಆಸ್ಚಾದಯ ಸ್ವಾದುರಸಂ ಭುಂಕ್ಷ್ವ ದೇವ ರಮಾಪತೇ ॥ 


ರಮಾಬ್ರಹಮಾದಿಭಿರ್ದೇವೈರ್ನಿಯಮೇನ ಸಮರ್ಪಿತಮ್‌ । 
ಭಕ್ತಾನುಗ್ರಹಕಾಮೇನ ಸ್ವೀಕರ್ತವ್ಯಂ ತ್ವಯಾ ಹರೇ ॥ 
ಓಂ ನಮೋ ನಾರಾಯಣಾಯ ಓಂ ಎಂಬುದಾಗಿ ೧೦೮ ಬಾರಿ 


ಜಪಿಸಬೇಕು. ಮುಖದ ಮೇಲೆ ವಸ್ತ್ರ ಹಾಕಿಕೊಳ್ಳಬೇಕು. ಯಾರೂ ಸಹ ನೈವೇದ್ಯವನ್ನು 
ನೋಡಬಾರದು. 


ಉತ್ತರಾಯಪೋಶನಂ 


ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಂ ಮೇ ಹ್ಯಚಲಾಂ ಕುರು। 
ಈಪಿತಂ ಮೇ ವರಂ ದೇಹಿ ಪರತ್ರ ಚ ಪರಾಂ ಗತಿಮ್‌ ॥ 


ಮಧ್ಯೇ ಮಧ್ಯೇ ಸ್ವಾದೂದಕಂ ಪಾನೀಯಂ ಸಮರ್ಪಯಾಮಿ । 


ಮಹಾಲಕ್ಷ್ಮ್ಯಾ ದೀಯಮಾನಂ ಕರೇ ತೇ ದಕ್ಷಿಣೇ ನಘ। 

ಉತ್ತರಾಪೋಶನ ದಿವ್ಯಂ ಪಿಬ ದೇವ ರಮಾಪತೇ ॥ 

ಅಮೃತಾಪಿಧಾನಮಸಿ ಸ್ವಾಹಾ ಎಂಬುದಾಗಿ ಶಂಖಕ್ಕೆ ತಾಕಿಸಿ, ಉದ್ಧರಣೆಯಿಂದ 
ನೀರು ಬಿಡಬೇಕು. ನೈವೇದ್ಯಕಾಲದಲ್ಲಿ ದ್ವಾದಶಸ್ತೋತ್ರವನ್ನು ಪಠಿಸಬೇಕು. 


ಉತ್ತರಾಪೋಶನಂ ಸಮರ್ಪಯಾಮಿ । ಶ್ರೀಮದನಂತಪದ್ಮನಾಭಾಯ 
ಹಸ್ತಪ್ರಕ್ಟಾಲನಂ ಸಮರ್ಪಯಾಮಿ । ದಂತಶೋಧನಂ ಸಮರ್ಪಯಾಮಿ | ಗಂಡೂಷಂ 
ಸಮರ್ಪಯಾಮಿ । ಮುಖಪ್ರಕ್ಷಾಲನಂ ಸಮರ್ಪಯಾಮಿ । ಪಾದಪ್ರಕ್ಷಾಲನಂ 
ಸಮರ್ಪಯಾಮಿ । ಹಸ್ತಯೋಃ ಪಾದಯೋಃ ವಸ್ತ್ರಂ ಸಮರ್ಪಯಾಮಿ । 
ಮುಖವಸ್ತಂ ಸಮರ್ಪಯಾಮಿ । ಆಚಮನಂ ಸಮರ್ಪಯಾಮಿ | 


84- 


ಅನಂತಚತುರ್ದಶೀ 


ತಾಂಬೂಲ 


ಓಂ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ । ಪದ್ಭ್ಯಾಂ 
ಭೂಮಿರ್ದಿಶಃ ಶ್ರೋತ್ರಾತ್ತಥಾ ಲೋಧಾಾರಿಕಲ್ಪಯಾನ್‌ Il 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 

ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 

ಓಂ ಓಂ ನಮೋ ಭಗವಶೇ ವಾಸುದೇವಾಯ | ಶ್ರೀಮದನಂತಪದ್ಮನಾಭಾಯ 
ನಮಃ | ಕ್ರಮಕತಾಂಬೂಲಂ ಸಮರ್ಪಯಾಮಿ । 


ಫಲನಿವೇದನಮ್‌ 


ನಾರಂಗಂ ನಾಲಿಕೇರಂ ಚ ಮಾತುಲಂಗಂ ಸಜಂಬು ಚ ।॥ 
ನಾರಂಗಚೂತಾ5ಮಲಕಕದಲೀದಾಡಿಮೀಫಲಮ್‌ || 


ವಿಲಾಫಲಂ ನಾಗರಂ ಚ ಪನಸೋರ್ವಾರುಕೇ ತಥಾ । 
ಖರ್ಜೂರಂ ಪುನರನನಾನಿ ದ್ರಾಕ್ಷೇಕ್ಟುಬದರಾಣಿ ಚ॥ 
ಚತುರ್ದಶಫಲಾನ್ಯೇವಂ ಮಂತ್ರೆರೇಭಿಃ ಪೃಥಕ್‌ ಪೃಥಕ್‌ । 
ಸಮರ್ಪಯೇದನಂತಾಯ ಅಭೀಷ್ಟಫಲಸಿದ್ಧಯೇ || 
ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ । 
ತೇನ ಮೇ ಸಫ ಫಲಾವಾಪ್ತಿರ್ಭವೇಜ್ಞನ್ನನಿಜನ್ನನಿ [| 


ನೀರಾಜನಮ್‌ 


ಓಂ ಸಪ್ತಾಸ್ಯಾ5ಸನ್‌ ಪರಿಧಯಸ್ವೀ ಸಪ್ತ ಸಮಿಧಃ ಕೃತಾಃ।॥ ದ | ದೇವಾ ಯದ್ಯಜ್ಗ ಲ 


ತನ್ಹಾನಾ ಅಬದ್ಧನ್‌ ಪುರುಷಂ ಪಶುಮ್‌ ॥ 
ಓಂ ಅರ್ಚತಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ । ಅರ್ಚಂತು ಪುತ್ರಕಾ 
ಉತ ಪುರಂ ನ ಧೃಷ್ಟ್ವರ್ಚತ ॥ 


-85- 


ಅನಂತಚತುರ್ದಶೀ 


ಕೂರ್ಮಸ್ವರೂಪರೂಪೇಣ ದಿವ್ಯಜಿಹ್ವೇಂದ್ರಿಯೇಣ ತು! 
ಆಸ್ವಾದಯ ಸ್ವಾದುರಸಂ ಭಕ್ಷ ದೇವ ರಮಾಪತೇ॥ 


ರಮಾಬ್ರಹಮಾದಿಭಿರ್ದೇವೈರ್ನಿಯಮೇನ ಸಮರ್ಪಿತಮ್‌ । 
ಭಕ್ತಾ ನುಗ್ರಹಕಾಮೇನ ಸ್ವೀಕರ್ತವ್ಯಂ ತ್ವಯಾ ಹರೇ ॥ 
ಓಂ ನಮೋ ನಾರಾಯಣಾಯ ಓಂ ಎಂಬುದಾಗಿ ೧೦೮ ಬಾರಿ 
ಜಪಿಸಬೇಕು. ಮುಖದ ಮೇಲೆ ವಸ್ತ್ರ ಹಾಕಿಕೊಳ್ಳಬೇಕು. ಯಾರೂ ಸಹ ನೈವೇದ್ಯವನ್ನು 
ನೋಡಬಾರದು. 


ಉತ್ತರಾಯಪೋಶನಂ 


ನೈವೇದ್ಯಂ ಗೃಹ್ಯತಾಂ ದೇವ ಭಕ್ತಿಂ ಮೇ ಹ್ಯಚಲಾಂ ಕುರು | 
ಈಪಿತಂ ಮೇ ವರಂ ದೇಹಿ ಪರತ್ರ ಚ ಪರಾಂ ಗತಿಮ್‌ ॥ 


ಮಧ್ಯೇ ಮಧ್ಯೇ ಸಾ ಿದೂದಕಂ ಪಾನೀಯಂ ಸಮರ್ಪಯಾಮಿ ಟ 


ಮಹಾಲಕ್ಚ್ಮ್ಯಾ ದೀಯಮಾನಂ ಕರೇ ತೇ ದಕ್ಷಿಣೇನ ನಘ। 
ಉತ್ತರಾಪೋಶನ ದಿವ್ಯಂ ಪಿಬ ದೇವ ರಮಾಪತೇ ॥ 


ಅಮೃತಾಪಿಧಾನಮಸಿ ಸ್ವಾಹಾ ಎಂಬುದಾಗಿ ಶಂಖಕ್ಕೆ ತಾಕಿಸಿ, ಉದ್ಧರಣೆಯಿಂದ 


ನೀರು ಬಿಡಬೇಕು. ನೈವೇದ್ಯಕಾಲದಲ್ಲಿ ದ್ವಾದಶಸ್ತೋತ್ರವನ್ನು ಪಠಿಸಬೇಕು. 


ಉತ್ತರಾಪೋಶನಂ ಸಮರ್ಪಯಾಮಿ । ಶ್ರೀಮದನಂತಪದ್ಮನಾಭಾಯ 
ಹಸ್ತಪ್ರಕ್ಷಾಲನಂ ಸಮರ್ಪಯಾಮಿ । ದಂತಶೋಧನಂ ಸಮರ್ಪಯಾಮಿ । ಗಂಡೂಷಂ 
ಸಮರ್ಪಯಾಮಿ । ಮುಖಪ್ರಕ್ಷಾಲನಂ ಸಮರ್ಪಯಾಮಿ | ಪಾದಪ್ರಕ್ಷಾಲನಂ 
ಸಮರ್ಪಯಾಮಿ | ಹಸ್ತಯೋಃ ಪಾದಯೋಃ ವಸ್ತ್ರಂ ಸಮರ್ಪಯಾಮಿ । 
ಮುಖವಸ್ತಂ ಸಮರ್ಪಯಾಮಿ । ಆಚಮನಂ ಸಮರ್ಪಯಾಮಿ । 


-84- 


ಅನಂತಚತುರ್ದಶೀ 


ತಾಂಬೂಲ 


ಓಂ ನಾಭ್ಯಾ ಆಸೀದಂತರಿಕ್ಷಂ ಶೀರ್ಷೋ ದ್ಯೌಃ ಸಮವರ್ತತ | ಪ 
ಭೂಮಿರ್ದಿಶಃ ಶ್ರೋತ್ರಾತ್ತಥಾ ಲೋಳಾರಿಕಲಯಾನ್‌ || 


ಪೂಗೀಫಲಸಮಾಯುಕ್ತಂ ನಾಗವಲ್ಲೀದಲೈರ್ಯುತಮ್‌ । 
ಕರ್ಪೂರಚೂರ್ಣಸಂಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಮ್‌ ॥ 


ಪದ್ಭ್ಯಾಂ 


ಓಂ ಓಂ ನಮೋ ಭಗವತೇ ವಾಸುದೇವಾಯ । ಶ್ರೀಮದನಂತಪದ್ಮನಾಭಾಯ 


ನಮಃ | ಕ್ರಮಕತಾಂಬೂಲಂ ಸಮರ್ಪಯಾಮಿ | 


ಫಲನಿವೇದನಮ್‌ 
ನಾರಂಗಂ ನಾಲಿಕೇರಂ ಚ ಮಾತುಲಂಗಂ ಸಜಂಬು ಚ। 
ನಾರಂಗಚೂತಾ5ಮಲಕಕದಲೀದಾಡಿಮೀಫಲಮ್‌ || 


ವಿಲಾಫಲಂ ನಾಗರಂ ಚ ಪನಸೋರ್ವಾರುಕೇ ತಥಾ।ಟ 
ಖರ್ಜೂರಂ ಪುನರನನಾನಿ ದ್ರಾಕ್ಷೇಕ್ಷುಬದರಾಣಿ ಚ॥ 
ಚತುರ್ದಶಫಲಾನ್ಯೇವಂ ಮಂತ್ರೆರೇಭಿಃ ಪೃಥಕ್‌ ಪೃಥಕ್‌ । 
ಸಮರ್ಪಯೇದನಂತಾಯ ಅಭೀಷ್ಟಫಲಸಿದ್ಧಯೇ || 
ಇದಂ ಫಲಂ ಮಯಾ ದೇವ ಸ್ಥಾಪಿತಂ ಪುರತಸ್ತವ । 
ತೇನಮೇ ಸಫಲಾವಾಪ್ತಿರ್ಭವೇಜ್ಞನ್ನನಿಜನ್ನನಿ || 


ನೀರಾಜನಮ್‌ 


ಓಂ ಸಪ್ತಾಸ್ಯಾ 5ಸನ್‌ ಪ ಪರಿಧಯಸ್ತ್ರೀ ಸಪ್ತಸ ಸಮಿಧಃ ಃ ಕೃತಾಃ | ದೇವಾ ಯದ್ಯಜ್ಞಂ 


ತನ್ಹಾನಾ ಅಬದ್ಧನ್‌ ಪುರುಷಂ 2 ಪಶುಮ್‌ ॥ 


ಓಂ ಅರ್ಚತಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ । ಅರ್ಚಂತು ಪುತ್ರಕಾ 


ಉತ ಪುರಂ ನ ಧೃಷ್ಟ್ವರ್ಜತ ॥ 


-85- 


ಅನಂತಚತುರ್ದಶೀ 


ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತ್ಯಭ್ಯೊ ದಧಾತಿ 
ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸ ಸತ್ಯಾ ಸಮಿಥಾ ಮಿತದ್ರೌ॥ 


ಶ್ರಿಯ ಏವೈನಂ ತಚ್ಚಿಯಮಾದಧಾತಿ ಸಂತತಮೃಚಾ ವಷಟ್‌ಕೃತ್ಯಂ 
ಸಂತತ್ಕೈ ಸಂಧೀಯತೇ । ಪ್ರಜಯಾ ಪಶುಭಿರ್ಯ ಏವಂ ವೇದ | 
ಓಂ ಜಯತ್ಯಜೋತಖಂಡಗುಣೋರುಮಂಡಲಃ 

ಸದೋದಿತೋ ಜ್ಞಾನಮರೀಚಿಮಾಲೀ । 


ಸ್ವಭಕ್ತಹಾರ್ದೋಚ್ಚತಮೋನಿಹಂತಾ 
ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ || 


ಜಯತ್ಯಜೋತಕ್ಷೀಣಸುಖಾತ್ಮಬಿಂಬಃ 
ಸ್ವೈಶ್ಚರ್ಯಕಾಂತಿಪ್ರತತಃ ಸದೋದಿತಃ । 
ಸ್ಪಭಕ್ತಸಂತಾಪದುರಿಷ್ಠಹಂತಾ 
ರಾಮಾವತಾರೋ ಹರಿರೀಶಚಂದ್ರಮಾಃ । 
ಜಯತ್ಯಸಂಖ್ಯೋರುಬಲಾಂಬುಪೂರೋ 
ಗುಣೋಚ್ಚರತ್ನಾಕರ ಆತ್ಮವೈಭವಃ | 
ಸದಾ ಸದಾತ್ಮಜ್ಞನದೀಭಿರಾಷ್ಯಃ 
ಕೃಷ್ಣಾವತಾರೋ ಹರಿರೇಕಸಾಗರಃ ॥ 
ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ 
ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಮ್‌ । 
ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ 
ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ ॥ 
ಓಂ ನಮೋ ಶ್ರೀಮದನಂತಪದ್ಮನಾಭಾಯ ಮಂಗಳನೀರಾಜನಂ 
ಸಮರ್ಪಯಾಮಿ ॥ 


-86- 


ಅನಂತಚತುರ್ದಶೀ 


A ಯಜೆ ನ ಯಜ ಸ ಮಯಜಂತ ದೇವಾಸ್ತಾ ನಿ ಧರ್ಮಾಣಿ 
ಪ್ರಥಮಾನ್ಯಾಸ ಸನ್‌। ತೇಹ ನಾಕೆಂ ಮಹಿಮಾನಃ ಸಂಚತ ಯತ್ರ ಪೂರ್ವೇ ಸಾಧ್ಯಾಃ 
ಸಂತಿ ದೇವಾಃ || 


ಭಕ್ತಪ್ರಿಯ ನಮಸ್ಟೇಸ್ತು ಭಕ್ತಾನುಗ್ರಹಕಾರಣ । 
ಸರ್ವಪಾಪವಿನಿರ್ಮುಕ್ಕೊ € ಹ್ಯನಂತಃ ಸರ್ವತೋಮುಖಃ ॥ 


ಮಂತ್ರಪುಷ್ಪಮ್‌ 


ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ 
ವಿಶ್ವಾ ।ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ  ಭುವನಾ ಯಂತ್ಯನ್ನಾ 
ಸ್ವಸ್ತಿ 
ಸಂಸ್ಕಷ್ಟಂ ಧನಮುಭಯಂ ಸಮಾಕೃತಮಸ್ಯಭ್ಯಂ ಧತ್ತಾಂ ವರುಣಶ್ಚ ಮನ್ಯುಃ । 
ಭಿಯಂ ದಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂ ತಾಮ್‌ ॥ 
ಓಂ ರಾಜಾಧಿರಾಜಾಯ ಪ್ರ ಪ್ರಸಹ್ಯ ಶಾಯಿನೇ ನಮೋ ವಯಂ ವೈಶ್ರವಣಾಯ 
ಕುರ್ಮಹೇ। ಸಮೇಕಾಮಾನ್‌ ಕಾಮಕಾಮಾಯ ಮಹ್ಯ 0 ಕಾಮೇಶ ಶರೋ ಪೈಶ್ರಪಣೋ 
ದದಾತು ॥ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ । 


ಓಂ ಸಾಮ್ರಾಜ್ಯಂ ಭೋಜ್ಯಂ ಸ್ವಾರಾಜ್ಯಂ ವೈರಾಜ್ಯಂ ಪಾರಮೇಷ್ಟ್ಯಂ ರಾಜ್ಯಂ 
ಮಹಾರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯೀ ಸ್ಯಾತ್‌ । ಸಾರ್ವಭೌಮಃ 
ಸಾರ್ವಾಯುಷ-ಆಂತಾದಾ ಪರಾರ್ಧಾತ್‌ | ಪೃಥಿವೈ ಸಮುದ್ರಪರ್ಯಂತಾಯಾ 
.. ಏಕರಾಳಿತಿ । ತದಪ್ಯೇಷಕ್ಲೋಕೋಠ ಭಿಗೀತೋ ಹ ಪರಿವೇಷ್ಟಾರೋ ಮರುತ್ತ 
ಸ್ಯಾ ವಸನ್‌ ಗೃಹೇ ॥ ಆವಿಕ್ಚಿತಸ್ಯ ಕಾಮಪ್ರೇರ್ವಿಶ್ವೆ (ದೇವಾಸ್ತಭಾಸದ ಇತಿ 


ತಸ್ಮೈ ಬ್ರಹ್ಮಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ | 
ತಾಸಾಮಾವಿರಭೂಚ್ಛೌ ರಿಃ ಸ್ಮಯಮಾನಮುಖಾಂಬುಜಃ 
ಪೀತಾಂಬರಧರಃ ಸಗ್ವೀ ಸಾಕ್ಷಾನ್ಯಸೃಥಮನ್ನದಃ || 


ಅನಂತಚತುರ್ದಶೀ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಓಂ ಶ್ರೀಮದನಂತ- 
ಪದ್ಮನಾಭಾಯ ನಮಃ | ಮಂತ್ರಪುಷ್ಪಂ ಸಮರ್ಪಯಾಮಿ | 


ಛತ್ರಂ ಸಮರ್ಪಯಾಮಿ । ಚಾಮರಂ ಸಮರ್ಪಯಾಮಿ । ವ್ಯಜನಂ 
ಸಮರ್ಪಯಾಮಿ । ದರ್ಪಣಂ ಸಮರ್ಪಯಾಮಿ । ನೃತ್ಯಂ ಸಮರ್ಪಯಾಮಿ । 
ಗೀತಂ ಸಮರ್ಪಯಾಮಿ । ವಾದ್ಯಂ ಸಮರ್ಪಯಾಮಿ । ಸ್ತೋತ್ರಂ 
ಸಮರ್ಪಯಾಮಿ | ಸಮಸ್ತರಾಜೋಪಚಾರನ್‌ ಸಮರ್ಪಯಾಮಿ ಟ 


ಪ್ರದಕ್ಷಿಣನಮಸ್ಕಾರಾಃ 
ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । 
ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ॥ 
ತೀರ್ಥಕೋಟಿಸಹಸ್ರಾಣಿ ವ್ರತಕೋಟಿಶತಾನಿ ಚ । 
ನಾರಾಯಣಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ ॥ 


ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ । 


ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಡಷ್ಟಾಂತ ಈರಿತಃ ॥ 
ನಮೋತಸ್ತನಂತಾಯ ಸಹಸ್ರಮೂರ್ತಯೇ 
ಸಹಸ್ರಪಾದಾಕ್ಚಿಶಿರೋರುಬಾಹವೇ । 
ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ 
ಸಹಸ್ರಕೋಟಿಯುಗಧಾರಿಣೇ ನಮಃ ॥ 
ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ । 
ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ॥ 
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ । 


ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 
-88- 


ಅನಂತಚತುರ್ದಶೀ 


ನಮೋ ನಮೋ ನಮೋ ನಮೋ ನತೋಶಸ್ಮಿತೇ ಸದಾ ಪದಮ್‌ । 
ಸಮಸ್ತಸದ್ಗುಣೋಚ್ಛೆ ತಂ ನಮಾಮಿ ತೇ ಪದಂ ಪುನಃ ॥ 


ಸ್ವತಂತ್ರಾಯಾಖಿಲೇಶಾಯ ನಿರ್ದೋಷಗುಣರೂಪಿಣೇ । 


ಶ್ರೇಯಸೇ ಮೇ ಸುಪೂರ್ಣಾಯ ನಮೋ ನಾರಾಯಣಾಯ ತೇ॥ 

ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ । 
ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತಮಸ್ತತನವೇ ನಮೋ ನಮಃ॥ 
ನಮೋನಮಸ್ತೇ5 ಖಿಲಕಾರಣಾಯ ನಾರಾಯಣಾಯಾರ್ತಿವಿನಾಶನಾಯ । 
ಸರ್ವಾಗಮಾಮ್ನ್ನಾಯಮಹಾರ್ಣವಾಯ ನಮೋತಪವರ್ಗಾಯ 


ಪರಾಯಣಾಯ 
ಕ್ಹಮಾಪಣಮ್‌ 


ನ ಜಾನೇ ಕರ್ಮ ಯತ್ವಿಂಚಿನ್ನಾಪಿ ಲೌಕಿಕವೈದಿಕೇ । 

ನ ವಿಷೇಧವಿಧೀ ವಿಷ್ಣೋ ತವ ದಾಸೋಶಸಸ್ಮಿ ಕೇವಲಮ್‌ ॥ 
ಅಪರಾಧಸಹಸ್ರಾಣಿ ಕ್ರಿಯಂತೇ5ಹರ್ನಿಶಂ ಮಯಾ । 
ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ॥ 
ಆಪಾದಮೌಲಿಪರ್ಯಂತಂ ಪಶ್ಯತಃ ಪುರುಷೋತ್ತಮಮ್‌ | 
ಪಾತಕಾನಿ ವಿನಶ್ಯಂತಿ ಕಿಂ ಪುನಶ್ಚೋಪಪಾತಕ್ಕೆಃ | 
ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೇ ॥ 
ನಾಹಂ ಕರ್ತಾ ಹರಿಃ ಕರ್ತಾ ತತ್ಪೂಜಾ ಕರ್ಮ ಚಾಖಿಲಮ್‌ । 
ತಥಾಪಿ ಮತ್ಯತಾ ಪೂಜಾ ತತ್ನಹಾದೇನ ನಾನ್ಯಥಾ ॥ 
ತದ್ಭಕ್ಕಾ ಸಫಲಂ ಮಹ್ಯಂ ತತ್ನಸಾದಃ ಪುನಃ ಪುನಃ । 
ಕರ್ಮನ್ಯಾಸೋ ಹರೇರೇವಂ ವಿಭೋಸ್ತೃಪ್ತಿಕರಃ ಸದಾ ॥ 


-89- 


ಅನಂತಚತುರ್ದಶೀ 


ಸ್ವವಂದನಂ ಯಥಾ ಪಿತ್ರಾ ಕಾರಿತಂ ಶಿಶುಕರ್ತೃಕಮ್‌ । 

ಏವಂ ಪೂಜಾ ವಿಷ್ಣೃಧೀನಾ ಭವೇಜ್ಜೀವಕೃತೇತ್ಯಪಿ || 
ಮಾದೃಶೋ ನ ಪರಃ ಪಾಪೀ ತ್ವಾದೃಶೋ ನ ದಯಾಪರಃ । 
ದಾಸೋ5ಯಮಿತಿ ಮಾಂ ಮತ್ವಾ ಕೃಮಸ್ವ ಪುರುಷೋತ್ತಮ ॥ 
ಪಾಪೋ5ಹಂ ಪಾಪಕರ್ಮಾ$ಹಂ ಪಾಪಾತ್ಮಾ ಪಾಪಸಂಭವಃ । 
ತ್ರಾಹಿ ಮಾಂ ಪುಂಡರೀಕಾಕ್ಟ ಶರಣಾಗತವತ್ತಲ ॥ 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 

ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ॥ 

ಯಃ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಓಂ ಓಂ ನಮೋ ಭಗವತೇ ವಾಸುದೇವಾಯ ಓಂ । ಶ್ರೀಮದನಂತಪದ್ಧ 
ನಾಭಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ॥ 


ಸಮಾಪನಮ್‌ 


ಯಸ್ಯ ಸ್ಮೃತ್ಯಾ ಚ ನಾಮೋಕ್ಕಾ ತಪಃಪೂಜಾಕ್ರಿಯಾದಿಷು । 
ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 

ಯತ್ಯತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತುಮೇ ॥ 
ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 


ಸತಸ A 
ಬುದ್ಧ್ಯಾ5 5ತ್ಮನಾ ವಾ$ನುಸೃತಸ್ವಭಾವಃ । 


-90- 


ಅನಂತಚತುರ್ದಶೀ 


ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 

ನಾರಾಯಣಾಯೇತಿ ಸಮರ್ಪಯಾಮಿ ॥ 

ಅನೇನ ಮಧ್ಯಾಹ್ನಕಾಲೇ ಮಯಾ ಕೃತೇನ ಶ್ರೀಮದನಂತಪದನಾಭಪೂಜಾ- 
ಕರ್ಮಣಾ ಮಧ್ವಾಂತರ್ಗತಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ॥ 

ಶ್ರೀಕೃಷ್ಣಾರ್ಪಣಮಸ್ತು । 

(ಇತಿ ತುಲಸೀದಲಾನಿ ಸಮರ್ಪ್ಯ, ತತ್ತುಲಸೀಂ ಗೃಹೀತ್ವಾ) ಪ್ರಸೀದ ಭಗವನ್‌ 
ಆಗಚ್ಛಾ5 ಗಚ್ಛ । ಭಗವಂತಂ ಸಶ್ರೀಕಂ ಸಪರಿವಾರಂ ಶ್ರೀಲಕ್ಷ್ಮೀನಾರಾಯಣಂ ಮಮ 
ಹೃತ್ವಮಲೇ (ಅನ್ಯಗೃಹೇ ಚೇತ್‌ - ಸೂರ್ಯಮಂಡಲೇ) ಪ್ರಾವಾಹಯಾಮಿ । (ಇತಿ 
ಪ್ರಾವಾಹ್ಯ ತುಲಸೀಂ ಕರ್ಣಯೋರ್ಧ್ವತ್ವಾ, ಹೃದಯೇ ಹಸ್ತಂ ನೃಸ್ತ) 

ಯಾಚೇಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ | 

ಹೃದಯೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ಪತೇ ॥ 

(ಇತಿ ಪ್ರಾರ್ಥ್ಯ, ಆತ್ಮನಿ ಮಾತೃಕಾನ್ಯಾಸತತ್ವನ್ಯಾಸೌ ಕೃತ್ವಾ ಘಂಟಾನಾದಂ 
ಕುರ್ಯಾತ್‌ 


ಅಥ ದೋರಕಗ್ರಹಣಂ 


ತತ್ರಾದೌ ದೋರಕಪ್ರಾರ್ಥನಾ 


ಅನಂತಾಯ ನಮಸ್ತುಭ್ಯಂ ಸಹಸ್ರಶಿರಸೇ ನಮಃ । 


ನಮೋಸ್ತು ಪದ್ಮನಾಭಾಯ ನಾಗಾನಾಂ ಪತಯೇ ನಮಃ ॥ 


ಅನಂತಃ ಕಾಮದಃ ಶ್ರೀಮಾನನಂತೋ ಮೇ ಪ್ರಯಚ್ಛತು | 
ಅನಂತೋ ದೋರರೂಪೇಣ ಪುತ್ರಪೌತ್ರಾನ್‌ ಪ್ರವರ್ಧಯೇತ್‌ ॥ 


-91- 


ಅನಂತಚತುರ್ದಶೀ 


ಅಥ ಗ್ರಹಣಂ 
ಸ್ವೀಕರೋಮಿ ಶುಭಂ ಸೂತ್ರಂ ಮಮ ವಿಜ್ಞಾನದೋ ಭವ । 
ದೋರರೂಪೇಣ ಮಾಂ ರಕ ಕ್ಸ ಪುರಾಣಪುರುಷೋತ್ತಮ || 
ಅನಂತಸರ್ವದೇವೇಶ ಭುಕ್ತಿಮುಕ್ತಿಪ್ರದಾಯಕ । 
ಸರ್ವೇಷ್ಟದಮಿದಂ ಸೂತ್ರಂ ಧಾರಯಾಮಿ ತವ ಪ್ರಿಯಮ್‌ ॥ 
ಅನಂತಸಂಸಾರಮಹಾಸಮುದ್ರಮಗ್ನಂ ಸಮಭ್ಯುದ್ದರ ವಾಸುದೇವ । 
ಅನಂತರೂಪೇ ವಿನಿಯೋಜಯಸ್ವ ಹ್ಯನಂತಸೂತ್ರಾಯ ನಮೋ ನಮಸ್ತೇ ॥ 
ಸಂಸಾರಗಹ್ವರಗುಹಾಸು ಸುಖಂ ವಿಹರ್ತುಂ 
ಮಂಛಂತಿ ಯೇ ಕುರುಕುಲೋದ್ವಹ ಶುದ್ಧಸತ್ಹಾಃ 
ಸಂಪೂಜ್ಯ ಚ ತ್ರಿಭುವನೇಶಮನಂತಂ ದೇವಂ 
ಬದ್ಧಂತಿ ದಕ್ಷಿಣಕರೇ ವರದೋರಕಂ ತೇ ॥ 
(ಇತಿ ದೋರಬಂಧನಂ) 
ನಮಸ್ತೇ ದೇವದೇವಾಯ ವಿಶ್ವರೂಪಧರಾಯ ಚ । 
ಸೂತ್ರಗಂಥಿಷು ಸಂಸ್ಥಾಯ ನಾಗಾಧಿಪತಯೇ ನಮಃ ॥ 
ಅಥ ಜೀರ್ಣದೋರಕಪೂಜಾ 


ಶ್ರುತಿಸ್ಮೃತಿ ಪುರಾಣೋಕ್ತಫಲಪ್ರಾಪೃರ್ಥಂ ಜೀರ್ಣದೋರಕಸಂಸ್ಕ- 


ಶ್ರೀಮದನಂತಪ್ರೀತ್ಯರ್ಥಂ ಗಂಧಾದಿ ಮಂತ್ರಪುಷ್ಪಾಂತೋಪಚಾರೈಃ ಪೂಜಯಿಷ್ಠೇ॥ 
ಜೀರ್ಣದೋರಕಂ ಕಲಶೇ ಸಂಸ್ಥಾಪ್ಯ ಪೂಜಯೇತ್‌ ॥ 


(ತತಃ ಪುಷ್ಟೋಪಚಾರಸಮರ್ಪಣಾಂತೇ ನಾಮಪೂಜಾಕಾರ್ಯಾ) 


ಅನಂತಾಯ ನಮಃ । ವಾಮನಾಯ ನಮಃ । ಶೌರಯೇ ನಮಃ । ವೈಕುಂಠಾಯ 
ನಮಃ । ಪುರುಷೋತ್ತಮಾಯ ನಮಃ । ಪದ್ಮನಾಭಾಯ ನಮಃ । ಹೃಷೀಕೇಶಾಯ 


-92- 


ಅನಂತಚತುರ್ದಶೀ 


ನಮಃ | ಮಾಧವಾಯ ನಮಃ | ಮಧುಸೂದನಾಯ ನಮಃ । ಅಚ್ಯುತಾಯ ನಮಃ । 
ಅನಂತಪತಯೇ ನಮಃ । ಗೋವಿಂದಾಯ ನಮಃ | ಕೃಷ್ಣಾಯ ನಮಃ । 
ಅಪರಾಜಿತಾಯ ನಮಃ ॥। (ಇತಿ ನಾಮಪೂಜಾಂ ಕೃತ್ವಾ, ಧೂಪಾದಿಭಿಃ 
ಶೇಷೋಪಚಾರೈಃ ಪೂಜಾಂ ಸಮಾಪಯೇತ್‌) 


ಅರ್ಫ್ಯಪ್ರದಾನ 
ನಮಃ ಸರ್ವಹಿತಾನಂತ ಜಗದಾನಂದಚಕ್ಟುಷೇ । 
ಸರ್ಗಸಂಸ್ಥಾನರೂಪಾಯ ಗೃಹಾಣಾಫ್ಯಂ ನಮೋಸ್ತುತೇ ॥ 
ಮತ್ತು ಜೀರ್ಣದೋರಕಸಂಸ್ಥಶ್ರೀಮದನಂತಾಯ ನಮಃ ವಿಶೇಷಾರ್ಫ್ಯಂ 
ಸಮರ್ಪಯಾಮಿ ॥ ಈ ಕೆಳಗಿನ ಶ್ಲೋಕವನ್ನು ಹೇಳಿ ಅಘಣ್ಯವನ್ನು ನೀಡಬೇಕು - 


ಅನಂತಸಂಸಾರಮಹಾಸಮುದ್ರೇ ಮಗ್ಗಂ ಸಮುದ್ಧರ ವಾಸುದೇವ ॥ 
ಅನಂತರೂಪೇ ನಿಯೋಜಯಸ್ವ ಅನಂತರೂಪಾಯ ನಮೋ ನಮಸ್ತೇ If 


ಅಸ್ಮದುರ್ವಂತರ್ಗತ ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ 
ಶ್ರೀಅನಂತಪದನಾಭಾಯ ನಮಃ ಇದಮರ್ಫುಂ ಇದಮರ್ಫಂ ಇದಮರ್ಫಂ ॥ 
ಮನೆಮಂದಿ ಎಲ್ಲರೂ ಶ್ರೀಅನಂತಪದ್ಮನಾಭನಿಗೆ ಅರ್ಥವನ್ನು ನೀಡಬೇಕು. 


ಜೀರ್ಣದೋರದ ವಿಸರ್ಜನೆ 
ಅನಂತಃ ಸರ್ವನಾಗಾನಾಮಧಿಪಃ ಸರ್ವಕಾಮದಃ । 
ವ್ರತೇನಾನೇನ ಸುಪ್ರೀತೋ ಭವತ್ವಿತಿ ಸದಾ ಮಮ ॥ 
ಶ್ರೀಮದನಂತಾಯ ನಮಃ ನಮಸ್ಕಾರಪೂರ್ವಕ ಪ್ರಾರ್ಥನಾಂ 
ಸಮರ್ಪಯಾಮಿ ॥ 


-93- 


ಅನಂತಚತುರ್ದಶೀ 


ಅನೇನ ಪೂಜನೇನ ಜೀರ್ಣದೋರಸ್ಥಶ್ರೀಮದನಂತಃ ಪ್ರೀಯತಾಂ ॥ 
ವಿಸರ್ಜಯಾಮಿ ದೇವೇಶ ಪೂರ್ವಸೂತ್ರಸ್ಥಿತಂ ಪರಂ । 
ಸಂಪೂರ್ಣಂ ಮೇ ವ್ರತಂ ಚಾಸ್ತು ದೇವದೇವ ನಮೋಸ್ತುತೇ ॥ 

(ಇತಿ ಮಂತ್ರೇಣ ವಿಸರ್ಜಯೇತ್‌) 


ಉಪಾಯನದಾನ ಸಂಕಲ್ಪ 


ಆಚಮ್ಯ । ಪ್ರಾಣಾನಾಯಮ್ಯ ದೇಶಕಾಲೌ ಸಂಕೀರ್ತ್ಯ ಏವಂ ಗುಣವಿಶೇಷ 
ವಿಶಿಷ್ಟಾಯಾಂ ಶುಭತಿಥೌ ಶ್ರೀಭಾರತೀರಮಣಮುಖ್ಯ ಪ್ರಾಣಾಂತರ್ಗತ 
ಶ್ರೀಮದನಂತಪದ್ಮನಾಭಪ್ರೇರಣಯಾ ಶ್ರೀಮದನಂತಪದನಾಭಪ್ರೀತ್ಯರ್ಥಂ 
ಬ್ರಾಹ್ಮಣಾಯ ಉಪಾಯನದಾನಂ ಕರಿಷ್ಯೇ ॥ 


ಏತತ್ತೇ ಉಪಾಯನದಾನಂ ರಕ್ಷಸ್ವ | ಓಂ ಭೂರ್ಭುವಸ್ವರೋಂ ಇತಿ 


ವಿಪ್ರವರಣಮಂತ್ರಃ 

ಅನಂತರೂಪಿನ್‌ ವಿಶ್ವಾತ್ಮನ್‌ ಕಾಲಾತ್ಮನ್‌ ಪುರುಷೋತ್ತಮ । 

ವಿಶ್ವಕರ್ತೆ« ನಮಸ್ತುಭ್ಯಮನಂತಾಯ ನಮೋನಮಃ ॥ 

(ಇತಿ ಮಂತ್ರೇಣ ಬ್ರಾಹ್ಮಣಂ ವೃಣುಯಾತ್‌ | ಆಸನಂ ಉಪವೇಶ್ಯ 

ಅರ್ಫ್ಥ್ಯಪಾದ್ಯಾದಿಭಿಃ ಸಂಪೂಜ್ಯ) 
ಉಪಾಯನದಾನಮಂತ್ರಃ 
ಪ್ರತಿಗ್ರಹೀತಾ ದಾತಾ ಚ ವ್ರತೇ ವಿಷ್ಣುರ್ಯಥಾ ತಥಾ । 
ಮಯಾ ದತ್ತಮಿದಂ ಸರ್ವಂ ಗೃಹಾಣ ತ್ವಂ ದ್ವಿಜೋತ್ತಮ । 
ದೇವಸ್ಯ ತ್ವಾ...!! ಇತ್ಯುಪಾಯನಮ್‌ ॥) ರಕ ರಕ ॥ 

™ 


-94- 


ಅನಂತಚತುರ್ದಶೀ 


ಅನಂತಃ ಸರ್ವನಾಗಾನಾಮಧಿಪಃ ಸರ್ವಕಾಮದಃ । 

ವ್ರತೇನಾನೇನ ಸುಪ್ರೀತೋ ಭವತ್ವಿಹ ಸದಾ ಮಮ ॥ 

ಶ್ರೀಮದನಂತವ್ರತಕಲ್ಪೋಕ್ತಫಲಸಿದ್ಧ $೯ ಮಿದಮುಪಾಯನದಾನಂ 
ಸೋಪಸ್ಕರಂ ಸತಾಂಬೂಲಂ ಸದಕ್ಬಿಣಾಕಂ ಶ್ರೀಮದನಂತಪದನಾಭಪ್ರೀತಿಂ 
ಕಾಮಯಮಾನಃ ತುಭ್ರಮಹಂ ಸಂಪ್ರದದೇ ॥ ದತ್ತಂ ನ ಮಮ ನ ಮಮ ॥ 

ಪ್ರತಿಗ್ರಹಣಮಂತ್ರಃ 

ಅನಂತಃ ಪ್ರತಿಗೃಹ್ಲಾತಿ ಅನಂತೋ ವೈ ದದಾತಿ ಚ! 

ಉಭಯೋಸ್ತಾರಕೋ ಯಸ್ಮಾದನಂತಾಯ ನಮೋ ನಮಃ ॥ 

(ಬ್ರಾಹ್ಮಣಃ "ಪ್ರತಿಗೃಹ್ನಾಮಿ' ಇತಿ ವದೇತ್‌ ॥) 

ಚರಿತವ್ರತಕಲ್ಹೋಕ್ತಫಲಾವಾಪ್ತಿರಸ್ವ್ವಿತ್ಯನುಗೃಹ್ಣಂತು ॥ 

(ಬ್ರಾಹ್ಮಣಃ ಆಚರಿತವ್ರತಸಂಪೂರ್ಣಫಲಾವಾಪ್ತಿರಸ್ತು 1 
ಶ್ರೀಮದನಂತಪದ್ಮನಾಭಃ ಪ್ರೀಯತಾಮಿತಿ ವದೇತ್‌ ॥) 

ಕಾಲರೂಪಕ ದೇವೇಶ ಸರ್ವಕಾಮವರಪ್ರದ । 

ಪ್ರಯಚ್ಛ ಭಗವನ್‌ ಮಹ್ಯಂ ಭಕ್ತಿಂ ಮುಕ್ತಿಂ ಚ ಶಾಶ್ವತೀಮ್‌ ॥ 

(ಇತಿ ಬ್ರಾಹ್ಮಣಪ್ರಾರ್ಥನಾ । ಪುನಃ ಪ್ರಾರ್ಥನಾ ॥) 

ಸರ್ವಸ್ಯ ಜಗತಃ ಸ್ಥಾತಾ ಸ್ಥಾತಾ ಸರ್ವಸ್ಯ ವಸ್ತುನಃ । 

ಪ್ರೀಯತಾಂ ಮೇ ಸದಾ ದೇವಃ ಶಂಖಚಕ್ರಗಧಾಧರಃ ॥ 

ಆವಾಹಿತದೇವತಾಭ್ಯೋ ನಮಃ ॥ 

(ಇತಿ ಪುನಃ ಧ್ಯಾನಾ:ವಾಹನಾದ್ಯುತ್ತರಷೋಡಶೋಪಚಾರಪೂಜಾಂ 
ಆಚರೇತ್‌) 


ಅನಂತಚತುರ್ದಶೀ 


ಅನಂತಕಲಶದ ವಿಸರ್ಜನೆ 


ಅನಂತಚತುರ್ದಶಿಯ ದಿವಸವೇ ಸ್ಥಾಪನೆ ಮಾಡಿದ ಅನಂತಕಲಶವನ್ನು 
ವಿಸರ್ಜನೆ ಮಾಡಬಾರದು. ಮರುದಿವಸ ಬೆಳಿಗ್ಗೆ ಸಂಕ್ಷೇಪವಾಗಿ ಪೂಜೆಯನ್ನು ಮಾಡಿ 
ವಿಸರ್ಜನೆ ಮಾಡಬೇಕು. ಮತ್ತು ಈ ಕೆಳಗೆ ನೀಡಿದ ಪೂಜಾವಿಧಾನದ ಪ್ರಕಾರವೇ 
ವಿಸರ್ಜನೆ ಮಾಡತಕ್ಕದ್ದು. 

ಶ್ರೀಗುರುಭ್ಯೋ ನಮಃ | ಶ್ರೀಪರಮಗುರುಭ್ಯೋನಮಃ ॥ ಶ್ರೀಮದಾನಂದ- 
ತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ । ಶ್ರೀಅನಂತಪದನಾಭಾಯ ನಮಃ। 

ಎರಡು ಬಾರಿ ಆಚಮನ ಮಾಡಿ, 

ಅದ್ಯಪೂರ್ವೋಚ್ಚರಿತ ಏವಂಗುಣವಿಶೇಷಣ ವಿಶಿಷ್ಟಾಯಾಂ 
ಅಸ್ಮದ್ಭುರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀಮದನಂತ- 
ಪದ್ಮನಾಭಪ್ರೇರಣಯಾ ಶ್ರೀಅನಂತಪದನಾಭಪ್ರೀತ್ಯರ್ಥಂ ಅದ್ಯ ಕಲಶಮಧ್ಯೇ 
ಪ್ರತಿಷ್ಠಾಪಿತ ಅನಂತಪದ್ಮನಾಭಸ್ಯ ವಿಸರ್ಜನಾಂಗತ್ವೇನ ಯಥಾಶಕ್ತಿ ಪೂಜಾಂ 
ಕರಿಷ್ಯೇ | 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಅರ್ಫ್ಯಂ ಸಮರ್ಪಯಾಮಿ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಪಾದ್ಯಂ ಸಮರ್ಪಯಾಮಿ ॥ 

ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಆಚಮನಂ ಸಮರ್ಪಯಾಮಿ ॥ 


-96- 


ಅನಂತಚತುರ್ದಶೀ 


ತುಳಸೀ ದಳದಿಂದ ಅಥವಾ 
ಮಂತ್ರಾಕ್ಚತೆಯಿಂದ ಅರ್ಚನೆ ಮಾಡಿರಿ 

ಓಂ ಅನಂತಾಯ ನಮಃ ಓಂ | ಓಂ ಸಂಕರ್ಷಣಾಯ ನಮಃ ಓಂ | 
ಓಂ ಕಪಿಲಾಯ ನಮಃ ಓಂ | ಓಂ ಶೇಷಾಯ ನಮಃ ಓಂ । ಓಂ ಹಲಾಯುಧಾಯ 
ನಮಃ ಓಂ । ಓಂ ವಿಶ್ವರೂಪಾಯ ನಮಃ ಓಂ | ಓಂ ವಾಸುದೇವಾಯ ನಮಃ 
ಓಂ 1 ಓಂ ಸನಾತನಾಯ ನಮಃ ಓಂ | ಓಂ ವಾಮನಾಯ ನಮಃ ಓಂ | 
ಓಂ ಪುಣ್ಯಾಯ ನಮಃ ಓಂ | ಓಂ ಪುರುಷೋತ್ತಮಾಯ ನಮಃ ಓಂ | 
ಓಂ ಶ್ರೀನಿವಾಸಾಯ ನಮಃ ಓಂ | ಓಂ ಶ್ರೀನಿಕೇತಾಯ ನಮಃ ಓಂ | 
ಓಂ ಕ್ಷೇತ್ರಪಾಲಕಾಯ ನಮಃ ಓಂ | ಓಂ ಕೇಶವಾಯ ನಮಃ ಓಂ | 
ಓಂ ಶ್ರೀಲಕ್ಷಿ ಫಿವಲ್ಲಭಾಯ ನಮಃ ಓಂ | ಓಂ ಶ್ರೀ ಅನಂತಪದ್ಮನಾಭಾಯ 
ನಮಃ ಓಂ! 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಧೂಪಮಾಘ್ರಾಪಯಾಮಿ । 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ದೀಪಂ ದರ್ಶಯಾಮಿ | 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಮಹಾನೈವೇದ್ಯಂ ನಿವೇದಯಾಮಿ | 


ನೀರು ಹಾಗೂ ಕಲ್ಲುಸಕ್ಕರೆ, ಉತ್ತತ್ತಿ ಯಾವುದಾದರೂ ಒಂದನ್ನಿಟ್ಟು ನೈವೇದ್ಯ 
ಮಾಡಬೇಕು. 


-97- 


ಅನಂತಚತುರ್ದಶೀ 


ಅನಂತಸಂಸಾರಮಹಾಸಮುದ್ರೇ ಮಗ್ನಂ ಸಮುದ್ಧರ ವಾಸುದೇವ । 
ಅನಂತರೂಪೇ ನಿಯೋಜಯಸ್ವ ಅನಂತರೂಪಾಯ ನಮೋ ನಮಸ್ತೇ || 


ಈ ಶ್ಲೋಕವನ್ನು ಹೇಳಿ ಮಂಗಳಾರತಿ ಮಾಡಬೇಕು. 
ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಮಹಾಮಂಗಳನೀರಾಜನಂ ಸಮರ್ಪಯಾಮಿ । 


ಶ್ರೀಭಾರತೀರಮಣಮುಖ್ಯಪ್ರಾಣಾಂತರ್ಗತ ಅನಂತಪದ್ಮನಾಭಾಯ ನಮಃ । 
ಮಂತ್ರಪುಷ್ಪ ಸಮರ್ಪಯಾಮಿ । ಸಮಸ್ತರಾಜೋಪಚಾರಾನ್‌ ಸಮರ್ಪಯಾಮಿ! 


ಉದ್ವಾಸನಾ ಮಂತ್ರಾಃ 
ನ್ಯೂನಾತಿರಿಕ್ತಾನಿ ಪರಿಸ್ಫುಟಾನಿ ಯಾನೀಹ ಕರ್ಮಾಣಿ ಮಯಾ ಕೃತಾನಿ । 
ಕ್ಷಮ್ಯಾಣಿ ಚೈತಾನಿ ಮಮ ಕ್ಷಮಸ್ವ ಪ್ರಯಾಹಿ ತುಷ್ಠಃ ಪುನರಾಗಮಾಯ ॥ 
ನಮೋತಸ್ತ್ವನಂತಾಯ ನರಾಯ ಚಕ್ರಿಣೇ 
ನಾರಾಯಣಾಯಾಖಿಲವಂದ್ಯಮೂರ್ತಯೇ । 
ನತಾತ್ಮನಾಮಾರ್ತಿವಿನಾಶನಾಯ 
ಮಾಮುದ್ಧರಾನಂತಭವಾಂಬುಧೇರ್ವಿಭೋ || 
ಯಜ ಕ್ಲೇಶಾಚ್ಯುತಗೋವಿಂದ ಮಾಧವಾನಂತ ಕೇಶವ । 
ಕಷ್ಟ ವಿಷ್ಣೋ ಹೃಷೀಕೇಶ ವಾಸುದೇವ ನಮೋಸ್ತು ತೇ ॥ 
ಪೂರ್ವಂ ಯತ್ರ ಸ್ಥಿತಂ ದೇವ ತ್ವಯಾ ಸರ್ವಜಗತ್ತತೇ । 
ತದೇವ ಪರಮಂ ಧಾಮ ಗಚ್ಛ ತ್ವಂ ಪ್ರೀತಿಮಾವಹನ್‌ ॥ 
ಕ್ಹಮಾಯಾಚನೆ 
ವಿಸರ್ಗಬಿಂದುಮಾತ್ರಾಣಿ ಪದಪದಾಕ್ಷರಾಣಿ ಚ । 
ನ್ಯೂನಾನಿ ಚಾತಿರಿಕ್ತಾನಿ ಕ್ಹಮಸ್ವ ಪುರುಷೋತ್ತಮ ॥ 


-98- 


ಅನಂತಚತುರ್ದಶೀ 


ಪಾಪೋsಹಂ ಪಾಪಕರ್ಮಾsಹಂ ಪಾಪಾತ್ಮಾ ಪಾಪಸಂಭವಃ । 
ತ್ರಾಹಿಮಾಂ ಪುಂಡರೀಕಾಕ್ಷ ಶರಣಾಗತವತ್ತಲ || 

ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ । 

ತಸ್ಮಾತ್‌ ಕಾರುಣ್ಯಭಾವೇನ ರಕ್ಷ ರಕ್ಷ ಜನಾರ್ದನ ॥ 


ಪ್ರಾರ್ಥನಾ 
ಜಿತಂ ತೇ ಪುಂಡರೀಕಾಕ ಕ್ಸ ಪೂರ್ಣಷಾಡ್ಗುಣವಿಗ್ರಹ । 
ಪರಾನಂದ ಪರಬ್ರಹ್ಮನ್‌ ನಮಸ್ತೇ ಪರಮಾತ್ಮನೇ ॥ 
ನಮಸ್ತೇ ಪೀತವಸನ ನಮಃ ಕಟಕಹಾರಿಣೇ । 
ನಮೋ ನೀಲಾಳಕಾಬದ್ಧವೇಣೀಸುಂದರವಿಗ್ರಹ ॥ 
ಯಾಚೇsಹಂ ಕರುಣಾಸಿಂಧೋ ಯಾವಜ್ಜೀವಮಿದಂ ತವ । 
ಅದೈನ್ಯಂ ದೇಹದಾರ್ಡ್ಯಂ ಮೇ ತ್ವತ್ಪಾದಾಂಬುಜಸದ್ರತಿಮ್‌ ॥ 
ಎಂಟು ಬಾರಿ ನಾರಾಯಣಾಷ್ಟಾಕ್ಟರವನ್ನು ಕಲಶ ಮುಟ್ಟಿ ಜಪಿಸಿರಿ. ಮತ್ತು 
ಕೆಳಗಿನ ಮಂತ್ರವನ್ನು ಉಚ್ಛರಿಸಿರಿ. 
ಓಂ ಆತ್ಮಾ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂ ಚರತಿ ದೇವ ಏಷಃ 


ಘೋಷಾ ಇದಸ್ಯ ಶೃಣ್ಣಿರೇ ನ ರೂಪಂ ತಸ್ಮೆ | ವಾತಾಯ ಹವಿಷಾ ವಿಧೇಮ॥ 


ಓಂ ಉತ್ತಿ; ಷ್ಠ ಬ್ರಹ್ಮಣಸ್ಪತೇ ದೇವಯಂತಸ್ವೇಮಹೇ । 
ಉಪಪ್ರಯಂತು ಮರುತಃ ಸುಧಾನವ ಇಂದ್ರ ಪ್ರಾಶೂರ್ಭವಾಸಚಾ ॥ 
ಭ್ಯಾರಮಿದದ್ರ ಯೋನಿಸಿಕ್ತಂ ಪುಷ್ಕರೇ ಮಧು । ಅವತಸ್ಯ ವಿಸರ್ಜನೇ ॥ 
ಅವಗುಂಠಿತೋ ಭವ । ಸಮ್ಮುಖೋ ಭವ। ಸನ್ನಿರುದ್ಧೋ ಭವ।: ಸಂಸ್ಥಾಪಿತೋ 
ಭವ | ಆವಾಹಿತೋ ಭವ । 
ಹೀಗೆ ಮುದ್ರೆಗಳನ್ನು ವ್ಯತ್ಯಮದಲ್ಲಿ ತೋರಿಸಬೇಕು. 


-99- 


ಅನಂತಚತುರ್ದಶೀ 


ಕಲಶದ ಮೇಲಿರುವ ಒಂದು ತುಳಸೀ ನಿರ್ಮಾಲ್ಯವನ್ನು ಕೈಯ್ಯಲ್ಲಿ 
ಹಿಡಿದುಕೊಂಡು ಮುಂದಿನ ಮಂತ್ರವನ್ನು ಗಟ್ಟಿಯಾಗಿ ಹೇಳಬೇಕು. 


ಏಹ್ಯೇಹಿ ಕಲಶಸ್ಥಿತಪುರುಷೋತ್ತಮ ಪ್ರಸೀದ ಭಗವನ್‌ ಆಗಚ್ಛಾಗಚ್ಛ 
ಭಗವಂತಂ ಸಶ್ರೀಕಂ ಸಪರಿವಾರಂ ಶ್ರೀಮದನಂತಪದನಾಭಂ ಮಮ ಹೃತ್ಯಮಲೇ 
ಪ್ರಾವಾಹಯಾಮಿ । 


ತುಲಸೀದಲದ ಮೂಲಕ ಸುಷುಮ್ನಾ ನಾಡಿಯ ಮೂಲಕ ಕಲಶಸ್ಥಿತನಾದ 
ಅನಂತಪದ್ಮನಾಭನು ನಮ್ಮ ಹೃದಯದಲ್ಲಿ ಬಂದು ಕುಳಿತನು ಎಂದು ಭಾವಿಸಬೇಕು. 
ಆ ನಿರ್ಮಾಲ್ಯ ತುಳಸಿಯನ್ನು ಬಲದ ಕಿವಿಯಲ್ಲಿ ಧರಿಸಬೇಕು. ಮತ್ತೊಂದು 
ನಿರ್ಮಾಲ್ಯ ತುಳಸಿದಳವನ್ನು ತೆಗೆದುಕೊಂಡು ಎಡದಕಿವಿಯಲ್ಲಿ, ಮತ್ತೊಂದನ್ನು 
ತಲೆಯ ಮೇಲೆ, ಮತ್ತೊಂದನ್ನು ನಾಭಿಯಲ್ಲಿಧಾರಣೆ ಮಾಡಿ, ನಾಲ್ಕು ರೂಪಗಳಿಂದ 
ಅನಂತಪದನಾಭನು ನಮ್ಮದೇಹದ ನಾಲ್ಕುಭಾಗಗಳಲ್ಲಿ ನೆಲೆಸಿದ್ದಾನೆಂದು ಸ್ಮರಿಸಬೇಕು. 

ಮುಂದಿನ ಶ್ಲೋಕವನ್ನು ಹೇಳಿ ಘಂಟಾನಾದ ಮಾಡಬೇಕು. 

ಯಾಚೇ5ಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ । 

ಹೃದಯೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ತತೇ ॥ 

ಚಂದ್ರಸ್ಥವಾಮನ ಹರೇ ಸರ್ವಲೋಕಸುಖಪ್ರದ । 

ಮುಕುಲೀಕುರು ಹೃತ್ವಂಜಂ ಪೂರ್ವವತ್‌ ಸ್ಥಾಪಯಸ್ವ ತತ್‌ ॥ 

ಆಸನಾದ್ಯನುಯಾಗಾಂತಂ ಹ್ಯರ್ಚನಂ ಯನ್ಮಯಾ ಕೃತಮ್‌ । 

ತತರ್ವಂ ಗೃಹ್ಯತಾಂ ದೇವ ಪ್ರಸೀದಪುರುಷೋವಮ್‌(9) ॥ 

ಮಂತ್ರಹೀನಂ ಕ್ರಿಯಾಹೀನಂ ಭೋಗಹೀನಮಭಕ್ತಿಕಮ್‌ । 

ತತ್ಸರ್ವಂ ಕ್ಷಮ್ಯತಾಂ ದೇವ ದೀನಂ ಮಾಮಾತಸಾತ್ಸುರು ll 


ಯಾಂತು ದೇವಗಣಾಃ ಸರ್ವೇ ಪೂಜಾಮಾದಾಯ ಮತ್ಯತಾಮ್‌ 
ಇಷ್ಟಕಾಮ್ಯಾರ್ಥಸಿದ್ಧ $ರ್ಥಂ ಪುನರಾಗಮನಾಯ ಚ ॥ 


-100- 


ಅನಂತಚತುರ್ದಶೀ 


ಆವಾಹಿತದೇವತಾಭ್ಯೋ ನಮಃ । ಯಥಾಸ್ಥಾನಮುದ್ವಾಸಯಾಮಿ 
ಪೀಠಾವರಣ ದೇವತಾಭ್ಯೋ ನಮಃ । ಯಥಾಸ್ಥಾನಮುದ್ದಾ ಸಯಾಮಿ | 

ಅನೇನ ಅನಂತಚತುರ್ದಶೀಪ್ರಯುಕ್ತ ಕಲಶೇ ಅನಂತಪೂಜಾಕರಣೇನ 
ಅಸ್ಮದ್ದುರ್ವಂತರ್ಗತ ಭಾರತೀರಮಣಮುಖ್ಯಪ್ರಾಣಾಂತರ್ಗತ ಶ್ರೀ ಅನಂತಪದ್ಮನಾಭಃ 
ಪ್ರೀಯತಾಂ ಪ್ರೀತೋ ವರದೋ ಭವತು । 

ಮಧ್ಯೇ ಮಂತ್ರತಂತ್ರಸ್ವರವರ್ಣಲೋಪಪ್ರಾಯಶ್ಚಿತ್ತಾರ್ಥಂ ನಾಮತ್ರಯಮಂತ್ರ- 
ಜಪಂ ಕರಿಷ್ಯೇ । 

ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ 
ನಮಃ । ಅಚ್ಯುತಾನಂತಗೋವಿಂದೇಭ್ಯೋ ನಮೋ ನಮಃ । 


ಕಲಶದ ಮೇಲಿರುವ ತೆಂಗಿನಕಾಯಿಯನ್ನು ಒಡೆದು ಅಡುಗೆ ಮಾಡಿ ಪ್ರಸಾದ 
ರೂಪದಲ್ಲಿಸ್ವೀಕಾರ ಮಾಡಬೇಕು. ಮತ್ತು ವಿಳ್ಳೆಯದೆಲೆ ಅಡಿಕೆ ಇವುಗಳನ್ನೂ ಕೂಡ 
ಭೋಜನದ ನಂತರ ಭುಂಜಿಸಬೇಕು. ಅಕ್ಕಿಯನ್ನು ಅಡುಗೆ ಮಾಡಿ ಭಗವಂತನಿಗೆ 
ನಿವೇದಿಸಿ ಮನೆಮಂದಿಯೆಲ್ಲರೂ ಪ್ರಸಾದರೂಪದಲ್ಲಿ ಸ್ವೀಕರಿಸಬೇಕು. ಈ ಅಕ್ಕಿಯನ್ನು 
ಅಕ್ಕಿಯ ಡಬ್ಬದಲ್ಲಿ ಸ್ವಲ್ಪ ಹಾಕುವ ಪದ್ಧತಿಯೂ ಇರುತ್ತದೆ. ಕಲಶದಲ್ಲಿರುವ ನೀರನ್ನು 
ತಲೆಯ ಮೇಲೆ ಸುರಿದುಕೊಳ್ಳಬೇಕು ಅಥವಾ ಮರುದಿವಸ ಸ್ನಾನದಲ್ಲಿ 
ಉಪ- ಯೋಗಿಸಬೇಕು. 

ವಿಸರ್ಜನಾಪೂಜೆಯು ಮುಗಿಯಿತು 


ಇವ ಭೆ 
1 ಶ್ರೀಕೃಷ್ಣಾರ್ಪಣಮಸ್ತು ॥ 


-101- 


ಅನಂತಚತುರ್ದಶೀ 


ಕಟ್ಟಿಕೊಂಡ ಅನಂತನ ದಾರವನ್ನು ವಿಸರ್ಜನ ಮಾಡುವಾಗ 
ಅವಶ್ಯ ವಾಗಿ. ಹೇಳಬೇಕಾದ ಮಂತ್ರ 


ವಿಸರ್ಜಯಾಮಿ ದೇವೇಶ ಪೂರ್ವಸೂತ್ರಂ ಧೃತಂ ಪರಮ್‌ । 
ಸಂಪೂರ್ಣಂ ವ್ರತಮಸ್ತೃತ್ರ ಮತ್ಯತಂ ತ್ವದನುಜ್ಜಯಾ ॥ 


ನಮಸ್ತೇ ದೇವದೇವೇಶ ನಮಸ್ತೇ ಧರಣೀಧರ । 
ನಮಸ್ತೇ ಸರ್ವನಾಗೇಂದ್ರ ನಮಸ್ತೇ ಪುರುಷೋತ್ತಮ ॥ 


ಈ ಎರಡು ಮಂತ್ರಗಳನ್ನು ದಾರವನ್ನು ಬಿಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ 
ತಲೆಯ ಮೇಲಿಟ್ಟು, ಅಲ್ಲಿರುವ ಅನಂತ ರೂಪಿಯಾದ ಭಗವಂತನು 
ಸುಷುಮ್ನಾನಾಡಿಯ ಮೂಲಕ ನಮ್ಮ ಹೃದಯದಲ್ಲಿ ಬಂದು ಕುಳಿತನೆಂದು 

ವಿಸಬೇಕು. ಅನಂತರ ಹಾಲಿನಲ್ಲಿ ಆ ದಾರವನ್ನು ವಿಸರ್ಜನೆ ಮಾಡಬೇಕು. 
ವ್ರತಾನುಷ್ಠಾನ ಮಾಡುವವರು ಮುಂದಿನ ಅನಂತಚತಿತುರ್ದಶಿಯಂದೇ ಹೀಗೆ 
ವಿಸರ್ಜನೆ ಮಾಡಬೇಕು. ವ್ರತಾನುಷ್ಠಾನ ಮಾಡದಿರುವವರು ಮರುದಿವಸ ಅಥವಾ 
ಎಷ್ಟು ದಿವಸ ಅವರು ಧರಿಸಲು ಸಾಧ್ಯವಿದೆಯೋ ಅಷ್ಟು ದಿನ ಆದಮೇಲೆ ಈ 
ಕ್ರಮದಲ್ಲಿಯೇ ವಿಸರ್ಜನೆಯನ್ನು ಮಾಡತಕ್ಕದ್ದು. 
ಇಲ್ಲಿಗೆ ಜೀರ್ಣದೋರದ ವಿಸರ್ಜನೆಯ ಕ್ರಮ ಮುಗಿಯಿತು. 
ಸಜ ಸೈ ಜೇ ಸೆಂ 


-102- 


-103- 


ಅನಂತಚತುರ್ದಶೀ 


ಅನಂತಪದ್ಮನಾಭನ ವ್ರತದ ಕಥೆ 


ಶ್ರೀಸೂತಃ - 

ಪುರಾ ತು ಜಾಹ್ನವೀತೀರೇ ಧರ್ಮೋ ಧರ್ಮಪರಾಯಣಃ। 

ಜರಾಸಂಧವಧಾರ್ಥಾಯ ರಾಜಸೂಯಮುಪಾಕ್ರಮತ್‌ moll 

ಹಿಂದೆ ಭಾಗೀರಥೀತೀರದಲ್ಲಿ ಅತ್ಯಂತ ಧರ್ಮಪರಾಯಣನಾದ 
ಧರ್ಮರಾಜ- ನಿದ್ದನು. ಅವನಿಗೆ ಜರಾಸಂಧನನ್ನು ಕೊಲ್ಲಬೇಕೆಂದು ಅನಿಸಿತು. 
ಅದಕ್ಕಾಗಿ ರಾಜಸೂಯ ಯಾಗವನ್ನು ಮಾಡಲು ಪ್ರಾರಂಭ ಮಾಡಿದನು. 

ಕೃಷ್ಣೇನ ಸಹ ಧರ್ಮೋ ಸೌ ಭೀಮಾರ್ಜುನಸಮನ್ವಿತಃ । 

ಯಜ್ಞಶಾಲಾಂ ಚಕಾರಾಥ ನಾನಾರತ್ನೋಪಶೋಭಿತಾಮ್‌ 11೨1! 

ಆ ಧರ್ಮರಾಜನು ಕೃಷ್ಣನ ಅಧ್ಯಕ್ಷತೆಯಲ್ಲಿ ಭೀಮಾರ್ಜುನರಿಂದ ಸಹಿತನಾಗಿ, 
ಯಜ್ಞಕ್ಕೋಸ್ಕರ ಅನೇಕ ರತ್ನಗಳಿಂದ ಅಲಂಕರಿಸಲ್ಪಟ್ಟ ಯಜ್ಞಶಾಲೆಯನ್ನು ನಿರ್ಮಾಣ 
ಮಾಡಿದನು. 

ಮುಕ್ತಾಫಲಸಮಾಕೀರ್ಣಾಮಿಂದ್ರಾಲಯಸಮಪ್ರಭಾಮ್‌ । 

ಯಜ್ಞಾರ್ಥಂ ಭೂಪತೀನ್‌ ಸರ್ವಾನ್‌ ಸಮಾನೀಯ ಪ್ರಯತ್ನತಃ 11೩1 

ಮುತ್ತುಗಳ ಹಾರಗಳಿಂದ ಸುತ್ತುವರೆಯಲ್ಪಟ್ಟ ಇಂದ್ರದೇವರ ಅರಮನೆಗೆ 
ಸಮಾನವಾದ ಕಾಂತಿಯುಳ್ಳ ಯಜ್ಞಶಾಲೆಯನ್ನು ಕಟ್ಟಿಸಿದನು. ಆ ಯಜ್ಞ ಕ್ಕೋಸ್ಕರ 
ಅನೇಕ ರಾಜರುಗಳನ್ನು ಪ್ರಯತ್ನಪೂರ್ವಕವಾಗಿ ಆಹ್ವಾನ ಮಾಡಿದ್ದನು. 

ಗಾಂಧಾರೀತನಯೋ ರಾಜಾ ತದಾನೀಂ ನೃಪನಂದನಃ । 

ದುರ್ಯೋಧನ ಇತಿ ಖ್ಯಾತಃ ಸಮಾಗಚ್ಛನ್‌ ಮಖಾಲಯಮ್‌ IVI 

ಆಗ ಗಾಂಧಾರಿಯ ಪುತ್ರನಾದ ದುರ್ಯೋಧನನೆಂಬ ರಾಜಪುತ್ರನು ಆ 
ಯಜ್ಞಶಾಲೆಗೆ ಬಂದನು. 

ದೃಷ್ಟ್ವಾ ದುರ್ಯೋಧನಶ್ಚಾತ್ರ ಪ್ರಾಂಗಣಂ ಜಲಸನ್ನಿಭಮ್‌ । 

ಊರ್ಧ್ವಂ ಕೃತ್ವಾತು ವಸ್ತ್ರಾಣಿ ತತ್ರಾಗಚ್ಛತ್‌ ಶನೈಃ ಶನೈಃ 11೫11 


-104- 


ಅನಂತಚತುರ್ದಶೀ 


ರತ್ನಗಳ ಕಾಂತಿಯಿಂದ ನೀರಿನಂತೆ ತೋರುವ ಪ್ರಾಂಗಣವನ್ನು ನೋಡಿದ 
ದುರ್ಯೋಧನನು ನೀರೆಂದು ಭ್ರಮಿಸಿದನು. ತನ್ನ ಬಟ್ಟೆಗಳನ್ನು ಮೇಲಕ್ಕೆ ಎತ್ತಿಕೊಂಡು 
ನಿಧಾನವಾಗಿ ಸಾಗಿದನು. 

ಸ್ಥಿತವಕ್ತ್ರಾಶ್ಚತಂ ದೃಷ್ಟ್ವಾ ದ್ರೌಪದ್ಯಾದಿವರಾಂಗನಾಃ । 

ದುರ್ಯೋಧನಸ್ತತೋ ಗಚ್ಛನ್‌ ಜಲಮಧ್ಯೇ ಪಪಾತ ಹ 11೬!| 

ದುರ್ಯೋಧನನ ಈ ಸ್ಥಿತಿಯನ್ನು ಕಂಡು ದ್ರೌಪದಿಯೇ ಮೊದಲಾದ ಉತ್ತಮ 
ಸ್ತ್ರೀಯರು ನಕ್ಕುಬಿಟ್ಟರು. ಅನಂತರ ದುರ್ಯೋಧನನು ನೀರೇ ಇಲ್ಲವೆಂದು ತಿಳಿದು 
ಸಹಜವಾಗಿ ನಡೆಯಲು ಹೋಗಿ ನೀರಿನಲ್ಲಿ ಬಿದ್ದು ಬಿಟ್ಟನು. 

ಪುನಃ ಸರ್ವೇ ನೃಪಾಶ್ನೇ ವ ಯಷಯಶ್ಚತಪೋಧನಾಃ। 

ಉಪಹಾಸಂ ಚ ಚಕ್ರುಸ್ತಾ ದ್ರೌಪದ್ಯಾದಿಸುಲೋಚನಾಃ 11೭11 

ಆಗ ಎಲ್ಲ ರಾಜರೂ ಖಷಿಗಳೂ ತಪೋಧನರೂ ಆ ದ್ರೌಪದಿಮೊದಲಾದ 
ಸುಲೋಚನೆಯರು ಪುನಃ ನಕ್ಕರು. 

ಮಹಾರಾಜಾಧಿರಾಜೋತಸೌ ಮಹಾಕ್ರೋಧಪರಾಯಣಃ । 

ಎನಿರ್ಗತಃ ಸ್ವಕಂ ರಾಷ್ಟ್ರಂ ಮಾತುಲೇನಾವೃತೋ ನೃಪಃ 11೮॥ 

ದುರ್ಯೋಧನನು ಮಹಾರಾಜರಿಗೂ ಅಧಿರಾಜನಾಗಿದ್ದನು. ಆದ್ದರಿಂದ ತನ್ನ 
ದುಸ್ಥಿತಿಯನ್ನು ಕಂಡು ನಕ್ಕದ್ದನ್ನು ನೋಡಿ ಬಹಳ ಸಿಟ್ಟುಗೊಂಡನು. ಮಾವನಾದ 
ಶಕುನಿಯ ಜೊತೆ ತನ್ನ ರಾಜ್ಯಕ್ಕೆ ಹಿಂತಿರುಗಬೇಕೆಂದು ಆಲೋಚಿಸಿದನು. 

ತಸ್ಮಿನ್‌ ಕಾಲೇ ತು ಶಕುನಿಃ ಪ್ರೋವಾಚ ಮಧುರಂ ವಚಃ | 

ಮುಂಚ ರಾಜನ್‌ ಮಹಾರೋಷಂ ಪುರತಃ ಕಾರ್ಯಗೌರವಾತ್‌ 11೯1! 

ಅದೇ ಸಮಯದಲ್ಲಿ ಶಕುನಿಯು ಮೃದುವಾದ ಮಾತುಗಳಿಂದ ಸಮಾಧಾನವನ್ನು 
ಮಾಡಿದನು. ಓ ರಾಜನೇ! ಆದದ್ದರ ಬಗ್ಗೆ ಮರುಗ ಬೇಡ. ಮಹಾಕೋಪವನ್ನು 
ಪರಿತ್ಯಾಗ ಮಾಡು. ಮುಂದೆ ನೀ ಮಾಡಬೇಕಾದ ಕಾರ್ಯದ ಬಗ್ಗೆ ಯೋಚನೆ 


ಮಾಡು. 


-105- 


ಅನಂತಚತುರ್ದಶೀ 


ದ್ಯೂತೋಪಕ್ರಮಣೇನೈವ ಸರ್ವಂ ರಾಜ್ಯಮವಾಪ್ಪ್ಯಸಿ | 

ಗಂತುಮುತ್ತಿಷ್ಠ ರಾಜೇಂದ್ರ ಸತ್ರಸ್ಯ ಸದನಂ ಪ್ರತಿ Wool 

ಮೊದಲು ನೀನು ಪಗಡೆಯಾಟವನ್ನು ಆಡಬೇಕು. ಇದರಿಂದಲೇ ಸಕಲ 
ರಾಜ್ಯವನ್ನು ನೀನು ಪಡೆಯುವಿ. ರಾಜೇಂದ್ರನೇ! ಆ ಯಜ್ಞಶಾಲೆಗೆ ತೆರಳಲು ಸಿದ್ಧನಾಗು. 

ತಥೇತ್ಯುಕ್ತ್ವಾ ಮಹಾರಾಜಃ ಸಮಾಗಚ್ಛನ್‌ ಮಖಾಲಯಮ್‌ | 

ವಿನಿವರ್ತ್ಯ ಮಖಂ ಜಗ್ಗುರ್ನ್ವೃಪಾಃ ಸರ್ವೇ ಸ್ವಕಂ ಪುರಮ್‌ 11೧೧1 

ಆಗ ದುರ್ಯೋಧನನು ಹಾಗೇಯೇ ಆಗಲೆಂದು ಹೇಳಿದನು. ಯಜ್ಞದ ಮನೆಗೆ 
ಬಂದನು. ಉಳಿದೆಲ್ಲ ರಾಜರು ಯಜ್ಞವನ್ನು ಮುಗಿಸಿ ತಮ್ಮ ಪಟ್ಟಣಗಳಿಗೆ 
ಹಿಂತಿರುಗಿದರು. 

ತತೋ ದುರ್ಯೋಧನೋ ರಾಜಾ ಸಮಾಗತ್ಯ ಗಜಾಹ್ವಯಮ್‌ । 

ಆನೀಯ ಪಾಂಡುಪುತ್ರಾಂಶ್ಚಧರ್ಮಭೀಮಾರ್ಜುನಾನ್‌ ವರಾನ್‌ ॥೧೨॥ 

ರಾಜನಾದ ದುರ್ಯೋಧನನು ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು. ಪಾಂಡುವಿನ 
ಮಕ್ಕಳಾದ ಧರ್ಮರಾಜ, ಭೀಮಸೇನ, ಅರ್ಜುನ ಮೊದಲಾದವರನ್ನು ತನ್ನ ಆಸ್ಥಾನಕ್ಕೆ 
ಕರೆಸಿಕೊಂಡನು. 

ದ್ಯೂತಾರಂಭಂ ಚಾಕುರುತ ಸ್ವಂ ರಾಜ್ಯಂ ಪ್ರಾಪ್ತವಾಂಸ್ತತಃ । 

ದ್ಯೂತೇನೈವ ಜಿತಾ: ಸರ್ವೇ ಪಾಂಡವಾ ವೀತಕಲ್ಲಷಾಃ HOA 

ಧರ್ಮರಾಜನ ಜೊತೆ ಪಗಡೆಯಾಟ ಆಡಿದನು. ಪಾಂಡವರ ಎಲ್ಲರಾಜ್ಯವನ್ನು 
ಕಸಿದುಕೊಂಡನು. ಎಲ್ಲ ಪಾಂಡವರು ದೋಷರಹಿತರಾಗಿದ್ದರೂ ದ್ಯೂತಕ್ರೀಡೆಯಲ್ಲಿ 
ಸೋತು ಹೋದರು. 

ತತೋತರಣ್ಯಾಂತರೇ ಗತ್ವಾವರ್ತಂತೇ ವನಚಾರಿಣಃ | 

ತತೋ ವೃತ್ತಾಂತಮಾಕರ್ಣ್ಯ ಭ್ರಾತೃಭಿಃ ಸಹ ಪಾಂಡವಮ್‌ । 

ಯುಧಿಷ್ಠಿರಂ ದ್ರಷ್ಟುಮನಾಃ ಕೃಷ್ಣೋ5 ಗಾತ್‌ ಜಗದೀಶ್ವರಃ Tet 

ಅನಂತರ ಎಲ್ಲರೂ ಕಾಡಿಗೆ ತೆರಳಿದರು. ಜಗತ್ತಿಗೆ ಈಶ್ವರನಾದ ಶ್ರೀಕೃಷ್ಣನು 
ಪಾಂಡವರು ವನವಾಸಕ್ಕೆ ತೆರಳಿದ್ದನ್ನು ಕೇಳಿ ಸಹೋದರರ ಜೊತೆಗೆ ಧರ್ಮರಾಜನನ್ನು 


ಕಾಣುವುದಕ್ಕಾಗಿ ಆಗಮಿಸಿದನು. 
-106- 


ಅನಂತಚತುರ್ದಶೀ 


ಸೂತಃ 

ಅರಣ್ಯೇ ವರ್ತಮಾನಾಸ್ತೇ ಪಾಂಡವಾಃ ದುಃಖಕರ್ಶಿತಾಃ । 

ಕೃಷ್ಣಂ ದೃಷ್ಟ್ವಾ ಮಹಾತ್ಮಾನಂ ಪ್ರಣಿಪತ್ಯ ತಮಬ್ರುವನ್‌ WOH 

ಸೂತಪುರಾಣಿಕರು ಹೇಳುತ್ತಾರೆ - ಕಾಡಿನಲ್ಲಿ ಅತ್ಯಂತ ದುಃಖದಿಂದ ಪಾಂಡವರು 
ಕಾಲವನ್ನು ಕಳೆಯುತ್ತಿ ದ್ದರು. ಕೃಷ್ಣನು ಬಂದದ್ದನ್ನು ನೋಡಿ ಸಂತೋಷಪಟ್ಟರು. 
ಭಕ್ತಿಯಿಂದ ನಮಸ್ಕರಿಸಿ ಅವನ ಬಳಿ ಹೀಗೆ ಮಾತನಾಡಿದರು. 

ಯುಧಿಷ್ಠಿರಃ 

ಅಹಂ ದುಃಖೀಹ ಸಂಜಾತೋ ಭ್ರಾತೃಭಿಃ ಪರಿವಾರಿತಃ | 

ಕಥಂ ಮುಕ್ತಿರ್ವದಾಸ್ಮಾಕಮ್‌ ಅನಂತಾದ್‌ ದುಃಖಸಾಗರಾತ್‌ 11೧೬। 

ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಶ್ರೀಕೃಷ್ಣನೇ! ತಮ್ಮಂದಿರಿಂದ ಸಹಿತನಾದ ನಾನು 
ಇಲ್ಲಿ ದುಃಖಿತನಾಗಿದ್ದೇನೆ. ದುಃಖದ ಸಮುದ್ರದಿಂದ ನನ್ನನ್ನು ಪಾರು ಮಾಡು. 
ಯಾರನ್ನು ಪೂಜೆ ಮಾಡುವುದರಿಂದ ಪುನಃ ನಾನು ರಾಜ್ಯವನ್ನು ಪಡೆಯುತ್ತೇನೆ 
ಎನ್ನುವುದನ್ನು ತಿಳಿಸು. ಇದಕ್ಕಾಗಿ ಯಾವ ವ್ರತವನ್ನು ಮಾಡಬೇಕು? ಎಂಬುದನ್ನು 
ತಿಳಿಸು. ನಿನ್ನ ಅನುಗ್ರಹದಿಂದಲೇ ನಮಗೆ ಹಿತವಾಗಲು ಸಾಧ್ಯ. 

ಕಂ ದೇವಂ ಪೂಜಯಿಷ್ಯಾಮಿ ರಾಜ್ಯಂ ಪ್ರಾಪ್ಪ್ಯಾಮ್ಯನುತ್ತಮಮ್‌ । 

ಅಥವಾ ಕಿಂ ವ್ರತಂ ಕುರ್ಯಾಂ ತ್ಹ ಶ್ರಸಾದಾದ್‌ ಭವೇದ್ದಿತಮ್‌ 11೧೭! 


ಅನಂತವ್ರತಮಸ್ತೇಕಂ ಸರ್ವಪಾಪಹರಂ ಶುಭಮ್‌ ।ಟ 

ಸರ್ವಕಾಮಪ್ರದಂ ನೃಣಾಂ ಸ್ತ್ರೀಣಾಂ ಚೈವ ಯುಧಿಷ್ಠಿರ 11೧೮॥ 

ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಉತ್ತರಿಸುತ್ತಾನೆ - ಧರ್ಮರಾಜನೇ! ಒಂದು 
ಅನಂತವ್ರತವೆಂದಿದೆ. ಇದು ಎಲ್ಲರ ಪಾಪಗಳನ್ನೂ ಪರಿಹಾರ ಮಾಡುತ್ತದೆ. ಅತ್ಯಂತ 
ಶುಭಕರವಾಗಿದೆ. ಎಲ್ಲ ಅಭೀಷ್ಟಗಳನ್ನು ಈಡೇರಿಸುತ್ತದೆ. ಪುರುಷರಿಗೆ ಹಾಗೂ 


ಸ್ತ್ರೀಯರಿಗೆ ಇದು ಸಿದ್ಧಿಪ್ರದವಾಗಿದೆ. 
-107- 


ಅನಂತಚತುರ್ದಶೀ 


ಶುಕ್ಲಪಕ್ಷೇ ಚತುರ್ದಶ್ಯಾಂ ಮಾಸಿ ಭಾದ್ರಪದೇ ಭವೇತ್‌ । 

ತಸ್ಯಾನುಷ್ಠಾನಮಾತ್ರೇಣ ಸರ್ವಪಾಪಂ ವ್ಯಪೋಹತಿ 11೧೯॥ 

ಭಾದ್ರಪದ ಮಾಸದ ಶುಕ್ಕಫಕ್ಷದಲ್ಲಿ ಬರುವ ಚತುರ್ದಶಿಯ ದಿವಸ ಯಾರು 
ಈ ವ್ರತವನ್ನು ಆಚರಿಸುತ್ತಾರೋ ಅವರ ಎಲ್ಲ ಪಾಪಗಳೂ ಪರಿಹಾರವಾಗುತ್ತವೆ. 

ಯುಧಿಷ್ಠಿರಃ 

ಕೃಷ್ಣ! ಕೋರ ಯಮನಂತೇತಿ ಪ್ರೋಚ್ಯತೇ ಯಸ್ತ್ವಯಾ ವಿಭೋ | 

ಕಿಂ ಶೇಷನಾಗ ಅಹೋಸ್ಟಿದನಂತಸ್ತಕ್ಕಕಃ ಸ್ಥೃತಃ 11೨೦॥॥ 

ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ. - ಪ್ರಭು ಶ್ರೀಕೃಷ್ಣನೇ! ನೀನು ಹೇಳಲ್ಪಟ್ಟ ಅನಂತ 
ಎಂದರೆ ಯಾರು? ಶೇಷನೆಂಬ ನಾಗನೋ ಅಥವಾ ತಕ್ಷಕನೋಗ 

ಪರಮಾತ್ಮಾಥವಾನಂತ ಉತಾಹೋ ಬ್ರಹ್ಮ ಗೀಯತೇ 

ಕ ಏಷೋಶನಂತಸಂಜ್ಲೋ ವೈ ತಥ್ಯಂ ಮೇ ಬ್ರೂಹಿ ಕೇಶವ 11೨೧॥ 

ಅಥವಾ ಪರಮಾತ್ಮನೇ ಅನಂತ ಎಂದು ಕರೆಯಿಸಿಕೊಳ್ಳುತ್ತಾನೋ. ಅಥವಾ 
ಚತುರ್ಮುಖಬ್ರಹ್ಮನೋ? ಯಾರೆಂಬುದನ್ನು ಸತ್ಯವಾಗಿ ತಿಳಿಸು. 

ಅನಂತ ಇತ್ಯಹಂ ಪಾರ್ಥ ಮಮ ರೂಪಂ ನಿಬೋಧ ತತ್‌ । 

ಆದಿತ್ಯಾದಿಗ್ರಹಾತ್ಮಾನಸೌ ಯಃ ಕಾಲ ಇತಿ ಪಠ್ಯತೇ 11೨೨1 

ಶ್ರೀಕೃಷ್ಣನು ಉತ್ತರಿಸುತ್ತಾನೆ - ಪಾರ್ಥನೇ! ಅನಂತ ಎಂಬುದು ನನ್ನ ರೂಪವೇ 
ಆಗಿದೆ. ಕಾಲಚಕ್ರಕ್ಕೆ ನಿಯಾಮಕರಾದ ಆದಿತ್ಯಾದಿ ಗ್ರಹಗಳಿಗೆ ಅಂತರ್ಯಾಮಿಯಾದ 
ಕಾಲನೇ ಅನಂತ ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ. 

ಕಲಾಕಾಷ್ಯಾಮುಹೂರ್ತಾದಿದಿನರಾತ್ರಿಶರೀರವಾನ್‌ । 

ಪಕ್ಷಮಾಸರ್ತುವರ್ಷಾದಿಯುಗಕಾಲವ್ಯವಸ್ಥಯಾ (1೨೩11 

ಕಲಾ, ಕಾಷ್ಠಾ, ಮುಹೂರ್ತ, ಹಗಲು, ರಾತ್ರಿ ಮೊದಲಾದ ಕಾಲವೇ 
ಶರೀರವಾಗಿ ಉಳ್ಳವನು. ಪಕ್ಚ, ಮಾಸ, ಯತು, ವರ್ಷ, ಯುಗ ಮೊದಲಾದ 
ಸಮಯಗಳ ವ್ಯವಸ್ಥೆಯು ಇವನಿಂದಲೇ ನಡೆಯುತ್ತದೆ. 


-108- 


ಅನಂತಚತುರ್ದಶೀ 


ಯೋತಕಯಂಕಾಲೋ ಮಯಾಖ್ಯಾತಃ ಸೋತನಂತ ಇತಿ ಕೀರ್ತ್ಯತೇ | 

ಸೋಠಹಂ ಕೃಷ್ಣೋನವತೀರ್ಣೋತತ್ರ ಭೂಭಾರೋತ್ಪಾರಣಾಯ ಚ ॥೨೪॥ 

ಯಾವ ಈ ಕಾಲಪುರುಷನನ್ನು ನಿನಗೆ ಪರಿಚಯಿಸಿದೆನೋ ಅವನೇ ಅನಂತ 
ಎಂಬುದಾಗಿ ಕರೆಯಿಸಿಕೊಳ್ಳುತ್ತಾನೆ. ಆ ಅನಂತನೇ ನಾನು ಶ್ರೀಕೃಷ್ಣನಾಗಿ ಇಲ್ಲಿ 
ಅವತರಿಸಿದ್ದೆ €ನೆ. ಭೂಭಾರಭೂತರಾದ ದೈತ್ಯರನ್ನು ಸಂಹರಿಸುವುದಕ್ಕಾಗಿ 
ಆಗಮಿಸಿದ್ದೇನೆ. 

ದಾನವಾನಾಂ ವಧಾರ್ಥಾಯ ವಸುದೇವಕುಲೋದ್ಧವಮ್‌ I 

ಮಾಂ ವಿದ್ಧಿ ಸತತಂ ಪಾರ್ಥ ಸಾಧೂನಾಂ ಪಾಲನಾಯ ಚ 11೨೫॥॥ 

ದಾನವರ ನಾಶಕ್ಕೋಸ್ಕರ ವಸುದೇವಕುಲದಲ್ಲಿ ಉದ್ಭವಿಸಿದ ನಾನು ಅನಂತ- 
ನಾಗಿದ್ದೇನೆಂದು ತಿಳಿದುಕೋ. ಸಜ್ಜನರ ಪಾಲನೆಯೇ ನನ್ನ ಮುಖ್ಯ ಉದ್ದೇಶವಾಗಿದೆ. 

ಅನಾದಿಮಧ್ಭನಿಧನಂ ಕೃಷ್ಣಂ ವಿಷ್ಣುಂ ಹರಿಂ ಶಿವಮ್‌ । 

ವೈಕುಂಠಂ ಭಾಸ್ಕರಂ ಸೋಮಂ ಸರ್ವವ್ಯಾಪಿನಮೀಶ್ವರಮ್‌ 11೨೬॥॥ 

ನಾನು ಆದಿ ಮತ್ತು ಅಂತ್ಯಗಳಿಲ್ಲದವನು. ಎಲ್ಲರ ಪಾಪವನ್ನು ಕರ್ಷಣೆ 
ಮಾಡುವುದರಿಂದ ಕೃಷ್ಣ ಎಂದು ಕರೆಯಿಸಿಕೊಳ್ಳುತ್ತೇನೆ. ಎಲ್ಲಡೆಯೂ 
ವ್ಯಾಪಿಸಿರುವುದರಿಂದ ವಿಷ್ಣುಎನಿಸುತ್ತೇನೆ. ದೋಷವನ್ನು ಪರಿಹರಿಸುವುದರಿಂದ ಹರಿ 
ಎನಿಸಿದ್ದೇನೆ. ಮಂಗಳರೂಪನಾದ್ದರಿಂದ ಶಿವ ಎನಿಸುತ್ತೇನೆ. ವಿಕುಂಠಾದೇವಿಯಲ್ಲಿ 
ಅವತರಿಸಿ ವೈಕುಂಠ ಎನಿಸುತ್ತೇನೆ. ಸೂರ್ಯನಲ್ಲಿದ್ದು ಜಗತ್ತಿಗೆ ಪ್ರಕಾಶವನ್ನು 
ಕೊಡುವುದರಿಂದ ಭಾಸ್ಕರ ಎಂದು ನನ್ನನ್ನು ಕರೆಯುತ್ತಾರೆ. ಚಂದ್ರನಲ್ಲಿದ್ದು ಸಜ್ಜನರನ್ನು 
ತೃಪ್ತಿಪಡಿಸುತ್ತೇನೆ. ಆದ್ದರಿಂದ ಚಂದ್ರ ಎಂದು ಕರೆಯುತ್ತಾರೆ. ಎಲ್ಲರಲ್ಲೂ ಎಲ್ಲ 
ಕಡೆಯಲ್ಲೂ ನಾನೇ ನೆಲೆಸಿದ್ದೇನೆ. 

ವಿಶ್ವರೂಪಂ ಮಹಾಕಾಲಂ ಸೃಷ್ಟಿಸಂಹಾರಕಾರಕಮ್‌ | 

ಪ್ರತ್ಯಯಾರ್ಥಂ ಮಯಾ ರೂಪಂ ಫಲ್ಗುನಾಯ ಪ್ರದರ್ಶಿತಮ್‌ 12೭1 

ನಾನೇ ವಿಶ್ವರೂಪ. ಮಹಾಕಾಲ. ಸೃಷ್ಟಿಮತ್ತು ಸಂಹಾರಗಳನ್ನು ಮಾಡತಕ್ಕವನು. 
ಇದನ್ನು ಅರ್ಥ ಮಾಡಿಸುವುದಕ್ಕಾಗಿಯೇ ಅರ್ಜುನನಿಗೆ ಯುದ್ಧಸಂದರ್ಭದಲ್ಲಿ 
ವಿಶ್ವರೂಪವನ್ನು ತೋರಿಸಿರುವೆನು. 


-109- 


ಅನಂತಚತುರ್ದಶೀ 


ಪೂರ್ವಮೇವ ಮಹಾಬಾಹೋ ಯೋಗಿಧ್ಯೇಯಮನುತ್ತಮಮ್‌ । 

ವಿಶ್ವರೂಪಮನಂತಂ ಚ ಯಸ್ಟಿನ್ನಿಂದ್ರಾಶ್ಚತುರ್ದಶ 11೨೮॥ 

ಮಹಾಬಾಹುವೇ! ಹಿಂದೆಯೇ ಯೋಗಿಗಳಿಂದ ಧ್ಯೇಯವಾದ ಅನುತ್ತಮವಾದ 
ವಿಶ್ವರೂಪವನ್ನು ನಾನು ತೋರಿಸಿದ್ದೇನೆ. ಈ ರೂಪವು ಅನಂತವಾಗಿದೆ. ಹದಿನಾಕು 
ಇಂದ್ರರೂ ಕೂಡ ಈ ವಿಶ್ವರೂಪದಲ್ಲಿಯೇ ನೆಲೆಗೊಂಡಿರುವರು. 


ವಸವೋ ದ್ವಾದಶಾದಿತ್ಯಾ ರುದ್ರಾ ಏಕಾದಶ ಸ್ಥೃತಾಃ । 


ಸಪ್ತರ್ಷಯಃ ಸಮುದ್ರಾಶ್ಚ ಪರ್ವತಾಃ ಸರಿತೋ ದ್ರುಮಾಃ 11೨೯॥ 
ನಕ್ಷತ್ರಾಣಿ ದಿಶೋ ಭೂಮಿಃ ಪಾತಾಲಂ ಭೂರ್ಭುವಾದಿಕಮ್‌ । 
ಮಾ ಕುರುಷ್ಟಾತ್ರ ಸಂದೇಹಂ ಸೋರ5ಹಂ ಪಾರ್ಥ ನ ಸಂಶಯಃ 11೩೦1 


ಅಷ್ಟೇ ಅಲ್ಲದೇ ಎಂಟು ವಸುಗಳು, ದ್ವಾದಶಾದಿತ್ಯರು, ಏಕಾದಶ ರುದ್ರರು, 
ಸಪ್ತ- ಯಷಿಗಳು, ಸಮುದ್ರಗಳು, ಪರ್ವತಗಳು, ನದಿಗಳು, ವೃಕ್ಷಗಳು, ನಕ್ಷತ್ರಗಳು, 
ದಿಕ್ಕುಗಳು ಭೂಮಿ,ಪಾತಾಳ, ಭೂಃ ಭುವಃ ಮೊದಲಾದ ಹದಿನಾಕು ಲೋಕಗಳು 
ಎಲ್ಲವೂ ನನ್ನ ವಿಶ್ವರೂಪದಲ್ಲೆ ಸೇ ಅಡಗಿವೆ. ಧರ್ಮರಾಜನೇ! ಅಂಥ ವಿಶ್ವರೂಪಿಯಾದ 
ಅನಂತನು ನಿಶ್ಚಯವಾಗಿ ನಾನೇ ಆಗಿದ್ದೇನೆ. ಈ ವಿಷಯದಲ್ಲಿ ಸಂಶಯವನ್ನು 
ಮಾಡಬೇಡ. 

ಯುಧಿಷ್ಠಿರಃ 

ಅನಂತವ್ರತಮಾಹಾತ್ಮ $೦ ವಿಧಿಂ ವದ ವಿದಾಂವರ । 

ಕಿಂ ಪುಣ್ಯಂ ಕಿಂ ಫಲಂ ಚಾಸ್ಯ ಕಿಂ ದಾನಂ ಕಸ್ಯ ಪೂಜನಮ್‌ 11೩೧॥ 

ಯುಧಿಷ್ಠಿರನು ಪ್ರಶ್ನಿಸುತ್ತಾನೆ - ಜ್ಞಾನಿಗಳಲ್ಲಿ ಸರ್ವೋತ್ತಮನಾದ ಶ್ರೀಕೃಷ್ಣನೇ! 
ಅನಂತವ್ರತದ ಮಹಿಮೆಯನ್ನು ಅದರ ವಿಧಿಯನ್ನು ನನಗೆ ತಿಳಿಸು. ಈ ವ್ರತವನ್ನು 
ಆಚರಿಸುವುದರಿಂದ ಎಷ್ಟು ಪುಣ್ಯ ಬರುತ್ತದೆ). ಯಾವ ಫಲವು ದೊರಕುತ್ತದೆ? 
ಯಾವ ದಾನವನ್ನು ಮಾಡಬೇಕು? ಯಾರನ್ನು ಪೂಜಿಸಬೇಕು? 

ಕೇನ ಚಾದೌ ಪುರಾ ಚೀರ್ಣಂ ಮರ್ತ್ಯೇ ಕೇನ ಪ್ರಕಾಶಿತಮ್‌ | 

ಏವಂ ಸವಿಸ್ತರಂ ಸರ್ವಂ ಬ್ರೂಹ್ಯನಂತವ್ರತಂ ಮಮ TET 


-110- 


ಅನಂತಚತುರ್ದಶೀ 


ಮೊಟ್ಟ ಮೊದಲು ಈ ವ್ರತವನ್ನು ಯಾರು ಆಚರಿಸಿದರು? 
ಮನುಷ್ಯಲೋಕದಲ್ಲಿ ಇದನ್ನು ಬೆಳಕಿಗೆ ತಂದವರು ಯಾರು? ಅನಂತವ್ರತದ ಸಮಗ್ರ 
ಇತಿಹಾಸವನ್ನು ವಿಸ್ತಾರವಾಗಿ ನನಗೆ ತಿಳಿಸು. 

ಶ್ರೀಕೃಷ್ಣ 

ಆಸೀತ್‌ ಪುರಾ ಕೃತಯುಗೇ ಸುಮಂತುರ್ನಾಮ ವೈ ದ್ವಿಜಃ । 

ವಸಿಷ್ಠಗೋತ್ರಸಂಭೂತೇಃ ಸುರೂಪಾಂ ಚ ಭೃಗೋಃ ಸುತಾಮ್‌ 11೩೩ 
ಶ್ರೀಕೃಷ್ಣನು ಉತ್ತರಿಸುತ್ತಾನೆ - ಹಿಂದೆ ಕೃತಯುಗದಲ್ಲಿ ಸುಮಂತು ಎಂಬ 
ಬ್ರಾಹ್ಮಣ- ನಿದ್ದನು. ವಸಿಷ್ಠಗೋತ್ರದಲ್ಲಿ ಹುಟ್ಟಿದ ಅತ್ಯಂತ ಸುಂದರಿಯಾದ ಭೃಗುವಿನ 
ಮಗಳನ್ನು ಮದುವೆಯಾದನು. 

ದೀಕ್ಷಾನಾಮ್ನೀಂ ಚೋಪಯೇಮೇ ವೇದೋಕ್ತವಿಧಿನಾ ನೃಪ । 

ತಸ್ಯಾಃ ಕಾಲೇನ ಸಂಜಾತಾ ದುಹಿತಾ5ನಂತಲಕ್ಷಣಾ 11೩೪ 

ಅವಳ ಹೆಸರು ದೀಕ್ಷಾ ಎಂದು. ವೇದದಲ್ಲಿ ಹೇಳಿದಂತೆ ವಿಧಿಪ್ರಕಾರವಾಗಿ 
ಮದುವೆಯಾದನು. ಕೆಲವು ಕಾಲ ಕಳೆದ ಮೇಲೆ ಅವಳಲ್ಲಿ ಅನಂತವಾದ ಲಕ್ಷಣವನ್ನು 
ಹೊಂದಿದ ಹೆಣ್ಣುಮಗಳು ಹುಟ್ಟಿದಳು. 

ಶೀಲಾನಾಮ್ಲೀ ಸುಶೀಲಾ ಸಾ ವರ್ಧತೇ ಪಿತ್ಫವೇಶ್ವನಿ | 

ಮಾತಾ ಚ ತಸ್ಯಾಃ ಕಾಲೇನ ಜ್ವರದಾಹೇನ ಪೀಡಿತಾ 11೩೫11 

ಆ ಹೆಣ್ಣು ಮಗುವಿಗೆ ಶೀಲಾ ಎಂದು ಹೆಸರು. ಹೆಸರಿಗೆ ತಕ್ಕಂತೆ ಅತ್ಯಂತ 
ಶೀಲ- ವಂತಳಾಗಿದ್ದಳು. ತಂದೆಯ ಮನೆಯಲ್ಲಿ ಅವಳು ಬೆಳೆದಳು. ಅವಳ ತಾಯಿಗೆ 
ಒಮ್ಮೆ ವಿಪರೀತವಾದ ಜ್ವರವು ಬಂದಿತು. 

ಎನಷ್ಟಾ ಸಾ ನದೀತೀರೇ ಯಯೌ ಸ್ಪರ್ಗಂ ಪತಿವ್ರತಾ | 

ಸುಮಂತುಸ್ತು ತತೋಶನ್ಯಾಂ ವೈ ಧರ್ಮಪುಂಸಃ ಸುತಾಂ ಪುನಃ HAL 

ಉಪಯೇಮೇ ವಿಧಾನೇನ ಕರ್ಕಶಾಂ ನಾಮ ನಾಮತಃ । 

ದುಃಶೀಲಾಂ ಕರ್ಕಶಾಂ ಚಂಡೀಂ ನಿತ್ಯಂ ಕಲಹಕಾರಿಣೀಮ್‌ TERA 


-111- 


ಅನಂತಚತುರ್ದಶೀ 


ಆ ಜ್ವರವನ್ನು ತಡೆಯಲಾಗದೇ ನದಿಯ ತೀರದಲ್ಲಿ ಮೃತಳಾದಳು. ತನ್ನ 
ಪಾತಿವ್ರತ್ಯದಿಂದ ಸ್ವರ್ಗವನ್ನು ಪಡೆದಳು. ಅವಳ ಪತಿಯಾದ ಸುಮಂತು ಎಂಬ 
ಬ್ರಾಹ್ಮಣನು ಮತ್ತೊಬ್ಬ ಧರ್ಮದಲ್ಲಿ ಆಸಕ್ತನಾದ ಬ್ರಾಹ್ಮಣನ ಮಗಳನ್ನು 
ವಿವಾಹವಾದನು. ಅವಳ ಹೆಸರು ಕರ್ಕಶಾ ಎಂಬುದಾಗಿ. ಇವಳು ಬ್ರಾಹ್ಮಣನ 
ಮಗಳಾಗಿದ್ದರೂ ಹೆಸರಿಗೆ ತಕ್ಕಂತೆ ದುಷ ಷವಾದ ಶೀಲವುಳ್ಳವಳಾಗಿದ್ದಳು. ಅತ್ಯ ೦ತ 
ಕ್ರೂರಿಯಾಗಿದ್ದಳು. ಮತೀ ಪವುಳ್ಳವಳಾಗಿದ್ದಳು. ಪ್ರತಿಯೊಂದಕ್ಕೂ ನಿತ್ಯವೂ 
ಜಗಳವಾಡುತ್ತಿದ್ದಳು. 


ಸಾಂಪಿ ಶೀಲಾ ಪಿತುರ್ಗೇಹೇ ಗೃಹಾರ್ಚನಪರಾ ಬಭೌ। 


ಕುಡ್ಕಸ್ತಂಭಬಹಿರ್ದ್ವಾರದೇಹಲೀತೋರಣಾದಿಷು IACI 
ವರ್ಣಕೈಶ್ಲಿತ್ರಮಕರೋತ್‌ ನೀಲಪೀತಸಿತಾಸಿತೈಃ I 
ಸಪ್ಪಿಕ್ಕಃ ಶಂಖಪ ಪದ್ಮೆ ಶು ಅರ್ಚಯಂತೀ ಪುನಃ ಪುನಃ 11೩೯॥ 


ಶೀಲಾ ಎಂಬ ಮಗಳು ತಂದೆಯ ಮನೆಯಲ್ಲಿ ಬೆಳೆಯುತ್ತಿದ್ದಳು. ಸ್ತ್ರೀಯರಿಗೆ 
ಸಹಜವಾಗಿರಬೇಕಾದ ಎಲ್ಲಸ್ವಭಾವಗಳೂ ಗುಣಗಳೂ ಇವಳಲ್ಲಿಹೇರಳವಾಗಿದ್ದವು. 
ಗೋಡೆ, ಕಂಬ, ಹೊರಬಾಗಿಲು, ಹೊಸ್ತಿಲು, ತೋರಣ ಮುಂತಾದ ಸ್ಥಳಗಳಲ್ಲಿ 
ಕಪ್ಪು, ಹಳದಿ, ಬಿಳಿ, ನೀಲಿ ಮೊದಲಾದ ಬಣ್ಣಗಳಿಂದ ಚಿತ್ರವನ್ನು ಬರೆಯುತ್ತಿ ದಳು. 
ಸ್ವಸ್ತಿಕ, ಶಂಖ, ಪದ್ಮ ಮೊದಲಾದ ರಂಗವಲ್ಲಿಗಳನ್ನು ಬರೆದು ಮನೆಯನ್ನು 
ಸಿಂಗರಿಸುತ್ತಿದ್ದಳು. 

ತತಃ ಕಾಲೇ ಬಹುಗತೇ ಕೌಮಾರವಶವರ್ತಿನೀ । 

ಏವಂ ಸಾ ವರ್ಧತೇ ಶೀಲಾ ಪಿತ್ಫವೇಶ್ಮನಿ ಮಂಗಲಾ 11೪0೦1 

ಸ್ವಲ್ಪಕಾಲವು ಕಳೆದ ಅನಂತರ ಕೌಮಾರಾವಸ್ಥೆಯನ್ನು ಶೀಲೆಯು ಹೊಂದಿದಳು. 
ಅನಂತರ ಆ ಶೀಲೆಯು ತಂದೆಯ ಮನೆಯಲ್ಲಿ ಅತ್ಯಂತ ಮಂಗಳರೂಪಿಯಾಗಿ 
ಯೌವನವನ್ನು ಪ್ರವೇಶಿಸಿದಳು. 

ಪಿತ್ರಾ ದೃಷ್ಟಾತದಾ ತೇನ ಸ್ತ್ರೀಚಿಹ್ನಾ ಯೌವನೇ ಸ್ಥಿತಾ । 

ತಾಂ ದೃಷ್ಟಾ ಆ ಚಿಂತಯಾಮಾಸ ವರಾನನುಗುಣಾನ್‌ ಭುವಿ IYO 


-112- 


ಅನಂತಚತುರ್ದಶೀ 


ಶೀಲೆಯು ಯಾವಾಗ ಯೌವನವನ್ನು ಹೊಂದಿದಳೋ, ಆಗ ಯೌವನದ 
ಚಿಹ್ನೆಗಳನ್ನು ಗಮನಿಸಿದ ಅವಳ ತಂದೆಯು ಇವಳಿಗೆ ಅನುಕೂಲವಾದ ವರನನ್ನು 
ಹುಡುಕಬೇಕೆಂದು ಆಲೋಚನೆ ಮಾಡಿದನು. 


ಕಸ್ಟೈ ದೇಯಾ ಮಯಾ ಕನ್ಯಾ ವಿಚಾರ್ಯೇತಿ ಸುದುಃಖಿತಃ । 

ಏತಸ್ಸಿನ್ನೇವ ಕಾಲೇ ತು ಮುನಿರ್ವೇದವಿದಾಂವರಃ 11೪೨ 

ನನ್ನ ಮಗಳನ್ನು ಯಾರಿಗೆ ಕೊಡಬೇಕು? ಎಂಬ ಚಿಂತಿಯಿಂದಲೇ 
ದುಃಖಿತನಾದನು. ಇದೇ ಸಂದರ್ಭದಲ್ಲಿ ಒಬ್ಬ ವೇದಜ್ಞನಾದ ಉತ್ತಮವರನಾದ 
ಮುನಿಯು ಅಲ್ಲಿಗೆ ಆಗಮಿಸಿದನು. 


ಕನ್ಯಾರ್ಥೀ ಚಾ5ಗತಃ ಶ್ರೀಮಾನ್‌ ಕೌಂಡಿಣ್ಯೋ ಮುನಿಸತ್ತಮಃ । 

ಉವಾಚ ರೂಪಸಂಪನ್ನಾಂ ತ್ರದೀಯಾಂ ತನಯಾಂ ವೃಣೇ 11೪೩। 

ಕಾಂತಿಯುಕ್ತನಾದ ಕೌಂಡಿಣ್ಯ ಎಂಬ ಹೆಸರುಳ್ಳ ಮುನಿಶ್ರೇಷ್ಠನಾದ ಅವನು 
ಕನ್ಯಾರ್ಥಿಯಾಗಿ ಬಂದಿರುವೆನೆಂದು ಹೇಳಿದನು. 'ಅತ್ಯಂತ ರೂಪವತಿಯಾದ ನಿನ್ನ 
ಮಗಳನ್ನು ನನಗೆ ನೀಡೆಂದು ಪ್ರಾರ್ಥಿಸಿದನು. 

ಪಿತಾ ದದೌ ದ್ವಿಜೇಂದ್ರಾಯ ಕೌಂಡಿಣ್ಯಾಯ ಶುಭೇ ದಿನೇ । 

ಗೃಹ್ಯೋಕ್ತವಿಧಿನಾ ಪಾರ್ಥ ವಿವಾಹಮಕರೋತ್‌ ತದಾ VV 

ತಂದೆಯು ಬ್ರಾಹ್ಮಣಶ್ರೇಷ್ಠನಾದ ಕೌಂಡಿನ್ಯನಿಗೆ ಶುಭದಿವಸದಲ್ಲಿ 
ಗೃಹ್ಯಸೂತ್ರದಲ್ಲಿ ಹೇಳಿದ ವಿಧಾನದಿಂದ ವಿವಾಹವನ್ನು ಮಾಡಿಕೊಟ್ಟನು. 

ಬ್ರಾಹ್ಮಣಾಃ ಸ್ವಸ್ತಿವಚನಂ ಜಯಘೋಷಂ ಚ ಬಂದಿನಃ । 

ನಿರ್ವರ್ತ್ಯೋದ್ವಾಹಿಕಂ ಸರ್ವಂ ಪ್ರೋಕ್ತವಾನ್‌ ಕರ್ಕಶಾಂ ದ್ವಿಜಃ YH 

ವಿವಾಹಕಾಲದಲ್ಲಿ ಬ್ರಾಹ್ಮಣರು ಸ್ವಸ್ತಿವಾಚನವನ್ನು ಮಾಡಿದರು. ಸ್ತುತಿಪಾಠಕರು 
ಜಯಘೋಷ ಮಾಡಿದರು. ಆ ಬ್ರಾಹ್ಮಣನು ತನ್ನ ಹೆಣ್ಣುಮಗಳ ಹಾಗೂ ಅವಳ 
ಗಂಡನ ಜೊತೆಗೆ ತನ್ನ ಮನೆಗೆ ಆಗಮಿಸಿದನು. ತನ್ನ ಹೆಂಡತಿಯಾದ ಕರ್ಕಶೆಯ 
ಬಳಿ ಹೀಗೆ ಮಾತನಾಡಿದನು. 


-113- 


ಅನಂತಚತುರ್ದಶೀ 


ಸುಮಂತುಃ 

ಕಿಂಚಿದ್‌ ದಾಯಾದಿಕಂ ದೇಯಂ ಜಾಮಾತುಃ ಪಾರಿತೋಷಿಕಮ್‌ । 
ತಚ್ಛುತ್ಥಾ ಿ ಕರ್ಕಶಾ ಕ್ರುದ್ಧಾ ಪ್ರೋತ್ಲಾರ್ಯ ಗೃಹಮಂಡನಮ್‌ 11೪೬।॥ 
ಪೇಟಿಕೇ ಸುಸ್ಥಿರಂ ಬದ್ಧಾ ಎಸಗುಹಂ ಗಮ್ಯತಾಮಿತಿ। 
ಭೋಜ್ಯಾವಶಿಷ್ಟಕೂರ್ಣೇನ ಪಾಥೇಯಂ ಚ ಚಕಾರ ಸಾ 11೪೭! 


ಓ ಪ್ರಿಯೆ! ಬಳುವಳಿ ರೂಪವಾಗಿ ಅಳಿಯನಿಗೆ ಏನಾದರೂ 
ಪಾರಿತೋಷಿಕವನ್ನು ಕೊಡಬೇಕು. ಇಷ್ಟು ಹೇಳಿದ್ದೇ ತಡ ಕರ್ಕಶೆಯ ಸಿಟ್ಟು 
ಭುಗಿಲೆದ್ದಿತು. ಮನೆಯಲ್ಲಿದ್ದ ಅಲಂಕಾರವಸ್ತುಗಳನ್ನು ತೆಗೆದುಕೊಂಡು ತನ್ನ ಪೆಟ್ಟಿಗೆಯಲ್ಲಿ 
ಭದ್ರವಾಗಿ ಕಟ್ಟಿಟ್ಟಳು. ತಿಂದುಳಿದ ಹಿಟ್ಟಿನಿಂದ ಬುತ್ತಿಯನ್ನು ಕಟ್ಟಿ ಕೊಟ್ಟು, 
ನಿಮ್ಮ ಮನೆಗೆ ತೆರಳಿರೆಂದು ವಧುವರರಿಗೆ ಹೇಳಿದಳು. 

ಉವಾಚ ವಿತ್ತಂ ನೈವಾಸ್ತಿ ಗೃಹೇ ಪಶ್ಯ ಯದಿ ಸ್ಥಿತಮ್‌ | 

ತಚ್ಛುತ್ವಾ ವಿಮನಾಃ ಪಾರ್ಥ ಸಂಯತಾತ್ಮಾ ಮುನಿಸ್ತದಾ IYI 

ಗಂಡನಿಗೂ ಸಹ "ಮನೆ ಬಿಟ್ಟು ತೆರಳು; ಹಣವಿಲ್ಲ' ಎಂದು ಗದರಿದಳು. 
ಇದನ್ನು ಕೇಳಿದ ಸುಮಂತು ಬ್ರಾಹ್ಮಣನ ಮನಸ್ಸು ಬಹಳ ನೊಂದಿತು. 
ಜಿತೇಂದ್ರಿಯನಾದ ಮುನಿಯು ಆ ದುಃಖವನ್ನು ತನ್ನಲ್ಲಿಯೇ ಅಡಗಿಸಿಕೊಂಡನು. 

ಕೌಂಡಿಣ್ಯೋತಪಿ ವಿವಾಹೈೆ ನಾಂ ಪಥಿ ಗಚ್ಚ್‌ ಶನೈಃ ಶನೈಃ | 

ಶೀಲಾಂ ಸುಶೀಲಾಮಾದಾಯ ನವೋಢಾಂ ಗೋರಥೇನ ಹಿ Mal 

ಕೌಂಡಿಣ್ಯಮುನಿಯು ಆ ಕನ್ಯೆಯನ್ನು ವಿವಾಹವಾಗಿ, ದಾರಿಯಲ್ಲಿ ಮೆಲ್ಲಮೆಲ್ಲನೆ 
ಎತ್ತಿನ ಬಂಡಿಯಲ್ಲಿ ಪ್ರಯಾಣ ಮಾಡುತ್ತಾ ಹೊರಟನು. 


ದದರ್ಶ ಯಮುನಾಂ ಪುಣ್ಯಾಂ ತಾಮುತ್ತೀರ್ಯ ತಟೇ ರಥಮ್‌ । 
ಸಂಸ್ಥಾಪ್ಯಾವಶ್ಯಕಂ ಕರ್ತುಂ ಗತಃ ಶಿಷ್ಯಾನ್ನಿಯುಜ್ಯ ವೈ 11೫01 
ದಾರಿಯಲ್ಲಿ ಪುಣ್ಯಕರವಾದ ಯಮುನಾನದಿಯನ್ನು ಕಂಡನು. ಅದನ್ನು ದಾಟಿ 
ಅದರ ದಡದಲ್ಲಿ ತನ್ನ ರಥವನ್ನು ನಿಲ್ಲಿಸಿದನು. ಮಾಧ್ಯಾಜ್ನಕ ಸ್ನಾನ ಹಾಗೂ 
ಸಂಧ್ಯಾವಂದನೆಗಳನ್ನು ಮಾಡುವುದಕ್ಕಾಗಿ ತನ್ನ ಶಿಷ್ಯರನ್ನು ಆ ಬಂಡಿಯ ರಕ್ಷಣೆಗೆ 
ನಿಲ್ಲಿಸಿ ನದಿಗೆ ಹೊರಟನು. 
-114- 


ಅನಂತಚತುರ್ದಶೀ 


ಮಧ್ಯಾಹ್ನೇ ಭೋಜ್ಯವೇಲಾಯಾಂ ಸಮುತ್ತೀರ್ಯ ಸರಿತ್ತಟೇ | 

ದದರ್ಶ ಶೀಲಾ ಸಾ ಸ್ತ್ರೀಣಾಂ ಸಮೂಹಂ ರಕ್ತವಾಸಸಮ್‌ 11೫೧॥ 

ಆಗ ಮಧ್ಯಾಹ್ನದ ಭೋಜನಸಮಯ. ಅದಕ್ಕಾಗಿ ಹೊಳೆಯ ಬದಿಗೆ ಅನೇಕರು 
ಆಗಮಿಸಿದ್ದರು. ಕೆಂಪು ಬಟ್ಟೆಯನ್ನುಟ್ಟ ಹೆಂಗಸರ ಗುಂಪೊಂದು ಅಲ್ಲಿಗೆ ಬಂದಿತ್ತು. 
ಶೀಲೆಯು ಅದನ್ನು ಕಂಡಳು. 

ಚತುರ್ದಶ್ಯಾಮಚರ್ಯಯಂತಂ ಭಕ್ತ್ಯಾದೇವಂ ಜನಾರ್ದನಮ್‌ । 

ಉಪಗಮ್ಯ ಶನೈಃ ಶೀಲಾ ಪಪ್ರಚ್ಛ ಸ್ತ್ರೀಕದಂಬಕಮ್‌ 11೫೨ 

ಅಂದು ಭಾದ್ರಪದಮಾಸದ ಶುಕ್ಲಪಕ್ಷದ ಚತುರ್ದಶಿಯ ದಿವಸವಾಗಿತ್ತು. ಆ 
ಎಲ್ಲ ಸ್ತ್ರೀಯರು ಜನಾರ್ದನನನ್ನು ಭಕ್ತಿಯಿಂದ ಅರ್ಚನೆ ಮಾಡಿದರು. ಅವರ ಬಳಿಗೆ 
ಶೀಲೆಯು ಆಗಮಿಸಿ ಹೀಗೆ ಪ್ರಶ್ನಿಸಿದಳು. 

ಆರ್ಯಾಃ ಕಿಮೇತನ್ನೇ ಬ್ರೂತ ಕಿಂ ನಾಮ ವ್ರತಮೀದೃಶಮ್‌ । 

ತಾ ಊಚುರ್ಯೋಷಿತಸ್ತಾಂ ತು ಶೀಲಾಂ ಶೀಲವಿಭೂಷಣಾಮ್‌ ॥1೫೩॥ 

ಪೂಜ್ಯರಾದ ಸ್ತ್ರೀಯರೇ! ಇದು ಯಾವ ವ್ರತ? ಇದನ್ನು ನನಗೂ ತಿಳಿಸಿರಿ 
ಎಂದಳು. ಆಗ ಆ ಸ್ತ್ರೀಯರು ಶೀಲವತಿಯಾದ ಶೀಲೆಗೆ ಹೀಗೆ ಹೇಳಿದರು. 


ಅನಂತವ್ರತಮೇತದ್ಧಿ ವ್ರತೇನಂತಸ್ತು ಪೂಜ್ಯತೇ । 

ಸಾsಬ್ರವೀದಹಮಪಷ್ಯೇತತ್‌ ಕರಿಷ್ಕೇ ವ್ರತಮುತ್ತಮಮ್‌ 11೫೪॥ 

ವಿಧಾನಂ ಕೀದೃಶಂ ತತ್ರ ಕಿಂ ದಾನಂ ಕೋಠತ್ರ ಪೂಜ್ಯತೇ। 

ಓ ಬಾಲೆ! ಇದು ಅನಂತನ ವ್ರತ. ಇದರಲ್ಲಿ ಅನಂತನಾಮಕನಾದ ಭಗವಂತನು 
ಆರಾಧ್ಯನಾಗುತ್ತಾನೆ. ಇದನ್ನು ಕೇಳಿದ ಶೀಲೆಯು ಪುನಃ ಪ್ರಶ್ನಿಸಿದಳು. ಈ ವ್ರತವನ್ನು 
ನಾನು?ಕೂಡ ಮಾಡುತ್ತೇನೆ. ಈ ವ್ರತದ ವಿಧಾನವೇನು. ಏನು ದಾನ ಮಾಡಬೇಕು? 
ಯಾರನ್ನು ಹೇಗೆ ಪೂಜಿಸಬೇಕು? 


ಸ್ತ್ರ ಯಃ 
ಶೀಲೇ ಸದನ್ನಪ್ರಸ್ಥಸ್ಯ ಪುನ್ನಾಮ್ನಾ ಸಂಸ್ಕೃತಸ್ಯ ಚ 11೫೫।1 


ಸೀಯರು ಉತರಿಸಿದರು. ಓ ಶೀಲೆಯೇ! ಒಂದು ಸೇರು ಅಕ್ಕಿಯನ್ನು ತೆಗೆದು- 
ಮೆ ಅಧಿ 
ಕೊಳ್ಳಬೇಕು. ಅದರಿಂದ ಅನ್ನವನ್ನು ಮಾಡಬೇಕು. ಪುರುಷನಾಮಕನಾದ 


-115- 


ಅನಂತಚತುರ್ದಶೀ 


ಪರಮಾತ್ಮನಿಗಾಗಿ ಎಂದು ಅನುಸಂಧಾನ ಮಾಡಬೇಕು. ಅನ್ನವನ್ನು 
ಅನಂತನಾಮಕನಾದ ಪರಮಾತನಿಗೆ ಸಮರ್ಪಿಸಬೇಕು. 

ಅರ್ಧಂ ವಿಪ್ರಾಯ ದಾತವ್ಯಮರ್ಧಂ ಭುಂಜೀತ ತತ್‌ ಸ್ವಯಮ್‌ । 

ಶಕ್ತ್ಯಾ ಚ ದಕ್ಷಿಣಾಂ ದದ್ಯಾದ್‌ ವಿತ್ತಶಾಶ್ಯವಿವರ್ಜಿತಃ 11೫೬1 

ಅರ್ಧ ಭಾಗವನ್ನು ಬ್ರಾಹ್ಮಣರಿಗೆ ದಾನ ಮಾಡಿ, ಉಳಿದರ್ಧವನ್ನು ತಾನು 
ಭುಂಜಿಸಬೇಕು. ಯಥಾಶಕ್ತಿ ದಕ್ಷಿಣೆಯನ್ನು ನೀಡಬೇಕು. ಆದರೆ ವಿತ್ತಶಾಠ್ಯವನ್ನು 
ಸರ್ವಥಾ ಮಾಡಬಾರದು. 


ಕರ್ತವ್ಯಂ ಚ ಸರಿತ್ತೀರೇ ಸದಾ5ನಂತಸ್ಯ ಪೂಜನಮ್‌ । 

ಶೇಷಂ ಕುಶಮಯಂ ಕೃತ್ವಾವಂಶಪಾತ್ರೇ ನಿಧಾಯ ಚ 11೫೭1 

ನದಿಯ ದಡದಲ್ಲಿ ಅನಂತನಾಮಕನಾದ ಭಗವಂತನನ್ನು ಪೂಜೆ ಮಾಡಬೇಕು. 
ಮೊದಲು ದರ್ಭೆಯಿಂದ ಶೇಷನ ಪ್ರತಿಮೆಯನ್ನು ಮಾಡಿ ಬಿದಿರಿನ ಪಾತ್ರೆಯಲ್ಲಿಡ- 
ಬೇಕು. 


ಸ್ನಾತ್ವಾನನಂತಂ ಸಮಭ್ಯರ್ಚ್ಯ ಮಂಡಲೇ ಗಂಧದೀಷಕ್ಕೆಃ । 

ಪುಷ್ಪೈರ್ಧೂಪೈಶ್ಚನೈವೇದ್ಯೈರ್ನಾನಾಪಕ್ಟಾನ್ನಸಂಯುತ್ಛಃ TEAST 

ಸ್ನಾನಮಾಡಿ ಬಂದು ಮಂಡಲದ ಮೇಲೆ ಅನಂತನನ್ನಿಡಬೇಕು. ಗಂಧ, ಪುಷ್ಪ, 

ಪ, ದೀಪಗಳಿಂದ ಪೂಜಿಸಬೇಕು. ಅನೇಕ ವಿಧವಾದ ಪಕಾ _ನ್ನಗಳ ಜೊತೆ 

ನೈವೇದ್ಯವನ್ನು ಮಾಡಬೇಕು. 

ತಸ್ಯಾಗ್ರತೋ ದೃಢಂ ನೃಸ್ಯ ಕುಂಕುಮಾಕ್ತಂ ಸುದೋರಕಮ್‌ । 

ಚತುರ್ದಶಗ್ರಂಥಿಯುತಂ ಗಂಧಾದ್ಯೈರರ್ಚಯೇಚ್ಛುಬ್ಬೆಃ | 

ತತಸ್ತು ದಕ್ಷಿಣೇ ಪುಂಸಾಂ ಸ್ತ್ರೀಣಾಂ ವಾಮೇ ಕರೇ ನ್ಯಸೇತ್‌ 11೫೯॥ 

ಅನಂತರ ಅನಂತನ ಎದುರು ಒಂದು ದೋರವನ್ನು ಇಡಬೇಕು. ಆ ದೋರವು 
ಕುಂಕುಮದಿಂದ ಲಿಪ್ತವಾಗಿರಬೇಕು. ಹದಿನಾಕು ಗಂಟುಗಳನ್ನು ಹೊಂದಿರಬೇಕು. 
ಅಂಥ ದೋರವನ್ನು ಗಂಧ, ಪುಷ್ಪ ಮೊದಲಾದ ಶುಭದ್ರವ್ಯಗಳಿಂದ ಪೂಜೆ 
ಮಾಡಬೇಕು. ಅನಂತರ ಗಂಡಸರು ಬಲಗೈಯಲ್ಲಿ, ಹೆಂಗಸರು ಎಡಗೈಯಲ್ಲಿ ಆ 
ದೋರವನ್ನು ಕಟ್ಟಿಕೊಳ್ಳಬೇಕು. 


-116- 


ಅನಂತಚತುರ್ದಶೀ 


ಅನಂತಸಂಸಾರಮಹಾಸಮುದ್ರಮಗ್ನಂ ಸಮಭ್ಯುದ್ದರ ವಾಸುದೇವ । 

ಅನಂತರೂಪೇ ವಿನಿಯೋಜಯಸ್ವಹ್ಯನಂತಸೂತ್ರಾಯ ನಮೋ ನಮಸ್ತೇ ॥೬೦॥ 

ಓ ಅನಂತನೇ! ಸಂಸಾರವೆಂಬ ಮಹಾಸಮುದ್ರದಲ್ಲಿ ಮುಳುಗಿರುವೆನು. ಓ 
ವಾಸುದೇವನೇ! ನನ್ನನ್ನು ಉದ್ದಾರ ಮಾಡು. ನಾಶವಿಲ್ಲದ ನಿನ್ನ ಸನ್ನಿಧಾನದಲ್ಲಿ ನನ್ನನ್ನು 
ವಿನಿಯೋಗಿಸು. ಅನಂತರೂಪಿಯಾದ ನೀನು ಈ ಸೂತ್ರದಲ್ಲಿ ಸನ್ನಿಹಿತನಾಗಿರುವಿ. 
ನಿನಗೆ ಪುನಃ ಪುನಃ ನಮಸ್ಕಾರಗಳು. 


ಅನೇನ ದೋರಕಂ ಬದ್ದ್ವಾ ಕಥಾಂ ಶ್ರುತ್ವಾ ಹರೇರಿಮಾಮ್‌ । 

ಧ್ಯಾತ್ವಾ ನಾರಾಯಣಂ ದೇವಮನಂತಂ ವಿಶ್ವರೂಪಿಣಮ್‌ 11೬೧॥ 

""ಅನಂತಸಂಸಾರ''ವೆಂಬ ಶ್ಲೋಕವನ್ನು ಹೇಳುತ್ತಾ ಆ ದೋರವನ್ನು ಕಟ್ಟಿಕೊಳ್ಳ- 
ಬೇಕು. ಅನಂತನ ಕಥೆಯನ್ನು ಕೇಳಬೇಕು. ಜಗತ್ತಿನಲ್ಲಿ ಎಲ್ಲೆಡೆಯೂ ವ್ಯಾಪಿಸಿರುವ 
ಸಾಕ್ಟಾತ್‌ ನಾರಾಯಣಸ್ವರೂಪಿಯಾದ ಅನಂತಪದ್ಮನಾಭನನ್ನು ಧ್ಯಾನ ಮಾಡಬೇಕು. 

ಭುಕ್ತ್ವಾ ಚಾಂತೇ ವ್ರಜೇದ್‌ ವೇಶ್ಚ ಭದ್ರೇ ಪ್ರೋಕ್ತಂ ವ್ರತಂ ತವ | 

ಶ್ರೀಕೃಷ್ಣ 

ಏವಮಾಕರ್ಣ್ಯ ರಾಜೇಂದ್ರ ಪ್ರಹೃಷ್ಟೇನಾಂತರಾತ್ಮನಾ WL 

ಅನಂತನ ಪ್ರಸಾದವನ್ನು ತಿಂದು, ನದೀತೀರದಿಂದ ಮನೆಗೆ ತೆರಳಬೇಕು. ಎಲೈ 
ಕಲ್ಯಾಣಿಯೇ ಇದುವೇ ಅನಂತವ್ರತದ ವಿಧಾನ ಎಂದು ಹೇಳಿದರು. ಶ್ರೀಕೃಷ್ಣನು 
ಹೇಳುತ್ತಾನೆ. ಓ ರಾಜೇಂದ್ರನೇ! ಹೀಗೆ ಆ ಶೀಲೆಯು ಅನಂತನ ವ್ರತವಿಧಾನವನ್ನು 
ಕೇಳಿ, ಬಹಳ ಸಂತೋಷವನ್ನು ಅನುಭವಿಸಿದಳು. 

ಸಾಠಪಿ ಚಕ್ರೇ ವ್ರತಂ ಶೀಲಾ ಕರೇ ಬದ್ಧಾ ಎಸುದೋರಕಮ್‌ । 

ಪಾಥೇಯಮರ್ಧಂ ವಿಪ್ರಾಯ ದತ್ತ್ವಾ ಭುಕ್ತ್ಯಾ ಸ್ವಯಂ ತತಃ 11೬೩॥ 

ಮತ್ತೆ ಅವಳೂ ಸಹ ಈ ಅನಂತವ್ರತವನ್ನು ಆಚರಿಸಿದಳು. ತನ್ನ ಕೈಯಲ್ಲಿ 
ದೋರವನ್ನು ಕಟ್ಟಿಕೊಂಡಳು. ಪಾಥೇಯವಾಗಿ ತಂದ ಬುತ್ತಿಯಲ್ಲಿ ಅರ್ಧಭಾಗವನ್ನು 
ಬ್ರಾಹ್ಮಣನಿಗೆ ದಾನ ಮಾಡಿದಳು. ಉಳಿದರ್ಧವನ್ನು ತಾನು ಉಂಡಳು. 


-117- 


ಅನಂತಚತುರ್ದಶೀ 


ಪುನರ್ಜಗಾಮ ಸಂಹೃಷ್ಟಾಗೋರಥೇನ ಸ್ವಕಂ ಗೃಹಮ್‌ । 

ಭರ್ತ್ರಾ ಸಹೈವ ಶನಕೈಃ ಪ್ರತ್ಯಯಸ್ಪತ್ಪಣಾದಭೂತ್‌ 11೬೪॥॥ 

ಅನಂತವ್ರತವನ್ನು ಆಚರಿಸಿ ಬಹಳ ಸಂತೋಷದಿಂದ ಎತ್ತಿನ ಬಂಡಿಯ 
ಮೂಲಕ ತನ್ನ ಮನೆಗೆ ಗಂಡನ ಜೊತೆ (ಶನೈಃ) ತೆರಳಿದಳು. ಈ ವ್ರತದ ಅನುಷ್ಠಾನದ 
ಫಲವಾಗಿ ತನ್ನ ಪತಿಯ ವಿಷಯದಲ್ಲಿ ಅವಳಿಗೆ ತತ್‌ಕ್ಷಣದಿಂದಲೇ ವಿಶ್ವಾಸವು 
ಅಭಿವೃದ್ಧವಾಯಿತು. 

ತೇನಾನಂತವ್ರತೇನಾಸ್ಯ ಬಭೌ ಗೋಧನಸಂಕುಲಮ್‌ । 

ಗೃಹಾಶ್ರಮಂ ಶ್ರಿಯಾ ಜುಪ್ಪಂ ಧನಧಾನ್ಯಸಮನ್ವಿತಮ್‌ 11೬೫1 

ಈ ಅನಂತವ್ರತದಿಂದ ಆ ಕೌಂಡಿನ್ಯ ಯಷಿಯ ಆಶ್ರಮವು ಗೋವುಗಳಿಂದ 
ಸಂಪತ್ತಿನಿಂದ ಧನಧಾನ್ಯಗಳಿಂದ ಅಭಿವೃದ್ಧವಾಯಿತು. 

ಆಕುಲಂ ವ್ಯಾಕುಲಂ ರಮ್ಯಂ ಸರ್ವದಾತತಿಥಿಪೂಜನೈಃ । 

ಸಾರಪಿ ಮಾಣಿಕ್ಯಕಾಂಚೀಭಿರ್ಮುಕ್ತಾಹಾರೈರ್ವಿಭೂಷಿತಾ 11೭೬॥ 

ಪ್ರತಿನಿತ್ಯವೂ (ಆಕುಲಂ ವ್ಯಾಕುಲಂ ರಮ್ಯಂ) ಅತಿಥಿಸತ್ಕಾರವನ್ನು 
ಮಾಡುತ್ತಿದ್ದರು. ಶೀಲೆಯು ಮಾಣಿಕ್ಯ, ಒಡ್ಯಾಣ, ಮುತ್ತಿನ ಹಾರ ಇವುಗಳಿಂದ 
ಅಲಂಕರಿಸಿಕೊಳ್ಳುತ್ತಿದ್ದಳು. 

ದಿವ್ಯವಸ್ತಸಮಾಯುಕ್ತಾ ಸಾವಿತ್ರೀಪ್ರತಿಮಾ5 ಭವತ್‌ । 

ವಿಚಚಾರ ಗೃಹೇ ಭರ್ತುಃ ಸಮೀಪೇ ಸುಖರೂಪಿಣೀ WLI 

ಪೀತಾಂಬರವನ್ನು ಧರಿಸುತ್ತಿದ್ದಳು. ಸಾವಿತ್ರೀದೇವಿಯಂತೆ ಕಂಗೊಳಿಸಿದಳು. 
ಗಂಡನಿಗೆ (ಸಮೀಪೇ) ಸುಖಸ್ವರೂಪಳಾಗಿ ಮನೆಯಲ್ಲಿ ಸಂಚರಿಸುತ್ತಿ ದಳು. 

ಕದಾಚಿದುಪವಿಷ್ಟಾಯಾ ದೃಷ್ಟೋ ಬದ್ಧಃ ಸುದೋರಕಃ । 

ಶೀಲಾಯಾ ಹಸ್ತಮೂಲೇ ತು ಭರ್ತ್ರಾ ತಸ್ಯಾ ದ್ವಿಜನ್ಮನಾ 11೬೮ 

ಅದೊಂದು ದಿನ ಶೀಲೆಯು ಕುಳಿತಿದ್ದಳು. ಅವಳ ತೋಳಿನಲ್ಲಿ ಕಟ್ಟಿದ್ದ 
ದೋರವನ್ನು ಗಂಡನಾದ ಕೌಂಡಿನ್ಯನು ಕಂಡನು. (ದ್ವಿಜನನಾ) 


-118- 


ಅನಂತಚತುರ್ದಶೀ 


ಕಿಮಿದಂ ದೋರಕಂ ಶೀಲೇ ಮಮ ವಶ್ಯಾಯ ಕಲಿತಮ್‌ | 

ಧೃತಂ ಸುದೋರಕಂ ತ್ವೇತತ್‌ ಕಿಮರ್ಥಂ ಬ್ರೂಹಿ ತತ್ತ್ವತಃ HLF 

ಓ ಶೀಲೇ! ಏನಿದು ದಾರ? ನನ್ನನ್ನು ವಶಮಾಡಿಕೊಳ್ಳುವುದಕ್ಕಾಗಿ ಈ 
ದೋರವನ್ನು ಕಟ್ಟಿಕೊಂಡಿರುವೆಯೇನು? ಸತ್ಯವನ್ನು ಹೇಳು. ಯಾವ ಕಾರಣಕ್ಕಾಗಿ 
ಇದನ್ನು ಧರಿಸಿರುವಿ? 

ಶೀಲಾ- 

ಯಸ್ಯ ಪ್ರಸಾದಾತ್‌ ಸಕಲಾ ಧನಧಾನ್ಯಾದಿಸಂಪದಃ । 

ಲಭ್ಯಂತೇ ಮಾನವೈಶ್ನಾಪಿ ಸೋರ5ನಂತೋ5ಯಂ ಮಯಾ ಧೃತಃ ॥೭೦॥ 

ಶೀಲೆಯು ಉತ್ತರಿಸಿದಳು. ಪ್ರಿಯನೇ! ಯಾವ ದೇವರ ಅನುಗ್ರಹದಿಂದ ಎಲ್ಲ 
ಬಗೆಯ ಧನಧಾನ್ಯಾದಿಸಂಪತ್ತುಗಳನ್ನು ಮಾನವರು ಹೊಂದುತ್ತಾ ರೋ, ಆ ಅನಂತನ 
ಸನ್ನಿಧಾನವುಳ್ಳ ಈ ದೋರವನ್ನು ನಾನು ಕಟ್ಟಿಕೊಂಡಿರುವೆನು. 

ಶೀಲಾಯಾಸ್ತದ್ವಚಃ ಶ್ರುತ್ವಾ ಭರ್ತ್ರಾ ತೇನ ದ್ವಿಜನ್ಮನಾ । 

ಶ್ರೀಮದಾಂಧೇನ ಕೌರವ್ಯ ಸಾಕ್ಷೇಪಂ ತ್ರೋಟಿತಸ್ತದಾ `` Ion 

ಶೀಲೆಯ ಮಾತನ್ನು ಕೇಳಿದ ಆಕೆಯ ಗಂಡನಿಗೆ ವಿಶ್ವಾಸ ಮೂಡಲಿಲ್ಲ. 
ಶ್ರೀಮಂತಿಕೆಯ ಮದದಿಂದ ಕುರುಡನಾಗಿದ್ದನು. ಅವಳನ್ನು , ಅವಳು ಕಟ್ಟಿಕೊಂಡ 
ದೋರವನ್ನು ತಿರಸ್ಕರಿಸುತ್ತಾ , ಆ ದೋರವನ್ನು ಕಿತ್ತು ಎಸೆದನು. 

ಕೋಠನಂತ ಇತಿ ಮೂಢೇನ ಜಲತಾ ಪಾಪಕಾರಿಣಾ । 

ಕ್ಹಿಪ್ತೋ ಜ್ಞಾಲಾಕುಲೇ ವಹ್ನ್‌ ಹಾಹಾಕೃತ್ವಾ ಪ್ರಧಾವತೀ 11೭೨। 

ಯಾರು ಆ ಅನಂತ? ಎಂಬುದಾಗಿ ಮೂರ್ಯನಂತೆ ಮಾತನಾಡಿದನು. 
ಪಾಪಿಷ್ಠನಾದನು. ಜ್ವಲಿಸುತ್ತಿ ರುವ ಅಗ್ನಿಯಲ್ಲಿ ಆ ದೋರವನ್ನು ಎಸೆದುಬಿಟ್ಟನು. ಆಗ 
ಹಾಹಾಕಾರವನ್ನು ಮಾಡುತ್ತಾ ಶೀಲೆಯು ಕೂಡಲೇ ಓಡಿಹೋದಳು. 

ಶೀಲಾ ಗೃಹೀತ್ವಾತತ್‌ ಸೂತ್ರಂ ಕ್ಷೀರಮಧ್ಯೇ ಸಮಾಕ್ಟಿಪತ್‌ । 

ತೇನ ಕರ್ಮವಿಪಾಕೇನ ಸಾ ಶ್ರೀಸ್ತಸ್ಯ ಕ್ಷಯಂ ಗತಾ 11೭೩1 


-119- 


ಅನಂತಚತುರ್ದಶೀ 


ಶೀಲೆಯು ಬೆಂಕಿಯಲ್ಲಿದ್ದ ಆ ದೋರವನ್ನು ಕೈಯಿಂದ ಹಿಡಿದೆತ್ತಿದಳು. ಹಾಲಿನ 
ಮಧ್ಯದಲ್ಲಿ ಕೂಡಲೇ ಹಾಕಿದಳು. ಹೀಗೆ ಕುಕೃತ್ಯವನ್ನು ಮಾಡಿದ್ದರಿಂದ ಆ ಕೌಂಡಿನ್ಯ 
ಮುನಿಯ ಸಂಪತ್ತೆಲ್ಲವೂ ನಾಶವಾಯಿತು. 


ಗೋಧನಂ ತಸ್ಕರೈರ್ನೀತಂ ಗೃಹಂ ದಗ್ಗಂ ಧನಂ ಗತಮ್‌ । 

ಯದ್‌ ಯಥೈವಾಠಗತಂ ಗೇಹೇ ತತ್ತಥೈವ ಪುನರ್ಗತಮ್‌ 11೭೪॥ 

ಹಸುಗಳ ಸಂಪತ್ತನ್ನು ಕಳ್ಳಕಾಕರು ಕದ್ದರು; ಮನೆಯು ಸುಟ್ಟುಹೋಯಿತು. 
ಹಣವು ನಷ್ಟವಾಯಿತು. ಸಂಪತ್ತು ಹೇಗೆ ಹೇಗೆ ಮನೆಗೆ ಬಂದಿತ್ತೋ ಹಾಗೆಯೇ 
ನಷ್ಟವಾಯಿತು. 

ಸ್ವಜನೈಃ ಕಲಹೋ ನಿತ್ಯಂ ಬಂಧುಭಿಸ್ತಾಡನಂ ತಥಾ । 

ಅನಂತಾಕ್ಷೇಪದೋಷೇಣ ದಾರಿದ್ರ್ಯಂ ಪತಿತಂ ಗೃಹೇ 

ನ ಕಶ್ಚಿದ್‌ ವದತೇ ಲೋಕೇ ತೇನ ಸಾರ್ಧಂಯುಧಿಷ್ಠಿರ 11೭೫1 

ಬಂಧುಜನರ ಜೊತೆ ನಿತ್ಯವೂ ಜಗಳವಾಗುತ್ತಿತ್ತು. ಬಂಧುಗಳಿಂದ ಹೊಡೆಸಿ- 
ಕೊಳ್ಳಬೇಕಾದ ದುಚ್ಚಿತಿ ಬಂದಿತು. ಅನಂತನನ್ನು ತಿರಸ್ಕಾರ ಮಾಡಿದ್ದರಿಂದ ಮನೆಯಲ್ಲಿ 
ದಾರಿದ್ರ್ಯವು ಆವರಿಸಿತು. ಯುಧಿಷ್ಠಿರನೇ! ಲೋಕದಲ್ಲಿಯಾರೂ ಸಹ ಅವನ ಜೊತೆ 
ಮಾತನಾಡುತ್ತಿರಲಿಲ್ಲ. i 

ಶರೀರೇಣಾತಿಸಂತಪ್ತೋ ಮನಸಾ ಪೃತಿದುಃಖತಃ । 

ನಿರ್ವೇದಂ ಪರಮಂ ಪ್ರಾಪ್ತಃ ಕೌಂಡಿನ್ಯಃ ಪ್ರಾಹ ತಾಂ ಪ್ರಿಯಮ್‌ ॥೭೬॥ 

ದೇಹದಿಂದಲೂ ರೋಗಿಷ್ಠನಾದನು. ಮನಸಿನಿಂದಲೂ ದುಃಖಿತನಾದನು. 
ಅತ್ಯಂತ ದೀನಪರಿಸ್ಥಿತಿಯನ್ನು ಹೊಂದಿದನು. ತನ್ನ ಪ್ರಿಯಳಾದ ಹೆಂಡತಿಯನ್ನು ಕುರಿತು 
ಒಮ್ಮೆ ಹೀಗೆ ಮಾತನಾಡಿದನು. 

ಕೌಂಡಿನ್ಯ: 

ಶೀಲೇ ಮಮೇದಮುತ್ತನ್ನಂ ಸಹಸಾ ಶೋಕಕಾರಣಮ್‌ । 

ಯೇನಾತಿದು:ಖಮಸ್ಕಾಕಂ ಜಾತಃ ಸರ್ವಧನಕ್ಷಯಃ 11೭೭1! 


-120- 


ಅನಂತಚತುರ್ದಶೀ 


ಓ ಶೀಲೆಯೇ! ಹುಟ್ಟಿದ ಈ ದುಃಖವು ನನಗೆ ಅತ್ಯಂತ ಆಕಸಿಕ್ಷ. ಈ ಎಲ್ಲ 
ಶೋಕಕ್ಕೆ ಏನು ಕಾರಣವೆಂದೇ ತಿಳಿಯುತ್ತಿಲ್ಲ. ಯಾವುದರಿಂದ ಸಕಲಸಂಪತ್ತು 
ನಷ್ಟವಾಗಿದೆ. ಯಾವುದರಿಂದ ಈ ದುಃಖವು ಆವರಿಸಿದೆ ಎಂಬುದೇ ನನಗೆ 
ಅರ್ಥವಾಗುತ್ತಿಲ್ಲ. 

ಸ್ವಜನೈಃ ಕಲಹೋ ಗೇಹೇ ನ ಕಶ್ಲಿನ್ನಾಂ ಪ್ರಭಾಷತೇ। 

ಶರೀರೇ ನಿತ್ಯಸಂತಾಪಃ ಖೇದಶೇತಸಿ ದಾರುಣಃ 11೭೮ 

ಮನೆಯಲ್ಲಿ ನಿತ್ಯವೂ ಜಗಳ; ಯಾರೂ ಸಹ ನನ್ನ ಜೊತೆ ಮಾತನಾಡುತ್ತಿಲ್ಲ. 
ರೋಗದಿಂದ ಶರೀರವು ಪೀಡಿತವಾಗಿದೆ. ಮನಸ್ಸಿನಲ್ಲಿ ಹೇಳಲಾಗದಷ್ಟು ದುಃಖವು 
ತುಂಬಿದೆ. 

ಜಾನಾಸಿ ದುರ್ನಯಃ ಕೋತತ್ರ ಕಿಂ ಕೃತ್ವಾಸುಕೃತಂ ಭವೇತ್‌ । 

ಯಾವ ದುರ್ನಡತೆ ನಡೆದಿದೆ ಎಂಬುಧರ ಬಗ್ಗೆ ನಿನಗೆ ತಿಳಿದಿದೆ. ಯಾವ 
ಒಳ್ಳೆಯ ಕೆಲಸವನ್ನು ಆಚರಣೆ ಮಾಡುವದರಿಂದ ಪುನಃ ನಮಗೆ ಒಳ್ಳೆಯದಾಗುತ್ತದೆ 
ಎಂಬುದನ್ನು ನೀನೇ ತಿಳಿಸು. 

ಶ್ರೀಕೃಷ್ಣ 

ಪ್ರತ್ಯುವಾಚಾಥ ಸಾ ಶೀಲಾ ಸುಶೀಲಾ ಶೀಲಮಂಡನಾ NL 

ಹೀಗೆ ಪ್ರಶ್ನಿಸಿದ ಪತಿಗೆ ಈ ಶೀಲೆಯು ಶೀಲತನದಿಂದ ಸುಶೀಲೆಯಾಗಿ 
ಉತ್ತರಿಸುತ್ತಾಳೆ. 

ಪ್ರಾಯೋ ನಂತಕೃತಾಕ್ಷೇಪಪಾಪಸಂಭವಜಂ ಫಲಮ್‌ । 

ಭವಿಷ್ಯತಿ ಮಹಾಭಾಗ ತದರ್ಥಂ ಯತ್ನಮಾಚರ Soll 

ಮಹಾಭಾಗ್ಯಶಾಲಿಯೇ ನೀನು ಅಂದು ಅನಂತನನ್ನು ಧಿಕ್ಕಾರ ಮಾಡಿದೆ. ಅದರ 
ಪಾಪದ ಫಲವೇ ಇದಾಗಿದೆ. ಆದ್ದರಿಂದ ಅನಂತನ ಅನುಗ್ರಹವನ್ನು ಸಂಪಾದನೆ 
ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡು. 


-121- 


ಅನಂತಚತುರ್ದಶೀ 


ಶೀಲೆಯು ಬೆಂಕಿಯಲ್ಲಿದ್ದ ಆ ದೋರವನ್ನು ಕೈಯಿಂದ ಹಿಡಿದೆತ್ತಿದಳು. ಹಾಲಿನ 
ಮಧ್ಯದಲ್ಲಿ ಕೂಡಲೇ ಹಾಕಿದಳು. ಹೀಗೆ ಕುಕೃತ್ಯವನ್ನು ಮಾಡಿದ್ದರಿಂದ ಆ ಕೌಂಡಿನ್ಯ 
ಮುನಿಯ ಸಂಪತ್ತೆಲವೂ ನಾಶವಾಯಿತು. 


ಗೋಧನಂ ತಸ್ಕರೈರ್ನೀತಂ ಗೃಹಂ ದಗ್ಗಂ ಧನಂ ಗತಮ್‌ । 

ಯದ್‌ ಯಥೈವಾ5ಗತಂ ಗೇಹೇ ತತ್ತಥೈವ ಪುನರ್ಗತಮ್‌ 11೭೪॥ 

ಹಸುಗಳ ಸಂಪತ್ತನ್ನು ಕಳ್ಳಕಾಕರು ಕದ್ದರು; ಮನೆಯು ಸುಟ್ಟುಹೋಯಿತು. 
ಹಣವು ನಷ್ಟವಾಯಿತು. ಸಂಪತ್ತು ಹೇಗೆ ಹೇಗೆ ಮನೆಗೆ ಬಂದಿತ್ತೋ ಹಾಗೆಯೇ 
ನಷ್ಟವಾಯಿತು. 

ಸ್ವಜನೈಃ ಕಲಹೋ ನಿತ್ಯಂ ಬಂಧುಭಿಸ್ತಾಡನಂ ತಥಾ । 

ಅನಂತಾಕ್ಷೇಪದೋಷೇಣ ದಾರಿದ್ರ್ಯಂ ಪತಿತಂ ಗೃಹೇ। 

ನ ಕಶ್ಚಿದ್‌ ವದತೇ ಲೋಕೇ ತೇನ ಸಾರ್ಧಂಯುಧಿಷ್ಠಿರ 11೭೫ 

ಬಂಧುಜನರ ಜೊತೆ ನಿತ್ಯವೂ ಜಗಳವಾಗುತ್ತಿತ್ತು. ಬಂಧುಗಳಿಂದ ಹೊಡೆಸಿ- 
ಕೊಳ್ಳಬೇಕಾದ ದುಚ್ಛಿತಿ ಬಂದಿತು. ಅನಂತನನ್ನು ತಿರಸ್ಕಾರ ಮಾಡಿದ್ದರಿಂದ ಮನೆಯಲ್ಲಿ 


ದಾರಿದ್ರ್ಯವು ಚು i ಲೋಕದಲ್ಲಿ ಯಾರೂ ಸಹ ಅವನ ಜೊತೆ 
ಮಾತನಾಡುತ್ತಿರಲಿಲ್ಲ. 


ಶರೀರೇಣಾತಿಸಂತಪ್ಪೋ ಮನಸಾ5ಪೃತಿದುಃಖತಃ | 

ನಿರ್ವೇದಂ ಪರಮಂ ಪ್ರಾಪ್ತಃ ಕೌಂಡಿನ್ಯ: ಪ್ರಾಹ ತಾಂ ಪ್ರಿಯಮ್‌ ॥೭೬॥ 

ದೇಹದಿಂದಲೂ ರೋಗಿಷ್ಠನಾದನು. ಮನಸಿನಿಂದಲೂ ದುಃಖಿತನಾದನು. 
ಅತ್ಯಂತ ದೀನಪರಿಸ್ಥಿತಿಯನ್ನು ಹೊಂದಿದನು. ತನ್ನ ಪ್ರಿಯಳಾದ ಹೆಂಡತಿಯನ್ನು ಕುರಿತು 
ಒಮ್ಮೆ ಹೀಗೆ ಮಾತನಾಡಿದನು. 

ಕೌಂಡಿನ್ಯಃ 

ಶೀಲೇ ಮಮೇದಮುತ್ತನ್ನಂ ಸಹಸಾ ಶೋಕಕಾರಣಮ್‌ । 

ಯೇನಾತಿದುಃಖಮಸ್ಕಾಕಂ ಜಾತಃ ಸ ಸರ್ವಧನಕ್ಷಯಃ 11೭೭11 


-120- 


ಅನಂತಚತುರ್ದಶೀ 


ಓ ಶೀಲೆಯೇ! ಹುಟ್ಟಿದ ಈ ದುಃಖವು ನನಗೆ ಅತ್ಯಂತ ಆಕಸಿಕ್ಷ. ಈ ಎಲ್ಲ 
ಶೋಕಕ್ಕೆ ಏನು ಕಾರಣವೆಂದೇ ತಿಳಿಯುತ್ತಿಲ್ಲ. ಯಾವುದರಿಂದ ಸಕಲಸಂಪತ್ತು 
ನಷ್ಟವಾಗಿದೆ. ಯಾವುದರಿಂದ ಈ ದುಃಖವು ಆವರಿಸಿದೆ ಎಂಬುದೇ ನನಗೆ 
ಅರ್ಥವಾಗುತ್ತಿಲ್ಲ. 

ಸ್ವಜನೈಃ ಕಲಹೋ ಗೇಹೇನ ಕಶ್ಚಿನ್ಮಾಂ ಪ್ರಭಾಷತೇ। 

ಶರೀರೇ ನಿತ್ಯಸಂತಾಪಃ ಖೇದಶ್ಟೇತಸಿ ದಾರುಣಃ 11೭೮॥ 

ಮನೆಯಲ್ಲಿ ನಿತ್ಯವೂ ಜಗಳ; ಯಾರೂ ಸಹ ನನ್ನ ಜೊತೆ ಮಾತನಾಡುತ್ತಿಲ್ಲ. 
ರೋಗದಿಂದ ಶರೀರವು ಪೀಡಿತವಾಗಿದೆ. ಮನಸಿನಲ್ಲಿ ಹೇಳಲಾಗದಷ್ಟು ದುಃಖವು 
ತುಂಬಿದೆ. 

ಜಾನಾಸಿ ದುರ್ನಯಃ ಕೋತತ್ರ ಕಿಂ ಕೃತ್ವಾಸುಕೃತಂ ಭವೇತ್‌ । 

ಯಾವ ದುರ್ನಡತೆ ನಡೆದಿದೆ ಎಂಬುದರ ಬಗ್ಗೆ ನಿನಗೆ ತಿಳಿದಿದೆ. ಯಾವ 
ಒಳ್ಳೆಯ ಕೆಲಸವನ್ನು ಆಚರಣೆ ಮಾಡುವದರಿಂದ ಪುನಃ ನಮಗೆ ಒಳ್ಳೆಯದಾಗುತ್ತದೆ 
ಎಂಬುದನ್ನು ನೀನೇ ತಿಳಿಸು. 


ಶ್ರೀಕೃಷ್ಣ 

ಪ್ರತ್ಯುವಾಚಾಥ ಸಾ ಶೀಲಾ ಸುಶೀಲಾ ಶೀಲಮಂಡನಾ NF 

ಹೀಗೆ ಪ್ರಶ್ನಿಸಿದ ಪತಿಗೆ ಈ ಶೀಲೆಯು ಶೀಲತನದಿಂದ ಸುಶೀಲೆಯಾಗಿ 
ಉತ್ತರಿಸುತ್ತಾಳೆ. 


ಪ್ರಾಯೋತನಂತಕೃತಾಕ್ಷೇಪಪಾಪಸಂಭವಜಂ ಫಲಮ್‌ । 

ಭವಿಷ್ಯತಿ ಮಹಾಭಾಗ ತದರ್ಥಂ ಯತ್ನಮಾಚರ SO 

ಮಹಾಭಾಗ್ಯಶಾಲಿಯೇ ನೀನು ಅಂದು ಅನಂತನನ್ನು ಧಿಕ್ಕಾರ ಮಾಡಿದೆ. ಅದರ 
ಪಾಪದ ಫಲವೇ ಇದಾಗಿದೆ. ಆದ್ದರಿಂದ ಅನಂತನ ಅನುಗ್ರಹವನ್ನು ಸಂಪಾದನೆ 
ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡು. 


-121- 


ಅನಂತಚತುರ್ದಶೀ 


ಏವಮುಕ್ತಃ ಸ ವಿಪ್ರರ್ಷಿರ್ಜಗಾಮ ಮನಸಾ ಹರಿಮ್‌ । 
ನಿರ್ಮೇದಾನ್ನಿರ್ಜಗಾಮಾಥ ಕೌಂಡಿನ್ಯ: ಪ್ರಯತೋ ವನಮ್‌ 11೮೧॥ 


ಸತಿಯು ಹೀಗೆ ಹೇಳಿದಾಗ ವಿಪ್ರರ್ಷಿಯಾದ ಬ್ರಾಹ್ಮಣನು ಮನಸಿನಿಂದಲೇ 
ಶ್ರೀಹರಿಯನ್ನು ಸ್ಮರಣೆ ಮಾಡಿದನು. ಭಗವಂತನ ಅನುಗ್ರಹವನ್ನು ಪಡೆಯಬೇಕೆಂದು 
ತಿಳಿದುಕೊಂಡನು. ಅನಂತನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಎಲ್ಲವನ್ನೂ 
ಪರಿತ್ಯಾಗ ಮಾಡಿ ಕಾಡಿಗೆ ಹೊರಟೇ ಬಿಟ್ಟನು. 

| ತಪಸೇ ಕೃತಸಂಕಲ್ಲೋ ವಾಯುಭಕ್ಹೋ ದ್ವಿಜೋತ್ತಮಃ | 

ಮನಸಾಧ್ಯಾಯ ಚಾನಂತಂ ಕ್ವದ್ರಕ್ಟ್ವಾಮಿ ಚ ತಂ ವಿಭುಮ್‌ Te 

ಘೋರವಾದ ತಪಸನ್ನು ಮಾಡಲು ಸಂಕಲ್ಪ ಮಾಡಿದನು. ಆಹಾರವನ್ನೂ ಕೂಡ 
ಪರಿತ್ಯಾಗ ಮಾಡಿದನು. ಗಾಳಿಯನ್ನಷ್ಟೇ ಆಹಾರವನ್ನಾಗಿ ಸ್ವೀಕರಿಸುತ್ತಿದ್ದನು. ಆ 
ದ್ವಿಜೋತ್ತಮನು ಮನಸ್ಸಿನಿಂದ ಅನಂತನನ್ನು ಯಾವಾಗ ನೋಡುತ್ತೇನೆ ಎಂಬುದಾಗಿ 
ಹಂಬಲಿಸುತ್ತಿದ್ದನು. 

ಯಸ್ಯ ಪ್ರಸಾದಾತ್‌ ಸಂಜಾತಮಾಕ್ಷೇಪಾನ್ನಿಧನಂ ಗತಮ್‌ । 

ಧನಾದಿಕಂ ಮಮಾತೀವ ಸುಖದುಃಖಪ್ರದಾಯಕಮ್‌ SAN 

ಯಾವ ದೇವನ ಅನುಗ್ರಹದಿಂದ ಎಲ್ಲ ಸಂಪತ್ತು ಬಂದೊದಗಿತೋ, ಯಾವ 
ದೇವನನ್ನು ನಾನು ತಿರಸ್ಕಾರ ಮಾಡಿದ್ದರಿಂದ ಸಂಪತ್ತೆಲವೂ ನಾಶವಾಯಿತೋ ಅಂಥ 
ದೇವನನ್ನು ನಾನು ನೋಡಬೇಕು - ಎಂದೇ ಚಿಂತಿಸುತ್ತಾ ಘೋರವಾದ ಅರಣ್ಯದಲ್ಲಿ 
ಸಂಚರಿಸತೊಡಗಿದನು. 


ಏವಂ ಸಂಚಿಂತಯನ್‌ ಸೋ5 ಥ ಬಭ್ರಾಮ ಗಹನೇ ವನೇ | 

ತತ್ರಾಪಶ್ಯನ್ಮಹಾಚೂತಂ ಪುಷ್ನಿತಂ ಫಲಿತಂ ದ್ರುತಮ್‌ HSV 

ಹೂವುಗಳಿಂದ ತುಂಬಿದ ಫಲಗಳುಳ್ಳ ಒಂದು ದೊಡ್ಡ ಮಾವಿನ ಮರವನ್ನು 
ನೋಡಿದನು. 


ತಮಪೃಚ್ಛದ್‌ ದ್ವಿಜೋತನಂತಃ ಕ್ವಚಿದ್‌ ದೃಷ್ಟೋ ಮಹಾತರೋ 11೮೫॥ 
ಆ ಮಾವಿನ ಮರವನ್ನು ಕೇಳಿದನು - ಎಲ್ಫೆ ಮಹಾವೃಕ್ಷವೇ! ನೀನು ಅನಂತನನ್ನು 
ಕಂಡಿರುವೆಯಾ? 


-122- 


ಅನಂತಚತುರ್ದಶೀ 


ಬ್ರೂಹಿ ಸೌಮ್ಯ ಮಮಾತೀವ ದುಃಖಂ ಚೇತಸಿ ವರ್ತತೇ । 

ಸೋತಬ್ರವೀದ್‌ ಭದ್ರ ನಾನಂತಃ ಕ್ಷಚಿದ್‌ ದೃಷ್ಟೋ ಮಯಾ ದ್ವಿಜ ॥೮೬॥ 

ನನ್ನ ಮನಸ್ಸಿನಲ್ಲಿ ಬಹಳ ದುಃಖವಾಗುತ್ತಿದೆ. ನನ್ನ ದುಃಖವನ್ನು ಪರಿಹರಿಸಲು 
ಆ ಅನಂತನನ್ನು ನನಗೆ ತೋರಿಸು. ಆಗ ಮಾವಿನ ಮರ ಉತ್ತರಿಸಿತು - ಬ್ರಾಹ್ಮಣನೇ! 
ನೀನು ಕೇಳುತ್ತಿರುವ ಅನಂತನನ್ನು ನಾನು ಎಲ್ಲಿಯೂ ನೋಡಿಲ್ಲ. 


ಏವಂ ನಿರಾಕೃತಸ್ತೇನ ಸಂಜಗಾಮಾಥ ದುಃಖಿತಃ । 

ಕ್ವದ್ರಕ್ಟ್ಯಾಮೀತಿ ಗಚ್ಛನ್‌ ಸ ಗಾಮಪಶೃತ್‌ ಸವತಕಾಮ್‌ 11೮೭ 

ಆ ಮರವು ನೋಡಿಲ್ಲವೆಂದು ಉತ್ತರಿಸಿದ ಮೇಲೆ ಮತ್ತಷ್ಟು ದುಃಖಿತನಾಗಿ 
ಮುಂದೆ ನಡೆದ. ಅನಂತನನ್ನು ಎಲ್ಲಿ ಕಾಣುತ್ತೇನೆ ಎಂದೇ ಚಿಂತಿಸುತ್ತಾ ಒಂದು 
ಕರುವಿನಿಂದ ಕೂಡಿದ ಒಂದು ಹಸುವನ್ನು ಕಂಡನು. 


ವನಮಧ್ಯೇ ಪ್ರಧಾವಂತೀಮಿತಶ್ಲೇತಶ್ಚ ಪಾಂಡವ । 

ಸೋತಬ್ರವೀದ್‌ ಧೇನುಕೇ ಬ್ರೂಹಿ ಯದ್ಯನಂತಸ್ತ್ಯಯೇಕ್ಕಿತಃ 11೮೮॥ 

ಪಾಂಡವನೇ! ಕಾಡಿನ ಮಧ್ಯದಲ್ಲಿ ಇತ್ತ ಅತ್ತ ಓಡುತ್ತಿರುವ ಆ ಹಸುವನ್ನು 
ಕುರಿತು ಕೌಂಡಿನ್ಯನು ಪ್ರಶ್ನಿಸಿದನು. ಹಸುವೇ ನೀನು ಏನಾದರೂ ಅನಂತನನ್ನು 
ಕಂಡಿರು- ವೆಯಾ? 


ಗೌರುವಾಚಾಥ ಕೌಂಡಿನ್ಯಂ ನಾನಂತಂ ವೇದ್ಧ ಸಹಂದ್ದಿಜ। 

ತತೋ ವ್ರಜನ್‌ ದದರ್ಶಾಗ್ರೇ ವೃಷಭಂಶಾದ್ದಲೇ ಸ್ಥಿತಮ್‌ 11೮೯॥ 

ಆಗ ಹಸುವು ಕೌಂಡಿನ್ಯನನ್ನು ಕುರಿತು ಹೇಳಿತು - ನಾನು ಅನಂತನನ್ನು 
ತಿಳಿದಿರುವುದಿಲ್ಲ. ಅನಂತರ ಆ ಕೌಂಡಿನ್ಯನು ಮುಂದೆ ನಡೆಯುತ್ತಾ ಸಾಗಿದನು. 
ಹಸಿರು ಹುಲ್ಲನ್ನು ಮೇಯುತ್ತಿರುವ ಒಂದು ಎತ್ತನ್ನು ಕಂಡನು. 

ದೃಷ್ಟ್ವಾ ಪಪ್ರಚ್ಛ ಗೋಸ್ಟಾಮಿನ್‌ ಅನಂತೋ ವೀಕ್ಷಿತಸ್ತ್ವಯಾ । 

ವೃಷಭಸ್ತಮುವಾಚೇದಂ ನಾನಂತೋ ವೀಕ್ಷಿತೋ ಮಯಾ 11೯0 


-123- 


ಅನಂತಚತುರ್ದಶೀ 


ಆ ಎತ್ತನ್ನು ನೋಡಿ ಕೌಂಡಿನ್ಯನು ಪ್ರಶ್ನಿಸಿದನು - ಗೋವುಗಳಿಗೆ ಸ್ವಾಮಿಯಾದ 
ವೃಷಭವೇ! ನೀನೇನಾದರೂ ಅನಂತನನ್ನು ಕಂಡಿರುವೆಯಾ? ಆಗ ಆ ಎತ್ತು 
ಮಾತನಾಡಿತು - ನಾನು ಅನಂತನನ್ನು ಎಲ್ಲಿಯೂ ಕಂಡಿಲ್ಲ? 

ತತೋ ವ್ರಜನ್‌ ದದರ್ಶಾಗ್ರೇ ರಮ್ಯಂ ಪುಷ್ಕರಿಣೀದ್ವಯಮ್‌ | 

ಅನ್ಯೋನ್ಯಜಲಕಲ್ಲೋಲೈರ್ವೀಚೀಪರ್ಯಂತಸಂಗಮಮ್‌ 11೯೧॥ 

ಹೀಗೆ ಕೌಂಡಿನ್ಕನು ಮುಂದೆ ಮುಂದೆ ಸಾಗಿದನು. ರಮ್ಯವಾದ ಎರಡು 
ಪುಷ್ಠರಿಣಿಗಳನ್ನು ಕಂಡನು. ಆ ಎರಡು ಕೆರೆಗಳು ಪರಸ್ಪರವಾಗಿ ತಮ್ಮ ತೆರೆಗಳಿಂದ 
ಹೊಡೆದಾಡಿಕೊಳ್ಳುತ್ತಿದ್ದವು. ಇದರಿಂದ ದಡದ ತನಕ ಆ ತೆರೆಗಳು ಅಪಳಿಸುತ್ತಿದ್ದವು. 


ಛನ್ನಂ ಕಮಲಕಹ್ನಾರೈಃ ಕುಮುದೋತ್ಸಲಮಂಡಿತಮ್‌ । 
ಸೇವಿತಂ ಭ್ರಮರೈರ್ಹಂಸೈಶ್ಚಕ್ರಕಾರಂಡವೈರ್ಬಕೈೈಃ 11೯೨।| 
ತಾವರೆಯ ಹೂವುಗಳಿಂದ ಸರೋವರವು ಮುಚ್ಚಿ ಹೋಗಿತ್ತು. ಕುಮುದ 
ಪುಷ್ಪಗಳಿಂದ ಅಲಂಕೃತವಾಗಿತ್ತು. ಭ್ರಮರಗಳು ಹಾರಾಡುತ್ತಿದ್ದವು. ಹಂಸ, ಕೊಕ್ಕರೆ, 
ನೀರುಕೋಳಿ, ಚಕ್ರವಾಕ ಮೊದಲಾದ ಪಕ್ಟಿಗಳು ಅಲ್ಲಿ ಕುಳಿತಿದ್ದವು. 


ತೇ ಅಪ್ಪಚ್ಛದ್ದಿಜೋತ ನಂತೋ ಯುವಾಭ್ಯಾಮುಪಲಕ್ಕಿತಃ | 

ಊಚತುಸ್ರೇ ಪುಷ್ಕರಿಣ್ಯೌ ನಾನಂತೋ ವೀಕ್ಷಿತೋ ದ್ವಿಜ IEA 

ಆ ದ್ವಿಜಶ್ರೇಷ್ಠನಾದ ಕೌಂಡಿನ್ಯನು ಕೆರೆಗಳನ್ನು ಪ್ರಶ್ನಿಸಿದನು. ನೀವೇನಾದರೂ 
ಅನಂತನನ್ನು ನೋಡಿರುವಿರಾ ಎಂದು. ಆಗ ಆ ಪುಷ್ಕರಿಣಿಗಳು ದ್ವಿಜನೇ ನಾವು 
ಅನಂತನನ್ನು ನೋಡಿರುವುದಿಲ್ಲ ಎಂದು ಉತ್ತರಿಸಿದವು. 

ತತೋ ವ್ರಜನ್‌ ದದರ್ಶಾಗ್ರೇ ಗರ್ದಭಂ ಕುಂಜರಂ ತಥಾ । 

ತಾವಪ್ಪುಕೌ ದ್ವಿಜೇನೇತ್ಥಂ ನೇತಿ ತಾಭ್ಯಾಂ ನಿವೇದಿತಮ್‌ aT 

ದುಃಖಿತನಾಗಿ ಮುಂದೆ ಮುಂದೆ ಸಾಗಿದನು. ಒಂದು ಕತ್ತೆಯನ್ನು ಮತ್ತು 
ಆನೆಯನ್ನು ಕಂಡನು. ಹಿಂದಿನಂತೆ ಅವುಗಳ ಬಳಿಯೂ ಪ್ರಶ್ನಿಸಿದಾಗ "ನಾವು 
ಅನಂತನನ್ನು ಕಂಡಿಲ್ಲ' ಎಂದು ಉತ್ತರಿಸಿದವು. 


-124- 


ಅನಂತಚತುರ್ದಶೀ 


ಏವಂ ಸ ಪೃಚ್ಛನ್‌ ನಷ್ಟಾಶಸ್ತತ್ರೈವ ನಿಷಸಾದ ಹ | 
ಕೌಂಡಿನ್ಯೋ ವಿಷ್ಣಲೀಭೂತೋ ನಿರಾಶೋ ಜೀವಿತೇ ನೃಪ 11೯೫11 
ದೀರ್ಪಮುಷ್ನಂ ಚ ನಿಃಶ್ಪಸ್ಯ ಪಪಾತ ಭುವಿ ಭಾರತ । 
ಪ್ರಾಪ್ಯ ಸಂಜ್ಞಾಮನಂತೇತಿ ಜಲ್ಪನ್ನುತ್ಕಾಯ ಸ ದ್ವಿಜ 11೯೬॥| 
ಹೀಗೆ ಬ್ರಾಹ್ಮಣನು ಪ್ರಶ್ನಿಸುತ್ತಾ ಮುಂದೆ ಸಾಗಿದನು. ಅವನು ಹತಾಶನಾದನು. 
ತನಗೆ ಜೀವನವೇ ಬೇಡವೆನ್ನುವಷ್ಟುನಿರಾಶೆಯುಳ್ಳವನಾದನು. ಬಿಸಿಯುಸಿರನ್ನು ಬಿಟ್ಟು 
ಭೂಮಿಯಲ್ಲಿ ಬಿದ್ದು ಬಿಟ್ಟನು. ಸ್ವಲ್ಪ ಹೊತ್ತು ಕಳೆದ ಬಳಿಕ ಚೇತರಿಸಿಕೊಂಡನು. 
""ಅನಂತ'' ಎಂಬುದಾಗಿ ಬಾಯಲ್ಲಿ ಹೇಳುತ್ತಾ ಆ ದ್ವಿಜನು ಎದ್ದುನಿಂತುಕೊಂಡನು. 


ನೂನಂ ತೃಕ್ಟ್ಯಾಮ್ಮಹಂ ಪ್ರಾಣಾನಿತಿ ಸಂಕಲ್ಪ್ಯ ಚೇತಸಿ । 

ಯಾವದುದ್ದಂಧನಂ ವೃಕ್ಷೇ ಚಕ್ರೇ ತಾವದ್‌ ಯುಧಿಷ್ಠಿರ 11೯೭! 

ಅನಂತನೇ! ನಿಶ್ಚಯವಾಗಿ ನಾನು ಪ್ರಾಣವನ್ನು ಪರಿತ್ಯಾಗ ಮಾಡುತ್ತೇನೆ. 
ಎಂಬುದಾಗಿ ಮನಸ್ಸಿನಲ್ಲಿ ಸಂಕಲ್ಪಮಾಡಿದನು. ಯುಧಿಷ್ಠಿರನೇ। ಆಗ ಅವನು ಮರಕ್ಕೆ 
ಹಗ್ಗವನ್ನು ಕಟ್ಟಿ ಕುತ್ತಿಗೆಗೆ ಹಗ್ಗವನ್ನು ಕಟ್ಟಿದನು. 

ಕೃಪಯಾ5ನಂತದೇವೋತಸ್ಯ ಪ್ರತ್ಯಕ್ಷ ಸಮಜಾಯತ । 

ವೃದ್ಧಬ್ರಾಹ್ನಣರೂಪೇಣ ಇತ ಏಹೀತ್ಯುವಾಚ ತಮ್‌ HS 

ಇವನಿಗಿರುವ ಭಕ್ತಿಯನ್ನು ಕಂಡು ಅನಂತನಿಗೆ ಕಾರುಣ್ಯವು ಉಕ್ಕಿಹರಿಯಿತು. 
ಅವನೆದುರು ವೃದ್ಧಬ್ರಾಹ್ಮಣರೂಪದಿಂದ ಪ್ರತ್ಯಕ್ಷನಾದನು. ಅವನನ್ನು "ಈ ಕಡೆ ಬಾ' 
ಎಂದು ಕರೆದನು. 

ಪ್ರಗೃಹ್ಯ ದಕ್ಷಿಣೇ ಪಾಣೌ ಗುಹಾಯಾಂ ಪ್ರವಿವೇಶ ತಮ್‌ । 

ಸ್ವಾಂ ಪುರೀಂ ದರ್ಶಯಾಮಾಸ ದಿವ್ಯನಾರೀನರೈೆರ್ಯತಾಮ್‌ 11೯೯॥ 

ಬಲಗೈಯಲ್ಲಿ ಅವನನ್ನು ಹಿಡಿದುಕೊಂಡನು. ಒಂದು ಗುಹೆಗೆ ಕರೆದುಕೊಂಡು 
ಹೋಗಿ, ತನ್ನ ಪಟ್ಟಣವನ್ನು ತೋರಿಸಿದನು. ದಿವ್ಯವಾದ ವೇಷಧಾರಿಗಳಾದ ಸ್ತ್ರೀ ಹಾಗೂ 
ಪುರುಷರು ಅಲ್ಲಿ ಇದ್ದರು. 


-125- 


ಅನಂತಚತುರ್ದಶೀ 


ತಸ್ಯಾಂ ನಿವಿಷ್ಕಮಾತ್ಮಾನಂ ದಿವ್ಯಸಿಂಹಾಸನೇ ಶುಭೇ । 

ಪಾರ್ಶ್ವಸ್ಥಶಂಖಚಕ್ರಾಬ್ಬಗದಾಗರುಡಶೋಭಿತಮ್‌ elo 

ಆ ಪಟ್ಟಣದಲ್ಲಿ ದಿವ್ಯವಾದ ಒಂದು ಸಿಂಹಾಸನವಿತ್ತು. ಅದರ ಮೇಲೆ 
ಕಂಗೊಳಿ- ಸುತ್ತಾ ಅನಂತನು ಕುಳಿತಿದ್ದನು. ತಾನೇ ಆ ರೂಪದಲ್ಲಿ ಅಲ್ಲಿದ್ದನು. ಕೈಗಳಲ್ಲಿ 
ಶಂಖ, ಚಕ್ರ, ಕಮಲ, ಗದೆಗಳನ್ನು ಧರಿಸಿದ್ದನು. ಗರುಡನಿಂದ ಶೋಭಿತನಾಗಿದ್ದನು. 


ದರ್ಶಯಾಮಾಸ ವಿಪ್ರಾಯ ವಿಶ್ವರೂಪಮನಂತಕಮ್‌ । 
ವಿಭೂತಿಭೇದೈಶ್ಚಾನಂತೈ ರಾಜಂತಮಮಿತೌಜಸಮ್‌ 1೧೦೧॥ 
ಆ ಬ್ರಾಹ್ಮಣನಿಗೆ ತನ್ನ ವಿಭೂತಿರೂಪವನ್ನು ತೋರಿಸಿದನು. ಪ್ರತಿಯೊಂದು 
ವಿಭೂತಿರೂಪಗಳೂ ಅನಂತವಾಗಿದ್ದವು. ವ್ಯಾಪ್ತವಾಗಿದ್ದವು. ವಿಲಕ್ಷಣವಾಗಿದ್ದವು. 
ಮಹಾತೇಜೋಭರಿತವಾಗಿದ್ದವು. 
ಕೌಸ್ತುಭೇನ ವಿರಾಜಂತಂ ವನಮಾಲಾವಿಭೂಷಿತಮ್‌ । 
ತಂ ದೃಷ್ಟ್ವಾ ದೇವದೇವೇಶಮನಂತಮಪರಾಜಿತಮ್‌ 1೧೦೨॥॥ 
ಕೌಸ್ತುಭರತ್ನದಿಂದ ಆ ವಿಭೂತಿರೂಪವು ಕಂಗೊಳಿಸುತ್ತಿತ್ತು. 
ವನಮಾಲೆಯಿಂದ ಅಲಂಕೃತವಾಗಿತ್ತು. ಯಾರಿಂದಲೂ ಗೆಲ್ಲಲಾಗದ ದೇವತೆಗಳಿಗೂ 
ದೇವತೆಯಾದ ಅನಂತನನ್ನು ಆ ಬ್ರಾಹ್ಮಣನು ನೋಡಿದನು. 


ವಂದಮಾನೋ ಜಗಾದೋಚ್ಚೈರ್ಜಯಶಬ್ದಪುರಸ್ಪರಮ್‌ I 


ಪಾಪೋರ5ಹಂ ಪಾಪಕರ್ಮಾಂಹಂ ಪಾಪಾತ್ಮಾ ಪಾಪಸಂಭವಃ W00೩ 
ತ್ರಾಹಿ ಮಾಂ ಪುಂಡರೀಕಾಕ್ಸಸರ್ವಪಾಪಹರೋ ಭವ । 
ಅದ್ಯ ಮೇ ಸಫಲಂ ಜನ್ಮ ಜೀವಿತಂ ಚ ಸುಜೀವಿತಮ್‌ OVI 


ಈ ಅದ್ಭುತವಾದ ರೂಪವನ್ನು ಕಂಡ ಆ ಬ್ರಾಹ್ಮಣನು ಉಚ್ಚ ಕಂಠದಿಂದ 
"ಜಯ, ಜಯ' ಎಂದು ಘೋಷಣೆ ಮಾಡಿದನು. ಭಕ್ತಿಯಿಂದ ನಮಸ್ಕಾರ 
ಮಾಡಿದನು. ಹೀಗೆ ಪ್ರಾರ್ಥಿಸಿದನು - 

ನಾನು ಕಡುಪಾಪಿ. ಪಾಪಕರವಾದ ಕೆಲಸಗಳನ್ನೇ ಮಾಡಿರುವೆನು. ನನ್ನ 
ಬುದ್ಧಿಯೆಲ್ಲವೂ ಪಾಪದೆಡೆ ಸಾಗುತ್ತದೆ. ನನ್ನ ಪಾಪದಿಂದಲೇ ನನ್ನ ಹುಟ್ಟು. 


-126- 


ಅನಂತಚತುರ್ದಶೀ 


ಓ ಪುಂಡರೀಕಾಕ್ಟನೇ। ನನ್ನನ್ನು ಈ ಪಾಪಕೂಪದಿಂದ ಎತ್ತಿ ರಕ್ಷಿಸು. ನನ್ನೆಲ್ಲ ಪಾಪಗಳನ್ನು 
ಪರಿಹರಿಸು. ಇಂದು ನನ್ನ ಜನ್ಮವು ಸಫಲವಾಗಿದೆ. ನನ್ನ ಜೀವನವು ಸಾರ್ಥಕವಾಗಿದೆ. 

ಯತ್‌ ತವಾಂಘ್ರ್ಯಬ್ಹಯುಗಲೇ ಮನ್ನೂರ್ಧಾ ಭ್ರಮರಾಯತೇ | 

ತಚ್ಛುತ್ವಾಂ ನಂತದೇವೇಶಃ ಪ್ರಾಹ ಸುಸ್ನಿಗ್ಗಯಾ ಗಿರಾ 11೧೦೫॥ 

ನಿನ್ನ ಎರಡು ಪಾದಪದ್ಮಗಳಲ್ಲಿ ನನ್ನ ತಲೆಯು ದುಂಬಿಯಂತೆ ಮಗ್ಗವಾಗಿದೆ. 
ಈ ಮಾತನ್ನು ಕೇಳಿದ ದೇವೋತ್ತಮನಾದ ಅನಂತನು ಮಧುರವಾದ ಮಾತಿನಿಂದ 
ಹೀಗೆ ಹೇಳಿದನು. 

ಮಾ ಬೈಸ್ತ್ವಂ ಬ್ರೂಹಿ ವಿಪ್ರೇಂದ್ರ ಯತ್‌ ತೇ ಮನಸಿ ವರ್ತತೇ । 

ವಿಪ್ರಶ್ರೇಷ್ಠನೇ। ಹೆದರಬೇಡ. ನಿನ್ನ ಮನಸ್ಸಿನಲ್ಲಿ ಏನಿದೆಯೆಂಬುದನ್ನು ನನಗೆ 
ತಿಳಿಸು. 


ಕೌಂಡಿನ್ಯಃ 

ಮಯಾ ಭೂತ್ಯವಲಿಪ್ರೇನ ತ್ರೋಟಿತೋ5ನೆಂತದೋರಕಃ WOOL 
ತೇನ ಪಾಪವಿಪಾಕೇನ ಭೂತಿರ್ಮೇ ಪ್ರಲಯಂ ಗತಾ । 

ಸ್ವಜನೈಃ ಕಲಹೋ ಗೇಹೇ ನ ಕಶ್ಲಿನ್ನಾಂ ಪ್ರಭಾಷತೇ 11೧೦೭1 


ಕೌಂಡಿನ್ಯನು ಪ್ರಾರ್ಥಿಸಿದನು - ಅನಂತನೇ! ಶ್ರೀಮಂತಿಕೆಯ ದರ್ಪದಿಂದ 
ಅನಂತ ದೋರವನ್ನು ನಾನು ಕಡಿದು ಹಾಕಿದೆನು. ಆ ಪಾಪಕರ್ಮದ 
ದುಷರಿಣಾಮವಾಗಿ ನನ್ನ ಸಂಪತ್ತೆಲ್ಲವೂ ನಾಶವಾಗಿದೆ. ಮನೆಯಲ್ಲಿ ಬಂಧುಗಳ ಕಲಹ 
ಬಲು ಹೆಚ್ಚಾಗಿದೆ. ನನ್ನ ಜೊತೆ ಯಾರೂ ಸಹ ಮಾತನಾಡುತ್ತಿಲ್ಲ. 

ನಿರ್ವೇದಾದ್‌ ಗಮಿತೋತರಣ್ಯೇ ತವ ದರ್ಶನಕಾಂಕ್ಷಯಾ | 

ಕೃಪಯಾ ದೇವದೇವೇಶ ತ್ಹಯಾತ್ಮಾ ಸಂಪ್ರದರ್ಶಿತಃ 11೧೦೮॥ 

ತಸ್ಯ ಪಾಪಸ್ಯ ಮೇ ಶಾಂತಿಂ ಕಾರುಣ್ಯಾದ್‌ ವಕ್ತುಮರ್ಹಸಿ । 

ಏನೆಂದು ತಿಳಿಯದೇ ನಾನು ಕಾಡಿಗೆ ಬಂದು ನಿನ್ನನ್ನು ನೋಡುವ ತವಕ 
ಹೊಂದಿದ್ದೇನೆ. ಸ್ವಾಮಿಯೇ! ನಿನ್ನ ಕೃಪೆಯಿಂದ ನಿನ್ನ ದರ್ಶನ ಎನಗಾಯಿತು. 


-127- 


ಅನಂತಚತುರ್ದಶೀ 


ಅನಂತದೋರವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಏನು ಪರಿಹಾರವೆಂಬುದನ್ನು ಕಾರುಣ್ಯದಿಂದ 
ನೀನೇ ಎನಗೆ ತಿಳಿಸು. 

ಶ್ರೀಕೃಷ್ಣ 

ತಚ್ಛುತ್ವಾನ ನಂತದೇವೇಶ ಉವಾಚ ದ್ವಿಜಸತ್ತಮಮ್‌ 11೧೦೯॥ 

ಭಕ್ತ್ಯಾ ಸಂತೋಷಿತೋ ದೇವಃ ಕಿಂ ನ ದದ್ಯಾದ್‌ ಯುಧಿಷ್ಠಿರ । 

ಶ್ರೀಕೃಷ್ಣನು ಹೇಳುತ್ತಾನೆ - ದೇವೇಶನಾದ ಅನಂತನು ವಿಪ್ರನ ಮಾತುಗಳನ್ನು 
ಕೇಳಿ ಅವನಿಗೆ ಹೀಗೆ ಹೇಳಿದನು - ಎಲೈ ಯುಧಿಷ್ಠಿರನೇ। ಭಕ್ತಿಯಿಂದ ಸಂತುಷ್ಠನಾದ 
ದೇವನಾದ ಅನಂತನು ಏನು ತಾನೇ ಕೊಡದಿರಲಾರ? ಭಕ್ತನೇ! ನಿನ್ನ ಭಕ್ತಿಯಿಂದ 
ನಾನು ಸಂತುಷ್ಟನಾಗಿರುವೆನು. 


ಅನಂತಃ 

ಸ್ವಗೃಹಂ ಗಚ್ಛಕೌಂಡಿನ್ಯ ಮಾ ವಿಲಂಬಂ ಕುರು ದ್ವಿಜ 11೧೧೦॥ 
ಚರಾನಂತವ್ರತಂ ಭಕ್ತ್ಯಾನವ ವರ್ಷಾಣಿ ಪಂಚ ಚ। 

ಸರ್ವಪಾಪವಿಶುದ್ಧಾತ್ಮಾ ಪ್ರಾಪ ಸೇ ಸಿದ್ಧಿಮುತ್ತಮಾಮ್‌ 11೧೧೧॥ 


ಅನಂತನು ಬ್ರಾಹ್ಮಣನಿಗೆ ಹೀಗೆ ಹೇಳುತ್ತಾನೆ. ಎಲೈ ದ್ವಿಜನೇ! ತಡ ಮಾಡಬೇಡ. 
ನಿನ್ನ ಮನೆಗೆ ತೆರಳು. ಅನಂತವ್ರತವನ್ನು ಭಕ್ತಿಯಿಂದ ಮಾಡು. ಇದನ್ನು ಹದಿನಾಕು 
ವರ್ಷಗಳ ತನಕ ಆಚರಿಸಬೇಕು.ಆಗ ಎಲ್ಲ ಪಾಪಗಳಿಂದ ನೀನು ವಿಮುಕ್ತನಾಗುವಿ. 
ಉತ್ತಮ ಸಿದ್ಧಿಗಳನ್ನು ಕೂಡ ನೀನು ಹೊಂದುವಿ. 

ಪುತ್ರಪೌತ್ರಾನ್‌ ಸಮುತ್ತಾದ್ಯ ಭುಕ್ತಾ ಸ್ವಾ ಭೋಗಾನ್‌ ಯಥೇಷಿತಮ್‌ I 

ಅಂತೇ ಮತ್ತರಣಂ ಪ್ರಾಪ್ಯ ಮಾಮುಪೈಷ್ಯಸಿ ಅಸಂಶಯಮ್‌ 00೨ 

ಮಕ್ಕಳನ್ನೂ ಮೊಮಕ್ಸಳನ್ನೂ ಪಡೆದು ನಿನ್ನ ಅಭೀಷ್ಟಗಳನ್ನು ಭೋಗಿಸುವಿ. 
ಜೀವನದ ಕೊನೆಯಲ್ಲಿ ನನ್ನ ಸ್ಮರಣೆಯನ್ನು ಹೊಂದುವಿ. ಅಂತಿಮವಾಗಿ ನನ್ನನ್ನೇ 
ಹೊಂದುವಿ. 

ಅನ್ಯಂ ಚ ತೇ ವರಂ ದದ್ಧಿ ಸರ್ವಲೋಕೋಪಕಾರಕಮ್‌ । 

ಇದಮಾಖ್ಯಾನಕವರಂ ಶೀಲಾನಂತವ್ರತಾದಿಕಮ್‌ (1೧೧೩ಟ 


-128- 


ಅನಂತಚತುರ್ದಶೀ 


ನಿನಗೆ ಮತ್ತೊಂದು ಉತ್ತಮವಾದ ಸಕಲಲೋಕಕ್ಕೆ ಉಪಕಾರಕವಾದ ವರವನ್ನು 
ನೀಡುವೆ. ನಿನ್ನ ಪತ್ನಿಯಾದ ಶೀಲೆಯು ಯಾವ ಅನಂತವ್ರತವನ್ನು ಆಚರಿಸಿದಗೋ 
ಅದು ಅತ್ಯಂತಶ್ರೇಷ್ಠವಾಗಿದೆ. 


ಕರಿಷ್ಯತಿ ನರೋ ಯಸ್ತು ಕುರ್ವನ್‌ ವ್ರತಮಿದಂ ಶುಭಮ್‌ । 

ಸೋತಚಿರಾತ್‌ ಪಾಪನಿರ್ಮುಕ್ತಃ ಪ್ರಾಪ್ನೋತಿ ಪರಮಾಂ ಗತಿಮ್‌ ॥೧೧೪॥ 

ಯಾವ ಮನುಷ್ಯನು ಈ ಶುಭವ್ರತವನ್ನು ಆಚರಿಸಿ ಈ ಕಥೆಯನ್ನು ಕೇಳುತ್ತಾನೋ 
ಅವನು ಕೂಡಲೇ ಪಾಪರಹಿತನಾಗುತ್ತಾನೆ. ಉತ್ತಮ ಗತಿಯನ್ನು ಹೊಂದುತ್ತಾನೆ. 


ಗಚ್ಛ ವಿಪ್ರ ಗೃಹಂ ಶೀಘ್ರಸಿ ಯಥಾ ಯೇನಾತ5ಗತೋ ಹ್ಯಸಿ। 

ಹೇಗೆ ಮನೆಯಿಂದ ಆಗಮಿಸಿದೆಯೋ ಹಾಗೆಯೇ ಮನೆಗೆ ಹೊರಡು. 

ಕೌಂಡಿನ್ಯ: 

ಸ್ವಾಮಿನ್‌ ಪೃಚ್ಛಾಮಿ ತೇ ಬ್ರೂಹಿ ಕಿಂಚಿತ್‌ ಕೌತೂಹಲಂ ಮಯಾ ॥೧೧೫॥ 

ಕೌಂಡಿನ್ಯನು ಪ್ರಶ್ನಿಸುತ್ತಾನೆ - ಸ್ವಾಮಿನ್‌! ಕುತೂಹಲಕಾರಿಯಾದ ಒಂದು 
ವಿಷಯ -ವನ್ನು ನಿನ್ನ ಬಳಿ ಕೇಳಬೇಕೆಂದು ಅಪೇಕ್ಟಿಸುತ್ತಿರುವೆನು. 


ಅರಣ್ಯೇ ಭ್ರಮತಾ ದೃಷ್ಟಂ ತದ್ದದಸ್ವ ಜಗದ್ಗುರೋ | 
ಯಶ್ನೂತವೃಕ್ಕೂ ಕಸ್ತತ್ರ ಕಾ ಗೌಃ ಕೋ ವೃಷಭಸ್ತಥಾ 11೧೧೬॥ 
ಜಗದುರುವೇ! ನಾನು ಅರಣ್ಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಸಾಗುತ್ತಿರುವಾಗ 


ನನಗೆ ಕಂಡ ಆ ಮಾವಿನ ಮರವು ಯಾರು? ಆ ಹಸು ಯಾವುದು? ಎತ್ತು ಯಾರು? 
ಕಮಲೋತ್ಪಲಕಹ್ಲಾಧೈ: ಶೋಭಿತಂ ಸುಮನೋಹರಮ್‌ । 
ಮಯಾ ದೃಷ್ಟಂ ಮಹಾರಣ್ಕೇ ಕಿಂ ತತ್‌ ಪುಷ್ಕರಿಣೀದ್ದಯಮ್‌  11೧೧೭॥ 
ಕಃ ಖರಃ ಕುಂಜರಃ ಕೋತಸೌ ಕೋತಸೌ ವೃದ್ಧೋ ದ್ವಿಜೋತ್ತಮಃ । 
ಅನೇಕವಿಧವಾದ ತಾವರೆಗಳಿಂದ ಶೋಭಿಸುತ್ತಿದ್ದ ಅತ್ಯಂತ ಮನೋಹರವಾದ 
ಆ ಎರಡು ಸರೋವರಗಳು ಯಾವವು? ಕತ್ತೆ, ಆನೆ, ವೃದ್ಧಬ್ರಾಹ್ಮಣ ಇವರೆಲ್ಲರೂ 
ಯಾರು?) 


-129- 


ಅನಂತಚತುರ್ದಶೀ 


ಅನಂತಃ 

ಸ ಚೂತವೃಕ್ಟೋ ವಿಪ್ರೋಠಸೌ ವೇದವಿದ್ಯಾವಿಶಾರದಃ 11೧೧೮॥ 
ವಿದ್ಯಾ ನ ದತ್ತಾ ಶಿಷ್ಯೇಭ್ಯಸ್ತೇನಾಸೌ ತರುತಾಂ ಗತಃ । 

ಯಾ ಗೌರ್ವಸುಂಧರಾ ದೃಷ್ಟಾಸಾ ಪೂರ್ವಂ ಬೀಜಹಾರಿಣೀ 11೧೧೯॥ 


ಆ ಮಾವಿನ ಮರ ಬೇರಾರೂ ಅಲ್ಲ? ವೇದವಿದ್ಯೆಯಲ್ಲಿ ಪರಿಣತನಾದ ಒಬ್ಬ 
ಬ್ರಾಹ್ಮಣೋತ್ತಮ. ಅವನು ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಉಪದೇಶಿಸಿರಲಿಲ್ಲ. ಆದ್ದರಿಂದ 
ಈಗ ಮಾವಿನ ಮರವಾಗಿ ಹುಟ್ಟಿರುವನು. 

ಯಾವ ಹಸುವನ್ನು ಕಂಡಿಯೋ ಅದು ಎಲ್ಲ ಬೀಜಗಳನ್ನು ತನ್ನಲ್ಲೇ 
ಅಡಗಿಸಿಕೊಂಡ ಭೂಮಿಯಾಗಿತ್ತು. 

ವೃಷೋ ಧರ್ಮಸ್ತ್ವಯಾ ದೃಷ್ಟಃ ಶಾದ್ವಜೇ ಯಃ ಸಮಾಸ್ಥಿತಃ । 

ಧರ್ಮಾಧರ್ಮವ್ಯವಸ್ಥಾನಂ ತಚ್ಚ ಪುಷ್ಕರಿಣೀದ್ದಯಮ್‌ 1೧೨೦॥ 

ಎಳೆ ಹುಲ್ಲನ್ನು ಮೇಯುತ್ತಿದ್ದಯಾವ ಎತ್ತನ್ನು ನೀನು ಕಂಡೆಯೋ ಅದು ಸಾಕ್ಟಾತ್‌ 
ಧರ್ಮದೇವತೆಯಾಗಿದೆ. ಎರಡು ಕೆರೆಗಳು ಧರ್ಮ ಮತ್ತು ಅಧರ್ಮದ ವ್ಯವಸ್ಥೆಯನ್ನು 
ಮಾಡುವ ದೇವತೆಗಳು. 

ಬ್ರಾಹ್ಮಣ್ಯೌ ಕೇಚಿದಪ್ಯಾಸ್ತಾಂ ಭಗಿನ್ಶೌ ತೇ ಪರಸ್ಪರಮ್‌ । 

ಧರ್ಮಾಧರ್ಮಾದಿ ಯತ್ಕಿಂಚಿತ್‌ ತನ್ನಿವೇದಯತೋ ಮಿಥಃ 0೨೧ 

ಧರ್ಮ ಮತ್ತು ಅಧರ್ಮಗಳನ್ನು ವ್ಯವಸ್ಥೆ ಮಾಡುವ ದೇವತೆಗಳೂ ಬ್ರಾಹ್ಮಣ 
ಕನ್ಯೆಯರಾಗಿ ಒಮ್ಮೆ ಹುಟ್ಟಿದರು. ಅವರು ಪರಸ್ಪರ ಸಹೋದರಿಯರಾಗಿದ್ದರು. ಧರ್ಮ 
ಮತ್ತು ಅಧರ್ಮಗಳ ಬಗ್ಗೆ ಪರಸ್ಪರ ಚರ್ಚೆ ಮಾಡುತ್ತಿ ದ್ದರು. ಹಾಗೆ ವಿಚಾರ ಮಾಡಿ 
ದಾನಾದಿಗಳನ್ನು ತಾವೇ ಹಂಚಿಕೊಳ್ಳುತ್ತಿದ್ದರು. 

ವಿಪ್ರಾಯ ನ ಕ್ಷಚಿದ್‌ ದತ್ತಮತಿಥೌ ದುರ್ಬಲೇತಪಿ ವಾ । 

ಭಿಕ್ಷಾನ ದತ್ತಾ ಚಾರ್ಥಿಭ್ಯಸ್ತೇನ ಪಾಪೇಣ ಕರ್ಮಣಾ W೧೨೨ 

ವೀಚೀಕಲ್ಲೋಲಮಾಲಾಭಿರ್ಗಚ್ಛತಸ್ಟೇ ಪರಸ್ಪರಮ್‌ । 

ಬ್ರಾಹ್ಮಣರಿಗೆ, ಅತಿಥಿಗಳಿಗೆ, ದುರ್ಬಲರಿಗೆ, ಯಾವುದನ್ನೂ ಕೂಡ ನೀಡುತ್ತಿ- 
ರಲಿಲ್ಲ. ಬೇಡುವವರಿಗೆ ಭಿಕ್ಷೆಯನ್ನೂ ಕೂಡ ಕೊಡುತ್ತಿರಲಿಲ್ಲ. ಈ ಪಾಪಕರ್ಮದಿಂದ 


-130- 


ಅನಂತಚತುರ್ದಶೀ 


ಪರಸ್ಪರ ಅಲೆಗಳಾಗಿ(ಪುಷ್ಠರಿಣಿಗಳಾಗಿ) ಹುಟ್ಟಿದರು. ಪರಸ್ಪರ ಅಲೆಗಳಿಂದ ತಾವೇ 
ಅಲಂಕಾರ ಮಾಡಿಕೊಳ್ಳುತ್ತಾರೆ. ಬೇರೆಯವರಿಗೆ ಉಪಕಾರವನ್ನು ಮಾಡುವುದಿಲ್ಲ. 


ಖರಃ ಕ್ರೋಧಸ್ತು ಯೋ ದೃಷ್ಟ ಕುಂಜರೋ ಮದ ಉಚ್ಯತೇ 11೧೨೩ 
ಬ್ರಾಹ್ನಣೋತಸಾವನಂತೋತಹಂ ಗುಹಾ ಸಂಸಾರಗಹ್ಹರಮ್‌ । 
ಇತ್ಯುಕ್ತ್ವಾ ದೇವದೇವೇಶಃ ತತ್ರೈವಾಂತರಧೀಯತ 11೧೨೪॥ 


ನಿನಗೆ ಮುಂದೆ ಸಿಕ್ಕ ಕತ್ತೆಯೇ ಕೋಪಾಭಿಮಾನಿ. ನೀನು ಕಂಡ ಆನೆಯು 
ಮದಕ್ಕೆ ಅಭಿಮಾನಿ. ಮುದುಕಬ್ರಾಹ್ಮಣನು ಸಾಕ್ಟಾತ್‌ ನಾನೇ ಆಗಿದ್ದೇನೆ. ನೀನು 
ಪ್ರವೇಶಿಸಿದ ಗುಹೆಯು ಸಂಸಾರದ ಗುಹೆಯಾಗಿದೆ. ಹೀಗೆ ಬ್ರಾಹ್ಮಣನ ಪ್ರಶ್ನೆಗೆ 
ಉತ್ತರವನ್ನು ನೀಡಿ, ದೇವಶ್ರೇಷ್ಠನಾದ ಅನಂತನು ಅಲ್ಲಿಯೇ ತಿರೋಹಿತನಾದನು. 

ಸ್ವಸ್ಟಪ್ರಾಯಂ ತತೋ ದೃಷ್ಟ್ವಾತತಃ ಸ್ವಗೃಹಮಾಗತಃ । 

ಕೃತ್ವಾ5ನಂತವ್ರತಂ ಸಮ್ಯಜ್‌ ನವ ವರ್ಷಾಣಿ ಪಂಚ ಚ 11೧೨೫ 

ಕೌಂಡಿನ್ಯನಿಗೆ ಈ ಎಲ್ಲ ಘಟನೆಯು ಸ್ವಪ್ಪದಂತೆ ಕಂಡಿತು. ತನ್ನ ಮನೆಗೆ 
ನಿರ್ಗಮಿಸಿದನು. ಹದಿನಾಕು ವರ್ಷಗಳ ಕಾಲ ಭಕ್ತಿಯಿಂದ ಅನಂತನ ವ್ರತವನ್ನು 
ಆಚರಿಸಿದನು. 

ಭುಕ್ತ್ವಾ ಸರ್ವಮನಂತೇನ ಯಥೋಕ್ತಂ ಪಾಂಡುನಂದನ । 

ಅಂತೇ ಚ ಸ್ಥರಣಂ ಪ್ರಾಪ್ಯ ಗತೋತನಂತಪುರಂ ದ್ವಿಜ 11೧೨೬॥। 

ಪಾಂಡುನಂದನನೇ! ಅನಂತನಾಮಕನಾದ ಪರಮಾತ್ಮನು ಹೇಗೆ ವರವನ್ನು 
ನೀಡಿದ್ದನೋ ಅದರ ಪ್ರಕಾರ ಬ್ರಾಹ್ಮಣನು ಎಲ್ಲಾ ಬಗೆಯ ಭೋಗಗಳನ್ನು 
ಅನುಭವಿಸಿದನು. ಅಂತ್ಯಕಾಲದಲ್ಲಿ ಅನಂತನ ಸ್ಮರಣೆಯನ್ನು ಹೊಂದಿದನು. ಸತ್ತ 
ಮೇಲೆ ಅನಂತದೇವನ ಪಟ್ಟಣವನ್ನು ಪ್ರವೇಶಿಸಿದನು. 

ತಥಾ ತ್ವಮಪಿ ರಾಜರ್ಷೇ ಕಥಾಂ ಶೃಣ್ಣನ್‌ ವ್ರತಂ ಕುರು | 

ಪ್ರಾಪ್ಪ ಸೇ ಚಿಂತಿತಂ ಸರ್ವಮನಂತಸ್ಯ ವಚೋ ಯಥಾ 11೧೨೭11 

ರಾಜರ್ಷಿಯೇ! ಅವನಂತೆ ನೀನೂ ಸಹ ಅನಂತದೇವನ ಕಥೆಯನ್ನು ಶ್ರವಣ 
ಮಾಡು. ಅನಂತವ್ರತವನ್ನು ಆಚರಿಸು. ಅನಂತನ ಮಾತಿನಂತೆ ನಿನ್ನ ಅಭೀಷ್ಟಗಳನ್ನು 
ಪಡೆದುಕೋ. 


-131- 


ಅನಂತಚತುರ್ದಶೀ 


ಯದ್ವೈ ಚತುರ್ದಶೇ ವರ್ಷೇ ಫಲಂ ಪ್ರಾಪ್ತಂ ದ್ವಿಜನ್ಮನಾ । 

ವರ್ಷೈಕೇನ ತದಾಪ್ನೋತಿ ಕೃತ್ವಾ ಸಾಖ್ಯಾನಕವ್ರತಮ್‌ 11೧೨೮1॥ 

ಬ್ರಾಹ್ಮಣನು ಹದಿನಾಕು ವರ್ಷಗಳ ಕಾಲ ವ್ರತಾನುಷ್ಠಾನವನ್ನು ಮಾಡಿ ಯಾವ 
ಫಲವನ್ನು ಹೊಂದಿದನೋ ಆ ಫಲವನ್ನು ಆಖ್ಯಾನಸಹಿತವಾಗಿ ಒಂದು ವರ್ಷ 
ಆಚರಣೆ ಮಾಡಿದರೂ ಕೂಡ ಪಡೆಯಲು ಸಾಧ್ಯವಿದೆ. 


ಏತತ್‌ ತೇ ಕಥಿತಂ ಭೂಪ ವ್ರತಾನಾಮುತ್ತಮಂ ವ್ರತಮ್‌ । 
ಯಚ್ಛುತ್ನಾ ಸರ್ವಪಾಪೇಭ್ಯೋ ಮುಚ್ಛತೇ ನಾತ್ರ ಸಂಶಯಃ 11೧೨೯॥॥ 
ರಾಜನೇ! ಈ ವ್ರತವು ಎಲ್ಲವ್ರತಗಳಲ್ಲಿ ಅತ್ಯುತ್ತಮವಾಗಿದೆ. ಇಂಥ ಶ್ರೇಷ್ಠವಾದ 
ಅನಂತವ್ರತದ ಕಥೆಯನ್ನು ನಿನಗೆ ನಾನು ತಿಳಿಸಿರುವೆನು. ಇದನ್ನು ಕೇಳಿದ ಮನುಷ್ಯನು 
ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ. ಇದರಲ್ಲಿ ಸಂಶಯವಿಲ್ಲ. 
ಯೇಶಪಿ ಶ್ರುಣ್ವಂತಿ ಸತತಂ ಪಠ್ಯಮಾನಂ ಪಠಂತಿ ಯೇ । 
ತೇಠಪಿ ಸರ್ವಪಾಪವಿನಿರ್ಮುಕ್ತಾಃ ಪ್ರಾಪ್ಟ್ಯಂತಿ ಚ ಹರೇಃ ಪದಮ್‌ ॥೧೩೦॥ 
ಯಾರು ಈ ಕಥೆಯನ್ನು ಕೇಳುತ್ತಾರೋ ಅಥವಾ ಪಠಿಸುತ್ತಾರೋ ಅವರೆಲ್ಲರೂ 
ಎಲ್ಲಾ ಬಗೆಯ ಪಾಪಗಳಿಂದ ರಹಿತರಾಗುತ್ತಾರೆ. ಅಂತಿಮವಾಗಿ ವಿಷ್ಣುಲೋಕವನ್ನೇ 
ಹೊಂದುತ್ತಾರೆ. 
ಸಂಸಾರಗಹ್ಹರಗುಹಾಸು ಸುಖಂ ವಿಹರ್ತುಂ 
ವಾಂಛಂತಿ ಯೇ ಕುರುಕುಲೋದ್ಧವ ಶುದ್ಧನತ್ತಾ ನಃ 
ಸಂಪೂಜ್ಯ ಚ ತ್ರಿಭುವನೇಶಮನಂತದೇವಂ 
ಬದ್ದಂತಿ ದಕ್ಷಿಣಕರೇ ವರದೋರಕಂ ತೇ HOA 
॥ ಇತಿ ಭವಿಷ್ಯೋತ್ತರಪುರಾಣೇ ಶ್ರೀಮದನಂತವ್ರತಕಥಾ ಸಂಪೂರ್ಣಾ ॥ 
ಈ ಸಂಸಾರವು ಭಯಂಕರವಾದ ಗುಹೆಯಂತಿದೆ. ಇದರಲ್ಲಿ ಸುಖವಾಗಿ 
ವಿಹಾರ ಮಾಡುವ ಬಯಕೆಯನ್ನು ಹೊಂದಿದವರು ಮೂರು ಲೋಕಗಳಿಗೆ 


-132- 


ಅನಂತಚತುರ್ದಶೀ 


ಸ್ವಾಮಿಯಾದ ಅನಂತದೇವನನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು. ಬಲತೋಳಿನಲ್ಲಿ 
ಶ್ರೇಷ್ಠವಾದ ಅನಂತನ ದೋರವನ್ನು ಕಟ್ಟಿಕೊಳ್ಳಬೇಕು. 


ಇಲ್ಲಿಗೆ ಭವಿಷ್ಯೋತ್ತರಪುರಾಣದಲ್ಲಿ ಅನಂತವ್ರತದ ಕಥೆಯು ಸಮಾಪವಾಯಿತು. 


॥ ಶ್ರೀಮಧ್ವೇಶಾರ್ಪಣಮಸ್ತು ॥ 


(ಭವಿಷ್ಯಪುರಾಣದಲ್ಲಿ ಕೆಲವು ಪುಸ್ತಕಗಳಲ್ಲಿರುವ ಪಾಠಾಂತರ ಹೀಗಿದೆ) - 
ಇತ್ಯುಕ್ತಂ ಚ ಮಯಾ ಸರ್ವಮನಂತೋ ವಿಪ್ರರೂಪದ್ಭತ್‌ । 

ಚರಾನಂತವ್ರತಂ ತು ಚ ನವವರ್ಷಾಣಿ ಪಂಚ ಚ॥ 

ಸಂಸ್ತುಷ್ಠ ಪ್ರದಾಸ್ಯಾಮಿ ನಕ್ಪತ್ರಸ್ಥಾನಮುತ್ತಮಮ್‌ [ 

ಇಹ ಲೋಕೇ ಸುವಿಪುಲಾನ್‌ ಸರ್ವಾನ್‌ ಕಾಮಾನವಾಷ್ನಹಿ || 


ಅನಂತನಾಮಕನಾದ ನಾನು ಆ ವಿಪ್ರನಿಗೆ ಎಲ್ಲವನ್ನೂ ಕೂಡ ತಿಳಿಸಿದೆನು. 
ಅನಂತರ ಹೀಗೆ ಹೇಳಿದೆನು. ಹೇ ವಿಪ್ರನೇ ನೀನು ನಿನ್ನ ಮನೆಗೆ ತೆರಳು. ಹದಿನಾಕು 
ವರ್ಷಗಳ ಕಾಲ ಅನಂತವ್ರತವನ್ನು ಭಕ್ತಿಯಿಂದ ಆಚರಿಸು. ಇದರಿಂದ ಸಂತುಷ್ಟನಾದ 
ನಾನು ಉತ್ತಮವಾದ ನಕ್ಚತ್ರಸ್ಥಾನವನ್ನೇ ನೀಡುತ್ತೇನೆ. ಈ ಲೋಕದಲ್ಲಿಯಥೇಚ್ಛವಾಗಿ 
ಭೋಗಗಳನ್ನು ಅನುಭವಿಸುವಿ, ಎಲ್ಲ ಕಾಮನೆಗಳನ್ನು ಈಡೇರಿಸಿಕೊಳ್ಳುವಿ, 
ಪುತ್ರಪೌತ್ರರಿಂದ ಸಹಿತನಾಗಿ ಅಂತಿಮವಾಗಿ ಮೋಕ್ಷವನ್ನೇ ಹೊಂದುವಿ. 

ಇತಿ ದತ್ವಾ ವರಂ ದೇವಸ್ತತ್ರೈವಾಂತರಧೀಯತ?। 

ಕೌಂಡಿಣ್ಯೋ5ಪ್ಯಾಗತೋ ಗೇಹೇ ಚಚಾರ ವ್ರತಮುತ್ತಮಮ್‌ ॥ 

ಹೀಗೆ ಅನಂತನಾಮಕನಾದ ಪರಮಾತ್ಮನು ಆ ವಿಪ್ರನಿಗೆ ವರವನ್ನು ನೀಡಿ 
ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ಕೌಂಡಿಣ್ಯ ಬ್ರಾಹ್ಮಣನೂ ಕೂಡ ತನ್ನ 
ಮನೆಗೆ ಮರಳಿದನು. ಅಂದಿನಿಂದ ಹದಿನಾಕುವರ್ಷಗಳ ಕಾಲ ಭಕ್ತಿಯಿಂದ 
ಅನಂತವ್ರತವನ್ನು ಆಚರಣೆ ಮಾಡಿದನು. 


-133- 


ಅನಂತಚತುರ್ದಶೀ 


ಶೀಲಯಾ ಸಹ ಧರ್ಮಾತ್ಮಾ ಭುಕ್ತ್ವಾಭೋಗಾನ್‌ ಯಥೇಷಿತಾನ್‌। 

ಪುತ್ರಪೌತ್ರೈಃ ಸಮಾವೃತಃ ತತೋ ನಕ್ಫತ್ರತಾಂ ಗತಃ । 

ಕಲ್ಪಸ್ಥಾಯೀ ಚ ಸಂಭೂತೋ ದೃಶ್ಯತೇರದ್ಯಾಪಿ ಸೋ ದ್ವಿಜಃ ॥ 

ತನ್ನ ಹೆಂಡತಿಯಾದ ಶೀಲೆಯ ಜೊತೆ ಮಕ್ಕಳು ಮೊಮಕ್ಕಳಿಂದ ಸಹಿತನಾಗಿ 
ಧರ್ಮನಿಷ್ಠನಾದ ಆ ಕೌಂಡಿಣ್ಯ ಬ್ರಾಹ್ಮಣನು ಮನೋಹರವಾದ ಎಲ್ಲಭೋಗಗಳನ್ನು 
ಅನುಭವಿಸಿದನು. ಅಂತಿಮವಾಗಿ ಸ್ವರ್ಗವನ್ನು ಪಡೆದನು. ಮತ್ತು ಪುನರ್ವಸು ಎಂಬ 
ನಕ್ಷತ್ರವನ್ನು ಹೊಂದಿದನು. ಒಂದು ಕಲ್ಪಗಳ ಕಾಲ ಆ ಪುನರ್ವಸು ನಕ್ತತ್ರವಾಗಿ 
ಬೆಳಗುತ್ತಿದ್ದಾನೆ. ಇಂದೂ ಕೂಡ ನಮ್ಮೆಲ್ಲರಿಗೂ ಆ ಪುನರ್ವಸು ನಕ್ಷತ್ರವು 
ಪ್ರಕಾಶಿಸುವುದು ಕಾಣಿಸುತ್ತದೆ. 

ಕುಂಭಜೇನ ಪುರಾ ಚೀರ್ಣಂ ಮರ್ತ್ಯಲೋಕೇ ಪ್ರಕಾಶಿತಾ । 

ಸಗರೇಣ ದಿಲೀಪೇನ ಭರತೇನ ಮಹಾತ್ಮನಾ Il 

ಹರಿಶ್ಚಂದ್ರೇಣ ಭೂಪೇನ ಜನಕೇನಾಪಿ ಪಾಂಡವ । 

ಏತೇ ಚಾನ್ಯೇ ಬಹವೋ ರಾಜ್ಯಂ ಭುಕ್ತ್ವಾದಿವಂ ಗತಾಃ ॥ 

ಹಿಂದೆ ಅಗಸ್ತಮುನಿಗಳು ಈ ವ್ರತವನ್ನು ಆಚರಿಸಿ ಭೂಲೋಕದಲ್ಲಿ ಪ್ರಸಿದ್ಧಿಗೆ 
ತಂದರು. ಅನಂತರ ಸಗರ, ದಿಲೀಪ, ಭರತ, ಹರಿಶ್ಚಂದ್ರ ಮೊದಲಾದ ಚಕ್ರವರ್ತಿಗಳು 
ಈ ಅನಂತವ್ರತವನ್ನು ಶ್ರದ್ಧೆಯಿಂದ ಆಚರಿಸಿ ಪೃಥಿವಿಯನ್ನು ಅನುಭವಿಸಿದರು. ಇನ್ನೂ 
ಅನೇಕರಾಜರು ಇದನ್ನು ಆಚರಿಸಿ ಸ್ವರ್ಗವನ್ನೂ ಪಡೆದರು. 

ಏತತ್‌ ತೇ ಕಥಿತಂ ಪಾರ್ಥ ವ್ರತಾನಾಮುತ್ತಮಂ ವ್ರತಮ್‌ । 

ಯತೃತ್ವಾ ಸರ್ವಪಾಪೇಭ್ಯೋ ವಿಮುಕ್ತಃ ಸುಖಮಶ್ನುತೇ || 

ಎಲ್ಲ ವ್ರತಗಳಲ್ಲಿ ಸರ್ವೋತ್ತಮವಾದ ವ್ರತವನ್ನು ನಿನಗೆ ಉಪದೇಶಿಸಿದ್ದೇನೆ. 
ಇದನ್ನು ಆಚರಣೆ ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಈ 
ವಿಷಯದಲ್ಲಿ ಸ್ವಲ್ಪವೂ ಸಂಶಯಕ್ಕೆ ಅವಕಾಶವಿರುವುದಿಲ್ಲ. 


ಇವ ಇವ ಬು ಜು ಬು 


-134- 


ಅನಂತಚತುರ್ದಶೀ 


ಭವಿಷ್ಯಪುರಾಣದಲ್ಲಿ ಅನಂತವ್ರತದ ಬಗ್ಗೆ ಹೊಸವಿಚಾರ 
ಅಧ್ಯಾಯ ೧೦೬ 

ಪ್ರಾಪ್ತಿಗೆ ಏನು ಮಾಡಬೇಕೆಂದು ಯುಧಿಷ್ಠಿರನ ಪ್ರಶ್ನೆ 

ಯುಧಿಷ್ಠಿರಃ - 

ಸರ್ವಕಾಮಾನವಾಪ್ನೋತಿ ಸಮಾರಾಧ್ಯ ಜನಾರ್ದನಮ್‌ । 

ಪ್ರಕಾರೈರ್ಬಹುಭಿಃ ಕೃಷ್ಣ ಯಾನ್ಯಾನಿಚ್ಛತಿ ಚೇತಸಾ 11೧॥ 

ಎಲೈ ಶ್ರೀಕೃಷ್ಣನೇ! ಪುರುಷನು ತನ್ನ ಮನಸಿನಲ್ಲಿ ಆಶಿಸಿದ ಫಲಪ್ರಾಪ್ತಿಗಾಗಿ 
ಶ್ರೀಜನಾರ್ದನನನ್ನು ಅನೇಕ ಪ್ರಕಾರಗಳಿಂದ ಆರಾಧಿಸಿ ಸರ್ವಕಾಮಗಳನ್ನೂ 
ಪಡೆಯುತ್ತಾನಷ್ಟೇ. 

ನೃಣಾಂ ಸ್ತ್ರೀಣಾಂ ಚ ಸರ್ವೇಷಾಂ ನಾನ್ಯಚ್ಛೋಕಸ್ಕ ಕಾರಣಮ್‌ | 

ಅಪತ್ಯಾದಧಿಕಂ ಕಿಂಚಿತ್‌ ವಿದ್ಯತೇ ಹ್ಯತ್ರ ಜನ್ಮನಿ 11೨ 

ಈ ಜನ್ಮದಲ್ಲಿ ಸಂತಾನಕ್ಕಿಂತಲೂ ಅಧಿಕವಾದುದು ಇನ್ನೊಂದಿಲ್ಲ. ಹೆಂಗಸಿಗೂ 
ಗಂಡಸಿಗೂ ಎಲ್ಲರಿಗೂ ಶೋಕಕ್ಕೆ ಕಾರಣವಾದದ್ದು ಸಂತತಿಯನ್ನು ಬಿಟ್ಟರೆ 
ಇನ್ನೊಂದಿಲ್ಲ. 

ಅಪುತ್ರತಾ ಮಹಾದುಃಖಮತಿದುಃಖಂ ಕುಪುತ್ರತಾ । 

ಸುಪುತ್ರ: ಸರ್ವಸೌಖ್ಯಾನಾಂ ಹೇತುಭೂತಂ ಮತೋ ಮಮ 11೩1! 

ಅಪುತ್ರತ್ವವು ಮಹಾದುಃಖದಾಯಕವಾದುದು. ದುಷ್ಟುತ್ರತ್ವವು 
ಅತಿದುಃಖದಾಯಕವು ಮಾತ್ರವಲ್ಲದೇ ಹೇಯವೂ ಆದುದು. ಆದುದರಿಂದ 
ಸುಪುತ್ರನೇ ಸರ್ವಸೌಖ್ಯಗಳಿಗೂ ಕಾರಣನೆಂದು ನನ್ನ ಅಭಿಪ್ರಾಯ. 

ಧನ್ಯಾಸ್ತೇ ಯೇ ಸುತಂ ಪ್ರಾಪ್ತಾಃ ಸರ್ವದುಃಖವಿವರ್ಜಿತಮ್‌ । 

ಶಕ್ತಂ ಪ್ರಶಾಂತಂ ಬಲಿನಂ ಪರಾಂ ನಿರ್ವತಿಮಾಗತಮ್‌ 11೪॥ 

ಸರ್ವದುಃಖವರ್ಜಿತನೂ, ಶಕ್ತನೂ, ಶಾಂತನೂ, ಬಲಶಾಲಿಯೂ, ಪರಮ- 
ಸಂತೋಷಯುಕ್ತನೂ ಆದ ಪುತ್ರನನ್ನು ಯಾರು ಪಡೆದಿರುವರೋ ಅವರೇ ಧನ್ಯರು. 


-135- 


ಅನಂತಚತುರ್ದಶೀ 


ಸಕರ್ಮಾಭಿರತಂ ನಿತ್ಯಂ ದೇವದ್ವಿಜಪರಾಯಣಮ್‌ I 

ಶಾಸ್ತ್ರಜ್ನಂ ಸರ್ವಧರ್ಮಜ್ಞಛ ದೀನಾನಾಥಾನುಕಂಪಿನಮ್‌ 11೫11 

ಯಾವಾಗಲೂ ಸತ್ಕರ್ಮಗಳಲ್ಲಿ (ತನ್ನ ವರ್ಣಾಶ್ರಮೋಚಿತಕರ್ಮಗಳಲ್ಲಿ) 
ನಿರತನೂ, ದೇವಬ್ರಾಹ್ಮಣಪೂಜಾಪರಾಯಣನೂ, ಶಾಸ್ತ್ರಜ್ಞನೂ, 
ಸರ್ವಧರ್ಮಜ್ನನೂ, ದೀನರೂ ಅನಾಥರಲ್ಲಿ ದಯೆಯುಳ್ಳವನೂ, 

ವಿನಿರ್ಜಿತಾರಿಸರ್ವಸ್ತು ಮನೋಹೃದಯನಂದನಮ್‌ । 

ದೇವಾನುಕೂಲತಾಯುಕ್ತಂ ಯುಕ್ತಂ ಸಮ್ಯಗ್‌ ಗುಣೇನ ಚ 11೬1 

ಮತ್ತು ಶತ್ರುವನ್ನು ಜಯಿಸಿ ಅವನ ಸರ್ವಸ್ವವನ್ನೂ 
ಸ್ವಾಧೀನಪಡಿಸಿಕೊಂಡವನೂ, ಮನಸಿಗೆ ಆಹ್ಮಾದವನ್ನುಂಟು ಮಾಡುವವನೂ, 
ದೈವಾನುಕೂಲ್ಯವುಳ್ಳವನೂ, ಸದ್ಗುಣಭರಿತನೂ, 

ಮಿತಸ್ವಜನಸನ್ಮಾನಲಬ್ಬಂ ನಿರ್ವಾಣಮುತ್ತಮಮ್‌ । 

ಯಃ ಪ್ರಾಪ್ನೋತಿ ಸುತಂ ತಸ್ಮಾತ್‌ ನಾನ್ಯೋ ಧನ್ಯತರೋ ಭುವಿ 1೭1 

ಮತ್ತು ಸ್ವಜನಪ್ರಿಯನೂ, ಜನಾದರಣೆ ಪಡೆದವನೂ ಆದ ಉತ್ತಮಪುತ್ರನನ್ನು 
ಯಾವನು ಪಡೆಯುವನೋ ಅವನಿಗಿಂತ ಕೃತಾರ್ಥನು ಈ ಭೂಲೋಕದಲ್ಲಿಯೇ 
ಇಲ್ಲ. 

ಸೋ5 ಹಮೇವಂವಿದಂ ಶ್ರೋತುಂ ಕರ್ಮೇಚ್ಛಾಮಿ ಮಹಾಮತೇ । 

ಯೇನೇದ್ಭಗ್‌ ಶ್ಲಕ್ಷಣಃ ಪುತ್ರಃ ಪ್ರಾಪ್ಯತೇ ಭುವಿ ಮಾನವೈ: HSI 

ಎಲೈ ಮಹಾಪ್ರಾಜ್ಞನೇ! ಪುರುಷನು ಇಂತಹ ಶುಭಲಕ್ಷಣಗಳಿಂದ ಕೂಡಿದ 
ಮಗನನ್ನು ಯಾವ ಕರ್ಮಾಚರಣೆಯಿಂದ ಹೊಂದಬಹುದು? ಅಂತಹ 
ಕರ್ಮವಿಶೇಷವನ್ನು ನಿನ್ನಿಂದ ತಿಳಿದುಕೊಳ್ಳಲು ಅಪೇಕ್ಟಿಸುತ್ತೇನೆ ಎಂದನು. 

ಅನಂತವ್ರತ ಆಚರಿಸಬೇಕೆಂದು ಶ್ರೀಕೃಷ್ಣನ ಉತ್ತರ 

ಶ್ರೀಕೃಷ್ಣ 

ಏವಮೇತನ್ಮಹಾಭಾಗ ಪುತ್ರಾಪುತ್ರಸಮುದ್ಧವಮ್‌ । 

ದುಃಖಂ ಪ್ರಯಾತ್ಯುಪಶಮಂ ತನಯಾನ್ನೇಹ ಕೇನಚಿತ್‌ 11೯1 


-136- 


ಅನಂತಚತುರ್ದಶೀ 


ಶ್ರೀಕೃಷ್ಣಮ ಹೇಳುತ್ತಾನೆ- ಅಯ್ಯಾ ಮಹಾಭಾಗ್ಯಶಾಲಿಯೇ! ನೀನು ಕೇಳುವುದು 
ಶ್ಲಾಘ್ಯವಾಗಿದೆ. ಈ ಭೂಲೋಕದಲ್ಲಿ ದುಷುತ್ರತ್ಸದ ಸಂಕಟವೂ, ಅಪುತ್ರತ್ವದಿಂದ 
ಹುಟ್ಟಿದ ದುಃಖವೂ ಸತ್ತುತ್ರನಿಂದಲ್ಲದೇ ಬೇರೆ ಯಾವುದರಿಂದಲೂ ಉಪಶಮನ- 
ವಾಗುವುದಿಲ್ಲ. 

ಅತ್ರಾಪಿ ಶ್ರೂಯತಾಂ ವೃತ್ತಂ ಯತ್ನೂರ್ವಮಭವನ್ನುನೇ । 

ಉತ್ಪತೌ ಕಾರ್ತವೀರ್ಯಸ್ಯ ಹೈಹಯಸ್ಯ ಮಹಾತ್ಮನಃ 11೧೦॥ 

ಅಯ್ಯಾ ಮನನಶೀಲನೇ! ಈ ವಿಷಯದಲ್ಲಿ ಪೂರ್ವದಲ್ಲಿ ಮಹಾತ್ಮನಾಗಿಯೂ, 
ಹೈಹಯಕುಲೋತ್ಸನ್ನನಾಗಿಯೂ ಇರುವ ಕಾರ್ತವೀರ್ಯಾರ್ಜುನನ 
ಉತ್ಪತ್ರಿವಿಷಯಕವಾದ ಇತಿಹಾಸವನ್ನು ಹೇಳುತ್ತೇನೆ. ಶ್ರವಣಮಾಡು. 


ಕೃತವೀರ್ಯೋ ಮಹೀಪಾಲಃ ಹೈಹಯೋ ನಾಮ ವೈ ಪುರಾ । 

ಶಸ್ಯ ಶೀಲಧನಾ ನಾಮ ಬಭೂವ ವರವರ್ಣಿನೀ 11೧೧॥ 

ಪೂರ್ವದಲ್ಲಿ ಹೈಹಯಕುಲೋತ್ಪನ್ನನಾದ ಕೃತವೀರ್ಯನೆಂಬ ಅರಸನಿದ್ದನು. 
ಅವನಿಗೆ ಶೀಲಧನೆ ಎಂಬ ಸುಂದರಿಯು ಧರ್ಮಪತ್ತಿಯಾಗಿದ್ದಳು. 

ಪತ್ನೀಸಹಸ್ರಪ್ರವರಾ ಮಹಿಷೀ ಶೀಲಮಂಡನಾ । 

ಸಾ ತ್ವಪುತ್ರಾ ಮಹಾಭಾಗಾ ಮೈತ್ರೇಯೀಂ ಪರ್ಯಪೃಚ್ಛತ 11೧೨ 

ಆ ರಾಜನ ಧರ್ಮಪತ್ತಿಯಾದ ಅವಳು ಸ್ತ್ರೀಸಮುದಾಯದಲ್ಲಿ ಉತ್ತಮಳೂ, 
ಆಚಾರವೇ ಭೂಷಣವಾಗಿ ಉಳ್ಳವಳೂ ಎನಿಸಿ, ಪಟ್ಟದರಸಿಯಾಗಿದ್ದಳು. ಆದರೂ 
ಆ ಮಹಾಭಾಗ್ಯವತಿಯು ಅಪುತ್ರಳಾದುದರಿಂದ ಪೂಜ್ಯಳಾದ ಮೈತ್ರೇಯಿಯನ್ನು(9) 
ಈ ರೀತಿ ಪ್ರಶ್ನೆ ಮಾಡಿದಳು. 

ಕೃತವೀರ್ಯನಿಗೆ ಮಕ್ಕಳಿರಲಿಲ್ಲ 

ಗುಣವತ್‌ ಪುತ್ರಲಾಭಾಯ ಕೃತಾಸನಪರಿಗ್ರಹಮ್‌ । 

ತಯಾ ಪೃಷ್ಠಾಥ ಸಾ ಸಮ್ಯಜ್‌ ಮೈತ್ರೇಯೀ ಬ್ರಹ್ಮವಾದಿನೀ 11೧೩ 

ಕಥಯಾಮಾಸ ಪರಮಂ ನಾಮ್ನಾನಂತವ್ರತಂ ಮಹತ್‌ । 


-137- 


ಅನಂತಚತುರ್ದಶೀ 


ಸರ್ವಕಾಮಫಲಾವಾಪ್ತಿಕಾರಣಂ ಪಾಪನಾಶನಮ್‌ | 

ತಸ್ಯಾಃ ಸುಪುತ್ರಲಾಭಾಯ ರಾಜಪುತ್ರಾ 'ಸಪಸ್ತಿನೀ eT 

ಒಂದು ದಿನ ಬ್ರಹ್ಮವಾದಿನಿಯಾದ ಮೈತ್ರೇಯಿಯು ಆ ರಾಣಿಯ ಬಳಿಗೆ 
ಬಂದು, ಸತ್ಯತಳಾಗಿ, ಆಸನವನ್ನು ಪರಿಗ್ರಹಮಾಡಿದಳು. ಬಳಿಕ ಆ ಶೀಲಧನಾ 
ರಾಣಿಯು ಸುಪುತ್ರಪ್ರಾಪ್ತಿಯ ವಿಚಾರವಾಗಿ ಆಕೆಯನ್ನು ಪ್ರಶ್ನೆ ಮಾಡಿದಳು. ಆಗ 
ಮೈತ್ರೇಯಿಯು ಆ ರಾಜಪುತ್ರಿಗೆ ಸುಪುತ್ರಾವಾಪ್ಪಿಸಾಧನವೂ, 
ಸರ್ವಾಭೀಷ್ಠಸಿದ್ಧಿಪ್ರದವೂ, ಪಾಪನಾಶಕವೂ, ಮಹಿಮಾಯುಕ್ತವೂ ಆದ 
ಅನಂತವ್ರತವೆಂಬ ಸರ್ವೋತ್ತಮವಾದ ವ್ರತವನ್ನು ಉಪದೇಶಮಾಡತೊಡಗಿದಳು. 

ಕೃತವೀರ್ಯನ ಪತ್ನಿಗೆ ಮೈತ್ರೇಯೀಯ ಉಪದೇಶ 

ಮೈತ್ರೇಯೀ 

ಯೋ ಯಮಿಚ್ಛೇನ್ನರ: ಕಾಮಂ ನಾರೀ ವಾ ವರವರ್ಣಿನೀ 11೧೫1 

ಸತಂ ಸಮಾರಾಧ್ಯ ವಿಭುಂ ಸಮಾಪ್ಲೋತಿ ಜನಾರ್ದನಾತ್‌ । 

ಮಾರ್ಗಶೀರ್ಷೇ ಮೃಗಶಿರೋ ಭೀಮೋ ಯಸ್ಮಿನ್‌ ದಿನೇsಭವತ್‌  ॥೧೬॥॥ 

ಮೈತ್ರೇಯಿಯು ಹೇಳುತ್ತಾಳೆ - ಭೀಮನು ಯಾವ ದಿವಸದಲ್ಲಿ ಜನಿಸಿದನೋ 
ಅಂತಹ ಮೃಗಶಿರಾ ನಕ್ಷತ್ರದಿಂದ ಕೂಡಿದ ಮಾರ್ಗಶೀರ್ಷಮಾಸದ ಶುಭದಿನದಲ್ಲಿ 
ಜನಾರ್ದನನನ್ನು ಆರಾಧಿಸ ಬೇಕು. ಹೀಗೆ ಆರಾಧಿಸಿದರೆ ಆ ಶ್ರೀಜನಾರ್ದನನ 
ವರಪ್ರಸಾದದಿಂದ ಗಂಡಸಾಗಲೀ ಅಥವಾ ಶೀಲವತಿಯಾದ ಹೆಂಗಸಾಗಲೀ ಯಾವ 
ಯಾವ ಇಷ್ಟಾರ್ಥವನ್ನು ಬೇಡುವರೋ, ಅವರು ಆಯಾಯಾ ಇಷ್ಟಾರ್ಥಗಳನ್ನು 
ಹೊಂದುವರು. 


ಮಾರ್ಗಶಿರಮಾಸದಲ್ಲಿ ಪ್ರಾರಂಭ ಮಾಡಿ ಕಾರ್ತಿಕದಲ್ಲಿ ಮುಗಿಸಬೇಕು 
ತಸ್ಮಿನ್‌ ಸಂಪ್ರಾಸ್ಯ ಗೋಮೂತ್ರಂ ಸ್ನಾತೋ ನಿಯತಮಾನಸಃ । 
ಪುಷ್ಪೈರ್ಧೂಪೈಸ್ತಥಾಗಂಧೈರುಪವಾಸ್ಯೆಶ್ಚ ಭಕ್ತಿತಃ ॥ 
ವಾಮಪಾದಮನಂತಸ್ಯ ಪೂಜಯೇದ್‌ ವರವರ್ಣಿನಿ 11೧೭ 


-138- 


ಅನಂತಚತುರ್ದಶೀ 


ಎಲೈ ಸುಂದರಿಯೇ! ಆ ದಿನದಲ್ಲಿ ನಿಯಮಯುಕ್ತಮನಸುಳ್ಳವನಾಗಿ 
ಸ್ನಾನಮಾಡಿ, ಗೋಮೂತ್ರಪ್ರಾಶನಮಾಡಿ, ಉಪವಾಸದಿಂದಿದ್ದು ಭಕ್ತಿಪೂರ್ವಕವಾಗಿ 
ಗಂಧ, ಪುಷ್ಪ, ಧೂಪಾದಿಗಳಿಂದ ಶ್ರೀಅನಂತನ ವಾಮಪಾದವನ್ನು ಪೂಜಿಸಬೇಕು. 


ಅನಂತಃಸರ್ವಕಾಮಾನಾಮನಂತಂ ಭಗವಾನ್‌ ಫಲಮ್‌ । 


ದದಾತ್ಸನಂತಂ ಚ ಪುನಸ್ಪದೇವಾನ್ಯತ್ರ ಜನ್ಮನಿ 11೧೮॥ 
ಅನಂತಪುಣ್ಯೋಪಚಯಮನಂತಂ ತು ಮಹಾವ್ರತಮ್‌ । 
ಯಥಾಭಿಲಷಿತಾವಾಪ್ತಿಂ ಕುರು ಮೇ ಪುರುಷೋತ್ತಮ 11೧೯1 


""ಶ್ರೀಅನಂತನು ಸರ್ವಕಾಮಗಳಿಗೂ ಸಾರ್ಥಕನು. ಪೂಜ್ಯನಾದ ಅನಂತನು 
ಅನಂತಫಲದಾಯಕನು. ಆದುದರಿಂದ ಅವನು ಜನ್ಮಾಂತರಗಳಲ್ಲಿಯೂ ನನಗೆ 
ಅನಂತಫಲವನ್ನು ಕೊಡಲಿ. ಅನಂತನಾಮಕ ಈ ಮಹಾವ್ರತವು ಅನಂತ 
ಪುಣ್ಯೋಪಚಯವನ್ನು ಉಂಟುಮಾಡಲಿ. ಓ ಪುರುಷೋತ್ರ್ತ್ರಮನೇ!। 
ಅಭಿಲಷಿತಫಲಪ್ರಾಪ್ತಿಯನ್ನು ನನಗೆ ಅನುಗ್ರಹಿಸು'' - (ಎಂಬರ್ಥವುಳ್ಳ ಮಂತ್ರವನ್ನು 
ಹೇಳಿ ಪ್ರಾರ್ಥನೆ ಮಾಡಬೇಕು). 

ಇತ್ಯುಚ್ಚಾರ್ಯಾಭಿಪೂಜೈ ಃನಂ ಯಥಾವದ್‌ ವಿಧಿನಾ ನರಃ । 

ಸಮಾಹಿತಮನಾ ಭೂತ್ವಾ ಪ್ರಣಿಪಾತಪುರಸರಮ್‌ 11೨೦।॥ 

ಈ ವ್ರತಾನುಷ್ಠಾನಮಾಡುವವನು ಏಕಾಗ್ರವಾದ ಮನಸ್ಸುಳ್ಳವನಾಗಿ, ನಮಸ್ಕಾರ 
ಪೂರ್ವಕವಾಗಿ ಈ ರೀತಿ ಪ್ರಾರ್ಥನಾಮಂತ್ರವನ್ನು ಉಚ್ಚರಿಸಿ, ಶ್ರೀಅನಂತದೇವನನ್ನು 
ವಿಧಿಪೂರ್ವಕವಾಗಿ ಪೂಜಿಸಬೇಕು. 

ವಿಪ್ರಾಯ ದಕ್ಷಿಣಾಂ ದದ್ಯಾದನಂತಃ ಪ್ರೀಯತಾಮಿತಿ | 

ಸಮುಚ್ಚಾರ್ಯ ತತೋ ನಕ್ತಂ ಭುಂಜೀತ ಶೈಲವರ್ಜಿತಮ್‌ 1|೨೧॥॥ 

ಅನಂತರ "ಅನಂತಃ ಪ್ರೀಯತಾಮ್‌' ಎಂದು ಹೆಳಿ, ಬ್ರಾಹ್ಮಣನಿಗೆ ದಕ್ಷಿಣೆಯನ್ನು 
ಕೊಟ್ಟು, ಆ ದಿನ ರಾತ್ರಿಯಲ್ಲಿ ತೈಲವರ್ಜಿತವಾಗಿ ಭೋಜನ ಮಾಡಬೇಕು. 

ತತಶ್ಚ ಪೌಷೇ ಪುಷ್ಕರ್ಕ್ಸೇ ತಥೈವ ಭಗವತ್ಕಟಿಮ್‌ । 

ವಾಮಾಮಭ್ಯರ್ಚಯೇದ್‌ ಭಕ್ತ್ಯಾಗೋಮೂತ್ರಪ್ರಾಶನಂ ತತಃ 11೨೨! 


-139- 


ಅನಂತಚತುರ್ದಶೀ 


ಬಳಿಕ ಪುಷ್ಕಮಾಸದಲ್ಲಿ ಪುಷ್ಕನಕ್ಪತ್ರಯುತವಾದ ದಿನದಲ್ಲಿ, ಹೀಗೆಯೇ 
ಭಗವಂತನ ಎಡದ ಕಟಪ್ರದೇಶವನ್ನು ಭಕ್ತಿಯಿಂದ ಪೂಜಿಸಬೇಕು. ಅನಂತರ 
ಗೋಮೂತ್ರವನ್ನು ಪ್ರಾಶನ ಮಾಡಬೇಕು. 


ಅನಂತಃ ಸರ್ವಕಾಮಾನಾಮಿತಿ ಚೋಚ್ಚಾರಯೇತ್‌ ಪುನಃ । 

ಭೋಜಯೇತ ತಥಾ ವಿಪ್ರಾನ್‌ ವಾಚಯಿತ್ತಾ ಮ ಯಥಾವಿಧಿ 11೨೩1 

ಈ ತಿಂಗಳಿನ ಪೂಜೆಯಲ್ಲಿ ಹಿಂದೆ ಹೇಳಿದಂತೆಯೇ "ಅನಂತಃ 
ಸರ್ವಕಾಮಾನಾಮ್‌' (ಅನಂತನು ಸರ್ವಕಾಮಗಳಿಗೂ ಎಂಬರ್ಥವುಳ್ಳ) ಎರಡು 
ಮಂತ್ರಗಳನ್ನು ಪಠಿಸಬೇಕು. ಮತ್ತು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರಿಂದ ಮಂತ್ರವಾಚನ 
ಮಾಡಿಸಿ, ಅವರಿಗೆ ಭೋಜನ ಮಾಡಿಸಬೇಕು. 

ಮಾಘೇ ಮಘಾಸು ತದ್ದಚ್ಚ ಬಾಹುಂ ದೇವಸ್ಯ ಪೂಜಯೇತ್‌ । 

ಸೃಂಧೌ ಚ ಮಮ ಫಾಲ್ಗುನ್ಯೋಃ ಫಾಲ್ಗುನೇ ಮಾಸಿ ಭಾಮಿನಿ (1೨೪॥ 

ಎಲೌ ಭಾಗ್ಯವತಿಯೇ! ಅದೇ ರೀತಿ ಮಾಘಮಾಸದಲ್ಲಿ ಮಘಾನಕ್ತತ್ರ- 
ಯುಕ್ತವಾದ ದಿನದಲ್ಲಿ, ಶ್ರೀಅನಂತದೇವನ ಬಾಹುಪ್ರದೇಶವನ್ನು ಪೂಜಿಸಬೇಕು. 
ಫಾಲ್ಲುಣಮಾಸದಲ್ಲಿ ಉತ್ತರಾಫಲ್ಲುನೀ ನಕ್ಷತ್ರದ ದಿವಸ ಶ್ರೀಅನಂತದೇವನ 
ಸ್ವಂಧ(ಹೆಗಲು) ಪ್ರದೇಶವನ್ನು ಪೂಜಿಸಬೇಕು. 

ಚತುರ್ಪೇತೇಷು ಗೋಮೂತ್ರಂ ಪ್ರಾಶಯೇನ್ಸಪನಂದಿನಿ । 

ಬ್ರಾಹ್ಮಣಾಯ ತಥಾ ದದ್ಯಾತ್‌ ತಿಲಾನ್‌ ಕನಕಮೇವ ಚ 11೨೫॥ 

ಎಲೌ ರಾಜಪುತ್ರಿಯೇ! ಹಿಂದೆ ಹೇಳಿದಂತೆ ಈ ಮಾಘ, ಫಾಲ್ಗುಣಮಾಸ- 
ಗಳಲ್ಲಿಯೂ ಗೋಮೂತ್ರಪ್ರಾಶನವನ್ನು ಮಾಡಬೇಕು. ಮತ್ತು ಮಾಘದಲ್ಲಿ 
ತಿಲವನ್ನೂ, ಫಾಲ್ಗುಣದಲ್ಲಿ ಹಿರಣ್ಯವನ್ನೂ ಬ್ರಾಹ್ಮಣನಿಗೆ ದಾನ ಮಾಡಬೇಕು. 

ದೇವಸ್ಯ ದಕ್ಷಿಣಂ ಸ್ವಂಧಂ ಚೈತ್ರೇ ಚಿತ್ರಾಸು ಪೂಜಯೇತ್‌ । 

ತಥೈವ ಪ್ರಾಶನಂ ಚಾತ್ರ ಪಂಚಗವ್ಯಮುದಾಹೃತಮ್‌ । 

ವಿಪ್ರೇ ಪ್ರವಾಚಕೇ ದದ್ಯಾದ್‌ ಯವಾನ್‌ ಮಾಸಚತುಷ್ಟಯಮ್‌ WLI 


-140- 


ಅನಂತಚತುರ್ದಶೀ 


ಚೈತ್ರಮಾಸದ ಚಿತ್ತಾನಕ್ಷತ್ರಯುತವಾದ ದಿನದಲ್ಲಿ ಶ್ರೀಅನಂತದೇವನ ದಕ್ಷಿಣ 
(ಬಲ) ಸ್ಕಂಧವನ್ನು ಪೂಜಿಸಬೇಕು. ಮತ್ತು ಆ ದಿನ ಪಂಚಗವ್ಯಪ್ರಾಶನೆಯನ್ನು 
ಮಾಡಬೇಕೆಂದು ಉಕ್ತವಾಗಿದೆ. ಈ ಚೈತ್ರಾದಿ ನಾಲ್ಕು ಮಾಸಗಳಲ್ಲಿ ಪ್ರವಚನತತ್ತರನಾದ 
ಬ್ರಾಹ್ಮಣನಿಗೆ ಯವಧಾನ್ಯವನ್ನು ದಾನಮಾಡಬೇಕು. 

ವೈಶಾಖೇ ಚ ವಿಶಾಖಾಸು ಬಾಹುಂ ಸಂಪೂಜ್ಯ ದಕ್ಷಿಣಮ್‌ । 

ತಥೈವೋಕ್ತಾನ್‌ ಯವಾನ್‌ ದದ್ಯಾತ್‌ ನಕ್ಷಂ ಕುರ್ಯಾದ್‌ ಭುಜಿಕ್ರಿಯಾಮ್‌ ॥ 

ವೈಶಾಖಮಾಸದಲ್ಲಿವಿಶಾಖಾನಕ್ಷತ್ರಯುಕ್ತವಾದ ದಿನದಲ್ಲಿ, ಶ್ರೀಅನಂತದೇವನ 
ದಕ್ಷಿಣ ಬಾಹುವನ್ನು ಪೂಜಿಸಿ, ಹಾಗೆಯೇ ಹಿಂದೆ ಹೇಳಿದ ಯವಧಾನ್ಯವನ್ನು 
ಬ್ರಾಹ್ಮಣನಿಗೆ ದಾನಮಾಡಿ, ಆ ದಿನ ರಾತ್ರಿಭೋಜನವನ್ನು ಮಾಡಬೇಕು. 

ಜ್ಯೇಷ್ಠಾಸು ಕಟಿಪೂಜಾಂ ಚ ಜ್ಯೇಷ್ಠಮಾಸಿ ಶುಭವ್ರತೇ । 

ಆಷಾಢಾಸು ತಥಾಷಾಢೇ ಕುರ್ಯಾತ್‌ ಪಾದಾರ್ಚನಂ ಶುಭೇ 11೨೮।॥ 

ಓ ಶುಭವ್ರತಳೇ! ಜ್ಯೇಷ್ಠಮಾಸದಲ್ಲಿ ಜ್ಯೇಷ್ಠಾನಕ್ಷತ್ರದ ದಿನ ಶ್ರೀಅನಂತನ 
ಕಟಿಯನ್ನು ಪೂಜೆ ಮಾಡಬೇಕು. ಓ ಮಂಗಳಕರಳೇ! ಹಾಗೆಯೇ ಆಷಾಢಮಾಸದಲ್ಲಿ 
ಪೂರ್ವಾಷಾಢನಕ್ಕತ್ರದಲ್ಲಿ ಆ ಶ್ರೀಅನಂತದೇವನ ದಕ್ಷಿಣಪಾದವನ್ನು ಪೂಜೆ 
ಮಾಡಬೇಕು. 

ಪಾದದ್ವಯಂ ತು ಶ್ರವಣೇ ಶ್ರಾವಣೇ ಮಾಸಿ ಪೂಜಯೇತ್‌?! 

ಫೃತಂ ವಿಪ್ರಾಯ ದಾತವ್ಯಂ ಪ್ರಾಶನೀಯಂ ಯಥಾವಿಧಿ 11೨೯॥ 

ಶ್ರಾವಣಮಾಸದ ಶ್ರವಣ ನಕ್ಷತ್ರದಲ್ಲಿ ಪಾದದ್ವಯಾರ್ಚನೆಯನ್ನು ಮಾಡಬೇಕು. 
ಮತ್ತು ಬ್ರಾಹ್ಮಣನಿಗೆ ಫೃತದಾನ ಮಾಡಿ ತಾನೂ ಶಾಸ್ತ್ರೋಕ್ತವಾಗಿ ಫೃತಪ್ರಾಶನೆಯನ್ನು 
ಮಾಡಬೇಕು. 

ಶ್ರಾವಣಾದಿಷು ಮಾಸೇಷು ಪ್ರಾಶನಂ ದಾನಮೇವ ಚ। 

ಏತದೇವಂ ಸಮಾಖ್ಯಾತಂ ದೇವಾಂಸ್ತದ್ವಚ್ಚ ಪೂಜಯೇತ್‌ 11೩0 

ಶ್ರಾವಣಾದಿಯಾಗಿ ಮುಂದಿನ ಮಾಸಗಳಲ್ಲಿ, ಪ್ರಾಶನಕ್ಕೂ ದಾನಕ್ಕೂ ಈ 
ಫೃತವೇ ಉಕ್ತವಾಗಿದೆ. ಮೊದಲಿನಂತೆಯೇ ದೇವಪೂಜಾದಿಗಳನ್ನು ಮಾಡಬೇಕು. 


-141- 


ಅನಂತಚತುರ್ದಶೀ 
ಭಾದ್ರಪದದಲ್ಲಿ ಅನಂತನ ಹೃದಯಕ್ಕೆ ಪೂಜೆ 


ಗುಹ್ಯಂ ಪ್ರೋಷ್ಠಪದಾಯೋಗೇ ಮಾಸಿ ಭಾದ್ರಪದೇ5ರ್ಚಯೇತ್‌ । 

ತದ್ದದಾಶ್ಚಯುಜೇ ಪೂಜ್ಯಂ ಹೃದಯಂ ಚಾಶ್ರಿನೀಷು ಚ 11೩.೧॥॥ 

ಭಾದ್ರಪದಮಾಸದ ಪ್ರೋಷ್ಠಪದನಕ್ಚತ್ರಯುತವಾದ ದಿನದಲ್ಲಿಯೂ, ಹಾಗೆಯೇ 
ಆಶ್ಚಯುಜಮಾಸದ ಅಶ್ಚಿನೀನಕ್ಷತ್ರಯುತವಾದ ದಿನದಲ್ಲಿಯೂ ಸ್ವಾಮಿಯ 
ಹೃದಯಪೂಜೆಯನ್ನು ಮಾಡಬೇಕು. 


ಕುರ್ಯಾತ್‌ ಸಮಾಹಿತಮನಾಃ ಸ್ನಾನಂ ಪ್ರಾಶನಮರ್ಚನಮ್‌ । 
ಅನಂತಶಿರಸಃ ಪೂಜಾಂ ಕಾರ್ತಿಕೇ ಕೃತ್ತಿಕಾಸು ಚ 1೩೨1 


ಈ ವ್ರತಾನುಷ್ಠಾನವನ್ನು ಮಾಡುವವನು ಏಕಾಗ್ರತೆಯ ಮನಸುಳ್ಳವನಾಗಿ ಸ್ನಾನ, 
ಪ್ರಾಶನೆ, ಅರ್ಚನೆ ಇವುಗಳನ್ನೆಲ್ಲಾ ಮಾಡಬೇಕು. ಕಾರ್ತಿಕಮಾಸದಲ್ಲಿ ಕೃತ್ರಿಕಾನಕೃತ್ರ- 
ಯುತವಾದ ದಿನದಲ್ಲಿ ಶ್ರೀಅನಂತದೇವನ ಶಿರಸ್ಸನ್ನು ಪೂಜೆ ಮಾಡತಕ್ಕದು. 

ಯಸ್ಮಿನ್‌ ಯಸ್ಸಿನ್‌ ದಿನೇ ಪೂಜಾ ತತ್ರ ತತ್ರ ತದಾ ದಿನೇ। 

ನಾಮಾನಂತಸ್ಯ ಜಪ್ಪವ್ಯಂ ಕ್ಚುತಪ್ರಸ್ಸಲಿತಾದಿಷು 11೩/1 


ಜ್‌ 
ಯಾವ ಯಾವ ದಿನದಲ್ಲಿ ಶ್ರೀಅನಂತದೇವನ ಪೂಜೆ ಮಾಡಬೇಕೋ, 
ಆಯಾಯ ದಿನದಲ್ಲಿ ಪೂಜಾಕಾಲದಲ್ಲಿ ಕ್ಷುತ(ಸೀನು), ಸ್ವರವರ್ಣಾದಿ ಸ್ಟಾಲಿತ್ಯ 
ಇತ್ಯಾದಿ ದೋಷಗಳು ಪ್ರಾಪ್ತವಾದರೆ, ಆ ದೋಷದ ಪ್ರಾಯಶ್ಲಿತ್ರಾರ್ಥವಾಗಿ 
ಶ್ರೀಅನಂತದೇವನ ನಾಮವನ್ನು ಜಪಿಸಬೇಕು. 
ಫೃತೇನಾನಂತಮುದ್ದಿಶ್ಶ ಪೂರ್ವಂ ಮಾಸಚತುಷ್ಟಯಮ್‌ । 
ಕುರ್ವೀತ ಹೋಮ ಚೈತ್ರಾದೌ ಶಾಲಿನಾ ಕುಲನಂದಿನಿ 11೩೪॥ 


ಎಲೌ ಕುಲಸ್ವ್ರೀಯೆ! ಮಾರ್ಗಶೀರ್ಷಾದಿ ಮೊದಲನೆಯ ನಾಲ್ಕು ತಿಂಗಳಲ್ಲಿ 
ಶ್ರೀಅನಂತದೇವನನ್ನು ಉದ್ದೇಶಿಸಿ ಫೃತಹೋಮವನ್ನು ಮಾಡಬೇಕು. ಚೈತ್ರಾದಿ ನಾಲ್ಕು 
ತಿಂಗಳಲ್ಲಿ ಶಾಲಿ(ಭತ್ತ)ಹೋಮವನ್ನು ಮಾಡಬೇಕು. 


-142- 


ಅನಂತಚತುರ್ದಶೀ 


ಕ್ವೀರೇಣ ಶ್ರಾವಣಾದೌ ಚ ಹೋಮೋ ಮಾಸಚತುಷ್ಠಯಮ್‌ । 
ಪ್ರಶಸ್ತಂ ಸರ್ವಮಾಸೇಷು ಹವಿಷ್ಯಾನ್ಷೇನ ಭೋಜನಮ್‌ 11೩೫1 
ಶ್ರಾವಣಾದಿ ನಾಲ್ಕು ತಿಂಗಳುಗಳಲ್ಲಿ ಕ್ಷೀರದಿಂದ ಹವನವನ್ನು ನಡೆಸಬೇಕು. 
ಎಲ್ಲಾತಿಂಗಳುಗಳಲ್ಲಿಯೂ ಈ ಹುತಶಿಷ್ಠಾನ್ನವನ್ನು ಭುಂಜಿಸುವುದು ಪ್ರಶಸ್ತವಾದುದು. 
ಏವಂ ದ್ಹಾದಶಭಿರ್ಮಾಸ್ಯೆಃ ಪಾರಣಾತ್ರಿತಯಂ ಶುಭೇ । 
ವ್ರತಾವಸಾನೇ ಚಾನಂತಂ ಸೌವರ್ಣಂ ಕಾರಯೇಚ್ಛುಭಮ್‌ WALI 
ಎಲೌ ಸೌಭಾಗ್ಯವತೀ! ಈ ರೀತಿ ನಾಲ್ಕು ನಾಲ್ಕು ತಿಂಗಳಿಗೊಮ್ಮೆ ಒಂದು 
ಪಾರಣದಂತೆ, ವರ್ಷದಲ್ಲಿ ಮೂರು ಪಾರಣೆ ಪೂರ್ತಿಯಾಗುವುದು. ಈ 
ವ್ರತಸಮಾಪ್ತಿಯಲ್ಲಿ ಶ್ರೀಅನಂತದೇವನ ಶುಭಪ್ರತಿಮೆಯನ್ನು ಚಿನ್ನದಿಂದ 
ಮಾಡಿಸಬೇಕು. 


ರಾಜತಂ ಮುಸಲಂ ಚೈವ ಹಲಂ ಪಾರ್ಶೇಷು ವಿನ್ಯಸೇತ್‌ । 

ಪುಷ್ಪಧೂಪಾದಿನೈವೇದೈ ಛಃ ಪೂಜಾ ಕಾರ್ಯಾ ಯಥಾವಿಧಿ 11೩೭॥ 

ಮತ್ತು ಹಲ (ನೇಗಿಲು), ಮುಸಲ (ಒನಕೆ) ಇವೆರಡನ್ನೂ ಬೆಳ್ಳಿಯಿಂದ 
ಮಾಡಿಸಿ, ಆ ಸುವರ್ಣದ ಅನಂತಪ್ರತಿಮೆಯ ಪಾರ್ಶ್ವದಲ್ಲಿ ಇರಿಸಿ, 
ಶಾಸ್ತ್ರೋಕ್ತರೀತಿಯಲ್ಲಿ ಪುಷ್ಪ, ಧೂಪಾದಿಗಳಿಂದ ಪೂಜಿಸಿ, ನೈವೇದ್ಯ ಸಮರ್ಪಣೆ 
ಮಾಡಬೇಕು. 

ತಾಮ್ರಪೀಠೋಪರಿ ಹರೇರ್ಮಂತ್ರೈರೇಭಿಃ ಯಥಾಕ್ರಮಮ್‌ । 

ನಮೋತಸ್ತನಂತಾಯ ಶಿರಃ ಪಾದೌ ಸರ್ವಾತ್ಮನೇ ನಮಃ 11೩೮1 

ತಾಮ್ರದ ಪೀಠದ ಮೇಲೆ ಶ್ರೀಹರಿಯ ಪ್ರತಿಮೆಯನ್ನಿಟ್ಟು, ಕ್ರಮಪ್ರಕಾರವಾಗಿ 
ಈ ಮುಂದೆ ಹೇಳುವ ನಾಮಮಂತ್ರಗಳಿಂದ ಪೂಜೆ ಮಾಡಬೇಕು. "ಅನಂತಾಯ 
ನಮಃ' ಎಂದು ಶಿರಸನ್ನೂ, "ಸರ್ವಾತ್ಮನೇ ನಮಃ' ಎಂದು ಪಾದದ್ವಯಗಳನ್ನೂ 
ಪೂಜಿಸಬೇಕು. 

ಶೇಷಾಯ ಜಾನುಯುಗಳಂ ಕಾಮಾಯೇತಿ ಕಟಿಂ ನಮಃ । 

ನಮೋಶಸ್ತು ವಾಸುದೇವಾಯ ಪಾರ್ಶ್ವಂ ಸಂಪೂಜಯೇದ್ಧರೇಃ AFH 


-143- 


ಅನಂತಚತುರ್ದಶೀ 


"ಶೇಷಾಯ ನಮಃ' ಎಂದು ಎರಡು ಮೊಣಕಾಲುಗಳನ್ನೂ, "ಕಾಮಾಯ ನಮಃ' 
ಎಂದು ಕಟಿಪ್ರದೇಶವನ್ನೂ, "ವಾಸುದೇವಾಯ ನಮಃ' ಎಂದು ಶ್ರೀಹರಿಯ 
ಪಾರ್ಶ್ವವನ್ನೂ ಸಹ ಪೂಜಿಸಬೇಕು. 

ಸಂಕರ್ಷಣಾಯ ಇತ್ಯುದರಂ ಭುಜಂ ಸುರ್ವಾಸುಧಾರಿಣೇ । 

ಕಂಠಂ ಶ್ರೀಕಂಠನಾಥಾಯ ಮುಖಮಿಂದುಮುಖಾಯ ಚ 11೪೦1 

"ಸಂಕರ್ಷಣಾಯ ನಮಃ' ಎಂದು ಉದರವನ್ನೂ, "ಸರ್ವಾಸುಧಾರಿಣೇ 
ನಮಃ' ಎಂದು ಭುಜವನ್ನೂ, "ಶ್ರೀಕಂಠನಾಥಾಯ ನಮಃ' ಎಂದು ಕಂಠವನ್ನೂ, 
"ಐಂದುಮುಖಾಯ ನಮಃ' ಎಂದು ಹೇಳಿ ಮುಖವನ್ನೂ ಅರ್ಚಿಸಬೇಕು. 

ಹಲಂ ಚ ಮುಸಲಂ ಚೈವ ಸ್ಟನಾಮ್ನಾ ಪೂಜಯೇದ್‌ ಬುಧಃ । 

ಏವಂ ಸಂಪೂಜ್ಯ ಗೋವಿಂದಂ ಸಿತವಸ್ತ್ರವಿಭೂಷಿತಮ್‌ 11೪೧॥ 

ಈ ವ್ರತಾನುಷ್ಠಾನವನ್ನು ಮಾಡುವ ಪಂಡಿತನು ಹಲ, ಮುಸಲ ಇವನ್ನು 
ಆಯಾಯಾ ನಾಮಗಳನ್ನೇ ಹೇಳಿ ಪೂಜಿಸಬೇಕು. ಬಳಿಕ ಶುಕ್ಲವಸ್ತ ದಿಂದ ಅಲಂಕರಿಸಿ, 
ಶ್ರೀಹರಿಯನ್ನು ಪೂಜಿಸಬೇಕು. 

ಛತ್ರೋಪಾನತ್ತುಸಂಯುಕ್ತಂ ಸ್ರಗ್‌ ದಾಮಾಲಂಕೃತಂ ತಥಾ?! 

ನಕ್ಪತ್ರದೇವತಾಃ ಪೂಜ್ಯಾ ನಕ್ಷತ್ರಾಣಿ ಚ ಸರ್ವಶಃ 11೪೨। 

ಮತ್ತು ಛತ್ರಿ, ಪಾದುಕಾಯುಗಳ ಇವುಗಳನ್ನು ಸಮರ್ಪಿಸಿ ಉಪಚರಿಸಿ, 
ಗಂಧಮಾಲ್ಯಾದಿಗಳಿಂದಲೂ ಅಲಂಕರಿಸಿ ಅರ್ಚಿಸಬೇಕು. ಮತ್ತು ಎಲ್ಲಾ 
ನಕ್ಷತ್ರಾಭಿಮಾನಿದೇವತೆಗಳನ್ನೂ ನಕ್ಷತ್ರಗಳನ್ನೂ ಪೂಜಿಸಬೇಕು. 

ಸೋಮೋ ನಕ್ಕತ್ರರಾಜಶ್ವ ಮಾಸಃ ಸಂವತ್ಸರಂ ತಥಾ । 

ದ್ವಾದಶಾತ್ರಘಟಾನ್‌ ಕುರ್ಯಾತ್‌ ಸತೋಯಾಂಶ್ನಾನ್ನ ಸಂಯುತಾನ್‌ ॥೪೩॥ 

ಹಾಗೆಯೇ ನಕ್ಷತ್ರರಾಜನಾದ ಚಂದ್ರನನ್ನೂ, ಮಾಸ, ಸಂವತ್ತರಗಳ ಅಭಿಮಾನ- 
ದೇವತೆಗಳನ್ನೂ ಪೂಜಿಸಬೇಕು. ಮತ್ತು ಈ ವ್ರತದಲ್ಲಿ ಜಲಪೂರಿತವಾಗಿಯೂ, 
ಅನ್ನಸಹಿತವಾಗಿಯೂ ಇರುವ, ಹನ್ನೆರಡು ಕಲಶಗಳನ್ನು ಸ್ಥಾಪಿಸಿ ಪೂಜಿಸಬೇಕು. 


-144- 


ಅನಂತಚತುರ್ದಶೀ 


ಏವಂ ಸಂಪೂಜ್ಯ ವಿಧಿವತ್‌ ದೇವದೇವಂ ಜನಾರ್ದನಮ್‌ | 

ಬ್ರಾಹ್ಮಣಂ ಪೂಜಯಿತ್ವಾ ಚ ವಸ್ತ್ರೈರಾಭರಣೈಸ್ತಥಾ 11೪೪॥।। 

ಈ ರೀತಿ ಶಾಸ್ತ್ರೋಕ್ತಪ್ರಕಾರವಾಗಿ ದೇವದೇವನಾದ ಶ್ರೀಜನಾರ್ದನನನ್ನು 
ಪೂಜಿಸಿ, ಆಮೇಲೆ ವಸ್ತ್ರ ಭರಣಾದಿಗಳಿಂದ ಬ್ರಾಹ್ಮಣನನ್ನು ಪೂಜೆ ಮಾಡಬೇಕು. 


ಕರ್ಣಾಂಗುಲೈ: ಪದಿತ್ರೈಶ್ಚಶಾಂತಂ ದಾಂತಂ ಜಿತೇಂದ್ರಿಯಮ್‌ । 

ಪುರಾಣಜ್ಞಂ ಧರ್ಮನಿತ್ಯಮವ್ಯಂಗಂ ಸುಪ್ರಿಯಂವದಮ್‌ 11೪೫। 

ಮತ್ತು ಆ ಬ್ರಾಹ್ಮಣನಿಗೆ ಕರ್ಣಕುಂಡಲ, ಪವಿತ್ರದುಂಗುರ ಇತ್ಯಾದಿಗಳನ್ನು 
ಕೊಟ್ಟು ಉಪಚರಿಸಬೇಕು. ಆ ಪೂಜ್ಯ ಬ್ರಾಹ್ಮಣನು ಶಾಂತನೂ, ಜಿತೇಂದ್ರಿಯನೂ, 
ಪುರಾಣಜ್ಞನೂ ಯಾವಾಗಲೂ ಧರ್ಮಾನುಷ್ಠಾನಪರನೂ, ಅಂಗವೈಕಲ್ಯರಹಿತನೂ, 
ಪ್ರಿಯವಾದಿಯೂ ಆಗಿರಬೇಕು. 

ತಸ್ಮೈ ದೇಯಂ ಸಮಸ್ತಂ ತದನಂತಃ ಪ್ರೀಯತಾಮಿತಿ । 

ಅನ್ಯೇಷಾಂ ಬ್ರಾಹ್ಮಣಾನಾಂ ಚ ದೇಯಂ ಶಕ್ತ್ಯಾ ಯಥೇಷಿತಮ್‌ 11೪೬।॥ 

ಅಂತಹ ಬ್ರಾಹ್ಮಣನಿಗೆ "ಶ್ರೀಮದನಂತಃ ಪ್ರೀಯತಾಮ್‌' ಎಂದು ಹೇಳಿ, ಆ 
ಅನಂತಪ್ರತಿಮೆ, ಕಲಶ ಇತ್ಯಾದಿಗಳನ್ನೆಲ್ಲಾದಾನ ಕೊಡಬೇಕು. ಇತರ ಬ್ರಾಹ್ಮಣರಿಗೂ 
ಸ್ವಶಕ್ರ್ಯಾನುಸಾರವಾಗಿ ಇತರ ವಸ್ತುಗಳನ್ನು ದಾನ ಮಾಡಬೇಕು. 

ಅನೇನ ವಿಧಿನಾ ಪಾರ್ಥ ವ್ರತಂ ಚೈತತ್‌ ಸಮಾಪ್ಯತೇ । 

ಪಾರಿತೇ ಚ ಸಮಾಪ್ನೋತಿ ಸರ್ವಾನೇವ ಮನೋರಥಾನ್‌ 11೪೭॥ 

ಅಯ್ಯಾ ಪಾರ್ಥನೇ! ಈ ವಿಧಿಯಿಂದ ಆಚರಿಸಿದರೆ, ಈ ವ್ರತವು ಸಾಂಗವಾಗಿ 
ಸಮಾಪ್ತಿಯನ್ನು ಹೊಂದುವುದು. ಈ ವ್ರತವನ್ನು ಸಾಂಗವಾಗಿ ಆಚರಿಸಿ, ವ್ರತಾಂಗವಾದ 
ಪಾರಣೆಯನ್ನೂ ಕ್ರಮವಾಗಿ ಪೂರೈಸಿದರೆ, ಆ ಪುರುಷನು ತನ್ನ ಮನೋರಥಗಳನ್ನೆಲ್ಲಾ 
ಪಡೆಯುತ್ತಾನೆ. 

ಪುತ್ರಾರ್ಥಿಭಿರ್ವಿತ್ತಕಾಮೈಃ ಭೃತ್ಯದಾರಾನಭೀಪ್ಪಬಭಿಃ I 

ಪ್ರಾರ್ಥಯದ್ಧಿಶ್ಚ ಮರ್ತ್ಯೇತಸ್ಥಿನ್ನಾರೋಗೃಫಲಸಂಪದಃ 11೪೮1 


-145- 


ಅನಂತಚತುರ್ದಶೀ 


ಈ ಲೋಕದಲ್ಲಿ ಪುತ್ರಾಭಿಲಾಷೆಯುಳ್ಳವರು, ಧನಾಭಿಲಾಷಿಗಳು, ಭೃತ್ಯ-ಪತ್ನಿ 
ಇವರನ್ನು ಇಚ್ಛಿಸುವವರು, ಹಾಗೆಯೇ ಆರೋಗ್ಯಫಲ ಸಂಪತ್ತುಗಳನ್ನು 
ಬಯಸುವವರು ಎಲ್ಲರೂ ಈ ವ್ರತವನ್ನು ಆಚರಿಸತಕ್ಕದ್ದು. 

ಏತದ್‌ ವ್ರತಂ ಮಹಾಭಾಗೇ ಪುಣ್ಯಂ ಸ್ಪನ್ನಯನಪ್ರದಮ್‌ 

ಅನಂತವ್ರತಸಂಜ್ಞಂ ವೈ ಸರ್ವಪಾಪಪ್ರಣಾಶನಮ್‌ 11೪೯॥ 

ಎಲೌ ಮಹಾಸೌಭಾಗ್ಯವತಿಯೇ! ಅನಂತವ್ರತವೆಂಬ ನಾಮಧೇಯವನ್ನು 
ಹೊಂದಿದ ಈ ವ್ರತವು ಪುಣ್ಯಪ್ರದವೂ, ಸಕಲಪಾಪನಾಶಕವೂ, ಕಲ್ಯಾಣನಿಲಯವೂ 
ಆಗಿದೆ. 

ತತ್ಕುರುಷ್ಹೈವ ದೇವಿ ತ್ವಂ ವ್ರತಂ ಶೀಲಧನೇ ಪರಮ್‌ । 

ವರಿಷ್ಠಂ ಸರ್ವಲೋಕಸ್ಯ ಯದಿ ಪುತ್ರಮಭೀಪ್ಪ್ಯಸಿ HOI 

ಎಲೌ ಶೀಲಧನದೇವಿಯೇ! ನೀನು ಪುತ್ರಾಭಿಲಾಷೆಯುಳ್ಳವಳಾದರೆ ಸರ್ವ- 
ಲೋಕದಲ್ಲೂಉತ್ತಮವೆಂದೆನಿಸಿಕೊಂಡ ಈ ಅನಂತವ್ರತವನ್ನು ಆಚರಿಸು - ಎಂದಳು. 

ಶ್ರೀಕೃಷ್ಣ 

ಇತಿ ಶೀಲಧನಾ ಶ್ರುತ್ವಾ ಮೈತ್ರೇಯೀವಚನಂ ಶುಭಮ್‌ | 

ಚಕಾರೈತದ್‌ ವ್ರತವರಂ ಸಾ ವಿಷ್ಣಾಹಿತಮಾನಸಾ 11೫೧॥ 

ಶ್ರೀಕೃಷ್ಣನು ಹೇಳುತ್ತಾನೆ - ಆ ಶೀಲಧನಳೆಂಬ ರಾಜಮಹಿಷಿಯು ಆ 
ಮೈತ್ರೇಯಿಯು ಆಡಿದ ಆ ಶುಭವಚನವನ್ನು ಕೇಳಿ, ವಿಷ್ಣುವಿನಲ್ಲಿ ಏಕಾಗ್ರ- 
ಚಿತ್ತವುಳ್ಳವಳಾಗಿ ಈ ಅನಂತವ್ರತವನ್ನು ಆಚರಿಸಿದಳು. 

ಪುತ್ರಾರ್ಥಿನ್ಯಾಃ ತತಸ್ತಸ್ಮಾದ್‌ ವ್ರತೇನಾನೇನ ಸುವ್ರತ | 

ವಿಷ್ಣುಸ್ತುತೋಷ ತುಷ್ಟೇ ಚ ವಿಷ್ಠೌ ಸಾ ಸುಷುವೇ ಸುತಮ್‌ 11೫೨11 

ಅಯ್ಯಾ ಸದ್ವತನೇ! ಪುತ್ರಾರ್ಥಿನಿಯಾಗಿ ಆ ಶೀಲಧನೆಯು ಆಚರಿಸಿದ ಈ 
ವ್ರತದಿಂದ ಶ್ರೀಮಹಾವಿಷ್ಣುವು ಸಂತುಷ್ಠನಾದನು. ಅವನ ಕೃಪೆಯಿಂದ ಆ ಶೀಲಧನೆಯು 
ಒಬ್ಬ ಪುತ್ರನನ್ನು ಪ್ರಸವಿಸಿದಳು. 


-146- 


ಅನಂತಚತುರ್ದಶೀ 


ತಸ್ಯ ವೈ ಜಾತಮಾತ್ರಸ್ಯ ಪ್ರವವೌ ಚಾನಿಲಃ ಶುಭಮ್‌ । 

ನೀರಜಸ್ಮಮಭೂದ್‌ ವ್ಯೋಮ ಮುದಂ ಪ್ರಾಪಾಖಿಲಂ ಜಗತ್‌ 112೩1 

ಆ ಪುತ್ರನು ಭೂಮಿಯಲ್ಲಿ ಜನಿಸಿದ ತತ್ಸಣದಲ್ಲೇ ಮಂದಮಾರುತವು 
ಶುಭಕರವಾಗಿ ಬೀಸಿತು. ಅಂತರಿಕ್ಷವು ನಿರ್ಮಲವಾಯಿತು. ಸಕಲಪ್ರಪಂಚವೂ 
ಸಂತೋಷಹೊಂದಿತು. 

ದೇವದುಂದುಭಯೋ ನೇದುಃ ಪುಷ್ಪವೃಷ್ಟಿ ಪಪಾತ ಚ । 

ಪ್ರಜಗುರ್ದೇವಗಂಧರ್ವಾ ನನೃತುಶ್ಚಾಪರೋಗಣಾಃ 11೫೪॥ 

ಮತ್ತು ದೇವದುಂದುಭಿಗಳು ಮೊಳಗಿದವು. ಆಕಾಶದಿಂದ ಪುಷ್ಪವೃಷ್ಟಿಯು 
ಸುರಿಯಿತು. ದೇವತೆಗಳೂ ಗಂಧರ್ವರೂ ಗಾನಮಾಡಿದರು. ಅಪ್ಪರಸರ 
ಸಮುದಾಯವು ನರ್ತನಾಭಿನಯ ಮಾಡಿತು. 

ಧರ್ಮೇ ಮನಃ ಸಮಸ್ತಸ್ಯ ಪಾರ್ಥ ಲೋಕಸ್ಯ ಚಾಭವತ್‌ । 

ತಸ್ಯ ನಾಮ ಪಿತಾ ಚಕ್ರೇ ತನಯಸ್ಕಾರ್ಜುನೇತಿ ವೈ 11೫೫ 

ಅಯ್ಯಾ ಕುಂತೀಪುತ್ರನೇ। ಆಗ ಎಲ್ಲರಿಗೂ ಧರ್ಮಮಾರ್ಗದಲ್ಲೇ ಮನಸ್ಸು 
ಹುಟ್ಟಿತು. ಆ ಮಗುವಿನ ತಂದೆಯಾದ ಕೃತವೀರ್ಯನು ಆ ಪುತ್ರನಿಗೆ "ಅರ್ಜುನ' 
ಎಂದು ನಾಮಕರಣ ಮಾಡಿದನು. 

ಅನಂತವ್ರತದ ಆಚರಣೆಯಿಂದ ಹುಟ್ಟಿದವನೇ 
ಕಾರ್ತವೀರ್ಯಾರ್ಜುನ 

ಕೃತವೀರ್ಯಸುತತ್ವಾಚ್ಚ ಕಾರ್ತವೀರ್ಯೋ ಬಭೂವ ಸಃ। 

ತೇನಾಪಿ ಭಗವಾನ್‌ ವಿಷ್ಣುಃ ದತ್ತಾತ್ರೇಯಸ್ಪರೂಪವಾನ್‌ । 

ಆರಾಧಿತೋತತಿಮಹತಾ ತಪಸಾ ಪಾರ್ಥ ಭೂಭ್ಯತಾ ISELIN 

ಅಯ್ಯಾ ಪಾರ್ಥನೇ! ಕೃತವೀರ್ಯನ ಪುತ್ರನಾದುದರಿಂದ ಆ ಮಗುವಿಗೆ 
"ಉರ್ತ- ವೀರ್ಯ' ಎಂಬ ನಾಮಧೇಯವು)ು ಬಂದಿತು. ಆ 
ಕಾರ್ತವೀರ್ಯಾರ್ಜುನನು ಪರಮಪೂಜ್ಯನಾದ ಶ್ರೀದತ್ತಾತ್ರೇಯಸ್ವರೂಪದ 
ಶ್ರೀಮಹಾವಿಷ್ಣುವನ್ನು ಮಹಾಘೋರತಪಸ್ಸಿನಿಂದ ಆರಾಧಿಸಿದನು. 


-147- 


ಅನಂತಚತುರ್ದಶೀ 


ತಸ್ಯ ತುಷ್ಟೋ ಜಗನ್ನಾಥಶ್ಚಕ್ರವರ್ತಿತ್ವಮುತ್ತಮಮ್‌ | 
ದದೌ ಶೌರ್ಯಧನೇ ಚಾಪಿ ಸಕಲಾನ್ಯಾಯುಧಾನಿ ಚ। 


ಸ ವವ್ರೇ ಚ ವಧೋ ದೇವ ಮಮ ತ್ವತ್ತೋ ಭವೇದಿತಿ 11೫೭ 
ಜಗದೀಶನಾದ ಶ್ರೀವಿಷ್ಣುವು ಆ ತಪಸ್ಸಿಗೆ ಮೆಚ್ಚಿ, ಅವನಿಗೆ ಉತ್ತಮವಾದ 


ಚಕ್ರವರ್ತಿಪದವಿಯನ್ನು ಅನುಗ್ರಹಿಸಿದುದಲ್ಲದೇ ಶೌರ್ಯಧನನಾದ ಆ 
ಕಾರ್ತವೀರ್ಯಾರ್ಜುನನಿಗೆ ಸಕಲ ಆಯುಧಗಳನ್ನೂ ಕೊಟ್ಟನು. ಆಗ 
ಕಾರ್ತವೀರ್ಯಾರ್ಜುನನು "ಓ ದೇವಾಧಿದೇವನೇ! ನನಗೆ ಸಾಕ್ಷಾತ್ತಾಗಿ ನಿನ್ನ ಕೈಯಿಂದ 
ಮರಣವು ಲಭಿಸಬೇಕು' ಎಂದೂ, 

ಪರಂ ತು ಸರಣಂ ಜ್ಞಾನಂ ಭೀತಾನಾಮೂರ್ತಿನಾಶನಮ್‌ । 

ಸ್ಥರಣಾದುಪಕಾರಿತು ಜಗತೋಶಸ್ಯ ಜಗತ್ಪತೇ HSS 

ಓ ಜಗತ್ತತಿಯೇ! ಸರ್ವವಿಷಯಕವಾದ ಸರಣ, ಜ್ಞಾನ, ಭಯಪೀಡಿತರಾದವರ 
ಭಯವನ್ನು ನಾಶಮಾಡುವಶಕ್ತಿ, ಯಾರಾದರೂ ನನ್ನನ್ನು ಸ್ಮರಿಸಿದ ಮಾತ್ರಕ್ಕೆ ಅವರಿಗೆ 
ಉಪಕಾರಮಾಡುವ ಶಕ್ತಿ, ಇವೆಲ್ಲಾ ನನಗೆ ಬರಬೇಕು ಎಂದೂ ಕೇಳಿಕೊಂಡನು. 

ತಮಾಹ ದೇವದೇವೇಶಃ ಪುಂಡರೀಕನಿಭೇಕ್ಷಣ: | 

ಸರ್ವಮೇತನ್ಮಹಾಭಾಗ ತವ ಭೂಯೋ ಭವಿಷ್ಯತಿ 11೫೯1 

ಕಮಲದಳನಯನನೂ ದೇವಾಧಿದೇವನೂ ಆದ ಶ್ರೀಮಹಾವಿಷ್ಣುವು ಅವನನ್ನು 
ಕುರಿತು ಹೇಳುತ್ತಾನೆ - "ಅಯ್ಯಾ ಮಹಾಭಾಗ್ಯಶಾಲಿಯೇ! ನೀನು ಕೇಳಿದ ವರವಲ್ಲದೆ 
ಈ ಮಹಿಮೆಗಳೂ ಕೂಡ ನಿನಗೆ ಲಭಿಸುವವು'. 

ಯಶ್ಚ ಪ್ರಭಾ ತೇ ರಾತ್ರೌ ಚ ತ್ವಾಂ ನರಃ ಕೀರ್ತಯಿಪ್ಯತಿ । 

ನಮೋಶಸ್ತು ಕಾರ್ತವೀರ್ಯಾಯೇತ್ಯಭಿಧಾಸ್ಯತಿ ಚೈವ ಯಃ । 

ತಿಲಪ್ರಸ್ಥಪ್ರದಾನಸ್ಯ ನರಃ ಪುಣ್ಯಮವಾಪ್ಪೃತಿ WO 

"ಮತ್ತು ಯಾವ ಪುರುಷನು ಪ್ರಾತಃಕಾಲದಲ್ಲಾಗಲೀ, ರಾತ್ರಿಯ 
ಕಾಲದಲ್ಲಾಗಲೀ, ನಿನ್ನ ನಾಮಸಂಕೀರ್ತನೆ ಮಾಡುವನೋ, ಮತ್ತು 


-148- 


ಅನಂತಚತುರ್ದಶೀ 


“ಕಾರ್ತವೀರ್ಯಾಯ ನಮೋಸ್ತು' ಎಂದು ಯಾವನು ಹೇಳುವನೋ ಅಂತಹ 
ಪುರುಷನು ಒಂದು ಸೇರು ತಿಲದಾನ ಮಾಡಿದ್ದರಿಂದ ಬರುವಷ್ಟು ಪುಣ್ಯಕ್ಕೆ 
ಭಾಗಿಯಾಗುವನು. 


ಅನಷ್ಟದ್ರವ್ಯತಾ ಚೈವ ತವ ನಾಮಾನುಕೀರ್ತನೇ | 

ಭವಿಷ್ಯತಿ ಮಹೀಪಾಲೇತ್ಯುಕ್ತ್ವಾ ತಂ ಪ್ರಯಯೌ ಹರಿಃ WO 

"ಅಯ್ಯಾ ರಾಜನೇ! ನಿನ್ನ ನಾಮಸಂಕೀರ್ತನೆ ಮಾಡುವವನಿಗೆ ಯಾವಾಗಲೂ 
ದ್ರವ್ಯನಷ್ಟಸಂಭವಿಸುವಿಕೆಯು ಇಲ್ಲದಂತಾಗುವುದು. ನಷ್ಟವಾದ ದ್ರವ್ಯವೂ ಮತ್ತೆ 
ಲಭಿಸುವುದು' - ಹೀಗೆಂದು ಆ ಕಾರ್ತವೀರ್ಯಾರ್ಜುನನಿಗೆ ಶ್ರೀಹರಿಯು ವರದಾನ 
ಮಾಡಿ ಅಂತರ್ಹಿತನಾದನು. 


ಸ ಚಾಪಿ ವರಮಾಸಾದ್ಯ ಪ್ರಸನ್ನಾದ್‌ ಗರುಡದ್ದಜಾತ್‌ । 

ಪಾಲಯಾಮಾಸ ಭೂಪಾಲಃ ಸಪ್ತದ್ವೀಪಾಂ ವಸುಂಧರಾಮ್‌ 11೬೨ 

ಆ ರಾಜನು ಪ್ರಸನ್ನನಾದ ಗರುಡಧ್ವಜನಿಂದ ಈ ವರಗಳನ್ನು ಪಡೆದು, 
ಸಪ್ತದ್ವೀಪ ಸಹಿತವಾದ ಈ ಭೂಮಂಡಲವನ್ನು ರಕ್ಷಿಸಿದನು. 

ತೇನೇಷ್ಟಂ ವಿವಿಧ್ಯೆರ್ಯಜ್ಛೈಃ ಸಮಾಪ್ತವರದಕ್ಷಿಣ್ಣೆಃ । 

ಜಿತ್ಹಾರಿವರ್ಗಮಖಿಲಂ ಧರ್ಮತಃ ಪಾಲಿತಾಃ ಪ್ರಜಾಃ 11೬೩! 


ಇಂತಹ ಕಾರ್ತವೀರ್ಯಾರ್ಜುನ ಚಕ್ರವರ್ತಿಯು ಉತ್ತಮವಾದ ದಕ್ಷಿಣೆ 
ಕೊಟ್ಟು, ಸಾಂಗವಾಗಿ ಆಚರಿಸಬಹುದಾದ ವಿವಿಧಯಾಗಗಳನ್ನು ಮಾಡಿದನು. 


ಅನಂತವ್ರತಮಾಹಾತ್ಮ್ಯಾದ್‌ ಆಸಾದ್ಯ ತನಯಂ ಚ ತಮ್‌ । 

ಪಿತುಃ ಪುತ್ರೋದ್ಧವಂ ದುಃಖಂ ನಾಸೀತ್‌ ಸ್ವಲ್ಪಮಪಿ ಪ್ರಭೋ LYN 

ಅಯ್ಯಾ ರಾಜನೇ! ಈ ಕಾರ್ತವೀರ್ಯಾರ್ಜುನನ ತಂದೆಗೆ ಈ ಅನಂತವ್ರತ- 
ಮಾಹಾತ್ಮ್ಯದಿಂದ ಸತ್ತಂತಾನ ಪ್ರಾಪ್ತಿಯಾಗಿ, ಅವನಿಗೆ ಸ್ವಲ್ಪವೂ ಪುತ್ರಶೋಕವು 
ಒದಗಲಿಲ್ಲ. 


-149- 


ಅನಂತಚತುರ್ದಶೀ 


ಏವಮೇತತ್‌ ಸಮಾಖ್ಯಾತಮನಂತಾಖ್ಯಂ ವ್ರತಂ ತವ | 
ಯತೃತ್ನಾ y ರಾಜಪತ್ನೀ ಸಾ ಕಾರ್ತವೀರ್ಯಮಸೂಯತ 11೭೫11 
ಈ ರೀತಿ ಈ ಅನಂತವ್ರತವೆಂಬುದನ್ನು ನಾನು ನಿನಗೆ ಹೇಳಿದ್ದಾಯಿತು. ಈ 
ವ್ರತವನ್ನು ವಿಧಿಪೂರ್ವಕವಾಗಿ ಆಚರಿಸಿ, ರಾಜಪತ್ನಿಯಾದ ಆ ಶೀಲಧನಳು 
ಕಾರ್ತವೀರ್ಯನೆಂಬ ಪುತ್ರನನ್ನು ಪ್ರಸವಿಸಿದಳು. 
ಕಾರ್ತವೀರ್ಯಾರ್ಜುನನ ಸ್ಮರಣೆಯಿಂದ ಪುತ್ರಪ್ರಾಪ್ತಿ 
ಯಶ್ನೆ; ತತ್‌ ಶ್ರುಣುಯಾಜ್ಜನ್ಮ ಕಾರ್ತವೀರ್ಯಸ್ಯ ಮಾನವಃ । 
ಸ್ತ್ರೀವಾ ದುಃಖಮಪತ್ಯೋತ್ಸಂ ಸಪ್ತಜನ್ಮಸು ನಾಠಶ್ನುತೇ 11೬೬ 
ಈ ಕಾರ್ತವೀರ್ಯಾರ್ಜುನನ ಕಥೆಯನ್ನು ಯಾವ ಪುರುಷರಾಗಲೀ ಅಥವಾ 
ಸ್ತ್ರೀಯಾಗಲೀ ಶ್ರವಣಮಾಡುತ್ತಾರೋ ಅವರು ಏಳು ಜನ್ಮಗಳವರೆಗೂ 
ಪುತ್ರಶೋಕವೆಂಬುದನ್ನು ಹೊಂದುವುದಿಲ್ಲ. 
ಐಶ್ಚರ್ಯಮಪ್ರತಿಹತಂ ಪರಮಂ ವಿವೇಕಂ 
ಪುತ್ರಾನಮಿತ್ರಹೃದಯಾರ್ತಿಕರಾನ್‌ ಬಹೂಂಶ್ಚ! 
ಕೃತ್ವಾತ್ವನಂತ ಇತಿ ಯದ್‌ವ್ರತನಾಮಧೇಯಂ 
ಪ್ರಾಪ್ನೋತ್ಕನಂತವಿಭವಸ್ಯ ವಿಭೋಃ ಪ್ರಸಾದಾತ್‌ 11೬೭। 
ಇತಿ ಶ್ರೀಭವಿಷ್ಯೇ ಮಹಾಪುರಾಣ ಉತ್ತರಪರ್ವಣಿ ಶ್ರೀಕೃಷ್ಣಯುಧಿಷ್ಠಿರಸಂವಾದೇ 
ಅನಂತವ್ರತವರ್ಣನಂ ನಾಮ ಷಡಧಿಕಶತತಮೋ5ಧ್ಯಾಯಃ ॥೧೦೬॥ 
ಅನಂತ ಎಂಬ ನಾಮಧೇಯವುಳ್ಳ ಈ ವ್ರತವನ್ನು ಆಚರಿಸಿದರೆ ಅಂತಹವನು 
ಅನಂತಮಹಿಮೆಯುಳ್ಳ ಸ್ವಾಮಿಯಾದ ಶ್ರೀಹರಿಯ ವರಪ್ರಸಾದದಿಂದ 
ಐಶ್ವರ್ಯವನ್ನೂ ಸೌಭಾಗ್ಯವನ್ನೂ, ಪರಮವಿವೇಕವನ್ನೂ, ಶತ್ರುಹೃದಯ- 
ವಿದಾರಕರಾದ ಬಹುಪುತ್ರರನ್ನೂ ಪಡೆಯುತ್ತಾನೆ. 
ಇಲ್ಲಿಗೆ ಭವಿಷ್ಯಪುರಾಣದ ಉತ್ತರಪರ್ವದಲ್ಲಿ ಅನಂತವ್ರತವರ್ಣನೆ ಎಂಬ 
ನೂರಆರನೆಯ ಅಧ್ಯಾಯವು ಮುಗಿಯಿತು. 


ಇವ ಬವ ಬಟ ಇದ ಇದ 


-150- 


-151- 


ಅನಂತಚತುರ್ದಶೀ 


ಅನಂತಪದ್ಮನಾಭ ಮುಂದೆ ನಿಂತು 
ಈ ಶ್ರೀಪಾದರಾಜವಿರಚಿತ ಸುಳಾದಿಯನ್ನು ಹೇಳಿರಿ 


ಅನ್ನಂತ ಕಾಲದಲಿ ನಿನ್ನ ನಾನರಿಯದೆ ಭವಗಳಲ್ಲಿ ಬಂದೆನೊ 

ಅನ್ನಂತ ಕಾಲದಲಿ ನಿನ್ನವನೆನಿಸದೆ ಮೂರುಖನಾದೆನೊ 

ಅನ್ನಂತ ಕಾಲದಲಿ ನಿನ್ನ ಚರಣಗತಿಯಿಲ್ಲದೆ ನೊಂದೆನೊ 

ಅನ್ನಂತ ಕಾಲದಲಿ ಅದಾವ ಪುಣ್ಯದಿಂದ ಬಂದು ಇಂದು 

ನಿನ್ನವನೆನಿಸಿದೆ ಅದಾವ ಪುಣ್ಯದಿಂದಲೆನ್ನ ಮನ 

ನಿನ್ನಲ್ಲೆರಗಿತೊ ನೋಯದಂತೆ 

ಎನ್ನ ಪೊರೆದು ಪಾಲಿಸೊ ದೀನನಾಥ ಶ್ರೀರಂಗವಿಠಲ 11೧॥ 


ಮಠ್ಯತಾಳ 


ಅನ್ನಕ ಭಯದ್ರವಿಣ ದೇಹನಿಮಿತ್ತ 

ಅನ್ನಕ ಶೋಕಾಶಯ ಮಾರಿ 

ಅನ್ನಕ ಲೋಭ ಅಶುಭದ ಲಾಭ 

ಅನ್ನಕ ನನ್ನದು ನಾನೆಂಬ ಹಮ್ಮಿಕೆ 

ಆವನ್ನಕ ನಿನ್ನ ಚರಣರತಿ ದೊರೆಕೊಳ್ಳದೊ 

ಉನ್ನಂತ ಗುಣಪರಿಪೂರ್ಣ ರಂಗವಿಠಲ ೨1 


ತ್ರಿಪುಟ ತಾಳ 


ತೊಳಲಿ ಸಂಸಾರ ಚಕ್ರದಲಿ 

ಬಳಲಿದ ಜೀವಗಣಕೆ ಸಂತಸ 
ನಳಿನನಾಭಾ ನಿನ್ನ ಪದಾಂಭೋಜ 
ನೆಳಲುನೆಮ್ಮುಗೆಯಲ್ಲವೆ 

ಒಳವೆ ಜಗದೊಳು ಸಕಲ ಸುಖಂಗಳು 


ಕಳವಳಿಸುವರು ರಂಗವಿಠಲ 11೩1! 


-152- 


ಅನಂತಚತುರ್ದಶೀ 


ರೂಪಕ ತಾಳ 


ನೀ ಕರುಣಿಯೆಂದು ನಿನ್ನನಾ ಮರೆಹೊಕ್ಕೆ 

ನಿರಾಕರಿಸದೆ ಎನ್ನ ಶ್ರೀಕಾಂತ ಕಾಯಯ್ಯ 

ನಿನ್ನವನೆಂಬೆ ನಾನು ಮತ್ತನ್ಯವನರಿಯೆನು 

ನಿನ್ನವನೆಂಬೆ ನಾನು 

ಕಂದರ್ಪನೆಂದೆಂದು ಕಾಡದಂತೆ ಮಾಡೊ 

ವೃಂದಾರಕಾಧೀಶ ರಂಗವಿಠಲ 11೪1 


ಪರರ ಬಾಗಿಲು ಕಾಯಿದು ಹೋಯಿತೀ ಸಂಸಾರ 

ಪರರ ಗುಣಗಳ ತುತಿಸಿ ಹೋಯಿತೀ ನಾಲಗೆ 

ಪರರ ಹಾರಿ ಹಾರಿ ಹೋಯಿತ್ತಿಂತೆನ್ನ ಮನ 

ಪರಮ ಕಾರುಣಿಕನೆ ನಮೋ ರಂಗವಿಠಲಯ್ಯ 11೫1! 


ಅಟ್ಟತಾಳ 

ಎನ್ನ ಮನ ಹರಿ ನಿನ್ನ ಚರಣದೊಳೊಮ್ಮೆ 

ಎರಗದು ದುರಿತ ದುಷ್ಕೃತವೆಂತು ಸೈರಿಪೆನೊ 

ನಂದನಂದನ ಮುಕುಂದ ಎಂತು ಸೈರಿಪೆನೊ 

ಮಂದಹಾಸ ಗೋವಿಂದ ಎಂತು ಸೈರಿಪೆನೊ 

ಎನ್ನ ಮನವನು ನಿನ್ನ ಚರಣದೊಳೊಮ್ಮೆ 

ಎರಗಿಸೊ ರಂಗವಿಠಲ ಎಂತು ಸೈರಿಪೆನೊ 11೬11 
ತ್ರಿಪುಟ ತಾಳ 

ವ್ರತ ಜಪತಪ ಯಾಗಂಗಳ ಮಾಡುವೆನೆಂದು 

ಮನೆಮನೆದಪ್ಪದೆ ತಿರುಗಿ ಬಳಲಿದೆ 


ಬೆಲೆಗೆ ಹೋಗದು ಸರಕು ಸಡಿಲದಯ್ಯಾ ಹರಿಯೆ 
ಕೊಂಬುವರಿಲ್ಲ ಬೆಲೆಗೆ ಹೋಗದು ಸರಕು 


-153- 


ಅನಂತಚತುರ್ದಶೀ 


ಸಡಿಲುವಂತೆ ಮರೆಗೆ ತೆಗೆದು ನಿನ್ನ 
ಚರಣದಡಿಯಲ್ಲಿಟ್ಟುಕಾಯೊ ರಂಗವಿಠಲ 11೭1 


ಏಕತಾಳ 


ಭವವೆಂಬಟವಿಯಲ್ಲಿ ಭಯಕೊಳದಲಿ ಸಿಕ್ಕಿ 

ತಾಪತ್ರಯವೆಂಬ ದಾವಾನಲ ತಪ್ಪ ನರರಿಗೆ 

ಹರಿ ನಿನ್ನ ನಾಮಾಶ್ರಯವಲ್ಲದೆ ಮತ್ತುಂಟೆ 

ಯಮಲೋಕದಲ್ಲುಂಟೆ ತನುಪರಿಣ ವಲ್ಲಭ 

ಅಮೃತ ವಸರುವ ಪದಪದುಮದ 

ನೆಳಲ ನೆಲೆಮನೆಯಲಿ ಎನ್ನನಿರಿಸೊ ರಂಗವಿಠಲ IS 


ಜತೆ 


ಬೆಂದ ಸಂಸಾರದಿ ಬಂದು ನೊಂದು ಬಳಲಿದೆನಯ್ಯ 
ನಂದ ನಂದನ ಕಾಯೊ ರಂಗವಿಠಲ 11೯1! 


%% ಶೇ ಸೇ 


ಅನಂತದೇವರ ವ್ರತಕಥೆ ಸುಳಾದಿ 
ಧ್ರುವತಾಳ 


ವ್ರತವೆ ಉತ್ತಮ ವ್ರತವು ಕ್ಷಿತಿಯೊಳಗೆ ನೋಡಲು । 
ಮತಿವಂತರಿಗೆ ಮುಕ್ತಿ ಪಥಕೆ ಮೊದಲೂ | 

ಲತೆ ಪಲ್ಸವಿಸಿದಂತೆ ಸತತದಲ್ಲಿ ಭಕ್ತಿ । 

ಪ್ರತಿದಿನ ವೆಚ್ಚುವದು ಅತಿಶಯದಲ್ಲಿ! 
ಖತಿಗೊಳದಿರಿ ಶಾಶ್ವತವೆನ್ನಿರೋ ಜನರೂ । 
ಪತಿತರಾಗದೆ ಸಮ್ಮತ ಬಡುವದೂ । 

ಶತಕೋಟಿ ಅನ್ಯದೇವತಿಗಳ ವ್ರತಮಾಡೆ । 
ಹತವಾಗುವದು ಸುಕೃತವಿದ್ದದ್ದೂ। 


-154- 


ಅನಂತಚತುರ್ದಶೀ 


ಚತುರ ಮೂರುತಿ ನಮ್ಮ ವಿಜಯವಿಠಲನಂತಾ । 
ವ್ರತ ಕಾವುದು ಎಲ್ಲಿ ಪ್ರತಿಗಾಣೆ ಶ್ರುತಿಯೊಳು HOI 


ಮಟ್ಟತಾಳ 


ಸುಮಂತ ಭೂಸುರನಾ ಕುಮಾರಿ ಸುಶೀಲೆ । 

ವಿಮಲಾ ಗುಣವಂತೆ ಶಮೆದಮೆಯಲ್ಲಿರಲು । 

ಸುಮಂತ ವಿಪ್ರಾ ಉತ್ತುಮ ಕೌಂಡಣ್ಯಗೆ । 

ಸುಮತಿಯಳಾನಿತ್ತಾ ಸುಮನಸರು ಮೆಚ್ಚೆ। 

ರಮೆಯರಸ ನಮ್ಮ ವಿಜಯವಿಠಲನ್ನಾ । 

ತುಮದೊಳಗೆ ನೆನೆದು ಯಮುನಾ ತೀರಕೆ ಬರಲೂ 11೨ 


ರೂಪಕತಾಳ 


ಮೌನಿ ಕೌಂಡಿಣ್ಯನು ಮಧ್ಯಾನದಾ ಅನ್ನಿಕ್ಷೆಯನು । 
ಪ್ರಣವ ಪೂರ್ವದಿಂದಾರ್ಚನೆ ಮಾಡ ಪೋದಾ ಯ। 
ಮುನ ನದಿ ಸಲಿಲಿಗೆ ಘನತೀವರದಿಂದ । 

ವನಿತೆ ಸುಶೀಲಿತಾ ವನಜಾಕ್ಷಿಯರು ವೃತಾ । 

ವನು ಮಾಡುತಿರೆ ಆ ಕ್ಷಣದಿಂದ ಗಮನಿಸೀ | 

ಎನಗೆ ಪೇಳೆಂದವರನನುಸರಿಸಿ ಕೇಳಲೂ ॥ 

ಸನುಮತ ಅನಂತನ ವ್ರತವೆಂದೆನಲೂ । 

ವಿನಯದಿಂದ ನಮಿಸಿ ಮನದಿಚ್ಛೆಲಿ ನೋಂಪಿ! 
ಏನುನೋ ತಾಳದಾನಂತನ ಸೂತ್ರ ತೋಳಿಲಿ। 

ದಿನ ಭದ್ರಪದ ಶೋಭನ ಶುಕ್ಲ ಚತರ್ದಶಿ। 
ದಿನದಲ್ಲಿವಾಮಲೋಚನೆ ಕಟ್ಟಿದಳೊಲಿದೂ | 
ಪ್ರಣುತಾರ್ಥಹರ ನಮ್ಮ ವಿಜಯವಿಠಲನ್ನ । 

ನೆನದು ಪತಿಯಾ ಕೂಡಿ ಮನೆಗೆ ಬರುತೀರೆ 11೩11 


-155- 


ಅನಂತಚತುರ್ದಶೀ 


ರುಂಪೆತಾಳ 


ವಾರಿಯೊಳಗೆ ಮದವಾರುಣಾ ಶ್ವದ್ಧನಾ ಶ್ಯಂದನಾ । 
ವಾರುಗಂಗಳು ಪರಿವಾರಾವೊಪ್ಪತಲಿರೇ | 
ಸಾರರತುನಾ ಬಂಗಾರಮಯದಾ ಶೃಂ । 

ಗಾರದಾ ಮಂದಿರಾ ತೋರುತಿರಲು ಮನಕೆ 
ಕಾರುಣಿಕವು ಮುಂದೆ ನಾರಿಯೊಡನೆ ಮುನಿ । 
ವರೇಣ್ಯ ತನ್ನಯಾ ಕುಟೀರಕ್ಕೆ ಬರಲಾಗಿ । 

ಕಾರಣಾ ಪುರುಷಶಿರಿ ವಿಜಯವಿಠಲನ್ನಾ। 
ದೋರದಾ ಮಹಿಮೇಲಿ ಪೂರೈಸಿತು ಭಾಗ್ಯಾ IYI 
ತ್ರಿವಿಡಿತಾಳ 

ಎತ್ತ ನೋಡಿದರತ್ತ ತತ್ತುಳಕಲು ಭಾಗ್ಯ | 
ನಿತ್ಯಸಂದಣಿಯಿಂದ ಇತ್ತಮುನಿ ಇರುತಿರೆ । 
ಚಿತ್ತದೊಲ್ಲಭ ಕರದಿ ಸೂತ್ರವಿರಲೂ ಮುನಿ | 
ಪೋತ್ತಮಾ ನುಡಿಸಿ ಅದರುತ್ತರವ ತಿಳಿದು । 

ಎತ್ತಣ ವೃತವೆಂದು ಮಿತ್ರಿಯಜರದು ಮೋರಾ । 
ಕಿತ್ತು ಬಿಸುಟನಾಗಾ ಪಿತ್ತದೊಳಗೆ ತೆಗೆದು । 
ಉತ್ತಮಗುಣವಂತೆ ಎತ್ತಿ ಮನದಿ ಹಾ, ಯೆ। 

ನುತ್ತ ಪಾಲಿನೊಳದ್ದಿ ತುತಿಸಿ ಗತಿ ಹರಿಯೆ । 

ನುತ್ತ ಜತನ ಮಾಡಿ ಚಿತ್ತಜಾಪಿತ । 

ನಂತ, ವಿಜಯವಿಠಲರೇಯಗೆ । 

ಹತ್ತದವನಾಗಿ ಮುನಿ ಪೊತ್ತಾ ಕ್ಲೇಶದೊಳಾದ 11೫1! 
ಅಟ್ಟತಾಳ 

ಬಡತನ ಬಂದು ಬೆಂಬಿಡದಲೆ ಕಾಡಲು । 

ಒಡನೆ ಬಿದ್ದವರೆಲ್ಲಾ ಬಡಿದರು ಪಗೆಯಾಗಿ । 


-156- 


ಅನಂತಚತುರ್ದಶೀ 


ಪಿಡದಾ ಪರಿಚಾರಾ ಕಡಿಗೆಡಿಗೆ ಮುನಿ । 

ದಡಿಗಡಿಗೆ ಬೈದೊಡಂಬಡದಿಪ್ಪಾರು । 
ಕಡುನೊಂದು ಯತಿ ತನ್ನ ಮಡದಿ ವಿನಯದಿಂದಾ । 
ನುಡಿವ ಮಾತನು ತನ್ನೊಡಲೊಳು ಚಿಂತಿಸಿ । 

ಸುಡು ಎನ್ನ ಶರೀರ ಬಿಡುವೆ ರಂಗನ ದಿವ್ಯಾ । 
ಅಡಿಗಳ ಬಳಿಯಲ್ಲಿತಡಿಯದಲೆ ಪೋಗಿ । 
ಕೊಡವೆನೆನುತ ನೀರು ಕುಡಿಯದೆ ಪೊರಮಟ್ಟಾ। 
ಅಡವಿ ಗಿಡಗಳು ಪಿಡಿದು ಕ್ಲೇಶದಿಂದ । 
ಮಿಡಕುತಾಳಲ್ಲಿ ಕಾಲೊಡದು ನೆತ್ತರಧಾರಿ । 
ಇಡುತಲಿ ಬಲುದೂರಾ ಹುಡುಕುತಾ ಮಹೇಂದ್ರ । 
ದಡಿಗೆ ಬಂದನು ಖಷಿ । 

ಕಡು ಕೃಪಾಸಾಗರಾ ನಮ್ಮ ವಿಜಯವಿಠಲನಂತಾ । 
ತಡಿಯ ಕೌಂಡಣ್ಯನು ನಡುಗಿ ಬಾಯಾರಿ Ie 


ಆದಿತಾಳ 


ಬರುತಾ ಚೂತಾ ತರುವು ಸರೋ॥। 

ವರಾವೆರಡು ಗೋ ವೃಷಭಾ । 

ಖರ ಮದಕುಂಜರಗಳನು । 

ನಿರೀಕ್ಷಿಸಿ ಅನಂತನಾ | ಕುರುಹನಾನೀವುತೋ!। 

ರಿರಿ ಎಂದು ಬೆಸಗೊಳಲು | ಅರಿಯಲಿಲ್ಲಂದು ಉ। 
ತ್ತರ ನೆರದಾವು ಕೊಡಲು | ಪರಮ ಮೂರ್ಛಿತನಾಗಿ । 
ಒರಗಿದ ಧರಿಗೆ ಮುನಿ । ಹರಿ ಅರಿದು ವೃದ್ಧ ಭೂ। 
ಸುರನಾಗಿ ಬಂದು ವಿ। ವರಿಸಿ ತಿಳಿದು ತಡ । 

ವರಿಸಿ ಕಿಂಕರ ನೋಡಿರದೆ ಬೆಂಬಲವಾಗಿ । 

ಕರತಂದು ತನ್ನ ನಿಜ | ಸ್ವರೂಪವಾ ತೋರಿ ಮುನಿಯಾ । 
ಪರಿಶ್ರಮ ಪರಿಹರಿಸಿ ಕರುಣವ ಮಾಡಿದನು । 


-157- 


ಅನಂತಚತುರ್ದಶೀ 


ಸುರರಿಗಸಾಧ್ಯವು | ಮರಿಯದೆ ಪದಿನಾಲ್ಕೋ। 
ತ್ರರಾನಂತನಾ ವೃತ | ಚರಿಸಿ ಸುಖದಿ ಬಂದು । 

ವರ ಪುನರ್ವಸು ಸ್ನಾನಾ! ಇರ ಹೇಳಿ ಹಿಂದೆ ಕಂಡಾ । 
ದರ ಶಂಕೆಯನು ಪೇಳಿ । ಹರಿ ಅಂತರ್ಧಾನನಾದಾ । 
ತಿರುಗಿ ಕೌಂಡಣ್ಯ ಮುನೀಶ್ಚರಾ ಅಕ್ಲೇಶದಲ್ಲಿ! 

ಕರುಣಿ ಜ್ಞಾನವಾ ನೆನದು ಹರಿಯಾ ಕೊಂಡಾಡುತ್ತಾ । 
ಭರದಿಂದ ತನ್ನ ಮಂದಿರಕೈತಂದು ವೃತವ । 

ಚರಿಸಿದ ಮನಃ ಪೂರ್ವದರ ಭಕುತಿ ತಪ್ಪದಲೇ । 

ಸರಿ ಇಲ್ಲಾದೈಶ್ವರ್ಯ ಪರಿಪೂರ್ಣವಾಗಿ ಬಾಳಿ । 
ಮರಳೆ ಸೇರಿದ ತನ್ನವರ ಸ್ಥಾನದಲಿ ಪೋಗಿ। 

ಶಿರಿ ಶ್ರೀಮದನಂತ ವಿಜಯವಿಠಲರೇಯಾ । 
ಸ್ಥಿರವಾದಾನಂದು ಮೊದಲು । ಶರಧಿ ದಕ್ಷಿಣಾದಲ್ಲಿ 11೭1! 


ಜತೆ 


ಯಮ ಸುತನ ನೋತು ಬಲು ಶ್ರಮದಿಂದ ದೂರಾದ 
ತಮರಿಗೆ ಸಲ್ಲಾದಿದು ವಿಜಯವಿಠಲ ಬಲ್ಲಾ nl 


% ಶೇ ಜೇ ಶೇ 


ರಾಗ : ಶಂಕರಾಭರಣ ಧ್ರುವತಾಳ 
ಅನಂತಕಾಲದೊಳಗೊಂದೆ ಕಾಲವಿದೆ 
ಅನಂತಾನಂತ ದೇಶದೊಳಗೊಂದೆ ದೇಶವಿದೆ 
ಅನಂತ ಗುಣ ದೊಳುಗೊಂದೆ ಗುಣವಿದೆ 
ಅನಂತಾನಂತ ಕರ್ಮದೊಳಗೊಂದೆ ಕರ್ಮವಿದೆ 
ಅನಂತಾನಂತ ಜನುಮದೊಳಗೊಂದೆ ಜನುಮವಿದೆ 
ಅನಂತಾನಂತ ಯಾತ್ರಿಯೊಳಗೊಂದೆ ಯಾತ್ರಿಯಿದೆ 
ಅನಂತಾನಂತ ತೀರ್ಥದೊಳಗೊಂದೆ ತೀರ್ಥವಿದೆ 


°158- 


ಅನಂತಚತುರ್ದಶೀ 


ಅನಂತಾನಂತ ಶ್ರುತಿಯೊಗೊಂದೆ ಶ್ರುತಿಯಿದೆ 
ಅನಂತಾನಂತ ಮಂತ್ರದೊಳಗೊಂದೆ ಮಂತ್ರವಿದೆ 
ಅನಂತಾನಂತ ವರ್ಣದೊಳಗೊಂದೆ ವರ್ಣವಿದೆ 
ಅನಂತಾನಂತ ದೃವ್ಯದೊಳಗೊಂದೆ ದ್ರವ್ಯವಿದೆ 
ಅನಂತಾನಂತ ಜಾಂಡಜಾಂಡದೊಳಗೊಂದೆ ಜಾಂಡವಿದೆ 
ಅನಂತಾನಂತ ಕಲ್ಪದೊಳಗೊಂದೆ ಕಲ್ಪವಿದೆ 

ಅನಂತಾನಂತ ಯುಗದೊಳಗೊಂದೆ ಯುಗವಿದೆ 
ಅನಂತಾನಂತ ಕಾಲದೊಳಗೊಂದೆ ಕಾಲವಿದೆ 
ಅನಂತಾನಂತ ಒಂದೆ ಒಂದೊಂದೆ ಅನಂತಾನಂತ 

ಅನಂತ ಗುಣಪೂರ್ಣ ವಿಜಯವಿಟ್ಠಲರೇಯಾ 

ಅನಂತ ಜೀವರಾಶಿಯೊಳು ಒಂದು ಜೀವ ನಾನಾ Tell 
ಮಟ್ಟತಾಳ 

ಅನಂತ ಮೂರ್ತಿಯೊಳಗೊಂದೆ ಮೂರ್ತಿಯಿದೆ ಅನಂತಾ 
ಅನಂತ ನಾಮದೊಳಗೊಂದೆ ನಾಮವಿದೆ ಅನಂತಾ 
ಅನಂತ ಸ್ಥರಣೆಯೊಳಗೊಂದೆ ಧ್ಯಾನವಿದೆ ಅನಂತಾ 
ಅನಂತಾನಂತಾ ಅನಂತ ಬಗೆ ವಿಜಯವಿಟ್ಠಲರೇಯಾ 
ಅನಂತಾವತಾರ ಅನಂತ ಚರಿತಾ 11೨11 
ತ್ರಿವಿಡಿ ತಾಳ 

ತೃಣ ಜೀವರಾಶಿಗಳು ಬೊಮ್ಮನ ತನಕವರು 

ಗುಣದಲ್ಲಿ ಪರಮಾಣು ಪ್ರಾದೇಶದಿ 

ಎಣಿಸಿ ನೋಡುವರಯ್ಯಾ ತಮ್ಮ ಯೋಗ್ಯತದರಿತು 

ಎಣಿಕೆ ಅಧಿಕಾಧಿಕವೆನಿಸಿ 

ಇನಿತಲ್ಲದೆ ಲಕುಮಿ ಬೊಮ್ಮನ ನೋಡಲು 

ಗಣನೆ ಇಲ್ಲದೆ ಒಂದಾನಂತ ಮಡಿಯಾಗಿ 

ಮನದಲ್ಲಿ ಕಾಂಬಳು ಲೇಶ ಬಿಡದೆ 


-159- 


ಅನಂತಚತುರ್ದಶೀ 


ಜನುಮರಹಿತ ನೀನೆ ಲಕುಮಿ ನೋಡಿದರೊಳು 
ಅಣು ಅತ್ಯಣುಗಳು ಕಾಣುತಿಪ್ಪೆ 

ನಿನಗೆ ನಿನ್ನಚ್ಛಿಗೆ ಭೇದ ಎಂದಿಗಿಲ್ಲಾ 

ಚಿನುಮಯ ರೂಪನೆ ತತ್ವಮೋದಾ 
ಅನಿಮಿಷಾದಿಗಳಿಗೆ ಸೋಜಿಗ ತೋರುವ 

ಘನ ಮಹಿಮಾ ವೈಕುಂಠವಾಸಾ ಶ್ರೀಶಾ 

ತನು ಹತ್ತು ಇಂದ್ರಿಯಂಗಳು ಚಿತ್ತ ಬುದ್ಧಿಯು 
ಮನ ಅಹಂಕಾರ ನಾನಾ ವರ್ಣನೆ 

ತನುರೂಹ ಸರ್ವಾವಯವಗಳು ಜ್ಞಾನಪೂ 
ರಣನಾಗಿ ಇಪ್ಪಸೂತಂತ್ರ ಪುರುಷರ್ಚನೆ ಮಾಡಿ 
ನಿನ್ನ ಮೆಚ್ಚಿಸ ಬಲ್ಲನೆ ದೇವಾ 

ಎನಗಾವದು ನಿನ್ನ ನೆಲೆಯೆ ತಿಳಿಯೆ 

ಬಿನಗು ದೈವದೊಡಿಯಾ ವಿಜಯವಿಠಲ ನಿನ್ನ 
ನೆನಹೆ ಮುಕ್ತಿಗೆ ಮಾರ್ಗವೆಂಬೋದೆ ಶ್ರುತಿಸಿದ್ಧಾ 11೩1 
ಅಟ್ಟತಾಳ 

ಧರಣಿ ಉದಕ ತೇಜ ವಾಯು ಅಂತರಿಕ್ಷಾ 
ಸರಶ ರೂಪರಸ ಗಂಧ ಶಬ್ದ ಮಿಗಿಲಾದ 
ಪರಮಾಣುಗಳು ಚತುರವಿಂಶತಿ ತತ್ವ 

ವಿರುತಿರೆ ಅತಿ ಸೂಕ್ಷ್ಮವಾಗಿ ಅದರೊಳು 
ಹರಿನಿನೇ ಅಂಥ ಪರಮಾಣುಗಳಲ್ಲಿ 

ಪರಿ ಪರಿ ಬಗೆಯಿಂದಲಿ ಒಳಗಿಪ್ಪೆಕಾಣುತ್ತ 
ನಿರುತ ನೀನರಿಯದ ದ್ರವ್ಯಂಗಳ ತಂದು 

ವರ ಪೂಜೆ ಮಾಡು ಎಂದರೆ ಆವದಿಪ್ಪದು 
ಚರಾಚರದಲ್ಲಿಪ್ರಾಣ ಪ್ರಕೃತಿ ನೀನಲ್ಲದೆ 
ತಿರುಗುವ ವ್ಯಾಪಾರ ಮತ್ತಾವದು ಹೇಳೋ 


-160- 


ಅನಂತಚತುರ್ದಶೀ 


ಚರಣದಲ್ಲಿಧರೆ ಅಳೆದ ಮಹಾತುಮಾ 

ಸರಿಯಿಲ್ಲ ನಿನಗೆಲ್ಲಿ ವಿಜಯವಿಟ್ಕಲ ಎನ್ನ 

ಇರವ ಬಲ್ಲವನಿಗೆ ವಿಸ್ತರಿಸುವುದೇನೊ 11೪॥| 
ಆದಿತಾಳ 


ಸನಕಾದಿ ಮುನಿ ಮನುಗಳು 

ಅನಿಮಿಷಗಣ ಪಾಕಶಾಸನ ರುದ್ರ 

ಪನ್ನಗ ಖಗ ವನಜಭವನ ಮನಕೆ ತೋರದಾ 

ಕಣ್ಣಿಗೆ ಪೊಳೆಯದ ಚಿನುಮಯ ಅನ್ನಮಯಾ 

ಘನಕೆ ಘನ ನಿನ್ನ ಪೂಜೆಯನ್ನು ಮಾಡಿ 

ದಣಿಸುವನಾರು ಬಣ್ಣಿಸಲರಿದು ಬಿ 

ನ್ನಾಣದಲ್ಲಿ ಎನ್ನ ಭವದ ಬನ್ನ ಬಿಡಿಸೊ 

ಅನಂತಾನಂತ ಚನ್ನ ಮೂರುತಿ ವಿಜಯವಿಟ್ಠಲ 

ನಿನ್ನ ಪಾದವನ್ನು ನಂಬಿದೆ 11೫11 
ಜತೆ 

ನನ್ನಂಥವನ ಪೂಜೆಯಿಂದ ನಿನಗೇನು 

ಅನಂತಾನಂತನೆ ವಿಜಯವಿಟ್ಕಲ ಸುಲಭಾ 11೬1! 
ಜನ್ಮ ಸಫಲವಾಯಿತು ಪ 
ಆದಿ ಅನಂತ ಜನಾರ್ದನನ ಕಂಡು 

ಎನ್ನ ಜನ್ಮಸಫಲವಾಯಿತು 11ಅ.ಪ॥ 
ಬ್ರಹ್ಮಾನಂದ ಸುಗುಣ ನಿಮ್ಮ ಮಹಿಮೆಯ ಅಗ 

ಮ್ಯಗೋಚರನೆಂದು ಸ್ತುತಿಸುತಿರೆ 

ಬ್ರಹ್ಮರುದ್ರಾದಿಗಳು ಇಂದ್ರ ಚಂದ್ರಾದಿಗಳು 

ನಿರ್ಮಲಮೂರುತಿ ನಿಮ್ಮ ನಿಜವ ತೋರಿದಮ್ಯಾಲೆ Ho 
ಚತುರಮುಖನು ಬಂದು ಪೃಥುವಿ ಒಳಗೆ ನಿಂದು 


-161- 


ಅನಂತಚತುರ್ದಶೀ 


ಕ್ರತುಗಳ ಮಾಡಿ ಆಹುತಿ ಕೊಡಲು 

ಅತಿಗ್ರಾಸವಾಯಿತೆಂದು ಅನಲ ಬಂದು ಮೊರೆಯಿಡಲು 

ದ್ವಿತೀಯ ಗ್ರಾಸಕೆ ಕೈಯ ಒಡ್ಡಿ ನಿಂತದ್ದು ಕಂಡು 11೨॥ 
ಮೊದಲ ಬಾಗಿಲಲಿ ನಿಮ್ಮ ಮುಖಕಮಲವ ಕಂಡೆ 

ಮುದದಿಂದ ಮಕರಕುಂಡಲ ಕಿರೀಟವ ಕಂಡೆ 

ಭುಜದ್ವಯವನು ಕಂಡೆ ಶ್ರೀವತ್ಸ ಕೌಸ್ತುಭ ಕೊರಳ 

ವೈಜಯಂತೀ ಮಾಲಿಕೆಗಳ ಕಂಡು ಎನ್ನ TERT 
ನಡುವಿನ ಬಾಗಿಲಲಿನಾಭಿಕಮಲ ಕಂಡೆ 

ಉದ್ಭವಿಸಿ ಮೆರೆವ ವಿರಿಂಚಿಯ ಕಂಡೆ 

ಜಡಿವೊ ಪೀತಾಂಬರ ನಡುವಿನೊಡ್ಕಾಣವ 

ಉಡಿಗೆಜ್ಜೆ ಮೇಲಿನ ಕಿರುಗೆಜ್ಜೆಗಳ ಕಂಡು 11೪ 
ಮೂರನೆ ಬಾಗಿಲಲಿ ಮುದ್ದು ಶ್ರೀಚರಣವು 

ಶ್ರೀದೇವಿ ಭೂದೇವಿ ಸೇವೆಮಾಳ್ಪುದ ಕಂಡೆ 

ಸುರರು ಮಾನವರ ಕಂಡೆ ಸ್ತೋತ್ರಮಾಳುದ ಕಂಡೆ 


ಉರಗಶಯನ ಮ್ಯಾಲೆ ಹಯವದನನ ಕಂಡು ಎನ್ನ 11೫1! 
ರಾಗ : ಮಧ್ಯಮಾವತಿ ತಾಳ: ಛಾಪು 
ರಂಗನಾಥನೆ ನೀಲಘನಂಗ ದೇವರದೇವ ಗು- 

ಣಂಗಳ ಖಣಿಯೆ ನಿನ್ನ ಪದಂಗಳು ಗತಿಯೆಮಗೆ 11ಪ॥ 
ಉಭಯಕಾವೇರಿ ಮಧ್ಯದಲಭಯನೀವುತ ಪವಡಿಸಿ 

ದಬುಜಲೋಚನನೆ ನಿನ್ನ ವಿಭವಕ್ಕೆ ನಮೋಯೆಂಬೆ ell 
ದೋಷದೂರನೆ ಭೂಮಿಗೆ ಭೂಮೋಹನನೆ ರಂಗ 

ಶ್ರೀಶ ನಿನ್ನ ನಂಬಿದೆ ಶೇಷಶಯನ ಕಾಯೊ 11೨॥ 


ಚೆಲುವ ನಿನ್ನನು ಪೋಲುವರಿಲ್ಲಮೂಜಗದೊಳು ಲಕುಮಿಯ 
ನಲ್ಲ ನಿನ್ನನು ಬಣ್ಣಿಸಲಳವಲ್ಲವೋ ಹಯವದನ 11೩1 


೫ 2 kk 
-162- 


-163- 


ಅನಂತಚತುರ್ದಶೀ 


ಅನಂತಚತುರ್ದಶೀ ಹಬ್ಬದಂದು ಮಾಡಬೇಕಾದ ಅಡುಗೆಗಳು 


೫* ಕೋಸಂಬರಿಗಳು, ಪಲ್ಯಗಳು, ಉಪ್ಪಿನಕಾಯಿ. ಚಿತ್ರಾನ್ನ, ಗೊಜ್ಜು, ತೊಪ್ಪೆ, 
ಗೋಧಿ ಅನ್ನ 


ಗೋಧಿಯ ಪಾಯಸ 


ಗೋಧಿಯನ್ನು ಮಣ್ಣುಕಲ್ಲುಯಿಲ್ಲದಂತೆ ಮಾಡಿ, ಅದಕ್ಕೆ ಅರಿಶಿನ ಸುಣ್ಣನೀರು 
ಬೆರಸಿ ಗೋಧಿಯನ್ನು ಕಲೆಸಿ ಒತ್ತಿಡಬೇಕು. ಚೆನ್ನಾಗಿ ನೆನೆದ ಬಳಿಕ ಅದನ್ನು ಒರಳಲ್ಲಿ 
ಹಾಕಿಕೊಂಡು ಒನಕೆಯಿಂದ ಚೆನ್ನಾಗಿ ಕುಟ್ಟಿ ಕೇರಬೇಕು. ಕಸವೆಲ್ಲವೂ ಹೋದ ಬಳಿಕ 
ಆ ಕುಟ್ಟಿದ ಗೋಧಿಯನ್ನು ಕುದಿವ ನೀರಲ್ಲಿ ಹಾಕಿ, ಚೆನ್ನಾಗಿ ಬೇಯಿಸಬೇಕು. ಆ 
ಬಳಿಕ ನೀರನ್ನು ಬಾಗಿ, ಅದಕ್ಕೆ ತಕ್ಕಷ್ಟು ಹಾಲನ್ನು ಹಾಕಿ, ಮರಳಿಸಬೇಕು. ಇಲ್ಲದಿದ್ದರೆ 
ನೀರುಹಾಕಿ, ಬೆಂದಗೋಧಿಯನ್ನು ಚೆನ್ನಾಗಿ ತೊಳೆದು ಬೇರೆ ಪಾತ್ರೆಗೆ ಹಾಲನ್ನು ಹಾಕಿ, 
ಚೆನ್ನಾಗಿ ಕಾಯಿಸಿ, ಆ ಪಾತ್ರೆಗೆ ತೊಳೆದ ಗೋಧಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ 
ಅದಕ್ಕೆ ಪುಡಿಸಕ್ಕರೆ ಏಲಕ್ಕಿ ಪುಡಿ ಕರಿದ ದ್ರಾಕ್ಷಿ ಲವಂಗ, ಬಾದಾಮಿ, ಇವನ್ನು ಹಾಕಿ 
ಹೊಂದಿಸಬೇಕು. ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 


14 ಭಕ್ಷ ಗಳು 
1. ಗೋಧಿ ಹಲ್ವಾ 
2. ಅರಳುಂಡೆ. 
3. ಕಡ್ಲೆ ಉಂಡೆ. 


4. ಮೋಹನ್‌ ಲಾಡು. 
5. ಕಡುಬು 
6. ಹೋಳಿಗೆ. 


7. ಪುರಿ ಉಂಡೆ. 


-164- 


ಅನಂತಚತುರ್ದಶೀ 


8. ಅನರಸ 


ಅಕ್ಕಿಯನ್ನು ನೆನೆಸಿ ತೊಳೆದು ಅದನ್ನು ನೆರಳಲ್ಲಿ 1 ಬಟ್ಟೆಯ ಮೇಲೆ ಹರವಬೇಕು. 
ಆ ಬಳಿಕ ಆ ಅಕ್ಕಿಯನ್ನು ಒರಳಲ್ಲಿ ಹಾಕಿ ಚೆನ್ನಾಗಿ ಕುಟ್ಟಿ ತೆಳ್ಳಗೆ ಇರುವ ಬಟ್ಟೆಯಿಂದ 
ಶೋಧಿಸಿಕೊಳ್ಳಬೇಕು. ಈ ಹಿಟ್ಟನ್ನು ತೆಗೆದುಕೊಂಡು ದೋಸೆ ಕೋಡಬಳೆ ರೊಟ್ಟಿ 
ವತ್ತಶ್ಯಾಮಿಗೆ ಮುಂತಾದುವನ್ನು ಮಾಡಬಹುದು. ಈ ಹಿಟ್ಟಿನಲ್ಲಿ 1 ಪಾವನ್ನು 
ತೆಗೆದುಕೊಂಡು ತುಪ್ಪಹಾಕಿ ಹುರಿದು ಸಮ ಸಕ್ಕರೆ (ಸಕ್ಕರೆಗೆ ಬದಲಾಗಿ ಬಿಳೀ ಬೆಲ್ಲವನ್ನು 
ಉಪಯೋಗಿಸಬಹುದು.)ಬೆರೆಸಿ ಹಾಲು ಹಾಕಿ 3-4 ಬಾಳೆ ಹಣ್ಣನ್ನು ಸಹ ಸೇರಿಸಿ 
ಏಲಕ್ಕಿ ಪುಡಿ ಮುಂತಾದ ಪರಿಮಳ ದ್ರವ್ಯವನ್ನು ಸೇರಿಸಿ ತುಪ್ಪ ಅಥವಾ ಬೆಣ್ಣೆ ಹಾಕಿ 
ಕಲಿಸಿ ಚೆನ್ನಾಗಿ ಮರ್ದಿಸಿ ಇಡಬೇಕು. ಒಂದು ದಿವಸದವರೆಗೂ ಬಾಳೆಲೆಯಲ್ಲಿ 
ಸುತ್ತಿಟ್ಟು ಮಾರನೆಯ ದಿವಸ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಬಾಳಲೆಯ ಮೇಲೆ 
ಅಗಲವಾಗಿ ತಟ್ಟಿ ತುಪ್ಪದಲ್ಲಿ ಕರಿಯಬೇಕು. (ಇದನ್ನು ಗಸಗಸೆಯಲ್ಲಿ ಅದ್ದಿ 
ಕರಿಯಬಹುದು.) ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 


9. ಬಾದಾಮಿ ಹಲ್ವ 


1 ಸೇರು ಹಾಲನ್ನು ಅರ್ಧಕ್ಕೆ ಕಡಿಮೆಯಾಗುವಂತೆ ಇಂಗಿಸಿ ಕಾಯಿಸಿದ ಹಾಲಿಗೆ 
ಕಹಿಯಿಲ್ಲದ 1 ತೂಕದ ಸೇರು ಬಾದಾಮಿಯನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಒರಳಲ್ಲಿ 
ಸ್ವಲ್ಪನೆನದಕ್ಕಿಯನ್ನು ಹಾಕಿಕೊಂಡು ನುಣ್ಣಗೆ ತಿರುವಬೇಕು. ಈ ಮುದ್ದೆಯನ್ನು ಕಾಯುವ 
ಹಾಲಿನಲ್ಲಿ ಹಾಕಿ ಹಿತ್ತಾಳೆ ಸೌಟಿನಿಂದ ಚೆನ್ನಾಗಿ ತಿರುವಬೇಕು. ಹ್ವ ಗಂಟಾಗದಂತೆ 
ಆಗಾಗ ತಿರುವುತ್ತಿರಬೇಕು. ಕೇಸರದ ಪುಡಿ ಏಲಕ್ಕಿ ಪುಡಿ ಸ್ವಲ್ಪ ಪಚ್ಚಕರ್ಪೂರ, 
1 ಮೆಂತೆಯದ ಕಾಳಿನಷ್ಟು ಕಸ್ತೂರಿ ಇವನ್ನು ಬೇಕಾದರೆ ಹಾಕಿ ಚೆನ್ನಾಗಿ ತೊಳಸಿ 
1 ಪಾವು ಪುಡಿಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಹೊಂದಿಸಿ ಪಕ್ಚವಾದ ಹದವನ್ನು ನೋಡಿ 
ಪಾತ್ರೆಯನ್ನು ಕೆಳಗೆ ತೆಗೆದುಕೊಂಡು ಸೌಟಿಗೆ ತುಪ್ಪ ಸವರಿ ಒಂದು ತಟ್ಟೆಯಲ್ಲಿ 
ಹಾಕಿಕೊಂಡು ಗೋಧಿಹಿಟ್ಟಿನಲ್ಲಿ ಕೈಗಳನ್ನು ಸವರಿಕೊಂಡು ಒತ್ತಾಸಿನಂತೆ ಗುಂಡಗೆ 
ಮಾಡಿ ಮುಚ್ಚಿಡುವುದು. ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 


-165- 


ಅನಂತಚತುರ್ದಶೀ 


10. ಶಿರಾ 


ಮೋಹನಭೋಗಿನಂತೆ' ರವೆಯನ್ನು ತುಪ್ಪದಲ್ಲಿ ಹುರಿದು, 2 ಪಾವು 
ಹಾಲನ್ನು ಹಾಕಿಕಾಯಿಸಿ, ಅದಕ್ಕೆ ಈ ರವೆಯನ್ನು ಸುರಿಯಬೇಕು. ಅದನ್ನು ಹಿತ್ತಾಳೆ 
ಸೌಟಿನ ಕಾಮಿನಿಂದ ಚೆನ್ನಾಗಿ ತೊಳಿಸಬೇಕು. ತುಪ್ಪಹಾಕಿ ಹೊಂದಿಸಿ ಪುಡಿಸಕ್ಕರೆ 
ಏಲಕ್ಕಿ ಪುಡಿ ಕಲ್ಲು ಸಕ್ಕರೆ ಹರಳು ಕರಿದು ಬಾದಾಮಿ ದ್ರಾಕ್ಷಿಯನ್ನು ಸಹ ಹಾಕಿ 
ಹೊಂದಿಸಿ ಅದಕ್ಕೆ ಪನ್ನೀರು ಅಥವಾ ಪರಿಮಳದ ನೀರನ್ನು ಹಾಕಿ ಮುಚ್ಚಿಡಬೇಕು. 
ಸಕ್ಕರೆಗೆ ಬದಲಾಗಿ ಬಿಳೀ ಬೆಲ್ಲವನ್ನು ಉಪಯೋಗಿಸಬಹುದು. ಅನಂತರ ನೈವೇದ್ಯಕ್ಕೆ 
ಸಮರ್ಪಿಸಬೇಕು. 

11. ಕೇಸರೀಬಾತ್‌ 


ನುಚ್ಚಿಲ್ಲದ ಹಳೆಯದಾದ ಬೆಳ್ಳಗಿರುವ ಸಣ್ಣಕ್ಕಿ 1 ಪಾವನ್ನು ನೆನಸಿ 2-3 ವೇಳೆ 
ನೀರು ಹಾಕಿ ತೊಳೆದು ಅದನ್ನು ಒಂದು ಶುಭ್ರವಾದ ಬಟ್ಟೆಯ ಮೇಲೆ ಹರವಬೇಕು. 
ಆ ಬಳಿಕ ಹಸನಾದ ಕೇಸರಿಯನ್ನು ಹಾಲಲ್ಲಿ ಅರೆದು, ಆ ನೆನೆದ ಅಕ್ಕಿಗೆ ಸವರಬೇಕು. 
ಆಗ ಅದೆಲ್ಲವೂ ಹಚ್ಚಗೆ ಮಂತ್ರಾಕ್ಚತೆಯಂತೆ ಆಗುವುದು. 1 ಪಾವು ನೀರನ್ನು ಒಂದು 
ತಪ್ಪಲೆಯಲ್ಲಿ ಹಾಕಿ ಚೆನ್ನಾಗಿ ಮರಳಿಸಬೇಕು. ಆ ಬಳಿಕ ಈ ಅಕ್ಕಿಯನ್ನು ಸುರಿದು 
ಕೆದಕಬೇಕು. ಅನ್ನ ಪಕ್ಚವಾಗುವಾಗ ತುಪ್ಪಹಾಕಿ ಹೊಂದಿಸಬೇಕು. ಒಂದು ಸೇರು 
ಹಸನಾದ ಪುಡಿ ಸಕ್ಕರೆ ಏಲಕ್ಕಿ ಪುಡಿ ಕರಿದ ದ್ರಾಕ್ಷಿ ಲವಂಗ ಬಾದಾಮಿ ಚೂರು ಬಿಳೀ 
ಕಲ್ಲುಸಕ್ಕರೆ ಹರಳು ಕರಿದ ಗೇರುಪೊಪ್ಪು ಇವನ್ನು ಹಾಕಿ ಸರಿಹೊಂದಿಸಿದ ತರುವಾಯ 
ಪಚ್ಚ ಕರ್ಪೂರ 1 ಮೆಂತ್ಯದ ಕಾಳಿನಷ್ಟು ಕಸ್ತೂರಿ ಹಾಕಿ, ಹೊಂದಿಸಿ ಮುಚ್ಚಿಡಬೇಕು. 
ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 

12. ಪುಳ್ಳಂಗಾಯಿ ಉಂಡೆ 

ಬೇಕಾಗುವ ಪದಾರ್ಥಗಳು : ಬೆಲ್ಲದ ಪುಡಿ - 500 ಗ್ರಾಂ. ಹುರಿದ ಹೆಸರುಬೇಳೆ 
ಹಿಟ್ಟು- 250 ಗ್ರಾಂ. ಕಡಲೆಬೇಳೆ - 250 ಗ್ರಾಂ., ಕಡಲೆಕಾಯಿ ಬೀಜ - 200ಗ್ರಾಂ. 
ಅಕ್ಕಿಹಿಟ್ಟು- 250 ಗ್ರಾಂ. ಹುರಿಗಡಲೆ ಬೀಜ - 100 ಗ್ರಾಂ. 


-166- 


ಅನಂತಚತುರ್ದಶೀ 


ಮಾಡುವ ರೀತಿ : ಮೊದಲು ಬೆಲ್ಲದ ಪಾಕ ಮಾಡಿಕೊಂಡು ಅದಕ್ಕೆ 
ಎಲ್ಲಾ ಹಿಟ್ಟು ಹಾಕಿ ಕೆದಕಿರಿ. ಹಿಟ್ಟು ಪಾಕದಲ್ಲಿ ಬೆಂದ ನಂತರ ಕಡಲೆಕಾಯಿ 
ಬೀಜ, ಹುರಿಗಡಲೆ, ಯಾಲಕ್ಕಿ ಪುಡಿ ಹಾಕಿ ಮಿಶ್ರಣ ಮಾಡಿ. ಆಮೇಲೆ 
ಕೆಳಗಿಳಿಸಿಕೊಂಡು ಉಂಡೆ ಮಾಡಿ ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 


13. ಬೇಸನ್‌ ಲಾಡು 


1 ಪಾವು ಕಡಲೆಯ ಹಿಟ್ಟನ್ನು 3 ಪಾವು ತುಪ್ಪಹಾಕುತ್ತಾ ಚೆನ್ನಾಗಿ 
ಹುರಿದು ಪರಿಮಳ ಬರಬೇಕು. ಹಾಲನ್ನು ಚುಮುಕಿಸಿ ಉದುರುದುರಾಗುವಂತೆ ಮಾಡಿ, 
ಪಕ್ವ ಮಾಡಬೇಕು ಇದನ್ನು ಕೆಳಗೆ ತೆಗೆದುಕೊಂಡು, ಸಕ್ಕರೆ ಹಾಕಿ, ಸರಿ ಹೊಂದಿಸಿ, 
ಹಾಲು ಚುಮುಕಿಸಿ, ಬಾದಾಮಿ, ಏಲಕ್ಕಿ ಪುಡಿ, ಲವಂಗ, ಪತ್ರೆ, ಕೇಸರ, ದ್ರಾಕ್ಷಿ, 
ಹಾಕಿ ಹೊಂದಿಸಿ, ಲಾಡುಗಳನ್ನು ಕಟ್ಟುವುದು ಅಥವಾ 1 ಸೇರು ಸಕ್ಕರೆಯನ್ನು ಹಾಕಿ 
ಪಾಕ ಮಾಡಿಕೊಂಡು ಹುರಿದ ಕಡಲೆಯ ಹಿಟ್ಟನ್ನು ಪಾಕಕ್ಕೆ ಸುರಿದು ತುಪ್ಪ ಹಾಕಿ 
ಹೊಂದಿಸಿ, ಉಂಡೆಯನ್ನು ಕಟ್ಟುವುದು. ಅನಂತರ ನೈವೇದ್ಯಕ್ಕೆ ಸಮರ್ಪಿಸಬೇಕು. 


14. ಸಕ್ಕರೆ ಮಿಠಾಯಿ 


ಸಕ್ಕರೆಯಿಂದ ಪಾಕ ಮಾಡಿಕೊಂಡು ಏಲಕ್ಕಿ ಹಾಕಿ ಕೊಬ್ಬರಿ ತುರಿ ಗಸಗಸೆ 
ಇವನ್ನು ಹಾಕಿ ಹೊಂದಿಸಿದ ಬಳಿಕ ತಟ್ಟೆಯಲ್ಲಾಗಲೀ ಮಿಠಾಯಿ ಮಣೆಯ 
ಮೇಲಾಗಲೀ ತುಪ್ಪ ಹಚ್ಚಿದ ಬಳಿಕ ಆ ಪಾಕವನ್ನು ಸುರಿದು ಸಮನಾಗಿ ಮಾಡಿ 
ಚೂರಿಯಿಂದ ಬಿಲ್ಲೆಗಳನ್ನು ಮಾಡುವುದು. ಪಾಕವು ಹಸಿಯಾಗಿ ಇರುವಾಗಲೇ 
ಚಾಕುವಿನಿಂದಕೊಯ್ದು ಆರಿದ ನಂತರ ತೆಗೆದು ನೈವೇದ್ಯಕ್ಕೆ ಸಮರ್ಪಿಸಬೇಕು. 


ಈ 14 ಭಕ್ತ ಗಳನ್ನು ಭಕ್ತಿ ಯಿಂದ ಅನಂತಚತುರ್ದಶೀ ದಿವಸ ಸಮರ್ಪಣೆ 
ಮಾಡಬೇಕು. ಹಾಗೂ ಅನೇಕ ಖಾರದ ಪದಾರ್ಥಗಳನ್ನೂ ಕೂಡ ತಯಾರು 


ಮಾಡಬೇಕು. 
ಸೇ ಸೇ ಸಂ ಜಂ ಸೇ 


-167- 


ಅನಂತಚತುರ್ದಶೀ 


ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 


ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ವದ್ಭುರ್ವಂತರ್ಗತಹನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾತಕ 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


॥ ಶ್ರೀಮದ್ವೇಶಾರ್ಪಣಮಸ್ತು ॥ 
ಇ ಬು ಟು ಬು 


ಅನಂತಚತುರ್ದಶೀ ಎಂಬ ಈ ಕೃತಿಯು ಅಸ್ಮದ್ಭುರ್ವಂತರ್ಗತರಾದ 
ಹನುಮದ್ಧೀಮಮಧ್ವಾಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


* ಬು ಬು ಬು 


-168- 


ಮಮ ಸ್ವಾಮೀ gs ಸರ್ವಸ್ಯ ಪತಿರೇವ ೮ ೫ 


AA 
ನ 

& 

ಳೆ 


| 
3 
ತ! 
5 
\ 


8) | 


| ಕ್ಸ \ 


RE ಸಾ 
ಸ 
ಬ ಹ 

ಷ್ಟ 1 
೫: , 
“ನ 
F ಗ 
We 
ಕ್ಯ 
ಕ 
ತ್ತ 
HQ 
ಅ 
VR 
4 (ೆ 
ಚ 


‘A ಗಿಲಿನಗರ, ಬೆಂಗಳೂರು - 560 08 85 


ಮಾರ್ದದರ್ಶಿಏಿ€ ' 
ರವೆ 


ಕ್ರೊಂಕ್ರ 
ಮೆ ಹ 
ಗಾ 


ಈ Pp Y ಕ 
ಆದೆ 


WwW ಗ 


ew 
¢ WU 


(ನಂ 
fy 
ಛಿ 


ತ್‌ 

ಫ 
ad wd 
ಆ ಸ್ಥ ಕಾ 


೯4 


ೂ॥ 


ತ್ರ] 


ಪಲಿಃ 


ಆಶ್ರೀನ || ಶುದ್ಧ || ಚತುರ್ದಶೀ 


TS 


ಆ ವೆಂತಟೇಶಾಚಾಂ: 


ನ 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ "ಕ್ಷಮಾರ್ಗದರ್ಶಿನೀ 


ಜಲಪೂರಣತ್ರಯೋದಶೀ 
ನರಕಚತುರ್ದಶಿ 


ದೀಪಾವಳಿ - 1 


ವಿದ್ವಾನ್‌॥ ಬೆಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯನಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


ದೀಪಾವಳಿ-೧ ಜಲಪೂರಣ ತ್ರಯೋದಶೀ-ನರಕಚತುರ್ದಶೀ- 
ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ ಶ್ರಾವಣ ॥ ಶುದ್ಧ ॥ ಪೂರ್ಣಿಮೆ 
(ದಿನಾಂಕ:೩-೮-೨೦೨೦)  ಹಯಗ್ರೀವಜಯಂತಿಯ ಶುಭ- 
ಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ!। ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ ಕರಕಮಲಗಳಿಂದ 
ಭಾರತೀರಮಣಹೃದಯಗುಹಾನಿವಾಸಿಗಳಾದ ಶ್ರೀಲಕ್ಷ್ಮೀಹಯಗ್ರೀವ- 
ದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ: ೨೦೨೦ 


ಪುಟಗಳು ಲಿ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 

ಸಂಪಾದನೆ : ವಿದ್ವಾನ್‌ ಬೆಮ್ಮತ್ತಿ ವೇಂಕಟೇಶಾಚಾರ್ಯ 


ಅಕ್ಬರ ಜೋಡಣೆ : ಶ್ರೀಮತಿ ನಾಗಲತಾ 


ಹ ೆ 
ಮುಖಪುಟ : ಶ್ರೀವಿಶ್ವಾತ್ಮಾ 
ಕಾರ್ತಿಕ ಜೋಷಿ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, ಬೆಂಗಳೂರು. 


ಶ್ರೀ ಸುಮಂತ್‌ ಎನ್‌. ಜೆ. ಕುಟುಂಬದವರು 


"ಶ್ರೀವಿಷ್ಣುಪ್ರೇರಣಯಾ ಶ್ರೀವಿಷ್ಣುಪ್ರೀತ್ಯರ್ಥಂ' ಎಂಬ ಅನುಸಂಧಾನದಿಂದ ಈ 
ಕೃತಿಕುಸುಮವನ್ನು ಸೇವಾರೂಪವಾಗಿ ಶ್ರೀಲಕ್ಷ್ಮೀನಾರಾಯಣರ ಪಾದಕಮಲಗಳಲ್ಲಿ 
ಸಮರ್ಪಿಸುವ ಮೂಲಕ ತಮ್ಮ ತಂದೆ-ತಾಯಿಯವರಾದ ಶ್ರೀ ಜಗನ್ನಾಥ ರಾವ್‌. 
ಎನ್‌.ಎ., ಮತ್ತು ಶ್ರೀಮತಿ ಪ್ರೇಮಲತಾ. ಎನ್‌. ಎಸ್‌. ೭೦ನೇ ವರ್ಷದ ಶಾಂತಿಯನ್ನು 
ನೆರವೇರಿಸಿ ತಮ್ಮ ಪಾಣಿಗ್ರಹಣದ ೧೫ನೇ ವರ್ಷದ ವರ್ಧಂತಿಯನ್ನು 
ಸಾರ್ಥಕಗೊಳಿಸಿದ ಶ್ರೀ ಸುಮಂತ್‌ ಎಸ್‌. ಜೆ. ಮತ್ತು ಶ್ರೀಮತಿ ಮಾನಸಾ ಆರ್‌. 
ದಂಪತಿಗಳಿಗೆ ಈ ಜ್ಞಾನಯಜ್ಞದಿಂದ ಅಪಾರಪುಣ್ಯರಾಶಿಯು ಪ್ರಾಪ್ತವಾಗಲಿ 
ಎಂದು ಶ್ರೀಹರಿವಾಯುಗುರುಗಳಲ್ಲಿ ಪ್ರಾರ್ಥಿಸಲಾಗಿದೆ. 


ಸಂಪಾದಕ 


ನೀರುತುಂಬುವ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಪಠಿಸಬೇಕಾದ 
ಗಂಗಾಮಂತ್ರ 


ಹೇ ಗಂಗೇ ತವ ಕೋಮಲಾಂಘ್ರಿನಲಿನಂ ರಂಭೋರುನೀವೀಲಸ- 
ತ್ಯಾಂಚೀದಾಮತನೂದರಂ ಘನಕುಚವ್ಯಾಕೀರ್ಣಹಾರಂ ವಪುಃ । 
ಸನ್ಮುದ್ರಾಂಗದಕಂಕಣಾವೃತಕರಂ ಸ್ನೇರಂ ಸ್ಫುರತ್ಕುಂಡಲಂ 


ಸಾರಂಗಾಕ್ಷಿ ಜಲಾನ್ಯದಿಂದುರುಚಿ ಯೇ ಜಾನಂತಿ ತೇ5 ನ್ಯೇ ಜಲಾತ್‌ ॥ 
ಶ್ರೀಕೃಷ್ಣಮಂತ್ರ 

ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಮ್‌ । 

ದೇವಕೀಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಮ್‌ || 


10. 


11. 


12. 


ವಿಷಯಾನುಕ್ರಮಣಿಕೆ 


ಜಲಪೂರಣತ್ರಯೋದಶೀ-ನೀರುತುಂಬುವ ಹಬ್ಬ 
ನೀರು ತುಂಬುವ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು 
ದೀಪಹಚ್ಚುವ ಮೊದಲು ದೀಪದ ಬಗ್ಗೆ ತಿಳಿಯಿರಿ 
ದೀಪಾವಳಿ 


ಗಂಗಾಪೂಜೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ? 


. ಭಾಗೀರಥಿ ಪೂಜಾವಿಧಾನ - ಜಲಪೂರಣತ್ರಯೋದಶೀ 


ಪ್ರಾರ್ಥನೆ - ಶ್ರೀಭಾಗೀರಥೀಗದ್ಯಮ್‌ 

ನೀರು ತುಂಬುವ ಹಬ್ಬ - ಗಂಗಾಪೂಜೆಯ ಹಾಡು 
ಭಾಗೀರಥೀ ಹಾಡುಗಳು 

ಭಾಗೀರಥೀ ಸ್ಕೋತ್ರ 

ಹಾಡುಗಳು 

ನರಕಚತುರ್ದಶಿ 

ನರಕಚತುರ್ದಶಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 


ನರಕಚತುರ್ದಶಿಯ ಬಗ್ಗೆ 


43 


44 


20. 


21. 


2 


[8] 


ಒಟು 


2 


24. 


. ನರಕಚತುರ್ದಶಿಯಂದು ಮಾಡಬೇಕಾದ ಕರ್ತವ್ಯಗಳು 
- ಸ್ಪಾತಿನಕ್ಷತ್ರದಲ್ಲಿ ನರಕಚತುರ್ದಶಿಯ ಆಚರಣೆ 

. ನರಕಚತುರ್ದಶಿಯ ನಿರ್ಣಯ 

. ಯಮತರ್ಪಣದ ವಿಚಾರ 


. ನರಕಚತುರ್ದಶಿಯಂದು ಪ್ರತಿಯೊಬ್ಬರೂ ನೀಡಲೇ ಬೇಕಾದ 


ಯಮತರ್ಪಣ 


. ನರಕಚತುರ್ದಶಿಯ ಸಾಯಂಕಾಲದ ಆಚರಣೆ 


. ಸಾಯಂಕಾಲ ಎಲ್ಲೆಲ್ಲಿ ದೀಪ ಹಚ್ಚಬೇಕು ) 


ನರಕಚತುರ್ದಶಿಯ ಸಮರ್ಪಣೆ 


ತೈಲಾಭ್ಯಂಜನ ಸ್ನಾನ ವಿಧಾನ 


. ನರಕಚತುರ್ದಶಿ ಕಥೆ 


. ನರಕಚತುರ್ದಶಿಯ ಹಾಡುಗಳು 


ಅಡುಗೆಗಳು 


ಇವು ಬು ಬು ಬು 


46 


54 


54 


55 


56 


57 


58 


59 


60 


69 


19 


83 


ಮುನ್ನುಡಿ 


ವರ್ಷದಲ್ಲೇ ಬಹುದೊಡ್ಡ ಹಬ್ಬ ಎಂದರೆ ದೀಪಾವಳಿ. ಮಕ್ಕಳಿಂದ ವೃದ್ಧರ 
ತನಕ ಪ್ರತಿಯೊಬ್ಬರು ಸಂಭ್ರಮ ಪಡುವ ಏಕೈಕ ಹಬ್ಬವಿದು. ಭಾರತಾದ್ಯ ತ 
ಜಾತಿಮತಭೇದವಿಲ್ಲದೆ ಪ್ರ ಪ್ರತಿಯೊಬ್ಬರು ಆಚರಿಸುವ ದೀಪವನ್ನು ಬೆಳಗಿ ಸಂತೋಷ 
ಪಡುವ ಹಬ್ಬವಿದು. ಕೇವಲ ಒಬ್ಬ ದೇವತೆಯ ಆರಾಧನೆ ಆಗಿರುವುದಿಲ್ಲ. ಅನೇಕ 
ದೇವತೆಗಳ ಆರಾಧನೆಯು ಇದರಲ್ಲಿ ಸೇರಿರುತ್ತದೆ. 


ಇಂದಿನ ದಿವಸದಲ್ಲಿ ದೀಪಾವಳಿ ಎಂದರೆ ನರಕಚತುರ್ದಶಿಯಂದು 
ಆರತಿಯನ್ನು ಮಾಡಿಸಿಕೊಂಡು ಅಭ್ಯಂಗ ಮಾಡುತ್ತಾರೆ. ಯಥಾಶಕ್ತಿ ಅಡುಗೆಯನ್ನು 
ಮಾಡಿ ಊಟ ಮಾಡುತ್ತಾರೆ. ಅಲ್ಲಿಗೆ ದೀಪಾವಳಿ ಮುಗಿದೇ ಹೋಗುತ್ತದೆ. ಆದರೆ 
ತ್ರಯೋದಶಿಯಿಂದ ಪ್ರಾರಂಭಮಾಡಿ ಭಗಿನಿದ್ದಿತೀಯಾ ತನಕ ಎಷ್ಟೊಂದು 
ಆಚರಣೆಗಳಿವೆ. ಪ್ರತಿಯೊಂದು ಆಚರಣೆಗಳು ಎಷ್ಟೊಂದು ಅರ್ಥಪೂರ್ಣವಾಗಿವೆ. 
ಅದನ್ನು ಅನುಸರಿಸುವುದರಿಂದ ನಾವು ಎಷ್ಟೊಂದು ಫಲಗಳನ್ನು ಹೊಂದಬಹುದು. 
ಇದನ್ನೆಲ್ಲಾ ಆಚರಣೆ ಮಾಡದೇ, ಕೇವಲ ಅಭ್ಯಂಗಸ್ನಾನವನ್ನು ಮಾಡಿ, 
ದೀಪಾವಳಿಯನ್ನು ಮಾಡಿ ಮುಗಿಸುವುದರಿಂದ ನಾವು ಎಷ್ಟೊಂದು ಫಲಗಳಿಂದ 
ವಂಚಿತರಾಗುತ್ತಿದ್ದೇವೆ. ಈ ಎಲ್ಲ ವಿಷಯಗಳ ಕೂಲಂಕಷವಾದ ವಿಚಾರಗಳನ್ನು ಈ 
ಕಿರುಹೊತ್ತಿಗೆ ಮೂಲಕ ನೀಡಲಾಗಿದೆ. ಅನೇಕ ಪುರಾಣಗಳ ಹಾಗೂ ಧರ್ಮಶಾಸ್ತ್ರ 
ಗ್ರಂಥಗಳ ಆಧಾರದಲ್ಲಿಮತ್ತು ಹತ್ತಾರು ಸಂಪ್ರದಾಯಗಳ ಮಾಹಿತಿಯ ಸಂಗ್ರಹದಲ್ಲಿ 
ಈ ಕಿರುಹೊತ್ತಿಗೆಯನ್ನು ಸಿದ್ಧಪಡಿಸಲಾಗಿದೆ. ಪ್ರಯತ್ನಪೂರ್ವಕವಾಗಿ ಈ ಪುಸ್ತಕವನ್ನು 
ಆಮೂಲಾಗ್ರವಾಗಿ ತಾವು ಓದಬೇಕು. ಸಾಧ್ಯವಾದಷ್ಟು ಅನಸರಿಸಬೇಕು. ಮತ್ತು 
ಮತ್ತೊಬ್ಬರಿಗೂ ಇದರ ಬಗ್ಗೆ ತಿಳಿಸಬೇಕು. ಆಗ ಈ ಎಲ್ಲ ಪ್ರಯತ್ನವು 
ಸಾರ್ಥಕವಾಗುತ್ತದೆ. ಭಗವಂತನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗುತ್ತೇವೆ. 


-6- 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ 
ಶ್ರೀ ಸುಮಂತ್‌ ಎನ್‌. ಜೆ. ಮತ್ತು ಶ್ರೀಮತಿ ಮಾನಸಾ ಆರ್‌. ದಂಪತಿಗಳಿಗೆ ಹಾಗೂ 
ಇವರ ತಂದೆ-ತಾಯಿಯವರಾದ ಶ್ರೀ ಜಗನ್ನಾಥ ರಾವ್‌. ಎನ್‌.ಎ., ಮತ್ತು 
ಶ್ರೀಮತಿ ಪ್ರೇಮಲತಾ. ಎನ್‌. ಎಸ್‌. ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ- 
ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು ಪ್ರಾರ್ಥಿಸುವುದರ ಜೊತೆ ಈ ಜ್ಞಾನಯಜ್ಞದ 
ಪುಣ್ಯರಾಶಿಯು ದೊರಕಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ಆಚಾರ ವಿಚಾರ 


ಜಲಪೂರಣ ತ್ರಯೋದಶೀ 
ನೀರುತುಂಬುವ ಹಬ್ಬ 


ಶೈ 
ನರಾವ್‌ ವರಾರ್‌ ತಾರಾ 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ನೀರು ತುಂಬುವ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು : 
೧. ಸ್ನಾನಗೃಹದ ಸ್ವಚ್ಛತೆ. 
೨. ಹಂಡೆ, ಕಲಶ, ಹಾಗೂ ಪಾತ್ರೆಗಳ ಶುದ್ಧೀಕರಿಸುವಿಕೆ. 
೩. ಮಾವಿನ ಹಾಗೂ ಹಲಸಿನ ಚಿಗುರುಗಳಿಂದ ಸಿಂಗಾರ. 
೪. ಅತ್ತಿ, ಮಾವು, ಅರಳಿ, ಆಲ, ಪಕ್ಷ ಎಂಬ ಐದು ಮರದ ತೊಗಟೆಗಳು. 
೫. ಮನೆಯ ಅಂಗಳದ ಸ್ವಚ್ಛಗೊಳಿಸುವಿಕೆ. 
೬. ವಿವಿಧ ಬಣ್ಣದ ರಂಗೋಲಿಗಳು. 
೭. ಗಂಗಾಪೂಜೆಗೆ ಗೆಜ್ಜೆವಸ್ತ 
೮. ಪೂಜೆಗೆ ಬೇಕಾದ ಸಾಮಗ್ರಿಗಳು. 
೯. ನೈವೇದ್ಯಕ್ಕಾಗಿ ಏಲಪದ ತಯಾರಿಕೆ. 


೧೦. ಅರಿಶಿನ ಹಾಗೂ ಕುಂಕುಮಗಳ ನೀರಿನ ಆರತಿ. 


* ಬು ಜು ಚ 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ದೀಪಹಚ್ಚುವ ಮೊದಲು ದೀಪದ ಬಗ್ಗೆ ತಿಳಿಯಿರಿ 


ಶತಾಪರಾಧಸ್ತೋತ್ರದಲ್ಲಿದೀಪ ಹಚ್ಚದೇ ದೇವರ ಮನೆಯನ್ನು ಪ್ರವೇಶಿಸುವುದು 
ಒಂದು ಅಪರಾಧವೆಂದು ಮೊದಲ ಶ್ಲೋಕದಲ್ಲಿಯೇ ಹೇಳಿದ್ದಾರೆ. ನಾವು ಅನೇಕ 
ಬಾರಿ ದೇವರ ದರ್ಶನವನ್ನು ಮಾಡುವುದಕ್ಕಾಗಿ ದೇವರ ಮನೆಗೆ ಹೋಗುತ್ತೇವೆ. 
ದೇವರನ್ನು ಪೂಜಿಸುವುದಕ್ಕಾಗಿಯೂ ದೇವರ ಮನೆಗೆ ಹೋಗುತ್ತೇವೆ. ಆಗ ಅಲ್ಲಿ 
ದೀಪವು ಬೆಳಗುತ್ತಿರಬೇಕು. ಮನೆಯ ದೇವರ ಕೋಣೆಯಲ್ಲಿ ದೀಪವು ಎಂದೂ 
ಕೂಡ ನಂದಬಾರದು. ನಂದದ ದೀಪವಾಗಿರಬೇಕು. ಆದ್ದರಿಂದಲೇ ಅದು 
ನಂದಾದೀಪ. ಬೆಳಗುತ್ತಿರುವ ದೀಪವನ್ನು ಕಂಡಾಗ ನಮ್ಮಮನಸಿಗೆ ಹಾಗು ಆತನಿಗೆ 
ಆನಂದವು ಉಂಟಾಗುವುದರಿಂದಲೂ ಇದು ನಂದದ ದೀಪ. ಅಂದರೆ ಆನಂದದ 
ದೀಪ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಈ ನಂದಾದೀಪವನ್ನು ಪ್ರಯತ್ನಪಟ್ಟು 
ನಿರಂತರ ಬೆಳಗುವಂತೆ ಮಾಡಬೇಕು. ವರ್ಷಪೂರ್ತಿ ನಂದಾದೀಪವನ್ನು ಹಚ್ಚದೇ 
ದೀಪಾವಳಿಯಲ್ಲಿ ಸಡಗರದಲ್ಲಿ ಅನೇಕ ದೀಪಗಳನ್ನು ಬೆಳಗುವುದರಿಂದ ಉತ್ತಮ 
ಫಲವು ದೊರಕುವುದಿಲ್ಲ. ವರ್ಷಪೂರ್ತಿ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಿ, 
ದೀಪಾವಳಿ ದಿವಸ ಸಡಗರದಲ್ಲಿ ಅನೇಕ ದೀಪಗಳನ್ನು ಹಚ್ಚಿದಾಗ ಭಗವಂತನಿಗೆ 
ಪರಿಪೂರ್ಣವಾಗಿ ಸಂತೋಷವಾಗುತ್ತದೆ. 


ದೀಪ ಹಚ್ಚುವ ವಿಧಾನ 


ಈಗ ಬರುತ್ತಿರುವ ಬೆಂಕಿಪೊಟ್ಟಣಗಳು ಶುದ್ಧವಾಗಿರುವುದಿಲ್ಲ. ಅದನ್ನು 
ತಯಾರಿಸುವಾಗಲೂ ಅಶಾಸ್ತ್ರೀಯವಾದ ಪದಾರ್ಥಗಳನ್ನು ಸೇರಿಸುತ್ತಾರೆಂದು 
ಬಲ್ಲವರು ಹೇಳುತ್ತಾರೆ. ಮಡಿಯಲ್ಲಿ ಉಪಯೋಗಿಸಲು ಸಾಧ್ಯವೇ ಆಗದ 
ಪದಾರ್ಥಗಳು ಅದರಲ್ಲಿರುತ್ತವೆ. ಆದ್ದರಿಂದ ಶುದ್ಧಮಡಿಯಲ್ಲಿ ಬೆಂಕಿಪೊಟ್ಟಣವನ್ನು 
ಮುಟ್ಟಬಾರದು. ಅನಿವಾರ್ಯವಾದ್ದರಿಂದ ತುಳಸೀಕಾಷ್ಠಕ್ಕೆ ಬೆಂಕಿಪೊಟ್ಟಣದಿಂದ 
ಬೆಂಕಿಯನ್ನು ಹಚ್ಚಿಕೊಂಡು ತುಳಸೀಕಾಷ್ಠದಿಂದಲೇ ದೇವರದೀಪವನ್ನು ಹಚ್ಚಬೇಕು. 


-10- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ನೇರವಾಗಿ ಬೆಂಕಿಕಡ್ಡಿಯಿಂದ ದೀಪವನ್ನು ಹಚ್ಚಬಾರದು. ಮತ್ತು ಬೆಂಕಿಯಲ್ಲಿ 
ಬ್ರಹ್ಮಹತ್ಯೆಯು ಇರುವುದರಿಂದ ಅದರ ಪರಿಹಾರಕ್ಕಾಗಿಯೂ ಕೂಡ 
ತುಳಸೀಕಾಷ್ಠದಿಂಧಲೇ ದೀಪವನ್ನು ಹಚ್ಚಬೇಕು. 

ನಂದಾದೀಪ ಬಿಟ್ಟು ಬೇರೆ ದೀಪಸ್ತಂಭಗಳಲ್ಲಿ ದೀಪವನ್ನು ಹಚ್ಚುವಾಗ ನಿತ್ಯವೂ 
ಹೊಸದಾದ ಬತ್ತಿಯಿಂದಲೇ ದೀಪವನ್ನು ಹಚ್ಚಬೇಕು. 


ದೀಪದ ಪಾತ್ರೆಗಳ ಬಗ್ಗೆ 


ಪಂಚಾರಾತ್ರಾಗಮದಲ್ಲಿ ಚತುರ್ಮುಖಬ್ರಹ್ಮದೇವರನ್ನು ಕುರಿತು ಭಗವಂತನು 
ಯಾವ ಲೋಹದಿಂದ ನಿರ್ಮಿತವಾದ ಪಾತ್ರೆಗಳಲ್ಲಿ ದೀಪಗಳನ್ನು ಬೆಳಗಬೇಕೆಂಬುದನ್ನು 
ತಿಳಿಸಿರುತ್ತಾರೆ - 


ಅಯೋಮಯಾನಿ ತಾಮ್ರಾಣಿ ಕಾಂಸ್ಕಸ್ವರ್ಣಮಯಾನಿ ಚ । 
ಮೃನ್ಮಯೇನ ತು ಪಾತ್ರೇಣ ಗೋಫ್ಯೃತೇನ ಸುರಾಧಿಪ । 
ದೀಪಂ ದದಾತಿ ಯೋ ಭಕ್ತ್ಯಾ ಜ್ಞಾನೀ ಯೋಗೀ ಸುಖೀ ಭವೇತ್‌ ॥ 


ಕಾಲನಿರ್ಣಯ ಪ್ರಕಾರ - 


ಅಯೋಮಯೇನ ಪಾತ್ರೇಣ ದೀಪಮರ್ಪಯತೇ ಹರೇಃ । 
ಸತು ದೀಪಶತೇನೈವ ಘಲಮಾಪ್ಲೋತಿ ಪದ್ಮಜ! ॥ 
ಕಾಂಸ್ಕಪಾತ್ರೇಣ ದೀಪೇನ ಪೂಜಾಂ ಯಃ ಕುರುತೇ ನರಃ । 
ತಸ್ಯ ತೇಜಃ ಸುಸೌಭಾಗ್ಯಂ ವರ್ಧತೇ ಪದ್ಮಸಂಭವ | ॥ 
ಯಸ್ತು ತಾಮ್ರಮಯೇ ಪಾತ್ರೇ ದೀಪಂ ದದ್ಯಾಚ್ಚ ಭಕ್ತಿತಃ । 
ಸತು ದೀಪಸಹಸ್ರೇಣ ಫಲಮಾಪ್ನೋತಿ ಶೋಭನಮ್‌ ॥ 
ಬ್ರಹ್ಮನ್‌ ! ರಜತಪಾತ್ರೇಷು ಯೋ ದದಾತಿ ಚ ದೀಪಿಕಾಮ್‌ । 
ಸತು ಲಕ್ಷಗುಣೋ ಭೂತ್ವಾ ಮಾಂ ಸಮಾಯಾತಿ ನಿತ್ಯದಾ ॥ 


ಸ 


ಆಚಾರ ವಿಚಾರ 


ಜಲಪೂರಣ ತ್ರಯೋದಶೀ 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ನೀರು ತುಂಬುವ ಹಬ್ಬಕ್ಕೆ ಬೇಕಾಗುವ ಸಾಮಗ್ರಿಗಳು : 
೧. ಸ್ನಾನಗೃಹದ ಸ್ವಚ್ಛತೆ. 
೨. ಹಂಡೆ, ಕಲಶ, ಹಾಗೂ ಪಾತ್ರೆಗಳ ಶುದ್ಧೀಕರಿಸುವಿಕೆ. 
೩. ಮಾವಿನ ಹಾಗೂ ಹಲಸಿನ ಚಿಗುರುಗಳಿಂದ ಸಿಂಗಾರ. 
೪. ಅತ್ತಿ, ಮಾವು, ಅರಳಿ, ಆಲ, ಪಕ್ಷ ಎಂಬ ಐದು ಮರದ ತೊಗಟೆಗಳು. 
೫. ಮನೆಯ ಅಂಗಳದ ಸ್ವಚ್ಛಗೊಳಿಸುವಿಕೆ. 
೬. ವಿವಿಧ ಬಣ್ಣದ ರಂಗೋಲಿಗಳು. 
೭. ಗಂಗಾಪೂಜೆಗೆ ಗೆಜ್ಜೆವಸ್ತ. 
೮. ಪೂಜೆಗೆ ಬೇಕಾದ ಸಾಮಗಿಗಳು. 
೯. ನೈವೇದ್ಯಕ್ಕಾಗಿ ಏಲಪದ ತಯಾರಿಕೆ. 


೧೦. ಅರಿಶಿನ ಹಾಗೂ ಕುಂಕುಮಗಳ ನೀರಿನ ಆರತಿ. 


2 ಯು ಬು ಜು 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ದೀಪಹಚ್ಚುವ ಮೊದಲು, ದೀಪದ ಬಗ್ಗೆ ತಿಳಿಯಿರಿ 


ಶತಾಪರಾಧಸ್ತೋತ್ರದಲ್ಲಿದೀಪ ಹಚ್ಚದೇ ದೇವರ ಮನೆಯನ್ನು ಪ್ರವೇಶಿಸುವುದು 
ಒಂದು ಅಪರಾಧವೆಂದು ಮೊದಲ ಶ್ಲೋಕದಲ್ಲಿಯೇ ಹೇಳಿದ್ದಾರೆ. ನಾವು ಅನೇಕ 
ಬಾರಿ ದೇವರ ದರ್ಶನವನ್ನು ಮಾಡುವುದಕ್ಕಾಗಿ ದೇವರ ಮನೆಗೆ ಹೋಗುತ್ತೇವೆ. 
ದೇವರನ್ನು ಪೂಜಿಸುವುದಕ್ಕಾಗಿಯೂ ದೇವರ ಮನೆಗೆ ಹೋಗುತ್ತೇವೆ. ಆಗ ಅಲ್ಲಿ 
ೇಪವು ಬೆಳಗುತ್ತಿರಬೇಕು. ಮನೆಯ ದೇವರ ಕೋಣೆಯಲ್ಲಿ ದೀಪವು ಎಂದೂ 
ಕೂಡ ನಂದಬಾರದು. ನಂದದ ದೀಪವಾಗಿರಬೇಕು. ಆದ್ದರಿಂದಲೇ ಅದು 
ನಂದಾದೀಪ. ಬೆಳಗುತ್ತಿರುವ ದೀಪವನ್ನು ಕಂಡಾಗ ನಮ್ಮಮನಸಿಗೆ ಹಾಗು ಆತನಿಗೆ 
ಆನಂದವು ಉಂಟಾಗುವುದರಿಂದಲೂ ಇದು ನಂದದ ದೀಪ. ಅಂದರೆ ಆನಂದದ 
ದೀಪ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿ ಈ ನಂದಾದೀಪವನ್ನು ಪ್ರಯತ್ನಪಟ್ಟು 
ನಿರಂತರ ಬೆಳಗುವಂತೆ ಮಾಡಬೇಕು. ವರ್ಷಪೂರ್ತಿ ನಂದಾದೀಪವನ್ನು ಹಚ್ಚದೇ 
ದೀಪಾವಳಿಯಲ್ಲಿ ಸಡಗರದಲ್ಲಿ ಅನೇಕ ದೀಪಗಳನ್ನು ಬೆಳಗುವುದರಿಂದ ಉತ್ತಮ 
ಫಲವು ದೊರಕುವುದಿಲ್ಲ. ವರ್ಷಪೂರ್ತಿ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಿ, 
ದೀಪಾವಳಿ ದಿವಸ ಸಡಗರದಲ್ಲಿ ಅನೇಕ ದೀಪಗಳನ್ನು ಹಚ್ಚಿದಾಗ ಭಗವಂತನಿಗೆ 
ಪರಿಪೂರ್ಣವಾಗಿ ಸಂತೋಷವಾಗುತ್ತದೆ. 


ದೀಪ ಹಚ್ಚುವ ವಿಧಾನ 


ಈಗ ಬರುತ್ತಿರುವ ಬೆಂಕಿಪೊಟ್ಟಣಗಳು ಶುದ್ಧವಾಗಿರುವುದಿಲ್ಲ. ಅದನ್ನು 
ತಯಾರಿಸುವಾಗಲೂ ಅಶಾಸ್ತ್ರೀಯವಾದ ಪದಾರ್ಥಗಳನ್ನು ಸೇರಿಸುತ್ತಾರೆಂದು 
ಬಲ್ಲವರು ಹೇಳುತ್ತಾರೆ. ಮಡಿಯಲ್ಲಿ ಉಪಯೋಗಿಸಲು ಸಾಧ್ಯವೇ ಆಗದ 
ಪದಾರ್ಥಗಳು ಅದರಲ್ಲಿರುತ್ತವೆ. ಆದ್ದರಿಂದ ಶುದ್ಧಮಡಿಯಲ್ಲಿ ಬೆಂಕಿಪೊಟ್ಟಣವನ್ನು 
ಮುಟ್ಟಬಾರದು. ಅನಿವಾರ್ಯವಾದ್ದರಿಂದ ತುಳಸೀಕಾಷ್ಠಕ್ಕೆ ಬೆಂಕಿಪೊಟ್ಟಣದಿಂದ 
ಬೆಂಕಿಯನ್ನು ಹಚ್ಚಿಕೊಂಡು ತುಳಸೀಕಾಷ್ಠದಿಂದಲೇ ದೇವರದೀಪವನ್ನು ಹಚ್ಚಬೇಕು. 


-10- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ನೇರವಾಗಿ ಬೆಂಕಿಕಡ್ಡಿಯಿಂದ ದೀಪವನ್ನು ಹಚ್ಚಬಾರದು. ಮತ್ತು ಬೆಂಕಿಯಲ್ಲಿ 
ಬ್ರಹ್ಮಹತ್ಯೆಯು ಇರುವುದರಿಂದ ಅದರ ಪರಿಹಾರಕ್ಕಾಗಿಯೂ ಕೂಡ 
ತುಳಸೀಕಾಷ್ಠದಿಂಧಲೇ ದೀಪವನ್ನು ಹಚ್ಚಬೇಕು. 

ನಂದಾದೀಪ ಬಿಟ್ಟು ಬೇರೆ ದೀಪಸ್ತಂಭಗಳಲ್ಲಿ ದೀಪವನ್ನು ಹಚ್ಚುವಾಗ ನಿತ್ಯವೂ 
ಹೊಸದಾದ ಬತ್ತಿಯಿಂದಲೇ ದೀಪವನ್ನು ಹಚ್ಚಬೇಕು. 


ದೀಪದ ಪಾತ್ರೆಗಳ ಬಗ್ಗೆ 


ಪಂಚಾರಾತ್ರಾಗಮದಲ್ಲಿ ಚತುರ್ಮುಖಬ್ರಹ್ಮದೇವರನ್ನು ಕುರಿತು ಭಗವಂತನು 
ಯಾವ ಲೋಹದಿಂದ ನಿರ್ಮಿತವಾದ ಪಾತ್ರೆಗಳಲ್ಲಿ ದೀಪಗಳನ್ನು ಬೆಳಗಬೇಕೆಂಬುದನ್ನು 
ತಿಳಿಸಿರುತ್ತಾರೆ - 


ಅಯೋಮಯಾನಿ ತಾಮ್ರಾಣಿ ಕಾಂಸ್ಕಸ್ವರ್ಣಮಯಾನಿ ಚ । 
ಮೃನ್ಮಯೇನ ತು ಪಾತ್ರೇಣ ಗೋಫೃತೇನ ಸುರಾಧಿಪ । 
ದೀಪಂ ದದಾತಿ ಯೋ ಭಕ್ತ್ಯಾ ಜ್ಞಾನೀ ಯೋಗೀ ಸುಖೀ ಭವೇತ್‌ ॥ 


ಕಾಲನಿರ್ಣಯ ಪ್ರಕಾರ - 


ಅಯೋಮಯೇನ ಪಾತ್ರೇಣ ದೀಪಮರ್ಪಯತೇ ಹರೇಃ । 
ಸತು ದೀಪಶತೇನೈವ ಘಲಮಾಪ್ದೋತಿ ಪದ್ಮಜ! ॥ 
ಕಾಂಸ್ಕಪಾತ್ರೇಣ ದೀಪೇನ ಪೂಜಾಂ ಯಃ ಕುರುತೇ ನರಃ । 
ತಸ್ಯ ತೇಜಃ ಸುಸೌಭಾಗ್ಯಂ ವರ್ಧತೇ ಪದ್ಮಸಂಭವ ! ॥ 
ಯಸ್ತು ತಾಮ್ರಮಯೇ ಪಾತ್ರೇ ದೀಪಂ ದದ್ಯಾಚ್ಚ ಭಕ್ತಿತಃ । 
ಸತು ದೀಪಸಹಸ್ರೇಣ ಫಲಮಾಪ್ನೋತಿ ಶೋಭನಮ್‌ ॥ 
ಬ್ರಹ್ಮನ್‌ ! ರಜತಪಾತ್ರೇಷು ಯೋ ದದಾತಿ ಚ ದೀಪಿಕಾಮ್‌ । 
ಸತು ಲಕ್ಷಗುಣೋ ಭೂತ್ವಾ ಮಾಂ ಸಮಾಯಾತಿ ನಿತ್ಯದಾ ॥ 


-11- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಯೋ ವೈ ಸ್ವರ್ಣಮಯೇ ಪಾತ್ರೇ ದೀಪಂ ದಾಸ್ಯತಿ ವಿಷ್ಣವೇ । 

ಅನಂತಗುಣಿತೋ ಭೂತ್ವಾ ಯಾತಿ ಮಾಂ ನಾತ್ರ ಸಂಶಯಃ ॥ 

ಕಬ್ಬಿಣ, ತಾಮ್ರ, ಕಂಚು, ಸುವರ್ಣ, ಬೆಳ್ಳಿ, ಮಣ್ಣು ಇಷ್ಟು ಲೋಹದ 
ದೀಪಗಳನ್ನು ಭಗವಂತನಿಗೆ ಬೆಳಗಬೇಕು. ಇಂಥ ವ್ಯಕ್ತಿಯು ಜ್ಞಾನಿಯಾಗುತ್ತಾನೆ. 
ಯೋಗಿಯಾಗುತ್ತಾನೆ. ಹಾಗೂ ಸುಖಿಯಾಗುತ್ತಾನೆ. ಕಬ್ಬಿಣದ ಪಾತ್ರೆಯಲ್ಲಿ ದೀಪವನ್ನು 
ಸಮರ್ಪಿಸಿದರೆ ನೂರು ದೀಪಗಳನ್ನು ಹಚ್ಚಿದ ಫಲವು ಪ್ರಾಪ್ತಿಯಾಗುತ್ತದೆ. ಕಂಚಿನ 
ದೀಪವು ಹಚ್ಚಿದರೆ ಸೌಭಾಗ್ಯವು ದೊರೆಯುತ್ತದೆ. ತಾಮ್ರದ ಹಚ್ಚಿದರೆ ಸಾವಿರ ದೀಪ 
ಹಚ್ಚಿದ ಪುಣ್ಯವು ಬರುತ್ತದೆ. ಬೆಳ್ಳಿ ದೀಪವನ್ನು ಹಚ್ಚಿದರೆ ಲಕ್ಷದೀಪೋತ್ಸವ ಮಾಡಿದ 
ಪುಣ್ಯವು ಬರುತ್ತದೆ. ಸುವರ್ಣ ದೀಪ ಹಚ್ಚಿದರೆ ಅನಂತ ದೀಪ ಹಚ್ಚಿದ ಪುಣ್ಯವು 
ಬರುತ್ತದೆ. ಅನುಕೂಲವಾದರೆ ಕಬ್ಬಿಣ, ತಾಮ್ರ, ಕಂಚು, ಮಣ್ಣು, ಬೆಳ್ಳಿ, ಸುವರ್ಣ 
ಈ ಆರು ಲೋಹಗಳ ಎರೆಡರೆಡು ದೀಪಗಳನ್ನು ಅರ್ಥಾತ್‌ ಹನ್ನೆರಡು ದೀಪಗಳನ್ನು 
ಭಗವಂತನಿಗೆ ಹಚ್ಚಬೇಕು. ಸಾಧ್ಯವಾಗದಿದ್ದರೆ ದೀಪಾವಳಿಯ ಈ ಪರ್ವಕಾಲಗಳಲ್ಲಿ 
ಈ ಆರು ಬಗೆಯ ಲೋಹದ ದೀಪಗಳನ್ನು ಹಚ್ಚಬೇಕು. 


ದೀಪಕ್ಕೆ ಹಾಕುವ ಎಣ್ಣೆ 


ಕರ್ಪೂರಂ ಗೋಫ್ಯತಂ ತೈಲಂ ಕೌಸುಭಂ ನಾಲಿಕೇರಜಮ್‌ । 
ಆಜ್ಯಂ ಘೃತಂ ವಾ ಸಂಪಾದ್ಯ ಪುಮಾನೇವಂ ಸ್ವಶಕ್ತಿತಃ || 
ಕರ್ಪೂರದೀಪಂ ಯೋ ಮಹ್ಯಂ ದದಾತಿ ಪ್ರಯತಾತ್ಮವಾನ್‌ | ' 
ತಸ್ಯ ಪುಣ್ಯಫಲಂ ವಕ್ತುಂ ನಾಲಂ ವರ್ಷಶತೈರಪಿ | 

ಜ್ಲಾನತೋಕ ಜ್ಞಾನತೋ ವಾಪಿ ನಿರಂತರಕೃತಂ ಬಹು ॥ 

ತಸ್ಯ ಜನ್ಮಾರ್ಜಿತಂ ಪಾಪಮುನ್ಮೂಲಯತಿ ಪುತ್ರಕ । 
ಆಯುರಾರೋಗ್ಯಸೌಭಾಗ್ಯಪುತ್ರಪೌತ್ರಾದಿಸಂಪದಃ ॥ 

ಜ್ಞಾನಂ ಭಕ್ತಿರ್ಭವೇತ್‌ ತಸ್ಯ ಮೋಕ್ಟಃ ಕರತಲೇ ಸ್ಥಿತಃ 
ಗೋಫ್ಯತೇನ ತು ಸರ್ವೇಷ್ನಫಲಸಿದ್ದಿಂ ಲಭೇನ್ನರಃ || 


-12- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಅಮಾಂಗಲ್ಯಹರಂ ತೈಲಂ ಕೌಸುಭಂ ಕೀರ್ತಿವರ್ಧನಮ್‌ । 

ನಾಲಿಕೇರಂ ಸೌಖ್ಯದಂ ಚ ಹ್ಯಾಜ್ಯಂ ಭೋಗೈಕಸಾಧನಮ್‌ ॥ 

ಏರಂಡಂ ಮಾಹಿಷಘ್ಪತಂ ಸರ್ವಥಾ ವರ್ಜಯೇದ್‌ ಬುಧಃ ॥ 

ಕರ್ಪೂರದ ದೀಪವನ್ನು ಹಚ್ಚಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ. 
ಶುದ್ಧವಾದ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿದರೆ ಮಾಂಗಲ್ಯವು ಪ್ರಾಪ್ತವಾಗುತ್ತದೆ. 
ಅಮಾಂಗಲ್ಯವು ಪರಿಹಾರವಾಗುತ್ತದೆ. ಮುತ್ತೆ ದೆಯರು ನಿತ್ಯವೂ ಎಳ್ಳೆಣ್ಣೆಯ ದೀಪವನ್ನು 
ಮನೆಯಲ್ಲಿ ಹಚ್ಚಬೇಕು. ತುಪ್ಪದ ದೀಪವನ್ನು ಹಚ್ಚಿದರೆ ಎಲ್ಲ ಅಭೀಷ್ನಗಳು 
ನೆರವೇರುತ್ತದೆ. ಕುಸುಬಿ ಎಣ್ಣೆಯ ದೀಪವನ್ನು ಹಚ್ಚಿದರೆ ಕೀರ್ತಿಯು 
ಅಭಿವೃದ್ಧಿಯಾಗುತ್ತದೆ. ತೆಂಗಿನಎಣ್ಣೆಯ ದೀಪವನ್ನು ಹಚ್ಚಿದರೆ ಸುಖವು 
ಪ್ರಾಪ್ತಿಯಾಗುತ್ತದೆ. ಆಡಿನ ತುಪ್ಪದಿಂದ ದೀಪವನ್ನು ಹಚ್ಚಿದರೆ ಭೋಗವು ಲಭಿಸುತ್ತದೆ. 
ಆದರೆ ಹರಳೆಣ್ಣೆ, ಎಮ್ಮೆಯ ತುಪ್ಪ ಇವುಗಳನ್ನು ದೀಪಕ್ಕೆ ಸರ್ವಥಾ 
ಉಪಯೋಗಿಸಬಾರದು. 

ಈಗ ನಾವೇನು ಮಾಡಬಹುದು 


ಶುದ್ಧವಾದ ಯಾವುದೇ ರಾಸಾಯನಿಕ ಪದಾರ್ಥಗಳ ಮಿಶ್ರಣವಿಲ್ಲದ 
ಎಳ್ಳೆಣ್ಣೆಯು ಇಂದು ದೊರಕುವುದೇ ಕಠಿಣವಾಗಿದೆ. ಕಡಿಮೆ ಬೆಲೆಗೆ ಸಿಗುವ 
ಎಣ್ಣೆಗಳಲ್ಲಿ ಸ್ವಲ್ಪವೂ ಕೂಡ ಎಳ್ಳೆಣ್ಣೆಯ ಭಾಗವು ಇರುವುದಿಲ್ಲವೆಂದು ಬಲ್ಲವರು 
ಹೇಳುತ್ತಾರೆ. ಆದ್ದರಿಂದ ಸಾಧಕರು ಶುದ್ಧವಾದ ಎಳ್ಳೆಣ್ಣೆಯ ಬಗ್ಗೆ ವಿಚಾರವನ್ನು 
ಮಾಡಬೇಕು. ಈಗ ಎಣ್ಣೆತೆಗೆಯುವ ಯಂತ್ರಗಳಿಂದ ಎದುರಿನಲ್ಲಿಯೇ ಎಣ್ಣೆಯನ್ನು 
ತೆಗೆದುಕೊಡುತ್ತಾರೆ. ಅದನ್ನು ಮನೆಯಲ್ಲಿ ತಂದಿಟ್ಟುಕೊಂಡು ಅದರಿಂದ ದೀಪವನ್ನು 
ಹಚ್ಚಿದರೆ ಪರಿಪೂರ್ಣವಾದ ಫಲವು ದೊರಕುತ್ತದೆ. ಹಣದ ಉಳಿತಾಯವೂ ಆಗುತ್ತದೆ. 
ಪ್ರಕೃತಿಯ ರಕ್ಷಣೆಯೂ ಆಗುತ್ತದೆ. ಆರೋಗ್ಯದ ರಕ್ಷಣೆಯೂ ಕೂಡ 
ಸಂಪನ್ನವಾಗುತ್ತದೆ. 


-13- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಶುದ್ಧವಾದ ಎಣ್ಣೆ ಹಾಗೂ ತುಪಗಳಿಂದ ಹಚ್ಚಿದ ದೀಪದ ಮಹಿಮೆ 


ಶುದ್ಧವಾದ ತುಪ್ಪದಿಂದ ಅರ್ಧನಿಮಿಷ ದೀಪ ಹಚ್ಚಿದರೂ ಸಾಕು, ಸಾವಿರ 
ಕಲ್ಪಗಳು ವಿಷ್ಣುಲೋಕದಲ್ಲಿ ಪೂಜ್ಯನಾಗುತ್ತಾನೆಂದು ನರಸಿಂಹಪುರಾಣವು ಹೇಳುತ್ತದೆ- 
""ನಿಮಿಷಂ ನಿಮಿಷಾರ್ಧಂ ವಾ ಫೃತದೀಪಂ ನಿವೇದಯೇತ್‌ ।ಕಲ್ಪಕೋಟಿ- ಸಹಸ್ರಾಣಿ 
ವಿಷ್ಣುಗೋಕೇ ಮಹೀಯತೇ ॥'' 


ಶುದ್ಧವಾದ ತೈಲದಿಂದ ದೀಪವನ್ನು ಹಚ್ಚಿದರೆ ಅವನ ಪುಣ್ಯವನ್ನು ವರ್ಣಿಸಲು 
ಸಾಧ್ಯವಿಲ್ಲವೆಂದು ಪಾರ್ವತೀದೇವಿಗೆ ರುದ್ರದೇವರು ಪದ್ಮಪುರಾಣದಲ್ಲಿ 
ಹೇಳುತ್ತಾರೆ - ""ಭವೇದೇಕಸ್ಯ ದೀಪಸ್ಯ ಭೂಮೌ ರಾಜ್ಯಂ ಭವೇದಿತಿ | ಬಹೂನಾಂ 
ತು ಫಲಂ ವಕ್ತುಮಹಂ ನಾರ್ಹಾಮಿ ಪಾರ್ವತಿ ॥'' 


ಯಾರು ಹೀಗೆ ದೀಪವನ್ನು ನಿತ್ಯವು ಮನೆಯಲ್ಲಿ ಬೆಳಗುತ್ತಾರೋ, 
ದೀಪಾವಳಿಯ ಪರ್ವಕಾಲದಲ್ಲಿ ದೀಪವನ್ನು ಹಚ್ಚುತ್ತಾರೋ ಅವರು ಸಾವಿರ 
ಸೂರ್ಯನ ಕಾಂತಿಯಿಂದ ಕೂಡಿದವರಾಗಿ ವಿಮಾನದಲ್ಲಿ ಕುಳಿತು ಭಗವಂತನ 
ಲೋಕಕ್ಕೆ ತೆರಳುತ್ತಾರೆ ಎಂಬುದಾಗಿ ನರಸಿಂಹಪುರಾಣವು ಹೇಳುತ್ತದೆ - ""ಘೃತೇನ 
ವಾನಥ ತೈಲೇನ ದೀಪಂ ಯೋ ಜ್ವಾಲಯೇನ್ನರಃ । ವಿಷ್ಣವೇ ಎಧಿವದ್ಧಕ್ಕಾ ತಸ್ಯ 
ಪುಣ್ಯಫಲಂ ಶೃಣು ॥॥ ವಿಹಾಯ ಸಕಲಂ ಪಾಪಂ ಸಹಸ್ರಾದಿತ್ಯಸನ್ನಿಭಃ | 
ಜ್ಯೋತಿಷ್ಯತಾ ವಿಮಾನೇನ ವಿಷ್ಣುಲೋಕೇ ಮಹೀಯತೇ ॥'' 


ಆದ್ದರಿಂದ ನಿತ್ಯವೂ ಕೂಡ ನಾವು ಭಗವಂತನಿಗೆ ಶುದ್ಧವಾದ ಎಳ್ಳೆಣ್ಣೆಯಿಂದ 
ಹಾಗು ತುಪ್ಪದಿಂದ ದೀಪವನ್ನು ಹಚ್ಚೋಣ. ಅದೇ ರೀತಿಯಾಗಿ ದೀಪಾವಳಿಯ ಈ 
ಪರ್ವಕಾಲದಲ್ಲಿಯೂ ಕೂಡ ಶುದ್ಧವಾದ ದೀಪವನ್ನು ಹಚ್ಚಿ ಧನ್ಯರಾಗೋಣ. 


| ಶ್ರೀಕೃಷ್ಣಾರ್ಪಣಮಸ್ತು ॥ 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ದೀಪಾವಳಿ 


೫ "ದೀಪಾನಾಂ ಆವಳಿಃ ದೀಪಾವಳಿ! ಎಂಬ ನಿಷ್ಠತ್ತಿಯಂತೆ ಸಾಲು ಸಾಲಾಗಿ 
ಹಚ್ಚುವ ದೀಪಗಳ ಹಚ್ಚಕ್ಕೆ ದೀಪಾವಳಿ ಎಂಬುದಾಗಿ ಕರೆಯುತ್ತಾರೆ. ಇದು 
ವರ್ಷದ ಬಹುದೊಡ್ಡ ಹಬ್ಬ 


% ಭಾರತ ದೇಶದಲ್ಲಿ ಸಾರ್ವತ್ರಿಕವಾಗಿ ಆಚರಿಸಲ್ಪಡುವ ಏಕೈಕ ಹಬ್ಬವೇ 
ದೀಪಾವಳಿ. 


೫% ಕೃಷ್ಣಾಷ್ಟಮಿ, ರಾಮನವಮಿ ಮೊದಲಾದ ಹಬ್ಬಗಳಲ್ಲಿ ಒಬ್ಬ ದೇವತೆಯ 
ಆರಾಧನೆಯಷ್ಟೇ ಇರುತ್ತದೆ. ಆದರೆ ದೀಪಾವಳಿಯಲ್ಲಿ ಬೇರೆ ಬೇರೆ ದೇವತೆಯ 
ಕುರಿತಾಗಿ ಆರಾಧನೆಯನ್ನು ಉತ್ಸವವನ್ನು ಮಾಡಲಾಗುತ್ತದೆ. ನಾಲ್ಕೆ ದು ದಿವಸಗಳ 
ಕಾಲ ಇದನ್ನು ಆಚರಿಸಲಾಗುತ್ತದೆ. 

೫ ಭವಿಷ್ಯೋತ್ತರಪುರಾಣದ ೧೪೦ನೇ ಅಧ್ಯಾಯದಲ್ಲಿ "ದೀಪಾಲಿಕಾ' ಎಂದು 
ಈ ಹಬ್ಬವನ್ನು ಹೆಸರಿಸಲಾಗಿದೆ. ರಾಜಮಾರ್ತಾಂಡದಲ್ಲಿ "ಸುಖರಾತ್ರಿ' ಎಂದು 
ಪುರಾಣಗಳ ಆಧಾರದಿಂದ ಉಲ್ಲೇಖಿಸಲಾಗಿದೆ. ಕಾಲವಿವೇಕದಲ್ಲಿ" ಯಕ್ಷರಾತ್ರಿ' 
ಎಂದು, ವಾತ್ಸಾಯನಕಾಮಸೂತ್ರದಲ್ಲಿ "ಸುಖಸುಪ್ತಿಕಾ' ಎಂಬುದಾಗಿ ಈ 
ಹಬ್ಬವನ್ನು ಪರಿಗಣಿಸಲಾಗಿದೆ. 


"ಉಪಶಮಿತಾ ಮೇಘನಾದಂ ಪ್ರಜ್ವಲಿತಾ ದಶಾನನಂ ರಮಿತರಾಮಂ' 


ಪದ್ಮಪುರಾಣದಲ್ಲಿ ತ್ರಯೋದಶಿಯಿಂದ ದ್ವಿತೀಯಾ ದಿವಸದ ತನಕ ಐದು 
ದಿವಸಗಳ ಕಾಲ ದೀಪಾವಳಿಯ ಆಚರಣೆಯನ್ನು ಹೇಳಲಾಗಿದೆ. ಆದರೆ ನಾರದ 
ಪುರಾಣದಲ್ಲಿ ದ್ವಾದಶಿಯಿಂದ ಪ್ರಾರಂಭ ಮಾಡಿ, ಪ್ರತಿಪತ್‌ ದಿವಸದ ತನಕ 
ಐದುದಿವಸಗಳ ಕಾಲ ದೀಪಾವಳಿಯ ಆಚರಣೆಯನ್ನು ಹೇಳಲಾಗಿದೆ. 
ಪದ್ಮಪುರಾಣದಲ್ಲಿ ಹೇಳಿದ್ದರ ಆಚರಣೆಯೇ ಇಂದು ಹೆಚ್ಚಾಗಿ ಕಾಣಿಸುತ್ತಿದೆ. 


-15- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 
ದ್ವಾದಶಿಯಿಂದಲೇ ದೀಪಾವಳಿಯ ಆಚರಣೆಯ ಪದ್ಧತಿಯು ಸಂಪ್ರದಾಯದಲ್ಲಿ 
ಹೆಚ್ಚಾಗಿ ಕಾಣಿಸುವುದಿಲ್ಲ. ನಾರದಪುರಾಣದ ವಾಕ್ಯ ಹೀಗಿದೆ - 
ಆಶ್ವೀನೇ ಕೃಷ್ಣಪಕ್ಷೇ ತು ದ್ವಾದಶ್ಯಾದಿಷು ಪಂಚಸು । 
ತಿಥಿಷೂಕ್ತಃ ಪೂರ್ವರಾತ್ರೇ ನೃಣಾಂ ನೀರಾಜನೋ ವಿಧಿಃ ॥ 
ಕೃಷ್ಣಪಕ್ಷದಲ್ಲಿ ಬರುವ ದ್ವಾದಶಿಯಿಂದ ಪ್ರಾರಂಭಮಾಡಿ, ಐದು ರಾತ್ರಿಗಳಲ್ಲಿ 
ಮೊದಲ ಜಾವದ ಸಮಯದಲ್ಲಿ ನೀರಾಜನವನ್ನು ಮಾಡಬೇಕು. 
ನೀರಾಜಯೇಯುರ್ದೇವಾಂಸ್ತು ವಿಪ್ರಾನ್‌ ಗಾಶ್ಚತುರಂಗಮಾನ್‌ 
ಜ್ಯೇಷ್ಟಾನ್‌ ಶ್ರೇಷ್ಠಾನ್‌ ಜಘನ್ಯಾಂಶ್ಚಮಾತೃಮುಖ್ಯಾಶ್ಚಯೋಷಿತಃ ॥ 


ದಾ ಿದಶಿಯಿಂದ ಐದು ದಿವಸಗಳ ಕಾಲ ದೇವತೆಗಳಿಗೆ, ವಿಪ್ರರಿಗೆ, ಹಸುಗಳಿಗೆ, 
ಕುದುರೆಗಳಿಗೆ, ಜ್ಯೇಷ್ಠರಿಗೆ, ಶ್ರೇಷ್ಠರಿಗೆ, ತಂದೆ-ತಾಯಿ ಮೊದಲಾದವರಿಗೆ ನೀರಾಜನದ 
ಆರತಿಯನ್ನು ಮಾಡಬೇಕು. 


ಪದ್ಮಪುರಾಣದಲ್ಲಿ ಬರುವ ದೀಪಾವಳಿಯ ಮಹಿಮೆ ಹೀಗಿದೆ - 
ಪದಪುರಾಣದ ಉತ್ತರಖಂಡದ ೧೨೪ನೆಯ ಅಧ್ಯಾಯ 
ದೀಪಾವಳಿಯ ಬಗ್ಗೆ ಶ್ರೀಕೃಷ್ಣನ ಬಳಿ ಸತ್ಯಭಾಮೆಯ ಪ್ರಶ್ನೆ 


ದೀವಾವಳೀಫಲಂ ನಾಥ ವಿಶೇಷಾದ್ಬೂಹಿ ಮೇ ಪ್ರಭೋ॥ 
ಕಿಮರ್ಥಂ ಕ್ರಿಯತೇ ಸಾ ತು ತಸ್ಯಾಃ ಕಾ ದೇವತಾ ಭವೇತ್‌ ॥ 


ಕಿಂ ಚ ತತ್ರ ಭವೇದ್ದೇಯಂ ಕಿನ್ನ ದೇಯಂ ವದ ಪ್ರಭೋ। 
ಪ್ರಹರ್ಷಃ ಕೋತ್ರ ನಿರ್ದಿಷ್ಠ ಕ್ರೀಡಾ ಕಾತ್ರ ಪ್ರಕೀರ್ತಿತಾ॥ 


ಸತ್ಯಭಾಮೆಯು ಪ್ರಶ್ನಿಸುತ್ತಾಳೆ - ಎಲೈ ಸ್ವಾಮಿಯೇ ! ದೀಪಗಳನ್ನು ಹತ್ತಿಸುವ 
ಫಲವನ್ನು ವಿಸ್ತಾರವಾಗಿ ಹೇಳು. ಆ ದೀಪಗಳನ್ನು ಏಕೆ ಹುತ್ತಿಸುತ್ತಾರೆ ೧ ಅದಕ್ಕೆ ದೇವತೆ 
ಯಾರು ? 


-16- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಆ ಸಮಯದಲ್ಲಿ ಯಾವುದನ್ನು ದಾನಮಾಡಬೇಕು 9 ಯಾವುದನ್ನು ದಾನ 
ಮಾಡಬಾರದು ? ಆವಾಗ ದೊರೆಯುವ ಸಂತೋಷವು ಯಾವ ಬಗೆಯದು? 
ಆವಾಗ ಆಡುವ ಆಟವಾವುದು 9 

ಸೂತ ಉವಾಚ 

ಇತಿ ಸತ್ಯಾವಚಶ್ಕುತ್ವಾ ಭಗವಾನ್ಯಮಲೇಕ್ಷಣಃ | 

ಸಾಧೂಕ್ತ್ಯಾ ಕಮಲಾಕಾನ್ನಃ ಪ್ರಹಸನ್ನಿದಮಬ್ರವೀತ್‌ ॥ 

ಸೂತನು ಹೇಳಿದನು - ಕಮಲೇಕ್ಷಣನೂ, ಕಮಲಾಕಾಂತನೂ ಆದ ಸ್ವಾಮಿಯು 
ಸತ್ಯಭಾಮೆಯ ಈ ಮಾತನ್ನು ಕೇಳಿ ಒಳ್ಳೆಯದೆನ್ನುತ್ತಾ ನಗುತ್ತಾ ಇಂತೆಂದನು. 

ತ್ರಯೋದಶಿಯಂದು ಯಮದೀಪ ಹಚ್ಚಿರಿ 

ಶ್ರೀ ಕೃಷ್ಣ ಉವಾಚ - 

ಕಾರ್ತೀಕಸ್ಯಾಸಿತೇ ಪಕ್ಷೇ ತ್ರಯೋದಶ್ಯಾಂ ನಿಶಾಮುಖೇ। 

ಯಮದೀಪಂ ಬಹಿರ್ದದ್ಯಾದಪಮೃತ್ಯುರ್ವಿನಶ್ಯತಿ ॥ 

ಶ್ರೀಕೃಷ್ಣನು ಉತ್ತರಿಸಿದನು - ಎಲೈ ಸತ್ಯಭಾಮೆಯೇ ! ಕೃಷ್ಣಪಕ್ಷದ ತ್ರಯೋದಶಿಯ 
ದಿವಸ ಹೊರಗಡೆ ದೀಪವನ್ನು ಹತ್ತಿಸಬೇಕು. ಇದಕ್ಕೆ ಯಮದೀಪವೆಂದು ಹೆಸರು. 
ಇದರಿಂದ ಅಪಮೃತ್ಯುವು ಹೋಗುತ್ತದೆ. 

ಮೊದಲಿಗೆ ಒಂದು ದೊಡ್ಡ ದೀಪವನ್ನು ತೆಗೆದುಕೊಂಡು ಅದರಲ್ಲಿ ಸಾಕಷ್ಟು 
ಎಳ್ಳೆಣ್ಣೆಯನ್ನು ತುಂಬಿಸಬೇಕು. (ದೀಪವು ರಾತ್ರಿಯೆಲ್ಲ ಉರಿಯುವುದು ಅತ್ಯಂತ 
ಪ್ರಶಸ್ತ) ಆ ಬಳಿಕ ದೊಡ್ಡ ಹೂಬತ್ತಿಯನ್ನು ಅದರಲ್ಲಿಟ್ಟು, ದೇವರ ಮುಂದೆ 
ಅಪಮೃತ್ಯು ಪರಿಹಾರಕ್ಕಾಗಿ ಪ್ರಾರ್ಥಿಸಬೇಕು. 

ಯಮಪ್ರಾರ್ಥನೆ 
ಮೃತ್ಯುನಾ ಪಾಶಹಸ್ತೇನ ಕಾಲೇನ ಭಾರ್ಯಯಾ ಸಹ। 


ತ್ರಯೋದಶ್ಯಾಂ ದೀಪದಾನಾತ್‌ ಸೂರ್ಯಜಃ ಪ್ರೀಯತಾಮಿತಿ ॥ 


-17- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಪಾಶವನ್ನು ಕೈಯಲ್ಲಿ ಹಿಡಿದಿರುವ ಕಾಲಮೃತ್ಯು ಎಂಬ ಹೆಂಡತಿಯಿಂದ ಕೂಡಿದ 
ಸೂರ್ಯಪುತ್ರನಾದ ಯಮಧರ್ಮ :ರಾಜನು ಅವನ ಹೆಂಡತಿಯೂ ನಾನು ಈ 
ತ್ರಯೋದಶಿಯ ದಿವಸ ದೀಪವನ್ನು ಹತ್ತಿಸುವುದರಿಂದ ಸಂತೋಷಪಡಲಿ ಎಂದು 
ಪ್ರಾರ್ಥಿಸಬೇಕು. 

ದೇವರ ಮುಂದೆ ಯಮದೀಪ ಹಚ್ಚಿ ಲಕ್ಸ್ಮೀನರಸಿಂಹದೇವರಿಗೆ ಸಮರ್ಪಿಸಿ 
ಭೀಮಸೇನದೇವರಿಗೆ ಸಮರ್ಪಿಸಿ ಅನಂತರ ಹೊರಗಡೆ ತಂದು ದಕ್ಷಿಣದಿಕ್ಕಿನ ಕಡೆ 
ತಿರುಗಿ ಈ ಶ್ಲೋಕವನ್ನು ಪಠಿಸಬೇಕು. 


ಮೃತ್ಯುನಾ ಪಾಶದಂಡಾಭ್ಯಾಂ ಕಾಲೇನ ಶ್ಯಾಮಯಾ ಸಹ । 
ತ್ರಯೋದಶ್ಯಾಂ ದೀಪದಾನಾತ್‌ ಸೂರ್ಯಜಃ ಪ್ರೀಯತಾಮಿತಿ॥ 


ಅನಂತರ ಆ ದೀಪವನ್ನು ತೆಗೆದುಕೊಂಡು ಮನೆಯ ಆಗ್ನೇಯ ಅಥವ ದಕ್ಷಿಣ 
ದಿಕ್ಕಿನಲ್ಲಿ ಎತ್ತರದ ಸ್ಥಾನದಲ್ಲಿಡಬೇಕು. ಮನೆಯ ಮೇಲ್ಭಾಗದಲ್ಲಿಟ್ಟರೆ ಇನ್ನೂ ಒಳಿತು. 


ತ್ರಯೋದಶಿಯಂದು ಮಾಡಬೇಕಾದ ಕರ್ತವ್ಯ 
ಯಮದೀಪ ಆಕಾಶದೀಪ 


ತ್ರಯೋದಶಿಯ ಸಾಯಂಕಾಲದಲ್ಲಿ ದಕ್ಷಿಣದಿಕ್ಕಿಗೆ ಮುಖಮಾಡಿ ಮಣ್ಣಿನ 
ಹಣತೆಯಲ್ಲಿಯಮದೀಪವನ್ನು ಹಚ್ಚಬೇಕು. ಹದಿನಾಕು ಬತ್ತಿಗಳಿಂದ ಯಮದೇವರ 
ಹದಿನಾಕು ರೂಪಗಳನ್ನು ಸ್ಮರಿಸಿ ಬತ್ತಿಯನ್ನು ಹಚ್ಚುವುದು ವಿಶೇಷ. ಬೆಳಿಗ್ಗೆ 
ಅರುಣೋದಯದ ಕಾಲದ ತನಕ ದೀಪ ಉರಿಯುವಂತೆ ಯಮದೀಪವನ್ನು 
ಹಚ್ಚಬೇಕು. ಇದನ್ನೇ ಕೆಲವರು ಆಕಾಶದೀಪ, ಆಕಾಶಬುಟ್ಟಿ, ಗೂಡುದೀಪ 
ಎಂಬುದಾಗಿಯೂ ಕರೆಯುತ್ತಾರೆ. 


೫ ದೇವಸ್ಥಾನಗಳ ಮುಂದೆ ಪುರುಷ ಪ್ರಮಾಣದ ಒಂದು ಕಂಬವನ್ನು ನಿಲ್ಲಿಸಿ, 
ಕೆಂಪುಬಟ್ಟೆಯನ್ನು ಹೊಂದಿದ ಅಷ್ಟಭುಜದ ಅಥವಾ ದ್ವಾ _ದಶಭುಜದ ಒಂದು 
ಗೂಡನ್ನು ತಯಾರು ಮಾಡಿ ದೀಪವನ್ನು ಹಚ್ಚುತ್ತಾರೆ. ಮತ್ತೊಂದು ಬಿಳಿಯ 


-18- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಬಟ್ಟೆಯಿಂದ ಗೂಡೊಂದನ್ನು ಅದೇರೀತಿಯಲ್ಲಿ ನಿರ್ಮಾಣ ಮಾಡಿ, 
ದೀಪವನ್ನು ಹಚ್ಚುತ್ತಾರೆ. ದಕ್ಷಿಣದಿಕ್ಕಿನ ಕಡೆ ಮುಖಮಾಡಿ, ಕೆಂಪು ಹಾಗೂ 
ಬಿಳಿಯ ಎರಡು ಗೂಡುಗಳಲ್ಲಿ ಯಮದೀಪವನ್ನು ಹಾಗೂ ಆಕಾಶದೀಪವನ್ನು 
ಹಚ್ಚುವ ಪದ್ಧತಿಯು ಮಠ, ದೇವಸ್ಥಾನಗಳಲ್ಲಿ ನಡೆಯುತ್ತದೆ. ಮನೆಗಳಲ್ಲಿಕೇವಲ 
ಒಂದು ದೀಪವನ್ನು ಹಚ್ಚುವ ಪದ್ಧತಿಯು ಬಂದಿದೆ. 

% ತ್ರಯೋದಶಿಯ ದಿವಸ ಈ ಆಕಾಶದೀಪ ಹಚ್ಚುವ ಸಂಪ್ರದಾಯ 
ವ್ಯಾಪಕವಾಗಿದೆ. ಕೆಲವರು ಅಮಾವಾಸ್ಯೆಯಿಂದ ಒಂದು ತಿಂಗಳು ಹಚ್ಚುತ್ತಾರೆ. 

೫% ಆಕಾಶದೀಪಂ ಯೋ ದದ್ಯಾತ್‌ ಮಾಸಮೇಕಂ ಹರಿಂ ಪ್ರತಿ | 
ಮಹತೀಂ ಶ್ರಿಯಮಾಪ್ಲೋತಿ ರೂಪಸೌಭಾಗ್ಯಸಂಪದಮ್‌ ॥ 
ಒಂದು ತಿಂಗಳು ಯಾರು ಆಕಾಶದೀಪವನ್ನು ಬೆಳಗುತ್ತಾರೋ ಅವರು 
ಅಪಾರವಾದ ಸಂಪತ್ತನ್ನು,ರೂಪ ಸೌಭಾಗ್ಯಸಂಪತ್ತುಗಳನ್ನು ಪಡೆದುಕೊಳ್ಳುತ್ತಾರೆ. 

* ಯಮದೀಪದ ತಯಾರಿಕೆ ಹೀಗಿದೆ - ಬಿದಿರಿನ ಸಣ್ಣ ಕೋಲುಗಳಿಂದ 
ಅಷ್ಟಭುಜಾಕಾರದಲ್ಲಿ ಅಥವಾ ದ್ವಾದಶಭುಜಾಕಾರದಲ್ಲಿ ಗೂಡೊಂದನ್ನು ರಚನೆ 
ಮಾಡಬೇಕು. ಗಾಳಿಯಿಂದ ದೀಪವು ಶಾಂತವಾಗದಂತೆ ಬಟ್ಟೆ ಅಥವಾ 
ಕಾಗದಗಳಿಂದ ಅದನ್ನು ಸುತ್ತಬೇಕು. ದೀಪವನ್ನು ಇಡುವ ಸ್ಥಳದಲ್ಲಿ ಸೆಗಣಿಯನ್ನು 
ತಟ್ಟಿ ಅದರ ಮೇಲೆ ಒಂದು ದೊಡ್ಡ ಮಣ್ಣಿನ ಹಣತೆಯನ್ನಿಟ್ಟು ದೀಪವನ್ನು 
ಮೇಲೆ ಉಲ್ಲೇಖಿಸಿದ "ಮೃತ್ಯುನಾ ಪಾಶಹಸ್ತೇನ' ಎಂಬ ಶ್ಲೋಕವನ್ನು ಪಠಿಸುತ್ತಾ 
ಹಚ್ಚಬೇಕು. 

೫% ಮನೆಯ ಎತ್ತರ ಭಾಗದ ಆಕಾಶದಲ್ಲಿ ಈ ಯಮುದೀಪವನ್ನು 
ಹಚ್ಚುವುದರಿಂದಲೇ ಇದನ್ನು ಆಕಾಶದೀಪ ಎನ್ನುತ್ತಾರೆ. ಗಾಳಿಗೆ ಇದು ನಂದದಂತೆ 
ರಕ್ಷಣೆಗಾಗಿ ಗೂಡಿನಲ್ಲಿ ಇದನ್ನು ಹಚ್ಚುವುದರಿಂದ ಗೂಡುದೀಪ ಎಂದೂ 
ಇದನ್ನು ಕರೆಯುತ್ತಾರೆ. 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


೫% ಆಕಾಶದೀಪ ಹಾಗೂ ಯಮದೀಪವನ್ನು ಹಚ್ಚುವ ಉದ್ದೇಶ ಹೀಗಿದೆ - 
೧) ಪಿತೃದೇವತೆಗಳು ಗಗನಮಾರ್ಗದಲ್ಲಿ ಸಂಚರಿಸುತ್ತಾ ತೆರಳುತ್ತಾರೆ. ಅವರಿಗೆ 
ದಾರಿ ತೋರಿಸುವುದು. ೨) ಪಿತೃದೇವತೆಗಳನ್ನು ಸಂತೋಷ ಪಡಿಸುವುದು, 
೩) ದೀಪವನ್ನು ಬೆಳಗುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ಹಾಗೂ 
ಹರಿಭಕ್ತಿಯನ್ನು ಪ್ರಜ್ವಲಿಸುವ ಭಾವನೆಯನ್ನು ತಿಳಿಸುವುದು. ೪) ಈ ದೀಪವನ್ನು 
ಯಮದೇವರಿಗೆ ಹಚ್ಚುವುದರಿಂದ ಯಮದೇವರ ಸ್ಮರಣೆಯಲ್ಲಿ ಯಾವುದೇ 
ದುಷಕಾರ್ಯವನ್ನು ಮಾಡದೇ, ಸನ್ಮಾರ್ಗದಲ್ಲಿ ನಾನಿದ್ದೇನೆ ಎಂಬ ಭಾವನೆಯನ್ನು 
ಹೊಂದುವುದು. ೫) ಯಮದೇವರು ನೀಡಿದ ಸಾಧನೆಗೆ ಅನುಕೂಲಗಳನ್ನು 
ಅನೇಕ ಅಲೌಕಿಕವಾದ ಸಂಪತ್ತುಗಳನ್ನು ಸ್ಮರಣೆ ಮಾಡಿ, ಯಮದೇವರಿಗೆ 
ಕೃತಜ್ಞತಾಪೂರ್ವಕವಾಗಿ ದೀಪವನ್ನು ಹಚ್ಚುವುದು. ಈ ಅನೇಕ ಉದ್ದೇಶಗಳಿಂದ 
ಯಮದೀಪವನ್ನು ಹಚ್ಚಲಾಗುತ್ತದೆ. 

% ಇಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಮುಂದೆ ಹಣಕೊಟ್ಟು 
ಆಕಾಶದೀಪವನ್ನು ತಂದು ವಿದ್ಯುದ್ದೀಪಗಳನ್ನು ಅದರೊಳಗಿಟ್ಟು ಬೆಳಗುತ್ತಾರೆ. 
ಇದು ಉತ್ತಮ ಪಕ್ಷವಲ್ಲ. ಎಳ್ಳೆಣ್ಣೆಯ ದೀಪವನ್ನು ಹದಿನಾಕು ಬತ್ತಿಗಳಿಂದ 
ದಕ್ಷಿಣದಿಕ್ಕಿಗೆ ಮುಖಮಾಡಿ ಮಂತ್ರಪೂರ್ವಕವಾಗಿ ಹಚ್ಚುವುದರಿಂದಷ್ಟೇ 
ಯಮದೇವರಿಗೆ ಹೆಚ್ಚು ಸಂತೋಷವಾಗುತ್ತದೆ. 


% ಯಮದೀಪವನ್ನು ದಾನ ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ 
ಯೋಗ್ಯರಾದ ಸದ್‌ಬ್ರಾಹ್ಮಣರಿಗೆ ಯಮದೀಪದ ದಾನವನ್ನು 
ಮಾಡುವುದರಿಂದ ನೂರುಪಟ್ಟು ಫಲವನ್ನು ಪಡೆಯಬಹುದು. 

ಆಕಾಶದೀಪ ಹಚ್ಚುವಾಗ ಹೇಳಬೇಕಾದ ಶ್ಲೋಕ 


ದಾಮೋದರಾಯ ನಭಸಿ ತುಲಾಯಾಂ ದೋಲಯಾ ಸಹ। 
ಪ್ರದೀಪಂ ತೇ ಪ್ರದಾಸ್ಯಾಮಿ ನಮೋತನಂತಾಯ ವೇಧಸೇ॥ 


-20- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಯಮಲೋಕಂ ಪರಿತ್ಯಜ್ಯ ಆಗತಾ ಯೇ ಮಹಾಲಯೇ। 
ಉಜ್ಜಲಜ್ಯೋತಿಷಾ ವರ್ತ್ಯ ಪ್ರಪಶ್ಯಂತು ವ್ರಜಂತು ತೇ ॥ 


ತ್ರಯೋದಶಿನಿರ್ಣಯ 
ಕೃಷ್ಣ ತ್ರಯೋದಶ್ಕಾಸ್ತು ಸ್ತು ಪರವಿದ್ಧಾಯಾಃ ಗ್ರಾಹ್ಯತ್ವಮುಕ್ತಂ ನಿಗಮೇ - 
ಷಷ್ಠೃಷ್ಟಮ್ಯಪ್ಯಮಾವಾಸ್ಯಾ ಕೃಷ್ಣಪಕ್ತತ್ರಯೋದಶೀ । 
ಏತಾಃ ಪರಯುತಾಃ ಪೂಜ್ಯಾಃ ಪರಾಃ ಪೂರ್ವಯುತಾಸ್ತಥಾ ॥ 


ಕೃಷ್ಣಪಕ್ಸ ತ್ರಯೋದಶಿಯು ಪರತಿಥಿಯ ವೇಧವಿದ್ದಾಗಲೇ ಗ್ರಾಹ್ಯವು 
ಎಂಬುದಾಗಿ ನಿಗಮದಲ್ಲಿ ಹೇಳಲಾಗಿದೆ. 


"ಷಷ್ಠೀ, ಅಷ್ಟಮೀ ಮತ್ತು ಅಮಾವಾಸ್ಯೆ ಹಾಗೂ ಕೃಷ್ಣಪಕ್ಷದ ತ್ರಯೋದಶೀ 
ಇವು ಪರತಿಥಿಯಿಂದ ಕೂಡಿದಾಗ ಅನುಷ್ಠಾನಾರ್ಹವಾಗುತ್ತವೆ. ಪರತಿಥಿಗಳು ಅಂದರೆ 
ಸಪ್ತಮೀ, ನವಮೀ, ಪಾಡ್ಯ, ಕೃಷ್ಣಪಕ್ಷ, ಚತುರ್ದಶಿಗಳು ಪೂರ್ವತಿಥಿಯಿಂದ 
ಕೂಡಿದ್ದಾಗ ಗ್ರಾಹ್ಯವಾಗುತ್ತವೆ' ಎಂಬುದು ನಿಗಮ. 


ದೀಪವನ್ನು ಬೆಳಗುವಾಗ ಪ್ರಾರ್ಥಿಸುವ ಮಂತ್ರ 

ಸ್ನೇಹೋ ದೀಪಂ ಯಥಾ ಧೃತ್ವಾ ಸರ್ವಲೋಕೋಪಕಾರಕಃ। 

ತಥಾಭವಾನ್‌ ಮಮ ಜ್ಞಾನಂ ಹೃದಿ ಧಾರಯ ಸಂತತಮ್‌ ॥ 

ತದ್ದೂಮಗಂಧಮಾಘ್ರಾಯ ಯಥಾ ಪೂತಶ್ಚ ಖೇಚರಾಃ । 

ತಥಾ ಪ್ರಜ್ವಲ ದೀಪ | ತ್ವಂ ಸಪ್ತಲೋಕಸಮಾಶ್ರಯಾಃ ॥ 

ಎಣ್ಣೆಯ ದೀಪವನ್ನು ಧರಿಸಿ ಪ್ರಾರ್ಥಿಸಬೇಕು - ಹೇಗೆ ಈ ದೀಪವು ಎಲ್ಲಾ 
ಲೋಕಗಳಿಗೆ ಉಪಕಾರಕವಾಗಿದೆಯೋ, ಹಾಗೆಯೇ ಎಲೈ ದೀಪಾಭಿಮಾನಿ 
ದೇವತೆಯೇ ! ನೀನು ಯಾವಾಗಲೂ ನನ್ನ ಜ್ಞಾನವನ್ನು ಹೃದಯದಲ್ಲಿ ಧರಿಸು. ನನ್ನ 
ಜ್ಞಾನವು ಸ್ಥಿರವಾಗಿ ನಿಲ್ಲುವಂತೆ ಮಾಡು. ಎಲೈ ದೀಪವೇ | ಏಳು ಲೋಕಗಳಲ್ಲಿರುವ 


-21- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಗಗನಚಾರಿಗಳು ನಿನ್ನ ಹೊಗೆಯ ವಾಸನೆಯನ್ನು ಮೂಸಿ ಹೇಗೆ ಪವಿತ್ರರಾಗುತ್ತಾರೋ 

ಹಾಗೆ ನೀನು ಪ್ರಜ್ವಲಿಸು. 

೫ ಮಠಗಳಲ್ಲಿ ಆಚರಿಸುವಂತೆ ಎರಡು ದೀಪಗಳನ್ನು ಹಚ್ಚುವುದೇ ಶ್ರೇಷ್ಠ. 
೧) ಆಕಾಶದೀಪ ೨) ಯಮದೀಪ 


* ರಾಧಾದಾಮೋದರನಿಗೆ ಆಕಾಶದೀಪವನ್ನು ಒಂದು ತಿಂಗಳುಗಳ ಕಾಲ 
ಹಚ್ಚಬೇಕು. ಯಮದೀಪವನ್ನು ತ್ರಯೋದಶಿ ಮಾತ್ರ ಹಚ್ಚಿದರೆ ಸಾಕು. 


೫. ಅನುಕೂಲವಿಲ್ಲದಿದ್ದಲ್ಲಿ ಒಂದೇ ದೀಪದಲ್ಲಿ ಎರಡನ್ನೂ ಅನುಸಂಧಾನ 
ಮಾಡಿಕೊಳ್ಳಬೇಕು. 


೫% ಆಕಾಶದೀಪವನ್ನು ವ್ಯೋಮದೀಪ ಎನ್ನುತ್ತಾರೆ. ಇದನ್ನು ಬೆಳಗುವಾಗ 
ಹೇಳಬೇಕಾದ ಮಂತ್ರ ಹೀಗಿದೆ - 


ದಾಮೋದರಾಯ ನಭಸಿ ತುಲಾಯಾಂ ರಾಧಯಾ ಸಹ 
ಪ್ರದೀಪಂ ತೇ ಪ್ರಯಚ್ಛಾಮಿ ನಮೋಠನಂತಯಾ ವೇಧಸೇ ॥ 


-22- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಗಂಗಾಪೂಜೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು 9 

% ತ್ರಯೋದಶಿಯ ದಿವಸ ಮಧ್ಯಾಹ್ನ ಕಾಲದಲ್ಲಿ ತಾಮ್ರದ ಬಿಂದಿಗೆ, ತಾಮ್ರದ 
ಕಲಶ, ನೀರು ಕಾಯಿಸುವ ಹಿತ್ತಾಳೆ ಅಥವಾ ತಾಮ್ರದ ಹಂಡೆ ಇವುಗಳನ್ನು 
ಚೆನ್ನಾಗಿ ಹುಣಸೇಹಣ್ಣಿನಲ್ಲಿ ತೊಳೆದುಕೊಳ್ಳಬೇಕು. ಸುಣ್ಣ, ಕೆಮ್ಮಣ್ಣು 
ಮೊದಲಾದವುಗಳನ್ನು ಹಚ್ಚಿ ಅವುಗಳನ್ನು ಅಲಂಕಾರ ಮಾಡಬೇಕು. ' 

೫ ಸಾಯಂಕಾಲದಲ್ಲಿ ನದೀ ಅಥವಾ ಸರೋವರಗಳಿಗೆ ತೆರಳಿ, ಅಲ್ಲಿಯೇ 
ವರುಣಪೂಜೆಯನ್ನು ಅಥವಾ ಗಂಗಾಪೂಜೆಯನ್ನು ಮಾಡುವುದು ಬಹಳ 
ಪ್ರಶಸ್ತ. 

x ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಬಾವಿಯು ಇದ್ದರೆ ಅಲ್ಲಿಯೇ ವರುಣಪೂಜೆ, 
ಗಂಗಾಪೂಜೆಯನ್ನು ಮಾಡಬೇಕು. ಬಾವಿಯೂ ಇಲ್ಲದ ಪಕ್ಷದಲ್ಲಿ ದೊಡ್ಡ 
ಹಂಡೆಯಲ್ಲಿ ಮರುದಿವಸ ಸ್ನಾನಕ್ಕೆ ಉಪಯೋಗಿಸುವ ನೀರನ್ನು ತುಂಬಿಟ್ಟು 
ಅಲ್ಲಿಯೇ ವರುಣನನ್ನು ಹಾಗೂ ಗಂಗೆಯನ್ನು ಆವಾಹನೆ ಮಾಡಿ ಪೂಜಿಸಬೇಕು. 

೫% ಸರೋವರ ಅಥವಾ ಬಾವಿಯಲ್ಲಿ ಗಂಗೆಯನ್ನು ಪೂಜಿಸಿ ನೀರಿನ್ನು ತರುವಾಗ 
ಮುತ್ತೈದೆಯರು ಕದಲಾರತಿಯನ್ನು ಮಾಡಿ, ಮನೆಯ ಒಳಗೆ 
ಬರಮಾಡಿಕೊಳ್ಳಬೇಕು. 

೫ ಸ್ನಾನಗೃಹದಲ್ಲಿ ಗಂಗಾಪೂಜೆಯನ್ನು ಮಾಡಬಹುದು. ಅನುಕೂಲವಿಲ್ಲದಿದ್ದಲ್ಲಿ 
ದೇವರ ಮನೆಯ ಎದುರು ಮಂಡಲವನ್ನು ಮಾಡಿ, ರಂಗೋಲಿಯನ್ನು ಹಾಕಿ, 
ಅಲ್ಲಿ ಕಲಶವನ್ನಿಟ್ಟು ಗಂಗಾಪೂಜೆಯನ್ನು ಮಾಡಬಹುದು. 
ಸುಲಭ ಉಪಾಯ - ತುಳಸೀಗಿಡದ ಬುಡದಲ್ಲಿ ಸರ್ವತೀರ್ಥಗಳ 
ಸಾನ್ನಿಧ್ಯವಿದೆಯೆಂಬ ವಿಷಯದಲ್ಲಿ "ಯನ್ಯೂಲೇ ಸರ್ವತೀರ್ಥಾನಿ' ಎಂಬ 
ಪ್ರಮಾಣವಿದೆ. ಆದ್ದರಿಂದ ತುಳಸೀಕಟ್ಟೆಯ ಕೆಳಗೆ ನೀರಿನ ಕಲಶವನ್ನಿಟ್ಟು ಪೂಜೆ 
ಮಾಡಬಹುದು. ಅಥವಾ ದೇವರೆದುರು ತುಳಸಿಕುಂಡವನ್ನು ತಂದಿಟ್ಟುಕೊಂಡು 


-23- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಗಂಗಾಪೂಜೆ ಮಾಡಬಹುದು . ಹೀಗೆ ಮಾಡುವುದರಿಂದ ಗಂಗಾದಿನದಿಗಳಿಗೆ 
ತೆರಳಿ ನೀರನ್ನು ತರಲಾಗದ್ದರಿಂದ ಉಂಟಾದ ದೋಷವನ್ನು 
ತಪ್ಪಿಸಿಕೊಳ್ಳಬಹುದು. 

% ಮಧ್ಯಾಹ್ನ ಕಾಲದಲ್ಲಿಯೇ ಸ್ನಾನಗೃಹವನ್ನು ಸಂಪೂಣವಾಗಿ ಸ್ವಚ್ಛಗೊಳಿಸಿ- 
ಕೊಳ್ಳಬೇಕು. ಯಾವುದೇ ಅಶುದ್ಧವಾದ ಪದಾರ್ಥಗಳು ಅಲ್ಲಿ ಇಲ್ಲದಂತೆ 
ಎಚ್ಚರ ವಹಿಸಬೇಕು. ಎಲೆಕಾ ನಿಕ್‌ ಉಪಕರಣಗಳಿಂದ ನೀರನ್ನು ಕಾಯಿಸುವುದು 
ಶ್ರೇಷ್ಠವಲ್ಲ. ಆದ್ದರಿಂದ ನರಕಚತುರ್ದಶಿಯ ದಿವಸವಾದರೂ ಕಟ್ಟಿಗೆ ಒಲೆಯಲ್ಲಿ 
ಅಥವಾ ಇಜ್ಜಿಲಿನ ಒಲೆಯಲ್ಲಿ ನೀರನ್ನು ಕಾಯಿಸುವಂತೆ ಅನುಕೂಲ 
ಮಾಡಿಕೊಳ್ಳಬೇಕು. 

೫೬ ಓಲೆಯ ಮೇಲೆ ಪಾತ್ರೆ ಅಥವಾ ಹಂಡೆಯನ್ನು ಇಟ್ಟು ಪೂಜೆಯ ಅನಂತರ 
ಅದನ್ನು ಕದಲಿಸದಂತೆ ಮರುದಿವಸ ಅಲ್ಲಿಯೇ ಬಿಸಿನೀರನ್ನು ಕಾಯಿಸಿ ಸ್ನಾನ 
ಮಾಡುವಂತೆ ವ್ಯವಸ್ಥೆ ಮಾಡಿಕೊಂಡಿರಬೇಕು. 

% ಶೆಗಣಿಯಿಂದ ಸಾರಿಸಿದ ಒಲೆಗೆ ಚಕ್ರ-ಶಂಖ ಚಿಹ್ನೆಗಳನ್ನು ರಂಗೋಲಿಯಿಂದ 
ಹಾಕಬೇಕು. ಪಾತ್ರೆಗೂ ಅಲಂಕಾರ ಮಾಡಬೇಕು. 

೫ ಪತಿ-ಪತ್ನಿಯರು ಒಟ್ಟಿಗೆ ಕುಳಿತು ವರುಣ- ಗಂಗಾಪೂಜೆಯನ್ನು ಆಚರಿಸಬೇಕು. 

% ಹಿಂದಿನ ದಿವಸವೇ ಮನೆಗೆ ಸುಣ್ಣ ಬಣ್ಣವನ್ನು ಮಾಡಿದ್ದರೆ ವಿಶೇಷ 
ಹರಿಪ್ರೀತಿಯಾಗುತ್ತದೆ. 

೫ ತಳಿರುತೋರಣಗಳಿಂದ ಮನೆಯನ್ನು ಸಿಂಗರಿಸಿರಬೇಕು. ಬಗೆಬಗೆಯ 
ರಂಗೋಲಿಗಳನ್ನು ಹಾಕಿರಬೇಕು. 

% ಮುಂದೆ ಹೇಳುವ ಪ್ರಕಾರ ಗಂಗೆಯನ್ನು ಪೂಜೆ ಮಾಡಬೇಕು. 

% ವರುಣನಿಗೆ ಪ್ರೀತಿಕರವಾದ ಭಕ್ಷ್ಯವನ್ನು ಅಂದು ಮಾಡಬೇಕು. 
ಸಾಯಂಕಾಲದಲ್ಲಿಮತ್ಸ ನಾರಾಯಣನಿಗೆ ಮೊದಲು ಪೂಜೆಯನ್ನು ಆಚರಿಸಿ, 
ಅನಂತರ ವರುಣ ಹಾಗೂ ಗಂಗೆಯ ಪೂಜೆಯನ್ನು ಮಾಡಬೇಕು. 


-24- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಕಾಯಿಸುವ ಪಾತ್ರೆಯಲ್ಲಿ ಏನು ಹಾಕಬೇಕು ? 


ಸೇ ಪೂಜಿಸಿದ ಆ ಬಿಸಿನೀರಿನ ಹಂಡೆಯಲ್ಲಿ ಒಟ್ಟುಐದು ಪಲ್ಲವಗಳನ್ನು ಹಾಕಬೇಕು. 
ಅತ್ತಿ, ಮಾವು, ಅರಳಿ, ಆಲ, ಪಕ್ಷ ಎಂಬ ಐದು ಮರದ ತೊಗಟೆಗಳನ್ನು 
ನೀರಿನಲ್ಲಿ ಹಾಕಿರಬೇಕು. ಅಥವಾ ಈ ಐದು ಮರದ ಎಲೆಗಳನ್ನೂ ಕೂಡ 
ನೀರಿನಲ್ಲಿ ಹಾಕಿರಬೇಕು. ಕಷಾಯ ಸದೃಶವಾದ ಈ ಬಿಸಿನೀರಿನಿಂದ ಸ್ನಾನ 
ಮಾಡಿದಾಗ ಶಾರೀರಿಕವಾದ ಎಲ್ಲಾ ರೋಗಗಳು ಪರಿಹಾರವಾಗುವುದಷ್ಟೇ 
ಅಲ್ಲದೇ ದೇಹಕ್ಕೆ ಅಂಟಿಕೊಂಡ ಪಾಪಪಕ್ಸಿಗಳೂ ಕೂಡ ಹಾರಿಹೋಗುತ್ತವೆ. 


೫ ಹೀಗೆ ಜಲಪೂರಣ ತ್ರಯೋದಶಿಯ ದಿವಸ ದೀಪಾವಳಿಹಬ್ಬದ ಪ್ರಾರಂಭವನ್ನು 
ವಿಜೃಂಭಣೆಯಿಂದ ಮಾಡಬೇಕು. ಆದಷ್ಟು ಬೇಗ ಮಲಗಿಕೊಂಡು 
ಮರುದಿವಸದ ನರಕಚತುರ್ದಶಿ ಹಬ್ಬಕ್ಕೆ ಬೇಗ ಎದ್ದು ಸಿದ್ಧರಾಗಬೇಕು. 


೫ ತ್ರಯೋದಶಿಯ ರಾತ್ರಿ ೮.೩೦ ಕೈ ಮಲಗಿ 'ಚತುರ್ದಶಿಯಂದು ಬ್ರಾಹ್ಮೀ 
ಮುಹೂರ್ತವೆನಿಸಿದ ೩.೨೦ ಕೈ ಎದ್ದೇಳಬೇಕು. 


ಹಾಲು ಕುಡಿಯಬಾರದು 


ನರಕಚತುರ್ದಶಿಯ ಹಿಂದಿನ ರಾತ್ರಿ ಹಾಲು ಕುಡಿಯಬಾರದು. ನರಕಾಸುರನ 
ಸಂಹಾರಕ್ಕೆ ಹೊರಟ ಕೃಷ್ಣದೇವರಿಗೆ ಕುಡಿಯಲು ಹಾಲು ದೊರಕಲಿಲ್ಲ. ಹಾಲು 
ಕುಡಿಯದೆ ಕೃಷ್ಣದೇವರು ತ್ರಯೋದಶಿ ರಾತ್ರಿ ಹೊರಟರು. ಅಂದಿನಿಂದ ಯಾರೂ 
ಸಹ ತ್ರಯೋದಶಿ ರಾತ್ರಿ ಹಾಲು ಕುಡಿಯಲಿಲ್ಲ. ಮತ್ತು ಯಾವುದಾದರೂ 
ಮುಖ್ಯಕಾರ್ಯಗಳಿಗೆ ಮನೆಯಿಂದ ಹೊರಟಾಗ "ಹಾಲು ಕುಡಿಯಿರಿ' ಎಂದೂ 
ಕೂಡ ಹೇಳಬಾರದೆಂಬ ಸಂಪ್ರದಾಯ ಬಂದಿತು. ಆದ್ದರಿಂದ ಜಲಪೂರಣ 
ತ್ರಯೋದಶಿಯ ರಾತ್ರಿಯಂದು ಹಾಲು ಕುಡಿಯಬಾರದೆಂದು ನಮ್ಮ ಮನೆಯ 


ಹಿರಿಯರು ಹೇಳುತ್ತಾರೆ. 


-25- 


ಭಾಗೀರಥಿ ಪೂಜಾವಿಧಾನ 


ಘಾರ್ಪಾಘಾರ್ಫ್‌ಪಾಢರ್ಟಾಘಾಪಾಘಾಘಾಷಾಫ್ಟಾರ್ಟ್‌ಘಾಶ್‌ಫಾಧಾಘಾಘಾಘಾಘರಾರಾಘಾಘಾಘಾಧಾಘಘ್ಪಘಾಫಾರ್ಪಘ 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಭಾಗೀರಥಿ ಪೂಜಾವಿಧಾನ 
ಜಲಪೂರಣತ್ರಯೋದಶೀ 


ಆಶ್ವೀನಮಾಸದ ಕೃಷ್ಣಪಕ್ಷದ ತ್ರಯೋದಶಿಯ ರಾತ್ರಿಯಲ್ಲಿ ದೇವರಿಗೆ ದಿನನಿತ್ಯದ 
ರಾತ್ರಿಪೂಜೆಯ ಜೊತೆ ಸಂಕ್ಷೇಪವಾಗಿ ತ್ರಿವಿಕ್ರಮನಿಗೆ ಷೋಡಶೋಪಚಾರ 
ಪೂಜೆಗಳನ್ನು ಸಮರ್ಪಣೆ ಮಾಡಿ, ಗಂಗಾ ಪೂಜೆಯನ್ನು ಪ್ರಾರಂಭಮಾಡಬೇಕು. 
ಭಗವಂತನಿಗೆ ಸಮರ್ಪಣೆ ಮಾಡಿದ ಹೂವು, ತುಳಸಿ, ನೈವೇದ್ಯದ ಪದಾರ್ಥಗಳು, 
ಗಂಧ ಮೊದಲಾದವುಗಳನ್ನು ಇಟ್ಟುಕೊಂಡು ಗಂಗಾಪೂಜೆಯನ್ನು ಪ್ರಾರಂಭ 
ಮಾಡಬೇಕು. ಶುದ್ಧವಾದ ಸ್ಥಳದಲ್ಲಿ ರಂಗವಲ್ಲಿಯನ್ನು ಹಾಕಿ ಒಲೆಯನ್ನಿಟ್ಟು, (ನೀರು 
ಕಾಯಿಸುವ ದೊಡ್ಡತಾಮ್ರದ ಪಾತ್ರೆ) ಅದಕ್ಕೆ ಪುಷ್ಪಾದಿಗಳಿಂದ ಅಲಂಕಾರಾದಿಗಳನ್ನು 
ಮಾಡಿ, ಪೂಜೆಯನ್ನು ಪ್ರಾರಂಭ ಮಾಡಬೇಕು. 

""ಪ್ರಸೀದ ಭಗವನ್‌ ಆಗಚ್ಛಾಗಚ್ಛ ಭಗವಂತಂ ಗಂಗಾಜನಕಂ ತ್ರಿವಿಕ್ರಮಮಸಿನ್‌ 
ಕಲಶೇ ಆವಾಹಯಾಮಿ'' 

ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ಪತಿ । 

ನರ್ಮದೇ ಸಿಂಧುಕಾವೇರಿ ಜಲೇಸ್ಮಿನ್‌ ಸನ್ನಿಧಿಂ ಕುರು ॥ 

ಭಾಗೀರಥೀಮಾವಾಹಯಾಮಿ ॥ 

ಓಂಇಮಂಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸ್ತೊ ೇಮಂಸಚತಾ ಪರುಷ್ಣಾ! 

ಈ 8 ಮರುದ್ವ ಥೇ ಎತಸ್ತಯಾ5ರ್ಟೀಕೀಯೇ ಶ್ಚಣುಹ್ಯಾ ಸುಷೋಮಯಾ॥ 

(ಇತಿ ಅಭಿಮಂತ್ರ್ಯ) 
ಓಂ ಭೂಃ ಭಾಗೀರಥೀಮಾವಾಹಯಾಮಿ 
ಓಂ ಭುವಃ ಭಾಗೀರಥೀಮಾವಾಹಯಾಮಿ 


-27- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಓಂ ಸ್ವಃ ಭಾಗೀರಥೀಮಾವಾಹಯಾಮಿ 
ಓಂ ಭೂರ್ಭುವಷ್ಥಃ ಭಾಗೀರಥೀಮಾವಾಹಯಾಮಿ 

ಧ್ಯಾನ 
ಚತುರ್ಭುಜಾಂ ತ್ರಿನೇತ್ರಾಂ ಚ ಸರ್ವಾವಯವಶೋಭಿತಾಮ್‌ ॥ 
ರತ್ನಕುಮ್ಮಸಿತಾಂಭೋಜವರದಾಭಯಸತ್ಕರಾಮ್‌ Il 
ಶ್ವೇತವಸ್ತಪರೀಧಾನಾಂ ಮುಕ್ತಾಮಣಿವಿಭೂಷಿತಾಮ್‌ ॥ 
ಏವಂ ಧ್ಯಾಯೇತುಸೌಮ್ಯಾಂ ಚ ಚಂದ್ರಾಯುತಸಮಪ್ರಭಾಮ್‌ ॥ 
ಚಾಮರೈರ್ವೀಜ್ಯಮಾನಾಂ ಚ ಶ್ವೇತಚ್ಛತ್ರೋಪಶೋಭಿತಾಮ್‌ ॥ 
ಸುಪ್ರಸನ್ನಾಂ ಚ ವರದಾಂ ಕರುಣಾರ್ದ್ರಾಂ ನಿರಂತರಾಮ್‌ ॥ 
ಸುಧಾಪ್ಲೂವಿತಭೂಪ್ಪಷ್ಠಾಂ ದಿವ್ಯಗಂಧಾನುಲೇಪನಾಮ್‌ ॥ 
ತೈಲೋಕ್ಯಪೂಜಿತಾಂ ಗೆಂಗಾಂ ಸರ್ವದೇವೈರಧಿಷ್ಠಿತಾಮ್‌ || 
ದಿವ್ಯರತ್ನವಿಭೂಷಾಂ ಚ ದಿವ್ಯಮಾಲ್ಯಾನುಲೇಪನಾಮ್‌ ॥ 
ಧ್ಯಾತ್ವಾ ಜಲೇ5ಥ ಮಂತ್ರೇಣ ಕುರ್ಯಾದರ್ಚಾಂಚ ಭಕ್ತಿತಃ ॥ 


ಗಂಗಾಸಹಿತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ಧ್ಯಾಯಾಮಿ ಧ್ಯಾನಂ 
ಸಮರ್ಪಯಾಮಿ । 


ಆವಾಹನ 


ಓಂ ನಮೋ ಭಗವತಿ ಹಿಲಿ ಹಿಲಿ ಮಿಲಿ ಮಿಲಿ । 
ಗಂಗೇ ಮಾಂ ಪಾವಯ ಪಾವಯ ಸ್ವಾಹಾ ॥ 


ಭಾಗೀರಥೀಸಹಿತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । 


-28- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಅರ್ಯ 

ವಿಷ್ಣಪಾದಾಬ್ದಸಂಭೂತೇ ಗಂಗೇ ತ್ರಿಪಥಗಾಮಿನೀ । 

ಗೃಹಾಣಾರ್ಯಂ ಮಯಾದತ್ತಂ ಜಲೇ ಸನ್ನಿಹಿತಾ ಭವ॥ 

ತ್ರಿಪಥಗಾಮಿನೀಸಹಿತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ಹಸ್ತಯೋಃ 
ಅಘಣ್ಯಂ ಸಮರ್ಪಯಾಮಿ । 

ಪಾದ್ಯ 

ಸರ್ವಸ್ಯ ಸರ್ವವ್ಯಾಧೀನಾಂ ಭಿಷಕ್‌ಶ್ರೇಷ್ಠೆ ನಮೋಸ್ತು ತೇ ॥ 

ಸ್ಥಾಸ್ನುಜಂಗಮಸಂಭೂತವಿಷಹಂತ್ರ್ಯೇ ನಮೋಸ್ತು ತೇ ॥ 

ಜಾಹ್ನವೀಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ಪಾದಯೋಃ ಪಾದ್ಯಂ 
ಸಮರ್ಪಯಾಮಿ । 

ಆಚಮನ 

ಸಂಸಾರವಿಷನಾಶಿನ್ಯೈ ಜೀವನಾಯೈ ನಮೋಸ್ತು ತೇ ॥ 

ತಾಪತ್ರಿತಯಸಂಹರ್ತ್ರೇ ಪ್ರಾಣೇಶ್ಯೆ ತೇ ನಮೋ ನಮಃ ॥ 

ತ್ರಿದಶೇಶ್ವರಿಪತಿಸಹಿತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ 
ಆಚಮನಂ ಸಮರ್ಪಯಾಮಿ । 

ಮಧುಪರ್ಕ 

ಶಾಂತಿಸಂತಾನಕಾರಿಣ್ಕಿ ನಮಸ್ತೇ ಶುದ್ಧಮೂರ್ತಯೇ ॥ 

ಸರ್ವಸಂಶುದ್ದಿಕಾರಿಣ್ಕೆ ನಮಃ ಪಾಪಾರಿಮೂರ್ತಯೇ ॥ 

ಗಂಗಾಪತಿಸಹತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ಮಧುಪರ್ಕಂ 
ಸಮರ್ಪಯಾಮಿ । 


-29- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಪುನರಾಚಮನ 
ಭುಕ್ತಿಮುಕ್ತಿಪ್ರದಾಯಿನ್ಶೈ ಭದ್ರದಾಯೈ ನಮೋ ನಮಃ | 
ಭೋಗೇಷು ಭೋಗದಾಯಿನ್ಕೈ ಭೋಗವತ್ಕೈ ನಮೋಸ್ತು ತೇ ॥ 


ಭೋಗವತೀಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ 
ಪುನರಾಚಮನಂ ಸಮರ್ಪಯಾಮಿ । 


ಪಂಚಾಮೃತ 
ಮಂದಾಕಿನ್ಕೈ ನಮಸ್ತೇಸ್ತು ಸ್ಪರ್ಗದಾಯ್ಕೆ ನಮೋ ನಮಃ | 
ನಮಸ್ತ್ರೈಲೋಕ್ಕಭೂಷಾಯೈೆ ತ್ರಿಪಥಾಯೈ ನಮೋ ನಮಃ ॥ 
ಮುಂದಾಕಿನೀಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ 
ಪಂಚಾಮೃತಾಭಿಷೇಕಂ ಸಮರ್ಪಯಾಮಿ । 


ಸ್ನಾನ 


ಆದಾವಾದಿಪಿತಾಮಹಸ್ಯ ನಿಗಮವ್ಯಾಪಾರಪಾತ್ರೇ ಜಲಂ 

ಪಶ್ಚಾತನ್ನಗಶಾಯಿನೋ ಭಗವತಃ ಪಾದೋದಕಂ ಪಾವನಮ್‌ ॥ 

ಭೂಯಃ ಶಂಭುಜಟಾವಿಭೂಷಮಣಿರ್ಜಹ್ನೋರ್ಮಹರ್ಷೋರಿಯಂ 

ಕನ್ಯಾ ಕಲ್ಮಪನಾಶಿನೀ ಭಗವತೀ ಭಗೀರಥೀ ದೃಶ್ಯತೇ॥ 

ವಿಷ್ಣುಪಾದೋದಕಾಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ಸ್ನಾನಂ 
ಸಮರ್ಪಯಾಮಿ । 

ವಸ್ತ್ರದ್ವಯಂ 
ತ್ವಂ ದೀನೇಷು ದಯಾವತೀತಿ ವಿದಿತಂ ಯದ್ದಹ್ಮಹಸ್ತಾಶ್ರಯಂ 
ಪ್ರಾಪ್ತಾನ ಥಾಚ್ಯುತಪಾದಸಂಗಮಹಿತಾ ಪಶ್ಚಾಚ್ಚನಾಕಂ ಶ್ರಿತಾ । 


-30- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಸೌವರ್ಣಾಚಲಶೃಂಗಮೇತ್ಯ ಮುದಿತಾ ಶಂಭೋ ಶಿರಃಸಂಗತಾ$- 

ಪ್ಯಾಸಾಕಕ್ಸಿತಿಮಂಡಲೇ ತ್ರಿಪಥಗೇ ತುಷ್ಟಾಸ್ಯಭೀಷ್ಟಪ್ರದಾ ॥ 

ಗೋದಾವರೀಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ವಸ್ತಯುಗ್ಗಂ 
ಸಮರ್ಪಯಾಮಿ । 


ಆಭರಣ 
ಆದೌ ಪಾದತಲೋರ್ಧ್ವಭಾಗಮಹಸಾ ಯಾ ರಕ್ತನೀಲಾ ಹರೇಃ 
ಸ್ವರ್ಗಸ್ತ್ರೀಕುಚಕುಂಕುಮಾಂಕನಯನೋಪಾಂತಶ್ರಿಯಾನಭ್ಯಂತರೇ । 
ಅಂತೇ ಶಂಭುಕಪರ್ದಪನ್ನಗಗಲಶ್ರೇಣೀಜ್ವಲಜ್ಜೋತಿಷಾ 
ಜನ್ಮಾರಭ್ಯ ಸರಸ್ಪತೀನತನಯಾಸಂಗೇವ ಗಂಗಾಸ್ತಿ ಸಾ ॥ 
ವರುಣಾಂತಿರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ಆಭರಣಂ 


ಸಮರ್ಪಯಾಮಿ | 


ಹರಿದ್ರಾಕುಂಕುಮಗಂಧಾದಿಗಳ ಸಮರ್ಪಣೆ 
ಅಜ್ಞಾನಾದ್ಯದಿ ಸಜ್ಜನೇಷು ರಚಿತದ್ರೋಹಾನ್ಶಯಿ ಸ್ವರ್ಧುನಿ 
ಸೂರ್ತ್ಯಾ ಸುಜನೇಷು ದೂಷಣಗಣಾರೋಪಾದವಜ್ಞಾತವ । 
ತರ್ಹಿ ತ್ವಾಂ ಸಗರಾತ್ಮಜಾಸ್ಥಿನಿಕರಾ ಜಾನಂತಿ ಕಿಂ ತೈಃ ಪ್ರಭೋ- 
ರ್ದ್ರೋಹಃ ಕಿಂ ನ ಕೃತಃ ಕಿಮಂಬ ನ ಹರಾವಾರೋಪಿತಾ ಚೋರತಾ ॥ 
ಸ್ವರ್ಗಂಗಾಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ 
ಹರಿದ್ರಾಕುಂಕುಮಾದಿಕಂ ಸಮರ್ಪಯಾಮಿ । 


ಪುಷ್ಪಾರ್ಚನೆ 
ಆರಭ್ಯಾಬ್ಬಜಲೋಕಮಾಕ್ಬಿತಿತಲಾದಾಯಾತಯಾ ಕಿಂ ತ್ವಯಾ 
ಮುಚ್ಚಿತಂ ಬಹುದೂರಮಿತ್ಯಬಲಯಾ ತ್ಯಕ್ತಂ ಭಿಯಾ ಜಾಹ್ನವಿ । 


-31- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಅಕ್ಚಯ್ಯಾಚಲತುಂಗಶೃಂಗನಿಕರಾನ್ನಿರ್ಭದ್ಯ ಯಾಂತೀ ಮಮ 
ಸಲಂ ಕಿಂ ಬಹು ಮನ್ಯಸೇ ಶುಭಕುಲಂ ಗಂಗೇ50ತರಂಗೇ ಚಲಮ್‌ ॥ 


ಭಾಗೀರಥೀಸಹಿತವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ಪುಷ್ಪಾಣಿ 
ಸಮರ್ಪಯಾಮಿ । 


ನಾಮಪೂಜಾ 
ದ್ವಾದಶನಾಮಪೂಜಾಂ ಕರಷ್ಯೇ॥ ನಂದಿನೈ ನಮಃ । ನಲಿನೈ ನಮಃ । ಸೀತಾಯ್ಕೆ 
ನಮಃ । ಮಾಲತೈ ನಮಃ । ಮಲಾಪಹಾಯ್ಯೆ ನಮಃ । ವಿಷ್ಣುಪಾದಾಬ್ವಸಂಭೂತಾಯೈ 
ನಮಃ | ಗಂಗಾಯೈ ನಮಃ । ತ್ರಿಪಥಗಾಮಿನ್ಕೈ ನಮಃ । ಭಾಗೀರಥ್ಯೈ ನಮಃ । 
ಭೋಗವತ್ಯೆ ನಮಃ । ಜಾಹ್ನವ್ಯೈ ನಮಃ । ತ್ರಿದಶೇಶ್ವರ್ಯೈ ನಮಃ। ಗಂಗಾಭಾಗೀರಥ್ಯೈ 
ನಮಃ । ದ್ವಾದಶನಾಮಪೂಜಾಂ ಸಮರ್ಪಯಾಮಿ ॥ 


ಧೂಪದೀಪ ಸಮರ್ಪಣೆ 
ಅಸ್ಥಿಸ್ಪರ್ಶನಮಾತ್ರತಃ ಕಿಲ ತವ ಶ್ರೇಯಃಪ್ರದತ್ವಂ ಗತಂ 
ಎಸ್ತೀರ್ಣಾ ನ ಕಿಮಚ್ಯುತಸ್ಯ ನಗರೀ ಮನಾತ್ರದೇಶೋಜ್ಜಿತಾ । 
ತದ್ವರ್ತ್ಮಾಠಪಿ ಸಕಂಟಕಂ ಕಿಮು ಸತಾಂ ಸಂತಾನಜೋಸ5ಹಂ ನ ಕಿಂ 
ಕಸ್ಮಾದಂಬ ನ ಮೇ ಪ್ರದಾಸ್ಯಸಿ ಪದಂ ಗಂಗೇ5ಖಿಲಾರ್ಥಪ್ರದಮ್‌ ॥ 


ನಲಿನೀಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ಧೂಪಂ 


ಆಘ್ರಾಪಯಾಮಿ ದೀಪಂ ದರ್ಶಯಾಮಿ ॥ 


ಮಹಾನೈವೇದ್ಯ 
ಹೇ ಗಂಗೇ ತವ ಕೋಮಲಾಂಫ್ರಿನಲಿನಂ ರಂಭೋರುನೀವೀಲಸತ್‌- 
ಕಾಂಚೀದಾಮತನೂದರಂ ಘನಕುಚವ್ಯಾಕೀರ್ಣಹಾರಂ ವಪುಃ । 


-32- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಸನ್‌-ಮುದ್ರಾಂಗದಕಂಕಣಾದ್ಯತಕರಂ ಸ್ಕೇರಂ ಸ್ಫುರತ್ಕುಂಡಲಂ 

ಸಾರಂಗಾಕ್ಟಿ ಜಲಾನ್ಯದಿಂದುರುಚಿ ಯೇ ಜಾನಂತಿ ತೇ5ನ್ಯೇ ಜಲಾತ್‌ ॥ 

ಮಾಲತೀಪತಿವರುಣಾಂತರ್ಗತಪ್ರಾಣಸ್ಪತ್ರಿವಿಕ್ರಮಾಯ ನಮಃ ಮಹಾನೈೆವೇದ್ಯಂ 
ನಿವೇದಯಾಮಿ । 

ಮಂಗಳಾರತಿ ನೀರಾಜನ 

ಶ್ರೀನಾರಾಯಣರಾಮಗೋಪತಿಹೃಷೀಕೇಶಾದಿರೂಪೋತಕ್ಷಮ- 

ಸ್ತ್ವಾಂ ಹಾತುಂ ಹರಿಸೂಕರಾಕೃತಿರಥ ಶ್ರೀದೇವಹೂತ್ಯಾತ್ಮಜಃ । 

ವೇಣೀಮಾಧವಬಿಂದುಮಾಧವತನುಸ್ತೀರೇ ವ್ಯಧತ್ತ ್ಥಿತಿಂ 

ಗಂಗೇ ಕಿಂ ಬಹುನಾsದ್‌ಭನಾ$ಪಿ ವಸತಿ ತ್ವದ್ಧರ್ಶಗೇಹೇ5ಪ್ಯಸೌ ॥ 

ವಿಷ್ಣುಪಾದಾಬ್ದಸಂಭೂತಾಸಹಿತವರುಣಾಂತರ್ಗತಪ್ರಾಣಸ್ಸತ್ರಿವಿಕ್ರಮಾಯ 
ನಮಃ ಮಹಾಮಂಗಳಾರತಿನೀರಾಜನಂ ಕರಿಷ್ಯೇ ॥ 

ಮಂತ್ರಪುಷ್ಠ 

ಗಂಗೇ ತ್ವಂ ಶುಭಸಂಚಯಸ್ಯ ಜಯದಾ ದೋಷಾತ್ಮನಂಂ ನ ತ್ವಿತಿ 

ಜ್ಞಾತಂ ಯತ್‌ ಕ್ರತುಕೋಟಲಭ್ಯಸುಕೃತಸ್ಯಾಭ್ಯನ್ನತಿಂ ಯಚ್ಛಸಿ । 

ದುಷ್ಕರ್ಮಾಣ್ಯಮಿತಾನಿ ದೂರಯಸಿ ಯತ್‌ ತ್ವದ್ದೇಯತೋಯೇಕ್ಷಯಾ 

ಪಾನೇನಾಪ್ಯವಗಾಹನೇನ ಮನಸಾ ಧ್ಯಾನೇನ ಗಾನೇನ ವಾ ॥ 

ಮಲಾಪಹಾಪತಿವರುಣಾಂತರ್ಗತಪ್ರಾಣಸ್ಥತ್ರಿವಿಕ್ರಮಾಯ ನಮಃ ಮಂತ್ರಪುಷ್ಪ 
ಸಮರ್ಪಯಾಮಿ । 


-33- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಪ್ರಾರ್ಥನೆ 
ಶ್ರೀಭಾ ಗೀರಥೀಗದ್ಯಮ್‌ 


ಯತ್ರ ಭಗವತಃ ಸಾಕ್ಷಾದ್ಯಜ್ಞಲಿಂಗಸ್ಯ ವಿಷ್ಣೋರ್ವಿಕ್ರಮತೋ 
ವಾಮಪಾದಾಂಗುಷ್ಠನಖನಿರ್ಭಣೋರ್ಧ್ವಾಂಡಕಟಾಹವಿವರೇಣಾಂತಃಪ್ರವಿಷ್ಟಾಯಾ 
ಬಾಹ್ಯಜಲಧಾರಾ ತಚ್ಚರಣಪಂಕಜಾವನೇಜನಾರುಣಕಿಂಜಲ್ಯಕುಂಕುಮೋಪ- 
ರಂಜಿತಾಖಿಲಜಗದಘಮಲಾಪಹೋಪಸ್ವರ್ಶನಾಮಲಾ ಸಾಕ್ಷಾದ್ಧಗವತ್ನದೀತ್ಯ- 
ನುಪಲಕ್ಷಿತವಚೋಭಿರಭಿಧೀಯಮಾನಾತಿಮಹತಾ ಕಾಲೇನ ಯುಗಸಹಸ್ರೋಪ- 
ಲಕ್ಷಣೇನ ದಿವೋಮೂರ್ಧನ್ಯವತತಾರ ಯತ್ತದ್‌-ವಿಷ್ಣುಪದಮಾಹುಃ ॥೧॥ 


ಯತ್ರ ಹ ವಾವ ವೀರವ್ರತ ಔತ್ತಾನಪಾದಿಃ ಪರಮಭಾಗವತೋತಸತ್ಯುಲದೇವತಾ 
ಚರಣಾರವಿಂದೋದಕಮಿತಿ ಯಾಮನುಸವನಮುತೃಷ್ಯಮಾ ಣಭಗವದ್ಧಕ್ಕಿ ಯೋಗೇನ 
ದೃಢಂ ಕ್ಲಿದ್ಯಮಾನಾಂತರ್ಹದಯ ಔತ್ಯಂಶಠ್ಯವಿವಶಾಮೀಲಿತಲೋಚನಯುಗಲ- 
ಕುಡಲವಿಗಲಿತಾಮಲಬಾಷಕಲಯಾತ ಭಿವ್ವಜ್ಯಮಾನರೋಮಪುಲಕಕುಲಕೋತಧುನಾಪಿ 
ಪರಮಾದರೇಣ ಶಿರಸಾ ಬಿಭರ್ತಿ ॥೨॥ 


ತತಃಸಪ್ರಯಷಯಸ್ತತ್ನಭಾವಾಭಿಜ್ಞಾ ಯಾಂ ನನು ತಪಸ ಆತ್ಯಂತಿಕೀ- 
ಸಿದ್ಧಿರೇತಾವತೀತಿ ಭಗವತಿ ಸರ್ವಾತ್ಮನಿ ವಾಸುದೇವೇ5ನವರತಭಕ್ತಿಯೋಗ- 
ಲಾಭೇನೈವೋಪೇಕ್ಟಿತಾನ್ಯಾರ್ಥಾತ್ಮಗಗಯೋ ಮುಕ್ತಿಮಿವಾಗತಾಂ' ಮುಮುಕ್ಚವಃ 
ಸಬಹುಮಾನಮೇವಾದ್ಯಾಪಿ ಜಟಾಜೂಟೈರುದ್ವಹಂತಿ ॥೩॥ 


ತತೋಶನೇಕಸಹಸ್ರಕೋಟಿವಿಮಾನಾನೀಕಸಂಕುಲದೇವಯಾನೇನಾವಶರಂತೀ- 
ದುಮಂಡಲಮಾಪಾವ, ಬಹಸದನೇ ನಿಪತತಿ ॥೪॥ 


ಉರ ಅ" 
ತತ್ರ ಚತುರ್ಧಾ ಭಿದ್ಯಮಾನಾ ಚತುರ್ಭಿರ್ನಾಮಭಿಶ್ಚತುರ್ದಿಶಮಭಿಸ್ಯಂದಂತೀ 
ನದನದೀಪತಿಮೇವಾಭಿನಿವಿಶತಿ ಸೀತಾ5ಲಕನಂದಾ ಚಕ್ಕುರ್ಭದ್ರೇತಿ ॥೫॥ 


-34- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಸೀತಾ ತು ಬ್ರಹ್ಮಸದನಾತ್‌ ಕೇಸರಾದ್ರಿಶಿಖರೇಭ್ಯೋ5 ಧೋಧಃಪಸ್ರವಂತೀ 
ಗಂಧಮಾದನಮೂರ್ಧ್ನಿ ಪತಿತ್ವಾ5ಂತರೇಣ ಭದ್ರಾಶ್ವವರ್ಷಂ ಪ್ರಾಚ್ಯಾಂ ದಿಶಿ 
_ರಸಮುದ್ರಮಭಿಪ್ರವಿಶತಿ ॥೬। 

ಏವಂ ಮಾಲ್ಯವಚ್ಛಿಖರಾನ್ನಿಷ್ಟತಂತೀ ತತೋತನುಪರತವೇಗು ಕೇತುಮಾಲಮಭಿ 
ಚಕ್ಷುಃ ಪ್ರತೀಚ್ಯಾಂ ದಿಶಿ ಸರಿತ್ರತಿಂ ಪ್ರವಿಶತಿ ॥೭॥ 

ಭದ್ರಾಚೋತ್ತರತೋಮೇರುಶಿರಸೋನಿಪತಿತಾ ಗಿರಿಶಿಖರಾದ್ದಿರಿಶಿಖರ- 
ಮತಿಹಾಯ ಶೃಂಗವತಃ ಶೃಂಗಾದವಸ್ಯಂದಮಾನಾ ಉತ್ತರಾಂಸ್ತು 
ಕುರೂನತಿಕ್ರಮ್ಯೋದೀಚ್ಯಾಂ ದಿಶಿ ಲವಣಾರ್ಣವಂ ಪ್ರವಿಶತಿ ॥೮॥ 

ತಥೈವಾಲಕನಂದಾ ದಕ್ಷಿಣೇನ ತು ಬ್ರಹ್ಮಸದನಾದ್ಧಹೂನಿ ಗಿರಿಕೂಟಾನ್ಯತಿಕ್ರಮ್ಯ 
ಹೇಮಾಕೂಟಾದ್ಯೈಮಕೂಟಾನ್ಯತಿರಭಸತರರಂಹಸಾ ಲುಠಯಂತೀ 
ಭಾರತಮಭಿವರ್ಷಂ ದಕ್ಷಿಣಸ್ಯಾಂ ದಿಶಿ ಜಲನಿಧಿಂ ಪ್ರವಿಶತಿ 1೯11 

ಅನ್ಯೇ ನದಾ ನದ್ಯಶ್ಚ ವರ್ಷೇ ತಸ್ಮಿನ್‌ ಸಂತಿ ಬಹುಶೋ ಮೇರ್ವಾದಿ- 
ಗಿರಿದುಹಿತರಃ ॥॥೧೦॥ 

॥ ಇತಿ ಶ್ರೀಮದ್ಭಾಗವತೇ (೫/೧೭) ಭಾಗೀರಥೀಗದ್ಯಮ್‌ ॥ 
ಪ್ರಾರ್ಥನಾಂ ಸಮರ್ಪಯಾಮಿ ॥ 

ಅನೇನ ತ್ರಿವಿಕ್ರಮಪೂಜಾಕರ್ಮಣಾ ಗಂಗಾಪೂಜನೇನ ಚ ಭಗವಾನ್‌ 
ಮಧ್ವಾಂತರ್ಗತಃ ಗಂಗಾಜನಕತ್ರಿವಿಕ್ರಮಾತ್ಮಕಶ್ರೀಗೋಪಾಲಕೃಷ್ಣಃ ಪ್ರೀಯತಾಮ್‌ 
| ಶ್ರೀಕೃಷ್ಣಾರ್ಪಣಮಸ್ತು॥| 


-35- 


ಹಾಡುಗಳು 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ನೀರು ತುಂಬುವ ಹಬ್ಬ 


ಗಂಗಾಪೂಜೆಯ ಹಾಡು 


ಗಂಗೆ ಭಾಗೀರಥಿ ಮಂಗಳಾಂಗಿ ಅಲಕನಂದಳೇ ನೀ ಮಹಾ ಸುಂದರಾಂಗಿ | 
ಸಿಂಧುರಾಜನ ರಾಣಿ ಸರಯು ಸಂಪತ್ತು ಕೊಡು ಕಂಗಳಿಂದಲಿ ನೋಡಿ ಕರುಣಿಸೆನ್ನ 
ಪ ಕಾಶಿ ಪಟ್ಟಣದಲ್ಲಿ ವಾಸವಾಗಿ ಸರ । ಸ್ವತಿಯನು ಕೂಡಿ ನೀ ಸರಸವಾಗಿ । 
ಸೋಸಿಲಿಂದಲಿ ಸೂರ್ಯಪುತ್ರಿ ಯಮುನೆಯ ಕೂಡಿ । ಉಲ್ಫಾಸದಿಂದ್ದರಿದು 
ವಾರಣಾಸಿಗ್ಹೋಗಿ 11೧ ಹಾಲಿನಂತೆ ಹರಿವೊ ಗಂಗೆ ನೀನು । ನೀಲದಂತಿದ್ದ 
ಯುಮನೆಯನು ಕೂಡಿ ॥ ಲೀಲೆಯಿಂದಲಿ ಸರಸ್ವತಿಯನು ಕೂಡಿ । ಓಲ್ಯಾಡುತ 
ಬಂದೆ ಒಯ್ಯಾರದಿಂದ ॥೨। ಭಗೀರಥನ ಹಿಂದೆ ನೀ ಬಂದೆ ಓಡಿ | ಸಗರನ 
ಸುತರ ಉದ್ಧಾರ ಮಾಡಿ ॥ ಜಗವ ಪಾವನ ಮಾಡೋ ಜಾಹ್ನವಿಯೇ ನೀ ಎನ್ನ | 
ಮಗುವೆಂದು ಮುಂದಕೆ ಕರೆಯೆ ತಾಯಿ ॥೩। ಬಿಂದು ಮಾಧವ ವೇಣಿಮಾಧವನ್ನ 
ಆ -। ನಂದ ಭೈರವ ಕಾಳ ಭೈರವನ್ನ ॥ ಚಂದದಿಂದ್ವಿಶ್ಚನಾಥನ ಗುಡಿಮುಂದೆ । 
ಹೊಂದಿ ಹರಿದ್ದನುಮಂತ ಘಾಟಿನ್ನಿಂದೆ ॥೪॥ ಧಡಧಡನೆ ಬಂದು ದಡಗಳನು 
ಕೊರೆದು । ಪೊಡವಿ ಮ್ಯಾಲಿಂಥ ಸಡಗರದಿ ಹರಿಯ ॥ ಕಡಲಶಯನನ್ನ ಕಾಲುಂಗುಷ್ಠದ 
ಮಗಳು । ಕಡಲರಾಣಿಯೆ ಕಯ್ಯ ಪಿಡಿಯೆ ನೀನು ॥೫॥ ಮೊರದ ಬಾಗಿಣ 
ಕುಂಕುಮರಿಷಿಣವು ಗಂಧ | ಪರಿಪರಿಯಿಂದ ಪೂಜೆಯಗೊಂಬುವಿ ॥ ಸ್ಥಿರವಾದ 
ಮುತ್ತೆ ದೆತನ ಜನುಮ ಜನುಮಕ್ಕು । ವರವ ಕೊಟ್ಟು ವೈಕುಂಠವನು ತೋರಿಸೆ ॥೬॥ 
ಮಧ್ಯಾಹ್ನದಲಿ ಮಲಕರ್ಣಿಕೆಯ ಸ್ನಾನ | ಶುದ್ಧವಾಗಿ ಪಂಚಗಂಗೆಯಲ್ಲಿ ॥ ಅದ್ದಿದ 
ದೇಹ ಪವಿತ್ರವನು ಮಾಡಿ ಭವಸ- | ಮುದ್ರವನು ದಾಟಿಸೆ ಭಾಗೀರಥಿ ॥೭॥ ಎಷ್ಟು 
ಜನ್ಮ ಸುಕೃತ ಒದಗಿತೆಂದು ಗಂಗೆ । ಭೆಟ್ಟಿಯಾಗೊ ಪುಣ್ಯ ಬಂದಿತಿಂದು ॥ 
ಚಕ್ರತೀರ್ಥದ ಸ್ನಾನ ಸಂಕಲ್ಪದ ಫಲವ । ಕೊಟ್ಟು ರಕ್ಷಿಸು ತಾಯಿ ತರಂಗಿಣಿ ॥೮॥ 
ಸಾಸಿರ ಮುಖದಿ ಶರಧಿಯನು ಕೂಡಿ ॥ ಹೋಗಿ ಬಾ ಊರಿಗೆ ಭಕ್ತಿ ನೀಡಿ ॥ 
ನೀನು ಭೀಮೇಶ ಕೃಷ್ಣನಲಿ ಹುಟ್ಟಿದ್ದ! ಪಾದವನು ತೋರೆನ್ನ ಪೊರೆಯಬೇಕೆ ॥೯॥ 


೨ 7- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಭಾಗೀರಥೀ. ಹಾಡುಗಳು 


೧) ಭಾಗೀರಥೀದೇವಿ ಭಯನಿವಾರಣ ಗಂಗೆ । ಸಾಗರನ ನಿಜರಾಣಿ ಸಕಲ 
ಕಲ್ಯಾಣಿ॥ಈ। ಒಮ್ಮೆ ಶ್ರೀಹರಿ ಪಾದಕಮಲದಿಂದುದುಭವಿಸಿ | ಬ್ರಹ್ಮಕರಪಾತ್ರಿಯಲಿ 
ನಿಂದು ಬಂದೆ । ಶ್ರೀಮನ್ನಾರಾಯಣನ ಪಾದ ತೀರ್ಥವಾಗಿ । ಬ್ರಹ್ಮಾಂಡವನು ಪಾವನ 
ಮಾಡಬಂದೆ ॥೧॥ ದೇವಿ ನೀ ವಿಷ್ಣು ಪಾದೋಕದವೆಂದೆನಿಸಿ | ದೇವತೆಗಳಿಗೆಲ್ಲ 
ಅಧಿಕವಾದೆ ॥। ದೇವರೆಲ್ಲರು ನೆರೆದು ತಲೆವಾಗಿದರು ಮಹ - । ದೇವನ ಶಿರದಿಂದ 
ಧರೆಗಿಳಿದು ಬಂದೆ 11೨11 ಜಹ್ನುವಿಗೆ ಉದರದಲಿ ಪೊಕ್ಕ ಕಾರಣದಿಂದ । 
ಜಾನ್ಹವೀಯೆಂದು ನೀ ಎನಿಸಿಕೊಂಡು ॥ ಮುನ್ನೆ ನರಕಕ್ಕಿಳಿದ ಸಗರರಾಯನ ವಂಶ। 
ವನ್ನು ಪಾವನವಿನ್ನು ನೀ ಮಾಡಬಂದೆ ॥೩। ದಿಟ್ಟಿಸಲು ಮುನ್ನೂರು ಜನ್ಮದ ಪಾತಕವು! 
ನೀಟಿಸಲು ಮೂರು ಜನ್ಮದ ಮುಕುತಿಯು । ಮುಟ್ಟಿ ಮಾಡಿದರೊಂದು ಸ್ನಾನ 
ಮಾತ್ರದಲಿ । ಸುಟ್ಟು ಹೋಹುದು ಸಾಹಸ್ರ ಜನ್ಮದ ಪಾಪ ॥೪॥ ಹಲವು ಪರಿಯಲ್ಲಿ 
ಹರಿಸ್ಮರಣೆಯಿಲ್ಲದೆ ಭವ - । ದೊಳಗೆ ಸಿಲುಕಿ ಕಡುನೊಂದೆ ನಾನು ॥ ಹಲವು 
ಮಾತ್ಯಾಕೆ ಶ್ರೀಪುರಂದರ ವಿಠಲನ । ಚಲುವ ಪದ ನಖದಿಳಿದೆ ಒಲಿದು ದಯ 
ಮಾಡೆ ॥೫॥ 


೨) ಭಾಗೀರಥೀತಾಯಿ ಶೃಂಗಾರ ಶುಭಕಾಯೆ । ಶ್ರೀಭೂರಮಣ ತನಯೆ 
ಪ ನಿನ್ನ ಯಾತ್ರಿಗೋಸುಗ ಎನ್ನ । ಮನಸು ಪುಟ್ಟಿತು ಇನ್ನು ನೀ ಮರಿಸದೆ । ಪುಣ್ಯ 
ನರನ ಮಾಡೊ ಪೂತೋಭಾವವೆಂದು । ಧನ್ಯ ಜನಮಾನ್ಯೆ ಭಕ್ತಜನ ಪ್ರಸನ್ನೆ ॥೧॥ 
ಶಿವ ನಿನ್ನ ಶಿರದಲ್ಲಿ ಧರಿಸಿದ ಕಾರಣ । ಪವಿತ್ರಗಂಗನಾನೆಂದು ॥ ಅವನಿಯೊಳಗೆ 
ಮಹಕವಿಜನ ಪೇಳಿದ । ಶ್ರವಣದಿಂದಲಿ ಭಕುತಿಯಿಂದಲಿ ನಿಂದೆ ॥೨॥ 
ದೂರದಿಂದಲಿ ನಿನ್ನ ಸ್ಮರಿಸಿದವರ ಪಾಪ । ಹಾರಿಪೋಗುವದು ಸಿದ್ಧ ॥ ಶ್ರೀರಮಣ 
ವಿಜಯವಿಠ್ಲಲರೇಯನ ಪಾದ । ವಾರಿಜ ಪೊಗಳುವಂತೆ ಬುದ್ಧಿ ಪಾಲಿಸುವುದು ॥೩ಟ 


-38- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಭಾಗೀರಥೀ ಸ್ಕೋತ್ರ 

ಜೈಜೈ ಭಾಗೀರಢಿಗೆ ಜೈ ಜೈ ಭೋಗಾಪತಿಗೆ ಜೈ ಜೈ ಜಾನ್ನವಿಗೆ ಕೂಡಿದ 
ತ್ರಿವೇಣಿ ತಾಯಿಗೆ ಕರ್ಕಾಟಕ ಮಾಸದಲ್ಲಿ । ಅರ್ಥಿಯಿಂದಲಿ ಭಾಗೀರಥಿ ವಸತಿ 
ಮಾಡಿದಳು ಗೋದಾವರೀ ಮಧ್ಯದಲ್ಲಿ | ಭೀಮರಥಿ ದಾಟಿ ಪ್ರೇಮದಿ ಕೃಷ್ಣೆಯ 
ದಾಟಿ ಹಂಪಿ ಕ್ಷೇತ್ರಕ್ಕೆ ಬಂದು ನಿಂತಳು. ತುಂಗಭದ್ರೆಯಲ್ಲಿ ನಿಂತ ಫಲ ಜನರಿಗೆಲ್ಲ 
ಪಾನಂಗಳನೆ ಮಾಡಿಸುವ ಅಜ ಬಂದಳು ಶ್ರೀ ಗಂಗೆ ನಿಜ ಬಂದಳು ಶ್ರೀಯಮುನೆ 
ಮದನಪಿತನ ಸುತೆ ಭಾಗೀರಥಿ ಬಂದಳೆಂದು ಭೂಸುರರೆಲ್ಲಗುಡಿ ತೋರಣ ಕಟ್ಟುವರು 
ಸಡಗರದಿಂದಲಿ | ಎದುರುಗೊಂಡರು ಗಂಗೆಯ, ಆಗರದ ಅಡಿಕೆ ಹೋಳು, 
ನಾಗಬಳ್ಳಿಯ ಎಲಿಯು ನಾರಿಯರೆಲ್ಲ ಮೊರದ ಬಾಗಿಣ ಕೊಡುವೋರು । ಅಷ್ಟ 
ಭೋಗದಿ ಅಡಿಕೆಹೋಳು ಉತ್ತರಬಳ್ಳಿಯ ಬಿಳಿ ಎಲೆಯು ಮಿತ್ರರೆಲ್ಲ ಮೊರದ 
ಬಾಗಿಣ ಕೊಡುವೋರು | ಒಂದು ದಿನ ಮಾಘ ಮಾಡಿದರೆ ಹಿಂಗಿತು 
ಸರ್ವಪಾಪಗಳು । ದಾರು ಬಲ್ಲರು ಮೂರು ದಿನ ಮಾಘದ ಫಲದೆಡೆಗಳನು ॥ 
ಮೂರು ದಿನ ಮಾಘ ಮಾಡಿದರ ಸಾಯುಜ್ಯ ಪದವುಂಟು, ದಾರು ಬಲ್ಲರು ಹತ್ತು 
ದಿನ ಮಾಘದ ಫಲದೆಡೆಗಳನು ॥ ಹತ್ತು ದಿನ ಮಾಡಿದರ ಪುತ್ರೋತ್ಸವವಾಗುವದು। 
ದಾರು ಬಲ್ಲರು ತಿಂಗಳ ಮಾಘದ ಫಲದೆಡೆಗಳನು ॥ ತಿಂಗಳ ಮಾಘ ಮಾಡಿದರ 
ಗೋವಿಂದನ ದಯವಾಹೋದು ॥ 

ಭಾಗೀರಥೀ ಸ್ಕೋತ್ರಂ ಸಂಪೂರ್ಣಂ ॥ 
* kkk 


ಶಾರಾ ದೊಡ್ಡದು ಪ್ರಯಾಗವೆಂಬೋದು ಕ್ಷೇತ್ರ ಸಾರಿ ಹೇಳುವೆ ಗಂಗೆ 


ಯಮುನೆಯರ ಚರಿತೆ ॥ 
ಸ್ನಾನ ಮಾತ್ರದಿ ಭಕ್ತರಿಗೆ ಅಭಯಗಳನು ತಾನೆ ಕೊಡುವಳು ವೇಣಿಮಾಧವನ 


ದಯದಿ ॥೧॥ 
ಹಸಿರರು ಪಚ್ಛ ದಂತೆ ಹೊಳೆವಳ ಮುದ್ದುಸುರಿವಳ ನಂಬಿದವರ ಮರೆಯಳ 


ಕುಂದುಕೊರತೆಗಳ ಎಣಿಸಳ ನಮ್ಮನ್‌ ದಣಿಸಳ ದೋಷಿಗರ ದಣಿಸುವಳ ಗಂಧ 


-39- 


ದೀಪಾವಳಿ -೧ ಜಲಪೂರಣತ್ರಯೋದಶೀ 


ಕುಂಕುಮ ಧ್ಯಾನ ಲೇಪಳ ಶುಭ್ರ ತಾಪಳ ಪಾವನ ಸ್ವರೂಪಳ ತುಳಸಿಯ ಸೇವಿಸೋಣ 
ಬಾರ ಬ್ಯಾಗನೆ ನೀರೆ ॥೨॥ 

ದೂರ ದೇಶದಿ ಬಂದೆ ನಾನಿನ್ನ ಬಳಿಗೆ ಬಾಗಿ ನಮಿಸುವೆ ನಿನ್ನ ಪಾದಾಬ್ದಗಳಿಗೆ 
ಘೋರ ಜನ್ಮದೊಳ್‌ ಪಾರುಗಾಣಿಸು ಎಂದು ಧರ್ಮನನುಜಕೇಳ್‌ ಬೇಡಿಕೊಂಬುವೆ 
ನಿನ್ನ (೩ 

ಮಿಂದು ಮಡಿಯನುಟ್ಟು ಸಖಿಯರು ಸಂಭ್ರಮದಿಂದ ತಂದು ಪೂಜಿಸಿ 
ಅಲಂಕೃತರಾಗಿ ತೋಷಿತರಾಗಿ ತಮ್ಮ ಪತಿಸಹಿತರಾಗಿ ಬಂದು ನಿನಗೆ ವೇಣಿದಾನವ 
ಕೊಡುವೆನು ಪ್ರೇಮಮನದಣಿಯೆ ನೋಡಿದೆ ಹೋಗಿ ನೋಡೋಣು ಬಾರ 
ಜಾಣಿಯ ತ್ರಿವೇಣಿಯ ॥೪॥ 

ಶ್ರೇಷ್ಠ ಜನ್ಮದೊಳ್‌ ಪುಟ್ಟಿದಕೆ ಫಲವು ಈಗ ಧಿಟ್ಟೆರಿಬ್ಬರ ನೋಡಿ ನಾ ಧನ್ಯನಾದೆ 
ಒಲಿದು ಬಾಗಿಲಿಗೆ ಗಂಗಾ ಭರದಿಂದ ಬಹುತ್ವರದಿಂದ ಹರಿ ನದಿಯೋಗದಿಂದ 
ಗುರುಕೃಷ್ಣ ವಿಠ್ಠಲನ ಚರಣದಿ ಉದ್ಭವಿಸಿದ ಮನದಣಿಯೆ ನೋಡಿದೆ ಹೋಗಿ 
ನೋಡೋಣು ಬಾರ ಜಾಣಿಯ ತ್ರಿವೇಣಿಯ ॥೫॥ 

ಸಖ್ಯ ಖೇ ತ್ಯೇ 

ನಡೆದು ಬಂದೆನು ಭಾಗೀರಥಿಗೆ ಎನ್ನ ಒಡಲೊಳಗಿದ್ದ ಪಾಪಗಳೆಲ್ಲ ಕಳೆಯೇ 
ಕಶ್ಚಲಗಳೆಲ್ಲ ತೊಳೆಯೆ ॥ಪ॥ 

ಸಿಂಹಕ್ಕೆ ಬೃಹಸ್ಪತಿ ಇರಲು ಅಲ್ಲೆ ಶ್ರೀ ಗೌತಮ ಭಾಗೀರಥಿ ಬರಲು ಸೀಮೆಯ 
ಜನರೆಲ್ಲ ನೆರೆದು ಭೂಮಿಯ ಪಾವನ ಮಾಡಿದ ಶ್ರೀಗಂಗಾ ॥೧॥ 

ಕಾಲ ಬಲವು ಎನಗಿಲ್ಲ ದ್ರವ್ಯ ಬಲವು ಅದಕ್ಕಿಂತಯಿಲ್ಲ ಎನ್ನೊಡೆಯ 
ಮಾಧವರಾಯಾ ಬಲ್ಲ ಹೀಂಗ ದೃಡಭಕ್ತಿಯನೋಡಿ ಹನುಮ ಭೀಮ ಮಧ್ವ 
ಕರೆತಂದೆರು ॥೨॥ 

ಮಧ್ವರಾಯರ ನಂಬಿ ಬಂದೆ ಅಲ್ಲೆ ಮುದ್ದಲ್ಲ ನರಸಿಂಹನ ಪಾದವ ಕಂಡೆ 
ಸಕಲತೀರ್ಥಗಳಲ್ಲಿ ಮಿಂದೆ ಕಾಶಿ ಬಿಂದುಮಾಧವನ ಪಾದವ ಕಂಡೆ ॥೩॥ 

21. 


-40- 


ಆಚಾರ ವಿಚಾರ 
ನರಕಚತುರ್ದಶಿ 


ದೀಪಾವಳಿ -೧ ನರಕಚತುರ್ದಶಿ 


ನರಕಚತುರ್ದಶಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
೧. ಗರಿಕೆ 
೨. ಭೃಂಗಾಮಲಕ ತೈಲ ಅಥವಾ ಬ್ರಾಹ್ಮೀ ತೈಲ 


೩. ಪರಿಶುದ್ಧವಾದ ಎಳ್ಳೆಣ್ಣೆ. 


೬. ಮಾವಿನ ಚಿಗುರು. 

೭. ಅತ್ತಿ, ಮಾವು, ಅರಳಿ, ಆಲ, ಪಕ್ಷ ಈ ಮರದ ತೊಗಟೆಗಳು. ಶುದ್ಧವಾದ 
ಹೂವುಗಳು. ತುಳಸಿ, ಪೂಜೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳು. ಹಾಗೂ 
ಅಡುಗೆಯಲ್ಲಿ ಮಾಡಬೇಕಾದ ನೀರುದೋಸೆ. ಅದಕ್ಕೆ ಸಿದ್ಧತೆಗಳು. 


೮. ಸಾಯಂಕಾಲದಂದು ಹಚ್ಚಲು ಮಣ್ಣಿನ ಹಣತೆಗಳು. 
ವ ಬದ ದಟ ಇವ 


-43- 


ಆಚಾರ ವಿಚಾರ 
ನರಕಚತುರ್ದಶಿ 


್ರೀಕೃಷ್ಣಪರಮಾತ್ಮನೆ ವಿಶೇಷ ಪೂಜೆ 


೪ 


ದೀಪಾವಳಿ -೧ ನರಕಚತುರ್ದಶಿ 


ನರಕಚತುರ್ದಶಿಯ ಆಚರಣೆಗೆ ಬೇಕಾಗುವ ಸಾಮಗ್ರಿಗಳು 
೧. ಗರಿಕೆ 
೨. ಭೃಂಗಾಮಲಕ ತೈಲ ಅಥವಾ ಬ್ರಾಹ್ಮೀ ತೈಲ 


೩. ಪರಿಶುದ್ಧವಾದ ಎಳ್ಳೆಣ್ಣೆ 


೬. ಮಾವಿನ ಚಿಗುರು. 

೭. ಅತ್ತಿ, ಮಾವು, ಅರಳಿ, ಆಲ, ಪಕ್ಷ ಈ ಮರದ ತೊಗಟೆಗಳು. ಶುದ್ಧವಾದ 
ಹೂವುಗಳು. ತುಳಸಿ, ಪೂಜೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳು. ಹಾಗೂ 
ಅಡುಗೆಯಲ್ಲಿ ಮಾಡಬೇಕಾದ ನೀರುದೋಸೆ. ಅದಕ ಸಿದ್ಧತೆಗಳು. 


೮. ಸಾಯಂಕಾಲದಂದು ಹಚ್ಚಲು ಮಣ್ಣಿನ ಹಣತೆಗಳು. 
ಸೇಸೆ ಖಂ ಖ್ಛಂ 


-43- 


ದೀಪಾವಳಿ -೧ ನರಕಚತುರ್ದಶಿ 


ನರಕಚತುರ್ದಶಿಯ ಬಗ್ಗೆ 


ಕೃಷ್ಣಾಪ್ತಮಿಯಂತೆ ನರಕಚತುರ್ದಶಿಯೂ ಕೂಡ ಕೃಷ್ಣನ ಹಬ್ಬವೇ ಆಗಿದೆ. 
ಇಂದು ವಿಶೇಷವಾಗಿ ಕೃಷ್ಣಪರಮಾತ್ಮನನ್ನು ವೈಭವದಿಂದ ಪೂಜೆ ಮಾಡಬೇಕು. ಬ್ರಾಹ್ಮೀ 
ಮುಹೂರ್ತದಲ್ಲಿ ಶ್ರೀಕೃಷ್ಣಪರಮಾತನಿಗೆ ಅಭ್ಯಂಜನ ಸ್ನಾನವನ್ನು ಮಾಡಿಸಬೇಕು. 
ಪೂಜಾಸಂದರ್ಭದಲ್ಲಿಪಂಚಾಮೃತ ಅಭಿಷೇಕ, ಭಕ್ತ ;ಧೋಜ್ಯಗಳ ಮಹಾನೈವೇದ್ಯ, 
೧೪ ಬಗೆಯ ಆರತಿಗಳು. ಹೂ, ತುಳಸಿಗಳ ವಿಶೇಷ ಅಲಂಕಾರ. ಅನ್ನಸಂತರ್ಪಣೆ, 
ಇವೆ ಮೊದಲಾದವುಗಳಿಂದ ಕೃಷ್ಣಪರಮಾತ್ಮನನ್ನು ಆರಾಧನೆ ಮಾಡಿ, ಅವನ 
ಅನುಗ್ರಹಕ್ಕಾಗಿ ಮಹಾಪ್ರಯತ್ನವನ್ನು ಪಡಬೇಕು. 

ರಾತ್ರಿಯ ನಾಕನೆಯ ಯಾಮದಲ್ಲಿ ಚತುರ್ದಶಿ ತಿಥಿಯು ಇರಬೇಕು. 
ಸೂರ್ಯೋದಯಕ್ಕೆ ಅಮಾವಾಸ್ಯೆಯು ಬಂದರೂ ಕೂಡ ದೋಷವಿಲ್ಲ. ಈ 
ತಿಥಿಯಲ್ಲಿ ಶ್ರೀಕೃಷ್ಣಪರಮಾತ್ಮನು ಚಂದ್ರೋದಯ ಕಾಲದಲ್ಲಿತೈಲಾಭ್ಯಂಗವನ್ನು ಮಾಡಿ, 
ಮಂಗಲಸ್ನಾನವನ್ನು ಮುಗಿಸಿ, ಲೋಕಕಂಟಕನಾದ ನರಕಾಸುರನನ್ನು ಸಂಹಾರ 
ಮಾಡಿದನು. ಆದ್ದರಿಂದಲೇ ಇದು ನರಕಚತುರ್ದಶಿ ಎಂಬ ಹೆಸರು ಪ್ರಸಿದ್ಧವಾಯಿತು. 
ಇಂದು ಯಾರು ಅಭ್ಯಂಗಸ್ನಾನವನ್ನು ಮಾಡುವುದಿಲ್ಲವೋ, ಅಂಥವರಿಗೆ 
ಘೋರಪಾಪಗಳನ್ನು ಶಾಸ್ತ್ರವು ವಿಧಾನ ಮಾಡಿದೆ. ಆದ್ದರಿಂದ ಚಂದ್ರೋದಯದಲ್ಲಿ 
ಸುಗಂಧಭರಿತವಾದ ತೈಲಾದಿಗಳನ್ನು ಹಾಗೂ ಹಿಂದಿನ ದಿವಸ ಪಾತ್ರೆಗೆ ತುಂಬಿಸಿದ 
ನೀರನ್ನು ಭಗವಂತನ ಎದುರಿಗೆ ಇಟ್ಟು ಅವನಿಗೆ ಸಮರ್ಪಣೆ ಮಾಡಿ, ನಾವು ಸ್ನಾನವನ್ನು 
ಮಾಡಬೇಕು. ನರಕಚತುರ್ದಶಿಯ ದಿವಸ ಶ್ರೀಕೃಷ್ಣಪರಮಾತ್ಮನು ನರಕಾಸುರನನ್ನು 
ಕೊಂದು, ೧೬೧೦೦ ಮಂದಿ ಸ್ತ್ರೀಯರನ್ನು ಬಂಧನದಿಂದ ಮೋಚನಗೊಳಿಸಿದನು. 
ಆದ್ದರಿಂದ ಇಂದು ಹಬ್ಬದ ಆಚರಣೆಯು ಸಂಪ್ರದಾಯವಾಗಿ ಬಂದಿತು. 
ಪ್ರಯತ್ನಪೂರ್ವಕವಾಗಿ ಇಂದು ಬೆಳಗಿನ ಬ್ರಾಹ್ಮಿಮುಹೂರ್ತದಲ್ಲಿ ೪ಕ್ಕೆ ಸರಿಯಾಗಿ 
ಎದ್ದೇಳಬೇಕು. ಶೌಚಾಚಾರಗಳನ್ನು ಮುಗಿಸಿ, ಚಂದ್ರೋದಯಕ್ಕೆ ಸರಿಯಾಗಿ ಎಣ್ಣೆಶಾಸ್ತ್ರ 
ಮಾಡಿಕೊಳ್ಳಬೇಕು. ಸೂರ್ಯೋದಯದ ಒಳಗೆ ಸ್ನಾನವನ್ನು ಮುಗಿಸಿರಬೇಕು. 


-44- 


ದೀಪಾವಳಿ -೧ ನರಕಚತುರ್ದಶಿ 


ಸ್ನಾನದ ಸಂದರ್ಭದಲ್ಲಿ ಮುಂದೆ ತಿಳಿಸಿದಂತೆ ಉತ್ತರಣೆ ಕಡ್ಡಿಯಿಂದ ತಮ್ಮನ್ನು 
ನಿವಾಳಿಸಿಕೊಳ್ಳಬೇಕು. ದೇವರಪೂಜೆ ಮುಗಿದ ಮೇಲೆ ಯಮದೇವರ ೧೪ 
ನಾಮಗಳನ್ನು ಹೇಳಿ, ೧೪ ತರ್ಪಣಗಳನ್ನು ನೀಡಬೇಕು. ಸಾಯಂಕಾಲದಂದು 
ನರಕಾಸುರನಲ್ಲಿ ನೆಲೆಸಿದ ವಾಯುದೇವರ ಪ್ರೀತಿಗಾಗಿ ೪ ಬತ್ತಿಗಳ ಹಣತೆಗಳನ್ನು 
ಹಚ್ಚಬೇಕು. ಮನೆಯ ಮುಂದೆ, ತುಳಸಿಯ ಮುಂದೆ ಹಾಗು ಮನೆಯ ಒಳಗೆ 
ಪ್ರತಿಯೊಂದು ಕೋಣೆಗಳಲ್ಲಿ ದೀಪವನ್ನು ಬೆಳಗಬೇಕು. ಬೆಳಗಿನಿಂದ ರಾತ್ರಿಯ ತನಕ 
ಶ್ರೀಕೃಷ್ಣಪರಮಾತ್ಮನ ಸ್ಮರಣೆಯನ್ನೇ ಮಾಡುತ್ತಿರಬೇಕು. ಭಗವಂತನನ್ನು ಮರೆಸುವ 
ದೇಹಕ್ಕೆ ಪ್ರಾಣಕ್ಕೆ ಅಪಾಯಕಾರಿಯಾದ ಸಿಡಿಮದ್ದುಗಳನ್ನು ಹಚ್ಚುವುದರಲ್ಲಿಯೇ 
ಕಾಲವನ್ನು ಕಳೆಯುವುದಕ್ಕಿಂತ ದೀಪವನ್ನು ಬೆಳಗಿ ಭಗವಂತನ ಸ್ಮರಣೆಯಲ್ಲಿ 
ಆರಾಧನೆಯಲ್ಲಿ ಮುಳುಗುವುದೇ ಶ್ರೇಯಸ್ಕರ. ಭಗವಂತನಾದ ಶ್ರೀಕೃಷ್ಣಪರಮಾತ್ಮನ 
ಸ್ಮರಣೆಯೊಂದಿಗೆ ಸಾರ್ಥಕವಾಗಬೇಕು. 


ಸವ ಬು ಬು 0) 


-45- 


ದೀಪಾವಳಿ -೧ ನರಕಚತುರ್ದಶಿ 
ನರಕಚತುರ್ದಶಿಯಂದು ಮಾಡಬೇಕಾದ ಕರ್ತವ್ಯಗಳು 


* ಬ್ರಾಹ್ಮಮುಹೂರ್ತದಲ್ಲಿ ೩-೨೦ಕ್ಕೆ ಎದ್ದು ಶೌಚಾಚಾರಗಳನ್ನು ಮುಗಿಸಿ 
ಕಾರ್ತೀಕಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡಿ ನಿರ್ಮಾಲ್ಯ- 
ವಿಸರ್ಜನೆಯನ್ನು ಮಾಡಿ, ನಿರ್ಮಾಲ್ಯ ಅಭಿಷೇಕವನ್ನು ಮಾಡಬೇಕು. ದೇವರ 
ಪ್ರತಿಮೆಗಳಿಗೆ, ಶಾಲಗ್ರಾಮಗಳಿಗೆ, ಪ್ರಾಣದೇವರೇ ಮೊದಲಾದ ದೇವತೆಗಳ 
ಪ್ರತಿಮೆಗಳಿಗೆ ಎಣ್ಣೆಯನ್ನು ಹಚ್ಚಿ, ಸೀಗೆಪುಡಿಯಿಂದ ತಿಕ್ಕಿ ಬಿಸಿನೀರಿನಿಂದ 
ಅಭಿಷೇಕವನ್ನು ಮಾಡಬೇಕು. ದೇವರಿಗೆ ಮಂಗಳಾರತಿಯನ್ನು ಮಾಡಿ, 
ಮಂಗಳಾಷ್ಟಕವನ್ನು ಪಠಿಸಿ ಅರರುಣೋದಯಕಾಲದ ಪೂಜೆಯನ್ನು 
ಸಮಾಪ್ತಿಗೊಳಿಸಬೇಕು. 


೫: ಪರಮಾತನಿಗೆ ಸಮರ್ಪಿಸಿದ ಎಣ್ಣೆ, ಸೀಗೆಪುಡಿ ಇವುಗಳನ್ನೇ ಅಭ್ಯಂಗಕ್ಕಾಗಿ 
ಉಪಯೋಗಿಸಬೇಕು. 

೫ ಮನೆಯಲ್ಲಿ ಒಬ್ಬರು ಮಾತ್ರ ದೇವರಿಗೆ ಹೀಗೆ ಎಣ್ಣೆ, ಸೀಗೆಕಾಯಿಗಳನ್ನು 
ಸಮರ್ಪಣೆ ಮಾಡಿದರೆ ಸಾಕು. 

೫ ಅನಂತರ ಹಿರಿಯ ಇಬ್ಬರು ಮುತ್ತೆ ದೆಯರು ಮನೆಮಂದಿಯನ್ನೆಲ್ಲ ಆಸನದಲ್ಲಿ 
ಕುಳ್ಳಿರಿಸಿ, ಹಣೆಗೆ ಸಿಂಧೂರದ ತಿಲಕವನ್ನಿಟ್ಟು ಆರತಿಯನ್ನು ಮಾಡಬೇಕು. 
ಕೆಲವರು ಇಬ್ಬಿಬ್ಬರನ್ನೇ ಕೂಡಿಸಿ ಆರತಿ ಮಾಡುತ್ತಾರೆ. ದೇವರ ಪ್ರಸಾದ 
ರೂಪದಲ್ಲಿರುವ ಭೃಂಗಾಮಲಕ ಎಣ್ಣೆಯನ್ನು ನೆತ್ತಿಗೆ ಹಚ್ಚಬೇಕು. ತೈಲವನ್ನು 
ಎದೆ ಮತ್ತು ಕೈಗಳಿಗೆ ಹಚ್ಚಬೇಕು. 

xk ಕೆಲವೊಬ್ಬರು ಬಂಗಾರದ ಉಂಗುರದಿಂದ ಎಣ್ಣೆಯನ್ನು ಹಚ್ಚುತ್ತಾರೆ. ಕೆಲವರು 
ಗರಿಕೆಯಿಂದ ತಲೆಗೆ ಎಣ್ಣೆಯನ್ನು ಹಚ್ಚುತ್ತಾರೆ. ಲಕ್ಷ್ಮೀದೇವಿಯು 
ಅಂತರ್ಯಾಮಿಯಾದ ಭಗವಂತನಿಗೆ ಅಭ್ಯಂಗ ಮಾಡಿಸುತ್ತಾಳೆಂಬ 
ಅನುಸಂಧಾನಕ್ಕಾಗಿ ಈ ಸಂಪ್ರದಾಯ ಬಂದಿರುತ್ತದೆ. 


-46- 


ದೀಪಾವಳಿ -೧ ನರಕಚತುರ್ದಶಿ 


xk 


ಸಾಮಾನ್ಯವಾಗಿ ಐದು ಗಂಟೆಗೆ ಚಂದ್ರೋದಯವಾಗುತ್ತದೆ. ಈ 
ಸಂದರ್ಭದಲ್ಲಿಯೇ ಆರತಿಯನ್ನು ಮಾಡಿ, ಎಣ್ಣೆಯನ್ನು ಹಚ್ಚುವುದು ಶ್ರೇಷ್ಠ ಕ 
ಸೂರ್ಯೋದಯವಾದ ಮೇಲೆ ಎಣ್ಣೆಶಾಸ್ತ್ರ ಮಾಡುವುದು 
ಅನರ್ಥಕಾರಿಯೆಂದು ಶಾಸ್ತ್ರ ತಿಳಿಸುತ್ತದೆ. ಆದ್ದರಿಂದ ಚಂದ್ರೋದಯದ 
ಅನಂತರ ಸೂರ್ಯೋದಯದ ಮೊದಲೇ ಎಣ್ಣೆಶಾಸ್ತ್ರವನ್ನು ಪ್ರಯತ್ನ- 
ಪೂರ್ವಕವಾಗಿ ಮಾಡಬೇಕು. 


ಒಂದುವೇಳೆ ಪ್ರಾತಣಾಲದಲ್ಲಿ ಸ್ನಾನಾದಿಗಳನ್ನು ಮುಗಿಸಿ, ಭಗವಂತನಿಗೆ 
ತೈಲಾದ್ಯಭಿಷೇಕಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ, ತೈಲಾದಿಗಳನ್ನು ದೇವರ 
ಮುಂದಿಟ್ಟು ಮಾನಸಿಕವಾಗಿಯೇ ಸಮರ್ಪಣೆ ಮಾಡಿ, ಎಣ್ಣೆಶಾಸ್ತ್ರವನ್ನು 
ಮಾಡಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಸೂರ್ಯೋದಯದ ಅನಂತರ 
ಎಣ್ಣೆಶಾಸ್ತವನ್ನು ಮಾಡದಂತೆ ಎಚ್ಚರ ವಹಿಸಬೇಕು. 


ಅ ೩ 
ಮುತ್ತೈದೆಯರು ಮನೆಮಂದಿಗೆ ಎಣ್ಣೆಯನ್ನು ಹಚ್ಚುವ ಮೊದಲು 
ಅಷ್ಟಚಿರಂಜೀವಿಗಳಿಗೆ ಯಾರೂ ತುಳಿಯದ ಜಾಗದಲ್ಲಿ ಎಣ್ಣೆಯನ್ನು 
ಹಚ್ಚಬೇಕು. 
ವ್ಯಾಸಃ ಪರಶುರಾಮಶ್ಚ ಹನೂಮಾನ್‌ ದ್ರೋಣಜಃ ಕೃಪಃ । 
ಮಾರ್ಕಂಡೇಯೋ ಬಲೀಂದ್ರಶ್ವ ಅಷ್ಟಮಸ್ತು ವಿಭೀಷಣಃ ॥ 
ಎಂಬ ಶ್ಲೋಕವನ್ನು ಪಠಿಸಿ, ಎಣ್ಣೆಹಚ್ಚುವುದು ಸಂಪ್ರದಾಯವಾಗಿದೆ. 
ಮುತ್ತೈ ದೆಯರಿಂದಲೇ ಎಣ್ಣೆಯನ್ನು ಹಚ್ಚಿಸಿಕೊಳ್ಳಬೇಕು. ಬೇರೆಯವರಿಂದ 
ಎಣ್ಣೆಯನ್ನು ಹಚ್ಚಿಸಿಕೊಳ್ಳಲು ಯಾವುದೇ ಶಾಸ್ತ್ರ ಪ್ರಮಾಣಗಳು ಇರುವುದಿಲ್ಲ. 
ಎಣ್ಣೆ ಹಚ್ಚಿಕೊಂಡು ಹಿರಿಯರಿಗೆ ನಮಸ್ಕಾರ ಮಾಡಬಾರದು. ಎಣ್ಣೆ 
ಹಚ್ಚಿಸಿಕೊಳ್ಳುವ ಮೊದಲು, ಅಥವಾ ಸ್ನಾನವನ್ನು ಮಾಡಿದ ಅನಂತರವೇ ಹಬ್ಬದ 
ನಮಸ್ಕಾರವನ್ನು ಮಾಡಬೇಕು. 


-47- 


ದೀಪಾವಳಿ -೧ ನರಕಚತುರ್ದಶಿ 


x 


ಪ್ರಾತಃಕಾಲದಲ್ಲಿ ಚಂದ್ರೋದಯದ ಸಂದರ್ಭದಲ್ಲಿ ಎಣ್ಣೆಶಾಸ್ತ್ರವನ್ನು 
ಮಾಡುವಾಗ ದೇವರ ಎದುರು, ತುಳೆಸಿಯ ಎದುರು ಹಾಗೂ ಮನೆ ಬಾಗಿಲುಗಳ 
ಮುಂದೆ ದೀಪವನ್ನು ಹಚ್ಚುವುದು ಮರೆಯಬಾರದು. 


ಭಗವಂತನಿಗೆ ಎಣ್ಣೆ ಸೀಗೆಪುಡಿ ಮೊದಲಾದವುಗಳನ್ನು ಸಮರ್ಪಿಸುವ 
ಸಂದರ್ಭದಲ್ಲಿಯೇ ಹೊಸ ವಸ್ತ್ರಗಳನ್ನು ಅವಶ್ಯವಾಗಿ ಭಗವಂತನಿಗೆ ಸಮರ್ಪಣೆ 
ಮಾಡಬೇಕು. 

ನರಕಚತುರ್ದಶಿಯಂದು ಆರತಿಯನ್ನು ಮಾಡಿಸಿಕೊಳ್ಳಲು ಕುಳಿತುಕೊಳ್ಳುವಾಗ 
ಹೊಸ ಬಟ್ಟೆಯನ್ನೇ ಪ್ರಯತ್ನಪೂರ್ವಕವಾಗಿ ಉಟ್ಟುಕೊಳ್ಳಬೇಕು. 
ಹಳೆಬಟ್ಟೆಯನ್ನು ಉಟ್ಟುಕೊಳ್ಳಬಾರದು. ಉಟ್ಟುಕೊಳ್ಳುವ ಮೊದಲು 
ಭಗವಂತನಿಗೆ ಸಮರ್ಪಣೆ ಮಾಡಿರಬೇಕು. 


ಒಂದುವೇಳೆ ಮಗಳಿಗೆ ಮದುವೆಯಾದ ಹೊಸದೀಪಾವಳಿಯಾಗಿದ್ದರೆ ಅಳಿಯ 
ಹಾಗೂ ಮಗಳಿಗೆ ವಿಶೇಷವಾಗಿ ಆರತಿಯನ್ನು ಹಾಗೂ ಊಟೋಪಚಾರಗಳನ್ನು 
ಇಂದಿನ ದಿವಸ ನಡೆಸಬೇಕು. 


ಮಗಳನ್ನು ವಿವಾಹ ಮಾಡಿಕೊಡುವಾಗ ಕಾಶೀಯಾತ್ರೆಯನ್ನು ತಡೆದಿದ್ದರ 
ಪ್ರಾಯಶ್ಚಿತ್ತವಾಗಿ ಇಂದು ಹೊಸ ದೀಪಾವಳಿಯನ್ನು ಆಚರಿಸುವ ಮೂಲಕ, 
ಗಂಗಾಸ್ನಾನವನ್ನು ಅಳಿಯನಿಗೆ ಮಾಡಿಸಬೇಕು. ಆಗ ವಿವಾಹಕಾಲದಲ್ಲಿ 
ಗಂಗಾಸ್ನಾನವನ್ನು ತಪ್ಪಿಸಿದ ಪಾಪವು ಪರಿಹಾರವಾಗುತ್ತದೆ. 
ನರಕಚತುರ್ದಶಿಯಂದು ಯತಿಗಳು, ವಿಧವೆಯರು, ಬ್ರಹ್ಮಚಾರಿಗಳು, ಗೃಹಸ್ಥರು 
ಪ್ರತಿಯೊಬ್ಬರೂ ಕೂಡ ತೈಲಾಂಭ್ಯಂಗವನ್ನು ಮಾಡಬೇಕು. ಮಾಡದಿದ್ದರೆ 
ಅನರ್ಥವಾಗುತ್ತದೆಂಬುದಾಗಿ ಕೃಷ್ಣಾಚಾರ್ಯಸ್ಮೃತಿಮುಕ್ತಾವಳಿಯಲ್ಲಿ ಹೀಗೆ 
ಹೇಳಿದ್ದಾರೆ - 

ತದಾನೀಂತು ರಮಾದೇವೀ ಸಮುತ್ತಿಷ್ಠತಿ ತಲ್ಪತಃ । 

ತತೋ ನೀರಾಜನಂ ತಸ್ಯಾಃ ಕುರ್ವೀತ ವಿಧಿವನ್ನರಃ ॥ 


-48- 


ದೀಪಾವಳಿ -೧ ನರಕಚತುರ್ದಶಿ 


ನ ಕರೋತಿ ಚ ಯೋ ಮೋಹಾತ್‌ ತಸ್ಯ ಲಕ್ಷ್ಮೀಃ ಪ್ರಕುಪ್ಯತಿ । 
ನರಕಶ್ಚ ಹತೋ ದೈತ್ಯಸ್ತಿಥೌ ತಸ್ಯಾಂ ತತೋಹಿಸಾ॥ 
ಖ್ಯಾತಾ ಲೋಕೇ ಮಹಾಪುಣ್ಯಾ ನರಕಾಖ್ಯಚತುರ್ದಶೀ। 

ನ ಹಿ ವ್ರತಂ ವಿಲುಪ್ಯೇತ ಕಾರ್ತಿಕವ್ರತಿನಾಂ ನ್ವಣಾಮ್‌ ॥ 
ವಿಧವಾನಾಂ ಯತೀನಾಂ ಚ ತಸ್ಯಾಂ ತೈಲಸ್ಕ ಸೇವನಾತ್‌ । 
ಯೋ ವಾ ನ ಕುರುತೇ ತಸ್ಯಾಂ ತೈಲಸ್ನಾನಂ ವಿಮೂಢಧೀಃ ॥ 
ಸಪ್ತಜನ್ಮದರಿದ್ರಸ್ಸ್ಯಾನ್ನಾರೀ ಚ ವಿಧವಾ ಭವೇತ್‌ । 

ತಸ್ಯಾಂ ಯಸ್ಸ್ಟಾಪಯೇದ್ದಿಪ್ರಾಂಸ್ಕೈಲೇನೋಷ್ಟೇನ ವಾರಿಣಾ ॥ 
ತಸ್ಯ ಗೇಹೇ ಸದಾ ಲಕ್ಷ್ಮೀ ೇರ್ಭವೇಜ್ಜನ್ನನಿ ಜನ್ಮನಿ || 

ಪಿತರಸ್ತಸ್ಯ ಮೋದಂತೇ ತೈಲಸ್ನಾನೇನ ತರ್ಪಿತಾಃ ॥ 


ನರಕಚತುರ್ದಶೀ ದಿನದಲ್ಲಿರಮಾದೇವಿಯು ಶಯನದಿಂದ ಮೇಲೇಳುತ್ತಾಳೆ. 
ಆಗ ಮಾನವನು ಶಾಸ್ತ್ರೋಕ್ತವಾಗಿ ರಮಾದೇವಿಗೆ ಆರತಿಯನ್ನು ಮಾಡಬೇಕು. 
ಮೋಹದಿಂದ ಆರತಿ ಪೂಜೆ ಮಾಡದಿದ್ದರೆ ಲಕ್ಷ್ಮಿಯು ಸಿಟ್ಟಾಗುತ್ತಾಳೆ. ಆ ಚತುರ್ದಶೀ 
ದಿನ ನರಾಕಸುರನ ಸಂಹಾರವಾದುದರಿಂದ ಮಹಾಪುಣ್ಯಕರವಾದ ಆ ಚರುರ್ದಶಿಗೆ 
ನರಕಚತುರ್ದಶೀ ಎಂದು ಹೆಸರು. ಕಾರ್ತಿಕಮಾಸದ ವ್ರತವುಳ್ಳವರಿಗೂ 
ವಿಧವೆಯರಿಗೂ, ಯತಿಗಳಿಗೂ ಆ ದಿನ ತೈಲಸ್ನಾನದಿಂದ ವ್ರತಲೋಪವಾಗುವುದಿಲ್ಲ. 
ಯಾವನು ಅನ್ಯಥಾಜ್ಞಾನಿಯಾಗಿದ್ದು ನರಕಚತುರ್ದಶೀ ದಿನ ತೈಲಾಭ್ಯಂಜನ 
ಮಾಡಿಕೊಳ್ಳುವುದಿಲ್ಲವೋ ಅವನು ಏಳು ಜನ್ಮಗಳಲ್ಲಿ ಬಡವನಾಗುತ್ತಾನೆ. ಹೆಂಗಸು 
ಎಧವೆಯಾಗುತ್ತಾಳೆ. ನರಕಚತುರ್ದಶೀದಿನದಲ್ಲಿ ಬ್ರಾಹ್ಮಣರಿಗೆ ಎಣ್ಣೆ ಹಚ್ಚಿ 
ಬಿಸಿನೀರಿನಿಂದ ಸ್ನಾನ ಮಾಡಿಸಿದರೆ ಅವನ ಮನೆಯಲ್ಲಿ ಜನ್ಮ ಜನ್ಮದಲ್ಲಿಯೂ 
ಲಕ್ಷ್ಮಿಯು ವಾಸಮಾಡುತ್ತಾಳೆ. ಎಣ್ಣೆ ಸ್ನಾನದಿಂದ ಸಂತುಷ್ಟರಾದ ಅವನ ಪಿತೃಗಳೂ 
ಆನಂದ ಪಡುತ್ತಾರೆ. ಇತ್ಯಾದಿ ವಿಷಯವು ಅಲ್ಲಿ ಹೇಳಲ್ಪಟ್ಟಿದೆ. 


೬49- 


ದೀಪಾವಳಿ -೧ ನರಕಚತುರ್ದಶಿ 


x ತೈಲದಲ್ಲಿ ಲಕ್ಷ್ಮಿಯು, ಜಲದಲ್ಲಿ ಗಂಗೆಯು ಸನ್ನಿಹಿತಳಾಗಿರುತ್ತಾಳೆ ಎಂಬುದನ್ನು 
ಪದ್ಮಪುರಾಣವು ಹೀಗೆ ತಿಳಿಸುತ್ತದೆ - 
ತೈಲೇ ಲಕ್ಷ್ಮೀ ೀರ್ಜಲೇ ಗಂಗಾ ದೀಪಾವಳ್ಳಾಂ ಚತುರ್ದಶೀಂ । 


ಪ್ರಾತಸ್ಸ್ನಾನಂ ಹಿ ಯಃ ಕುರ್ಯಾದ್ಯಮಲೋಕಂ ನ ಪಶ್ಯತಿ ॥ 


ಎಣ್ಣೆಯಲ್ಲಿ ಲಕ್ಷ್ಮಿಯೂ ನೀರಿನಲ್ಲಿ ಗಂಗೆಯೂ ಆ ದೀಪಾವಳಿಯ 
ಚತುರ್ದಶಿಯ ದಿವಸ ವಾಸಮಾಡುತ್ತಾರೆ. ಆಗ ಸ್ನಾನ ಮಾಡಿದವನು 
ಯಮಲೋಕವನ್ನು ನೋಡುವುದೇ ಇಲ್ಲ. 


೫. ೩-೨೦ಕ್ಕೆ ಎದ್ದು ೪-೫೫ರ ಒಳಗೆ ಸ್ನಾನ ಮಾಡಬೇಕು. ಇದೇ ಉತ್ತಮ ಪಕ್ಷ. 
೬ ಗಂಟೆಯ ಒಳಗೆ ಸ್ನಾನ ಮಾಡುವುದು ಮಧ್ಯಮಪಕ್ಷೆ. ಸೂರ್ಯೋದಯದ 
ಅನಂತರ ಸ್ನಾನ ಮಾಡುವುದು ಅಧಮಪಶ್ಷೆ. 


ಆಯುರ್ವೇದದಲ್ಲಿ ಅಭ್ಯಂಗಸ್ನಾನದ ಬಗ್ಗೆ ಹೀಗೆ ಹೇಳಲಾಗಿದೆ - 


ಅಭ್ಯಂಗಮಾಚರೇನ್ನಿತ್ಯಂ, ಸ ಜರಾಶ್ರಮವಾತಹಾ । 
ದೃಷ್ಠಿಪ್ರಸಾದಪುಷ್ಟ್ಯಾಯುಃ ಸ್ವಪನ್ನಸುತ್ತಕ್ಷದಾರ್ಥಕೃತ್‌ ! 
ಶಿರಶ್ರವಣಪಾದೇಷು ತಂ ವಿಶೇಷೇಣ ಶೀಲಯೇತ್‌ । 
ವರ್ಜೊೋತ ಭ್ಯಂಗಃ ಕಫಗಸ್ತಕೃತಸಂಶುಧ್ಯಜೀರ್ಣಿಭಿಃ || 


ನಿತ್ಯವು ಅಭ್ಯಂಗವನ್ನು ಮಾಡಬೇಕು. ಇದರಿಂದ ಮುಪ್ಪು ದೂರವಾಗುತ್ತದೆ. 
ಎಷ್ಟೇ ಕೆಲಸ ಮಾಡಿದರೂ ದೇಹಕ್ಕೆ ಶ್ರಮವಾಗುವುದಿಲ್ಲ. ವಾತವಿಕಾರದಿಂದ 
ಉಂಟಾಗುವ ಯಾವುದೇ ರೋಗಗಳೂ ಕೂಡ ಬರುವುದಿಲ್ಲ. ಕಣ್ಣಿಗೆ ದೃಷ್ಟಿಶಕ್ತಿಯು 
ಹೆಚ್ಚುತ್ತದೆ. ನರಗಳಿಗೆ ಶಕ್ತಿಯು ಹೆಚ್ಚಾಗಿ ನರಹೀನತೆಯು ಉಂಟಾಗುವುದಿಲ್ಲ. 
ಗಾಢವಾಗಿ ನಿದ್ರೆಯೂ ಬರುತ್ತದೆ. ಚರ್ಮವು ಸುಕ್ಕುಗಟ್ಟುವುದಿಲ್ಲ. ದೇಹವು 
ಬಲಿಷ್ಠವಾಗುತ್ತದೆ. ಅಭ್ಯಂಗವನ್ನು ಮಾಡುವಾಗ ಶಿರಸಿಗೆ ಹಾಗೂ ಕಿವಿಗಳಿಗೆ ಮತ್ತು 
ಅಂಗಾಲಿಗೆ ವಿಶೇಷವಾಗ ಎಣ್ಣೆಯನ್ನು ಹಾಕಬೇಕು. ಆದರೆ ಯಾರಿಗೆ ಕಫವು 


-50- 


ದೀಪಾವಳಿ -೧ ನರಕಚತುರ್ದಶಿ 


ಹೆಚ್ಚಾಗಿರುತ್ತದೋ, ಅವರು ಅಭ್ಯಂಗವನ್ನು ಮಾಡಬಾರದು. ಮತ್ತು ಅಜೀರ್ಣ, 
ಜ್ವರ ಮೊದಲಾದ ದೋಷವಿರುವವರೂ ಕೂಡ ಅಭ್ಯಂಗವನ್ನು ಮಾಡಬಾರದು. 


(ಈ ಶ್ಲೋಕ ದೀಪಾವಳಿಗೆ ಸಂಬಂಧಪಟ್ಟಿದ್ದಲ್ಲ. ಅಭ್ಯಂಗಸ್ನಾನದ ಪ್ರಯೋಜನ 


ತಿಳಿಸುವುದಕ್ಕಾಗಿ ಪ್ರಾಸಂಗಿಕವಾಗಿ ಅಷ್ಟಾಂಗಹೃದಯಲ್ಲಿ ವಾಗ್ಗಟನು ಹೇಳಿದ್ದನ್ನು 
ಉಲ್ಲೇಖಿಸಲಾಗಿದೆ.) 


x 


ಸ್ಯ 


ತಲೆಗೆ ಭೃಂಗಾಮಲಕತೈಲವನ್ನು ಅಥವಾ ಬ್ರಾಹ್ಮೀತೈಲವನ್ನು ಹಚ್ಚಿಕೊಳ್ಳಬೇಕು. 
ಉಳಿದ ದೇಹದ ಭಾಗಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸಬೇಕು. 
ದೊಡ್ಡವರು ಸಣ್ಣವರಿಗೆ, ಸಣ್ಣವರು ದೊಡ್ಡವರಿಗೆ ಪರಸ್ಪರವಾಗಿ ಎಣ್ಣೆಯನ್ನು 
ಹಚ್ಚಿ ಸಂತೋಷ ಪಡಬೇಕು. ಅನಂತರ ಹಿಂದಿನ ದಿವಸ ಯಾವ ನೀರಿಗೆ 
ಪೂಜೆಯನ್ನು ಮಾಡಲಾಗಿರುತ್ತದೋ, ಆ ನೀರನ್ನೇ ಕಾಯಿಸಿ ಸ್ನಾನ ಮಾಡಬೇಕು. 
ಹಿಂದೆ ಹೇಳಿದಂತೆ ಐದು ಬಗೆಯ ತೊಗಟೆಗಳನ್ನು ಆ ನೀರಿಗೆ ಹಾಕಿ 
ಕುದಿಸಿರಬೇಕು. ಕ 

ಸ್ನಾನದ ಮಧ್ಯದಲ್ಲಿ ಉತ್ತರಣಿಕಡ್ಡಿಯಿಂದ ತಮ್ಮನ್ನು ತಾವೇ ನಿವಾಳಿಸಿಕೊಳ್ಳಬೇಕು. 
ಇದರ ಉಲ್ಲೇಖ ಹೀಗಿದೆ - 

ಅಪಾಮಾರ್ಗಸ್ತಥಾ ತುಂಬೀ ಪ್ರಪುನ್ನಾಟಂ ಚ ಕಟ್ಟಲಂ | 

ಭ್ರಾಮಯೇತ್‌ ಸ್ನಾನಮಧ್ಯೇ ತು ನರಕಸ್ಯ ಕ್ಹಯಾಯ ವೈ ॥ 

ಸ್ನಾನ ಮಾಡುವಾಗ ಮಧ್ಯದಲ್ಲಿ ಉತ್ತರಣೆ ಕಡ್ಡಿ, ಸೋರೆಬಳ್ಳಿ ಕಿರುಶಿವನಗಿಡ 
ತಗಚಿ ಗಿಡಗಳನ್ನು ತಲೆಯ ಸುತ್ತಲೂ ತಿರುಗಿಸಿ ಎಸೆಯಬೇಕು. ಹೀಗೆ ಮಾಡಿದರೆ 
ನರಕದ ಬಾಧೆಯು ತಪ್ಪತ್ತದೆ. 

ಉತ್ತರಣಿಕಡ್ಡಿಯಿಂದ ತಲೆಯನ್ನು ಸುತ್ತು; ವಾಗ ಹೀಗೆ ಪ್ರಾರ್ಥನೆಯನ್ನು 
ಮಾಡಬೇಕು- 

ಸೀತಾಲೋಷ್ಟ ಸಮಾಯುಕ್ತಃ ಸಕಂಟಕದಳಾನ್ಹಿಶಃ | 

ಹರ ಪಾಪಮಪಮಾರ್ಗ ಭ್ರಾಮ್ಯಮಾಣಃ ಪುನಃ ಪುನಃ ॥ 


-51- 


ದೀಪಾವಳಿ -೧ ನರಕಚತುರ್ದಶಿ 


ಸೇ 


ನೇಗಿಲಿನ ತುದಿಯಲ್ಲಿರುವ ಒಂದು ಚೂರು ಹೆಂಟೆಯನ್ನು ತೆಗೆದುಕೊಂಡು 
ಮುಳ್ಳಿರುವ ಒಂದು ಚೂರು ಕಡ್ಡಿಯನ್ನು ಯಾವುದನ್ನಾದರೂ ಮುಳ್ಳೂ 
ಎಲೆಯೂ ಇರುವಂತೆ ತೆಗೆದುಕೊಂಡು ಅವೆರಡನ್ನೂ ಈ ಉತ್ತರಣೆಯ ಕಡ್ಡಿಯ 
ಜೊತೆಗೆ ಸೇರಿಸಿಕೊಂಡು ಎಲೈ ಉತ್ತರಣೆಯೇ | ನನ್ನ ತಲೆಯ ಸುತ್ತಲೂ 
ತಿರುಗಿಸುತ್ತೇನೆ. ನನ್ನ ಪಾಪವನ್ನು ನಾಶ ಮಾಡು ಎಂದೆನ್ನುತ್ತಾ ಅನೇಕ ಬಾರಿ 
ತಲೆಯ ಸುತ್ತಲೂ ತಿರುಗಿಸಬೇಕು. 


ಪ್ರಯತ್ನಪೂರ್ವಕವಾಗಿ ಉತ್ತರಣಿಕಡ್ಡಿಯನ್ನು ತಂದು ಹೀಗೆ ನಿವಾಳಿಸಬೇಕು. 
ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವ ಉತ್ತರಣಿಯ ಕಾಷ್ಠಗಳನ್ನಾದರೂ ತಂದು 
ಹೀಗೆ ನಿವಾಳಿಸುವ ಕ್ರಮವನ್ನು ಅನುಸರಿಸಬೇಕು. 


ಹೀಗೆ ಸ್ನಾನವನ್ನು ಮಾಡಿದ ಮೇಲೆ ಮಡಿಸ್ನಾನವನ್ನು ಮಾಡಿ, ದೇವರ 
ಪೂಜೆಯನ್ನು ವೈಭವೋಪೇತವಾಗಿ ಆಚರಿಸಬೇಕು. ಮುತ್ತೆ ದೆಯರು ಸ್ನಾನವನ್ನು 
ಮಾಡಿ ವಿವಿಧ ಭಕ್ತ 5ಭೋಜ್ಯಗಳನ್ನು ಸಿದ್ಧಪಡಿಸಬೇಕು. 


ಚತುರ್ದಶ ಎಂಬ ಸಂಖ್ಯೆಗೆ ಅನುಗುಣವಾಗಿ ಹದಿನಾಲ್ಕು ಬಗೆಯ 
ಕಾಯಿಪಲ್ಯಗಳನ್ನು ಬೇಯಿಸಿ ಸಮರ್ಪಣೆ ಮಾಡುವ ರೂಢಿಯನ್ನು ಸ್ಮ ತಿತತ್ವ 
ಗ್ರಂಥವು ಉಲ್ಲೇಖ ಮಾಡುತ್ತದೆ. 


ಅಕ್ಕಿ ಹಾಗೂ ತೆಂಗಿನಕಾಯಿಯಿಂದ ತಯಾರುಗೊಳಿಸುವ ನೀರುದೋಸೆಯನ್ನು 
ಅಂದು ಮಾಡುವ ಕ್ರಮವನ್ನು ಕೆಲವರು ಅನುಸರಿಸುತ್ತಾರೆ. 


ಇಂದು ಭಗವಂತನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯ 
ಮಾಡುವ ಪೂಜೆಗಿಂತ ಹೆಚ್ಚಿನ ಸಮಯವನ್ನು ವಿನಿಯೋಗ ಮಾಡಿ, ಮತ್ತಷ್ಟು 
ವೈಭವದಿಂದ ಭಗವಂತನಿಗೆ ಷೋಡಶೋಪಚಾರ ಪೂಜೆಯನ್ನು ಆಚರಿಸಬೇಕು. 
(ನಮ್ಮ ಪ್ರಕಾಶನದಿಂದಲೇ ಪ್ರಕಟಿತವಾದ ಭಗವಂತನ ಷೋಡಶೋಪಚಾರ 
ಪೂಜೆಯನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದಲ್ಲಿ ಭಗವಂತನ ವಿಶೇಷ 
ಅನುಗ್ರಹಕ್ಕೆ ಪಾತ್ರರಾಗುವುದರಲ್ಲಿ ಸಂಶಯವಿಲ್ಲ.) 


-52- 


ದೀಪಾವಳಿ -೧ ನರಕಚತುರ್ದಶಿ 


ಸೇ 


ನರಕಚತುರ್ದಶಿಯಂದು ಲಕ್ಷ್ಮೀಪೂಜೆಯನ್ನು ವಿಶೇಷವಾಗಿ ಆಚರಿಸಬೇಕೆಂದು 
ಕೃಷ್ಣಾಚಾರಸ್ಮೃತಿಮುಕ್ತಾವಳಿಯಲ್ಲಿ ತಿಳಿಸಿರುತ್ತಾರೆ. ಕೆಲವು ಗ್ರಂಥಗಳಲ್ಲಿ 
ಅಮಾವಾಸ್ಯೆಯಂದು ಲಕ್ಷ್ಮಿಯು ಮೇಲೆದ್ದೇಳುತ್ತಾಳೆಂದು ಹೇಳಲಾಗಿದೆ. ಆದರೆ 
ಕೃಷ್ಣಾಚಾರ್ಯರು ನರಕಚತುರ್ದಶಿಯಂದೇ ಲಕ್ಷ್ಮೀದೇವಿಯು ಎದ್ದೇಳುವ 
ಸಮಯವೆಂದು ಹೇಳುತ್ತಾರೆ. 


ಅಮಾವಾಸ್ಯೆಯಂದು ಲಕ್ಷ್ಮಿಯು ಎದ್ದೇಳುತ್ತಾಳೆ. ಚತುರ್ದಶಿಯ ದಿವಸ ಅವಳು 
ಎದ್ದೇಳುವ ಸಮಯ. ಆ ಸಂದರ್ಭದಲ್ಲಿಯೂ ಲಕ್ಷ್ಮೀದೇವಿಗೆ ಪೂಜೆಯನ್ನು 
ಮಾಡಬೇಕು. ಅಮಾವಾಸ್ಯೆಯಂದು ಎದ್ದಿರುವ ಲಕ್ಷ್ಮಿಗೆ ಪೂಜೆಯನ್ನು 
ಆಚರಿಸಬೇಕೆಂದು ಸಮನ್ವಯವನ್ನು ತಿಳಿಯಬಹುದು. 


ಲಕ್ಷ್ಮೀದೇವಿಯ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕೆನ್ನುವುದರಲ್ಲಿ 
ಸಂದೇಹವಿಲ್ಲ. ಭಗವಂತನ ಪೂಜೆಯ ಅನಂತರ ಲಕ್ಷ್ಮಿಯ ಪೂಜೆಯನ್ನು 
ಆಚರಿಸಿ, ಮುಖ್ಯಪ್ರಾಣಾದಿ ದೇವತೆಗಳ ಪೂಜೆಯನ್ನು ಆಚರಿಸಿ, ಪೂಜೆಯ 
ಕೊನೆಯಲ್ಲಿ ಬ್ರಹ್ಮಯಜ್ಞವನ್ನು ಮಾಡಿ, ಬ್ರಹ್ಮಯಜ್ಞದ ಕೊನೆಯಲ್ಲಿ 
ಯಮತರ್ಪಣವನ್ನು ನೀಡಬೇಕು. 

ಯಮತರ್ಪಣವನ್ನು ನೀಡುವ ಮೊದಲು ಯಮದೇವರ ಹದಿನಾಕು 
ರೂಪಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಅನಂತರ ಆ ಹದಿನಾಕು 
ರೂಪಗಳಿಗೆ ತರ್ಪಣವನ್ನು ನೀಡಿ “"ಯಮೋ ನಿಹಂತಾ' "ಪಿತ್ವಧರ್ಮರಾಜೋ 
ವೈವಸ್ಥತೋ ದಂಡಧರಶ್ಚಕಾಲಃ | ಪ್ರೇತಾಧಿಪೋ ದತ್ತಕೃತಾನುಸಾರೀ ಕೃತಾಂತ 
ಏತದ್ದಶ ಕೃಜ್ಜಪಂತೀ ॥ ಎಂಬ ಶ್ಲೋಕವನ್ನು ಪಠಿಸಬೇಕು. 

ನಾವು ಮಾಡುವ ಸಹಸ್ರ ಸಹಸ್ರ ಅಪರಾಧಗಳನ್ನು ಮನ್ನಿಸುವಂತೆ 
ಯಮದೇವರಲ್ಲಿ ಪ್ರಾರ್ಥಿಸಬೇಕು. ಮೋಕ್ಷಮಾರ್ಗದೆಡೆ ಧಾವಿಸುವಂತೆ 
ಶರಣೆನ್ನಬೇಕು. 


-53- 


ದೀಪಾವಳಿ -೧ ನರಕಚತುರ್ದಶಿ 


ಸಾ ತಿನಕ್ಛತ್ರದಲ್ಲಿ ನರಕಚತುರ್ದಶಿಯ ಆಚರಣೆ 


ಸ್ವಾತಿಸ್ಥಿತೇ ರವಾವಿಂದುರ್ಯದಿ 'ಸ್ವಾತಿಗತೋ ಭವೇತ್‌ । 

ಪಂಚತ್ವಗುದಕಸ್ನಾಯೀ ಕೃತಾಭ್ಯಂಗವಿಧಿರ್ನರಃ ॥ 

ನೀರಾಜಿತೋ ಯದಾ ಲಕ್ಷ್ಮೀಮರ್ಚಯೇತ್‌ ಸುಸಮಾಹಿತಃ । 

ಸರ್ವಸಂಪದಮಾಪ್ನೋತಿ ಲಕ್ಷ್ಮೀಸ್ತತ್ತೈವ ತಿಷ್ಠತಿ ॥ 

ಸೂರ್ಯನು ಸ್ವಾತಿನಕ್ತತ್ರದಲ್ಲಿ ಇದ್ದಾಗ ನರಕಚತುರ್ದಶಿಯು ಬರುತ್ತದೆ. 
ಒಂದು ವೇಳೆ ಅಂದು ಚಂದ್ರನೂ ಕೂಡ ಸ್ವಾತಿನಕ್ಷತ್ರದಲ್ಲಿದ್ದರೆ ವಿಶೇಷಫಲವನ್ನು 
ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದು ಐದುಬಗೆಯ ತೊಗಟೆಗಳನ್ನು ಬಿಸಿನೀರಿನಲ್ಲಿ ಹಾಕಿ 
ಸ್ನಾನ ಮಾಡಬೇಕು. ಎಳ್ಳೆಣ್ನೆಯಿಂದ ಅಭ್ಯಂಗವನ್ನು ಮಾಡಬೇಕು. 
ಸುಮಂಗಲಿಯರಿಂದ ಆರತಿಯನ್ನು ಮಾಡಿಸಿಕೊಳ್ಳಬೇಕು. ಏಕಾಗ್ರಚಿತ್ತನಾಗಿ 
ಲಕ್ಷ್ಮಿಯನ್ನು ಪೂಜೆ ಮಾಡಬೇಕು. ಹೀಗೆ ನರಕಚತುರ್ದಶಿಯನ್ನು ಆಚರಣೆ 
ಮಾಡುವುದರಿಂದ ಸಕಲವಿಧವಾದ ಸಂಪತ್ತನ್ನು ಹೊಂದುತ್ತಾನೆ. ಲಕ್ಷ್ಮಿಯು ಅವನ 
ಮನೆಯಲ್ಲಿ ವಾಸ ಮಾಡುತ್ತಾಳೆ. ಹೀಗೆ ಸ್ಮೃತಿಮುಕ್ತಾವಳಿಯಲ್ಲಿ ತಿಳಿಸಿದ್ದಾರೆ. 


ಚತುರ್ದಶೀ ಚಾಶ್ಚಯುಜಸ್ಯ ಕೃಷ್ಣ 

ಸ್ವಾತ್ಯರ್ಕ್ಸಯುಕ್ತಾ ಚ ಭವೇತ್‌ ಪ್ರಭಾತೇ 

ಸ್ನಾನಂ ಸಮಭ್ಯಂಜ್ಯ ನರೈಸ್ತು ಕಾರ್ಯಂ 

ಸುಗಂಧತೈಲೇನ ವಿಭೂತಿಕಾಮೈ: || | 

ಇ 

ಎಂಬುದಾಗಿ ಸ್ವಾತಿನಕ್ಷತ್ರದಲ್ಲಿ ಸೂರ್ಯ, ಚಂದ್ರರಿಬ್ಬರೂ ಇದ್ದಾಗ 
ನರಕಚತುರ್ದಶಿಯು ವಿಶೇಷಫಲದಾಯಕವಾಗುತ್ತದೆಂದು ಸ್ಮೃತಿದರ್ಪಣದಲ್ಲಿ 
ತಿಳಿಸಲಾಗಿದೆ. 


ನರಕಚತುರ್ದಶಿಯ ನಿರ್ಣಯ 
ಪೂರ್ವವಿದ್ಧಚತುರ್ದಶ್ಯಾಂ ಕಾರ್ತಿಕಸ್ಯಾಸಿತೇ ಪರೇ । 
ಪ 


€ ಪ್ರತ್ಯೂಷಸಮಯೇ ಸ್ನಾನಂ ಕುರ್ಯಾತ್‌ ಪ್ರಯತ್ನತಃ ॥ 


-54- 


ದೀಪಾವಳಿ -೧ ನರಕಚತುರ್ದಶಿ 


ಎರಡು ದಿವಸಗಳಲ್ಲಿ ಚಂದ್ರೋದಯ ಸಮಯದಲ್ಲಿ ಚತುರ್ದಶಿ ಇದ್ದರೆ 
ಹಿಂದಿನ ದಿನದಲ್ಲೇ ನರಕಚತುರ್ದಶಿಯ ಆಚರಣೆ ಮಾಡಬೇಕು. 


ಉಭಯತ್ರ ವಿಧೂದಯೇ ಚತುರ್ದಶ್ಯಭಾವೇ 

ಹ್ರಾಸೇ ಹ್ರಾಸಂ ಪೂರ್ವೇದ್ಯುಃ ಪ್ರವೇಶ್ಯ 

ಪ್ರವೇ$ಹ್ಲಿ ತ್ರಯೋದಶ್ಯಾಮೇವಾಭ್ಯಂಗಂ ಕುರ್ಯಾದಿತಿ ದಿವೋದಾಸಃ | 

ಒಂದುವೇಳೆ ಎರಡೂ ದಿವಸ ಚಂದ್ರೋದಯ ಕಾಲದಲ್ಲಿ ಚತುರ್ದಶಿಯು 
ಇಲ್ಲದಿದ್ದರೆ ಹಿಂದಿನ ದಿವಸ ಅಭ್ಯಂಜನವನ್ನು ಮಾಡಬೇಕು ಎಂಬುದು ದಿವೋದಾಸರ 
ಅಭಿಪ್ರಾಯ. 

ಆದ್ದರಿಂದ ತ್ರಯೋದಶಿಯಿಂದ ವಿದ್ಧವಾದ ಚತುರ್ದಶಿಯೇ 
ನರಕಚತುರ್ದಶಿಯ ಆಚರಣೆಗೆ ಶ್ರೇಷ್ಠ ದಿವಸವಾಗಿದೆ. ಅರಣೋದಯಕಾಲದಲ್ಲಿ 
ಚತುರ್ದಶಿತಿಥಿಯು ಇದ್ದರೆ ಅಂದು ಅಭ್ಯಂಗವನ್ನು ಆಚರಣೆ ಮಾಡಬೇಕು. 


ಯಮತರ್ಪಣದ ವಿಚಾರ 
ತಥಾ ಕೃಷ್ಣಾಂಗರಚತುರ್ದಶ್ಶಾ 


ೀ ಬಂ ಯಮತರ್ಪಣಮುಕ್ತಂ ವೃದ್ಧಮನುನಾ- 
ದೀಪೋತವಚತುರ್ದಶ್ಯಾಂ ಕಾರ್ಯಂ ತು ಯಮತರ್ಪಣಮ್‌ । 


ಕೃಷ್ಣಾಂಗಾರಚತುರ್ದಶ್ಯಾಮಪಿ ಕಾರ್ಯಂ ತದೈವ ವಾ॥ 

ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ। 

ವೈವಸ್ಥಾಯ ಕಾಲಾಯ ಸರ್ವಭೂತಕ್ಷಯಾಯ ಚ 

ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ । 

ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮಃ ॥ 

ಕೃಷ್ಣಪಕ್ಷದ ಮಂಗಳವಾರ ಚತುರ್ದಶೀ ದಿನ ಯಮತರ್ಪಣ 

ಕೊಡಬೇಕೆಂದು ವೃದ್ಧಮನುಗಳು ಹೇಳಿದ್ದಾರೆ - "ದೀಪಾವಳಿಯ ಚತುರ್ದಶೀದಿನ 
ಯಮತರ್ಪಣವನ್ನು ಕೊಡತಕ್ಕದ್ದು. ಕೃಷ್ಣಪಕ್ಷದ ಮಂಗಳವಾರ ಚತುರ್ದಶೀ ಬಂದರೆ 


-55- 


ದೀಪಾವಳಿ -೧ ನರಕಚತುರ್ದಶಿ 


ಆಗಲೂ ಯಮತರ್ಪಣ ಕೊಡತಕ್ಕದ್ದು. ಅಥವಾ ಪ್ರತಿಯೊಂದು ಕೃಷ್ಣಪಕ್ಷದ 
ಚತುರ್ದಶೀದಿನ ಯಮತರ್ಪಣ ಕೊಡಬೇಕು. ಯಮಾಯ ನಮಃ, ಧರ್ಮರಾಜಾಯ 
ನಮಃ, ಮೃತ್ಯುವೇ ನಮಃ, ಅಂತಕಾಯ ನಮಃ, ವೈವಸ್ಥತಾಯ ನಮಃ, ಕಾಲಾಯ 
ನಮಃ,ಸರ್ವಭೂತಕ್ಷೆಯಾಯ ನಮಃ, ಔದುಂಬರಾಯ ನಮಃ, ದಧ್ನಾಯ ನಮಃ, 
ನೀಲಾಯ ನಮಃ, ಪರಮೇಷ್ಠಿನೇ ನಮಃ, ವೃಹೋದರಾಯ ನಮಃ, ಚಿತ್ರಾಯ ನಮಃ, 
ಚಿತ್ರಗುಪ್ತಾಯ ನಮಃ, ಎಂದು ಯಮತರ್ಪಣ ಕೊಡಬೇಕು, ಮತ್ತು ನಮಸ್ಕಾರ 
ಮಾಡಬೇಕು. 


ದೀಪೋತವಚತುರ್ದಶ್ಯಾಂ ಕಾರ್ಯಂ ತು ಯಮತರ್ಪಣಮ್‌ । 
ಜೀವತಿತಾಪಿ ಕುರ್ವೀತ ತರ್ಪಣಂ ಯಮಭೀಷ್ಮಯೋಃ ॥ 


ಎಂಬ ಪ್ರಮಾಣದಂತೆ ಜೀವತ್ತಿತ್ರಗಳೂ ಸಹ ಯಮತರ್ಪಣವನ್ನು ನೀಡಬೇಕು. 
ಅಂಗೈ ಮಧ್ಯದಲ್ಲಿ ಹಾಕಿದ ಹರಿನಿರ್ಮಾಲ್ಯವು ಬೆರಳುಗಳ ತುದಿಯಿಂದ ಬೀಳಬೇಕು. 


ನರಕಚತುರ್ದಶಿಯಂದು ಪ್ರತಿಯೊಬ್ಬರೂ ನೀಡಲೇ ಬೇಕಾದ 
ಯಮತರ್ಪಣ 

ಯಮಂ ತರ್ಪಯಾಮವಿ. 

ಧರ್ಮರಾಜಂ ತರ್ಪಯಾಮಿ. 

ಮೃತ್ಯುಂ ತರ್ಪಯಾಮಿ 

ಅಂತಕಂ ತರ್ಪಯಾಮಿ 

ವೈವಸ್ಥತಂ ತರ್ಪಯಾಮಿ 

ಕಾಲಂ ತರ್ಪಯಾಮಿ 

ಸರ್ವಭೂತಕ್ತಯಂ ತರ್ಪಯಾಮಿ 

ಔದುಂಬರಂ ತರ್ಪಯಾಮಿ 

ದದ್ದಂ ತರ್ಪಯಾಮಿ. 

ನೀಲಂ ತರ್ಪಯಾಮಿ 


ಇ ಆ.೧೯ ೫ ೪ ೫ ಆಧಿ 


ದ್ರ 


-56- 


ದೀಪಾವಳಿ -೧ ನರಕಚತುರ್ದಶಿ 


೧೧. ಪರಮೇಷ್ಠಿನಂ ತರ್ಪಯಾಮಿ 
೧೧. ವೃಕೋದರಂ ತರ್ಪಯಾಮಿ 
೧೨. ಚಿತ್ರಂ ತರ್ಪಯಾಮಿ 

೧೩. ಚಿತ್ರಗುಪ್ತಂ ತರ್ಪಯಾಮಿ. 


೫ ನರಕಚತುರ್ದಶಿಯ ದಿವಸ ಶ್ರೀಕೃಷ್ಣಪರಮಾತ್ಮನು ನರಕಾಸುರನನ್ನು ಸಂಹಾರ 
ಮಾಡಿದ ಚರಿತ್ರೆಯನ್ನು ಪೂಜೆಯ ಅನಂತರ ಪ್ರವಚನ ಮಾಡಬೇಕು. ಅಥವಾ 
ಪ್ರವಚನವನ್ನು ಕೇಳಬೇಕು. 

೫ ಉತ್ತರದ ಕಡೆ ಕವಟೆಕಾಯಿಯನ್ನು ತುಳಿದು ಹಾಕುತ್ತಾರೆ. ನರಕಾಸುರನ 
ಪ್ರತಿನಿಧಿಯಾಗಿ ಕವಟೆಕಾಯಿಯನ್ನು ಇಟ್ಟು ಅದನ್ನು ತುಳಿಯುವ ಮೂಲಕ 
ನರಕಾಸುರನ ಸಂಹಾರವನ್ನು ಚಿಂತನೆ ಮಾಡುತ್ತಾರೆ. 


ನರಕಚತುರ್ದಶಿಯ ಸಾಯಂಕಾಲದ ಆಚರಣೆ 


ಸಾಯಂಕಾಲದಲ್ಲಿಸೂರ್ಯಾಸ್ತವಾದ ಮೇಲೆ ನರಕಾಸುರನಿಗೆ ನಾಕು ಬತ್ತಿಯ 
ಒಂದು ದೀಪವನ್ನು ಹಚ್ಚಬೇಕು. ನರಕಾಸುರನಲ್ಲಿ ಇರುವ ವಾಯುದೇವರಿಗೆ ಈ 
ದೀಪವು ಅರ್ಪಿತವಾಗುತ್ತದೆ ಎಂದು ಚಿಂತನೆ ಮಾಡಬೇಕು. ಭೂದೇವಿಯ 
ಪ್ರಾರ್ಥನೆಯಂತೆ ಭಗವಂತನು ನರಕಾಸುರನ ಹೆಸರಿನಿಂದ ಈ ದಿವಸ 
ಪ್ರಸಿದ್ಧವಾಗುವಂತೆ ಮತ್ತು ಅವನಿಗೆ ದೀಪವನ್ನು ಹಚ್ಚುವಂತೆ ವರವನ್ನು ನೀಡಿದ್ದನು. 
ಆದ್ದರಿಂದ ಪದ್ಮಪುರಾಣವು ಹೀಗೆ ಹೇಳುತ್ತದೆ- 

ನರಕಾಯ ಪ್ರದಾತವ್ಯೋ ದೀಪಸಂಪೂಜ್ಯ ದೇವತಾಃ । 

ತತಃ ಪ್ರದೋಷಸಮಯೇ ದೀಪಾನ್‌ದಂದ್ಯಾನ್ನನೋಹರಾನ್‌ ॥ 

ನರಕನಿಗೂ ಒಂದು ದೀಪವನ್ನು ಹತ್ತಿಸಬೇಕು. ದೇವತೆಗಳನ್ನೂ ಪೂಜಿಸಬೇಕು. 
ಅನಂತರ ಸಾಯಂಕಾಲದ ಪ್ರದೋಷ ಸಮಯದಲ್ಲಿ ಬಗೆ ಬಗೆಯಾದ ಅನೇಕ 
ಮನೋಹರ ದೀಪಗಳನ್ನು ಹತ್ತಿಸಬೇಕು. 


*57- 


ದೀಪಾವಳಿ -೧ ನರಕಚತುರ್ದಶಿ 


ಸಾಯಂಕಾಲ ಎಲ್ಲೆಲ್ಲಿ ದೀಪ ಹಚ್ಚಬೇಕು ?) 


ಬ್ರಹ್ಮವಿಷ್ಣು ಶಿವಾದೀನಾಂ ಭವನೇಷು ವಿಶೇಷತಃ । 

ಕೂಟಾಗಾರೇಷು ಚೈತ್ಯೇಷು ಸಭಾಸು ಚ ನದೀಷು ಚ॥ 

ಪ್ರಾಕಾರೋದ್ಯಾನವಾಷೀಷು ಪ್ರತೋಳೀ ನಿಷ್ಠುಟೇಷು ಚ। 

ಮಂದಾರಾಸು ವಿವಿಕ್ತಾಸು ಹಸ್ತಿಶಾಲಾಸು ಚೈವ ಹಿ ॥ 

ಬ್ರಹ್ಮ, ವಿಷ್ಣು, ಶಿವ ಮೊದಲಾದ ದೇವಸ್ಥಾನಗಳಲ್ಲಿಯೂ, ಮನೆಗಳ ಮಹಡಿ 
ಮೇಲೆಯೂ, ಮಂಟಪಗಳಲ್ಲಿಯೂ, ಸಭೆಗಳಲ್ಲಿಯೂ, (ಅಂಗಳದಲ್ಲಿಯೂ) 
ನದಿಗಳಲ್ಲಿಯೂ, ಮನೆಯ ಸುತ್ತಲೂ, ಇರುವ ಆವರಣ ಗೋಡೆಗಳ ಮೇಲೂ, 
ಉದ್ಯಾನಗಳಲ್ಲೂ, ಬಾವಿಗಳ ಪಕ್ಕದಲ್ಲಿಯೂ, ಮಾರ್ಗಗಳಲ್ಲಿಯೂ, ಕುದುರೆಗಳ 
ಲಾಯದಲ್ಲಿಯೂ, ಆನೆಗಳ ಶಾಲೆಗಳಲ್ಲಿಯೂ, ಎಲ್ಲಾಕಡೆಗಳಲ್ಲಿಯೂ ದೀಪವನ್ನು 
ಹತ್ತಿಸಬೇಕು. 

೫% ನರಕಚತುರ್ದಶಿಯ ಹಾಗೂ ಅಮಾವಾಸ್ಯೆಯ ಸಾಯಂಕಾಲದಲ್ಲಿ ಪುರುಷರು 
ಕೈಯಲ್ಲಿ ಪಂಜುದೀವಟಿಗೆಗಳನ್ನು ಹಿಡಿದು ತಮ್ಮ ಪಿತೃಗಳಿಗೆ 
ಮಾರ್ಗದರ್ಶನವನ್ನು ಮಾಡಬೇಕು. ಇದನ್ನು ಧರ್ಮಸಿಂಧು ಮೊದಲಾದ 
ಗ್ರಂಥಗಳಲ್ಲಿ ಸಮರ್ಥಿಸಿದ್ದಾರೆ - 
ತುಲಾಸಂಸ್ಥೇ ಸಹಸ್ರಾಂಶೌ ಪ್ರದೋಷೇ ಭೂತದರ್ಶಯೋಃ । 
ಉಲ್ಫ್ಕಾಹಸ್ತಾ ನರಾಃ ಕುರ್ಯುಃ ಪಿತ್ವಣಾಂ ಮಾರ್ಗದರ್ಶನಮ್‌ । 
ಅಗ್ನಿದಗ್ಗಾಶ್ಚ್ಮ ಯೇ ಜೀವಾ ಯೇಪ್ಯ್ಕದಗ್ಳ್ಯಾ ಕುಲೇ ಮಮ ॥ 
ಉಜ್ಜಲಜ್ಯೋತಿಷಾ ದಗ್ಗಾಸ್ಟೇ ಯಾಸ್ತು ಪರಮಾಂ ಗತಿಮ್‌ । 
ಯಮಲೋಕಂ ಪರಿತ್ಯಜ್ಯ ಆಗತಾ ಯೇ ಮಹಾಲಯೇ। 
ಉಜ್ಜಲಜ್ಯೋತಿಷಾ ವರ್ಶೃ ಪ್ರಶ್ಯನ್ರೋ ವ್ರಜಸ್ತು ತೇ॥ 
ಪುರುಷರು ಕೈಯಲ್ಲಿ ಪಂಜುದೀವಟಿಗೆಗಳನ್ನು ಹಿಡಿದುಕೊಂಡು ತಮ್ಮ ಪಿತೃಗಳಿಗೆ 
ದಾರಿಯನ್ನು ತೋರಿಸಬೇಕು. ಆಗ ಹೇಳಬೇಕಾದ ಮಂತ್ರ ಹೀಗಿದೆ - ಅಗ್ನಿ 


ದಹನದ ಸಂಸ್ಕಾರವನ್ನು ಪಡೆದ, ಮತ್ತು ಸರಿಯಾಗಿ ಸಂಸ್ಕಾರ ಪಡೆಯದ 
-58- 


ದೀಪಾವಳಿ -೧ ನರಕಚತುರ್ದಶಿ 


ನನ್ನ ಪಿತ್ಠದೇವತೆಗಳೇ ತಾವೆಲ್ಲರೂ ಶಾಶ್ಚತವಾದ ಉತ್ತಮಗತಿಯನ್ನು ಹೊಂದಿರಿ. 
ಯಾವ ಪಿತ್ಸದೇವತೆಗಳು ಮಹಾಲಯಶ್ರಾದ್ಧಕಾಲದಲ್ಲಿ ಯಮಲೋಕದಿಂದ 
ಭೂಲೋಕಕ್ಕೆ ಆಗಮಿಸಿರುತ್ತಾರೋ ಆ ಎಲ್ಲಾಪಿತೃದೇವತೆಗಳು, ಈ ಬೆಳಗುವ 
ಪಂಜಿನ ಬೆಳಕಿನ ಮೂಲಕ ತಮ್ಮದಾರಿಯನ್ನು ಕಾಣುತ್ತಾ ತಮ್ಮ ಲೋಕವನ್ನು 
ಸೇರಲಿ. 

೫% ಮಹಾಲಯ ಅಮಾವಾಸೆ ಸಯ ಪರ್ವಕಾಲಕ್ಕಾಗಿ ಆಗಮಿಸಿದ ಪಿತೃದೇವತೆಗಳು 
ನಮಗೆಲ್ಲರಿಗೂ ಆಶೀವಾ ೯ದವನ್ನು ಮಾಡಿ, ತಮ್ಮಲೋಕಕ್ಕೆ ತೆರಳುತ್ತಾರೆಂದು 
ಅನುಸಂಧಾನವನ್ನು ಮಾಡಬೇಕು. 

೫ ಪುರುಷರಾದವರು ಹೀಗೆ ಪಿತೃದೇವತೆಗಳಿಗೆ ದೀವಟಿಗೆಗಳನ್ನು ಹಿಡಿಯುವ 
ಮೂಲಕ ಮಾರ್ಗವನ್ನು ತೋರದಿದ್ದರೆ ಅವರು ಬೇಸರ ಮಾಡಿಕೊಂಡು 
ತೆರಳುತ್ತಾರೆ. ಪಿತ್ಯಗಳ ಅನುಗ್ರಹಕ್ಕೆ ಪಾತ್ರರಾಗಲು ಸಾಧ್ಯವಿಲ್ಲ ಎಂಬುದನ್ನು 
ಅರಿತುಕೊಳ್ಳಬೇಕು. 


ನರಕಚತುರ್ದಶಿಯ ಸಮರ್ಪಣೆ 


೫ ಹೀಗೆ ಬೆಳಿಗ್ಗೆ ಅರುಣೋದಯದ ಕಾಲದಿಂದ ರಾತ್ರಿಯ ತನಕ ಅತ್ಯಂತ 
ಶ್ರದ್ಧೆಯಿಂದ ನರಕಚತುರ್ದಶಿಯ ಹಬ್ಬವನ್ನು ಆಚರಣೆ ಮಾಡಬೇಕು. 
ಶ್ರೀಕಷ್ಠಜನಾಷು ಪ್ವಮಿಯಂತೆ ನರಕಚತುರ್ದಶಿಯೂ ಕೂಡ ಶ್ರೀಕೃಷ್ಣನ ಹಬ್ಬವೆಂದು 
ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣನನ್ನೇ ಸ್ಮರಣೆ ಮಾಡುತ್ತಾ ಆಚರಿಸಿದ ಎಲ್ಲಾ 
ಸತ್ತರ್ಮಗಳನ್ನು ಭಾರತೀರಮಣ ಮುಖ್ಯಪ್ರಾಣನ ಹೃದಯಗುಹಾವಾಸಿಯಾದ 
ರುಕ್ಮಿಣೀ ಸತ್ಯಭಾಮಾ ಸಹಿತನಾದ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ 
ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡಬೇಕು. ಶ್ರೀಕೃಷ್ಣನ ಅನುಗ್ರಹವನ್ನು 
ನಿರಂತರ ಅಪೇಕ್ಲಿಸುತ್ತಾ ಮಲಗಿಕೊಳ್ಳಬೇಕು. 

ಇಲ್ಲಿಗೆ ನರಕಚತುರ್ದಶಿಹಬ್ಬದ ವಿಚಾರವು ಸಮಾಪ್ತವಾಯಿತು. 
॥ ಶ್ರೀಕೃಷ್ಣಾರ್ಪಣಮಸ್ತು ॥ 
-59- 


ತೈಲಾಭ್ಯಂಜನ ಸ್ನಾನ ವಿಧಾನ 


ದೀಪಾವಳಿ -೧ ನರಕಚತುರ್ದಶಿ 


ಬ್ರಾಹ್ಮೀಮುಹೂರ್ತದಲ್ಲಿಮನೆಯಲ್ಲಿ ಒಬ್ಬರು ಸ್ನಾನವನ್ನು ಮಾಡಿ, ಈ ಕೆಳಗಿನ 
ಕ್ರಮದಂತೆ ಶ್ರೀಕೃಷ್ಣಪರಮಾತನಿಗೆ ಅಭ್ಯಂಜನ ಸ್ನಾನಸಮರ್ಪಣ ಪೂಜೆಯನ್ನು 
ಮಾಡುವುದು ಅತ್ಯಂತ ಶ್ರೇಷ್ಠ. ಸಾಧ್ಯವಾಗದಿದ್ದರೆ, ಕಟಿಸ್ನಾನವನ್ನು ಮಾಡಿ, ಭಗವಂತನ 
ಎದುರು ಬಿಸಿನೀರು, ಸುಗಂಧಭರಿತವಾದ ತೈಲಗಳು, ಸೀಗೆಪುಡಿ ಇವುಗಳನ್ನಿಟ್ಟು 


ಪ್ರಾರ್ಥನೆ ಮಾಡಿ ಸಮರ್ಪಿಸಬೇಕು. 
| ಶ್ರೀಮದ್ಭನುಮದ್ಭೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯಾಸಾಯ ನಮಃ ॥ 


ಶ್ರೀಗುರುಭ್ಯೋ ನಮಃ । ಶ್ರೀ ಪರಮಗುರುಭ್ಯೋ ನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ | 

ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ 

ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 

ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ನೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 

ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಠಭಗವನ್‌ 


-61- 


ದೀಪಾವಳಿ -೧ ನರಕಚತುರ್ದಶಿ 


ನಮಃ ಶ್ರೀಮನ್‌ಮಧ್ವಪ್ರದಿಶ ಸುದೃಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 

ದುಷ್ಟಾನಾಂ ವಿಫ್ನಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 

ತಸ್ಮಾದ್‌ ವಿಘ್ನಾಧಿಪೋ5 ಹಂ ಮತ ಇತಿ ಸುಧಿಯಾಂ ಸಷ್ಟಮಾಜ್ಞಾಪನಾಯ । 
ಪೌಲಸ್ತ್ಯೇಚ್ಛಾ ್ಲಂತರಾಯಃ ಸುರಮುನಿನಿಕರಾಭೀಷ್ಠಸಂಪ್ರಾಪ್ಲುಪಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜಃ ॥ 
ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ | 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಥರಾಮಿ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ | ಮಧುಸೂದನಾಯ ನಮಃ | 
ತ್ರಿವಿಕ್ರಮಾಯ ನಮಃ | ವಾಮನಾಯ ನಮಃ | ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಸಜಾಯ ನಮಃ । 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 
ಪ್ರಾಣಾಯಾಮ 


ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ ಪ್ರಾಣಾಯಾಮೇ ವಿನಿಯೋಗಃ । 
-62- 


ದೀಪಾವಳಿ -೧ ನರಕಚತುರ್ದಶಿ 


ಓಂ ಭೂಃ | ಓಂ ಭುವಃ । ಓಂಸ್ವಃ। ಓಂ ಮಹಃ । ಓಂ ಜನಃ । ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ । ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋಠತಿ ರಸೋರಮೃತಂ 
ಬ್ರಹ್ಮ ಭೂಭುರ್ವಸ್ಪ ರೋಮ್‌ | 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನಶಕೇ 
ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಟೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ಶರದ್‌ಯತೌ ಆಶ್ವೀನಮಾಸೇ ಕೃಷ್ಣಪಕ್ಷೇ ಚತುರ್ದಶ್ಯಾಂ 
ಶುಭಪುಣ್ಯತಿಥೌ .... ವಾಸರಯುಕ್ತಾಯಾಂ ಶುಭನಕ್ತತ್ರ..... ಶುಭಯೋಗ... 
ಶುಭಕರಣ..... ಏವಂಗುಣವಿಶೇಷಣವಿಶಿಷ್ಟಾಯಾಂ ಚಂದ್ರೋದಯಕಾಲೇ 
ನರಕಾಂತಕ ಶ್ರೀಗೋಪಾಲಕೃಷ್ಣಪ್ರೇರಣಯಾ, ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ, 
ಸಶ್ರೀಕಾಯ ಸಪರಿವಾರಾಯ ಶ್ರೀಗೋಪಾಲಕೃಷ್ಣಾಯ ಸುಗಂಧಿತೈಲಾಭ್ಯಂಜನ ಸ್ನಾನ 
ಸಮಪರ್ಣಮ್‌ ಕರಿಷ್ಯೇ. ತದಂಗತ್ವೇನ ಪೂಜಾಂ ಚ ಕರಿಷ್ಯೇ. 


ತೈಲಾಭ್ಯಂಜನ ಮಂತ್ರ 


ಚಂದ್ರೋಯದಕಾಲೇ ನರಕಾಂತಕಶ್ರೀಗೋಪಾಲಕೃಷ್ಣ. ಪ್ರೇರಣಯಾ 
ಶ್ರೀಗೋಪಾಲಕೃಷ್ಣಪ್ರೀತ್ಯರ್ಥಂ ಸಶ್ರೀಕಾಯ ಸಪರಿವಾರಾಯ ಶ್ರೀಗೋಪಾಲಕೃಷ್ಣಾಯ 
ಸುಗಂಧಿತೈಲಾಭ್ಯಂಗಸ್ನಾನಸಮರ್ಪಣಪೂಜಾಂ ಕರಿಷ್ಯೇ ॥ (ಇತಿ ಸಂಕಲ್ಪ್ಯ, ಜಲೇ 
ಗಂಗಾಂ ತೆಲೇ ಲಕ್ಷ್ಮೀಂ ಧ್ಕಾತ್ಮ್ನಾ ಉಭಯತ್ರಾಪಿ ಅಂತರ್ಯಾಮಿಣಂ 
೮ ಬಲ "ಶವ 
ಗೋಪಾಲಕೃಷ್ಣಮಾವಾಹ್ಯ ಅಘಣ್ಯಪಾದ್ಯಾದಿಕಂ ಸಮರ್ಪಣೀಯಮ್‌) 


-63- 


ದೀಪಾವಳಿ -೧ ನರಕಚತುರ್ದಶಿ 


ಓಂ ಕನಿಕ್ರದಜ್ಜನುಷಂ ಪ್ರಬ್ರುವಾಣ ಇಯರ್ತಿ ವಾಚಮರಿತೇವ ನಾವಮ್‌ । 


ಸುಮಂಗಲಶ್ಚ ಶಕುನೇ ಭವಾಸಿ ಮಾ ತ್ವಾ ಕಾ ಚಿದಭಿಭಾ ವಿಶ್ವ್ಯಾ ವಿದತ್‌ ॥೧॥ 


ಮಾ ತ್ವಾ ಶ್ಯೇನ ಉದ್ವಧೀನ್ಮಾ ಸುಪರ್ಣೋ ಮಾತ್ಚಾ ವಿದದಿಷುಮಾನ್‌, 
ವೀರೋ ಅಸ್ತಾ | ಪಿತ್ರ್ಯಾಮನು ಪ್ರದಿಶಂ ಕನಿಕ್ರದತ್ತು ಮಂಗಲೋ ಭದ್ರವಾದೀ 
ವದೇಹ ॥೨॥ 

ಅವಕ್ರಂದ ದಕ್ಷಿಣತೋ ಗೃಹಾಣಾಂ ಸುಮಂಗಲೋ ಭದ್ರವಾದೀ ಶಕುಂತೇ। 
ಮಾ ನಃ ಸ್ತೇನ ಈಶತ ಮಾಘಶಂಸೋಬೃಹದ್ವದೇಮ ವಿದಥೇ ಸುವೀರಾಃ ॥೩॥ 

ಓಂ ಪ್ರದಕ್ಷಿಣಿದಭಿ ಗೃಣಂತಿ ಕಾರವೋ ವಯೋ ವದಂತ ಖಯತುಥಾ 
ಶಕುಂತಯಃ । ಉಭೇ ವಾಚೌ ವದತಿ ಸಾಮಗಾ ಇವ ಗಾಯತ್ರಂ ಚ ತೈಷ್ಟುಭಂ 
ಚಾನು ರಾಜತಿ ॥1೧॥ 

ಉದ್ಗಾತೇವ ಶಕುನೇ ಸಾಮ ಗಾಯಸಿ ಬ್ರಹ್ಮಪುತ್ರ ಇವ ಸವನೇಷು ಶಂಸಿ । 
ವೃಷೇವ ವಾಜೀ ಶಿಶುಮತೀರಪೀತ್ಯಾ ಸರ್ವತೋ ನಃ ಶಕುನೇ ಭದ್ರಮಾ ವದ ವಿಶ್ವತೋ 
ನಃ ಶಕುನೇ ಪುಣ್ಯಮಾ ವದ ॥೨॥ 

ಆವದಂಸ್ಥೃಂ ಶಕುನೇ ಭದ್ರಮಾ ವದ ತೂಷ್ಟೀಮಾಸೀನಃ ಸುಮತಿಂ ಚಿಕಿದ್ದ 
ನಃ । ಯದುತ್ಪತನ್ವದಸಿ ಕರ್ಕರಿರ್ಯಥಾ ಬೃಹದ್ವದೇಮ ವಿದಥೇ ಸುವೀರಾಃ ॥೩॥ 

ಓಂ ಭದ್ರಂ ವದ ದಕ್ಷಿಣತೋ ಭದ್ರಮುತ್ತರತೋ ವದ। ಭದ್ರಂ ಪುರಸ್ತಾನ್ನೋ 
ವದ ಭದ್ರಂ ಮಾತ್‌ ಕಪಿಂಜಲ ॥೧॥ 


-64- 


ದೀಪಾವಳಿ -೧ ನರಕಚತುರ್ದಶಿ 


ಭದ್ರಂ ವದ ಪುತ್ರೈರ್ಭದ್ರಂ ವದ ಗೃಹೇಷು ಚ । ಭದ್ರಮಸಾಸ ನೋ ವದ 
ಭದ್ರಂ ನೋ ಅಭಯಂ ವದ ॥೨॥ 


ಭದ್ರಮಧಸ್ತಾನ್ನೋ ವದ ಭದ್ರಮುಪರಿಷ್ಟಾನ್ನೋ ವದ । ಭದ್ರಂಭದ್ರಂ ನ ಆ 
ವದ ಭದ್ರಂ ನಃ ಸರ್ವತೋ ವದ ॥೩॥ 


ಅಸಪತ್ನಃ ಪುರಸ್ತಾನ್ನಃ ಶಿವಂ ದಕ್ಷಿಣತಸ್ಯಧಿ ಅಭಯಂ ಸತತಂ ಪಶ್ಚಾ 


ದೃದ್ರಮುತ್ತರತೋ ಗೃಹೇ ॥೪॥ 

ಯೌವನಾನಿ ಮಹಯಸಿ ಜಿಗ್ಯುಷಾಮಿವ ದುಂದುಭಿಃ । ಶಕುಂತಕ ಪ್ರದಕ್ಷಿಣಂ 
ಶತಪತ್ರಾಭಿ ನೋ ವದ ॥೫॥ 

ಆವದಂಸ್ತ್ವಂ ಶಕುನೇ ಭದ್ರಮಾ ವದ ತೂಷ್ಲೀಮಾಸೀನಃ ಸುಮತಿಂ ಚಿಕಿದ್ದಿ 
ನಃ । ಯದುತ್ಪತನ್‌ ವದಸಿ ಕರ್ಕರಿರ್ಯಥಾ ಬೃಹದ್ದದೇಮ ವಿದಥೇ ಸುವೀರಾಃ 
Wel 

ಸ್ವಸ್ಟಾತ್ರೇಯಯಷಿಃ 1 ಆದ್ಯಾನಾಂ ತ್ರಯಾಣಂ ತ್ರಿಷ್ಟುಪ್‌ ಚ್ಛಂದಃ । 
ತತೋನನುಷ್ಟುಪ್‌ಚ್ಛಂದಃ । ವಿಶ್ವೇದೇವಾಃ ದೇವತಾಃ ॥ 

ಓಂ ಸ್ವಸ್ತಿ ನೋ ಮಿಮೀತಾಮಶ್ಚಿನಾ ಭಗಃ ಸ ಸ್ವಸ್ತಿ ದೇವ್ಯದಿತಿರನರ್ವಣಃ 
ಸ್ವಸ್ತಿ ಪ್ಲ ಪೂಷಾ ಆಸುರೋ ದಧಾತು ನಃ ಸ ಸ್ವಸ್ತಿ ದ್ಯಾವಾಪೃಥಿವೀ ಸುಚೇತುನಾ ॥೧॥ 

ಸ್ವಸ್ತಯೇ ವ ವಾಯುಮಪ ಬ್ರವಾಮಹ್ಟೆ ಸೋಮಂ ಸ ಸ್ವಸ್ತಿ ಭುವನಸ್ಯ ಯಸ್ಪತಿಃ | 
ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ॥೨॥ 


ಬ 


-65- 


ದೀಪಾವಳಿ -೧ ನರಕಚತುರ್ದಶಿ 


ಎಬಿ 


ವಿಶ್ವೇ ದೇವಾ ನೋ ಅದ್ಯಾ ಸ್ವಸ್ತಯೇ ವೈಶ್ವಾನರೋ ವಸುರಗ್ಗಿಃ ಸ್ವಸ್ತಯೇ | 
ದೇವಾ ಅವಂತ್ರ್ಯಭವಃ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂಹಸಃ ॥೩॥ 


ಸ್ವಸ್ತಿ ಮಿತ್ರಾವರುಣಾ ಸ್ವಸ್ತಿ ಪಥ್ಯೇ ರೇವತಿ । ಸ್ವಸ್ತಿ ನ ಇಂದ್ರಾಶ್ಚಾಗಿಶ್ಚ ಸ್ವಸ್ತಿ 
ನೋ ಅಧಿತೇ ಕೃಧಿ ॥೪॥ 
ಸಸಿ ಪಂಥಾಮನು ಚರೇಮ ಸೂರ್ಯಾಚಂದ್ರಮಸಾವಿವ । 


ವ 


ಪುನ ರ್ದದತಾಪ್ನತಾ ಜಾನತಾ ಸಂ ಗಮೇಮಹಿ ॥೫॥ 


ಸ್ವಸ್ತ್ಯಯನಂ ತಾರ್ಕ್ಸ ಮರಿಷ್ಠನೇಮಿಂ ಮಹದ್ಧೂತಂ ವಾಯಸಂ 
ದೇವತಾನಾಮ್‌ । ಅಸುರಫ್ಲುಮಿಂದ್ರಸಖಂ ಸಮತ್ತು ಬೃಹದ್ಯಶೋ ನಾವಮಿವಾ 
ರುಹೇಮ ॥೬॥ 

ಅಂಹೋಮುಚಮಾಂಗಿರಸಂ ಗಯಂ ಚ ಸ್ಪಸ್ಪಾತ್ರೇಯಂ ಮನಸಾ ಚ 
ತಾರ್ಕ್ವ್ಯಮ್‌ । ಪ್ರಯತಪಾಣಿಃ ಶರಣಂ ಪ್ರ ಪದ್ಯೇ ಸ್ವಸ್ತಿ ಸಂಬಾಧೇಷ್ವಭಯಂ 


ನೋ ಅಸ್ತು ॥೭/ 


ಘಂಟಾನಾದ, ಶಂಖನಾದ, ಭೇರಿನಾದಗಳ ಮೂಲಕ ಪರಿವಾರಸಹಿತನಾದ 
ಶ್ರೀಕೃಷ್ಣಪರಮಾತ್ಮನಿಗೆ ತೈಲಾಭ್ಯಂಜನಪೂರ್ವಕವಾದ ಸ್ನಾನವನ್ನು ಮಾಡಿಸಬೇಕು. 
ಅನಂತರ ಪೀತಾಂಬರಗಳನ್ನು ಉಡಿಸಿ ಅನೇಕ ಅಲಂಕಾರಗಳನ್ನು ಮಾಡಿ, 
ಭಗವಂತನಿಗೆ ಕೇಶವಾದಿನಾಮಗಳಿಂದ ಪುಷ್ಪ ಪೂಜೆಯನ್ನು ಮಾಡಬೇಕು. ಹಣ್ಣನ್ನು 
ಇಟ್ಟು ನೈವೇದ್ಯ ಮಾಡಿ, ಶ್ರೀಕೃಷ್ಣಾಷ್ಟೋತ್ತರ ಸ್ತೋತ್ರವನ್ನು ಹೇಳುತ್ತಾ 
ಮಹಾಮಂಗಳಾರತಿಯನ್ನು ಮಾಡಬೇಕು. ಅನಂತರ ಅವನ ಅನುಗ್ರಹವನ್ನು ಪ್ರಾರ್ಥನೆ 
ಮಾಡಬೇಕು. 


-66- 


ದೀಪಾವಳಿ -೧ ನರಕಚತುರ್ದಶಿ 


(ಯಸ್ಯ ಸ್ಮೃತ್ಯೇತ್ಯಾದ್ಯುಕ್ತ್ವಾ) ಅನೇನ ತೈಲಾಭ್ಯಂಗಸ್ನಾನಸಮರ್ಪಣೇನ 
ಮಧ್ವಾಂತರ್ಗತಃ ನರಕಾಂತಕಗೋಪಾಲಕೃಷ್ಣಾತಃ ಶ್ರೀಲಕ್ಷ್ಮೀನಾರಾಯಣ; 
ಪ್ರೀಯತಾಮ್‌ ॥। ಶ್ರೀ ಕೃಷ್ಣಾರ್ಪಣಮಸ್ತು ॥ ಅಚ್ಯುತಾಯ ನಮಃ । ಅನಂತಾಯ 
ನಮಃ । ಗೋವಿಂದಾಯ ನಮಃ ॥ 


ಪೂಜೆಮುಗಿದ ಮೇಲೆ ಅಷ್ಟಚಿರಂಜೀವಿಗಳನ್ನು ನಮಿಸಿ, ಅವರಿಗೆ 
ಅಭ್ಯಂಗಸ್ನಾನವನ್ನು ಮಾಡಿಸಬೇಕು. 


ಅಶ್ವತ್ಥಾಮಾ ಬಲಿರ್ವಾಸೋ ಹನೂಮಾಂಶ್ಚ ವಿಭೀಷಣಃ । 

ಕೃಪಃ ಪರಶುರಾಮಶ್ಚ ಸಪ್ತೈತೇ ಚಿರಜೀವಿನಃ । 

ಸಪ್ತೈತಾನ್‌ ಸಂಸ್ಕರೇನ್ನಿತ್ಯಂ ಮಾರ್ಕಂಡೇಯಮಥಾಷ್ಟಮಮ್‌ । 

ಜೀವೇದ್ವರ್ಷಶತಂ ಸಾಗ್ರಮಪಮೃತ್ಯುವಿವರ್ಜಿತಃ ॥ 

ನಮಶ್ಚಿರಜೀವಿಭ್ಯಃ | ಆಯುರಾರೋಗ್ಯ ಶರ್ಬಾಭಿವೃದ್ಧಿಂ ಕುರ್ವಂತು ॥ 

ಸುವಾಸಿನಿಯ ಹಸ್ತದಿಂದ ಗರಿಕೆಯ ಮೂಲಕ ಎಣ್ಣೆಯನ್ನು ಹಚ್ಚಿಸಿಕೊಳ್ಳಬೇಕು. 
ಮೊದಲು ಏಳು ಚಿರಂಜೀವಿಗಳಿಗೆ ಯಾರೂ ತುಳಿಯದ ಜಾಗದಲ್ಲಿ ಎಣ್ಣೆಯನ್ನು 
ಹಚ್ಚಿಸಿ, ಅನಂತರ ಮೊದಲು ಭೂಮಿ, ಅನಂತರ ತನ್ನ ತಲೆ ಈ ಕ್ರಮದಲ್ಲಿ 
ಮೂರುಬಾರಿ ತೈಲವನ್ನು ಹಚ್ಚಿಸಿಕೊಳ್ಳಬೇಕು. ಅನಂತರ ದೇಹದ ಎಲ್ಲ ಅಂಗಗಳಿಗೆ 
ತೈಲಲೇಪವನ್ನು ಮಾಡಿಕೊಂಡು ಸ್ನಾನ ಮಾಡಬೇಕು. 


ಸ್ನಾನ ಮಧ್ಯದಲ್ಲಿ ಉತ್ತರಣೆ ಕಡ್ಡಿಯಿಂದ ಈ ಮಂತ್ರವನ್ನು ಹೇಳಿ 
ನಿವಾಳಿಸಬೇಕು - 
ಸೀತಾಲೋಷ್ಟಸಮಾಯುಕ್ತ ಸಂಕಟಕದಲಾನ್ವಿತ | 
ಹರ ಪಾಪಮಪಾಮಾರ್ಗ ಭ್ರಾಮ್ಯಮಾಣಃ ಪುನಃಪುನಃ ॥ 
ಇಲ್ಲಿಗೆ ತೈಲಾಭ್ಯಂಜನಸ್ನಾನವಿಧಾನವು ಸಮಾಪ್ಪವಾಯಿತು. 
% kkk 


-67- 


ಲ್ಲಾ 


| ನರಕಚತುರ್ದಶಿ ಕಥೆ 


ದೀಪಾವಳಿ -೧ ನರಕಚತುರ್ದಶಿ 


ನರಕಚತುರ್ದಶಿ ಕಥೆ 


ಪರಮಾತ್ಮನು ಹಿರಣ್ಯಾಕ್ಷನನ್ನು ಸಂಹಾರ ಮಾಡಲು ವರಾಹಾವತಾರವನ್ನು 
ಮಾಡಿದನು. ಆಗ ಭೂದೇವಿಯಲ್ಲಿ ವರಾಹರೂಪಿಪರಮಾತ್ಮನಿಂದ ನರಕಾಸುರನು 
ಹುಟ್ಟಿದನು. ಭೂದೇವಿ ಎಂದರೆ ಪಂಚಭೂತಾಭಿಮಾನಿಗಳಲ್ಲಿ ಕೊನೆಯವಳಾದ 
ಭೂದೇವಿ ಎಂದರ್ಥ. ಮಹಾಲಕ್ಷ್ಮಿಯ ಸ್ವರೂಪಳಲ್ಲ. ಇವಳಲ್ಲಿ 
ಮೂಲಪ್ರಕೃತಿಯಾದ ಮಹಾಲಕ್ಷ್ಮಿಯ ಭೂರೂಪದ ಆವೇಶವಿತ್ತು. ಇದನ್ನು 
ತಾತರ್ಯನಿರ್ಣಯದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ - 


ತದಾ ಭೂಮಿಃ ಪಂಚಭೂತಾವರಾ ಯಾ 

ಯಸ್ಯಾಂ ಜಜ್ಞೇ ನರಕಃ ಶ್ರೀವರಾಹಾತ್‌ । 
ನೇ 

ಮೂಲಪ್ರಕೃತ್ಯೈವ ಭೂಮ್ಯಾ ನಿಶಾಂತ- 


ಮಾವಿಷ್ಟಾಯಾಂ ಸಾ55ಗಮತ್‌ ಕೃಷ್ಣಪಾದೌ Il 


ಭೂದೇವಿಯ ಮಗನಾದ್ದರಿಂದಲೇ ನರಕಾಸುರನಿಗೆ ಭೌಮಾಸುರ ಎಂದು 
ಮತ್ತೊಂದು ಹೆಸರು. ಭೂದೇವಿಯು ವಿಷ್ಣುವಿನ ಬಳಿ ಪ್ರಾರ್ಥನೆ ಮಾಡಿ, ಈ 
ನರಕಾಸುರನಿಗೆ ವೈಷ್ಣವಾಸ್ತ್ರ ಕೊಡಿಸಿದ್ದಳು. ಇಂಥ ವೈಷ್ಠವಾಸ್ತವು ತನ್ನ ಬಳಿ ಇದೆ ಎಂಬ 
ಅಹಂಕಾರವು ಈ ನರಕಾಸುರನನ್ನು ಆವರಿಸಿತ್ತು. ಆದ್ದರಿಂದ ಮಹಾವಿಷ್ಣುವು ಕೃಷ್ಣನಾಗಿ 
ಅವತರಿಸಿ ಇವನನ್ನು ಸಂಹಾರ ಮಾಡಬೇಕಾಯಿತು. ಮುಂದೆ ಈ ವೈಷ್ಣವಾಸ್ತ್ರ 
ನರಕಾಸುರನ ಮಗನಾದ ಭಗದತ್ತನನ್ನು ಸೇರುತ್ತದೆ. ಭಗದತ್ತನು ಕುರುಕ್ಷೇತ್ರದಲ್ಲಿ 
ಅರ್ಜುನನ ಮೇಲೆ ಈ ವೈಷ್ಠವಾಸ್ತವನ್ನು ಪ್ರಯೋಗಿಸಿದಾಗ ಶ್ರೀಕೃಷ್ಣನು ನಡುವೆ ಬಂದು 
ತಡೆದು ಅದನ್ನು ವೈಜಯಂತೀ ಮಾಲೆಯನ್ನಾಗಿ ಧಾರಣೆ ಮಾಡುತ್ತಾನೆ. ಈ 
ನರಕಾಸುರನಿಗೆ ಬ್ರಹ್ಮದೇವರು ಅವಧ್ಯತ್ವವರವನ್ನು ನೀಡಿದ್ದರು. ಶಸ್ತ್ರಧಾರಿಯಾಗಿ ನಿಂತರೆ 
ಯಾರಿಂದಲೂ ಪರಾಜಿತನಾಗಲಾರೆ ಎಂಬ ವರವನ್ನು ನೀಡಿದ್ದರು. ಅವನ 
ಮಂತ್ರಿಗಳಿಗೂ ಕೂಡ ಅಜೇಯತ್ಹವರವನ್ನು ನೀಡಿದ್ದರು. ಮತ್ತು ದುರ್ಗಮವಾದ 


69- 


ದೀಪಾವಳಿ -೧ ನರಕಚತುರ್ದಶಿ 


ಸಕಲ ಸಂಪದ್ಭರಿತವಾದ ಪ್ರಾಗ್‌-ಜ್ಯೋತಿಷ ಎಂಬ ಪಟ್ಟಣವನ್ನೂ ಕೂಡ ವರವನ್ನಾಗಿ 
ಬ್ರಹ್ಮದೇವರು ನೀಡಿದ್ದರು. ಅಭೇದ್ಯವಾದ ಗಿರಿದುರ್ಗ, ಅದರೊಳು ಜಲದುರ್ಗ, 
ಅದರೊಳಗೆ ಕೌರಿಕನ ಕತ್ತಿಯಂತೆ ಅಲುಗಿನ ಅತ್ಯಂತ ತೀಕ್ಷ್ಣವಾದ ಮೂರಾಸುರನಿಂದ 
ನಿರ್ಮಿತವಾದ ಪಾಶದುರ್ಗವಿದೆ. ೬೦೦೦ ಪಾಶಗಳಿಂದ ಆ ದುರ್ಗವು ಆವರಿಸಿ 
ಅತ್ಯಂತ ಭಯಂಕರವಾಗಿದೆ. ಈ ಎಲ್ಲಾ ದುರ್ಗಗಳು ಶತ್ರುಗಳಿಗೆ ಅಭೇದ್ಯವೂ, 
ಯಾರಿಂದಲೂ ದಾಟಲು ಅಸಾಧ್ಯವೂ ಆಗಿರುತ್ತದೆಂದು ಅದೇ ಬ್ರಹ್ಮದೇವರು 
ನರಕಾಸುರನಿಗೆ ವರವನ್ನು ನೀಡಿದ್ದರು. ಪೀಠ, ಮುರ, ನಿಕುಂಬ, ಹಯಗ್ರೀವ ಮತ್ತು 
ಪಂಚಜನ ಎಂಬ ಐದು ಮಂದಿ ಮಂತ್ರಿಗಳು ನರಕಾಸುರನ ಬೆಂಬಲಕ್ಕಿದ್ದರು. ಇವರೇ 
ಲೋಕಪಾಲಕರಾಗಿದ್ದಾರೆಂದು ನರಕಾಸುರನು ತಿಳಿದುಬಿಟ್ಟಿದ್ದನು. ಅಷ್ಟೇ ಅಲ್ಲದೇ ತಾನೇ 
ಬ್ರಹ್ಮನಾಗಿದ್ದೇನೆಂದೂ ಕೂಡ ಎಲ್ಲರ ಬಳಿ ಹೇಳುತ್ತಿದ್ದನು. ಇಂಥ ನರಕಾಸುರನು 
ದೇವಯಾನಮಾರ್ಗವನ್ನೇ ಅಡ್ಡಗಟ್ಟುತ್ತಿದ್ದನು. ಸಾಧಕರಿಗೆ ದೇವಯಾನ ಮಾರ್ಗದಲ್ಲಿ 
ತೆರಳದಂತೆ ಪ್ರತಿಬಂಧಕನಾಗಿದ್ದನು. ವರುಣನ ಶ್ವೇತಛತ್ರವನ್ನು, ಇಂದ್ರನ 
ಮಣಿಶಿಖರವನ್ನು ಅಪಹರಿಸಿದ್ದನು, ಐರಾವತವನ್ನೂ ಸಹ ಅಪಹರಿಸಲು ಸಂಚು 
ಹಾಕುತ್ತಿದ್ದನು. ಅಮೃತವನ್ನು ಸುರಿಸುವ ದೇವಮಾತೆಯಾದ ಅದಿತಿಯ ಕುಂಡಲಗಳನ್ನು 
ಅಪಹರಿಸಿದ್ದನು. ಪ್ರತಿಯೊಂದು ದೇವತೆಗಳಿಗೂ ನಿರಂತರ ಅವಮಾನ 
ಮಾಡುತ್ತಿದ್ದನು. 


ಇಂಥ ಮಹಾಬಲಿಷ್ಠನಾದ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ 
ಪ್ರಸಿದ್ಧರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದನು. ಆ ಎಲ್ಲಾರಾಜರ ಪುತ್ರಿಯರನ್ನು ಅಪಹಾರ 
ಮಾಡಿಕೊಂಡು ಬಂದಿದ್ದನು. ಹದಿನಾರು ಸಾವಿರದ ನೂರು ಮಂದಿ 
ರಾಜಕುಮಾರಿಯರನ್ನು ಬಂಧನದಲ್ಲಿ ಇಟ್ಟಿದ್ದನು. ಪ್ರತಿಯೊಬ್ಬರೂ 
ರೂಪಶೀಲವಂತರಾಗಿದ್ದರು, ಶ್ರೇಷ್ಠರಾಗಿದ್ದರು, ಪ್ರತಿಯೊಬ್ಬರೂ 

೦ಎ ಅಂ ೦ ಬಿ 

ಅಕ್ಷತಯೋನಿಯರಾಗಿದ್ದರು. ನಿರಂತರ ವ್ರತನಿಷ್ಠರಾಗಿದ್ದರು. ಇವರಲ್ಲಿ ಕೆಲವರು 
ದೇವಕನ್ಕೆಯರು ಕೆಲವರು ದೇವಗಂಧರ್ವಕನ್ಯೆಯರು ಆಗಿದ್ದರು. ತೃಷ್ಟ ಪ್ರಜಾಪತಿಯ 


-70- 


ದೀಪಾವಳಿ -೧ ನರಕಚತುರ್ದಶಿ 


ಮಗಳಾದ ಕಶೇರು ಎಂಬುವಳು ಪ್ರಧಾನಳಾಗಿದ್ದಳು. ಮೊದಲು ಇವರೆಲ್ಲರೂ 
ಅಗ್ನಿಪುತ್ರರಾಗಿದ್ದರು. ಸ್ತ್ರೀತ್ವ ಪ್ರಾಪ್ತಿಗಾಗಿ ಉತ್ತಮವಾದ ತಪಸ್ಸನ್ನು ಆಚರಿಸಿದ್ದರು. 


ನರಕಾಸುರನ ಬಂಧನದಲ್ಲಿ ಸಿಲುಕಿದ ಈ ಎಲ್ಲ ಸ್ತ್ರೀಯರು ನಿರಂತರ 
ದುಃಖಿತರಾಗಿದ್ದರು. ""ತಮಗೆ ಮತ್ತೊಂದು ಜೀವನವೇ ಇಲ್ಲ. ನರಕಾಸುರನಿಂದಲೇ 
ತಮಗೆ ಮರಣವೆಂದು ಭಾವಿಸಿದ್ದರು. ಒಂದುವೇಳೆ ಬಂಧನದಿಂದ ಬಿಡುಗಡೆ 
ಹೊಂದಿದರೂ ಕೂಡ ಯಾರೊಬ್ಬರೂ ತಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ. 
ಪ್ರತಿಯೊಬ್ಬರೂ ಸಂಶಯದೃ್ಭಷ್ಟಿಯಿಂದಲೇ ಕಾಣುತ್ತಾರೆ. ಆದ್ದರಿಂದ ತಮ್ಮ ಮುಂದಿನ 
ಜೀವನವೆಲ್ಲವೂ ಅಂಧಕಾರಮಯವಾಗಿದೆ'' ಎಂಬುದಾಗಿ ೧೬ ವರ್ಷವೂ ತುಂಬದ 
ಆ ಬಾಲೆಯರು ನಿಶ್ಚಯಿಸಿಬಿಟ್ಟಿದ್ದರು. ಹೀಗಿರುವಾಗ ಒಮ್ಮೆ ನಾರದರು ಆ ಕನ್ಯೆಯರ 
ಬಳಿಗೆ ಆಗಮಿಸಿದರು. ಪ್ರತಿಯೊಬ್ಬರಿಗೂ ಸಾಂತ್ಚನದ ಮಾತುಗಳನ್ನು ಹೇಳಿದರು. 
"ಶ್ರೀಕೃಷ್ಣನು ಆಗಮಿಸುತ್ತಾನೆ. ನರಕಾಸುರನನ್ನು ಕೊಲ್ಲುತ್ತಾನೆ. ನಿಮ್ಮೆಲ್ಲರನ್ನು 
ಬಂಧನದಿಂದ ಬಿಡಿಸುತ್ತಾನೆ. ಅಷ್ಟೇ ಅಲ್ಲದೇ ನೀವೆಲ್ಲರೂ ಶ್ರೀಕೃಷ್ಣನ ಪತ್ನಿಯರಾಗಿ 
ಶ್ರೇಷ್ಠವಾದ ಜೀವನವನ್ನು ನೆಡೆಸಿ ಕೀರ್ತಿಶಾಲಿಗಳಾಗುತ್ತೀರಿ. ಅದಕ್ಕಾಗಿ ಲಕ್ಷ್ಮೀವ್ರತವನ್ನು 
ಆಚರಣೆ ಮಾಡಿರಿ' ಎಂಬುದಾಗಿ ನಾರದರು ಆ ಎಲ್ಲಾ ಕನ್ಯೆಯರಿಗೆ ಹೇಳಿದರು. 
ಅಂದಿನಿಂದ ಪ್ರತಿಯೊಬ್ಬ ಸ್ತ್ರೀಯೂ ಏಕವೇಣೀಧಾರಿಗಳಾದರು. ಕಷಾಯ- 
ವಸ್ತವನ್ನುಟ್ಟರು. ಸಂಪೂರ್ಣ ಇಂದ್ರಿಯನಿಗ್ರಹವುಳ್ಳವರಾದರು. ಲಕ್ಷ್ಮೀವ್ರತನಿಷ್ಠರಾದರು. 
ಶ್ರೀಕೃಷ್ಣನೇ ತಮಗೆ ಪತಿಯಾಗಿ ಒಲಿಯಬೇಕೆಂದು ಘೋರ ತಪಸ್ಸನ್ನು ಆಚರಣೆ 
ಮಾಡಿದರು. ನರಕಾಸುರನು ಒಡ್ಡುತ್ತಿದ್ದ ಎಲ್ಲ ಆಮಿಷಗಳನ್ನು ಧಿಕ್ಕರಿಸಿದರು. ಇಂಥ 
ಅವರ ತಪಸ್ಸಿಗೆ ಮೆಚ್ಚಿದ ವಾಯುದೇವರು "ನಾರದರು ಹೇಳಿದ ಮಾತು ಸತ್ಯವಾಗುತ್ತದೆ. 
ಶ್ರೀಕೃಷ್ಣನು ತಮಗೆ ಪತಿಯಾಗಿ ದೊರಕುತ್ತಾನೆ' ಎಂದು ವರವನ್ನು ನೀಡಿದರು. 


ವಾಯುದೇವರ ವರಪಡೆದ ಹದಿನಾರು ಸಾವಿರದ ನೂರುಮಂದಿ 
ರಾಜಕುಮಾರಿಯರ ಸಂತಸ ಹೇಳತೀರದು. ಶ್ರೀಕೃಷ್ಣನು ಎಂದು ಬರುತ್ತಾನೆ ? ಈ 
ನರಕಾಸುರನನ್ನು ಎಂದು ಕೊಲ್ಲುತ್ತಾನೆ ? ಎಂಬ ತವಕದಲ್ಲಿಯೇ ಕಾಲವನ್ನು 


-71- 


ದೀಪಾವಳಿ -೧ ನರಕಚತುರ್ದಶಿ 


ಸಕಲ ಸಂಪದ್ಭರಿತವಾದ ಪ್ರಾಗ್‌-ಜ್ಯೋತಿಷ ಎಂಬ ಪಟ್ಟಣವನ್ನೂ ಕೂಡ ವರವನ್ನಾಗಿ 
ಬ್ರಹ್ಮದೇವರು ನೀಡಿದ್ದರು. ಅಭೇದ್ಯವಾದ ಗಿರಿದುರ್ಗ, ಅದರೊಳು ಜಲದುರ್ಗ, 
ಅದರೊಳಗೆ ಕೌರಿಕನ ಕತ್ತಿಯಂತೆ ಅಲುಗಿನ ಅತ್ಯಂತ ತೀಕ್ಷ್ಣವಾದ ಮೂರಾಸುರನಿಂದ 
ನಿರ್ಮಿತವಾದ ಪಾಶದುರ್ಗವಿದೆ. ೬೦೦೦ ಪಾಶಗಳಿಂದ ಆ ದುರ್ಗವು ಆವರಿಸಿ 
ಅತ್ಯಂತ ಭಯಂಕರವಾಗಿದೆ. ಈ ಎಲ್ಲಾ ದುರ್ಗಗಳು ಶತ್ರುಗಳಿಗೆ ಅಭೇದ್ಯವೂ, 
ಯಾರಿಂದಲೂ ದಾಟಲು ಅಸಾಧ್ಯವೂ ಆಗಿರುತ್ತದೆಂದು ಅದೇ ಬ್ರಹ್ಮದೇವರು 
ನರಕಾಸುರನಿಗೆ ವರವನ್ನು ನೀಡಿದ್ದರು. ಪೀಠ, ಮುರ, ನಿಕುಂಬ, ಹಯಗ್ರೀವ ಮತ್ತು 
ಪಂಚಜನ ಎಂಬ ಐದು ಮಂದಿ ಮಂತ್ರಿಗಳು ನರಕಾಸುರನ ಬೆಂಬಲಕ್ಕಿದ್ದರು. ಇವರೇ 
ಲೋಕಪಾಲಕರಾಗಿದ್ದಾರೆಂದು ನರಕಾಸುರನು ತಿಳಿದುಬಿಟ್ಟಿದ್ದನು. ಅಷ್ಟೇ ಅಲ್ಲದೇ ತಾನೇ 
ಬ್ರಹ್ಮನಾಗಿದ್ದೇನೆಂದೂ ಕೂಡ ಎಲ್ಲರ ಬಳಿ ಹೇಳುತ್ತಿದ್ದನು. ಇಂಥ ನರಕಾಸುರನು 
ದೇವಯಾನಮಾರ್ಗವನ್ನೇ ಅಡ್ಡಗಟ್ಟುತ್ತಿದ್ದವು. ಸಾಧಕರಿಗೆ ದೇವಯಾನ ಮಾರ್ಗದಲ್ಲಿ 
ತೆರಳದಂತೆ ಪ್ರತಿಬಂಧಕನಾಗಿದ್ದನು. ವರುಣನ ಶ್ವೇತಛತ್ರವನ್ನು, ಇಂದ್ರನ 
ಮಣಿಶಿಖರವನ್ನು ಅಪಹರಿಸಿದ್ದವು, ಐರಾವತವನ್ನೂ ಸಹ ಅಪಹರಿಸಲು ಸಂಚು 
ಹಾಕುತ್ತಿದ್ದವು. ಅಮೃತವನ್ನು ಸುರಿಸುವ ದೇವಮಾತೆಯಾದ ಅದಿತಿಯ ಕುಂಡಲಗಳನ್ನು 
ಅಪಹರಿಸಿದ್ದನು. ಪ್ರತಿಯೊಂದು ದೇವತೆಗಳಿಗೂ ನಿರಂತರ ಅವಮಾನ 
ಮಾಡುತ್ತಿದ್ದನು. 


ಇಂಥ ಮಹಾಬಲಿಷ್ಠನಾದ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ 
ಪ್ರಸಿದ್ಧರಾಜರನ್ನು ಯುದ್ಧದಲ್ಲಿ ಗೆದ್ದಿದ್ದನು. ಆ ಎಲ್ಲಾರಾಜರ ಪುತ್ರಿಯರನ್ನು ಅಪಹಾರ 
ಮಾಡಿಕೊಂಡು ಬಂದಿದ್ದನು. ಹದಿನಾರು ಸಾವಿರದ ನೂರು ಮಂದಿ 
ರಾಜಕುಮಾರಿಯರನ್ನು ಬಂಧನದಲ್ಲಿ ಇಟ್ಟಿದ್ದನು. ಪ್ರತಿಯೊಬ್ಬರೂ 
ರೂಪಶೀಲವಂತರಾಗಿದ್ದರು, ಶ್ರೇಷ್ಠರಾಗಿದ್ದರು, ಪ್ರತಿಯೊಬ್ಬರೂ 

ಎ ಅ ಎ ಬ 

ಅಕ್ಷತಯೋನಿಯರಾಗಿದ್ದರು. ನಿರಂತರ ವ್ರತನಿಷ್ಠರಾಗಿದ್ದರು. ಇವರಲ್ಲಿ ಕೆಲವರು 
ದೇವಕನ್ಯೆಯರು ಕೆಲವರು ದೇವಗಂಧರ್ವಕನ್ಯೆಯರು ಆಗಿದ್ದರು. ತೃಷ್ಟ ಪ್ರಜಾಪತಿಯ 


-70- 


ದೀಪಾವಳಿ -೧ ನರಕಚತುರ್ದಶಿ 


ಮಗಳಾದ ಕಶೇರು ಎಂಬುವಳು ಪ್ರಧಾನಳಾಗಿದ್ದಳು. ಮೊದಲು ಇವರೆಲ್ಲರೂ 
ಅಗ್ನಿಪುತ್ರರಾಗಿದ್ದರು. ಸ್ತ್ರೀತ್ವ ಪ್ರಾಪ್ತಿಗಾಗಿ ಉತ್ತಮವಾದ ತಪಸ್ಸನ್ನು ಆಚರಿಸಿದ್ದರು. 


ನರಕಾಸುರನ ಬಂಧನದಲ್ಲಿ ಸಿಲುಕಿದ ಈ ಎಲ್ಲ ಸ್ತ್ರೀಯರು ನಿರಂತರ 
ದುಃಖಿತರಾಗಿದ್ದರು. "ತಮಗೆ ಮತ್ತೊಂದು ಜೀವನವೇ ಇಲ್ಲ. ನರಕಾಸುರನಿಂದಲೇ 
ತಮಗೆ ಮರಣವೆಂದು ಭಾವಿಸಿದ್ದರು. ಒಂದುವೇಳೆ ಬಂಧನದಿಂದ ಬಿಡುಗಡೆ 
ಹೊಂದಿದರೂ ಕೂಡ ಯಾರೊಬ್ಬರೂ ತಮ್ಮನ್ನು ಸ್ವೀಕಾರ ಮಾಡುವುದಿಲ್ಲ. 
ಪ್ರತಿಯೊಬ್ಬರೂ ಸಂಶಯದೃ್ಭಷ್ಟಿಯಿಂದಲೇ ಕಾಣುತ್ತಾರೆ. ಆದ್ದರಿಂದ ತಮ್ಮ ಮುಂದಿನ 
ಜೀವನವೆಲ್ಲವೂ ಅಂಧಕಾರಮಯವಾಗಿದೆ'' ಎಂಬುದಾಗಿ ೧೬ ವರ್ಷವೂ ತುಂಬದ 
ಆ ಬಾಲೆಯರು ನಿಶ್ಚಯಿಸಿಬಿಟ್ಟಿದ್ದರು. ಹೀಗಿರುವಾಗ ಒಮ್ಮೆ ನಾರದರು ಆ ಕನ್ಯೆಯರ 
ಬಳಿಗೆ ಆಗಮಿಸಿದರು. ಪ್ರತಿಯೊಬ್ಬರಿಗೂ ಸಾಂತ್ವನದ ಮಾತುಗಳನ್ನು ಹೇಳಿದರು. 
"ಶ್ರೀಕೃಷ್ಣನು ಆಗಮಿಸುತ್ತಾನೆ. ನರಕಾಸುರನನ್ನು ಕೊಲ್ಕುತ್ತಾನೆ. ನಿಮ್ಮೆಲ್ಲರನ್ನು 
ಬಂಧನದಿಂದ ಬಿಡಿಸುತ್ತಾನೆ. ಅಷ್ಟೇ ಅಲ್ಲದೇ ನೀವೆಲ್ಲರೂ ಶ್ರೀಕೃಷ್ಣನ ಪತ್ತಿಯರಾಗಿ 
ಶ್ರೇಷ್ಠವಾದ ಜೀವನವನ್ನು ನೆಡೆಸಿ ಕೀರ್ತಿಶಾಲಿಗಳಾಗುತ್ತೀರಿ. ಅದಕ್ಕಾಗಿ ಲಕ್ಷ್ಮೀವ್ರತವನ್ನು 
ಆಚರಣೆ ಮಾಡಿರಿ' ಎಂಬುದಾಗಿ ನಾರದರು ಆ ಎಲ್ಲಾ ಕನ್ಯೆಯರಿಗೆ ಹೇಳಿದರು. 
ಅಂದಿನಿಂದ ಪ್ರತಿಯೊಬ್ಬ ಸ್ತ್ರೀಯೂ ಏಕವೇಣೀಧಾರಿಗಳಾದರು. ಕಷಾಯ- 
ವಸ್ತ್ರವನ್ನುಟ್ಟರು. ಸಂಪೂರ್ಣ ಇಂದ್ರಿಯನಿಗ್ರಹವುಳ್ಳವರಾದರು. ಲಕ್ಷ್ಮೀವ್ರತನಿಷ್ಠರಾದರು. 
ಶ್ರೀಕೃಷ್ಣನೇ ತಮಗೆ ಪತಿಯಾಗಿ ಒಲಿಯಬೇಕೆಂದು ಘೋರ ತಪಸ್ಸನ್ನು ಆಚರಣೆ 
ಮಾಡಿದರು. ನರಕಾಸುರನು ಒಡ್ಡುತ್ತಿದ್ದ ಎಲ್ಲ ಆಮಿಷಗಳನ್ನು ಧಿಕ್ಕರಿಸಿದರು. ಇಂಥ 
ಅವರ ತಪಸ್ಸಿಗೆ ಮೆಚ್ಚಿದ ವಾಯುದೇವರು "ನಾರದರು ಹೇಳಿದ ಮಾತು ಸತ್ಯವಾಗುತ್ತದೆ. 
ಶ್ರೀಕೃಷ್ಣನು ತಮಗೆ ಪತಿಯಾಗಿ ದೊರಕುತ್ತಾನೆ' ಎಂದು ವರವನ್ನು ನೀಡಿದರು. 


ವಾಯುದೇವರ ವರಪಡೆದ ಹದಿನಾರು ಸಾವಿರದ ನೂರುಮಂದಿ 
ರಾಜಕುಮಾರಿಯರ ಸಂತಸ ಹೇಳತೀರದು. ಶ್ರೀಕೃಷ್ಣನು ಎಂದು ಬರುತ್ತಾನೆ ? ಈ 
ನರಕಾಸುರನನ್ನು ಎಂದು ಕೊಲ್ಲುತ್ತಾನೆ ? ಎಂಬ ತವಕದಲ್ಲಿಯೇ ಕಾಲವನ್ನು 


-71- 


ದೀಪಾವಳಿ -೧ ನರಕಚತುರ್ದಶಿ 


ಕಳೆಯುತ್ತಿದ್ದರು. ಅದೊಂದು ಶುಭದಿವಸ ಬಂದೇ ಬಿಟ್ಟಿತು. ಆಶ್ವೀನಮಾಸದ ಕೃಷ್ಣಪಕ್ಷದ 
ಚತುರ್ದಶಿಯ ದಿವಸ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡುವ 
ಸುಮುಹೂರ್ತ ಪ್ರಾಪ್ತವಾಯಿತು. 


ಇತ್ತ ರೈವತಪರ್ವತದಲ್ಲಿ ಒಮ್ಮೆ ರಾಜರೆಲ್ಲರೂ ಸೇರಿದ್ದರು. "ಶ್ರೀಕೃಷ್ಣನು 
ಸರ್ವೋತ್ತಮನು ಅನಂತರ ಲಕ್ಷ್ಮೀದೇವಿಯೇ ಸರ್ವೋತ್ತಮಳು' ಈ ತತ್ವವನ್ನು 
ಸಾರುವುದಕ್ಕಾಗಿ ನಾರದರು ಅಲ್ಲಿಗೆ ಆಗಮಿಸಿ, ಶ್ರೀಕೃಷ್ಣ ಹಾಗೂ ರುಕ್ಮಿಣೀದೇವಿಯ 
ಮಹಿಮೆಯನ್ನು ಸಭೆಯಲ್ಲಿ ಪ್ರಶಂಸೆ ಮಾಡಿದರು. ಮತ್ತು ರುಕ್ಕಿಣೀದೇವಿಗೆ 
ಪಾರಿಜಾತಪುಷ್ಪವನ್ನು ನೀಡಿ ಬ್ರಹ್ಮಲೋಕಕ್ಕೆ ತೆರಳಿದರು. ಇದನ್ನು ಕಂಡು ಸತ್ಯಭಾಮೆಗೆ 
ಸವತಿಮಾತರ್ಯವು ಉಂಟಾಯಿತು. "ನಾರದರು ರುಕ್ಮಿಣಿಯನ್ನು ಮಾತ್ರ ಪ್ರಶಂಸೆ 
ಮಾಡಿದರು. ಶ್ರೀಕೃಷ್ಣಮ ಅದನ್ನು ಅನುಮೋದಿಸಿದನು. ತನ್ನ ಮಹಿಮೆಯನ್ನು ಶ್ರೀಕೃಷ್ಣನು 
ತಿಳಿಸಲಿಲ್ಲ' ಎಂದು ಅಸಮಾಧಾನಪಟ್ಟುಕೊಂಡಳು. (ಇದು ಕೇವಲ ವಿಡಂಬನೆ. 
ಸತ್ಯಭಾಮೆ ಮತ್ತು ರುಕ್ಮಿಣಿ ಇಬ್ಬರು ಸಾಕ್ಟಾಶ್‌ ಲಕ್ಷ್ಮಿಯ ರೂಪಗಳೇ ಆಗಿವೆ. ಸವತಿಯರ 
ಸ್ವಭಾವ ಪ್ರದರ್ಶನಕ್ಕಾಗಿ ಕೋಪಿಸಿಕೊಂಡಂತೆ ಸತ್ಯಭಾಮೆಯು ಹೀಗೆ ನಟನೆ 
ಮಾಡುತ್ತಾಳೆ.) ಸತ್ಯಭಾಮೆಯ ಕುಪಿತವಾದ ಮುಖವನ್ನು ಕಂಡು ಶ್ರೀಕೃಷ್ಣನು 
ವಿಡಂಬನೆಗಾಗಿ ಹೀಗೆ ಸಾಂತ್ವನ ಮಾಡುತ್ತಾನೆ - 


""ನಿನಗೆ ಪಾರಿಜಾತವೃಕ್ಷವನ್ನೇ ತಂದುಕೊಡುತ್ತೇನೆ. ದುಚು ಪಡಬೇಡ'' ಎಂದು. 
ಅದೇ ಸಂದರ್ಭದಲ್ಲಿ ದೇವೇಂದ್ರನು ಅಲ್ಲಿಗೆ ಆಗಮಿಸಿದನು. ಎಲ್ಲಾ ದೇವತೆಗಳ 
ಜೊತೆ ನರಕಾಸುರನಿಂದ ದೇವೇಂದ್ರನಂದು ಪರಾಜಿತನಾಗಿದ್ದನು. ಮತ್ತು ತನ್ನ 
ತಾಯಿಯಾದ ಅದಿತಿಯ ಕುಂಡಲಗಳನ್ನು ಆ ನರಕಾಸುರನು ಅಪಹಾರ 
ಮಾಡಿಬಿಟ್ಟಿದ್ದನು. ನರಕಾಸುರನಿಂದ ಪೀಡಿತರಾದ ಅನೇಕ ಮುನಿಗಳು 
ಬದರಿಕ್ಷೇತ್ರದಿಂದ ಆಗಮಿಸಿ ಶ್ರೀಕೃಷ್ಣನನ್ನು ಅದೇ ಸಂದರ್ಭದಲ್ಲಿ ಮೊರೆಹೊಕ್ಕರು. 
ನರಕಾರಸುರನನ್ನು ಸಂಹಾರ ಮಾಡುವಂತೆ ಎಲ್ಲ ಯಷಿಮುನಿಗಳು ಪ್ರಾರ್ಥನೆ 
ಮಾಡಿದರು. ಇಂದ್ರಾದಿ ದೇವತೆಗಳೂ ಕೂಡ ಪ್ರಾರ್ಥನೆ ಮಾಡಿದರು. ಆಗ 


-72- 


ದೀಪಾವಳಿ -೧ ನರಕಚತುರ್ದಶಿ 


ಶ್ರೀಕೃಷ್ಣನು ಗರುಡನನ್ನು ನೆನೆದನು. ಕೂಡಲೇ ಗರುಡನು ಆಗಮಿಸಿ, ಶ್ರೀಕೃಷ್ಣನಿಗೆ 
ನಮಸ್ಕಾರ ಮಾಡಿದನು. ಶ್ರೀಕೃಷ್ಣನು ಸತ್ಯಭಾಮೆಯನ್ನು ಕರೆದುಕೊಂಡು, ಗರುಡನನ್ನು 
ಏರಿ ವಾಯುವ್ಯದಿಕ್ಕಿನ ಕಡೆ ಪ್ರಯಾಣ ಮಾಡಿದನು. 


ಹಂತಂ ಕೃಷ್ಣೋ ನರಕಂ ತತ್ರ ಗತ್ವಾ 

ಗಿರಿಂ ದುರ್ಗಂ ಗದಯಾ ನಿರ್ಬಿಭೇದ। 

ವಾಯವ್ಯಾಸ್ತ್ರೇಣೋದಕಂ ಶೋಷಯಿತ್ವಾ 

ಚಕರ್ತ ಖಡ್ಗೇನ ಮುರಸ್ಕ ಪಾಶಾನ್‌ ॥ 

ನರಕಾಸುರನನ್ನು ಸಂಹಾರ ಮಾಡುವುದಕ್ಕಾಗಿ ಶ್ರೀಕೃಷ್ಣನು ಪ್ರಾಗ್ವ್ಯೋತಿಷ ಪುರಕ್ಕೆ 
ಹೊರಟನು. ಅಲ್ಲಿ ಯಾರಿಂದಲೂ ಹೋಗಲು ಸಾಧ್ಯವಿಲ್ಲದ ಗಿರಿದುರ್ಗವನ್ನು ತನ್ನ 
ಗದೆಯಿಂದ ಭೇದಿಸಿದನು. ಮುಂದಿರುವ ಜಲದುರ್ಗವನ್ನು ವಾಯುವ್ಯಾಸ್ತದಿಂದ 
ಶೋಷಣೆಗೈದನು. ಅಲ್ಲಿರುವ ಮುರನ ಪಾಶಗಳನ್ನು ಖಡ್ಗದಿಂದ ಕತ್ತರಿಸಿದನು. ಇದನ್ನು 
ಕಂಡ ಮುರ ಎಂಬ ಮಂತ್ರಿಯು ಯುದ್ಧಕ್ಕೆ ಆಗಮಿಸಿದನು. ಈ ಮುರನು 
ಶಂಖಾಸುರನ ಮಗನು. ಇವನಿಗೆ ಐದು ತಲೆ ಇತ್ತು. ಜಲಸ್ತಂಭ ವಿದ್ಯೆಯನ್ನು ಕಲಿತು 
ನೀರಿನಲ್ಲಿ ವಾಸ ಮಾಡುತ್ತಿದ್ದನು. ೭೦೦೦ ಮಂದಿ ಮಕ್ಕಳು ಇವನಿಗಿದ್ದರು. ಇಂಥ 
ಮುರನನ್ನು ಕೊಂದು ಶ್ರೀಕೃಷ್ಣನು ಅಂದಿನಿಂದ ಮುರಾರಿ ಎನಿಸಿದನು. ಇದರಂತೆ 
ಪೀಠ, ನಿಶುಂಭ, ಹಯಗ್ರೀವ, ಪಂಚಜನ ಎಂಬ ಉಳಿದ ಮಂತ್ರಿಜನರನ್ನೂ ಕೂಡ 
ಸಂಹಾರ ಮಾಡಿದನು. ತನ್ನ ಚಕ್ರದಿಂದ ಎಲ್ಲರ ಶಿರಸ್ಸನ್ನು ತುಂಡರಿಸಿದನು. ಇವರೆಲ್ಲರೂ 
ಮಹಾಪರಾಕ್ರಮಿಗಳು. ರುದ್ರವರದೃಪ್ತರು, ಅವಧ್ಯರು ಆಗಿದ್ದರು. ಅನಂತರ 
ರುದ್ರದೇವರಿಂದ ವರವನ್ನು ಪಡೆದ ಮೂವತ್ತ ದು ಮಂದಿ ಮಂತ್ರಿಪುತ್ರರು ಯುದ್ಧಕ್ಕೆ 
ಬಂದರು. ಅವರೆಲ್ಲರನ್ನು ಶ್ರೀಕೃಷ್ಣನು ಮುಗಿಸಿದನು. ಅಂತಿಮವಾಗಿ ನರಕಾಸುರನ 
ಜೊತೆ ಯುದ್ಧಕ್ಕೆ ತೆರಳಿದನು. ಶ್ರೀಕೃಷ್ಣನು ತನ್ನ ಬಳಿ ಯುದ್ಧಕ್ಕೆ ಬರುತ್ತಿದ್ದಾನೆಂಬ 
ವಾರ್ತೆಯನ್ನು ತಿಳಿದ ನರಕಾಸುರನು ೩೦ ಅಕ್ಟೋಹಿಣಿ ಸೈನ್ಯ ಸಮೇತನಾಗಿ ಯುದ್ಧಕ್ಕೆ 
ಬಂದನು. 


-73- 


ದೀಪಾವಳಿ -೧ ನರಕಚತುರ್ದಶಿ 


ಜಫ್ಲೇ ಸೇನಾಂ ಗರುಡಃ ಪಕ್ಷಪಾತೈಃ 

ಪಾದಂ ಶೇಷಂ ಕೇಶವಃ ಸಾಯಕೌಫೈ: । 
ಅಥಾಸಸಾದಾಶು ಭೌಮೋತಚ್ಛುತಂ ತಂ 
ಮುಂಚನ್‌ ಬಾಣಾನಸ್ತನ ಸಮ್ಮಂತ್ರಿತಾನ್‌ ದ್ರಾಕ್‌ ॥ 


ಆ ನರಕಾಸುರನ ಸೈನ್ಯದ ಕಾಲಂಶವನ್ನು ಗರುಡನು ತನ್ನ ರೆಕ್ಕೆಗಳ 
ಹೊಡೆತದಿಂದಲೇ ನಾಶಮಾಡಿದನು. ಉಳಿದ ಸೈನ್ಯವನ್ನು ಶ್ರೀಕೃಷ್ಣನು 
ಬಾಣಸಮೂಹಗಳಿಂದ ನಾಶ ಮಾಡಿದನು. ಅನಂತರ ನರಕಾಸುರನು 
ಅಸ್ತಪ್ರಯೋಗವನ್ನು ಮಾಡಿದನು. ಅನೇಕ ಬಾಣಗಳನ್ನು ಎಸೆದನು. ಶ್ರೀಕೃಷ್ಣನು ನಗರದ 
ಹೊರಗೆ ಮಂತ್ರಿಪುತ್ರರನ್ನು, ಮಂತ್ರಿಜನರನ್ನು ಕೊಂದಿದ್ದನು. ಅನಂತರ ನಗರದ 
ದ್ವಾರದಲ್ಲಿ ನರಕಾಸುರನು ಸೈನ್ಯಸಮೇತನಾಗಿ ಯುದ್ದಕ್ಕೆ ಬಂದನು. ನರಕಾಸುರನ 
ರಥವು ೪೦೦ ಮೊಳದಷ್ಟು ಉದ್ದವಾಗಿತ್ತು. ಅದಕ್ಕೆ ಎಂಟು ಚಕ್ರಗಳಿದ್ದವು. ಒಂದು 
ಸಾವಿರ ಕುದುರೆಗಳನ್ನು ಅದಕ್ಕೆ ಕಟ್ಟಲಾಗಿತ್ತು. ಬ್ರಹ್ಮದೇವರು ನೀಡಿದ ಶತಫ್ಲೀ ಎಂಬ 
ಗದೆಯನ್ನು ಶ್ರೀಕೃಷ್ಣನ ಮೇಲೆ ಎಸೆದನು. 


ಅಚ್ಛೇದ್ಯೋ5ಭೇದ್ಯೋ ನಿತ್ಯಸಂವಿತ್ತುಖಾತ್ಮಾ 
ನಿತ್ಯಾವ್ಯಯಃ ಪೂರ್ಣಶಕ್ಕಿಃ ಸ ಕೃಷ್ಣ | 
ನಿಗೀರ್ಯ ತಾಂ ದೇವವರಃ ಶತಫ್ಲೀಂ 
ನಿತ್ಯಾಶ್ರಾಂತೋ5 ದರ್ಶಯಚ್ಛಾ ಂತವಚ್ಚ ॥ 


ಶ್ರೀಕೃಷ್ಣನು ನಿತ್ಯಜ್ಞಾನಾನಂದಸ್ವರೂಪನಾಗಿದ್ದಾನೆ. ಪೂರ್ಣವಾದ 
ಶಕ್ತಿವುಳ್ಳವನಾಗಿದ್ದಾನೆ. ಅಚ್ಛೇದ್ಯನು, ಅಭೇದ್ಯನು, ದೇವೋತ್ತಮನೂ ಆಗಿದ್ದಾನೆ. 
ಆದರೂ ಕೂಡ ಶತಫ್ಲಿ ಎಂಬ ಬ್ರಹ್ಮದೇವರ ಆಯುಧವನ್ನು ನುಂಗಿ. 
ಅಸುರಮೋಹನಕ್ಕೋಸ್ಕರ ಶ್ರಮಗೊಂಡವನಂತೆ ನಟಿಸುತ್ತಾನೆ. ಕ್ಷಣಕಾಲ 
ಮೂರ್ಛೆಯನ್ನು ಹೊಂದಿದವನಂತೆ ನಟಿಸಿದನು. ಎಚ್ಚೆತ್ತ ಮೇಲೆ ಸತ್ಯಭಾಮೆಗೆ 
ಹೇಳುತ್ತಾನೆ. ನಾನು ಆಯಾಸಗೊಂಡಿದ್ದೇನೆ ನೀನು ಯುದ್ಧವನ್ನು ಮಾಡು ಎನ್ನುತ್ತಾ 


-74- 


ದೀಪಾವಳಿ -೧ ನರಕಚತುರ್ದಶಿ 


ತನ್ನಲಿರುವ ಬಿಲ್ಲನ್ನು ಸತ್ಯಭಾಮೆಗೆ ನೀಡುತ್ತಾನೆ. ಸತ್ಯಭಾಮೆಯು ಶಾರ್ಜಾ ಎಂಬ 
ಬಿಲ್ಲನ್ನು ಹಿಡಿದುಕೊಂಡು ಯುದ್ಧ ಮಾಡರಲಾರಂಭಿಸಿದಳು. ನರಕಾಸುರನು 
ಸತ್ಯಭಾಮೆಯನ್ನು ಪರಾಭವಗೊಳಿಸಲು ಮಹಾಪ್ರಯತ್ನಪಟ್ಟರೂ ಸಾಧ್ಯವಾಗಲಿಲ್ಲ. 
ಒಂದು ಕ್ಷಣದಲ್ಲಿಯೇ ನರಕಾಸುರನನ್ನು ನಿರಾಯುಧನನ್ನಾಗಿ ಮಾಡಿದಳು. ಅವನ 
ಬೃಹತ್ತಾದ ರಥವನ್ನು ಭಗ್ಗಗೊಳಿಸಿದಳು. 


ಆಲಿಂಗ ಕೃಷ್ಣ ಸತ್ಯಭಾಮಾಂ ಪುನಶ್ಚ 

ರಥಾಂತರೇ ಸಂಸ್ಥಿತಂ ಭೌಮಮುಗ್ರಂ | 

ಸೃಜಂತಮಸ್ತ್ರಾ ಣ್ಯರಿಣಾ ನಿಕೃತ್ತ- 

ಸೃಂಧಂ ಮೃತ್ಯೋರರ್ಪಯಾಮಾಸ ಶೀಘ್ರಂ ॥ 

ಸತ್ಯಭಾಮೆಯ ಈ ಯುದ್ಧದಿಂದ ತೃಪ್ಪನಾದ ಶ್ರೀಕೃಷ್ಣನು ಮೇಲೆದ್ದು ಅವಳನ್ನು 
ಆಲಂಗಿಸಿದನು. ನರಕಾಸುರನನ್ನು ಸಂಹಾರ ಮಾಡಲು ಸ್ವತಃ ಉದ್ಯುಕ್ತನಾದನು. 
ಸುದರ್ಶನಚಕ್ರದಿಂದ ನರಕಾಸುರನ ಶಿರಸನ್ನು ಛೇದನೆಗೊಳಿಸಿ ಮೃತ್ಯುವಿಗೆ 


ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ ಮೇಲೆ ಅವನಲ್ಲಿ ಆವಿಷ್ಟರಾದ 
ವಾಯುದೇವರು ಶ್ರೀಕೃಷ್ಣನನ್ನೇ ಸೇರಿದರು. ಪಾಪಿಷ್ಠನಾದ ನರಕಾಸುರನು 
ಅಂಧಂತಮಸಿಗೆ ಹೋದನು. 


ನರಕಾಸುರನ ಸಂಹಾರವಾದ ಮೇಲೆ ಸತ್ಯಭಾಮೆಯ ಜೊತೆಗೆ ಶ್ರೀಕೃಷ್ಣನು ಆ 
ನರಕನ ಅಂತಃಪುರವನ್ನು ಪ್ರವೇಶ ಮಾಡಿದನು. ಅಲ್ಲಿ ನರಕಾಸುರನ ತಾಯಿಯಾದ 
ಭೂದೇವಿಯು ಶ್ರೀಕೃಷ್ಣನ ಪಾದಗಳಿಗೆ ನಮಿಸಿ ಅದಿತಿಯ ಕುಂಡಲಗಳನ್ನು ಶ್ರೀಕೃಷ್ಣನಿಗೆ 
ಸಮರ್ಪಿಸಿದಳು. ಭಗದತ್ತನೆಂಬ ನರಕಾಸುರನ ಮಗನನ್ನೂ ಕೂಡ ಸಮರ್ಪಣೆ 
ಮಾಡಿದಳು. ಶ್ರೀಕೃಷ್ಣನು ಆ ನರಕಾಸುರನ ಪ್ರಾಗ್‌ಜ್ಯೋತಿಷಪುರವನ್ನು ತಾನು 
ಇಟ್ಟುಕೊಳ್ಳದೇ ಭಗದತ್ತನಿಗೆ ನೀಡಿ ಪಟ್ಟಾಭಿಷೇಕ ಮಾಡಿದನು. 


-75- 


ದೀಪಾವಳಿ -೧ ನರಕಚತುರ್ದಶಿ 


ಹಿಂದೆ ರುದ್ರದೇವರು ಕುಬೇರನಿಗೆ ಸುಪ್ರತೀಕ ಎಂಬ ಆನೆಯನ್ನು ನೀಡಿದ್ದರು. 
ಆ ಕುಬೇರನಿಂದ ಬಲಾತ್ಕಾರವಾಗಿ ನರಕಾಸುರನು ಸುಪ್ರತೀಕವೆಂಬ ಆನೆಯನ್ನು 
ಅಪಹಾರ ಮಾಡಿರುತ್ತಾನೆ. ಶ್ರೀಕೃಷ್ಣನು ಭಗದತ್ತನಿಗೆ ಈ ಆನೆಯನ್ನು ನೀಡಿದನು. 
ಸಮುದ್ರದಿಂದ ಉದಿಸಿದ ನಾಕು ದಂತಗಳುಳ್ಳ ೬೦೦೦ ಉತ್ತಮ ಆನೆಗಳನ್ನು ದ್ವಾರಕೆಗೆ 
ಕಳುಹಿಸಿದನು. ೨೦೦ ಯೋಜನೆಗಳಷ್ಟು ಎತ್ತರವಿದ್ದ ಬಂಗಾರದ ಹಾಗೂ ರತ್ನಗಳ 
ಪರ್ವತಗಳನ್ನೇ ದ್ವಾರಕಾಪಟ್ಟಣಕ್ಕೆ ಕಳುಹಿಸಿದನು. 


ನರಕಾಸುರನು ಯುದ್ಧದಲ್ಲಿ ಗೆದ್ದುತಂದ ೧೬೧೦೦ ಮುಂದಿ 
ರಾಜಕಮಾರಿಯರು ಬಂಧನದಲ್ಲಿರುವುದನ್ನು ಶ್ರೀಕೃಷ್ಣನು ಕಂಡನು. ಕೂಡಲೇ ಅವರನ್ನು 
ಬಂಧನದಿಂದ ಬಿಡಿಸಿದನು. ಪ್ರತಿಯೊಬ್ಬರೂ ಶ್ರೀಕೃಷ್ಣನ ಪಾದಕಮಲಗಳನ್ನು ಹಿಡಿದು 
ಆನಂದಬಾಷವನ್ನು ಸುರಿಸುತ್ತಾ "ನೀನೇ ನಮಗೆ ಪ್ರಾಣದೇವ' ಎಂಬುದಾಗಿ 
ಮೊರೆಹೊಕ್ಕರು. ಆಗ ಶ್ರೀಕೃಷ್ಣನು ಭಗದತ್ತನಿಗೆ ಅಪ್ಪಣೆಯನ್ನು ಮಾಡುತ್ತಾನೆ. ""ಈ 
ಎಲ್ಲ ಸ್ತ್ರೀಯರಿಗೆ ಅಭ್ಯಂಗಸ್ನಾನವನ್ನು ಮಾಡಿಸಿ, ರಾಜಕುಮಾರಿಯರು ಧರಿಸುವಂಥ 
ಶ್ರೇಷ್ಠವಾದ ಪೀತಾಂಬರಗಳನ್ನು ಉಡಿಸಿ, ಕಳುಹಿಸು'' ಎಂದು. ಆಗ ಭಗದತ್ತನು 
ಶ್ರೀಕೃಷ್ಣನ ಅಪ್ಪಣೆಯಂತೆ ಆ ಎಲ್ಲಾಸ್ತಿ ಯರಿಗೆ ಅಭ್ಯಂಗಸ್ನಾನದ ವ್ಯವಸ್ಥೆಯನ್ನು ಮಾಡಿ, 
ದಿವ್ಯಪೀತಾಂಬರಗಳನ್ನು ನೀಡಿ, ವೈಭವೋಪೇತವಾದ ಷಡ್ರಾಸನ್ನಗಳಿಂದ 
ಊಟೋಪಾಚಾರಗಳನ್ನು ಮಾಡಿಸಿದನು. 


ಭೂದೇವಿಯು ತನ್ನ ಮಗನಾದ ನರಕಾಸುರನಿಗೆ ಮಾಡಿದ್ದಕ್ಕೆ ಅನುಗ್ರಹ 
ಮಾಡಬೇಕೆಂದು ಪ್ರಾರ್ಥಿಸಿದಾಗ ನರಕಚತುರ್ದಶಿಯೆಂದು ಇಂದಿನ ದಿವಸವು 
ಪ್ರಖ್ಯಾತವಾಗಲಿ ಎಂಬುದಾಗಿ ಶ್ರೀಕೃಷ್ಣನು ಅನುಗ್ರಹವನ್ನು ಮಾಡುತ್ತಾನೆ. 

ಬಂಧನದಲ್ಲಿದ್ದ ಎಲ್ಲ ಸ್ತ್ರೀಯರು "ಮುಂದೇನು ಗತಿ ? ನಮ್ಮನ್ನು ಯಾರು 
ಸ್ವೀಕಾರ ಮಾಡುತ್ತಾರೆ. ನಮಗೆ ಜೀವನದಲ್ಲಿ ಬೇರೆ ದಾರಿಯೇ ಇಲ್ಲ' ಎಂಬುದಾಗಿ 
ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ. ಆಗ ಶ್ರೀಕೃಷ್ಣನು ಪ್ರತಿಯೊಬ್ಬರಿಗೂ ಸಾಂತ್ವನದ 
ಮಾತುಗಳನ್ನು ಹೇಳಿ, "ನೀವು ಚಿಂತಿಸುವುದು ಬೇಡ. ನಿಮ್ಮೆಲ್ಲರನ್ನು ನಾನೇ 


-76- 


ದೀಪಾವಳಿ -೧ ನರಕಚತುರ್ದಶಿ 


ವಿವಾಹವಾಗುತ್ತೇನೆ. ಲೋಕವು ಏನೇ ಹೇಳಲಿ ನಿಮನ್ನು ನಾನು ಬಿಡುವುದಿಲ್ಲ. 
ಇನ್ನುಮುಂದೆ ನೀವು ಶ್ರೀಕೃಷ್ಣನ ಪತ್ನಿಯರು ಎಂಬ ಕೀರ್ತಿಗೆ ಪಾತ್ರರಾಗಿ 
ಕೀರ್ತಿಶಾಲಿಗಳಾಗುತ್ತೀರಿ'' ಎಂಬುದಾಗಿ ಹೇಳಿ, ೧೬೧೦೦ ಸ್ತ್ರೀಯರನ್ನು 
ದ್ವಾರಕಾಪಟ್ಟಣಕ್ಕೆ ಉತ್ಸವದ ಮೂಲಕ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಹೋಗಿ 
ವಿವಾಹವಾಗುತ್ತಾನೆ. ಪ್ರತಿಯೊಬ್ಬರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ವೈಭವೋಪೇತವಾಗಿ 
ವಿವಾಹವನ್ನು ಮಾಡಿಕೊಳ್ಳುತ್ತಾನೆ. ಪ್ರತಿಯೊಬ್ಬ ಸ್ತ್ರೀಯರಿಗೂ ಪ್ರತ್ಯೇಕ ಅರಮನೆಯನ್ನು 
ನಿರ್ಮಾಣ ಮಾಡಿಕೊಟ್ಟು, ಪ್ರತಿಯೊಂದು ಅರಮನೆಗಳಲ್ಲಿಯೂ ಪ್ರತಿಯೊಂದು 
ರೂಪದಿಂದ ಅವರ ಜೊತೆ ಸಂಸಾರ ನಡೆಸುತ್ತಾನೆ. ಪ್ರತಿಯೊಬ್ಬರಲ್ಲಿಯೂ ಪ್ರತ್ಯೇಕ 
ಪ್ರತ್ಯೇಕವಾಗಿ ಹತ್ತು ಗಂಡುಮಕ್ಕಳು ಒಂದು ಹೆಣ್ಣುಮಗುವಿಗೆ ಜನ್ಮವನ್ನು ನೀಡುತ್ತಾನೆ. 
ಹೀಗೆ ಜೀವನದಲ್ಲಿ ದಿಕ್ಕನ್ನೇ ಕಾಣದಂತೆ ಕುರುಡರಾಗಿದ್ದ, ೧೬೧೦೦ ಮಂದಿ 
ರಾಜಕುಮಾರಿಯರಿಗೆ ಜೀವನಪಥವನ್ನು ತೋರಿಸಿ, ಅವರೆಲ್ಲರ ಜೀವನಕ್ಕೆ 
ದಿವ್ಯಜ್ಯೋತಿಯಾಗಿ ಬೆಳಗಿದ ದಿವಸವೇ ನರಕಚತುರ್ದಶಿ. 


ಪರಮಾತ್ಮನು ಲಕ್ಷ್ಮೀದೇವಿಯನ್ನು ಬಿಟ್ಟು ಉಳಿದ ಯಾವ ಸ್ತ್ರೀಯರ 
ಸಂಪರ್ಕವನ್ನೂ ಕೂಡ ಮಾಡುವುದಿಲ್ಲ. ಆದರೆ ಈ ೧೬೧೦೦ ಸ್ತ್ರೀಯರು 
ಎಶೇಷವಾಗಿ ಲಕ್ಷ್ಮಿಯ ವ್ರತವನ್ನು ಆಚರಣೆ ಮಾಡಿದ್ದರಿಂದ ಅವರೆಲ್ಲರಲ್ಲಿ 
ಲಕ್ಷ್ಮೀದೇವಿಯ ಸನ್ನಿಧಾನವು ಬಂದಿರುತ್ತದೆ. ಹಾಗಾಗಿ ಅವರೆಲ್ಲರನ್ನು ಶ್ರೀಕೃಷ್ಣನು 
ವಿವಾಹವಾಗುತ್ತಾನೆ. 


ಇಲ್ಲಿಗೆ ನರಕಚತುರ್ದಶಿಯ ಕಥೆ ಮುಗಿಯಿತು. 


* ಬು ಜು ಜು ಬ 


ಔ ಇ 
ನರಕಚತುರ್ದಶಿಯ 
ಹಾಡುಗಳು | 


ದೀಪಾವಳಿ -೧ ನರಕಚತುರ್ದಶಿ 


ನರಕಚತುರ್ದಶಿಯ ಹಾಡುಗಳು 


ಬೆಳಿಗ್ಗೆ ಆರತಿ ಮಾಡುವಾಗ ಹೇಳಬೇಕು 


ಆರುತಿ ಮಾಡಿರೆ ಶ್ರೀ ಹರಿಗೆ 

ಚಿನ್ನದಾರುತಿಯನು ತಂದು ಬೆಳಗೀರೆ 

ಕಾರ್ತಿಕ ಮಾಸದಲ್ಲಿ ಕಾಮಪಿತನ ಪೂಜಿಸ 

ಮಾಸಾಭಿಮಾನಿ ದಾಮೋದರನ ಭಜಿಸಿ 

ಲೇಸು ಸಂಪಿಗೆ ಗಂಧೆಣ್ಣೆ ಸಮರ್ಪಿಸಿ 

ಪುರುಷೋತ್ತಮನ ಕೊಂಡಾಡಿರೇ 

ಸೃಷ್ಟಿಗೆ ಕರ್ತ ಶ್ರೀ ಹರಿಯು 

ಸೃಷ್ಟಿಸಿದನು ದೀಪಾವಳಿಯು 

ಉತ್ತಮ ನರಕಚತುರ್ದಶಿ ದಿನದಿ, 

ನರಕಾಸುರನ ವಧೆ ಮಾಡಿ ಬಂದ 

ಬ್ರಾಹ್ಮಿ ಮುಹೂರ್ತದಲೆದ್ದು 

ಗೋವು ತುಳಸಿ ಪೂಜೆಯ ಮಾಡಿ, ಮತ್ತೆ 

ಧರೆಗಿಳಿದ ಕೃಷ್ಣ ಹಯವದನಗೆ 

ಮುತ್ತಿನಾರುತಿಯ ಬೆಳಗೀರೆ 

ಸೇ ಸೇ ಶೇ ಸೇ 

ಹಕ್ಕಿಯ ಹೆಗಲೇರಿ ಬಂದವಗೆ ನೋ । ಡಕ್ಕ ಮನಸೋತೆ ನಾನವಗೆ ॥ಷ॥ 
ಸತ್ರಾಜಿತನ ಮಗಳೆತ್ತಿನ ಉ। ನತ್ತ ನರಕನೊಳು ಕಾದಿದ । ಮತ್ತೆ ಕೆಡಹಿದ ಅವನಂಗವ। 
ಸತಿಗಿತ್ತನು ಆಲಿಂಗನವ ॥೧॥ ಹದಿನಾರು ಸಾವಿರ ನಾರಿಯರ ಸೆರೆ । ಮುದದಿಂದ 


-79- 


ದೀಪಾವಳಿ -೧ ನರಕಚತುರ್ದಶಿ 


ಬಿಡಿಸಿ ಮಾ ಮನೋಹರ । ಅದಿತಿಯ ಕುಂಡಲ ತಳೆದಾ ಹರ। ವಿಧಿ ಸುರ ನೃಪರನು 
ಸಲಹಿದ ॥1೨॥ ಉತ್ತಮ ಪ್ರಾಗ್ಟೋತಿಷ ಪುರವ ಭಗ । ದತ್ತಗೆ ಕೊಟ್ಟ ವರಾಭಯವ | 
ಕರ್ತ ಕೃಷ್ಣಯ್ಯನ ನಂಬಿದೆ ಶ್ರೀ । ಮೂರ್ತಿಯ ಪಾದವ ಹೊಂದಿದೆ ॥೩। ನರಕ 
ಚತುರ್ದಶಿ ಪರ್ವವ ಹರಿ ಹರುಷದಿ ಪ್ರಕಟಿಸಿದನು ದೇವ । ಶರಣಾಗತಜನ ವತ್ತಲ 
ರಂಗ । ಪರಮ ಭಾಗವತರ ಪ್ರತಿಪಾಲ ॥೪॥ ಹೊಗಳಿ ಕೃಷ್ಣಯ್ಯನ ಮಹಿಮೆಯ 
ಮುಕ್ತಿ! ನಗರದ ಅರಸನ ಕೀರ್ತಿಯ | ಜಗದೀಶ ಪ್ರಸನ್ನೇಂಕಟೇಶನೆ ಭಕ್ತ। ರಘಹಾರಿ 
ರವಿಕೋಟಿಕಾಶನೆ ॥೫॥ 


ಜು ಬು ಬು ಬು 


ಬಣ್ಣಿಸಿ ಗೋಪಿ ಹರಸಿದಳು ॥ ಪ ಎಣ್ಣೆಯನೊತ್ತುತ ಯದುಕುಲತಿಲಕಗೆ 
11ಅ।। ಆಯುಷ್ಯವಂತನಾಗು ಅತಿ ಬಲ್ಲಿದವನಾಗು |! ಮಾಯದ ಖಳರ 
ಮರ್ದನನಾಗು ॥ ರಾಯರ ಪಾಲಿಸು ರಕ್ಕಸರ ಸೋಲಿಸು । ವಾಯುಸುತಗೆ 
ನೀನೊಡೆಯನಾಗೆನುತ ॥೧॥ ಧೀರನು ನೀನಾಗು ದಯಾಂಬುಧಿಯಾಗು | ಆ 
ರುಗ್ಮಿಣಿಗೆ ನೀನರಸನಾಗು ॥। ಮಾರನ ಪಿತನಾಗು ಮಧುಸೂದನನಾಗು | ದಾ ಿರಾವತಿಗೆ 
ನೀ ದೊರೆಯಾಗೆನುತ ॥1೨1॥ ಆನಂದ ನೀನಾಗು ಅಚ್ಯುತ ನೀನಾಗು । 
ದಾನವಾಂತಕನಾಗು ದಯವಾಗು ॥ ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು ॥ ಜ್ಞಾನಿ 
ಪುರಂದರವಿಠಲನಾಗೆನುತ 1೩॥ 


ಸಸ ಖೀ ಸೇ 


ಬಂದದ್ದೆಲ್ಲಾ ಬರಲಿ | ಗೋ। ವಿಂದನ ದಯ ನಮಗಿರಲಿ ॥।ಪ। ಮಂದರಧರ 
ಗೋವಿಂದ ಮುಕುಂದನ । ಸಂದರುಶನವೊಂದಿದ್ದರೆ ಸಾಲದೆ ॥1ಅ॥ ಆರು 
ಅರಿಯದಿರಲೆನ್ನ । ಮು । ರಾರಿಯು ಎನಗೆ ಪ್ರಸನ್ನ | ಘೋರದುರಿತದ ಬನ್ನ । 
ಭಯ । ಹಾರಿ ಗುಣಾಂಬುಧಿ ಘನ್ನ ॥ ಶ್ರೀರಮಣನ ಸಿರಿ ಚರಣಸೇವಕರಿಗೆ । ಕ್ರೂರ 
ಯಮನು ಶರಣಾಗತನಲ್ಲವೆ ॥೧॥ ಅರಗಿನ ಮನೆಯೊಳಗಂದು । ಪಾಂಡ | ವರನು 


-80- 


ದೀಪಾವಳಿ -೧ ನರಕಚತುರ್ದಶಿ 


ಕೊಲಲುಬೇಕೆಂದು | ದುರುಳ ಕೌರವ ಕಪಟ । ದಿಂದ । ಇರಲು ಆ ಕ್ಷಣದಿಂದ Il 
ಹರಿಕ್ಕಪೆಯವರಲ್ಲಿದ್ದ ಕಾರಣ ಬಂದ । ದುರಿತ ಭಯವು ಬದಲಾಯಿತಲ್ಲವೆ ॥೨॥ 
ಸಿಂಗನ ಪೆಗಲೇರಿ ಸಾಗೆ । ಕರಿ | ಭಂಗವೇಕೆ ಮತ್ತವಗೆ । ರಂಗನ ದಯವುಳ್ಳವಗೆ । 
ಭವ । ಭಂಗದ ಬಯಕೆಯ ಹಂಗೇಕೆ ॥ ಮಂಗಳಮಹಿಮೆ ಪುರಂದರವಿಠಲ । 
ರಂಗನ ದಯವೊಂದಿದ್ದರೆ ಸಾಲದೆ ॥೩। 


ಇ ಬು ಬು ಬು ಭು 


ಬಂದನೇನೆ ರಂಗ ಬಂದನೇನೆ ॥ಷ॥ ಎನ್ನ! ತಂದೆ ಬಾಲಕೃಷ್ಣ ನವನೀತಚೋರ 
11ಅ।। ಘಲುಘಲುಘಲುರೆಂಬ ಪೊನ್ನಂದುಗೆ ಗೆಜ್ಜೆ । ಹೊಳೆಹೊಳೆಯುವ 
ಪಾದವನೂರುತ ॥ ನಲಿನಲಿದಾಡುವ ಉಂಗುರ ಅರಳೆಲೆ । ಥಳ ಥಳ ಹೊಳೆಯುತ 
ಶ್ರೀಕೃಷ್ಣ!॥೧॥ ಕಿಣಿ ಕಿಣಿ ಕಿಣಿರೆಂಬ ಕರದ ಕಂಕಣ ಬಳೆ । ರುಣ ರುಣ ರುಣರೆಂಬ 
ನಡುವಿನ ಗಂಡೆ ॥ ಧಣ ಧಣ ಧಣರೆಂಬ ಪಾದವ ತೊಡವಿನ । ಮಿಣಿ ಮಿಣಿ 
ಕುಣಿದಾಡುತ ಶ್ರೀಕೃಷ್ಣ!॥೨॥ ಹಿಡಿ ಹಿಡಿ ಹಿಡಿಯೆಂದು ಪುರಂದರವಿಠಲನ । ದುಡು 
ದುಡು ದುಡು ದುಡುನೇ ಒಡುತ ॥ ನಡೆ ನಡೆ ನಡೆಯೆಂದು ಮೆಲ್ಲನೆ ಪಿಡಿಯಲು | 
ಬಿಡಿ ಬಿಡಿ ಬಿಡಿ ದಮ್ಮಯ್ಯ ಎನ್ನುತ ॥೩। 

ಸೇ ಜೇ ಜೇ ಶೇ ಜೇ 


ಬಂದ ನೋಡಿ ಗೋವಿಂದ ಕೃಷ್ಣ ಪ ಬಂದ ಬಂದ ಆನಂದತೀರ್ಥ 
ಮು । ನೀಂದ್ರವಂದ್ಯ ಹರಿ ನಂದಮುಕುಂದನು ॥ಆ॥ ಸರಸಿಜಾಕ್ಷ ಧೊರೆಯೆ । 
ಸರ್ವರ | ಪೊರೆವ ದಯಾನಿಧಿಯೆ ॥ ಕರಿಯ ವರನ ಚಕ್ರದಿ ಉದ್ಧರಿಸಿದ | ಹರಿ 
ನಮ್ಮ ಪಾಲಿಪ ಪಾಲ್ಲಡಲೊಡೆಯನು ॥೧॥ ಇಂದ್ರದೇವವಂದ್ಯ । ಇಷ್ಟರ । ಇಂದು 
ಕಾಯ್ವ ನಿತ್ಯಾನಂದ ॥ ಚಂದ್ರಕೋಟಲಾವಣ್ಯ ಮುಖದಲಿ । ಸುಂದರ ಅರಳೆಲೆ 
ಹಾರಗಳಿಂದಲಿ ॥೨॥ ಚರಣಕಮಲಕಾಂತೆ | ಸರ್ವದಾ । ಮಾಳದು ದಯವಂತೆ ॥ 
ತರತರ ಜನರಿಗೆ ಕರೆದು ವರವನೀವ । ಸರಸಿಜಾಕ್ಟ ನಮ್ಮ ಪುರಂದರವಿಠಲನು ॥೩॥ 


* ಬುಬು ಬು ಜು 


81- 


ದೀಪಾವಳಿ -೧ ನರಕಚತುರ್ದಶಿ 


ಜಲಪೂರಣತ್ರಯೋದಶೀ ಹಾಗೂ 
ನರಕಚತುರ್ದಶಿ ಹಬ್ಬದ ಅಡುಗೆಗಳು 


ಎರೆಯಪ್ಪ 


ಗೊಧಿ ಬಿಳೀಬೆಲ್ಲಇವನ್ನಾಗಲಿ ಅಕ್ಕಿ ಬೆಲ್ಲ ಇವನ್ನಾಗಲಿ ಸೇರಿಸಿ ಸಣ್ಣಾಗಿ ತಿರುವಿ 
ಹಾಕಿ ಬಾಣಲೆಯಲ್ಲಿ ಅಂಗಯ್ಯಿನ ಅಗಲವಾಗುವಂತೆ ಕರಿಯುವುದು. 


ಅಪ್ಪೀ ಪಾಯಸ 


ಹಸನಾದ ರವೆಗೆ ನೀರುಹಾಕಿ ಕಲೆಸಿ ತುಪ್ಪ ಸವರಿ ಚೆನ್ನಾಗಿ ಕುಟ್ಟಬೇಕು. ಅದಕ್ಕೆ 
ಮತ್ತಷ್ಟು ತುಪ್ಪ ಹಚ್ಚಿ ಚೆನ್ನಾಗಿ ನಾದಿ ರೂಲುದೊಣ್ಣೆಯಂತೆ ಮಾಡಿಕೊಂಡು ಸಣ್ಣ 
ಸಣ್ಣ ನಿಂಬೆಹಣ್ಣಿನ ದಪ್ಪಕ್ಕೆ, ಉಂಡೆಗಳನ್ನು ಮಾಡಿ ಅಕ್ಕಿಹಿಟ್ಟು ಹಾಕಿ ಹಪ್ಪಳದಂತೆ 
ತೆಳ್ಳಗೆ ಲಟ್ಟಿಸಿ ಹದನಾಗಿ ಕರಿಯಬೇಕು. ಹೀಗೆ ಕಠೆದ ಬಳಿಕ ಎಷ್ಟು ಬೇಕೋ ಅಷ್ಟು 
ಹಪ್ಪಳಗಳನ್ನು ಒಂದು ತಟ್ಟೆಗೆ ಹಾಕಿಕೊಂಡು ಕೈಗಳಿಂದ ಚೆನ್ನಾಗಿ ಪುಡಿ ಮಾಡಬೇಕು. 
ಆ ಬಳಿಕ 1 ಪಾತ್ರೆಗೆ 2 ಸೇರಿನಷ್ಟು ಹಾಲು ಹಾಕಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಈ 
ಹಪ್ಪಳದ ಪುಡಿಯನ್ನು ಹಾಕಿ ಮರಳಿಸಬೇಕು. ಆ ಬಳಿಕ 1 ಸೇರು ಸಕ್ಕರೆ ಹಾಕಿ 
ಹೊಂದಿಸಬೇಕು. ಕೆಂಡದ ಮೇಲೆ ಮುಚ್ಚಿಡಬೇಕು. ಗಟ್ಟಿಯಾಗಿದ್ದರೆ ಕಾಯಿಸಿದ 
ಹಾಲನ್ನು ಹಾಕಬೇಕು. ಅಪಿಪಾಯಸ ಸಿದ್ಧವಾಗುವುದು. 
ಸಜ್ಜಿಗೆಯ ಹೋಳಿಗೆ 
1 ಪಾವು ಹದನಾದ ರವೆಯನ್ನು ತುಪ್ಪದಲ್ಲಿ ಹುರಿದು, ಅದಕ್ಕೆ ಹಾಲನ್ನು 
ಚುಮುಕಿಸಿ, ಪಕ್ವ ಮಾಡಿಕೊಂಡು, ಬಿಳೀ ಬೆಲ್ಲದ ಪುಡಿಯನ್ನಾಗಲಿ, ಸಕ್ಕರೆಯನ್ನಾಗಲಿ 
ಹಾಕಿ, ಹೊಂದಿಸಿ, ಹದವಾಗಿ ಮಾಡಿಕೊಂಡು, ಕೆಳಗೆ ಬಾಣಲೆಯನ್ನು ಇಳಿಸಿಕೊಂಡು, 


ಗೋಧಿಯ ಹಿಟ್ಟಿನಲ್ಲಾಗಲಿ ರವೆಯ ಕಣಕವನ್ನು ಮಾಡಿಕೊಂಡು, ತೆಳ್ಳಗೆ 
ಹೋಳಿಗೆಗಳನ್ನು ಮಾಡುವುದು ಅಥವಾ ಬಾಳೆಎಲೆಯ್ಯ ಮೇಲೆ ತಟ್ಟಬಹುದು. 


83- 


ದೀಪಾವಳಿ -೧ ನರಕಚತುರ್ದಶಿ 


ಫೇಣಿ 


ಅರ್ಧ ಸೇರು ಹಸನಾದ ರವೆಯನ್ನು ಹಾಲಿನಲ್ಲಿ ಕಲೆಸಿ, ಮುದ್ದೆ ಮಾಡಿ 
ಇಡಬೇಕು. ಬೆಣ್ಣೆಯನ್ನು ಮತ್ತು ಶೋಧಿಸಿದ ಅಕ್ಕಿ ಹಿಟ್ಟನ್ನು ಬೆರೆಸಿ ಇದನ್ನು ಆ ಮುದ್ದೆಗೆ 
ಸವರಿ ಕಲ್ಲಿನ ಮೇಲೆ ಇಟ್ಟು ಚೆನ್ನಾಗಿ ಕುಟ್ಟಬೇಕು. ಪುನಃ ಬೆಣ್ಣೆಯನ್ನು ಇದಕ್ಕೆ ಸವರಿ 
ಇನ್ನೊಂದು ವೇಳೆ ಚೆನ್ನಾಗಿ ಕುಟ್ಟಿ ಮರ್ದಿಸಿ ನಾದಬೇಕು. ಒಂದು ಅಗಲವಾದ ಬಾಳೆ 
ಎಲೆಗೆ ಬೆಣ್ಣೆಯನ್ನು ಅಥವಾ ತುಪ್ಪವನ್ನಾಗಲಿ ಸವರಿ, ಈ ಮುದ್ದೆಯನ್ನು 
ರೂಲುದೊಣ್ಣೆಯಂತೆ ಮಾಡಿಡುವುದು. ಪುನಃ ಇದಕ್ಕೆ ಬೆಣ್ಣೆಯ ಹಿಟ್ಟನ್ನು ಸುತ್ತಲೂ 
ಹಚ್ಚಿ ಬೆತ್ತದ ಗಾತ್ರಕ್ಕೆ ಮಾಡಿ, ಗೇಣಿಗೆ ಒಂದು ತುಂಡು ಮಾಡಿಕೊಳ್ಳುವುದು. ಈ 
ತುಂಡುಗಳಿಗೆ ಪುನಃ ಬೆಣ್ಣೆಯನ್ನು ಹಿಟ್ಟನ್ನು ಸವರಿ ಬಿಚ್ಚೋಲೆಯಂತೆ ಹೊಸೆದು ಅಗಲಿಸಿ 
ಆ ಬಾಳೆ ಎಲೆಯ ಮೇಲೆ ಒಂದು ಕಡೆ ಅಗಲವಾಗಿ ಬಳ್ಳಿಗಳು ಒಂದಕ್ಕೊಂದು 
ತಾಕದಂತೆ ಗುಂಡಗೆ ಹರವಬೇಕು. ಪುನಃ ಇವಕ್ಕೆ ಬೆಣ್ಣೆಯ ಹಿಟ್ಟನ್ನು ಸವರಿ ಪದರುಗಳು 
ಒಂದಕ್ಕೊಂದು ತಾಕದಂತೆ ಬಿಡಿಸಿ, ಬೇರೆ ಬೇರೆ ಸುತ್ತಿ ಹಾಕುವುದು, ಈ ಪ್ರಕಾರ 
ಎಲ್ಲವನ್ನೂ ಮಾಡಿಕೊಂಡ ಬಳಿಕ, ಇದರ ಮೇಲೆ ಒಂದು ಬಾಳೆಲೆಯನ್ನು 
ಮುಚ್ಚಿಡುವುದು. ಬಾಂಡ್ಲೆಯಲ್ಲಿ ತುಪವನ್ನು ಹಾಕಿ ಕಾಯಿಸಿ, ಹದನಾದ ಬಳಿಕ ಕೈಗಳಿಗೆ 
ಬೆಣ್ಣೆಯ ಹಿಟ್ಟನ್ನು ಸವರಿಕೊಂಡು ಈ ಸುರಳಿಯನ್ನು ಒಂದೊಂದಾಗಿ ತುಪದಲ್ಲಿ 
ಬಿಟ್ಟುಊಬು ತೆಗೆದು ಸಿದ್ಧಪಡಿಸಿದ, ಹಂಚಿಕಡ್ಡಿಯ ಎರಡು ಕಂತೆಗಳನ್ನು, 2 ಕೈಗಳಲ್ಲಿ 
ಹಿಡಿದುಕೊಂಡು, ಆ ಪೇಣಿಯು ಬೇಯುವಾಗ ಆಗಲಿಸಿ ಗುಂಡಗೆ ಮಾಡುವುದು. 
ಬೆಂದೊಡನೆ ಸುವಾಸನೆ ಹೊರಡುವುದು. ಆಗ ಜಾರಿಯ ಸೌಟನಲ್ಲಿತೆಗೆದು ಹೊಸ 
ಬುಟ್ಟಿಯಲ್ಲಿ ಒಡೆಯದಂತೆ ಇಡುವುದು. ಹೀಗೆಯೇ ಎಲ್ಲವನ್ನೂ ಮಾಡಿಕೊಳ್ಳುವುದು. 
ಬೆಣ್ಣೆ ಹಿಟ್ಟಿಗೆ ಬದಲಾಗಿ ತುಪ್ಪವನ್ನು ಉಪಯೋಗಿಸಬಹುದು. ಇದು ಚೀರು ಫೇಣಿ 
1 ಸೇರು ರವೆಯಿಂದ ದೊಡ್ಡ ಪೇಣಿಯು 25-30 ಚಿಕ್ಕದಾದರೆ 40-50 
ಮಾಡಬಹುದು. 


-84- 


ದೀಪಾವಳಿ -೧ ನರಕಚತುರ್ದಶಿ 
ಖರ್ಜೂರದ ಹೋಳಿಗೆ 


ಬಿಡಿಸಿದ ಖರ್ಜೂರವನ್ನು ಇವನ್ನು ಬಾಂಡ್ಲೆಯಲ್ಲಿ ಹುರಿದು ಹಾಲಿನಲ್ಲಿ 
ನೆನೆಸಿ, ಸ್ವಲ್ಪನೆನೆದ ರವೆಯನ್ನು ಸೇರಿಸಿ, ನುಣ್ಣಗೆ ತಿರುವಿ, ಹೋಳಿಗೆ ಮಾಡುವುದು. 
ಇದರಂತೆ ನೆಲಗಡಲೆಯ ಕಾಳಿನಿಂದಲೂ, ಹೋಳಿಗೆಯನ್ನು ಮಾಡಬಹುದು. 

ಸಕ್ಕರೆ ಅಚ್ಚು 

ಸಕ್ಕರೆ ಪಾಕವನ್ನು ಮಾಡಿಕೊಂಡು ಸ್ವಲ್ಪ ಹುಳಿ ಮಜ್ಜಿಗೆ ಅಥವಾ ನಿಂಬೇ 
ಹುಳಿಯನ್ನು ಹಿಂಡಿ ಅಚ್ಚುಮಣೆಯಲ್ಲಿ ಹಾಕಿ ಸಮನಾಗಿ ಮಾಡಿದ ಬಳಿಕ ಆರಿದ 
ಮೇಲೆ ತೆಗೆದಿಡುವುದು; ಪಾಕ ಹಾಕುವ ಕಾಲದಲ್ಲಿ ಅಚ್ಚಿಗೆ ತುಪ್ಪಸವರಿದ್ದರೆ ಅಚ್ಚುಗಳು 
ಮುರಿಯದೆ ಬರುವುವು. ಈ ಪ್ರಕಾರ ನಾನಾ ಬಗೆಯ ಬೊಂಬೆ, ವೃಂದಾವನ, ಆನೆ, 


ಕುದುರೆ, ಮೀನು, ಮೊಸಳೆ, ಆಕಳು ನಾಯಿ, ಎಮ್ಮೆ ಹುಲಿ, ಸಿಂಹಗಳ ಆಕಾಶವನ್ನು 
ಮಾಡಬಹುದು. 


ಸಕ್ಕರೆ ಮಿಠಾಯಿ 


ಸಕ್ಕರೆಯಿಂದ ಪಾಕ ಮಾಡಿಕೊಂಡು ಏಲಕ್ಕಿ ವಾಸನಾದ್ರವ್ಯಗಳನ್ನು ಹಾಕಿ ಕೊಬ್ಬರಿ 
ತುರಿ ಗಸಗಸೆ ಇವನ್ನು ಹಾಕಿ ಹೊಂದಿಸಿದ ಬಳಿಕ ತಟ್ಟಿಯಲ್ಲಾಗಲೀ ಮಿಠಾಯಿ 
ಮಣೆಯ ಮೇಲಾಗಲೀ ತುಪ್ಪ ಹಚ್ಚಿದ ಬಳಿಕ ಆ ಪಾಕವನ್ನು ಸುರಿದು ಸಮನಾಗಿ 
ಮಾಡಿ ಚೂರಿಯಿಂದ ಬಿಲ್ಲೆಗಳನ್ನು ಮಾಡುವುದು. ಪಾಕವು ಹಸಿಯಾಗಿ ಇರುವಾಗಲೇ 
ಚಾಕುವಿನಿಂದಕೊಯ್ದು ಆರಿದ ನಂತರ ತೆಗೆದಿಡಬೇಕು. 


2 
38 
2 


ಬೇಕಾಗುವ ಪದಾರ್ಥಗಳು : 
ಬೆಲ್ಲ- 1 ಕೆ.ಜಿ, ತೆಂಗಿನಕಾಯಿ - 2, ಗೋಧಿಹಿಟ್ಟು- 500 ಗ್ರಾಂ. 
ಚಿರೋಟಿ ರವೆ - 500 ಗ್ರಾಂ., ತುಪ್ಪ- 500 ಗ್ರಾಂ. ಎಣ್ಣೆ- 200 ಗ್ರಾಂ. 


-85- 


ದೀಪಾವಳಿ -೧ ನರಕಚತುರ್ದಶಿ 


ಮಾಡುವ ರೀತಿ :. 


ಒಂದು ಪಾವು ರವೆ ತೆಗೆದಿರಿಸಿಕೊಂಡು ಉಳಿದ ರವೆಯನ್ನು ಸ್ವಲ್ಪ ತುಪ್ಪ 
ಹಾಕಿಕೊಂಡು ಹುರಿಯಿರಿ. ಆಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಸೇರು ನೀರಿಟ್ಟು 
ಬೆಲ್ಲಹಾಕಿರಿ. ಬೆಲ್ಲಕರಗಿದ ನಂತರ ತೆಂಗಿನತುರಿ, ಒಂದು ಚಮಚ ಯಾಲಕ್ಕಿ ಪುಡಿ, 
ಹುರಿದ ರವೆಯನ್ನು ಹಾಕಿ ಮೊಗಚು ಕೈನಿಂದ ಗೊಟಾಯಿಸಿ. ಬೇಕಿದ್ದರೆ ಸ್ವಲ್ಪ 
ಗೋಡಂಬಿಯನ್ನು ಹುರಿದು ಈ ಮಿಶ್ರಣಕ್ಕೆ ಸೇರಿಸಬಹುದು. ಹೂರಣ ಆದ ಬಳಿಕ 
ಕೆಳಗಿಳಿಸಿ. ಉಳಿದ ರವೆಗೆ ಗೋಧಿಹಿಟ್ಟು ಒಂದು ಚಿಟಿಕೆ ಉಪ್ಪು ಹಾಕಿ, ಸ್ವಲ್ಪ ನೀರು 
ಸೇರಿಸಿ ಪೂರಿ ಹಿಟ್ಟಿನಂತೆ ಕಲಿಸಿರಿ. ಹಿಟ್ಟನ್ನು ಚೆನ್ನಾಗಿ ನಾದಿದ ನಂತರ ಸಣ್ಣ ನಿಂಬೆಹಣ್ಣಿನ 
ಗಾತ್ರದ ಉಂಡೆಗಳನ್ನು ಮಾಡಿ ಅದರೊಳಗೆ ಹೂರಣ ತುಂಬಿಸಿ ಮುಚ್ಚಿದ ಬಳಿಕ 
ಬಾಳೆ ಎಲೆಯ ಮೇಲಾಗಲಿ, ಕೈಯಿಂದಾಗಲಿ ತಟ್ಟಿ ತುಪ್ಪದಲ್ಲಿ ಹದವಾಗಿ ಕರಿದು 
ತೆಗೆದರೆ ನೈವೇದ್ಯಕ್ಕೆ ಸಿದ್ಧವಾಗುವುದು. 


ಶ್ರೀಖಂಡ 


4 ಸೇರು ಹಾಲನ್ನು ಕೆಂಪಗೆ ಕಾಸಿ ಆರಿಸಿ ಹೆಪುಕೊಟ್ಟು ಮುಚ್ಚಿಡಬೇಕು. ಇದನ್ನು 
ಮರುದಿನದ ಪ್ರಾತಣಾಲದಲ್ಲಿತೆಗೆದು, ಶುಭ್ರವಾದ ಚೌಕದಲ್ಲಿ ಈ ಮೊಸರನ್ನು ಸುರಿದು 
ಚೌಕದ 4 ಕೊನೆಯನ್ನೂ ಸೇರಿಸಿ, ಗಂಟುಹಾಕಿ ಗೂಟಕ್ಕೆ ತಗುಲಿಹಾಕಿದರೆ 1-2 
ಘಂಟೆಯ ಹೊತ್ತಿನಲ್ಲಿಯೇ ನೀರೆಲ್ಲವೂ ಸುರಿದುಹೋಗಿ ಮೊಸರಿನ ಸಾರ ಮಾತ್ರ 
ನಿಲ್ಲುವುದು. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಂಡು, । ಸೇರು ಸಕ್ಕರೆ ಹಾಕಿ 
ಸೌಟಿನಿಂದ ಚೆನ್ನಾಗಿ ಹೊಂದಿಸಿದರೆ ನೈವೇದ್ಯಕ್ಕೆ ಸಿದ್ಧವಾಗುವುದು. 


ದ್ವಿದಳಶಾಖಾ ಇರುವುದರಿಂದ ದ್ವಿದಳ ಪದಾರ್ಥಗಳನ್ನು ಉಪಯೋಗಿಸದೇ 
ಅಡುಗೆಯನ್ನು ಸಿದ್ಧಪಡಿಸಬೇಕು. 


ಶೇತೇ ಜೇ ಜೇ 


-86- 


ದೀಪಾವಳಿ -೧ ನರಕಚತುರ್ದಶಿ 
ಯಸ್ಪರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 
ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 


ಅಸ್ವದ್ಭುರ್ವಂತರ್ಗತಹನುಮದ್ಯೀಮಮಧ್ವಾಂತರ್ಗತರಾಮಕೃಷ್ಣವೇದವ್ಯುಸಾತ್ಮಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 


ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 
॥ ಶ್ರೀಮದ್ವೇಶಾರ್ಪಣಮಸ್ತು ॥ 
ಸೇಠ ಖೇ ಖೇ 


ಜಲಪೂರಣತ್ರಯೋದಶೀ-ನರಕಚತುರ್ದಶಿ' ಪೂಜೆ ಎಂಬ ಈ ಕೃತಿಯು 
ಅಸ್ನದ್ದುರ್ವಂತರ್ಗತರಾದ ಹನುಮದ್ಭೀಮಮಧ್ವಾಂತರ್ಗತರಾದ 
ರಾಮಕೃಷ್ಣವೇದವ್ಯಾಸರೂಪಿಯಾದ ಶ್ರೀಲಕ್ಸ್ಮೀಹಯಗ್ರೀವದೇವರ 
ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 


ಜು ಬು ಬು ಬು 


-87- 


ತ ಸತೋ id 


ಪತರೇವ ಜಿ 


1 
4 | 


{4 


ಅಜಾ ನಾ ದವಾ ನಾಡಾವಾಗಾ ಕರಾ ನಡಾ ವಾ? ಕರಾ 
ತ್‌ ಬ ೬ ಕ A 


¥ 1. 


| 
# 
ಲ್ಲಿ 
ಚ್ದ 
ಸಿ 
ಢಿ 
i 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ €ಕ್ರಮಾರ್ಗದರ್ಶಿನೀ 


ಆಶ್ವೀನ || ಶುದ್ಧ || ಅಷ್ಠಮೀ' 


I % 1 


AWA ಯ 
(1111 


ಪರಿಪೂರ್ಣಫಲಕ್ಕಾಗಿ ಶಾಸ್ತ್ರೊ ಕ್ರಮಾರ್ಗದರ್ಶಿನೀ 


ದುರ್ಗಾಷ್ಟಮಿ 


ಆಶ್ವೀನ Il ಶುದ್ಧ I ಅಷ್ಟಮಿ 


ವಿದ್ವಾನ್‌ Il ಬೆಮ್ಮತ್ತಿ ವೇಂಕಟೇಶಾಚಾರ್ಯ, 
ಬೆಂಗಳೂರು. 


ಪ್ರಕಾಶನ : 
ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ), 
ಗಿರಿನಗರ, ಬೆಂಗಳೂರು-೮೫ 


"ದುರ್ಗಾಷ್ಟಮೀ' ಶಾಲಿವಾಹನ ಶಕೆ ೧೯೪೩ ಶಾರ್ವರಿ ॥ ಶ್ರಾವಣ ॥ 
ಶುದ್ಧ ॥ ಪೂರ್ಣಿಮೆ (ದಿನಾಂಕ: ೩-೮-೨೦೨೦) ಹಯಗ್ರೀವಜಯಂತಿಯ 
ಶುಭಪರ್ವಕಾಲದಲ್ಲಿ ಈ ಕೃತಿಯನ್ನು ಪಲಿಮಾರುಮಠಾಧೀಶರಾದ 
ಪರಮಪೂಜ್ಯ! ಶ್ರೀ ವಿದ್ಯಾಧೀಶತೀರ್ಥಶ್ರೀಪಾದಂಗಳವರ- 
ಕರಕಮಲಗಳಿಂದ ಭಾರತೀರಮಣಹೃದಯಗುಹಾನಿವಾಸಿಗಳಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರಿಗೆ ಭಕ್ತಿಯಿಂದ ಸಮರ್ಪಿಸಲಾಯಿತು. 


ಪ್ರಥಮ ಮುದ್ರಣ : ೨೦೨೦ 


ಪುಟಗಳು : ೧೧೨ 


© : ಜಗದ್ಗುರು ಶ್ರೀಮಧ್ವಾಚಾರ್ಯಸಿದ್ಧಾಂತ ಪ್ರತಿಷ್ಠಾನ (ರಿ) 
4271, 2ನೇ ಮೇನ್‌, ಗಿರಿನಗರ, 
ಸೀತಾಸರ್ಕಲ್‌ ಹತ್ತಿರ, ಬೆಂಗಳೂರು-85 
ದೂರವಾಣಿ : 9141495120 


ಸಂಪಾದನೆ : ವಿದ್ವಾನ್‌ ಬೆಮತ್ರಿ ವೇಂಕಟೇಶಾಚಾರ್ಯ 
ಅಕ್ಷರ ಜೋಡಣೆ : ಶ್ರೀಮತಿ ನಾಗಲತಾ 


ಮುದ್ರಣ : ಮುಕ್ತಿಪಥ ಮುದ್ರಣಾಲಯ, 
ಬೆಂಗಳೂರು. 


ದಿ ॥ ಶ್ರೀ ಸಿ.ಎಸ್‌. ರಂಗನಾಥ್‌ ರಾವ್‌ ಮತ್ತು ದಿ ॥ ಶ್ರೀಮತಿ ಆರ್‌. ಸರೋಜ 


ಕೆ.ಜಿ.ಎಫ್‌. ಗೋಪಿನಾಥಾಚಾರ್ಯರ ಬಳಿ ಮದ್ವಶಾಸ್ತ್ರವನ್ನು ಅಧ್ಯಯನ 
ಮಾಡಿದ, ಕೆ.ಜಿ.ಎಫ್‌ ರಾಯರ ಮಠದ ಸಂಸ್ಥಾಪಕರಾದ, ಸಾಮೂಹಿಕವಾಗಿ 
೧೦ ಸಾವಿರಕ್ಕೂ ಅಧಿಕ ಜನಸಾಮಾನ್ಯರುಗಳಿಂದ ನವರಾತ್ರಿಪೂಜೆ ಮಾಡಿಸುತ್ತಿದ್ದ 
ನಮ್ಮ ತಂದೆಯವರ ವ್ಯಾಪಕಸಾಧನೆಯೇ ನಮ್ಮ ಜೀವನದ ಸ್ಫೂರ್ತಿ. ಇವರ 
ಸ್ಮರಣಾರ್ಥವಾಗಿ ಹಾಗೂ ಪರಮಪೂಜ್ಯ ಶ್ರೀವಿಶ್ವೇಶತೀರ್ಥಶ್ರೀಪಾದಂಗಳವರ 
ಅಪೇಕ್ಷೆಯಂತೆ ಪೂರ್ಣಪ್ರಜ್ಞವಿದ್ಯಾಪೀಠದಲ್ಲಿ ದುರ್ಗಾದೇವಸ್ಥಾನವನ್ನು ಕಟ್ಟಿಸಿ, 
ದುರ್ಗಾದೇವಿಯನ್ನು ಪ್ರತಿಷ್ಠೆ ಮಾಡಿ ತಮ್ಮ೮೦ನೆಯ ವರ್ಷವನ್ನು ಸಾರ್ಥಕಗೊಳಿಸಿದ 
ನಮ್ಮ ತಾಯಿ ಶ್ರೀಮತಿ ಆರ್‌. ಸರೋಜ ಇವರ ವರ್ಷಾಂತಿಕದ ಸ್ಮರಣಾರ್ಥವಾಗಿ 
ಈ ಜ್ಞಾನಸೇವೆಯನ್ನು ಸಲ್ಲಿಸಲಾಗಿದೆ. ಇದರಿಂದ ಪ್ರಾಪ್ತವಾಗುವ ಪುಣ್ಯರಾಶಿಯು 
ನಮ್ಮ ಮಾತಾಪಿತೃಗಳಿಗೆ ತಲುಪಲಿ ಎಂದು ಶ್ರೀಹರಿವಾಯುಗುರುಗಳನ್ನು 

ಪ್ರಾರ್ಥಿಸುತ್ತೇವೆ. 
ಸಿ. ಆರ್‌. ಮುರಳಿ ಸಿ.ಎ. ಹಾಗೂ ಶ್ರೀಮತಿ ಎಸ್‌. ಪ್ರೇಮಾ 


ದುರ್ಗೆಯ ಈ ಸ್ತೋತ್ರವನ್ನು ೧೦೦೮ ಬಾರಿ ಪಠಿಸಿರಿ 


ಕ್ಲಿರೇಣ ಸ್ನಾಪಿತೇ ದೇವಿ ಚಂದನೇನ ವಿಲೇಪಿತೇ। 
ಬಿಲ್ಲಪತ್ರಾರ್ಚಿತೇ ದೇವೀ ದುರ್ಗೇಹಂ ಶರಣಂ ಗತಃ॥ 
% 5% ಟು 


13, 


14. 


ವಿಷಯಾನುಕ್ರಮಣಿಕೆ 


ದುರ್ಗೆಯ ಧ್ಯಾನ 

ದುರ್ಗೆಯ ಆರಾಧನೆ ಅತ್ಯಂತ ಅವಶ್ಯಕ 
ಪಾಜಕಕ್ಷೇತ್ರದಲ್ಲಿರುವ ದುರ್ಗೆ 

ದುರ್ಗಾಷ್ಟಮಿಯ ಆಚರಣೆ 

ನವರಾತ್ರಿಯಲ್ಲಿ ದುರ್ಗಾಪೂಜೆಗೆ ಎಲ್ಲಿಲ್ಲದ ಮಹತ್ವ 
ದುರ್ಗಾಪ್ರತಿಷ್ಠೆ 

ದುರ್ಗೆಯು ಲಕ್ಷ್ಮೀದೇವಿಯ ಕನ್ಯಾರೂಪ-ಒಂದು ವಿಮರ್ಶೆ 
ಮಹಾಮಂಗಳಾರತಿಯ ಬಗ್ಗೆ ಸ್ಪಷ್ಟ ಮಾಹಿತಿ 
ದುರ್ಗಾಪೂಜಾವಿಧಾನ 

"ಪ್ರತಿಪತ್‌' ತಿಥಿಯಲ್ಲಿ ದುರ್ಗೆಯ ರೂಪವನ್ನು ಹೀಗೆ ಪೂಜಿಸಬೇಕು 
ದುರ್ಗಾಷ್ಟಮಿಯ ವ್ರತಕಥೆ ಹಾಗೂ ದುರ್ಗಾ ಮಂತ್ರ 
ನವರಾತ್ರಿಗಳಲ್ಲಿ ನಿತ್ಯಪಠಿಸಬೇಕಾದ ರಾತ್ರೀಸೂಕ್ತಮ್‌ 

ದುರ್ಗಾ ಸೂಕ್ತಂ 


ದುರ್ಗಾಷ್ಟಮಿಯ ಅಡುಗೆಗಳು 


110 


112 


ಮುನ್ನುಡಿ 


ಲಕ್ಷ್ಮಿಯ ಪ್ರತಿಯೊಂದು ರೂಪಗಳಿಗೆ ಪರಮಾತ್ಮನನ್ನು ಪತಿಯನ್ನಾಗಿ ಚಿಂತಿಸಿ 
ಪೂಜಿಸುವ ಸಂಪ್ರದಾಯ ನಮಲ್ಲಿ ಇದೆ. ಆದರೆ ದುರ್ಗೆ ಎಂಬ ರೂಪಕ್ಕೆ ಮಾತ್ರ 
ಪರಮಾತ್ಮನ ತಂಗಿ ಎಂಬ ಅನುಸಂದಾನದಿಂದಲೇ ಚಿಂತಿಸಿ ಪೂಜಿಸಬೇಕು. 
ದುರ್ಗಾಪತಿ ನರಸಿಂಹ ಎಂದಾಗಲೀ, ದುರ್ಗಾಪತೀ ನಾರಾಯಣ ಎಂದಾಗಲೀ 
ಚಿಂತಿಸಿ ಪೂಜಿಸುವ ಸಂಪ್ರದಾಯವು ಇರುವುದಿಲ್ಲ. ಏಕೆಂದರೆ ದುರ್ಗೆಯು 
ಕನ್ಯಾರೂಪಳಾಗಿದ್ದಾಳೆ. ಲಕ್ಷ್ಮೀದೇವಿಯ ಎಲ್ಲ ರೂಪಗಳಿಗೆ ಅಭೇದವಿದ್ದರೂ ಕೂಡ 
ವಿಶೇಷ ಬಲದಿಂದ ಹೀಗೆ ಅನುಸಂಧಾನ ಮಾಡಬೇಕು. ಇದರ ಬಗ್ಗೆ ಹೆಚ್ಚಿನ 
ವಿಮರ್ಶೆಯನ್ನು ಈ ಪುಸ್ತಕದಲ್ಲಿ ನೀವು ಕಾಣಬಹುದು. 


ಚತುರ್ಮುಖಬ್ರಹ್ಮದೇವರು ಲಕ್ಷ್ಮೀದೇವಿಯ ದುರ್ಗಾರೂಪವನ್ನು ವಿಶೇಷವಾಗಿ 
ಪೂಜೆ ಮಾಡಿದರೆಂದು ಭವಿಷ್ಯಪುರಾಣವು ಹೇಳುತ್ತದೆ. ಸ್ಕಂದಪುರಾಣವು 
ದುರ್ಗಾಪೂಜೆಯನ್ನು ಮೂರು ಕಾಲದಲ್ಲಿಯೂ ಮಾಡಬೇಕೆಂದು "ತ್ರಿಕಾಲಂ 
ಪೂಜಯೇತ್‌ ದೇವೀಂ ಜಪಸ್ತೋತ್ರಪರಾಯಣಃ' ಎಂಬುದಾಗಿ ಹೇಳುತ್ತದೆ. 
ನವರಾತ್ರಿಯಲ್ಲಿ ಒಂಬತ್ತು ದಿವಸಗಳ ಕಾಲ ಮೂರು ಸಂಧ್ಯಾಕಾಲಗಳಲ್ಲಿಯೂ 
ದುರ್ಗಾರಾಧನೆಯನ್ನು ನಡೆಸಬೇಕು. ಸಾಧ್ಯವಾಗದಿದ್ದರೆ ಸಾಯಂಕಾಲದ 
ಸಮಯದಲ್ಲಾದರೂ ದುರ್ಗಾಪೂಜೆಯನ್ನು ನಡೆಸಬೇಕು. ಅದೂ ಸಾಧ್ಯವಾಗದಿದ್ದರೆ 
ಐದು ದಿವಸಗಳಲ್ಲಿ ಅಥವಾ ಮೂರು ದಿವಸಗಳಲ್ಲಿ ದುರ್ಗಾಪೂಜೆಯನ್ನು ಆಚರಣೆ 
ಮಾಡಬೇಕು. ಅಂತಿಮುವಾಗಿ ದುರ್ಗಾಷ್ಟಮಿಯ ದಿವಸವಾದರೂ 
ದುರ್ಗಾರಾಧನೆಯನ್ನು ನಡೆಸಬೇಕು. 


ರಂಭಾ ಕುಂಭೀ ಹರಿದ್ರಾ ಚ ಜಯಂತೀ ಬಿಲ್ವದಾಡಿಮ್‌ೌ | 
ಅಶೋಕೋ ಮಾದವ್ಪಕ್ಕಶ್ಚಧಾತ್ರಾ 3ದಿನವಪತ್ರಿಕಾಃ ॥ 


ಎ5 


ಬಾಳೆ, ಕಿರಿಯ ಶಿವನಿಮರ, ಅರಿಶಿನ, ತಕ್ಕಿಲೆಗಿಡ, ಬಿಲ್ವ, ದಾಳಿಂಬೆ, ಅಶೋಕ, 
ಮಾದಾಳ, ನೆಲ್ಲಿ ಈ ಒಂಬತ್ತು ಮರಗಳಲ್ಲಿ ದುರ್ಗೆಯ ವಿಶೇಷ ಸನ್ನಿಧಾನವು 
ಇರುತ್ತದೆ. ಈ ಮರಗಳ ಸನಿಹದಲ್ಲಿ ದುರ್ಗಾಪೂಜೆಯು ಹೆಚ್ಚುಫಲಕಾರಿಯಾಗುತ್ತದೆ. 
ದುರ್ಗೆಯ ಬಗ್ಗೆ ದುರ್ಗಾಸಪ್ತಶತಿ, ದೇವೀಮಹಾತ್ಮ್ಯೆ , ದೇವೀಭಾಗವತ 
ಮೊದಲಾದವುಗಳಲ್ಲಿ ವಿಸ್ತಾರವಾದ ಮಾಹಿತಿಯು ದೊರಕುತ್ತದೆ. ನವರಾತ್ರಿಯ 
ಪರ್ವಕಾಲದಲ್ಲಿ ಐದು ಬಗೆಯ ದೀಪಗಳಲ್ಲಿ ಅಥವಾ ಒಂದು ಬಗೆಯ ದೀಪದಲ್ಲಿ 
ದುರ್ಗೆಯನ್ನು ಪೂಜಿಸಿದರೆ ಅಭೀಷ್ಟವಾದ ಫಲಗಳನ್ನು ಪಡೆದುಕೊಳ್ಳಬಹುದು. 


ಈ ಪುಸಕ್ತದಲ್ಲಿ ಕಲಶದಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿ ಪೂಜಿಸುವ 
ಸರಳವಿಧಾನವನ್ನು ತಿಳಿಸಲಾಗಿದೆ. ದೀಪದಲ್ಲಿ ಅಥವಾ ಮಂಡಲದಲ್ಲಿ ದುರ್ಗೆಯನ್ನು 
ಆರಾಧನೆಯನ್ನು ಮಾಡುವ ಅಪೇಕ್ಟೆಯುಳ್ಳವರು ಪುರೋಹಿತರ ಮೂಲಕವೇ 
ಮಾಡಿಸಬೇಕು. ಮತ್ತು ಚಂಡಿಕಾಹೋಮವನ್ನೂ ಕೂಡ ಪುರೋಹಿತರ ಮೂಲಕ 
ಮಾಡಿಸುವುದು ಅತ್ಯಂತ ಕ್ಷೇಮಕರವಾಗಿದೆ. 


ಈ ಪುಸ್ತಕದಲ್ಲಿ ದುರ್ಗೆಯ ಬಗ್ಗೆ ಕೆಲವು ಮಾಹಿತಿಗಳು ದುರ್ಗಾಪೂಜೆಯ 
ವಿಧಾನ, ಹಾಗೂ ಸ್ತೋತ್ರಮಂತ್ರಗಳ ಸಂಗ್ರಹವನ್ನು ಮಾಡಲಾಗಿದೆ. ಎಲ್ಲ 
ದುರ್ಗಾರಾಧಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು 


ಅಪೇಕಿಸುತೇನೆ. 
wh ಒರಿ 


ಈ ಪುಸ್ತಕದ ಸೇವೆಯನ್ನು ಮಾಡಿದ ಹರಿಭಕ್ತರಾದ ದಾನಶೂರಕರ್ಣರೆಂದೇ 
ಪ್ರಸಿದ್ಧರಾದ ಎಲ್ಲ ಪೀಠಾಧಿಪತಿಗಳಿಗೂ ಅತ್ಯಂತ ಆತ್ಮೀಯರಾದ ಚಾರ್ಟೆಡ್‌ 
ಆಕೌಂಟೆಂಟ್‌ ಶ್ರೀ ಸಿ.ಆರ್‌. ಮುರಳಿ ಹಾಗೂ ಶ್ರೀಮತಿ ಎಸ್‌. ಪ್ರೇಮಾ ದಂಪತಿಗಳಿಗೆ 
ಆಯುಷ್ಯ ಆರೋಗ್ಯಗಳ ಜೊತೆ ಜ್ಞಾನ-ಭಕ್ತಿ-ವೈರಾಗ್ಯಗಳು ಪ್ರಾಪ್ತವಾಗಲಿ ಎಂದು 
ಪ್ರಾರ್ಥಿಸುವುದರ ಜೊತೆ ಇವರ ಮಾತಾ-ಪಿತೃಗಳಿಗೆ ಈ ಜ್ಞಾನಯಜ್ಞದ 
ಪುಣ್ಯರಾಶಿಯು ತಲುಪಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. 


- ಸಂಪಾದಕ. 


ದುರ್ಗಾಷ್ಟಮಿ 


ದುರ್ಗೆಯ ಧ್ಯಾನ 
ಕೌಶೇಯ ರಕ್ತಸವಸನಾಮರವಿಂದನೇತ್ರಾಂ 
ಪಾಶಾಂಕುಶಾಭಯವರೋದ್ಯತ ಪದ್ಗಹಸ್ತಾಮ್‌ । 
ಉದ್ಯಚ್ಛತಾರ್ಕಸದೃಶಾಂ ಪರಮಾಂಕಸಂಸ್ಥಾಮ್‌ । 
ಧ್ಯಾಯೇತ್‌ ವಿಧೀಶ ನುತಪಾದ ಯುಗಾಂ ಜನಿತ್ರೀಂ | 
ತ್ರಿನೇತ್ರತ್ಪಂ ಚ ದುರ್ಗಾಯಾಃ ಪ್ರಾಯಃ ಸರ್ವತ್ರ ಕಥ್ಯತೇ | 
ಪಾದೈಃ ಸಮಸ್ತೇನ ತಥಾಷಡರ್ಣೇನಾಂಗ ಮುಚ್ಯತೇ ॥ (ತಂತ್ರಸಾರಸಂಗ್ರಹ) 


೧. ದುರ್ಗೆಯನ್ನು ಧ್ಯಾನ ಮಾಡುವಾಗ ಮೂರು ಕಣ್ಣುಗಳುಳ್ಳವಳೆಂದು 
ಸಾಮಾನ್ಯವಾಗಿ ಧ್ಯಾನವನ್ನು ಮಾಡುತ್ತಾರೆ. "ಜಾತವೇದಸೇ' ದುರ್ಗಾಮಂತ್ರದ 
ಅಂಗನ್ಯಾಸವನ್ನು ಮಂತ್ರದ ನಾಕುಪಾದಗಳ ಕ್ರಮದಿಂದ ಆಚರಣೆ ಮಾಡಬೇಕು. 
ದುರ್ಗಾಷಡಕ್ಟರ ಮಂತ್ರಕ್ಕೆ ಆ ಮಂತ್ರದಲ್ಲಿರುವ ಆರು ಅಕ್ಕರಗಳಿಂದಲೇ 
ಅಂಗನ್ಯಾಸವನ್ನು ಮಾಡಬೇಕು. ಹೀಗೆ ಶ್ರೀಮಧ್ವಾಚಾರ್ಯರು 
ತಂತ್ರಸಾರಸಂಗ್ರಹದಲ್ಲಿ ಹೇಳಿದ್ದಾರೆ. ದುರ್ಗೆಯು ಮೂರುಕಣ್ಣುಗಳಿಂದ 
ಕೂಡಿದ್ದಾಳೆ. ಇವಳ ಈ ಮೂರನೆಯ ಕಣ್ಣು ಕಡುಕೋಪವನ್ನು ಪ್ರಕಟ 
ಮಾಡುವುದರಿಂದ ಧ್ಯಾನ ಮಾಡುವುದು ಅತ್ಯಂತ ಕಠಿಣವಾಗಿದೆ. ಆದ್ದರಿಂದ 
ಪ್ರಾಯಃ ಎಂಬ ಪದವನ್ನು ಆಚಾರ್ಯರು ಪ್ರಯೋಗಿಸಿದ್ದಾರೆ. ಯೋಗ್ಯತೆಯಲ್ಲಿ 
ಉತ್ತಮರಿಂದ ಮಾತ್ರ ಇಂಥ ದುರ್ಗಾರೂಪವನ್ನು ಧ್ಯಾನ ಮಾಡಲು 
ಸಾಧ್ಯವಾಗುತ್ತದೆ. ನಮ್ಮಂಥವರು ಎರಡು ಕಣ್ಣಿನ ದುರ್ಗಾರೂಪವನ್ನು ಧ್ಯಾನ 
ಮಾಡಿದರೆ ಸಾಕು. 


೨. ಶಾರದಾ ತಿಲಕದಲ್ಲಿ ದುರ್ಗೆಯ ವರ್ಣನೆ ಹೀಗಿದೆ - 
ಸಿಂಹಸ್ಥಾಶಶಿಶೇಖರಾ ಮರಕತಪ್ರಖ್ಯೇಶ್ನತುರ್ಭಿರ್ಭುಜೈೆಃ 
ಶಂಖಂ ಚಕ್ರಧನುಶ್ಶರಾಂಶ್ಚ ದಧತೀ ನೇತ್ರೈಸ್ತಿ; ಭಿಃ ಶೋಭಿತಾಂ ॥ 


ದುರ್ಗಾಷ್ಟಮಿ 


ಆಮುಕ್ತಾ ೦ಗದಹಾರಕಂಕಣರಣತ್ಕಾಂಚೀರಣನ್ನೂಪುರಾ 
ದುರ್ಗಾ ದುರ್ಗತಿಹಾರಿಣೀ ಭವತು ಮೋ ರಕ್ತೋಲ್ಲಸತ್ಕುಂಡಲಾ [| 


ಸಿಟ್ಟಿಗೆದ್ದ ಸಿಂಹದ ಮೇಲೆ ಕುಳಿತಿದ್ದಾಳೆ. ಚಂದ್ರನನ್ನು ಮುಡಿಯಲ್ಲಿ ಧರಿಸಿದ್ದಾಳೆ. 
ನಾಕು ಭುಜಗಳಿಂದ ಕೂಡಿದ್ದಾಳೆ. ಶಂಖ, ಚಕ್ರ, ಧನುಸ್ಸು, ಬಾಣಗಳನ್ನು ಆ 
ನಾಕು ಕೈಗಳಲ್ಲಿ ಕ್ರಮವಾಗಿ ಧಾರಣೆ ಮಾಡಿದ್ದಾಳೆ. ಮೂರು ಕಣ್ಣುಗಳಿಂದ 
ಪ್ರಜ್ವಲಿಸುತ್ತಿ] ದ್ಹಾಳೆ. ಮುತ್ತಿನ ತೋಳ್ಪಂದಿಗಳನ್ನು, ಹಾರಗಳನ್ನು, ಕಂಕಣವನ್ನು, 
ಶಬ್ದಮಾಡುವ ಸೊಂಟದ ಪಟ್ಟಿಯನ್ನು ಸ ಗೆಜ್ಜೆಯನ್ನು ಧಾರಣೆ ಮಾಡಿದ್ದಾಳೆ. 
ದುರ್ಗತಿಯನ್ನು ಪರಿಹರಿಸುವುದಕ್ಕಾಗಿ ಸಿದ್ಧಳಾಗಿದ್ದಾಳೆ. ಕೆಂಪಾಗಿ ಶೋಭಿಸುವ 
ಕುಂಡಲಗಳನ್ನು ಧರಿಸಿದ್ದಾಳೆ. ಇಂಥ ದುರ್ಗೆಯು ನಮ್ಮೆಲ್ಲರ ಕಷ್ಟಗಳನ್ನು 
ಪರಿಹರಿಸಲಿ. 


೩. "ಜಾತವೇದಸೇ' ಎಂಬುದು ದುರ್ಗೆಯ ಮಂತ್ರವಾಗಿದೆ. ಮತ್ತೊಂದು "ದುಃ 
ದುರ್ಗಾಯೈ ನಮಃ' ಎಂಬ ಷಡಕ್ಷರ ಮಂತ್ರವೂ ಕೂಡ ಇರುತ್ತದೆ. ಉತ್ತಮ 
ಗುರುಗಳಿಂದ ಉಪದೇಶ ಪಡೆದು ಅತ್ಯಂತ ಕಟ್ಟುನಿಟ್ಟಾಗಿ ಈ ಮಂತ್ರಗಳನ್ನು 
ಜಪ ಮಾಡಬೇಕು. ಅಶುಚಿಯಾಗಿ ಉಪದೇಶವಿಲ್ಲದೇ ಮಾಡುವ 
ಮಂತ್ರದಿಂದ ಅನರ್ಥವೇ ಆಗುತ್ತದೆ. 


ದುರ್ಗೆಯ ಆರಾಧನೆ ಅತ್ಯಂತ ಅವಶ್ಯಕ 


ಇಂದು ಎಲ್ಲೆಡೆಯೂ ಅಧರ್ಮವೇ ತಾಂಡವಾಡುತ್ತಿದೆ. ಅಸಜ್ಜನರದ್ದೇ 
ಜಗತ್ತಾಗಿದೆ. ನದೀ, ಸರೋವರಗಳು ಸಂಪೂರ್ಣವಾಗಿ ಕಲುಷಿತವಾಗುತ್ತಿವೆ. 
ಶುದ್ಧವಾದ ಹಸುಗಳೇ ಇಲ್ಲದಂತಾಗಿವೆ. ಯಾವ ಪ್ರದೇಶದಲ್ಲಿ ನದೀ ಹಾಗೂ 
ಹಸುಗಳು ನಾಶವಾಗುತ್ತವೋ ಅಲ್ಲಿಕಲಿಯು ಸಂಪೂರ್ಣವಾಗಿ ಆವರಿಸುತ್ತಾನೆ. 
ಧರ್ಮಪ್ರಜ್ಞೆ, ವಿಷ್ಣುಸರ್ವೋತ್ತಮತ್ವದ ದಾರ್ಡ,, ಅಲ್ಲಿ ಉಳಿಯಲು 
ಸಾಧ್ಯವಿಲ್ಲ. ಇಂಥ ಘೋರವಾದ ಯುಗದಲ್ಲಿ ಆ ದುರ್ಗೆಯೇ ಬಂದು 
ನಮ್ಮೆಲ್ಲರನ್ನು ರಕ್ಷಣೆ ಮಾಡಬೇಕು. ಧರ್ಮಸ್ಥಾಪನೆ ಮಾಡಬೇಕು. ಅಧರ್ಮವನ್ನು 


9- 


ದುರ್ಗಾಷ್ಟಮಿ 


ಸಂಹಾರ ಮಾಡಬೇಕು. ಅದಕ್ಕಾಗಿ ನಾವೆಲ್ಲರೂ ಏಕಕಂಠದಿಂದ ಆ 
ದುರ್ಗೆಯನ್ನೇ ಶರಣೆನ್ನಬೇಕು. 


ಇದನ್ನು ಶ್ರೀನಾರಾಯಣಪಂಡಿತಾಚಾರ್ಯರು ಮಧ್ವವಿಜಯದಲ್ಲಿ 
ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಶ್ರೀಮಧ್ವಾಚಾರ್ಯರು ಸಂಚಾರ 
ಮಾಡುತ್ತಾ, ಕೇರಳದ ಪಯಸ್ಸಿನೀ ನದಿಯ ತೀರಕ್ಕೆ ತೆರಳುತ್ತಾರೆ. ಪಯಸ್ಸಿನೀ 
ನದಿಯನ್ನು ನೋಡಿ, ಮುಂದೆ ನಡೆಯುವ ದುರ್ಗಾವತಾರವನ್ನು ಚಿಂತನೆ 
ಮಾಡುತ್ತಾರೆ - 

ಸ್ವಹೇಲಯ ಪಾತಿತಪಾರ್ಥಿವವ್ರಜಾಂ 

ಧೀಶುದ್ಧಿದಾಂ ಕೇರಳ ಭೂಷಣಾಯಿತಾಮ್‌ । 

ಪಯಸ್ಸಿನೀಂ ಪ್ರೇಕ್ಟೃ ಪಥಿ ದ್ವಿಜಾರ್ಚಿತಾಂ 

ಸ ಭಾವಿನೀಮಸ್ಥರದತ್ರ ಚಂಡಿಕಾಮ್‌ ॥ 


ಪಯಸ್ವಿನೀ ನದಿಯು ದಡದಲ್ಲಿ ಸೆಟೆದು ನಿಂತ ಮರಗಳನ್ನು ಬಗ್ಗಿಸಿ ನೀರು 
ಪಾಲು ಮಾಡಿತ್ತು. ಇದರಂತೆ ದುರ್ಗೆಯೂ ಕೂಡ ಯಾರು ಸೆಟೆದು ನಿಂತು 
ಅಧರ್ಮಿಗಳಾಗಿರುತ್ತಾರೋ, ಅಂಥವರನ್ನು ಸಂಹಾರ ಮಾಡುತ್ತಾಳೆ. ಯಾರು 
ನದಿಗೆ ಸ್ನಾನ-ಪಾನಕ್ಕಾಗಿ ಆಗಮಿಸುತ್ತಾರೋ, ಅಂಥ ಜನರ ದೇಹವನ್ನು 
ಮನಸ್ಸನ್ನು ನದಿಯು ಸ್ವಚ್ಛಗೊಳಿಸುತ್ತಿತ್ತು . ಅದರಂತೆ ದುರ್ಗೆಯು ಯಾರು 
ಹರಿನಿಷ್ಠರಾಗಿರುತ್ತಾರೋ, ಅಂಥವರಿಗೆ ಸಂಪೂರ್ಣವಾಗಿ ಅನುಗ್ರಹವನ್ನು 
ಮಾಡುತ್ತಾಳೆ. ಹೀಗೆ ಪಯಸ್ಸಿನೀ ನದಿಯು ದುರ್ಗೆಯಂತೆ ಮಧಾ ಿಚಾರ್ಯರಿಗೆ 
ಕಾಣಿಸುತ್ತಾಳೆ. ದುರ್ಗೆಯು ಮುಂದೆ ಈ ಪೆಯಸ್ಸಿನೀ ನದಿಯ ತೀರದಲ್ಲಿ 
ಒಬ್ಬ ಉತ್ತಮ ಬ್ರಾಹ್ಮಣರ ಮನೆಯಲ್ಲಿ ಅವತಾರ ಮಾಡುತ್ತಾಳೆ. ಅನಂತರ 
ದೇಶದಲ್ಲಿ ಎಲ್ಲೆಡೆಯೂ ಸಂಚಾರ ಮಾಡಿ, ಎಲ್ಲೆಡೆ ಇರುವ ಅಸಜ್ಜನರನ್ನು ಕ 
ಅಧಾರ್ಮಿಕರನ್ನು, ಹತ್ರಿಕ್ಕುತ್ತಾಳೆ. ಧರ್ಮಸ್ಥಾಪನೆ ಮಾಡುತ್ತಾಳೆ. ಪುನಃ ಸಜ್ಜನರು 
ಜೀವಿಸುವಂತಾಗುತ್ತದೆ. ನದಿಗಳು ಶುದ್ಧವಾಗುತ್ತವೆ. ಶುದ್ಧವಾದ ಹಸುಗಳು 


-10- 


ದುರ್ಗಾಷ್ಟಮಿ 


ಬದುಕುವಂತಾಗುತ್ತದೆ. ಇಂಥ ಒಳ್ಳೆಯ ಕಾಲವು ನಮಗೆ ಪ್ರಾಪ್ತವಾಗಬೇಕಾಗಿದೆ. 
ದುರ್ಗೆಯು ಅವತಾರವೆತ್ತಬೇಕಾಗಿದೆ. ಆ ದುರ್ಗೆಯಿಂದಲೇ ಈ ದೇಶದಲ್ಲಿ 
ಧರ್ಮಸ್ಥಾಪನೆಯಾಗಲು ಸಾಧ್ಯ. ಆದ್ದರಿಂದ ಇಂಥ ದುರ್ಗೆಯನ್ನು ನಾವು 
ಸ್ಮರಣೆ ಮಾಡಿ, ಅವಳ ಅನುಗ್ರಹವನ್ನೇ ಪ್ರಾರ್ಥನೆ ಮಾಡಬೇಕು. 
ದುರ್ಗಾಸ್ಥ ಖತೌ ಹರಸಿ ಭೀತಿಮಶೇಷ ಜಂತೋಃ । 
ಸಸ್ತಿ ಸ್ಕೃತಿಮತಿಮತೀವ ಸ್ಥೃತಾಂಮುದಾಂ ದದಾಸಿ ॥ 
(ಮಾರ್ಕಂಡೇಯ ಪುರಾಣ) 


ದೇವಿ ದುರ್ಗೆಯೇ ! ನಾವೆಲ್ಲರೂ ಅಧರ್ಮದಿಂದ ಭಯಪೀಡಿತರಾಗಿದ್ದೇವೆ. 
ನಿನ್ನನ್ನು ಸ್ಮರಣೆ ಮಾಡುವುದರಿಂದಲೇ ನಮ್ಮೆಲ್ಲರ ಭಯವನ್ನು ಪರಿಹರಿಸುವಿ. 
ಯಾವಭಕ್ತರು ನಿನ್ನನ್ನು ಸರಿಸುತ್ತಾರೋ, ಅಂಥವರಿಗೆ ಉತ್ತಮವಾದ ಜ್ಞಾನವನ್ನು 
ದಯಪಾಲಿಸುವಿ. ಓ ದುರ್ಗೆಯೇ | ನಿನಗೆ ನನ್ನ ಭಕ್ತಿಯ ನಮಸ್ಕಾರಗಳು. 
ಹೀಗೆ ಮಾರ್ಕಂಡೇಯ ಪುರಾಣವು ಹೇಳುವಂತೆ ಎಲ್ಲ ಸತ್ಕಾರ್ಯಗಳಲ್ಲಿ 
ಮೊದಲು ದುರ್ಗೆಯನ್ನು ನಮಿಸಬೇಕು. ಅವಳ ಅನುಗ್ರಹವನ್ನು ಹೊಂದಿ, 
ಮುಂದಿನ ಕಾರ್ಯಗಳನ್ನು ಮಾಡಲು ಹೊರಟಾಗ ಎಲ್ಲ ಕಾರ್ಯಗಳು 
ಯಶಸ್ವಿಯಾಗುತ್ತವೆ. ಪರಮಾತ್ಮನಲ್ಲಿ ಸಮರ್ಪಿತವಾಗುತ್ತವೆ. ದುರ್ಗೆಯ 
ಅನುಗ್ರಹವಿಲ್ಲದಿದ್ದರೆ, ಯಾವುದೇ ಕಾರ್ಯವನ್ನು ನಿರಾತಂಕವಾಗಿ ಮಾಡಲು 
ಸಾಧ್ಯವಾಗುವುದಿಲ್ಲ. 
ಪಾಜಕಕ್ಷೇತ್ರದಲ್ಲಿರುವ ದುರ್ಗೆ 


* ಪರಶುರಾಮ ದೇವರು ಪಾಜಕಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ದುರ್ಗೆಯೂ ಕೂಡ 
ಅವರ ಸನಿಹದಲ್ಲಿಯೇ ನೆಲೆಸಿದ್ದಾಳೆ. ದುರ್ಗಾಬೆಟ್ಟವೆಂದೇ ಪ್ರಸಿದ್ಧವಾಗಿದೆ. 
ಇಂಥ ಪಾಜಕ ಕ್ಷೇತ್ರದಲ್ಲಿರುವ ದುರ್ಗೆಯನ್ನು ನಿತ್ಯವೂ ಸ್ಮರಣೆ 
ಮಾಡಿಕೊಳ್ಳಬೇಕು. ನಮ್ಮಕ್ಷೇತ್ರದಲ್ಲಿಯೇ ವಾಸವಾಗಿರುವ ಈ ದುರ್ಗೆಯನ್ನು 
ಸ್ಮರಣೆ ಮಾಡುವುದರಿಂದಲೇ ನಮನ್ನು ಅವಳು ಸಲಹುತ್ತಾಳೆ. 


-11- 


ದುರ್ಗಾಷ್ಟಮಿ 


ಪವಿತ್ರಂ ಪಾಜಕಕ್ಷೇತ್ರಂ ಕೋ ನ ಸೇವೇತ ಕೋವಿದ: | 

ಸತ್ಯಲೋಕೇಶ್ವರಃ ಪ್ರಾಣೋ ಯತ್ರಾವಾತರದುತುಕಃ ॥ 
ಸತ್ಯಲೋಕಾಧಿಪತಿಗಳಾದ ಮುಖ್ಯಪ್ರಾಣದೇವರು ಪಾಜಕಕ್ಷೇತ್ರದಲ್ಲಿ ಬಹಳ 
ಉತ್ಸಾಹದಿಂದ ಅವತರಿಸಿದರು. ಇದರಿಂದಲೇ ಆ ಕ್ಷೇತ್ರದ ಮಹಾತ್ಮ್ಯವು 
ಅಸಾಧಾರಣವಾದುದೆಂದು ತಿಳಿಯುತ್ತದೆ. ಇಂಥ ಆ ಕ್ಷೇತ್ರವನ್ನು ಯಾವ ಜ್ಞಾನಿ 
ತಾನೆ ಸೇವಿಸದೆ ಇರುತ್ತಾನೆ. 
ಪರಶ್ಪಧಧನುರ್ಬಾಣಗದಾತೀರ್ಥೊೋಪಶೋಭಿತೇ I 

ಗಿರೌ ಯತ್ರ ಸುತಪ್ರೇಮ್ಗೇವಾಸ್ತೇ ನಿತ್ಯಂ ಹರಿಸ್ವಸಾ ॥ 

ಆ ಪಾಜಕಕ್ಷೇತ್ರದಲ್ಲಿ ವಿಮಾನಗಿರಿ (ಕುಂಜಾರು) ಎಂಬ ಪರ್ವತವಿದೆ. ಆ 
ಪರ್ವತದ ನಾಲ್ಕು ದಿಕ್ಕುಗಳಲ್ಲಿ ಪರಶು, ಧನುಸ್ಸು, ಬಾಣ, ಗದಾ ಎಂಬ 
ನಾಲ್ಕು ತೀರ್ಥಗಳಿವೆ. ಅಲ್ಲಿ ಶ್ರೀಕೃಷ್ಣನ ತಂಗಿಯಾದ ದುರ್ಗೆಯು ತನ್ನ 
ಮಗನಾದ ಮುಖ್ಯಪ್ರಾಣನ ಅವತಾರರಾದ ಮಧ್ವಾಚಾರ್ಯರಲ್ಲಿ 
ವಾತಲ್ಯದಿಂದಲೋ ಎಂಬಂತೆ ತಾನು ನೆಲೆಸಿದ್ದಾಳೆ. 

ತ್ರಿಶೂಲಧಾರಿಣೀ ದೈತ್ಯಗಜಕುಂಭವಿದಾರಿಣೀ । 

ಗಿರೀಂದ್ರಶಿಖರಾವಾಸಾ ದುರ್ಗಾ ಸರ್ಗಾಪವರ್ಗದಾ ॥ 

ದುರ್ಗೆಯು ತನ್ನ ಕೈಯಲ್ಲಿ ತ್ರಿಶೂಲವನ್ನು ಧರಿಸಿ ಮಹಿಷಾಸುರನೆಂಬ ದೈತ್ಯನ 
ತಲೆಯನ್ನು ಮೆಟ್ಟಿ ಸಿಂಹವು ಆನೆಯ ಕುಂಭಸ್ಕಳವನ್ನು ಭೇದಿಸುವಂತೆ 
ಮಹಿಷಾಸುರನ ತಲೆಯನ್ನು ಸೀಳಿದಳು. ಅಂತಹ ವಿಮಾನಗಿರಿ 
ಶಿಖರವಾಸಿನಿಯಾದ ದುರ್ಗೆಯು ಸ್ವರ್ಗ ಮತ್ತು ಮೋಕ್ಷಗಳನ್ನೇ ಕೊಡುತ್ತಾಳೆ. 
ಪ್ರಲಯೇ ಜಲದುರ್ಗಾಸಿ ಸರ್ಗಾದ್‌ ಗಿರಿವಿಸೃತಿಃ । 

ಇದಾನೀಂ ಸ್ಥಳದುರ್ಗಾಸಿ ದುರ್ಗಾ ತ್ವಂ ಸದ್ಗುಣಾರ್ಣವೇ॥ 
ಶ್ರೀದುರ್ಗಾದೇವಿಯೇ, ನೀನು ಪ್ರಲಯಕಾಲದಲ್ಲಿ ಪ್ರಲಯ 
ಸಮುದ್ರರೂಪದಲ್ಲಿ ಇರುವಿ. ಆದ್ದರಿಂದ ಜಲದುರ್ಗಾ ಎನ್ನಿಸಿಕೊಳ್ಳುತ್ತೀ. 


-12- 


ಎನ್ನಿಸಿಕೊಂಡಿದ್ದೀ. ಹೀಗೆ ನೀನು ಜಲದುರ್ಗಾ, ಗಿರಿದುರ್ಗಾ ಮತ್ತು 
ಸ್ಥಲದುರ್ಗಾ ಎಂಬ ಮೂರು ವಿಧದ ದುರ್ಗಾಸ್ಟರೂಪಳಾಗಿದ್ದೀ. 


ದುರ್ಗಾದೇವಿಯು ಜಲ, ಗಿರಿ, ಸ್ಥಲ ಎಂಬ ಮೂರು ಪ್ರದೇಶಗಳಲ್ಲಿಯೂ 
ನೆಲೆಸಿದ್ದಾಳೆ. 
ದುರ್ಜೇಯತ್ನಾತ್‌ ದುಃಖದತ್ವಾತ್‌ ದುಷ್ಟಾಪತ್ನಾಚ್ಚ ದುರ್ಜನೈಃ । 
ಸತಾಮಭಯಭೂಮಿತ್ವಾತ್‌ ದುರ್ಗಾ ತಂ ಹೃದ್ದುಹಾಶ್ರಯಾತ್‌ Il 
ಬ್ರಹ್ಮಾದಯೋ ಬಹುತಿಥಂ ಯದಪಾಂಗ ಮೋಕ್ತಕಾಂಕ್ಟಾ' ಎಂಬ ಭಾಗವತ 
ಪ್ರಮಾಣದಂತೆ ಬಹಳ ದುಃಖದಿಂದ ತಿಳಿಯಲ್ಲಡತಕ್ಕವಳಾದುದರಿಂದ ನೀನು 
"ದುರ್ಗಾ' ಎಂದು ಹೇಳಲಡುತ್ತೀ. (ದುಃಖೇನ ಗಮ್ಯತ ಇತಿ ದುರ್ಗಾ) 
ದುರ್ಜನರಿಗೆ ದುಃಖವನ್ನು ಕೊಡುವವಳಾದುದರಿಂದಲೂ ದುರ್ಗಾ 
ಎನ್ನಿಸಿಕೊಳ್ಳುತ್ತೀ. (ದುಃಖಂ ಗಮಯತಿ ದುರ್ಜನಾನ್‌ ಇತಿ ದುರ್ಗಾ) 
ದುರ್ಜನರು ಎಷ್ಟು ಕಷ್ಟಪಟ್ಟರೂ ನಿನ್ನನ್ನು ಹೊಂದಲಾರರು. ಶ್ವೇತದ್ವೀಪ, 
ಅನಂತಾಸನ, ವೈಕುಂಠಗಳೆಂಬ ಮೂರು ಲೋಕಸ್ಪರೂಪಳಾಗಿದ್ದು ಸಜ್ಜನರಿಗೆ 
ಮೋಕ್ಬ್ಟವೆಂಬ ಅಭಯಸ್ಥಾನಸ್ವರೂಪಳಾಗಿದ್ದೀ. ಎಲ್ಲರ ಹೃದಯ- 
ಗುಹೆಯಲ್ಲಿಯೂ ನಿಯಾಮಕಳಾಗಿರುವುದರಿಂದ "ದುರ್ಗಾ' ಎಂದು 
ಹೇಳಿಸಿಕೊಳ್ಳಲಡುತ್ತೀಯೆ ಎಂದು ದುರ್ಗೆಯನ್ನು ವರ್ಣಿಸಿದ್ದಾರೆ. 
ದುರ್ಗಾಷ್ಟಮಿಯ ಆಚರಣೆ 


ದುರ್ಗಾಷ್ಟಮಿಯ ದಿವಸ ಕೆಲವರು ಕಲಶದಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಿ 
ಪೂಜಿಸುತ್ತಾರೆ. ಇನ್ನೂ ಕೆಲವರು ದುರ್ಗಾಮಂಡಲವನ್ನು ಬರೆದು ಮಂಡಲದಲ್ಲಿ 
ಪೂಜಿಸುತ್ತಾರೆ. ಇನ್ನು ಕೆಲವರು ದುರ್ಗಾಮಂಡಲದಲ್ಲಿ ದೊಡ್ಡ 
ದೀಪಸ್ತಂಭವನ್ನಿಟ್ಟು ಆ ದೀಪಸ್ತಂಭಕ್ಕೆ ದುರ್ಗೆಯ ಅಲಂಕಾರವನ್ನು ಮಾಡಿ, 


93- 


ದುರ್ಗಾಷ್ಟಮಿ 


ಪೂಜಿಸುತ್ತಾರೆ. ಈ ಮೂರು ಪಕ್ಷದಲ್ಲಿ ದೀಪಸ್ತಂಭಕ್ಕೆ ದುರ್ಗೆಯ 
ಅಲಂಕಾರವನ್ನು ಮಾಡಿ, ಪೂಜಿಸುವುದು ಹೆಚ್ಚು ಫಲದಾಯಕವಾಗಿರುತ್ತದೆ. 
ಇದು ದುಗಾ ೯ನಮಸ್ಕಾರ ಎಂಬ ಹೆಸರಿನಿಂದ ದಕ್ಷಿ ಣಕನ್ನಡ ಜಿಲ್ಲೆಯಲ್ಲಿ ಬಹಳ 
ಪ್ರಸಿದ್ಧವಾಗಿದೆ. ಜೊತೆಯಲ್ಲಿ ಶಾಲಗ್ರಾಮವನ್ನು ಅಥವಾ ದೇವರ ಪ್ರತಿಮೆಯನ್ನು 
ಇಟ್ಟೇ ದುರ್ಗಾನಮಸ್ಕಾರವನ್ನು ಆಚರಿಸಬೇಕು. 

% ದುರ್ಗಾನಮಸ್ವಾರದಂತೆ ದುರ್ಗಾಹೋಮವನ್ನೂ ಕೂಡ ದುರ್ಗಾಷಮಿಯ 
ದಿವಸ ಮಾಡಿದರೆ ಅಭೀಷ್ಟಗಳೆಲ್ಲವೂ ನೆರವೇರುತ್ತವೆ. ಸಪ್ತಶತಿಯ 
ಪಠಣದೊಂದಿಗೆ ಆಹುತಿಗಳನ್ನು ಹಾಕುತ್ತಾ, ಚಂಡಿಕಾಹೋಮವನ್ನು 
ಮಾಡುತ್ತಾರೆ. ಮತ್ತು "ಜಾತವೇದಸೇ' ಎಂಬ ದುರ್ಗಾಮಂತ್ರದಿಂದಲೂ ಕೂಡ 
ಹೋಮವನ್ನು ಮಾಡುತ್ತಾರೆ. ಅವರವರ ಮನೋಭೀಷೆಗಳಿಗೆ ತಕ್ಕಂತೆ 
ದುರ್ಗಾರಾಧನೆಯನ್ನು ಮಾಡತಕ್ಕದ್ದು ಶಿ 

೫. ಜೀವನದಲ್ಲಿ ಎಂದೂ, ಯಾರಿಂದಲೂ, ಪರಿಹಾರವಾಗಲು ಸಾಧ್ಯವಿರದ 
ಸಮಸ್ಯೆಗಳ ಪರಿಹಾರಕ್ಕೆ ಹದಿನಾಕು ಬಾರಿ ಸಪ್ತಶತಿಯ ಪಾರಾಯಣವನ್ನು 
ಮಾಡಬೇಕೆಂಬುದಾಗಿ ಜ್ಯೌತಿಷಿಗಳು ಹೇಳುತ್ತಾರೆ. ಇದರ ಆಚರಣೆಯಿಂದ 
ಏಳೆಂಟು ಬಾರಿ ಪಾರಾಯಣ ಮಾಡಿದಾಗಲೇ ಪರಿಹಾರವು ಆಗಿರುತ್ತದೆ. ಅಂಥ 
ಸಂದರ್ಭದಲ್ಲಿ ಸಂಕಲ್ಪ ಮಾಡಿದಂತೆ ಹದಿನಾಕು ಬಾರಿ ಪಾರಾಯಣವನ್ನು 
ಮಾಡಿ ಮುಗಿಸಿ ದುರ್ಗಾಪತಿಗೆ ಸಮರ್ಪಣೆಯನ್ನು ಮಾಡಬೇಕು. 

೫% ಈ ಪುಸ್ತಕದಲ್ಲಿ ದುರ್ಗೆಯ ವಿಶೇಷಪೂಜೆಯನ್ನು ಸ ದುರ್ಗಾನಮಸ್ಕಾರವನ್ನು | 
ದುರ್ಗಾಹೋಮವನ್ನು ಹೆಚ್ಚು ಪರಿಚಯ ಮಾಡಿರುವುದಿಲ್ಲ. ಮತ್ತು ಅದಕ್ಕೆ 
ಸಂಬಂಧಪಟ್ಟಯಾವುದೇ ಮಂತ್ರಗಳನ್ನೂ ಕೂಡ ನೀಡಿರುವುದಿಲ್ಲ. ಅದೆಲ್ಲವೂ 
ತುಂಬಾ ಬೃಹತ್ತಾಗಿದೆ. ಬೇರೆ ಬೇರೆ ಪ್ರಕಾಶನ ಸಂಸ್ಥೆಗಳಿಂದ ಮುದ್ರಿತವಾಗಿವೆ. 
ಅದರಲ್ಲಿ ವೈಷ್ಣವರಿಂದ ಮುದ್ರಿತವಾದ ಪುಸ್ತಕಗಳನ್ನು ತೆಗೆದುಕೊಂಡು 
ಸಹಸ್ರನಾಮಾವಳಿ, ಶತನಾಮಾವಳಿ ಮೊದಲಾದವುಗಳನ್ನು ಪಠಿಸಬೇಕು. 


-14- 


ದುರ್ಗಾಷ್ಟಮಿ 


೫೩ ದುರ್ಗಾಹೋಮ, ದುರ್ಗಾನಮಸ್ಕಾರ ಕಲಶದುರ್ಗಾ ಪೂಜೆ, ಇವುಗಳನ್ನು 
ಮಾಡಲು ಸಾಧ್ಯವಾಗದಿದ್ದರೂ ಕೂಡ ದೇವರ ಪೂಜೆಯ ಜೊತೆ 
ದುರ್ಗಾಪೂಜೆಯನ್ನು ಮಾಡಲೇಬೇಕು. ಮಾಡದೇ ಇರಬಾರದು. ಯಾವ 
ವ್ಯಕ್ತಿಯು ದುರ್ಗಾಷ್ಟಮಿಯ ದಿವಸ ದುರ್ಗೆಯನ್ನು ಮರೆತು, ಉಳಿದೆಲ್ಲ 
ಪೂಜೆಯನ್ನು ಮಾಡುತ್ತಾನೋ, ಅಂಥವನು ದುರ್ಗೆಯ ಅವಗ್ರಹಕ್ಕೆ 
ಪಾತ್ರನಾಗುತ್ತಾನೆಂಬ ಪ್ರಮಾಣಶ್ಲೋಕವನ್ನು ಈ ಹಿಂದೆ ನೀಡಲಾಗಿದೆ. 
ಆದ್ದರಿಂದ ದೇವರ ಪೂಜೆಯ ಜೊತೆ ದುರ್ಗೆಯ ಪೂಜೆಯನ್ನು ಮಾಡಲೇ 
ಬೇಕು. ಮಾಡದೇ ಇರಬಾರದು. ಮಾಡಬೇಕಾದ ಆ ಪೂಜಾವಿಧಿಯನ್ನು ಈ 
ಪುಸ್ತಕದಲ್ಲಿ ಮುದ್ರಿಸಲಾಗಿದೆ. 

ಮಹಾಕಾಳಿರೂಪ ತಾಳಿದ ದುರ್ಗಾಮಾತೆ 


ಶುಂಭ-ನಿಶುಂಭ ಎಂಬಿಬ್ಬರು ದೈತ್ಯರು ಮಹಾಜಟ್ಟಿಗರು. ದೇವತೆಗಳನ್ನು 
ಹಿಂಸಿಸುವುದು ಇವರ ದಿನಚರಿ. "ತಪ್ಪು ಗಳ ತಪೋಭಂಗವನ್ನು ಮಾಡುವುದರಲ್ಲಿ 
ಬಲು ಆಸಕ್ತಿ. ಉಪಾಯಕಾಣದ ದೇವತೆಗಳು ದುರ್ಗೆಯನ್ನೇ ಮೊರೆಹೊಕ್ಕರು. 
ದುರ್ಗೆಯು ಯುದ್ಧಕ್ಕೆ ಬಂದೇ ಬಿಟ್ಟಳು. ಧೂಮ್ರಾಕ್ಷ ಅವಳನ್ನು 11 
ನಿರಾಯಾಸವಾಗಿ ಅವನನ್ನು ಕೊಂದು ಮುನ್ನುಗ್ಗಿದಳು ದುರ್ಗೆ. ಚಂಡ-ಮುಂಡರು 
ಸೈನ್ಯ ಕಟ್ಟಿಕೊಂಡು ದುರ್ಗೆಯ ಮೇಲೆ ದಾಳಿ ಮಾಡಿದರು. ಯಾವ ಸೈನ್ಯಕ್ಕೂ ಬಗ್ಗದ 
ದುರ್ಗೆ ಚಂಡ-ಮುಂಡರ ರುಂಡಗಳನ್ನು ಚೆಂಡಾಡಿದಳು. ರಕ್ತಬೀಜಾಸುರ ಬಂದನು. 
ಅವನ ರಕ್ತ ಕೆಳಗೆ ಬಿದ್ದರೆ ನೂರಾರು, ಸಾವಿರಾರು ರಕ್ತಬೀಜಾಸುರರೇ ಹುಟ್ಟಿ ಬರುವರು. 
ಆಗ ದುರ್ಗೆ ಕಾಳಿಯಾಗಿ ಮತ್ತೊಂದು ರೂಪ ತಾಳಿದಳು. ಬೃಹದಾಕಾರವಾಗಿ 
ನಾಲಿಗೆಯನ್ನು ಚಾಚಿ, ಒಂದೇ ಒಂದು ಹನಿ ರಕ್ತವು ಭೂಮಿಗೆ ಬೀಳದಂತೆ ರಕ್ತಪಾನ 
ಮಾಡುವ ಭೀಕರ ರೂಪ ತೋರಿದಳು. ರಕ್ತವನ್ನು ನುಂಗದಿದ್ದರೂ ಮಾಯೆ ಮಾಡಿ, 
ರಕ್ತಪಾನ ಮಾಡಿದಂತೆ ಭ್ರಾಂತಿ ಪಡಿಸಿದಳು. ರಕ್ತಬೀಜಾಸುರನನ್ನೂ ನುಂಗಿದಳು. 
ಅರ್ಥಾತ್‌ ಸಂಹಾರ ಮಾಡಿದಳು. ಈಗ ಉಳಿದದ್ದು ಶುಂಭ-ನಿಶುಂಭರು ಮಾತ್ರ. 
ಭಯದಿಂದಲೇ ಭಂಡಧೈರ್ಯದಿಂದ ಯುದ್ಧಕ್ಕೆ ಮುಂದಕ: ಘೋರಯುದ್ಧದಲ್ಲಿ 
ಕೋಟಿ, ಕೋಟಿ ದೈತ್ಯ ನ್ನು ಸಂಹರಿಸಿ, ಆ ತ ನಿಕಾರರು  ಸಂಹಾರಗೈದಳು. 


-15- 


ದುರ್ಗಾಷ್ಟಮಿ 


ಜಗತ್ತಿಗೆ ಕ್ಲೇಮವಾಯಿತು, ಮಂಗಳವಾಯಿತು. ಇಂಥ ಕಾಳೀ-ಮಹಾಕಾಳೀ- 
ದುರ್ಗೆಯ ಪಾದಕಮಲಗಳಲ್ಲಿ ಅನಂತ ನಮನಗಳು. 


ಮಹಿಷಾಸುರಮರ್ದಿನಿಯಾದಳು ದುರ್ಗೆ 


ಅವನೊಬ್ಬ ವಿಚಿತ್ರ ದೈತ್ಯ. ಅವನ ಹೆಸರು ಕಂಹಾಸುರ. ಇವನೂ ಕೂಡ 
ದೇವತೆಗಳಿಗೆ ಪೀಡಿಸತೊಡಗಿದನು. ಎಲ್ಲ ದೇವತೆಗಳು ರುದ್ರದೇವರನ್ನು ಅನಂತರ 
ಬ್ರಹ್ಮದೇವರನ್ನು ಅಂತಿಮವಾಗಿ ಮಹಾವಿಷ್ಣುವನ್ನೇ ಮೊರೆಹೊಕ್ಕರು. ಭಗವಂತನು 
ಪಾರ್ವತೀದೇವಿಗೆ ಕಂಹಾಸುರನನ್ನು ಸಂಹಾರ ಮಾಡಲು ಆಜ್ಞೆಮಾಡಿದನು. ಮತ್ತು 
ದುರ್ಗಾದೇವಿಗೆ ಪಾರ್ವತಿಯಲ್ಲಿ ಸನ್ನಿಹಿತಳಾಗುವಂತೆ ಆಜ್ಞೆಮಾಡಿದನು. ಅದರಂತೆ 
ಚತುರ್ಮುಖಬ್ರಹ್ಮದೇವರ ಪತ್ತಿಯಾದ ಸರಸ್ವತೀಯನ್ನೂ ಕೂಡ ಪಾರ್ವತಿಯಲ್ಲಿ 
ಆವಿಷ್ಟವಾಗುವಂತೆ ಆಜ್ಞೆಮಾಡಿದನು. ಲಕ್ಷ್ಮೀ, ಸರಸ್ವತೀಯರು ಪಾರ್ವತಿಯಲ್ಲಿ 
ಸೇರಿದಾಗ, ಪಾರ್ವತಿಯೇ ದುರ್ಗೆಯಾದಳು. ಕಂಹನನ್ನು ಕೊಲ್ಲುಲು ಹೊರಟಳು. 
ಅಂಥ ಘೋರರೂಪಿಯಾದ ಆ ದುರ್ಗೆಗೆ ಹೆದರದೆ ಕಂಹನು ಯುದ್ಧಕ್ಕೆ ಹೊರಟನು. 
ಶುಕ್ರಾಚಾರ್ಯರು ಈಗ ಯುದ್ಧಬೇಡವೆಂದು ತಡೆದರು. ಸ್ತ್ರೀಯರಿಂದ ಮರಣವನ್ನು 
ಹೊಂದಿದರೆ ನಿನಗೆ ಅಪಕೀರ್ತಿಯು ಬರುವುದು. ಆದ್ದರಿಂದ ಸ್ತ್ರೀಯರಿಂದ ಮರಣ 
ಬರಬಾರದೆಂದು ತಪಸನ್ನು ಆಚರಿಸಿ, ವರವನ್ನು ಪಡೆದುಕೋ. ಅನಂತರ ಯುದ್ಧ 
ಮಾಡು ಎಂಬುದಾಗಿ ಕಂಹಾಸುರನಿಗೆ ಬುದ್ಧಿ ಹೇಳಿದರು ಶುಕ್ರಾಚಾರ್ಯರು. 
ಕಂಹಾಸುರನ ತಂಗಿಯ ಮಗನೇ ಮಹಿಷಾಸುರ. ಕಂಹಾಸುರನು ತಪಸಿನಲ್ಲಿ 
ನಿರತನಾದನು. ಈಗ ಮಹಿಷಾಸುರನದ್ದೇ ಕಾಲ. ಅವನದ್ದೇ ಕೋಲಾಹಲ. 
ಮೂರುಲೋಕಗಳು ಆ ಮಹಿಷಾಸುರನ ಅಧೀನವಾಯಿತು. ದೇವತೆಗಳನ್ನೇ 
ಸ್ವರ್ಗದಿಂದ ಓಡಿಸಿಬಿಟ್ಟ ನು. ವರವನ್ನು ಪಡೆದುಕೊಂಡು ಪುರುಷರಿಂದ ಸಾವನ್ನು 
ಹೊಂದದವನಾಗಿದ್ದ. ಆದ್ದರಿಂದ ಭಗವಂತನು ದುರ್ಗಾದೇವಿಯನ್ನೇ ಇವನ 
ಸಂಹಾರಕ್ಕೆ ನಿಯೋಜಿಸಿದನು. 


ಆ ಕಂಹಾಸುರನನ್ನು ಸಂಹಾರ ಮಾಡಲು ಸಿಂಹವಾಹಿನಿಯಾಗಿ ದುರ್ಗೆಯು 
ಆಗಮಿಸಿದಳು. ಅವನ ಅಪಾರಸ್ಥೆನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದಳು. ಅವನ 


-16- 


ದುರ್ಗಾಷ್ಟಮಿ 


ಅಸಂಖ್ಯ ಸೈನ್ಯವನ್ನು ಏಕ್ಕೆಕಳಾಗಿ ಬಗ್ಗುಬಡಿದಳು. ಅಂತಿಮವಾಗಿ ಮಹಿಷಾಸುರನನ್ನೂ 
ಕೂಡ ಸಂಹಾರ ಮಾಡಿದಳು. ಇವಳ ಪರಾಕ್ರಮಕ್ಕೆ ದೇವತೆಗಳು ಪುಷವೃಷಿಗೈದರು. 
ಪರಿಪರಿಯಾಗಿ ಸ್ತುತಿಸಿದರು. ಮಹಿಷಾಸುರಮರ್ದಿನೀ ಎಂಬ ಬಿರುದು ನೀಡಿದರು. 
ಕೊಂಡಾಡಿದರು, ಕುಣಿದಾಡಿದರು. 


ಕೊಲ್ಲೂರು ಮೂಕಾಂಬಿಕಾ 

ಹೀಗಿರುವಾಗ ಕಂಹಾಸುರನು ಘೋರ ತಪಸ್ಸನ್ನು ಮಾಡಿ, ಶಿವನನ್ನು 
ಒಲಿಸಿಕೊಂಡನು. ಅವನ ವರಕ್ಕೆ ಹೆದರಿದ ದೇವತೆಗಳು ಅವನಿಗೆ ಮಾತನಾಡಲು 
ಆಗದಂತೆ ಮಾಡಿಬಿಟ್ಟರು. ಶಿವನು ಪ್ರತ್ಯಕ್ಷನಾದಾಗ ನಾಲಿಗೆಯಿಂದ ಮಾತೇ 
ಹೊರಡಲಿಲ್ಲ. ಶಿವನು ಕಾದು ಕಾದು ಮರೆಯಾದನು. ಕಂಹಾಸುರನು ನಿರಾಶನಾದನು. 
ಈ ಕಂಹಾಸುರನೇ ಈಗ ಮೂಕಾಸುರನಾದನು. ಮೂಕಾಸುರನಿಗೆ ದೇವತೆಗಳ 
ಉಪಾಯ ಹೊಳೆಯಿತು. ಮತ್ತಷ್ಟು ಸಿಟ್ಟಿಗೆದ್ದನು. ಆಗ ದೇವತೆಗಳು ದುರ್ಗೆಯನ್ನು 
ಮೊರೆ ಹೊಂದಿದಾಗ ಘೋರವಾದ ಯುದ್ಧದಲ್ಲಿಆ ಮೂಕಾಸುರನನ್ನು ದುರ್ಗೆಯು 
ಸಂಹಾರ ಮಾಡಿದಳು. ಸಂಹಾರ ಮಾಡುವ ಮೊದಲು ಆ ಮೂಕಾಸುರನು 
ದೇವಿಯನ್ನು ಪ್ರಾರ್ಥಿಸುತ್ತಾನೆ. ನನ್ನನ್ನು ಕೊಂದವಳು ಎಂಬ ಹೆಸರಿನಿಂದ ನೀನು ಈ 
ಕ್ಷೇತ್ರದಲ್ಲಿ ನೆಲೆಸಬೇಕು. ಇದು ನೀನು ನನಗೆ ಮಾಡುವ ಅನುಗ್ರಹ ಎಂಬುದಾಗಿ 
ಪ್ರಾರ್ಥಿಸುತ್ತಾನೆ. ಅದಕ್ಕೆ ತಥಾಸ್ತು ಎಂದು ವರವನ್ನು ನೀಡಿದ ಆ ದುರ್ಗೆಯು 
ಮೂಕಾಂಬಿಕೆ ಎಂಬ ಹೆಸರನ್ನು ಪಡೆದಳು. ಲಿಂಗರೂಪದಲ್ಲಿಕೊಲ್ಲೂರು ಕ್ಷೇತ್ರದಲ್ಲಿ 
ನೆಲೆಸಿದಳು. ಕೊಲ್ಲೂರು ಮೂಕಾಂಬಿಕಾ ಎಂಬ ಹೆಸರು ಇಂದು ಪ್ರಸಿದ್ಧವಾಗಿದೆ. 
ದುರ್ಗೆಯ ಪೂರ್ಣ ಸಾನ್ನಿಧ್ಯವಿರುವ ಕ್ಷೇತ್ರವಿದು. ಭಕ್ತರನ್ನು ನಿರಂತರ ಅನುಗ್ರಹ 
ಮಾಡುತ್ತಲೇ ಇರುವಳು. ಹೀಗೆ ದುರ್ಗೆಯ ಕಥೆಗಳೆಲ್ಲವೂ ಅತ್ಯಂತ ಸುಂದರವಾಗಿವೆ. 


ಭಗವಂತನ ಪತ್ನಿಯಾದ ಶ್ರೀಭೂದುರ್ಗಾ ರೂಪಗಳಲ್ಲಿ ಒಂದಾದ 
ದುರ್ಗೆಯೇ ಬೇರೆ. ದುರ್ಗೆಯ ಸಾನ್ನಿಧ್ಯವನ್ನು ಹೊಂದಿರುವ ಕಾರಣ ದುರ್ಗೆ ಎಂಬ 
ಹೆಸರನ್ನು ಹೊಂದಿದ ಪಾರ್ವತಿಯೇ ಬೇರೆ. 


-17- 


ದುರ್ಗಾಷ್ಟಮಿ 


ಪುರಾಣಗಳಲ್ಲಿ ದುರ್ಗೆಯ ಬಗ್ಗೆ 


೫ ಅಗ್ನಿಪುರಾಣದಲ್ಲಿ ನವದುರ್ಗೆಯರ ಬಗ್ಗೆ, ನವದುರ್ಗೆಯರನ್ನು ಅರ್ಚನೆ 
ಮಾಡುವುದರ ಬಗ್ಗೆ , ದುರ್ಗಾಜಪದ ಬಗ್ಗೆ , ದುರ್ಗಾಪೂಜೆಯ ಬಗ್ಗೆ | ಸಾಕಷ್ಟು 
ವಿಚಾರಗಳು ಇವೆ. 


%* ಗರುಡಪುರಾಣದಲ್ಲಿ ಮಹಾನವಮಿ ವ್ರತದ ಆಚರಣೆಯಲ್ಲಿ ದುರ್ಗೆಯ ಬಗ್ಗೆ 
ನಿಖರವಾಗಿ ತಿಳಿಸಲಾಗಿದೆ. 


೫: ದೇವೀಭಾಗವತದಲ್ಲಿ ದುರ್ಗಾಚರಿತ್ರೆಯು ಅತ್ಯಂತ ವಿಸ್ತಾರವಾಗಿದೆ. 


ಸೇ ಸ್ಕಾಂದಪುರಾಣದಲ್ಲಿ ಭೀಮಸೇನದೇವರಿಗೆ ದುರ್ಗೆಯು ಆಶೀರ್ವಾದ 
ಮಾಡಿದರ ಬಗ್ಗೆ ಉಲ್ಲೇಖವಿದೆ. ಇಂದ್ರಾದಿ ದೇವತೆಗಳಿಂದ ದುರ್ಗೆಯ 
ಸ್ಕೋತ್ರವು ಹಾಗೂ ಮಹಿಷಾಸುರಸಂಹಾರದ ವಿಸ್ತ ತವಾದ ಕಥೆಯು ಇರುತ್ತದೆ. 

೫ ಭಾಗವತದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಅವತಾರದ ಸಂದರ್ಭದಲ್ಲಿದುರ್ಗೆಯ 
ಅವತಾರ ಹೇಗಾಯಿತು ೨ ಏಕಾಯಿತು ? ಎಂಬುದರ ವಿಚಾರವಿದೆ. 


೫%. ಹರಿವಂಶಪುರಾಣದ ವಿಷ್ಣುಖಂಡದಲ್ಲಿ ದುರ್ಗೆಯ ಸ್ತೋತ್ರ ಹಾಗೂ 
ಭಗವಂತನು ದುರ್ಗೆಗೆ ಮಾಡುವ ಆಜ್ಞೆ ಇವುಗಳ ಉಲ್ಲೇಖವಿದೆ. 

% ಮಹಾಭಾರತದ ವಿರಾಟಪರ್ವದಲ್ಲಿ ದುರ್ಗಾಸ್ತೋತ್ರವಿದೆ. ಈ ಸ್ತೋತ್ರವನ್ನು 
ಧರ್ಮರಾಜನು ಪಠಿಸಿದಾಗ ದುರ್ಗೆಯು ಪ್ರತ್ಯಕ್ಷವಾಗಿ ಅನುಗ್ರಹವನ್ನು 
ಮಾಡುತ್ತಾಳೆ. 


೫. ಅರ್ಜುನನೂ ಕೂಡ ದುರ್ಗೆಯನ್ನು ಸ್ತೋತ್ರ ಮಾಡಿದುದರ ಉಲ್ಲೇಖ 


ಇಲ್ಲಿರುತ್ತದೆ. ಮತ್ತು ಆ ದುರ್ಗಾಸ್ತೋತ್ರದ ಮಹಿಮೆಯನ್ನೂ ಕೂಡ 
ವರ್ಣಿಸಲಾಗಿದೆ. 


kkk 


ದುರ್ಗಾಷ್ಟಮಿ 


ನವರಾತ್ರಿಯಲ್ಲಿ ದುರ್ಗಾಪೂಜೆಗೆ ಎಲ್ಲಿಲ್ಲದ ಮಹತ್ವ 
ಅಷ್ಟಮ್ಯಾಂ ಚ ನವಮ್ಯಾಂ ಚ ಜಗನ್ನಾತರಮಾಂಬಿಕಾಂ ॥ (ಭವಿಷ್ಯ ಪುರಾಣ) 


ಅಷ್ಟಮೀ ಹಾಗೂ ನಮಮಿ ತಿಥಿಗಳಲ್ಲಿ ಜಗತ್ತಿಗೆ ತಾಯಿಯಾದ ದುರ್ಗೆಯನ್ನು 
ಪೂಜೆ ಮಾಡಬೇಕು. ಇದರಿಂದ ಎಲ್ಲ ದುಖುಗಳೂ ಕೂಡ ಪರಿಹಾರವಾಗುತ್ತವೆ. 


ಶರತ್ಕಾಲೇ ಮಹಾಪೂಜಾ ಕ್ರಿಯತೇ ಯಾಚ ವಾರ್ಷಿಕೀ (ದೇವೀ ಪುರಾಣ) 
ಶರತ್ಕಾಲದಲ್ಲಿ ವರ್ಷಕ್ಕೊಮ್ಮೆ ದುರ್ಗೆಯ ಪೂಜೆಯನ್ನು ಅವಶ್ಯವಾಗಿ 
ಮಾಡಬೇಕು. 
ಸಾಧ್ಯವಾಗದಿದ್ದರೆ ಒಂದು ದಿವಸವಾದರೂ ಕೂಡ ಪೂಜಿಸಬೇಕು 


"ಯಸ್ವ್ವೇಕಸ್ಯಾಮಥಾಷ್ಟಮ್ಯಾಂ ನವಮ್ಯಾಂ' ಎಂಬ ಪ್ರಮಾಣದಂತೆ 
ಸಾಧ್ಯವಾಗದಿದ್ದರೆ ಅಷ್ಟಮಿ ಅಥವಾ ನವಮಿ ತಿಥಿಗಳಲ್ಲಿ ಒಂದು ದಿವಸವಾದರೂ 
ದುರ್ಗೆಯನ್ನು ಆರಾಧನೆ ಮಾಡಬೇಕು. ಇದರಿಂದಲೂ ಮಹಾಸಂಪತ್ತು 
ದೊರಕುತ್ತದೆ. | 


"ಮಹಾನವಮ್ಯಾಂ ಪೂಜೇ5ಯಂ ಸರ್ವಕಾಮ ಪ್ರದಾಯಕಂ ॥' 
ಮಹಾನವಮಿಯಲ್ಲಿ ಸರ್ವಕಾಮನೆಗಳನ್ನು ನೀಡುವ ದುರ್ಗೆಯನ್ನು ಭಕ್ತಿಯಿಂದ 
ಪೂಜೆ ಮಾಡಬೇಕು. ಇದರಿಂದ ಕೀರ್ತಿಯನ್ನು, ರಾಜ್ಯವನ್ನು, ಪುತ್ರನನ್ನು, 
ಆಯುಷ್ಯವನ್ನು, ಧನವನ್ನು ಇನ್ನೂ ಅನೇಕ ಬಗೆಯ ಸಂಪತ್ತುಗಳನ್ನು ಹೊಂದುತ್ತಾನೆ. 

ದೇವೀ ಪೂಜೆಯನ್ನು ಮಾಡದಿದ್ದರೆ 4 

"ಯೋ ಮೋಹಾದಥವಾತಲಸ್ಕಾತ್‌ ದೇವಿಂ ದುರ್ಗಾಮಹೋತವೈಃ । 
ನ ಪೂಜಯೇತ್‌' ಎಂಬ ಕಾಳೀಕಾಪುರಾಣದ ಮಾತಿನಂತೆ ಯಾರು ಮೋಹದಿಂದ, 
ಆಲಸ್ಯದಿಂದ ದುರ್ಗೆಯನ್ನು ಪೂಜೆ ಮಾಡುವುದಿಲ್ಲವೋ, ಅಹಂಕಾರಭರಿತ- 
ನಾಗಿರುತ್ತಾನೋ, ಶ್ರೀಮಂತಿಕೆಯ ಗರ್ವದಲ್ಲಿರುತ್ತಾನೋ ಅಂಥವನ ವಿಷಯದಲ್ಲಿ 
ಭಗವತಿಯಾದ ದೇವಿಯು ಕೃದ್ಧಳಾಗುತ್ತಾಳೆ. ಅಭೀಪ್ಲಿತವಾದ ಕಾಮನೆಗಳನ್ನು 
ಭಗ್ಗಗೊಳಿಸುತ್ತಾಳೆ. | 


-19- 


ದುರ್ಗಾಷ್ಟಮಿ 


ನವರಾತ್ರಿಯಲ್ಲಿ ಉಪವಾಸ ಮಾಡಬೇಕು 
"ಏವಂ ಚ ವಿಂಧ್ಯಾವಾಸಿನ್ಯಾ ನವರಾತ್ರೋಪವಾಸತೆಃ ।' ಎಂಬ 
ಭವಿಷ್ಯಪುರಾಣದ ಮಾತಿನಂತೆ ವಿಂಧ್ಯವಾಸಿಯಾದ ದುರ್ಗೆಯ ಪ್ರೀತಿಗಾಗಿ 
ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡಬೇಕು. ಅಥವಾ ಒಮ್ಮೆ ಮಾತ್ರ ಊಟವನ್ನು 
ಮಾಡಬೇಕು. 


ರಾತ್ರಿಯ ವ್ರತವಾದ್ದರಿಂದ ನವರಾತ್ರಿ ಎಂದು ಹೆಸರು 

ಆಶ್ವಿನೇ ಮಾಸಿ ಮೇಷಾಂತೇ ಪ್ರತಿಪತ್ಯಾ ತಿಥಿರ್ಭವೇತ್‌ । 

ತಸ್ಯಾ ನಕ್ತಂ ಪ್ರಕುರ್ವೀತ ರಾತ್ರೀದೇವಿಂ ಚ ಪೂಜಯೇತ್‌ । 

ರಾತ್ರಿರೂಪಾಯತೋ ದೇವೀ ದಿವಾ ರೂಪೋ ಮಹೇಶ್ವರಃ । 

ರಾತ್ರಿವ್ರತಂ ಇದಂ ದೇವೀ ಸರ್ವಪಾಪಪ್ರಣಾಶನಂ ॥ 

ಸರ್ವಕಾಮಪ್ರದಂ ನೃಣಂ ಸರ್ವಶತ್ರುನಿಬರ್ಹಣಂ । 

ರಾತ್ರಿವ್ರತಂ ಇದಂ ತಸ್ಯ ರಾತ್ರೌ ಕರ್ತವ್ಯಮೀಶ ತೇ। 

ನಕ್ತವ್ರತಂ ಇದಮಸ್ಕಾತ್‌ ಅನ್ಯಥಾ ನರಕೇ ಗತಿಃ ॥ (ದೇವೀಪುರಾಣ) 

ದೇವಿಯು ರಾತ್ರಿರೂಪಳಾಗಿದ್ದಾಳೆ. ಮಹಾದೇವರು ದಿವಾಸ್ಟರೂಪರಾಗಿದ್ದಾರೆ. 
ಈ ರಾತ್ರಿವ್ರತವು ಎಲ್ಲ ಪಾಪಗಳನ್ನು ನಾಶಮಾಡುತ್ತದೆ. ಎಲ್ಲ ಅಭೀಷ್ಟೆಗಳನ್ನು 
ಪೂರೈಸುತ್ತದೆ. ಎಲ್ಲಶತ್ರುಗಳನ್ನು ಪರಿಹಾರ ಮಾಡುತ್ತದೆ. ಈ ರಾತ್ರಿವ್ರತವನ್ನು ರಾತ್ರಿಯಲ್ಲಿ 
ಆಚರಿಸುವುದು ಶ್ರೇಷ್ಠವಾಗಿದೆ. ಈ ವ್ರತವನ್ನು ಆಚರಣೆ ಮಾಡದಿದ್ದರೆ ನಿಶ್ಚಯವಾಗಿ 
ನರಕವನ್ನು ಹೊಂದುತ್ತಾನೆ. 

ರವಿಯು ಕನ್ಯಾದಲ್ಲಿದ್ದಾಗ ಶುಕ್ಲಪಕ್ಷದಲ್ಲಿ ಈ ವ್ರತವು ಪ್ರಾರಂಭವಾಗುತ್ತದೆ. 
ನವರಾತ್ರಿಯ ಸಂದರ್ಭದಲ್ಲಿ ಯಾರ ಬಳಿಯೂ ಏನನ್ನೂ ಬೇಡಬಾರದು. ಅಥವಾ 
ಒಪ್ಪತ್ತು ಮಾತ್ರ ತಿನ್ನಬೇಕು. ಅಥವಾ ರಾತ್ರಿಯ ಕಾಲದಲ್ಲಿ ತಿನ್ನಬೇಕು. ಅಥವಾ ಏನನ್ನೂ 
ತಿನ್ನದೇ ಗಾಳಿಯನ್ನಷ್ಟೇ ಸೇವಿಸಬೇಕು. ಭೂಮಿಯಲ್ಲಿಯೇ ಮಲಗಿಕೊಳ್ಳಬೇಕು. 


-20- 


ದುರ್ಗಾಷ್ಟಮಿ 


ಒಂಭತ್ತು ಕುಮಾರಿಯರನ್ನು ಕರೆಯಿಸಿ, ಭೋಜನವನ್ನು ನೀಡಬೇಕು. ವಸ್ತ್ರ , ಅಲಂಕಾರ 
ಸಾಮಗ್ರಿ, ಪುಸ್ತಕ ಮೊದಲಾದವುಗಳ ದಾನವನ್ನು ಮಾಡಿ, ಆ ಕುಮಾರಿಯರಿಗೆ 
ಸಂತೋಷವನ್ನು ಪಡಿಸಬೇಕು. ಪ್ರತಿನಿತ್ಯವೂ ಬಲಿಯನ್ನು ನೀಡಬೇಕು. ಹೀಗೆ 
ಮೂರುಕಾಲದಲ್ಲಿ ದೇವಿಯನ್ನು ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠವಾಗಿದೆ. 
ದೇವಿಯ ಜಪ, ಸ್ತೋತ್ರ, ಪಾರಾಯಣಗಳನ್ನು ಮಾಡಬೇಕು. 


ಸಂಪೂಜ್ಯ ನವದುರ್ಗಾಂಚ ನಕ್ತಂ ಕುರ್ಯಾತ್‌ ಸಮಾಹಿತಃ | 

ನವರಾತ್ರಾಭಿದಂ ಕರ್ಮಾ ನಕ್ಕವ್ರತಾ ಇದಂ ಸ್ಮೃತಮ್‌ ॥ (ಸೃಂದಪುರಾಣ) 

ನವದುರ್ಗೆಯರ ಪೂಜೆಯನ್ನು ರಾತ್ರಿಯ ಕಾಲ ಮಾಡಬೇಕು. ಆದ್ದರಿಂದ 
ಇದಕ್ಕೆ ನಕ್ತಪ್ರತ ಎಂಬ ಹೆಸರು ಬಂದಿದೆ. 


ಶರನ್ನವರಾತ್ರಿಯ ಮೊದಲನೆಯ ದಿವಸ ಮಾಡಬೇಕಾದ ಕರ್ತವ್ಯ 
೫% ಅಮಾವಾಸ್ಯೆ ಇಲ್ಲದ ಪ್ರತಿಪತ್‌ ದಿವಸದಂದು ನವರಾತ್ರಿಯನ್ನು ಪ್ರಾರಂಭ 
ಮಾಡಬೇಕು. ಪ್ರಾತಣಾಲದಲ್ಲಿ ಅಭ್ಯಂಗಸ್ನಾನವನ್ನು ಮಾಡಿ, ಭಗವಂತನಿಗೆ 
ನಿರ್ಮಾಲ್ಯವಿಸರ್ಜನೆಯನ್ನು ಮಾಡಿ, ಸಂಧ್ಯಾವಂದನಾದಿಗಳನ್ನು ಪೂರೈಸಬೇಕು. 
ಮಧ್ಯಾಹ್ನ ಅಭಿಜಿನ್‌ ಮುಹೂರ್ತದಲ್ಲಿ ಶರನ್ನವರಾತ್ರಿಯ 
ಮಹೋತವಾಚರಣೆಯನ್ನು ಸಂಕಲ್ಪಮಾಡಬೇಕು. ಘಟಸ್ಥಾಪನೆ, ಗಣಪತಿಯ 
ಪೂಜೆ, ಪುಣ್ಯಾಹವಾಚನೆ ಮೊದಲಾದವುಗಳನ್ನು ಆಚರಿಸಬೇಕು. 
೫ ಪೂರ್ಣಕುಂಭದಲ್ಲಿ ದುರ್ಗೆಯನ್ನು ಆವಾಹನೆ ಮಾಡಬೇಕು. 
ಜಯಂತೀ ಮಂಗಳಾ ಕಾಳೀ ಭದ್ರಕಾಳೀ ಕಪಾಲಿನೀ 
ದುರ್ಗಾ ಕ್ಷಮಾ ಶಿವಾ ಧಾತ್ರೀ ಸ್ವಾಹಾ ಸ್ವಧಾ ನಮೋಸ್ತುತೇ । 
ಆಗಚ್ಛವರದೇ ದೇವಿ ದೈತ್ಯದರ್ಪನಿಷೂದನೇ। 
ಪೂಜಾಂ ಗೃಹಾಣ ದೇವಿತ್ಚಂ ನಮಸ್ತೇ ಶಂಕರಪ್ರಿಯೇ ॥ 
ಎಂಬ ಶ್ಲೋಕದಿಂದ ದುರ್ಗಾದೇವಿಯನ್ನು ಆವಾಹನೆ ಮಾಡಬೇಕು. 


-21- 


ದುಗಾ ೯ಷ್ಟಮಿ 


ಪುರುಷಸೂಕ್ತ, ಶ್ರೀಸೂಕ್ತಗಳನ್ನು ಪಠಿಸಿ ಷೋಡಶೋಪಚಾರ ಪೂಜೆಯನ್ನು 
ಮಾಡಬೇಕು. ಪ್ರತಿನಿತ್ಯವೂ ಬೂದುಗುಂಬಳಕಾಯಿಯಿಂದ ಹಾಗೂ 
ಉದ್ದಿನಿಂದ ಬಲಿಯನ್ನು ನೀಡಬೇಕು. 


೫. ಕುಲದೇವರಿಗೆ ಹಾಗೂ ದುರ್ಗೆಗೆ ಮುಖ್ಯಪ್ರಾಣದೇವರಿಗೆ ಅಖಂಡದೀಪವನ್ನು 
ಹಚ್ಚಬೇಕು. "ಅಖಂಡದೀಪಕಂ ದೇವ್ಯಾಃ ಪ್ರೀತಯೇ ನವರಾತ್ರಕಂ' ಎಂಬ 
ಶ್ಲೋಕವನ್ನು ಪಠಿಸಿ ದೀಪವನ್ನು ಪ್ರತಿಷ್ಠೆ ಮಾಡಬೇಕು. 


೫% ಪ್ರತಿನಿತ್ಯವೂ ವಿಷ್ಣುಸಹಸ್ರನಾಮ, ಶ್ರೀಶಗುಣದರ್ಪಣ, ಶ್ರೀವಾದಿರಾಜರು 
ರಚಿಸಿದ ದುರ್ಗಾಸ್ತವ, ದುರ್ಗಾಸಪ್ತಶತಿ, ಮಧ್ವವಿಜಯ ಮೊದಲಾದ 
ಸ್ತೋತ್ರಗಳ ಪಾರಾಯಣ ಸಂಕಲ್ಪವನ್ನು ಮಾಡಬೇಕು. ಮತ್ತು ಪಾರಾಯಣವನ್ನು 
ಪ್ರುರಂಭ ಮಾಡಬೇಕು. 


% ಕುಮಾರಿಯರ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು. ಕುಮಾರೀ, 
ಶ್ರೀಮೂರ್ತೀ, ಕಲ್ಯಾಣೀ, ರೋಹಿಣೇ, ಕಾಳೀ, ಚಂಡಿಕಾ, ಶಾಂಭವೀ, 
ದುರ್ಗಾ, ಭದ್ರಾ ಎಂಬ ಒಂಬತ್ತು ದೇವಿಯ ರೂಪಗಳನ್ನು ಒಂಬತ್ತು ಮಂದಿ 
ಕುಮಾರಿಯರಲ್ಲಿ ಆವಾಹನೆ ಮಾಡಿ, ಪೂಜಿಸಬೇಕು. 


% ಮೂಲಾನಕೃತ್ರವು ಪ್ರಾಪ್ತವಾದಾಗ ಸರಸ್ವತೀದೇವಿಯನ್ನು ಆವಾಹನೆ ಮಾಡಿ, 
ಶ್ರವಣಾನಕ್ಷತ್ರದಲ್ಲಿ ವಿಸರ್ಜನೆ ಮಾಡುವ ಕ್ರಮವನ್ನು ಮುಂದೆ ತಿಳಿಸಲಾಗುತ್ತದೆ. 
ಚೇ ಮಹಾಷ್ಟಮಿಯ ಪರ್ವಕಾಲದಲ್ಲಿದುರ್ಗಾದೇವಿಯ ಪೂಜೆಯನ್ನು ವಿಶೇಷವಾಗಿ 


ಆಚರಣೆ ಮಾಡಬೇಕು. ಅಂದು ಮಂಗಳವಾರ ಅಥವಾ ಶುಕ್ರವಾರವು ಬಂದರೆ 
ಪೂಜೆಗೆ ಪ್ರಶಸ್ತವಾದ ಕಾಲವಾಗುತ್ತದೆ. 


-22- 


ದುರ್ಗಾಷ್ಟಮಿ 


ನವರಾತ್ರಿಯ ಆಚರಣೆ 


ಒಂಬತ್ತು ದಿನಗಳು ನವರಾತ್ರಿ ಉತ್ಸವವನ್ನು ಆಚರಿಸಬೇಕು. ಸಾಧ್ಯವಾಗದಿದ್ದರೆ, 
ಸಪ್ತಮಿಯಿಂದ ಮೂರುದಿವಸಗಳ ಕಾಲವಾದರೂ ಉತ್ಸವವನ್ನು ಆಚರಿಸಬೇಕು. 


ಆಶ್ವೀನೇ ಮಾಸಿ ಶುಕ್ಲೇ ತು ಕರ್ತವ್ಯಂ ನವರಾತ್ರಕಂ ಪ್ರತಿಪದಾದಿ ಕ್ರಮೇಣೈವ 
ಯಾವಚ್ಛ ನವಮೀಭವೇತ್‌ ತ್ರಿರಾತ್ರಂ ವಾಪಿಕರ್ತವ್ಯಂ ಸಪ್ತಮ್ಯಾದಿ ಯಥಾಕ್ರಮಮ್‌॥ 


ಎಂಬುದಾಗಿ ವ್ರತರಾಜದಲ್ಲಿ ಪುರಾಣಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. 


* ದುರ್ಗೆಯ ಆರಾಧನೆಯನ್ನು ಒಂದು ತಿಂಗಳ ತನಕ ಮಾಡುವ 
ಸಂಪ್ರದಾಯವಿದೆ. 


೧. ಭಾದ್ರಪದ ಮಾಸದ ಕೃಷ್ಣಪಕ್ಷದ ನವಮಿಯಂದು ಪ್ರಾರಂಭ ಮಾಡಿ, ಆಶ್ವೀನ 
ಮಾಸದ ಶುಕ್ನೆಪಕ್ಷದ ನವಮಿಯ ತನಕ ಒಂದು ತಿಂಗಳ ಕಾಲ ದುರ್ಗೆಯ 
ಆರಾಧನೆಯನ್ನು ಮಾಡುವುದು ಒಂದು ಕ್ರಮ. 


೨. ಆಶ್ವೀನಮಾಸದ ಶುಕ್ಲಪಕ್ಚದ ಪ್ರತಿಪತ್‌ ದಿವಸದಿಂದ ನವಮಿಯ ತನಕ 
ಮಾಡುವುದು ಮತ್ತೊಂದು ಕ್ರಮ. 


೩. ಷಷ್ಠೀಯಿಂದ ನವಮಿಯ ತನಕ ಆಚರಿಸುವುದು. 

೪. ಸಪ್ತಮೀ ತಿಥಿಯಿಂದ ನವಮೀ ತಿಥಿಯ ತನಕ ಆಚರಣೆ ಮಾಡುವುದು. 
೫. ಅಷ್ಟಮಿಯಿಂದ ನವಮಿಯ ತನಕ ಆಚರಣೆ ಮಾಡುವುದು. 

೬. ಮಹಾಷ್ಠಮಿ ಮಾತ್ರ ದುರ್ಗೆಯನ್ನು ಆರಾಧನೆ ಮಾಡುವುದು. 

೭. ಮಹಾನವಮಿಯ ದಿವಸ ಮಾತ್ರ ದುರ್ಗೆಯನ್ನು ಆರಾಧನೆ ಮಾಡುವುದು. 


-23- 


ದುಗಾ ೯ಷ್ಟಮಿ 


ಹೀಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದುರ್ಗಾರಾಧನೆಯನ್ನು 
ಕಾಳೀಕಾಪುರಾಣವು ಹೇಳುತ್ತದೆ. 

ಕೃಷ್ಣನವಮ್ಯಾದಿ ಪ್ರತಿಪತಾದಿ ಷಷ್ಕ್ಯಾದಿ ಸಪ್ತಮ್ಯಾದಿ ಮಹಾಷ್ಟಮ್ಯಾದಿ ಕೇವಲ 
ಮಹಾಷ್ಠಮಿ ಕೇವಲ ಮಹಾನವಮಿ, "ಪೂಜಾರೂಪಾಃ ಕಲ್ಪಾಃ ಉನ್ನಾಯಾಃ' 
ಎಂಬುದಾಗಿ ತಿಥಿತತ್ವವು ಹೇಳುತ್ತದೆ. 

ನವರಾತ್ರೇ ವ್ರತೇ ಶಕ್ತಃ ತ್ರಿರಾತ್ರಂಚೈಕ ರಾತ್ರಿಕಂ ವ್ರತಂ ಚರತಿ ಯೋ ಭಕ್ತ 
ತಸ್ಮೈ ದಾಸ್ಯಾಮಿ ವಾಂಛಿತಮ್‌ ॥ 

ನವರಾತ್ರಿ ವ್ರತವನ್ನು ಆಚರಿಸಲು ಯಾರು ಅಶಕ್ತರಾಗಿರುತ್ತಾರೋ, ಅವರು 
ಮೂರು ರಾತ್ರಿಗಳನ್ನು ಆಚರಣೆ ಮಾಡಬೇಕು. ಅದೂ ಸಾಧ್ಯವಾಗದಿದ್ದರೆ 


ಒಂದು ರಾತ್ರಿಯಲ್ಲಾದರೂ ದುರ್ಗೆಯ ಆರಾಧನೆಯನ್ನು ಮಾಡಬೇಕು. ಇಂಥ 
ಭಕ್ತನಿಗೆ ಅಭೀಪಿತವಾದ ಫಲಗಳನ್ನು ನೀಡುತ್ತೇನೆ. (ದೇವೀಪುರಾಣ) 


ಸೇ ಖೇ ಸೇ ಸೇ 


-24- 


ದುರ್ಗಾಷ್ಟಮಿ 


ದುರ್ಗಾಪ್ರತಿಷ್ಠೆ 

ದುರ್ಗಾಂ ಕಾಂಚನಮೂರ್ತಿಂ ರೌಪ್ಯಾಂ ವಾ ಪೈತ್ರಲೀಂ ವಾರ್ಕೀಂ ಚೈತ್ರೀಂ 

ತಾಮ್ರೀಂ ವಾಧಿಭವತಃ ಕೃತ್ವಾದಾರುವಿಚಿತ್ರತೋರಣವಿನ್ಯಸ್ತಾಂ ಶೋಭನೇ ಸ್ಥಾನೇ 

ಪುರತೋ ವಿನೃಸ್ತದೃಷ್ಟಾಂ ವಿಚಿತ್ರಗೃಹಮಧ್ಯಗಾಂ ಸ್ನಾತಾಂ ಕುಂಕುಮಚಂದನ- 

ಗಂಧೈಶ್ಚತುಸ್ತಮೈಶ್ಚೀರಪಟ್ಟೈರರ್ಚಿತಗಾತ್ರಾಂ ದೇವಿಂ ಕುಸುಮೈರಭ್ಯರ್ಚ್ಯ ತಾಂ 

ಬಹುಭಿಃ ಪುಷ್ಕಮಾಣಕೀರ್ತಿಸ್ತೈದ್ಧಿಜಜನೈರ್ಜನಿತ ಪರಿತೋಷೈರ್ದಿವಾನ್ಹಿತೋ 

ನರೇಂದ್ರಃ ಸ್ವಯಂ ಪ್ರಯಚ್ಛೇತ್ಪುರೋಹಿತೈ: ಸಾರ್ಧಂ ಬಿಲ್ಪಪತ್ತೇಣಾರ್ಚನೇನ 

ಮಂತ್ರೇಣಾನೇನ ಭಗವತ್ಯೈ. 

ಚಿನ್ನ, ಬೆಳ್ಳಿ, ತಾಮ್ರ, ವ್ಯಕ್ತ, ಚಿತ್ರಪ್ರತಿಕೃತಿ ಇವುಗಳಲ್ಲಿ ತನಗೆ ಅನುಕೂಲವಿರುವ 
ಪದಾರ್ಥದಿಂದ ದುರ್ಗಾಮೂರ್ತಿಯನ್ನು ನಿರ್ಮಿಸಬೇಕು. ಮನೆಯ ಮಧ್ಯಭಾಗದಲ್ಲಿ 
ವೇದಿಕೆಯನ್ನು ರಚಿಸಿ, ಅದರಲ್ಲಿ ಚಿತ್ರಕೆಲಸ ಯುಕ್ತವಾಗಿರುವಂತೆ ಮಂಟಪ ತೋರಣ 
ಇವುಗಳನ್ನು ಸಿದ್ಧಪಡಿಸಬೇಕು. ಅಲ್ಲಿ ಎದುರಿಗೆ ಸರಿಯಾಗಿ ದೃಷ್ಟಿಯಿರುವಂತೆ 
ಮೂರ್ತಿಯನ್ನು ಅದರಲ್ಲಿರಿಸಿ ಅಭಿಷೇಕ ಮಾಡಿ, ಕುಂಕುಮ, ಚಂದನ, ಗಂಧ, 
ಇವುಗಳನ್ನು ಮೂರ್ತಿಯ ದೇಹಕ್ಕೆ ಲೇಪಿಸಿ, ಸುಂದರವಾಗುವಂತೆ ನಾರುವಸ್ತ್ರ , ರೇಷ್ಮೆ 
ಪೀತಾಂಬರ, ಮುಂತಾದವುಗಳಿಂದ ಅಲಂಕರಿಸಬೇಕು. ಬಳಿಕ ಮನೋಹರವಾದ 
ಪುಷ್ಪಮಾಲಿಕೆಗಳಿಂದ ದೇವಿಯನ್ನು ಅರ್ಚಿಸಬೇಕು. ಆಗ ಬಹುಮಂದಿ ದ್ವಿಜರು 
ದೇವೀಮಾಹಾತ್ಮ್ಯವನ್ನು ಪಾರಾಯಣ ಮಾಡುತ್ತಿರುವಂತೆ ಏರ್ಪಡಿಸಿ, 
ಅವರೆಲ್ಲರನ್ನೂ ಸತ್ಕಾರಾದಿಗಳಿಂದ ಸಂತೋಷಪಡಿಸಬೇಕು. ಬಳಿಕ ರಾಜನು 
ಪುರೋಹಿತರನ್ನು ಪುರಸ್ಕರಿಸಿ ಈ ಮುಂದೆ ಹೇಳುವ ಅರ್ಥವುಳ್ಳ ಮಂತ್ರಪೂರ್ವಕವಾಗಿ 
ಬಿಲ್ಪಪತ್ರೆಯನ್ನು ಅರ್ಚನೆ ಮಾಡಬೇಕು. 


ದುರ್ಗಾ ನಮಸ್ಕಾರ 


ಜಯಂತೀ ಮಂಗಲಾ ಕಾಲೀ ಭದ್ರಕಾಲೀ ಕಾಪಾಲಿನೀ। 
ದುರ್ಗಾ ಶಿವಾ ಕ್ಷಮಾ ಧಾತ್ರೀ ಸ್ವಾಹಾ ಸ್ವಧಾ ನಮೋಸ್ತುತೇ ॥ 


-25- 


ದುರ್ಗಾಷ್ಟಮಿ 


ಅಮಪೃತೋದ್ಧವಃ ಶ್ರೀವೃಕ್ಷೋ ಮಹಾದೇವೀ ಪ್ರಿಯಃ ಸದಾ । 

ಬಿಲ್ಪಪತ್ರಂ ಪ್ರಯಚ್ಛಾಮಿ ಪವಿತ್ರಂ ತೇ ಸುರೇಶ್ವರ ॥ 

""ಸರ್ವಮಂಗಳೆಯಾದ ಜಯಂತಿಯೇ ! ಕಾಲೀದೇವಿಯೇ | 
ಕಪಾಲಧಾರಿಣಿಯೇ! ದುರ್ಗೆಯೇ ! ಶಿವೇ ಕಮಾಶೀಲೆ ಧಾತ್ರೀದೇವಿಯೇ ! ಎಲೌ 
ಸುರೇಶ್ವರಿಯೇ! ಪವಿತ್ರತಮವಾದ ಆ ಬಿಲ್ವಪತ್ರವನ್ನು ನಿನ್ನ ಪಾದಗಳಲ್ಲಿ 
ಸಮರ್ಪಿಸುತ್ತೇನೆ. (ಇದು ಮಂತ್ರಾರ್ಥ). 

ತುಂಬೆಹೂವಿನಿಂದ ಅರ್ಚನೆ 

ದುರ್ಗಾ ಸಂಪೂಜನೀಯಾ ಚ ತದ್ಧಿನಾದ್ಹೋಣಪುಷ್ಪಯಾ I 

ಸಾ ಚಾಭೀಷ್ಟಾ ಸುರೇಶಾನ್ಯಸ್ತಥಾ ರೂಢವ್ರಣಾಯುತಃ ॥ 

ಆಶ್ವಯುಜಶುಕ್ಲ ಅಷ್ಟಮಿಯ ದಿವಸ ದುರ್ಗೆಯನ್ನು ದ್ರೋಣಪುಷ್ಪ 
(ತುಂಬೆಹೂವು)ಗಳಿಂದ ಪೂಜಿಸಬೇಕು. ಹೀಗೆ ಪೂಜಿಸಿದರೆ ದುರ್ಗೆಯು 


ಸುರೇಶನಾಗಲಿ, ದೇಹವೆಲ್ಲ ಗಾಯಗೊಂಡ ಅನ್ಯರಾಗಲಿ, ಅವರಿಗೆ ಇಷ್ಟಾರ್ಥವನ್ನು 
ಕರುಣಿಸುವಳು. 


ದುರ್ಗೆಯ ಖಡ್ಗಕ್ಕೂ ನಮಸ್ಕಾರ 
ತತಃ ಖಡ್ಗಂ ನಮಸ್ಕೃತ್ಯ ಶತ್ರೂಣಾಂ ಮಾನಮರ್ದನಂ । 
ಇಚ್ಛೇತ್ಸ ಫಿಜಯಂ ರಾಜ್ಯಂ ಸುಭಿಕ್ಷಂ ಚಾತ್ಮನೋ ನೃಪ ॥ 
ಅನಂತರ ಶತ್ರುಗಳ ಅಭಿಮಾನವನ್ನಡಗಿಸುವ ಮಹಿಮೆಯುಳ್ಳ ಖಡ್ಗಕ್ಕೆ ರಾಜನು 


ನಮಸ್ಕಾರ ಮಾಡಿ, ನನಗೆ ಜಯವು ಪ್ರಾಪ್ತವಾಗಲಿ, ನನ್ನ ರಾಜ್ಯವು ಸುಭಿಕ್ಷವಾಗಲಿ 
ಎಂದು ಪ್ರಾರ್ಥಿಸಬೇಕು. 
ದುರ್ಗೆಗೆ ಜಯವಾಗಲಿ 
ಪುನಃ ಪುನಃ ಪುಣ್ಯಮಥ ಧ್ಯಾಯೇಚ್ಚಹೃದಯೇ ಶಿವಾಂ। 
ಮಹಿಷಫ್ಲೀಂ ಬಹುಭುಜಾಂ ಕುಮಾರೀಂ ಸಿಂಹವಾಹೀನಿಂ ॥ 


-26- 


ದುರ್ಗಾಷ್ಟಮಿ 


ಬಳಿಕ ಶುಭಕರೆಯೂ ಮಹಿಷಮರ್ದಿನಿಯೂ ಬಹು ಸಂಖ್ಯೆಯ 
ಭುಜಗಳುಳ್ಳವಳೂ ಕಮಾರೀಸ್ವರೂಪಿಣಿಯೂ ಸಿಂಹವಾಹನೆಯೂ 


ದಾನವಾಂಶ್ಚಾರ್ಚಯಂತೀಂ ಚ ಖಡ್ಗೋದ್ಧತಕರಾಂ ಶುಭಾಂ। 

ಘಂಟಾಕ್ಷಸ್ರಗ್‌-ಧರಾಂ ದುರ್ಗಾಂ ರಣಾರಂಭೇ ವ್ಯವಸ್ಥಿತಾಂ I 

ತತೋ ಜಯಜಯಾಕಾರೈ: ಸ್ತವಂ ಕುರ್ಯಾದಿಮತಂ ತತಃ ॥ 

ತನ್ನ ಆರ್ಭಟದಿಂದಲೇ ರಾಕ್ಷಸರನ್ನು ದಿಗಲುಪಡಿಸುವಳೂ, ಪ್ರಹರಿಸುವುದಕ್ಕಾಗಿ 
ಖಡವನ್ನೆತ್ತಿ ಸನ್ನದ್ಧೆಯಾಗಿರುವವಳೂ, ಘಂಟಾಮಾಲಿಕೆ ಜಪಮಾಲಿಕೆ ಇವನ್ನು 
ಧರಿಸಿರುವವಳೂ, ರಣಾರಂಭದಲ್ಲಿ ವ್ಯವಸ್ಥಿತವಾಗಿರುವವಳೂ ಆದ 
ದುರ್ಗಾದೇವಿಯನ್ನು ಹೃದಯದಲ್ಲಿ ಮತ್ತೆ ನಮಸ್ಕರಿಸಿ, ಜಯಜಯಶಬ್ದ 
ಪೂರ್ವಕವಾಗಿ ಈ ಪ್ರಕಾರ ಸ್ತೋತ್ರ ಮಾಡಬೇಕು. 

ಸರ್ವಮಾಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ। 

ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತುತೇ ॥ 

ಶುಭಸ್ಪರೂಪಣಿಯಾದ ಸರ್ವಮಂಗಳೇ ! ಶಿವೇ ! ಸಕಲ ಇಷ್ಟುರ್ಥವನ್ನೂ 
ಸಾಧಿಸಿಕೊಡತಕ್ಕವಳೇ [ ಭಕ್ತರಕ್ಟಿಣಿಯೇ | ಫಾಲನೇತ್ರಯುಕ್ತಳೇ | 
ತ್ರಿನಯನಶೋಭಾಕರೇ! ಗೌರೀದೇವಿ, ನಾರಾಯಣಿ ಇತ್ಯಾದಿ ನಾಮಾಂಕಿತೆಯೇ! 
ನಿನಗೆ ನಮಸ್ಕಾರ''. 

ದುರ್ಗೆಗೆ ಶರಣು ಶರಣು 

ಕುಂಕುಮೇನ ಸಮಾಲಬ್ಬೇ ಚಂದನೇನ ವಿಲೇಪಿತೇ। 

ಬಿಲ್ವಪತ್ರಕೃತಾಮಾಲೇ ದುರ್ಗೇ5 ಹಂ ಶರಣಂ ಗತಃ ॥ 

ಕುಂಕುಮ ಕೇಸರಿ ಲೇಪನ ಮಾಡಿದ ಅಂಗವುಳ್ಳವಳೇ ! ಚಂದನ 
ದಿಗ್ಗಾಂಗಿಯೇ! ಬಿಲ್ಪಮಾಲಾಲಂಕೃತೆಯೇ | ದುರ್ಗಾದೇವಿಯೇ ! ನಾನು ನಿನ್ನನ್ನು 
ಶರಣುಹೊಕ್ಕಿದ್ದೇನೆ. 

(ಬೇರೆ ವಿಷಯವಿದ್ದ ಪ್ರಯುಕ್ತ ಮುಂದಿನ ನಾಕು ಶ್ಲೋಕ ಬಿಟ್ಟಿದೆ) 


-27- 


ದುರ್ಗಾಷ್ಟಮಿ 


ದುರ್ಗೆಗೆ ರಥೋತ್ಸವ 

ತತೋತಪರಾಹ್ನಸಮಯೇ ನವಮ್ಯಾಂ ಸೃಂದನೇ ಸ್ಥಿತಾಂ । 

ಭವಾನೀಂ ಭ್ರಾಮಯೇದ್ರಾಷ್ಟೇ ಸ್ವಯಂ ರಾಜಾ ಸಸ್ಫೆನ್ಶವಾನ್‌ ॥ 

ನವಮಿಯ ದಿವಸ ಅಪರಾಹ್ನದಲ್ಲಿ ರಾಜನು ಭವಾನೀದೇವಿಯನ್ನು 
ರಥಾರೋಹಣ ಮಾಡಿಸಿ ತನ್ನ ಪರಿವಾರದವರೆನಿಸಿ ಸುಶಿಕ್ಸಿತರಾದ ಸಾವಿರಾರು ಮಂದಿ 
ಸೇನಾಸಮೇತನಾಗಿ ಆ ರಾಷ್ಟದಲ್ಲೆಲ್ಲಾ ನಿಧಾನವಾಗಿ ಉತ್ಸವ ಮಾಡಬೇಕು. 


ಉತ್ಸವ ಹೇಗಿರಬೇಕು 9 

ಸಹಸ್ಸೆಃ ಪುರುಷೈರ್ವಾಪಿ ರಥಯುಕ್ತೆ | ಸುಶಿಕ್ಕಿತ್ಸೆ: I 

ಶನೈಃಶನೈರಧಿಕಯಾ ದೀಪ್ತ್ಯಾಪ್ರಜ್ಞಲದೀಪಕ್ಕೆ: || 

ಆ ಉತ್ಸವವದಲ್ಲಿ ಬಹು ಪ್ರಕಾಶಮಾನವಾದ ದೀಪಗಳನ್ನು ಹಿಡಿದಿರಬೇಕು. 
ವೀರನು ಒರೆಯಿಂದ ಕತ್ತಿ ಯನ್ನು ತೆಗೆದು ಖಡ್ಗಪಾಣಿಗಳಾಗಿರಬೇಕು. ಆನೆಗಳಿಗೆ 
ಧಾತುವಸ್ತುಗಳಿಂದ ಕೆಂಪುಬಣ್ಣವನ್ನು ಚಿತ್ರಿಸಬೇಕು. 

ಅಕೃಷ್ಟಖಡ್ಸೈರ್ವಿರೈಶ್ಚ ಧಾತುರಕ್ತೈರ್ಗಜೈಸ್ತಥಾ 

ನದದ್ಭಿಃ ಶಂಖಪಟಹೈನನ್ಸತೃದ್ಧಿರ್ವಾರಯೌವತೈಃ 11 

ಅಲಂಕೃತಾಭಿರ್ನಾರೀಭಿರ್ಬಾಲಕ್ಕೆ: ಸುವಿಭೂಷಿತೈಃ || 

ಒಂದುಕಡೆ ಶಂಖ, ಪಟಹ, ಮುಂತಾದವುಗಳ ಧ್ವನಿ, ಒಂದು ಕಡೆ 
ವಾರಸ್ತ್ರೀಯರ ನರ್ತನ, ಮತ್ತೊಂದು ಕಡೆ ನಾನಾಭೂಷಣಗಳಿಂದ 
ಅಲಂಕರಿಸಿಕೊಂಡ ಸ್ತ್ರೀಯರು ಬಾಲಕರು ಇವರ ಗುಂಪು, ಹೀಗೆ ಮೆರವಣಿಗೆಯು 
ವಿಜೃಂಭಣೆಯಿಂದ ಸಾಗಬೇಕು. 

ಫಲಪ್ರಾಷ್ತಿ 

ಏವಂ ಯೇ ಕುರ್ವತೇ ಯಾತ್ರಾಂ ರಾಜಾನೋನ್ಯೇಠಷಿ ಮಾನವಾಃ । 

ಮಹಾನವಮ್ಯಾಂ ನಂದಾಯಾಂ ಪುತ್ರಕಾ ಹೃಷ್ಟಮಾನಸಾಃ ॥ 

ತೇ ಸರ್ವೇ ಪಾಪನಿರ್ಮುಕ್ತಾ ಯಾಂತಿ ಭಾಗವತೀಂ ಪುರೀಂ ॥ 


-28- 


ದುರ್ಗಾಷ್ಟಮಿ 


ಅಯ್ಯಾ ರಾಜೇಂದ್ರನೇ ! ರಾಜರಾಗಲಿ, ಇತರ ಮಾನವರಾಗಲಿ, 
ಮಕ್ಕಳಾಗಲಿ ತಂದೆಯ ತಿಥಿಯಾದ ಮಹಾನವಮಿಯಲ್ಲಿ ರಥಯಾತ್ರೆಯನ್ನು 
ಮಾಡುವರೋ ಅವರು ತಮ್ಮ ಪರಿಹಾರಹೊಂದಿ ಸಂತುಷ್ಟಾಂತರಂಗರಾಗಿ 
ಭಗವತಿಯಾದ ದೇವಿಯ ಪುರವನ್ನು ಸೇರುತ್ತಾರೆ. 


ದುರ್ಗಾರಾಧಕರಿಗೆ ಯಾವುದೇ ಭಯವಿಲ್ಲ 


ನತೇಷಾಂ ಶಾವೊಕೋನಾಗ್ನಿ ರ್ನ ಚರಾ ನ ವಿನಾಯಕಃ। 
ವಿಫ್ಲಂ ಕುರ್ವಂತಿ ರಾಜೇಂದ್ರ ಯೇಷಾಂ ತುಷ್ಟಾ ಮಹೇಶ್ದರೀ ॥ 


ಆ ಪರಮೇಶ್ವರಿಯು ಯಾರಲ್ಲಿ ಸಂತುಷ್ಠಳಾಗುವಳೋ ಅವರಿಗೆ 
ಅಗ್ನಿಯಾಗಲಿ, ಶಾವಕನಾಗಲಿ, ಚೋರರಾಗಲಿ, ವಿಘ್ನವಿನಾಯಕರಾಗಲಿ, ಯಾವುದೇ 
ವಿಘ್ಣವನ್ನುಂಟುಮಾಡುವುದಿಲ್ಲ. 

ನೀರುಜೋ ಸುಖನೋ ಭೋಗಭೋಕ್ತಾ ರೋ.ಭಯವರ್ಜಿತಾಃ। 

ಭವಂತಿ ಭಕ್ತಾ ಪುರುಷಾಃ ಭಗವತ್ಯಾಃ ಕಿಮುಚತೇ ॥ 

ಅಂತಹ ದೇವೀಭಕ್ತರಾದ ಪುರುಷರು ರೋಗರಹಿತರೂ ಸುಖಿಗಳೂ 
ಭೋಗರಾಜರೂ ನಿರ್ಭೀತರೂ ಆಗಿರುತ್ತಾರೆ. 

ಈ ಚರಿತ್ರೆಯ ಪಠನ ಶ್ರವಣಗಳ ಫಲ 

ಇತ್ಯೇಷ ತೇ ಸಮಾಖ್ಯಾತೋ ದುರ್ಗಾದೇವ್ಯಾ ಮಹೋತ್ಸವಃ | 

ಪಠತಾಂ ಶೃಣ್ವತಾಂ ಚೈವ ಸರ್ವಾಶುಭವಿನಾಶನಃ ॥ 

ಅಯ್ಯಾ ವಿಭುವೇ | ಮಹಾನವಮಿಯದಿನ ಆಚರಿಸತಕ್ಕ ದುರ್ಗಾದೇವಿಯ 
ಮಹೋತ್ಸವದ ವಿಚಾರವನ್ನು ನಿನಗೆ ತಿಳಿಸಿದ್ದಾಯಿತು. ಇದನ್ನು ಶ್ರವಣಮಾಡಿದವರ 
ಮತ್ತು ಪಠನಮಾಡಿದವರ ಸಮಸ್ತ ಅಶುಭಗಳೂ ಪರಿಹಾರವಾಗುವುವು. 

ಶೂಲಾಗ್ರಭಿನ್ನ ಮಹಿಷಾಸುರ ಪೃಷ್ಠದಿಷ್ಠಾ ಮ್‌ 


ಉತ್ಪಾತಖಡ್ಗ ರುಚಿರಾಂಗದಬಾಹುದಂಡಾಂ | 
-29- 


ದುರ್ಗಾಷ್ಟಮಿ 


ಅಭ್ಯರ್ಚ್ಯ ಪಂಚವದನಾನುಗತಾಂ ನವಮ್ಯಾಂ । 
ದುರ್ಗಾಂ ಸುದುರ್ಗಗಹನಾನಿ ತರಂತಿ ಮರ್ತ್ಯಾಃ ॥ 
(ಭ.ಪು.ಉ.ಪ.ಅ.೧೩೮) 

ತ್ರಿಶೂಲದ ಮೊನೆಯಿಂದ ಮಹಿಷಾಸುರನ ಪೃಷ್ಠ ಪ್ರದೇಶವನ್ನು ಭೇದಿಸಿ 
ಒರೆಯಿಂದ ಹಿರಿದು ಹೊಡೆಯಲು ಎತ್ತಿದ ಖಡ್ಗದ ಹೊಳಪಿನಿಂದ ಕಾಂತಿಯುಕ್ತವೂ 
ಭುಜಕೀರ್ತಿ ಸಹಿತವೂ ಆದ ದೀರ್ಫ್ಥಬಾಹುವುಳ್ಳವಳೂ ಮಹಾನವಮಿಯಲ್ಲಿ 
ಪಂಚಮುಖಗಳಿಂದ ಅನುಗತಳೂ ಆದ ದುರ್ಗಾದೇವಿಯನ್ನು ಮಾನವರು 
ಪೂಜಿಸಿದರೆ ದುಸಹವಾದ ಕಷ್ಟಗಳಿಂದ ಪಾರಾಗುತ್ತಾರೆ. 

೫. ಪ್ರಳಯಕಾಲದಲ್ಲಿ ಪರಮಾತ್ಮನು ಯೋಗನಿದ್ರೆಯಲ್ಲಿರುತ್ತಾನೆ. ಆಗ 
ಶ್ರೀದೇವಿಯು ಆಲದೆಯಲ್ಲಿರುತ್ತಾಳೆ. ಭೂದೇವಿಯು ಜಲರೂಪದಲ್ಲಿರುತ್ತಾಳೆ. 
ದುರ್ಗೆಯು ತಮೋರೂಪದಲ್ಲಿರುತ್ತಾಳೆ. ಮೊಟ್ಟಮೊದಲು ದುರ್ಗೆಯು ಎದ್ದು 
ತನ್ನ ತಮೋರೂಪವನ್ನು ಅವ್ಯಕ್ತವನ್ನಾಗಿ ಮಾಡಿ, ಪರಮಾತ್ಮನನ್ನು ಎಬ್ಬಿಸುತ್ತಾಳೆ. 
ಅನಂತರ ಜಲರೂಪದ ಭೂದೇವಿಯು ಅನಂತರ ಆಲದೆಲೆಯ 
ರೂಪದಲ್ಲಿರುವ ಶ್ರೀದೇವಿಯು ಎದ್ದು ಆ ಭಗವಂತನನ್ನು ಯೋಗನಿದ್ರೆಯಿಂದ 
ಮೇಲೆಬ್ಬಿಸುತ್ತಾರೆ. ಶ್ರೀ, ಭೂ, ದುರ್ಗಾರೂಪಗಳಲ್ಲಿ ದುರ್ಗಾರೂಪವು 
ಸಂಹಾರಕಾರಣವಾಗಿದೆ. ಆದ್ದರಿಂದ ಪ್ರತೀಕ್ಷಣ ಸಂಹಾರದೆಡೆ ಧಾವಿಸುತ್ತಿರುವ 
ನಾವೆಲ್ಲರೂ ಮೊಟ್ಟಮೊದಲು ದುರ್ಗೆಯನ್ನೇ ಆರಾಧನೆ ಮಾಡಬೇಕು. 
ಶರಣಾಗತರಾಗಿ ರಕಿಸೆಂದು ವರ ಬೇಡಬೇಕು. 

೫% ಪ್ರತಿನಿತ್ಯವೂ ದುರ್ಗೆಯ ಆರಾಧನೆಯನ್ನು ಮಾಡಬೇಕು. ಇದು 
ಸಾಧ್ಯವಾಗದಿದ್ದಾಗ ನವರಾತ್ರಿಯ ಪರ್ವಕಾಲಗಳಲ್ಲಿ ಒಂದು ದಿನವೂ ಬಿಡದೇ 
ದುರ್ಗೆಯನ್ನು ಆರಾಧನೆ ಮಾಡಬೇಕು. ನರಸಿಂಹದೇವರ ಜೊತೆ ಕುಳಿತ, 
ದುರ್ಗೆ ಪೂಜೆ, ನಮಸ್ಕಾರ ಮೊದಲಾದವುಗಳನ್ನು ಮಾಡಿ, ಅವಳ 
ಅನುಗ್ರಹವನ್ನು ಪಡೆದುಕೊಳ್ಳಬೇಕು. 


% ಜು ಧು ಭವ 
-30- 


ದುರ್ಗಾಷ್ಟಮಿ 


ದುರ್ಗೆಯು ಲಕ್ಷಿ ದೇವಿಯ ಕನ್ಯಾರೂಪ 
ಒಂದು ವಿಮರ್ಶೆ 


ಅನೇಕರು "ದುರ್ಗಾಪತಿ ನಾರಸಿಂಹಾಯ ನಮಃ' "ದುರ್ಗಾಪತಿ ನಾರಾಣಾಯ 
ನಮಃ' "ದುರ್ಗಾಪತಿ ವಿಷ್ಣವೇ ನಮಃ' ಇತ್ಯಾದಿಯಾಗಿ ಪೂಜಾದಿ ಸಂದರ್ಭಗಳಲ್ಲಿ 
ಹೇಳುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ವಿಮರ್ಶೆ ಮಾಡಬೇಕು. 
ಭಗವಂತನು ಯಾವ ಕ್ಷಣದಲ್ಲಿಯೂ ಲಕ್ಷ್ಮೀದೇವಿಯನ್ನು ಬಿಟ್ಟಿರುವುದಿಲ್ಲ. ಲಕ್ಷ್ಮಿಯೂ 
ಸಹ ಭಗವಂತನನ್ನು ಯಾವ ಕ್ಷಣದಲ್ಲಿಯೂ ಬಿಟ್ಟಿರುವುದಿಲ್ಲ. ಮತ್ತು ಲಕ್ಷ್ಮೀಯ 
ಎಲ್ಲಾರೂಪಗಳಿಗೂ ಅಭೇದವಿದೆ. ಭಗವಂತನ ಎಲ್ಲಾರೂಪಗಳಿಗೂ ಅಭೇದವಿದೆ. 
ಅಂದಮಾತ್ರಕ್ಕೆ ಮನಸೋ ಇಚ್ಛೆಯಂತೆ, "ಸೀತಾಪತಿ ಶ್ರೀಕೃಷ್ಣಾಯ ನಮಃ' 
ಎನ್ನಬಾರದು. "ರುಗ್ಮಿಣೀಪತಿ ಶ್ರೀರಾಮಾಯ ನಮಃ' ಎಂದೂ ಸಹ ಹೇಳಬಾರದು. 
ಅಥವಾ ಸನತ್ಕುಮಾರ ಎಂಬ ಭಗವಂತನ ಬ್ರಹ್ಮಚಾರಿ ರೂಪದ ಆರಾಧನೆ 
ನಡೆಸುವಾಗ ಯಷಭನಾಮಕನಾದ ಸನ್ನ್ಯಾಸಿರೂಪದ ಚಿಂತನೆಯನ್ನು ನಡೆಸುವಾಗ 
ಲಕ್ಷ್ಮಿಯ ರೂಪ ಸಹಿತವಾಗಿ ಚಿಂತನೆ ಮಾಡಬಾರದು. ವಿಶೇಷಬಲದಿಂದ ಇಂಥ 
ಭೇದವ್ಯವಹಾರವು ಅತ್ಯಂತ ಗಮನಾರ್ಹವಾಗಿದೆ. 


ಪ್ರಕೃತ ದುರ್ಗೆ ಎಂಬ ಲಕ್ಷ್ಮಿಯ ರೂಪವೂ ಕನ್ಯಾರೂಪವೇ ಆಗಿದೆ ಹೊರತು, 
ಶ್ರೀರೂಪ, ಲಕ್ಷ್ಮೀರೂಪ ಮೊದಲಾದವುಗಳಂತೆ ವಿವಾಹಿತವಾದ ರೂಪವಲ್ಲ. 
ಆದ್ದರಿಂದ "ದುರ್ಗಾಪತಿ ನಾರಸಿಂಹಾಯ ನಮಃ” ಇತ್ಯಾದಿಯಾಗಿ ವ್ಯವಹಾರವನ್ನು 
ಮಾಡುವುದು ತಪ್ಪು. ಮಧ್ವವಿಜಯದಲ್ಲಿ ದುರ್ಗೆಯ ಬಗ್ಗೆ ಉಲ್ಲೇಖ ಮಾಡುವಾಗ 
ಪಂಡಿತಾಚಾರ್ಯರು "ಹರಿಸ್ವಸ ನನು ಅಚಿರಾತ್‌' ಇತ್ಯಾದಿಯಾಗಿ ಶ್ರೀಕೃಷ್ಣನ 
ಸಹೋದರಿ ಎಂದೇ ಹೆಸರಿಸುತ್ತಾರೆ. ಭಾಗವತದ ದಶಮಸ್ಕಂಧದ ಪ್ರಕರಣವನ್ನು 
ನೋಡಿದಾಗ ಈ ವಿಷಯ ಮತ್ತಷ್ಟು ಮನದಟ್ಟಾಗುತ್ತದೆ. ಮತ್ತು ಭಗವಂತನು 
ಶ್ರೀ-ಭೂರೂಪಗಳ ಜೊತೆಗೆ ನಿಂತಿರುತ್ತಾನೆ. ಶ್ರೀನಿವಾಸದೇವರ ಮೂರ್ತಿಯನ್ನು 


-31- 


ದುರ್ಗಾಷ್ಟಮಿ 


ಪೂಜಿಸುವಾಗ ಶ್ರೀರೂಪ ಹಾಗೂ ಭೂರೂಪಗಳ ಮೂರ್ತಿಯನ್ನಷ್ಟೇ ಇಡುವ 
ಪದ್ಧತಿಯು ಇರುತ್ತದೆ. ದುರ್ಗಾರೂಪದ ಮೂರ್ತಿಯನ್ನು ಇಡುವ ಪದ್ಧತಿಯು 
ಇರುವುದಿಲ್ಲ. ಅರ್ಥಾತ್‌ ಪತ್ನಿಯ ಸ್ಥಾನದಲ್ಲಿ ಇಟ್ಟುಪೂಜಿಸುವ ವಾಡಿಕೆ ಎಲ್ಲಿಯೂ 
ಇಲ್ಲ. ಸತ್ವಗುಣಕ್ಕೆ ಶ್ರೀದೇವಿಯು ಅಭಿಮಾನಿಯಾಗಿದ್ದಾಳೆ. ರಜೋಗುಣಕ್ಕೆ 
ಭೂದೇವಿಯು ಅಭಿಮಾನಿಯಾಗಿದ್ದಾಳೆ. ತಮೋಗುಣಕ್ಕೆ ದುರ್ಗೆಯು 
ಅಭಿಮಾನಿಯಾಗಿದ್ದಾಳೆ ಇತ್ಯಾದಿ ವಿಚಾರಗಳು ಶಾಸ್ತ್ರದಲ್ಲಿ ಪ್ರಸ್ತಕವಾಗುತ್ತದೆ. ಇಲ್ಲಿ 
ಎಲ್ಲಿಯೂ ದುರ್ಗೆಯನ್ನು ಶ್ರೀಹರಿಯ ಪತ್ನಿ ಎಂದು ಸಂಬೋಧಿಸಿರುವುದಿಲ್ಲ. ಮತ್ತು 
ದುರ್ಗಾಸುಳಾದಿ, ನರಸಿಂಹಸುಳಾದಿ ಇತ್ಯಾದಿ ದಾಸರಾಯರ ಪದ್ಯಗಳಲ್ಲಿಯೂ 
ಕೂಡ ದುರ್ಗಾಪೂಜೆಯು ಮಾಡುವ ಸಂದರ್ಭದಲ್ಲಿಯೂ ಕೂಡ ದುರ್ಗೆಯನ್ನು 
ಶ್ರೀಹರಿಯು ವರಿಸಿದನೆಂದಾಗಲೀ, ಶ್ರೀಹರಿಯ ಪತ್ತಿಯೆಂದಾಗಲೀ ಉಲ್ಲೇಖವು 
ಕಾಣಿಸುವುದಿಲ್ಲ. ಪೂಜಾಪದ್ಧತಿಯಲ್ಲಿಯೂ ಕೂಡ ಪ್ರತಿಯೊಂದು ಕಡೆ ಕುಮಾರಿ 
ಎಂದೇ ಅವಳನ್ನು ಕರೆಯಲಾಗಿದೆ. 


ಮೇಲಿನ ಈ ಎಲ್ಲ ವಿಚಾರಗಳಿಗೆ ಪೂರಕವಾದ ಮುಖ್ಯಪ್ರಮಾಣವೆಂದರೆ 
ಐತರೇಯ ಭಾಷ್ಯ. ಶ್ರೀಮಧ್ವಾಚಾರ್ಯರು ಐತರೇಯಭಾಷ್ಯದಲ್ಲಿ ಹೀಗೆ ಈ 
ವಿಷಯವನ್ನು ನಿಖರವಾಗಿ ನಮಗೆ ತಿಳಿಸಿದ್ದಾರೆ. 


ರಾತ್ರ್ಯಾಸ್ತು ದೇವತಾ ದುರ್ಗಾ ದುಃಸ್ಪಸ್ನೇಃ ಸಾ ಪ್ರಪೂಜಿತಾ । 
ಪಾಯಸೇನ ಹರೇನ್ಮೃತ್ಕುಂ ರಾತ್ರೀಸೂಕ್ತಾದಕಾಲಿಕಂ। 

ಯದಿ ಕಾಲಿಕಮೃತ್ಯುಃ ಸ್ಯಾತ್‌ ಪದಂ ಸಾ ಪರಮಂ ನಯೇತ್‌ । 
ಸಹೈವ ವಿಷ್ಣುನಾ ಭಕ್ತಂ ವಿಷ್ಣೋಸ್ತದ್ವೇದಿನಂ ತಥಾ । 

ರತಿದತ್ವಾತ್‌ ಪರೋ ವಿಷ್ಣುಮುಖ್ಯತೋ ರಾತ್ರಿರುಚ್ಛತೇ । 
ತದಾಶ್ರಯತ್ಪಾದ್‌ ದುರ್ಗಾಠಪಿ ರಾತ್ರಿರಿತ್ಯಭಿಧೀಯತೇ | 
ಸ್ತ್ರೀರೂಪಃ ಸ ಪರೋ ವಿಷ್ಣು ಪಾಯಸೇಷ್ಟೋ ಹಿ ಮೋಕ್ಟದಃ । 
ತಸ್ಮಾದ್‌ ಉಭೌ ಸಹೈವೇಜ್ಯೀ ಭಕ್ತ್ಯಾ ದುಃಸ ೃಪ್ಪದರ್ಶನೇ 1 (ಭಾಷ್ಯ) 


-32- 


ದುರ್ಗಾಷ್ಟಮಿ 


ರಾತ್ರಿಯ ದೇವತೆ ವಿಷ್ಣು ಮತ್ತು ದುರ್ಗೆ, ದುಃಸ್ವಪ್ನ ಕಂಡಾಗ ಅವರನ್ನು 
& ಪಾಯಸದಿಂದ ರಾತ್ರಿಸೂಕ್ತ ಪೂರ್ವಕ ಪೂಜಿಸಿದರೆ ಅಕಾಲ ಮೃತ್ಯು ವನ್ನು ಅವರು 
ಪರಿಹರಿಸುತ್ತಾರೆ. ಕಾಲಮೃತ್ಯು ಪ್ರಾಪ ಸ್ರವಾಗಿದ್ದಲ್ಲಿ ವಿಷ್ಣುಭಕ್ತನಾದ ಆ 
ದುರ್ಗಾಂತರ್ಯಾಮಿ ವಿಷ್ಣೂಪಾಸಕನನ್ನು ಉತ್ತಮ ವಿಷ್ಣು ಲೋಕಕ್ಕೆ 
ಕೊಂಡೊಯ್ಯುತ್ತಾರೆ. ಸುಖನೀಡುವುದರಿಂದ ಮುಖ್ಯವಾಗಿ ಪರವಿಷ್ಣುವೇ ರಾತ್ರಿ 
ಎನಿಸುತ್ತಾನೆ. ಅವನನ್ನಾಶ್ರಯಿಸಿದ್ದರಿಂದ ದುರ್ಗೆಯೂ ರಾತ್ರಿ ಎನಿಸುತಾಳೆ. 
ಸ್ತ್ರೀರೂಪನಾದ ಆ ಸರ್ವೋತ್ತಮ ವಿಷ್ಣುವೆ ಪಾಯಸದಿಂದ ಆರಾಧನೆ ಮಾಡಿದಾಗ 
ಮೋಕ್ತವನ್ನೇ ಕೊಡುತ್ತಾನೆ. ಹಾಗಾಗಿ ದುಷ್ಪಪ್ಪ ಬಿದ್ದಾಗ ದುರ್ಗೆಯ ಜೊತೆ ವಿಷ್ಣುವನ್ನೂ 
ಭಕ್ತಿಯಿಂದ ಆರಾಧನೆ ಮಾಡಬೇಕು. 


"ತಸ್ಮಾದ್‌ ಉಭೌ ಸಹೇವೇಜ್ಯೌೀ ಭಕ್ಕಾದುಃಸ್ಪಪ್ಪದರ್ಶನೇ' ಎಂಬ ಈ 
ಮಾತಿನಿಂದ ದುರ್ಗೆ ಹಾಗೂ ವಿಷ್ಣು ಇಬ್ಬರನ್ನು ಜೊತೆಯಾಗಿಯೇ ಆರಾಧನೆ 
ಮಾಡಬೆಕು ಎಂದು ಹೇಳಿದ್ದಾರೆ. ಪತಿ-ಪತ್ನಿಭಾವದಿಂದ ಆರಾಧನೆ ಮಾಡಬೇಕು 
ಎಂದು ಹೇಳಿರುವುದಿಲ್ಲ. ಮತ್ತು ಈ ಪ್ರಮಾಣದ ಆಧಾರದಂತೆ ಭಗವಂತನು ರಾತ್ರಿ 
ಎಂಬ ಸ್ತ್ರೀರೂಪವನ್ನು ಧಾರಣೆ ಮಾಡಿದ್ದಾನೆ. ಆ ಸ್ತ್ರೀರೂಪವನ್ನು ಆಶ್ರಯಿಸಿರುವ 
ಕಾರಣ ದುರ್ಗೆಯೂ ಕೂಡ ರಾತ್ರಿಯೆಂಬುದಾಗಿಯೇ ಕರೆಸಿಕೊಳ್ಳುತ್ತಾಳೆ. ಈ 
ಕಾರಣದಿಂದ ಪ್ರಸಕ್ತ ದುರ್ಗಾಪೂಜೆಯನ್ನು ಮಾಡುವಾಗ ಹೀಗೆ ಅನುಸಂಧಾನವನ್ನು 
ಮಾಡಬೇಕು. ದೀಪದಲ್ಲಿ, ಕಲಶದಲ್ಲಿ ಅಥವಾ ಮೂರ್ತಿಯಲ್ಲಿರಾತ್ರಿನಾಮಕಳಾದ 
ದುರ್ಗೆಯು ಮುಖ್ಯಪ್ರಾಣದೇವರಲ್ಲಿ ನೆಲೆಸಿದ್ದಾಳೆ. ಇವಳ ಜೊತೆ ರಾತ್ರಿನಾಮಕನಾದ 
"ದುರ್ಗಾ ಎಂಬ ಸ್ತ್ರೀರೂಪ ಪವುಳ್ಳ ಮಹಾವಿಷ್ಣುವು ನೆಲೆಸಿದ್ದಾನೆ. ಹೀಗೆ ಅನುಸಂಧಾನವನ್ನು 
ಮಾಡಬೇಕು. ಆದ್ದರಿಂದ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
'ದುರ್ಗಾರೂಪಿ ಮಹಾವಿಷ್ಣುಪ್ರೀತ್ಯರ್ಥಂ ಪೂಜಾಂ ಕರಿಷ್ಯೇ ಎಂಬುದಾಗಿ ಸಂಕಲ್ಪವನ್ನು 
ಮಾಡಬೇಕು. ಪೂಜಾ ಸಂದರ್ಭದಲ್ಲಿಯೂ ಕೂಡ ಲಕ್ಷ್ಮಿಯ ದುರ್ಗಾ ಎಂಬ 
ರೂಪದ ಜೊತೆ ಭಗವಂತನು ದುರ್ಗಾ ಎಂಬ ಸ್ತ್ರೀರೂಪದಿಂದಲೇ ನೆಲೆಸಿರುತ್ತಾನೆ 


ಎಂಬುದಾಗಿ ಅನುಸಂಧಾನ ಮಾಡುತ್ತಾ ಆರಾಧನೆಗೈಯ್ಯಬೇಕು. 
-33- 


ದುರ್ಗಾಷ್ಟಮಿ 


ಮಹಾಮಂಗಳಾರತಿಯ ಬಗ್ಗೆ ಸ್ಪಷ್ಟ ಮಾಹಿತಿ 
ನಿತ್ಯವೂ ದೇವರ ಪೂಜೆಯಲ್ಲಿ ಈ ಕೆಳಗಿನ ಕ್ರಮದಂತೆ 


ಮಹಾಮಂಗಳಾರತಿಯನ್ನು ಮಾಡುವ ಕ್ರಮವನ್ನು ಅಳವಡಿಸಿಕೊಳ್ಳಬೇಕು. ನಿತ್ಯವೂ 
ಸಾಧ್ಯವಾಗದಿದ್ದರೆ ಹಬ್ಬ-ಹರಿದಿನಗಳಲ್ಲಿ ಈ ಕ್ರಮದ ಆರತಿಯನ್ನು ಮಾಡಬೇಕು. 
ಅದರಲ್ಲಿ ದುರ್ಗಾಷ್ಟಮೀದಿವಸ ಈ ಮಂಗಳಾರತಿಯನ್ನು ಮಾಡುವುದು ಅತ್ಯಂತ 
ಪ್ರಶಸ್ತವಾಗಿದೆ. ದುರ್ಗೆಗೆ ಈ ಬಗೆಯ ಆರತಿಯು ಪರಮ ಪ್ರಿಯಕರವಾಗಿದೆ. 
ಆದ್ದರಿಂದ ಮಹಾಮಂಗಳಾರತಿಯ ಕ್ರಮವನ್ನು ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. 


ಛಿ. 


ಮಂಗಳಾರತಿ ಮಾಡುವ ತಟ್ಟೆಯಲ್ಲಿ ತುಳಸೀ, ಹೂವು ಹಾಗೂ 
ಮಂತ್ರಾಕ್ಕತೆಗಳನ್ನು ಹಾಕಿರಬೇಕು. ಮಂಗಳಾರತಿ ಮುಗಿದ ಮೇಲೆ ಅದನ್ನು 
ಭಗವಂತನ ಪಾದಕಮಲಗಳಲ್ಲಿ ಸಮರ್ಪಿಸಬೇಕು. ಅನೇಕ ಆರತಿ ಮಾಡುವ 
ಸಂದರ್ಭವು ಇದ್ದಾಗ ಕೊನೆಯ ಹಲಗಾರತಿಯಲ್ಲಿಇರುವ ತುಳಸೀ, ಹೂವು 
ಮಂತ್ರಾಕ್ಷತೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಸಾಕು. 
ಪ್ರತಿಯೊಂದು ಆರತಿ ಮಾಡಿದ ಮೇಲೆ ಕೈ ತೊಳೆದುಕೊಳ್ಳಬೇಕು. ಇಲ್ಲದಿದ್ದರೆ 
ನಿರ್ಮಾಲ್ಯವನ್ನು ಪುನಃ ಸಮರ್ಪಿಸಿದಂತಾಗುತ್ತದೆ. 

ಪ್ರತಿಯೊಂದು ಆರತಿಗಳನ್ನು ಮಾಡುವಾಗ ಕೈ ತೊಳೆದುಕೊಂಡ ಮೇಲೆ ತುಳಸೀ 
ಹಾಗೂ ಹೂವುಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. 
ಭ್ರಾಮಯೇದ್ದೇವದೇವಸ್ಯ ಮುಖಮಧ್ಯೇ ವಿಸರ್ಜಯೇತ್‌ । 

ಪಾತ್ರೇ ಪಾತ್ರೇ ವಿಶೇಷೇಣ ಅರ್ಥ,ಪುಷ್ಕ್ಯೈ ಸಮರ್ಚಯೇತ್‌ ॥ 
ಆರತಿಯನ್ನು ದೇವರ ಮುಖಕ್ಕೆ ತೋರಿಸಿ ವಿಸರ್ಜನೆ ಮಾಡಬೇಕು. ಮತ್ತು 
ಪ್ರತಿಯೊಂದು ಆರತಿ ಮಾಡಿದ ಮೇಲೆ ದೇವರಿಗೆ ಅರ್ಥವನ್ನು 
ಸಮರ್ಪಿಸಬೇಕು ಎಂಬುದಾಗಿ ಅನಿರುದ್ಧ ಸಂಹಿತೆಯು ಹೇಳುತ್ತದೆ. 

ದಕ್ಷಿಣಂ ಪಾದಮಾರಭ್ಯ ವಾಮಪಾದಂ ತು ಪಶ್ಚಿಮಮ್‌ ॥ 

ಎಂಬ ಅನಿರುದ್ಧ ಸಂಹಿತೆಯ ಮಾತಿನಂತೆ ಭಗವಂತನ ದಕ್ಷಿಣ ಪಾದದಿಂದ 
ಆರಂಭ ಮಾಡಿ, ವಾಮಪಾದದಲ್ಲಿ ಆರತಿಯನ್ನು ಕೊನೆಗೊಳಿಸಬೇಕು. ಪಾದಕ್ಕೆ 
ಮೂರು ಬಾರಿ, ಹೃದಯಕ್ಕೆ ಮೂರು ಬಾರಿ, ಶಿರಸಿಗೆ ಮೂರು ಬಾರಿ, 
ಸಮಗ್ರದೇಹಕ್ಕೆ ಮೂರು ಬಾರಿ, ಈ ಕ್ರಮದಲ್ಲಿ ಆರತಿಯನ್ನು 


-34- 


ದುರ್ಗಾಷ್ಟಮಿ 


ಪ್ರದಕ್ಷಿಣಾಕಾರದಲ್ಲಿ ಸುತ್ತಬೇಕು. (ಅನಿರುದ್ದ ಸಂಹಿತೆಯಲ್ಲಿ ಮಂಗಳಾರತಿ 
ಮಾಡುವ ಕ್ರಮವನ್ನು ಬಹಳ ಅದ್ಭುತವಾಗಿ ವರ್ಣನೆ ಮಾಡಲಾಗಿದೆ) 

೫. ಮಂಗಳಾರತಿ ಮಾಡುವಾಗ ವೇದಮಂತ್ರಗಳನ್ನು ಪಠಿಸುತ್ತಿರಬೇಕು. 

೬. ಮಹಾಮಂಗಳಾರತಿಯ ಸಂದರ್ಭದಲ್ಲಿ ಭಗಂವತನ ಆಪಾದಮೌಳಿ- 
ಪರ್ಯಂತದ ಚಿಂತನೆಯನ್ನು ಹಾಗೂ ಅವನ ಅನೇಕ ಲೀಲೆಗಳನ್ನು ಹಾಗೂ 
ಗುಣಗಳನ್ನು ಚಿಂತನೆ ಮಾಡುತ್ತಿರಬೇಕು. 

೭. ಅನೇಕ ಮಂಗಳಾರತಿಗಳನ್ನು ಮಾಡುವಾಗ ಕೊನೆಯ ಹಲಗಾರತಿಯನ್ನು 
ಮಾಡುವ ಮೊದಲು ಬೀಸಣಿಗೆಯನ್ನು ಭಗವಂತನಿಗೆ ಬೀಸಬೇಕು. 

೮. ಎಲ್ಲಾ ಮಹಾಮಂಗಳಾರತಿಗಳನ್ನು ನಿಂತು ಮಾಡುವುದೇ ಶ್ರೇಷ್ಠವಾಗಿದೆ. 
ಸಾಧ್ಯವಾಗದಿದ್ದರೆ, ಕೊನೆಯ ತಟ್ಟೆಯಿಂದ ಮಹಾಮಂಗಳಾರತಿಯನ್ನು ನಿಂತು 
ಮಾಡಬೇಕು. 
ಮಹಾಮಂಗಳಾರತಿ ಮಾಡುವ ಆನುಪೂರ್ವಿ ಹೀಗಿದೆ - 

೧. ಧೂಪಾರತಿ. ೨. ಏಕಾರತಿ, ೩. ಪಂಚಾರತಿ, ೪. ಶೇಷಾರತಿ, ೫. ಚಕ್ರಾರತಿ, 
೬. ಶಂಖಾರತಿ, ೭. ಪದ್ಮಾರತಿ, ೮. ಗದಾರತಿ, ೯. ನಾರಾಯಣಾರತಿ, 
೧೦. ಐದು ಸಲಕಾರತಿಗಳು, ೧೧. ಕೂರ್ಮಾರತಿ, ೧೨. ದೊಡ್ಡ 
ಕೂರ್ಮಾರತಿ, ೧೩. ಕರ್ಪೂರಾರತಿ, ೧೪. ತುಳಸೀ ವೃಂದಾವನರತಿ, 
೧೫. ಕುಂಭಾರತಿ, ೧೬. ಓಕುಳಿ ಆರತಿ, ೧೭. ನೀಲಾಂಜನಾರತಿ, 
೧೮. ಏಳು ರಥದ ಆರತಿ, ೧೯. ಹದಿನಾಕು ರಥದ ಆರತಿ, 
೨೦. ಹರಿವಾಣಾರತಿ (ಎಷ್ಟು ದೇವರ ಪ್ರತಿಮೆಗಳು ಇರುತ್ತವೋ ಅಷ್ಟು 
ಸಂಖ್ಯೆಯಲ್ಲಿ ಕೊನೆಯಲ್ಲಿ ಹರಿವಾಣಾರತಿಗಳನ್ನು ಮಾಡಬೇಕು.) 
೨೧. ಮಠಗಳಲ್ಲಿ ಮೇಲಿನ ಕ್ರಮದಲ್ಲಿಯೇ ಮಾಡಲಾಗುತ್ತದೆ. 
ಮನೆಯಲ್ಲಿಯೂ ಕೂಡ ಈ ಕ್ರಮದ ಆರತಿಯನ್ನು ಮಾಡಲು 
ಮಹಾಪ್ರಯತ್ನವನ್ನು ಮಾಡಬೇಕು. ೨೨. ಶುದ್ಧವಾಗಿ ನಿರ್ಮಿತವಾದ 
ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿದ ಬತ್ತಿಗಳನ್ನು ಮಾಂಗಳಾರತಿಗೆ 
ಉಪಯೋಗಿಸಬೇಕು. 
ಮಹಾಮಂಗಳಾರತಿಯ ಈ ವಿಧಿವಿಧಾನಗಳನ್ನು ಅನುಸರಿಸಿ, ಎಲ್ಲ ಭಕ್ತರು. 
ದೇವರ ಕೃಪೆಗೆ ಪಾತ್ರರಾಗಬೇಕು. 


35- 


-36- 


ದುಗಾ ೯ಷ್ಟಮಿ 


ದುರ್ಗಾಪೂಜಾವಿಧಾನ 
ಶ್ರೀ ಗುರುಭ್ಯೋ ನಮಃ । ಶ್ರೀ ಪರಮ ಗುರುಭ್ಯೋನಮಃ ॥ 
ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ 
ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ 
ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದು:ಖ 
ಸತ್ಕಾರಣಾಯ ವಿತತಾಯ ನಮೋ ನಮಸ್ತೇ ॥ 
ಸರ್ವದಾ ಸರ್ವಕಾರ್ಯೇಷು ನಾಸ್ತಿ ತೇಷಾಮಮಂಗಲಮ್‌ । 
ಯೇಷಾಂ ಹೃದಿಸ್ಫೋ ಭಗವಾನ್‌ ಮಂಗಲಾಯತನೋ ಹರಿಃ ॥ 
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಮ್‌ । 
ಪ್ರಸನ್ನವದನಂ ಧ್ಯಾಯೇತ್‌ ಸರ್ವವಿಘ್ನೋಪಶಾಂತಯೇ ॥ 
ಮಂಗಲಂ ಭಗವಾನ್‌ ವಿಷ್ಣುರ್ಮಂಗಲಂ ಮಧುಸೂದನಃ । 
ಮಂಗಲಂ ದೇವಕೀಪುತ್ರೋ ಮಂಗಲಂ ಗರುಡದ್ದಜಃ ॥ 
ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೇ । 
ಶರಣ್ಯೇ ತ್ರ್ಯಂಬಕೇ ದೇವಿ ನಾರಾಯಣಿ ನಮೋಸ್ತು ತೇ॥ 
ನಮಸ್ತೇ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ 
ನಮಃ ಸ್ವಾಮಿನ್‌ ರಾಮಪ್ರಿಯತಮ ಹನೂಮನ್‌ ಗುರುಗುಣ । 
ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟಭಗವನ್‌ 
ನಮಃ ಶ್ರೀಮನ್‌ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ॥ 
ಮೃತ್ಯುಂಜಯ ನಮಸ್ತುಭ್ಯಂ ಮೃತ್ಯುಂ ಹರ ನಮಾಮ್ಯಹಮ್‌ । 
ಸರ್ವಮೃತ್ಯುವಿನಾಶಾಯ ಮೃತ್ಯುಂಜಯ ನಮೋ ನಮಃ ॥ 
ದುಷ್ಟಾನಾಂ ವಿಫ್ನಕರ್ತಾ ಸುಚರಿತ ಸುಜನಸ್ತೋಮವಿಘ್ನಾಪಹರ್ತಾ 
ತಸ್ಮಾದ್‌ ವಿಘ್ನಾಧಿಪೋ5ಹಂ ಮತ ಇತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ । 
ಪೌಲಸ್ತ್ವೇಚ್ಛಾ ಿಂತರಾಯಃ ಸುರಮುನಿನಿಕರಾಭೀಷ್ಠಸಂಪ್ರಾಪ್ತುಹಾಯಃ 
ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿಗೌರೀತನೂಜ: ॥ 


-37- 


ದುರ್ಗಾಷ್ಟಮಿ 


ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ | 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇಠಂಘ್ರಿಯುಗಂ ಸ್ಥರಾಮಿ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ | ನಾರಾಯಣಾಯ ಸ್ವಾಹಾ | ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ । 
ತ್ರಿವಿಕ್ರಮಾಯ ನಮಃ | ವಾಮನಾಯ ನಮಃ | ಶ್ರೀಧರಾಯ ನಮಃ । 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ । 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಚಜಾಯ ನಮಃ | 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ | ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 

(ಆಚಮನವನ್ನು ಎರಡು ಬಾರಿ ಮಾಡಬೇಕು) 

ಪ್ರಾಣಾಯಾಮ 

ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ | ವ್ಯಾಹೃತೀನಾಂ ಪ್ರಜಾಪತ್ಯಾದಿಯಷಯಃ । ಅಗ್ನಿವಾಯುಸೂರ್ಯಾದಿ 
ದೇವತಾಃ । ಗಾಯತ್ಯುಷ್ಠಿಗನುಷುಬಾದಿ ಛಂದಾಂಸಿ | ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ | ಗಾಯತ್ರೀ ಛಂದಃ । ಪ್ರುಣಾಯಾಮೇ ವಿನಿಯೋಗಃ । 

ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ । ಓಂ 
ತಪಃ । ಓಂ ಸತ್ಯಂ । ಓಂ ತತ್ತವಿತುರ್ವರೇಣ್ಯಮ್‌ । ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋ5ತೀರಸೋರಮೃತಂ 
ಬ್ರಹ್ಮ ಭೂರ್ಭುವಸ್ಥ ರೋಮ್‌ । | oo 


-38- 


ದುರ್ಗಾಷ್ಟಮಿ 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಿಷ್ಣೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ವಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ವರ್ಷಯತೌ ಭಾದ್ರಪಮಾಸೇ ಶುಕ್ಲಪಕ್ಷೇ ಚತುರ್ದಶ್ಯಾಂ 
ಶುಭತಿಥೌ .... ವಾಸರಯುಕ್ತಾಯಾಂ ಶುಭನಕ್ಚತ್ರ ಶುಭಯೋಗ 
ಶುಭಕರಣ ಏವಂಗುಣವಿಶೇಷಣವಿಶಿಷ್ಟಾಯಾಂ ಅಸ್ಮದಾದಿಗುರೂಯಣಾಂ 
ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಯಮಲಮಧ್ಯನಿವಾಸಿ-ವಾಸುದೇವ 
ಸಂಕಷರ್ಣಪ್ರದ್ಯುಮ್ನಾನಿರುದ್ಧ ಚತುರ್ಮಾಸ್ಯಾಸ್ಸನಂತಾದತಾರಾತ್ಮಶ- 
ದುರ್ಗಾನಾಮಕರಮಾ ಸಹಿತ ದುರ್ಗಾನಾಮಕ ಸ್ತ್ರೀರೂಪಿವಿಷ್ಣುಪ್ರೇರಣಯಾ 
ಎಷ್ಟುಪ್ರೀತ್ಯರ್ಥಂ .......... ಗೋತ್ರೋದ್ಧವಸ್ಯ ಮಮ........... ನಕ್ಕತ್ರೇ............. 
ರಾಶೌ ........ ಜಾತಸ್ಯ ......... ಶರ್ಮಣಃ ಕಾಂತಾಯಾಃ .......... ನಕ್ಷತ್ರೇ 
ಟೆ ರುಶೌ...... ಜಾತಾಯಾಃ.......... ನಾಮ್ನ್ಯಾಃ ಅಸಾಂ ಸಹಕುಟುಂಬಾನಾಂ 


ಶ್ರೀಹರಿಯವಾಯುಗುರುಪ್ರಸಾದೇನ ಆಯುರಾರೋಗ್ಯಾಭಿವೃದ್ದ ರಂ 


ವಿಶೇಷತಃ ಆವಾಭ್ಯಾಂ (ಮಯಾ) ಮತೂರ್ವಜೈೆಃ ವಂಶಜೈರ್ವಾ ಅಜ್ಞಾನತಃ 

ಜಾನತೋವಾ ಸೀಹಿಂಸಾ-ಸೀಹನನ-ಸೀಣಾಂ ಅವಹಳೇನ - ಸೀೀಣಾಂ 
ಇ ಈ ಘಿ ಈ ಘಿ 

ಅಪರಿರಕ್ಷಣ-ಸ್ತ್ರೀಣಾಂ ಕಾಯಿಕ-ವಾಚನಿಕ- ಮಾನಸಿಕ ದ್ರೋಹ-ಕರಣಾದಿ 
ದೋಷಪರಿಹಾರಾರ್ಥಂ - ತಜ್ಜನಿತಧ್ಯತ್ವಾದಿ ದೋಷಪರಿಹಾರಾರ್ಥಂ 

ನಿಕ್ಷೇಪದ್ರವ್ಯಹರಣ- ವಿಶ್ವಾಸದ್ರೋಹಕರಣ- ಲಬ್ಬನಿಷಿದ್ದಾಪಾಹಾರಭಕ್ಷಣ 
ದುಷ್ಠಾನ್ನಭಕ್ಷಣಾಜ್ಯನಿತ ಕ್ಚಯ- ಅಪಸ್ಮಾರ-ಕುಷ್ಠ- ಅಂಧತ್ಚ-ಮೂಕತ್ವ- ಬದಿರತ್ವ 
ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಾದಿ ಮಹಾರೋಗನಿರಸನಾರ್ಥಂ 


-39- 


ದುರ್ಗಾಷ್ಟಮಿ 


ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ । 
ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೇ ತೇರಂಘ್ರಿಯುಗಂ ಸ್ಮರಾಮಿ ॥ 


ಆಚಮನಮ್‌ 


ಕೇಶವಾಯ ಸ್ವಾಹಾ । ನಾರಾಯಣಾಯ ಸ್ವಾಹಾ । ಮಾಧವಾಯ ಸ್ವಾಹಾ । 
ಗೋವಿಂದಾಯ ನಮಃ । ವಿಷ್ಣವೇ ನಮಃ । ಮಧುಸೂದನಾಯ ನಮಃ | 
ತ್ರಿವಿಕ್ತ್ರಮಾಯ ನಮಃ | ವಾಮನಾಯ ನಮಃ | ಶ್ರೀಧರಾಯ ನಮಃ 
ಹೃಷೀಕೇಶಾಯ ನಮಃ । ಪದ್ಮನಾಭಾಯ ನಮಃ । ದಾಮೋದರಾಯ ನಮಃ 
ಸಂಕರ್ಷಣಾಯ ನಮಃ । ವಾಸುದೇವಾಯ ನಮಃ । ಪ್ರದ್ಯುಮ್ಯಾಯ ನಮಃ । 
ಅನಿರುದ್ಧಾಯ ನಮಃ । ಪುರುಷೋತ್ತಮಾಯ ನಮಃ । ಅಧೋಕ್ಷಜಾಯ ನಮಃ | 
ನಾರಸಿಂಹಾಯ ನಮಃ । ಅಚ್ಯುತಾಯ ನಮಃ । ಜನಾರ್ದನಾಯ ನಮಃ । 
ಉಪೇಂದ್ರಾಯ ನಮಃ । ಹರಯೇ ನಮಃ । ಶ್ರೀ ಕೃಷ್ಣಾಯ ನಮಃ । 


(ಆಚಮನವನ್ನು ಎರಡು ಬಾರಿ ಮಾಡಬೇಕು) 
ಪ್ರಾಣಾಯಾಮ 
ಓಂ ಪ್ರಣವಸ್ಯ ಪರಬ್ರಹ್ಮಯಷಿಃ ಪರಮಾತ್ಮಾ ದೇವತಾ ದೈವೀ ಗಾಯತ್ರೀ 
ಛಂದಃ | ವ್ಯಾಹೃತೀನಾಂ ಪ್ರಜಾಪತ್ಯಾದಿಯಷಯಃ । ಅಗ್ಗಿವಾಯುಸೂರ್ಯಾದಿ 
ದೇವತಾಃ । ಗಾಯತೃ್ಯುಷ್ಟಿಗನುಷ್ಟುಬಾದಿ ಛಂದಾಂಸಿ | ಗಾಯತ್ರ್ಯಾಃ ವಿಶ್ವಾಮಿತ್ರ 
ಯಷಿಃ | ಸವಿತಾ ದೇವತಾ | ಗಾಯತ್ರೀ ಛಂದಃ | ಪ್ರುಣಾಯಾಮೇ ವಿನಿಯೋಗಃ । 
ಓಂ ಭೂಃ । ಓಂ ಭುವಃ । ಓಂ ಸ್ವಃ । ಓಂ ಮಹಃ । ಓಂ ಜನಃ | ಓಂ 
ತಪಃ । ಓಂ ಸತ್ಯಂ | ಓಂ ತತ್ತವಿತುರ್ವರೇಣ್ಯಮ್‌ । ಭರ್ಗೋ ದೇವಸ್ಯ ಧೀಮಹಿ | 
ಧಿಯೋ ಯೋ ನಃ ಪ್ರಚೋದಯಾತ್‌ । ಓಮಾಪೋಜ್ಯೋ$ತೀರಸೋತಮೃತಂ 
ಬ್ರಹ್ಮ ಭೂರ್ಭವಸ್ಥರೋಮ್‌ । 


-38- 


ದುರ್ಗಾಷ್ಟಮಿ 


ಸಂಕಲ್ಪ 


ಶುಭೇ ಶೋಭನೇ ಮುಹೂರ್ತೇ ವಎಷ್ಟೋರಾಜ್ಞಯಾ ಪ್ರವರ್ತಮಾನಸ್ಯ ಆದ್ಯ 
ಬ್ರಹ್ಮಣಃ ದ್ವಿತೀಯಪರಾರ್ಧೇ ಶ್ವೇತವರಾಹಕಲ್ಲೇ ವೈವಸ್ವತಮನ್ಹಂತರೇ 
ಅಷ್ಟಾವಿಂಶತಿತಮೇ ಕಲಿಯುಗೇ ಪ್ರಥಮಪಾದೇ ಜಂಬೂದ್ವೀಪೇ ಭರತವರ್ಷೇ 
ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲೀವಾಹನ- 
ಶಕೇ ಶಾಲೀವಾಹನಶಕೇ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್‌ ವರ್ತಮಾನೇ 
ದಕ್ಷಿಣಾಯನೇ ವರ್ಷಯತೌ ಭಾದ್ರಪಮಾಸೇ ಶುಕ್ಲಪಕ್ಷೇ ಚತುರ್ದಶ್ಯಾಂ 
ಶುಭತಿಥೌ .... ವಾಸರಯುಕ್ತಾಯಾಂ ಶುಭನಕ್ಷತ್ರ ಶುಭಯೋಗ 
ಶುಭಕರಣ ಏವಂಗುಣವಿಶೇಷಣವಿಶಿಷ್ಟಾಯಾಂ ಅಸ್ಮದಾದಿಗುರೂಯಣಾಂ 
ಶ್ರೀಮನ್ಮಧ್ವಾಚಾರ್ಯಾಣಾಂ ಹೃತ್ಯಮಲಮಧ್ಯನಿವಾಸಿ- ವಾಸುದೇವ 
ಸಂಕಷರ್ಣಪ್ರದ್ಯುಮ್ನಾನಿರುದ್ಧ ಚತುರ್ಮಾಸ್ಕಾಸ್ನೆನಂತಾದತಾರಾತ್ಮಕ- 
ದುರ್ಗಾನಾಮಕರಮಾ ಸಹಿತ ದುರ್ಗಾನಾಮಕ ಸ್ತ್ರೀರೂಪಿವಿಷ್ಣುಪ್ರೇರಣಯಾ 


ವಿಷ್ಣುಪ್ರೀತ್ಯರ್ಥಂ.......... ಗೋತ್ರೋದ್ಧವಸ್ಯ ಮಮ........... ನಕ್ಷತ್ರೇ............. 
ರಾಶೌ ......... ಜಾತಸ್ಯ ಟಕ ಶರ್ಮಣಃ ಕಾಂತಾಯಾಃ .......... ನಕ್ಷತ್ರೇ 
MORN ರುಶೌ ...... ಜಾತಾಯಾಃ .......... ನಾಮ್ನ್ಯಾಃ ಅಸಾಂ ಸಹಕುಟುಂಬಾನಾಂ 


ಶ್ರೀಹರಿಯವಾಯುಗುರುಪ್ರಸಾದೇನ ಆಯುರಾರೋಗ್ಯಾಭಿವೃದ್ದ್ಯರ್ಥಂ 


ವಿಶೇಷತಃ ಆವಾಭ್ಯಾಂ (ಮಯಾ) ಮತ್ತೂರ್ವಜೈಃ ವಂಶಜೈರ್ವಾ ಅಜ್ಞಾನತಃ 
ಜಾನತೋವಾ ಸೀಹಿಂಸಾ-ಸೀಹನನ-ಸೀಣಾಂ ಅವಹಳೇನ - ಸ್ಲೀಣಾಂ 
ಇ 2 ಲಿ ಈ ಈ 
ಅಪರಿರಕ್ಬಣ-ಸ್ತ್ರೀಣಾಂ ಕಾಯಿಕ-ವಾಚನಿಕ-ಮಾನಸಿಕ ದ್ರೋಹ-ಕರಣಾದಿ 
ದೋಷಪರಿಹಾರಾರ್ಥಂ - ತಜ್ಜನಿತಧ್ಯತ್ವಾದಿ ದೋಷಪರಿಹಾರಾರ್ಥಂ 
ನಿಕ್ದೇಪದ್ರವ್ಯಹರಣ-ವಿಶ್ಠಾ _ಸದ್ರೋಹಕರಣ-ಲಬ್ಬನಿಷಿದ್ದಾಪಾಹಾ ರಭಕ್ಷಣ 
ದುಷ್ಠಾನ್ನಭಕ್ಷಣಾಜ್ಯನಿತ ಕ್ಷಯ- ಅಪಸ್ಮಾರ-ಕುಷ್ಠ-ಅಂಧತ್ವ-ಮೂಕತ್ವ-ಬದಿರತ್ವ 


ವೃ ಬು 
ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯಾಪಸ್ಮೃತಾದಿ ಮಹಾರೋಗನಿರಸನಾರ್ಥಂ 


-39- 


ದುರ್ಗಾಷ್ಟಮಿ 


ಜನ್ಮಲಗ್ನರಾಶಿತಃ ಸಪ್ತಮಸ್ಥಾನೇ ವಿವಾಹ ಪ್ರತಿಪ್ರಬಂಧಕತ್ವೇನ 
ದಾಂಪತ್ಯಕಲಹಕಾರಕತ್ವೇನ ವಾಸ್ಕಿತಾನಾಂ ಕುಜರಾಹುಕೇತ್ಯಾದೀನಾಂ ಕ್ರೂರದೃಷ್ಟಿ 
ದೋಷಪರಿಹಾರಾರ್ಥಂ ತಥೈವ ಜನ್ಮಲಗ್ನರಾಶಿವಶಾತ್‌ ಪಂಚಮಸ್ಕಾನೇ 
ಸಂತತಿಪ್ರತಿಬಂಧಕತ್ವೇನ ವಾ ಪುತ್ರಪೌತ್ರಾದಿಭಿಃ ಕಲಹಕಾರಕತ್ವೇನ ವಾ ಸ್ಥಿತಾನಾಂ 
ದುಷುಗ್ರಹದೋಷಪರಿಹಾರಾರ್ಥಂ 


ನಿಷ್ಠುರಭಾಷಣ ದೇವತಾಪ್ರಕೋಪ ಗುರುದ್ರೋಹ ಬಂದುಜನದ್ರೋಹ 
ಸ್ವರ್ಣಾಪಹರಣ ಅಶ್ವತ್ಥಾದಿವೃಕ್ನಛೇದನ ಪ್ರಾಣಿಹಿಂಸಾಚರಣ ಭ್ರೂಣಹನನ- 
ಗರ್ಭಿಣೀಗದಪ್ರದಾ ನಾಡಿದೋಷ ಪರಿಹಾರಾರ್ಥಂ ತಜ್ಜನಿತ ಜನ್ಮಾಂತರ ಪ್ರತಿಬಂಧಕ 
ರಕ್ಟೋಭೂತಪಿಶಾಚಿತ್ವಾದಿಪ್ರಾಪ್ತಿರೂಪ ಪೀಡಾಪರಿಹಾರಾರ್ಥಂ 


ಸ್ತ್ರೀದೇವತಾಶಾಪ-ಸ್ತ್ರೀವೃಕ್ಟಶಾಪ- ಸ್ತ್ರೀಶಾಪ- ಮಾತೃಶಾಪ-ಮಾತುಲಶಾಪ 
ಸರ್ಪಶಾಪ-ಗುರುಬ್ರಾಹ್ಮಣಶಾಪ, ಸ್ವೋತ್ತಮಶಾಪಾತ್‌ಜ್ಜನಿತ ಪ್ರತಿಕ್ಷಣಂ 
ಇಬ ಜ ಇ 
ಅನುಭೂಯಮಾನ ನಾನಾವಿಧಕ್ಲೇಶಪರಿಹಾರಾರ್ಥಂ, ಬಂಧುತ್ಯಾಗ ಮಿತ್ರತ್ಯಾಗ 
ದೇಶತ್ಯಾಗ ದಾರಾಪುತ್ರತ್ಯಾಗಾದಿ ದೋಷಪರಿಹಾರದ್ವರಾ ನಿರಂತರಂ ಮೋಕ್ಷಮಾರ್ಗೆ 


ಯಾನಿ ಯಾನಿ ವಿಘ್ನಾನಿ ಸಂಭವಂತಿ ತೇಷಾಂ ಪರಿಹಾರಾರ್ಥಂ 


ಚ್‌ ೨,೫ J Pg) WU ತ ಮ 
ಜ್ಞಾನಭಕ್ತಿವೈರಾಗ್ಯಸಿದ್ದ $೯೦ ಧರ್ಮ-ಅರ್ಥ-ಕಾಮ 
ಮೋಕ್ಬಾಖ್ಯಪುರುಷಾರ್ಥಸಿದ್ಧ ರಂ ಮನೋವಾಕ್ಕಾಯಶುದ್ಧ ರಂ 
ವಿಶೇಷತಃ ಶ್ರೀಮದಾಚಾರ್ಯಾಣಾಂ ಅನುಗ್ರಹಸಂಪಾದನಾರ್ಥಂ 
ಶ್ರೀಲಕ್ಷ್ಮೀನಾರಾಯಣಯೋಃ ಅಚಾಲಾಭಕ್ತಿಸಿದ್ದ್ಯರ್ಥಂ 


ದುರ್ಗಾನಾಮಕರಾತ್ರಿನಾಮಕ ರಮಾಸಹಿತ' (ರೂಪಿ 


೬೫ 


ದುರ್ಗಾನಾಮಕರಾತ್ರಿನಾಮಕ ಮಹಾವಿಷ್ಣುಪೂಜಾಂ ಕರಿಷ್ಯೇ । 


(ಯಜಮಾನನು ತುಳಸಿ ಹೂ ಮಂತ್ರಾಕ್ತತೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು 
ಪತ್ನಿಯಿಂದ ನೀರು ಹಾಕಿಸಿಕೊಂಡು ಅರ್ಫ್ಯಪಾತ್ರೆಯಲ್ಲಿ ಬಿಡಬೇಕು.) 


-40- 


ದುರ್ಗಾಷ್ಟಮಿ 


ದೀಪ ಹಚ್ಚಬೇಕು 
ದೀಪಃ ಪಾಪಹರೋ ನೃಣಾಂ ದೀಪ ಆಪನ್ನಿವಾರಕಃ । 
ದೀಪೋ ವಿಧತ್ತೇ ಸುಕ ತಂ ದೀಪಃ ಸಂಪತ್ಚದಾಯಕಃ || 
ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿಃ ಜನಾರ್ದನಃ । 
ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪ ನಮೋಸ್ತು ತೇ॥ 


ಶುಭಂ ಕುರುಷ್ವಕಲ್ಯಾಣಂ ಆರೋಗ್ಯಂ ಸುಖಸಂಪದಮ್‌ । 
ಮಮ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿರ್ನಮೋಸಸ್ತು ತೇ ॥ 
ಭೋ ದೀಪ ಬ್ರಹ್ನರೂಪಸ್ತಂ ಕರ್ಮಸಾಕ್ಸಿ ಇಹಾರ್ಹಸಿ । 
ಯಾವತ್‌ ಕರ್ಮಸಮಾಪ್ತಿಃ ಸ್ಯಾತ್‌ ತಾವತ್‌ ತ್ರಂ ಸುಸ್ಥಿರೋ ಭವ ॥ 
ಅಗ್ನಿನಾಗ್ನಿ: ಸಮಿಧ್ಯತೇ ಕವಿರ್ಗೃಹಪತಿರ್ಯುವಾ I 
ಹವ್ಯವಾಡ್‌ ಜುಹಾ ಸ್ಯಃ ॥1 
ಘಂಟಾನಾದ ಮಾಡಬೇಕು 
ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಕ್ಷಸಾಮ್‌ । 
ಕುರ್ವೇ ಘಂಟಾರವಂ ತತ್ರ ದೇವತಾಹ್ವಾನಲಾಂಛನಮ್‌ || 
ಭೂತೋಚ್ಚಾಟನೆ ಮಾಡಬೇಕು 
ಅಪಸರ್ಪಂತು ತೇ ಭೂತಾಃ ಯೇ ಭೂತಾಃ ಭುವಿ ಸಂಸ್ಥಿತಾ: | 
ಯೇ ಭೂತಾಃ ವಿಘ್ನಕರ್ತಾರಃ ತೇ ನಶ್ಯಂತು ಶಿವಾಜ್ಯಯಾ ॥ 
ಅಪಕ್ರಾಮಂತು ಯೇ ಭೂತಾಃ ಕ್ರೂರಾಶ್ನೈ ವತುರಾಕ್ಷಸಾಃ। 
ತೇಷಾಮಪ್ಯವಿರೋಧೇನ ಪೂಜಾಕರ್ಮ ಸಮಾರಭೇ ॥ 
ಗುರುಗಣಪತಿ ಪೂಜೆ ಮಾಡಬೇಕು 
ಪ್ರತಿಯೊಂದು ಪೂಜೆಯ ಪ್ರಾರಂಭದಲ್ಲಿ ಗುರುಗಳಿಗೆ ಹಾಗೂ ಗಣಪತಿಗೆ 
ಮೊಟ್ಟಮೊದಲು ಪೂಜೆ ಮಾಡಬೇಕು. 


-41- 


ದುರ್ಗಾಷ್ಟಮಿ 


ಶ್ರೀಗುರುಭ್ಯೋ ನಮಃ । ಆದಿಗುರುಭ್ಯೋ ನಮಃ । ಮೂಲಗುರುಭ್ಯೋ 
ನಮಃ । ಪರಮಗುರುಭ್ಯೋ ನಮಃ । ಶ್ರೀವೇದವ್ಯಾಸಾಯ ನಮಃ । ಆಶ್ವಲಾಯನಾ- 
ಚಾರ್ಯೇಭ್ಯೋ ನಮಃ । 

ಬಲಭಾಗದಲ್ಲಿ ಬರೆದ ಶ್ರೀಕಾರದಲ್ಲಿ ಗಂಧಾಕ್ತತೆ ಪುಷ್ಪಗಳಿಂದ ಗುರುಗಳನ್ನು 
ಪೂಜಿಸಬೇಕು. 

ಅಸ್ಸದ್‌ ಗುರುಸಮಾರಂಭಾಂ ಟೀಕಾಕ ತ್ನಾದಮಧ್ಯಗಾಮ್‌ I 

ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಮ್‌ ॥ 

ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಥರೇತ್‌ । 

ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ॥ 

ಓಂ ಶ್ರೀಗುರುಭ್ಯೋ ನಮಃ ಅನುಜ್ಞಾಂ ದೇಹಿ । 

ಶ್ರೀಕಾರದ ಪಕ್ಕದಲ್ಲಿ ಬರೆದ ಷಟ್ಕೋಣಮಂಡಲದಲ್ಲಿ ಬೆಳ್ಳಿಯ 
ಗಣಪತಿಯನ್ನಿಟ್ಟು ಪೂಜಿಸಬೇಕು. ಬೆಳ್ಳಿಗಣಪತಿ ಇಲ್ಲದಿದ್ದಲ್ಲಿ ಅಡಿಕೆಬೆಟ್ಟ, 
ಅರಿಶಿನಕೊಂಬುಗಳಲ್ಲಿ ಗಣಪತಿ ಆವಾಹನೆ ಮಾಡಿ ಪೂಜಿಸಬೇಕು. 

ಸುಮುಖಶ್ಚೆ] ಕದಂತಶ್ಚಕಪಿಲೋ ಗಜಕರ್ಣಕಃ | 

ಲಂಬೋದರಶ್ಚವಿಕಟೋ ವಿಘ್ನರಾಜೋ ಗಣಾಧಿಪಃ 11೧॥॥ 

ಧೂಮಕೇತುರ್ಗಣಾಧ್ಯಕ್ಟೋ ಫಾಲಚಂದ್ರೋ ಗಜಾನನಃ । 

ದ್ವಾದಶೈತಾನಿ ನಾಮಾನಿ ಯಃ ಪಠೇಚ್ಚೃಣುಯಾದಪಿ 1೨॥ 

ವಿದ್ಯಾರಂಭೇ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ । | 

ಸಂಗ್ರಾಮೇ ಸರ್ವಕಾರ್ಯೇಷು ವಿಫ್ನಸ್ತಸ್ಯ ನ ಜಾಯತೇ 11೩1 

ಅಭೀಪ್ಲಿತಾರ್ಥಸಿದ್ಧ ರಂ ಪೂಜಿತೋ ಯಃ ಸುರೈೆರಪಿ I 

ಸರ್ವವಿಫ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ 11೪॥॥ 

ಗಣಾನಾಂ ತ್ವಾ ಗೃತ್ತಮದ ಹಿ | ಜಗತೀಛಂದಃ ಗಣಪತಿರ್ದೇವತಾ । 
ಗಣಪತ್ಯಾವಾಹನೇ ವಿನಿಯೋಗಃ ॥ 


-42- 


ದುರ್ಗಾಷ್ಟಮಿ 


ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವ- 
ಸಮಮ್‌ । ಜೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆ ನಃ ಶೃಣ್ವನ್ನೂತಿಭಿಃ ಸೀದ 
ಸಾದನಮ್‌ ॥ 3.8 

ಗಣಪತಿಗೆ ಸಂಕ್ಷೇಪವಾಗಿ ಷೋಡಶೋಪಚಾರ ಪೂಜೆ 

ಮಾಡಬೇಕು 

ಶ್ರೀಮಹಾಗಣಪತಯೇ ನಮಃ ॥ ಓಂ ಭೂಃ ಗಣಪತಿಮ್‌ ಆವಾಹಯಾಮಿ! 
ಓಂ ಭುವಃ ಗಣಪತಿಮ್‌ ಆವಾಹಯಾಮಿ ಟ1 ಓಂ ಸ್ವಃ ಗಣಪತಿಮ್‌ 
ಆವಾಹಯಾಮಿ | ಓಂ ಭೂರ್ಭುವಃ ಸ್ವಃ ಗಣಪತಿಮ್‌ ಆವಾಹಯಾಮಿ । 
ಮಹಾಗಣಪತಯೇ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ । 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ । ಪಾದಯೋಃ ಪಾದ್ಯಂ ಸಮರ್ಪಯಾಮಿ । ಅರ್ಫ್ಯಂ 
ಸಮರ್ಪಯಾಮಿ । ಆಚಮನಂ ಸಮರ್ಪಯಾಮಿ | ಮುಢುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ | ಸ್ನಾನಂ 
ಸಮರ್ಪಯಾಮಿ । ವಸ್ತ್ರಂ ಸಮರ್ಪಯಾಮಿ । ಉಪವೀತಂ ಸಮರ್ಪಯಾಮಿ । 
ಆಭರಣಂ ಸಮರ್ಪಯಾಮಿ । ಗಂಧಂ ಸಮರ್ಪಯಾಮಿ | ಪುಷ್ಪಾಣಿ 
ಸಮರ್ಪಯಾಮಿ | ಧೂಪಮಾಘ್ರಾಪಯಾಮಿ । ದೀಪಂ ದರ್ಶಯಾಮಿ । 


ಮಹಾಗಣಪತಯೇ ನಮಃ ॥ ನೈವೇದ್ಯಾರ್ಥೇ ಗುಡೋಪಹಾರಮಹಾ- 
ನೈವೇದ್ಯಂ ನಿವೇದಯಾಮಿ । ತಾಂಬೂಲಂ ಸಮರ್ಪಯಾಮಿ | ನೀರಾಜನಂ 
ಸಮರ್ಪಯಾಮಿ । ಸುವರ್ಣಪುಷದಕ್ಷಿಣಾಂ ಸಮರ್ಪಯಾಮಿ । 

ನಿಷುಸೀದೇತಿ ವೈರೂಪೋ ನಭಃಪ್ರಭೇದನ ಖಷಿಃ । ತ್ರಿಷ್ಟುಪ್‌ ಛಂದಃ । 
ಗಣಪತಿರ್ದೇವತಾ ಮಂತ್ರಪುಷ್ಪ್ಟಾರ್ಚನೇ ವಿನಿಯೋಗಃ । 


-43- 


ದುರ್ಗಾಷ್ಟಮಿ 


ಓಂ ನಿಷುಸೀದ ಗಣಪತೇ ಗಣೇಷು ತ್ವಾಮಾಹುರ್ವಿಪ್ರತಮಂ ಕವೀನಾಮ್‌। 
ನ ಯತೇ ತ್ವತ್‌ ಕ್ರಿಯತೇ ಕಿಂ ಚನಾರೇ ಮಹಾಮರ್ಕಂ ಮಘವನ್‌ ಚಿತ್ರಮರ್ಚ ॥ 

ಮಂತ್ರಪುಷಂ ಸಮರ್ಪಯಾಮಿ । ಧ್ಯಾನಾವಾಹನಾದಿಸರ್ವೋಪಚಾರಪೂಜಾಃ 
ಸಮರ್ಪಯಾಮಿ ॥ 

ವಕ್ರತುಂಡ ಮಹಾಕಾಯ ಬಾಲಸೂರ್ಯಸಮಪ್ರಭ । 

ಅವಿಫ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ॥ 

ರಕ್ತಾಂಬರೋ ರಕ್ತತನೂ ರಕ್ತಮಾಲ್ಯಾನುಲೇಪನಃ । 

ಮಹೋದರೋ ಗಜಮುಖ: ಪಾಶದಂತಾಂಕುಶಾಭಯೇ । 

ಬಿಭ್ರದ್‌ ಧ್ಯೇಯೋ ವಿಫುಹರಃ ಕಾಮದಸ್ತಧಯಾ ಹೃಯಮ್‌ ॥ 

ಶ್ರೀಮಹಾಗಣಪತಯೇ ನಮಃ | ಓಂ ಕ್ಲಿಪ್ರಪ್ರಸಾದಾಯ ನಮಃ । 

ಪ್ರಾರ್ಥನಾಂ ಸಮರ್ಪಯಾಮಿ ॥ ಹೇ ದೇವ! ನಿರ್ವಿಫ್ಟಂ ಕುರು ॥ 


ಎಂದು ಪ್ರಾರ್ಥಿಸಿ ಕೈಮುಗಿದು ನಾನು ಮುಂದೆ ಆಚರಿಸುವ ಪೂಜೆ 
ಸಾಂಗೋಪಾಂಗವಾಗಿ ನಡೆದು ಫಲಪ್ರದವಾಗಲಿಯೆಂದು ಪ್ರಾರ್ಥಿಸಬೇಕು. 


ಕಲಶಪೂಜಾ 
ತತ್ತ್ವಾಯಾಮೀತಿ ಶುನಃಶೇಪಯಷಿಃ । ತ್ರಿಷ್ಟುಪ್‌ ಛಂದಃ | ವರುಣೋ 
ದೇವತಾ । ಕಲಶಮಧ್ಯೇ ವರುಣಾವಾಹನೇ ವಿನಿಯೋಗಃ ॥ 


ಓಂ ತತ್ವಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶಾಸ್ತ್ರೇ ಯಜಮಾನೋ 
ಹವಿರ್ಬಿಃ ಅಹೇಳಮಾನೋ ವರುಣೇಹ ಬೋಧ್ಯು ರೆಶಂಸ ಮಾ ನ ಆಯುಃ 
ಪ್ರ ಮೋಷಿಃ || 


ಓಂ ಭೂಃ ವರುಣಮಾವಾಹಯಾಮಿ । ಓಂ ಭುವಃ ವರುಣಮಾವಾಹ 
ಯಾಮಿ | ಓಂ ಸ್ವಃ ವರುಣಮಾವಾಹಯಾಮಿ | ಓಂ ಭೂರ್ಭುವಃಸ್ಟಃ 
ವರುಣಮಾವಾಹಯಾಮಿ । 


-44- 


ದುರ್ಗಾಷ್ಟಮಿ 


ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರಃ ಸಮಾಶ್ರಿತಃ । 

ಮೂಲೇ ತತ್ರ ಸ್ಥಿತೋ ಬ್ರಹ್ಮಾ ಮಧ್ಯೇ ಮಾತೃಗಣಾಃ ಸ್ಮೃತಾಃ 11೧ 

ಕುಕ್ನೌತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ । 

ಯಗ್ಗೇದೋತಥ ಯಜುರ್ವೇದಃ ಸಾಮವೇದೋ ಹೃಥರ್ವಣಃ TET 

ಅಂಗೈಶ್ಚ ಸಹಿತಾಃ ಸರ್ವೇ ಕಲಶಾಂಬುಸಮಾಶ್ರಿತಾಃ । 

ಶಾಂತಿಃ ಪುಷ್ಟಿಶ್ಟ ಗಾಯತ್ರೀ ಸಾವಿತ್ರೀ ಚ ಸರಸ್ವತೀ 

(ಅತ್ರ ಗಾಯತ್ರೀ ಸಾವಿತ್ರೀ ಶಾಂತಿಃ ಪುಷ್ಟಿಕರೀ ತಥಾ) Wall 

ಆಯಾಂತು ಮಮ( ಯಜಮಾನಸ್ಯ) ಶಾಂತ್ಯರ್ಥಂ 

(ದೇವಪೂಜಾರ್ಥಂ) ದುರಿತಕ್ಷಯಕಾರಕಾಃ । 

ಸರ್ವೇ ಸಮುದ್ರಾ: ಸರಿತಸ್ತೀರ್ಥಾನಿ ಜಲದಾ ನದಾಃ 11೪॥ 

ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ । 

ನರ್ಮದೇ ಸಿಂಧು ಕಾವೇರಿ ಜಲೇಸ್ಕಿನ್‌ ಸನ್ನಿಧಿಂ ಕುರು 1೫11 

ಆವಾಹಿತದೇವತಾಭ್ಯೋ ನಮಃ । ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ! 
ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ । ಸ್ವಾಗತಂ ಸಮರ್ಪಯಾಮಿ । 
ಆಸನಂ ಸಮರ್ಪಯಾಮಿ | ಅರ್ಫ್ಯಂ ಸಮರ್ಪಯಾಮಿ । ಪಾದ್ಯಂ 
ಸಮರ್ಪ ಯಾಮಿ 1 ಆಚಮನಂ ಸಮರ್ಪಯಾಮಿ | ಮಧುಪರ್ಕಂ 
ಸಮರ್ಪಯಾಮಿ । ಪುನರಾಚಮನಂ ಸಮರ್ಪಯಾಮಿ । ಸ್ನಾನಂ 
ಸಮರ್ಪಯಾಮಿ ।ಟ ವಸ್ತ್ರಯುಗ್ಮಂ ಸಮರ್ಪಯಾಮಿ 1 ಉಪವೀತಂ 
ಸಮರ್ಪಯಾಮಿ | ಆಭರಣಂ ಸಮರ್ಪಯಾಮಿ | ಗಂಧಂ ಸಮರ್ಪಯಾಮಿ । 
ಅಕ್ಷತಾನ್‌ ಸಮರ್ಪಯಾಮಿ । ನಾನಾವಿಧಪರಿಮಳಪುಷಾಣಿ ಸಮರ್ಪಯಾಮಿ । 
ಧೂಪಮಾಘ್ರಾಪಯಾಮಿ ದೀಪಂ ದರ್ಶಯಾಮಿ । ಕಲಶದೇವತಾಭ್ಯೋ ನಮಃ 
ನೈವೇದ್ಯಾರ್ಥೇ ಗುಡೋಪಹಾರ (ಬಾಳೆಹಣ್ಣುಇಟ್ಟುಕೊಂಡರೆ ಕದಳೀಫಲ ಎಂದು 
ಹೇಳಬೇಕು.) ಮಹಾನೈವೇದ್ಯಂ ಸಮರ್ಪಯಾಮಿ । ತಾಂಬೂಲಂ 


45. 


ದುರ್ಗಾಷ್ಟಮಿ 


ಸಮರ್ಪಯಾಮಿ | ನೀರಾಜನಂ ಸಮರ್ಪಯಾಮಿ । ಸುವರ್ಣಪುಷ್ಪಂ 
ಸಮರ್ಪಯಾಮಿ ಟ ಮಂತ್ರಪುಷ್ಪ ಸಮರ್ಪಯಾಮಿ । ಕಲಶದೇವತಾಭ್ಯೋ 
ನಮಃ | ಸರ್ವೋಪಚಾರಪೂಜಾಂ ಸಮರ್ಪಯಾಮಿ । 


ಶಂಖಪೂಜಾ 
ಸಹಸ್ರಾರ ಹುಂ ಫಟ್‌ ॥ (ಇತಿ ಶಂಖಂ ಪ್ರಕ್ಷಾಳ್ಯ) 
ತೂ ಪುರಾ ಸಾಗರೋತ್ಸನ್ನೋ ವಿಷ್ಣುನಾ ವಿಧ್ವತಃ ಕರೇ । 
ಪ್ರಣತಃ ಸರ್ವದೇವೈಶ್ಚಪಾಂಚಜನ್ಯ ನಮೋಸ್ತು ತೇ Tel 


ಗರ್ಭಾ ದೇವಾರಿನಾರೀಣಾಂ ವಿಶೀರ್ಯಂತೇ ಸಹಸ್ರಧಾ । 
ತವ ನಾದೇನ ಪಾತಾಲೇ ಪಾಂಚಜನ್ಯ ನಮೋಸ್ತು ತೇ 11೨॥ 


ದರ್ಶನಾದೇವ ಶಂಖಸ್ಕ ಕಿಂ ಪುನಃ ಸರ್ಶನೇನ ಚ । 
ವಿಲಯಂ ಯಾಂತಿ ಪಾಪಾನಿ ತಮಃ ಸೂರ್ಯೋದಯೇ ಯಥಾ ॥೩॥ 


ನತ್ವಾಶಂಖಂ ಕರೇ ಸ್ಪೃಷ್ಟ್ವಾ ಮಂತ್ರೇಣಾನೇನ ವೈಷ್ಣವಃ । 
ಯಃ ಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಮನಂತಕಮ್‌ TET 


(ಇತಿ ಸಂಪ್ರಾರ್ಥ್ಯ, ಜಲಮಾಪೂರ್ಯ, ತುಲಸೀಗಂಧಪುಷ್ಟಾಣಿ ನಿಕ್ಫಿಪ್ಕ, 
ಅಮೃತೀಕರಣಾರ್ಥಂ ಧೇನುಮುದ್ರಾಂ ಪವಿಶ್ರೀಕರಣಾರ್ಥಂ ಶಂಖಮುದ್ರಾಂ ಚ 


ಪ್ರದರ್ಶ) 


ಧ್ಯಾಯಾಮಿ । ಧ್ಯಾನಂ ಸಮರ್ಪಯಾಮಿ । ಆವಾಹಯಾಮಿ । ಆವಾಹನಂ 
ಸಮರ್ಪಯಾಮಿ । ಅರ್ಫ್ಯಂ ಸಮರ್ಪಯಾಮಿ | ಪಾದ್ಯಂ ಸಮರ್ಪಯಾಮಿ । 
ಆಚಮನಂ ಸಮರ್ಪಯಾಮಿ । ಮಧುಪರ್ಕಂ ಸಮರ್ಪಯಾಮಿ | ಗಂಧಂ 
ಸಮರ್ಪಯಾಮಿ । ಪುಷ್ಪಂ ಸಮರ್ಪಯಾಮಿ ॥ ("ಗಂಗೇ ಚ ಯಮುನೇ' ಇತ್ಯುಕ್ತ್ವಾ 
ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ ಇತಿ ಮೂಲೇನ ದ್ವಾದಶವಾರಂ 
ಜಪೇತ್‌) 


ದುರ್ಗಾಷ್ಟಮಿ 


ಶಂಖಂ ಚಂದ್ರಾರ್ಕದೈವತ್ಯಂ ಮಧ್ಯೇ ವರುಣದೈವತಮ್‌ । 
ಪೃಷ್ಠೇ ಪ್ರಜಾಪತಿರ್ವೇಧಾ ಅಗ್ರೇ ಗಂಗಾ ಸರಸ್ವತೀ ॥ 
ತೈಲೋಕ್ಕೇ ಯಾನಿ ತೀರ್ಥಾನಿ ವಾಸುದೇವಸ್ಯ ಚಾಂಜಯಾ। 
ಇಗ 
ಶಂಖೇ ತಿಷ್ಠಂತಿ ವಿಪ್ರೇಂದ್ರ ತಸ್ಮಾಚ್ಛಂಖಂ ಪ್ರಪೂಜಯೇತ್‌ ॥ 


(ಅನೇನ ಶಂಖಪೂಜನೇನ ಭಾರತೀರಮಣಮುಖ್ಯಪ್ರಾಣಾಂತರ್ಗತಃ 
ಶ್ರೀಲಕ್ಷ್ಮೀನಾರಾಯಣ ಪ್ರೀಯತಾಂ) 


ಅಪವಿತ್ರ: ಪವಿತ್ರೋ ವಾ ಸರ್ವಾವಸ್ಥಾಂ ಗತೋತಪಿ ವಾ । 
ಯಃ ಸ್ಮರೇತ್‌ ಪುಂಡರಿಕಾಕ್ಟಂ ಸ ಬಾಹ್ಯಾಭ್ಯಂತರಃ ಶುಚಿಃ ॥ 


ಶಂಖದ ನೀರಿನಿಂದ ಪೂಜಾಸಾಮಗ್ರಿಗಳನ್ನು ತನ್ನನ್ನು ಪ್ರೋಕ್ಷಿಸಬೇಕು. 


ಪೀಠಪೂಜಾ 
ಪೀಠಮಧ್ಯೇ ಪರದೇವತಾಯೈೆ ನಮಃ ಶ್ರೀಮಹಾದುರ್ಗಾಯೈ ನಮಃ । ವಾಮೇ 
ಗುರವೇ ವಾಯವೇ ನಮಃ । ದಕ್ಷಿಣೇ ಸರ್ವದೇವತಾಭ್ಯೋ ನಮಃ । ಬ್ರಹ್ಮಣೇ 
ನಮಃ । ರುದ್ರಾದಿಭ್ಯೋ ನಮಃ । ಪುನರ್ವಾಮೇ ಸರ್ವಗುರುಸನಕಾದಿಭ್ಯೋ 
ನಮಃ । ಏತೈರನುಜ್ಗಾತಃ ಪೀಠಪೂಜಾಂ ಕರಿಷ್ಯೇ ॥ 
ಪೀಠಾದಧೋಭಾಗೇ 
ಅಗ್ನೇಯೇ ಗರುಡಾಯ ನಮಃ । ನೈರ್ಯತ್ಯೇ ವೇದವ್ಯಾಸಾಯ ನಮಃ । 
ವಾಯವ್ಯೇ ದುರ್ಗಾಯ್ಕೆ ನಮಃ | ಐಶಾನ್ಯೇ ಸರಸ್ವತ್ಯೈ ನಮಃ । 
ಪೀಠಪಾದೋರ್ಧ್ವಭಾಗೇ 
ಧರ್ಮಾಧಿಪತಯೇ ಯಮಾಯ ನಮಃ | ಜ್ಞಾನಾಧಿಪತಯೇ ವಾಯವೇ 
ನಮಃ । ವೈರಾಗ್ಯಾಧಿಪತಯೇ ಶಿವಾಯ ನಮಃ । ಐಶ್ವರ್ಯಾಧಿಪತಯೇ ಇಂದ್ರಾಯ 
ನಮಃ । 


೬47- 


ದುರ್ಗಾಷ್ಟಮಿ 


ಪೀಠಫಲಕೇಷು 
ಪೂರ್ವೇ ಅಧರ್ಮಾಧಿಪತಯೇ ನಿರ್ಯತಯೇ ನಮಃ । ದಕ್ಷಿಣೇ 
ಅಜ್ಞಾನಾಧಿಪತ್ಕೈ ದುರ್ಗಾಯ್ಕೆ ನಮಃ । ಪಶ್ಚಿಮೇ ವೈರಾಗ್ಯಾಧಿಪಪಯೇ ಕಾಮಾಯ 
ನಮಃ । ಉತ್ತರೇ ಅನೈಶ್ವರ್ಯಾಧಿಪತಯೇ ರುದ್ರಾಯ ನಮಃ । 
ಪೀಠಾಧಸ್ತಾತ್‌ 
ಪರಮಪುರುಷಾಯ ನಮಃ । ಆಧಾರರೂಪಿಣ್ಯೈ ಶಕ್ಕೆ ೪ ನಮಃ । ವಿಷ್ಣು 
ಕೂರ್ಮಾಯ ನಮಃ । ತತ್ಪುಚ್ಛಾಶ್ರಿತಾಯ ವಾಯುಕೂರ್ಮಾಯ ನಮಃ । 
ತತ್ನುಚ್ಛಾಶ್ರಿತಅನಂತಾಖ್ಯಶೇಷಾಯ ನಮಃ । ತತ್ಪಣಾಶ್ರಿತಾಯೈ ಪೃಥಿವ್ಯಭಿಮಾನಿನ್ಶೈ 
ಭೂಮ್ಯೈ ನಮಃ । ತದುಪರಿ ಕ್ಲೀರಸಾಗರಾಭಿಮಾನಿನೇ ವರುಣಾಯ ನಮಃ । 
ರಮಾರೂಪಶ್ಚೇತದ್ವೀಪಾಯ ನಮಃ । ರಮಾರೂಪಮಹಾದಿವ್ಯರತ್ನಮಂಟಪಾಯ 
ನಮಃ । ರಮಾರೂಪಕಂದನಾಳಸಹಿತ ಪದ್ಮಾಯ ನಮಃ ॥ 
ಪದ್ಮಷಟ್‌ ಕೋಣೇಷು 
ದಕ್ಷಿಣಕೋಣೇ ಸೂರ್ಯಾಯ ನಮಃ । ವಾಮಕೋಣೇ ಸೋಮಾಯ 
ನಮಃ । ಸಮ್ಮುಖೇ ಹುತಾಶನಾಯ ನಮಃ । ದೇವವಾಮಕೋಣೇ ಸತ್ವಾಭಿಮಾನಿನ್ಯೈ 
ಶ್ರಿಯ್ಯೆ ನಮಃ । ದಕ್ಷಿಣಕೋಣೇ ರಜೋಭಿಮಾನಿನ್ಶೈ ಭೂಮ್ಮೈ ನಮಃ । ದೇವಪ್ಫಷ್ಠೇ 
ಉಪಬರ್ಹಣರೂಪಾಯೈ ತಮೋಭಿಮಾನಿನ್ಕೈ ದುರ್ಗಾಯೈ ನಮಃ । 


ಸೋಪಾನೇ 


ಪೂರ್ವೇ ಆತ್ಮನೇ ನಮಃ । ದಕ್ಷಿಣೇ ಅಂತರಾತ್ಮನೇ ನಮಃ । ಪಶ್ಚಿಮೇ ಪರ- 
ಮಾತ್ಮನೇ ನಮಃ । ಉತ್ತರೇ ಜ್ಞಾನಾತ್ಮನೇ ನಮಃ । ಪೂರ್ವಾದಿಕಮಲಾಷ್ಠಪತ್ರೇಷು 
ಛತ್ರಧಾರಿಣ್ಕೈ ವಿಮಲಾಯ್ಕೆ ನಮಃ । ಚಾಮರಧಾರಿಣ್ಯೆ ಉತ್ಕರ್ಷಿಣ್ಕೈ ನಮಃ ॥ 
ವ್ಯಜನಧಾರಿಣ್ಕೈ ಜ್ಞಾನಾಯ್ಕೆ ನಮಃ । ದರ್ಪಣಧಾರಿಣ್ಕೈ ಕ್ರಿಯಾಯೈ ನಮಃ । 
ಗಾನಕರ್ತ್ರೈ ಯೋಗಾಯೈೆ ನಮಃ । ನೃತ್ಯಂತ್ಯೈ ಪ್ರಹ್ವೈ ನಮಃ ॥॥ ವಾದ್ಯಹಸ್ತಾಯ್ಕೆ 


ಸತ್ಯಾಯ್ಕೆ ನಮಃ । ಸ್ತೋತ್ರಕರ್ತ್ರೈ ಈಶಾನಾಯೈ ನಮಃ । ಏತಾಭಿಃ ಕೃತಸೇವಾಂ 
೬48. 


ದುರ್ಗಾಷ್ಟಮಿ 


ಸಮರ್ಪಯಂತ್ಯೈ ಮಧ್ಯೇ ಅನುಗ್ರಹಾಯೈ ನಮಃ | ಅನುಗ್ರಹಾಖ್ಯಶಕ್ಕೌ ಸಹಸ್ರಫಣಾ- 
ಮಂಡಲಮಂಡಿತಾಯ ತಲ್ಪಾಕಾರಾಯ ಹರೇರ್ಯೋಗಾಸನರೂಪಾಯ 
ಶ್ರೀಮದನಂತಾಯ ನಮಃ । ತದುಪರಿ ರಮಾರೂಪಚಿತ್ರಾಸನಾಯ ನಮಃ ॥ 
(ಇತಿ ಏಕೈಕವಾರಂ ಪುಷ್ಪಂ ಸಮರ್ಪಯೇತ್‌) 


ಉತ್ಪಪ್ಪೊ ೇಜ್ವಲಕಾಂಚನೇನ ರಚಿತಂ ತುಂಗಾಂಗರಂಗಸ್ಥಲಂ 
ಶುದ್ಧನ್ನಾಟಿಕಭಿತ್ತಿಕಾವಿಲಸಿತ್ಯೆ: ಸ್ವಂಬೈಶ್ಚ ಹೈಮೃಃ ಶುಭೈಃ | 
ದ್ವಾರೈಶ್ಟಾಮರರತ್ನರಾಜಖಚಿತ್ಛೈಃ ಶೋಭಾವಹೈರ್ಮಂಟಪೈಃ 
ರತ್ನಾಢ್ಯೆ ರಪ ಚಿತ್ರಪದ್ಧಧವಲೈ: ಪ್ರಭ್ರಾಜಿತೈ: ಸ್ವಿಕೆಃ || 
ಮುಕ್ತಾಜಾಲವಿಲಂಬಿಮಂಟಪಯುತೈರ್ವಜೈೆಶ್ಚ ಸೋಪಾನಕ್ಕೆ- 
fr ಪಚ ಲ 
ರ್ನಾನಾರತವಿನಿರ್ಮಿತ್ತೆಶ ಕಲಶೆರತ್ತಂತಶೋಭಾವಹಮ್‌ | 
೩ ಚ ಲ" 
ಮಾಣಿಕ್ಯೋಜ್ಜ ಲದೀಪದೀಷಿವಿಲಸಲಕಿೀವಿಲಾಸಾಸದಂ 
ಜುರ ಬಿ ಗ್‌ ಬಿ 


ಧ್ಯಾಯೇನ್ಮುಂಟಪಮರ್ಚನೇಷು ಸತತಮೇವಂವಿದ್ಧೆಃ'ಸಾಧಕ್ಕೆಃ ॥ 
ಕಲಶಪ್ರತಿಷ್ಠಾಪನೆ ಹಾಗೂ ದುರ್ಗೆಯ ಆವಾಹನೆ 
ಅಥ ಕಲಶಪ್ರತಿಷ್ಠಾಪನಂ ಕರಿಷ್ಯೇ ॥ 


ಮಹೀ ದ್ಯೌರಿತಿ ಮೇಧಾತಿಥಿಃ ಕಾಣ್ವಯಷಿಃ । ಗಾಯತ್ರೀಛಂದಃ । ದ್ಯಾವಾ 
ಪೃಥಿವ್ಯೌದೇವತೇ । ಭೂಸರ್ಶನೇ ವಿನಿಯೋಗಃ ॥ 

ಓಂ ಮಹೀ ದ್ಯೌಃ ಪೃ ವೀಚನ ಇಮಂ ಯಜ್ಞ ಲ ಮಿಮಿಕ್ಷತಾಮ್‌ ಪಿಪೃತಾಂ 
ನೋ ಭರೀಮಭಿಃ ॥ 


ಯೇನ ತೋಕಾಯಾತ್ರೇಯಃ ಶ್ಯಾವಶ್ಚಃ ಯಷಿಃ | ಸತೋಬ್ಬಹತೀಛಂದಃ | 
ಮರುತೋ ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ ॥ 


49- 


ದುರ್ಗಾಷ್ಟಮಿ 


ಓಂ ಯೇನ ತೋಕಾಯ ತನಯಾಯ ಧಾನ್ಯ 0೧ ಬೀಜಂ ವಹದ್ದೇ ಅಕ್ಷಿತಮ್‌। 
ಅಸ್ಸಭ್ಯಂ ತದ್ದತ ಶನ ಯದ್ವ ಈಮಹೇ ರಾಧೋ ವಿಶ್ವಾ ಯು  ಸೌಭಗಮ್‌॥ 


ಓಷಧಯಃ ಅಥರ್ವಣೋ ಭಿಷಗ್‌ಯಷಿಃ। ಅನುಷ್ಟುಪ್‌ಛಂದಃ । ಓಷಧಯೋ 
ದೇವತಾಃ । ಧಾನ್ಯಸರ್ಶನೇ ವಿನಿಯೋಗಃ॥ 


ಓಮ್‌ ಓಷಧಯಃ ಸ ಸಂ ವದಂತೇ ಸೋಮೇನ ಸಹ ರಾಜ್ಞಾ | ಯಸ್ಮೈ ಕೃಣೋತಿ 
ಬ್ರಾಹ್ಮಣಸ್ತಂ ರಾಜನ್‌ ಪಾರಯಾಮಸಿ 1 


ಆ ಕಲಶೇಷು ಗಾಧಿನೋ ವಿಶ್ವಾಮಿತ್ರಯಷಿಃ । ಗಾಯತ್ರೀಛಂದಃ ಪವಮಾನಃ 
ಸೋಮೋ ದೇವತಾ । ಕಲಶಾಭಿಮಂತ್ರಣೇ ವಿನಿಯೋಗಃ ॥ 


ಓಮ್‌ ಆ ಕಲಶೇಷು ಧಾವತಿ ಶ್ಯೇನೋ ವರ್ಮವಿ ಗಾಹತೇ। ಅಭಿ ದ್ರೋಣಾ 
ಕನಿಕ್ರದತ್‌॥ 


ತಂತು ತನ್ಹನ್‌ ದೇವಾ ಯಷಯಃ । ಜಗತೀಛಂದಃ । ಅಗ್ನಿರ್ದೇವತಾ | 
ಸೂತ್ರವೇಷ್ಟನೇ ವಿನಿಯೋಗಃ ॥ 


ಓಂ ತಂತುಂ ತನ್ಹನ್ರಜಸೋ ಭಾನುಮನ್ವಿಹಿ ಜ್ಯೋತಿಷ್ಯತಃ ಪಥೋ 
ರಕ್ಷ ಧಿಯಾ ಕೃತಾನ್‌ | ಅನುಲ್ಬಣಂ ವಯತ ಜೋಗುವಾಮಪೋ ಮನುರ್ಭವ 
ಜನಯಾ ದೈವ್ಯಂ ಜನಮ್‌ ॥ 

ಇಮಂ ಮೇ ಸಿಂಧುಕ್ಸಿತ್‌ ಪ್ರಯಮೇಧ ಯಷಿಃ । ಜಗತೀ ಛಂದಃ । ನದ್ಯೋ 
ದೇವತಾಃ | ಜಲಪೂರಣೇ ವಿನಿಯೋಗಃ ॥ 


ಓಮ್‌ ಇಮಂ ಮೇ ಗಂಗೇ ಯಮುನೇ ಸರಸ್ವತಿ ಶುತುದ್ರಿ ಸೆ ಸ್ಫೊ ಮಂ ಸಚತಾ 
ಪರುಷ್ಣ್ಯಾ । ಅಸಿಕ್ನ್ಯಾ ಮರುದ್ವ ಧೇ ವಿತಸ್ವಯಾ55ರ್ಷೀಕೀಯೇ ಶೃಣುಹ್ಯಾ 
ಸುಷೋಮಯಾ । || 


-50- 


ದುರ್ಗಾಷ್ಟಮಿ 


ತಪೋಷ್ಟವಿತ್ರಂ ಪವಿತ್ರ ಅಂಗಿರಸಯಷಿಃ | ಜಗತೀಛಂದಃ ॥ ಪವಮಾನಃ 
ಸೋಮೋ ದೇವತಾ । ಕೂರ್ಚನ್ಯಾಸೇ ವಿನಿಯೋಗಃ ॥ (ಅಧೋಮುಖವಾಗಿ 
ಕಲಶದ ಒಳಗೆ ಕೂರ್ಚವನ್ನು ಹಾಕಬೇಕು) 


ಓಂ ತಪೋಷ್ಟವಿತ್ರ 0 ವಿತತಂ ದಿವಸದೇ ಶೋಚಂತೋ ಅಸ್ಸ ಒ ತಂತವೋ 
ವಸಿರನ್‌ । ಅವಂತ್ಯಸ್ಯ 'ಪವೀಕಾರೆಮಾಶಪೋ ದಿವಸ್ಪ ಷ್ಠಮಧಿ ತಪತಿ ಚೇತಸಾ ॥ 


ಶೆ 
ಸ ಹಿ ರತ್ನಾನಿ ಶ್ಯಾವಾಶ್ವಯಷಿಃ | ಗಾಯತ್ರೀಛಂಧಃ । ಸವಿತಾ ದೇವತಾ | 
ರತ್ನನ್ಯಾಸೇ ವಿನಿಯೋಗಃ ॥ 


ಓಂಸಹಿ ರತ್ನಾನಿ ದಾಶುಷೇ ಸುವಾತಿ ಸವಿತಾ ಭಗಃ । ತಂ ಭಾಗಂ 
ಚಿತ್ರಮೀಮಹೇ | 


ಗಂಧದ್ವಾರಾಂ ಚಿಕ್ಸೀತಯಷಿಃ । ಅನುಷ್ಟುಪ್‌ಛಂದಃ । ಇಂದಿರಾ ದೇವತಾ । 
ಗಂಧ -ವಿಲೋಡನೇ ವಿನಿಯೋಗಃ ॥ 


ಓಂ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಠಾಂ ಕರೀಷಿಣೀಮ್‌ | ಈಶ್ವರೀಂ 
ಸರ್ವಭೂತಾನಾಂ ತಾಮಿಹೋಪ ಹ್ವಯೇ ಶ್ರಿಯಮ್‌॥ 

ಅರ್ಚತ ಪ್ರಾರ್ಚತ ಪ್ರಿಯಮೇಧ ಆಂಗೀರಸ ಯಷಿಃ | ಅನುಷ್ಟುಪ್‌ಛಂದಃ । 
ಇಂದ್ರೋ ದೇವತಾ । ಅಕ್ಷತನ್ಯಾ ಸೇ ವಿನಿಯೋಗಃ ॥ 


ಓಮ್‌ ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ। ಅರ್ಚಂತು ಪುತ್ರಕಾ 
ಉತ ಪುರಂ ನ ದೃಷ್ಟ್ಪರ್ಚತ |: 


ಆಯನೇ ತೇ ಸ್ತಂಬಮಿತ್ರಯಷಿಃ | ಅನುಷ್ಟುಪ್‌ಛಂದಃ । ಅಗ್ನಿರ್ದೇವತಾ । 
ಪುಷ್ಪ ನ್ಯಾಸೇ ವಿನಿಯೋಗಃ ॥ 


ಓಮ್‌ ಆಯನೇ ತೇ ಪರಾಯಣೇ ದೂರ್ವಾ ರೋಹಂತು ಪುಷ್ಟಿ ಃ | 
ಪ್ರದಾಶ್ಚ ಪುಂಡರೀಕಾಣಿ ಸಮುದ್ರಸ್ಯ ಗೃಹಾ ಇ ಇಮೇ | 


-51- 


ದುರ್ಗಾಷ್ಟಮಿ 


ಅಶ್ವತ್ಥೇವ ಅಥರ್ವಣೋ ಭಿಷಗ್‌ ಖುಷಿ । ಅನುಷ್ಟುಪ್‌ಛಂದಃ । ಓಷಧಯೋ 
ದೇವತಾಃ । ಪಲ್ಲವನ್ಯಾಸೇ ॥ (ಅಶ್ವತ್ಥ, ಅತ್ತಿ, ಮಾವು, ಗೋಳಿ, ಕಿರಗೋಳಿ ಈ 
ಐದು ಮರಗಳ ಕುಡಿಗಳು, ಇಲ್ಲದಿದ್ದರೆ ಮಾವು, ಹಲಸಿನ ಚಿಗುರುಗಳನ್ನು ಇಡಬೇಕು). 


ಓಮ್‌ ಅಶ್ವತ್ಥೇ ವೋ ನಿಷದನಂ ಪರ್ಣೇ ವೋ ವಸತಿಷ್ಯತಾ। ಗೋಭಾಜ 
ಇತ್ತಿಲಾಸಥ ಯತ್ನನವಥ ಪೂರುಷಮ್‌ ॥ 


ಪೂರ್ಣಾ ದರ್ವಿ ವಿಶ್ವೇದೇವಾ ಯಷಯಃ । ಅನುಷ್ಟುಪ್‌ಛಂದಃ । ಶತಕ್ರುತು- 
ರ್ದೇವತಾ । ತಂಡುಲಪೂರ್ಣಪಾತ್ರನ್ಯಾಸೇ ವಿನಿಯೋಗಃ ॥ 


ಓಂ ಪೂರ್ಣಾ ದರ್ವಿ ಪರಾ ಪತ ಸುಪೂರ್ಣಾ ಪುನರಾಪತ ವಸ್ನೇವ 
ವಿ ಕ್ರೀಣಾವಹಾ ಇಷಮೂರ್ಜ ೪ ಶತಕ್ರತೋ ॥ 


ಯಾಃ ಫಲಿನೀರ್ಯಾ ಅಥರ್ವಣೋಭಿಷಗ್‌ಖುಷಿಃ | ಅನುಷ್ಟುಪ್‌ ಛಂದಃ । 
ಓಷಧಯೋ ದೇವತಾಃ । ಫಲನ್ಯಾಸೇ ವಿನಿಯೋಗಃ ॥ 
ಓಂ ಯಾಃ ಫಲಿನೀರ್ಯಾ ಅಫಲಾ ಅಪುಷ್ಟಾ ಯಾಶ್ಚ ಪುಷ್ಟಿಣೀಃ॥ 


ಬೃಹಸತಿಪ್ರಸೂತಾಸ್ತಾ ನೋ ಮುಂಚಂತ್ವಂಹಸಃ ॥ 


(ಗಂಧದ್ವಾರೇತಿ ಗಂಧಂ, ಅರ್ಚತ ಪ್ರಾರ್ಚತೇತಿ ಅಕ್ಷತಾನ್‌, ಆಯನೇ ತೇ 
ಇತಿ ಪುಷ್ಪಾಣಿ ನಿಕ್ಚಿಪೇತ್‌ ॥) 

ಹಿರಣ್ಯರೂಪಃ ಗೃತ್ತಮದೋ ಭಾರ್ಗವಃ ಶೌನಕಯಷಿಃ । ತ್ರಿಷ್ಟುಪ್‌ ಛಂದಃ । 
ಅಪಾನ್ನಪಾದ್ದೇವತಾ | ಹಿರಣ್ಯನ್ಯಾಸೇ ವಿನಿಯೋಗಃ ॥ 

ಓಂ ಹಿರಣ್ಯರೂಪಃ ಸ ಹಿರಣ್ಯಸಂದೃಗಪಾಂ ನಪಾತ್‌ ಸೇದು ಹಿರೆಣ್ಯವರ್ಣಃ 
ಹಿರಣ್ಯಯಾತ್‌ ಪರಿ ಯೋನರ್ನಿಷದ್ಯಾ ಹಿರಣ್ಯದಾ ದದತ್ಯನ್ನಮಸ್ಮೈ ॥ 

ಪವಿತ್ರಂ ತೇ ಆಂಗಿರಸ ಯಷಿಃ | ಜಗತೀ ಛಂದಃ । ಪವಮಾನಸೋಮೋ 
ದೇವತಾ । ಶಿರಃ ಕೂರ್ಚನ್ಯಾಸೇ ವಿನಿಯೋಗಃ । 


-52- 


ದುರ್ಗಾಷ್ಟಮಿ 

ಓಂ ಪವಿತ್ರಂ ತ ತೇ ವಿತತಂ ಬ್ರಹ್ಮಣಸತೇ ಪ್ರಭುರ್ಗಾತ್ರಾ ಣಿ ಪರ್ಯೇಷಿ ವಿಶ್ವತ a 
ಅತಪ್ರತನೂರ್ನತದಾಮೋ ಅಶ್ನುತೇ ಶೃತಾಸ ಇದ್ದಹಂತಸ್ತತ್‌ ಸಮಾಶತ ॥ 

ತತ್ವಾಯಾಮೀತಿ ಶುನಃಶೇಪ ಯಷಿಃ। ತ್ರಿಷ್ಟುಪ್‌ ಛಂದಃ । ವರುಣೋ ದೇವತಾ। 
ಕಲಶಮಧ್ಯೇ ವರುಣಸ್ಯಾವಾಹನೇ ವಿನಿಯೋಗಃ । 

ಓಂ ತತ್ತ್ವಾ ಯಾಮಿ ಬ್ರಹ್ಮಣಾ ವಂದಮಾನಸ್ತದಾ ಶೌಸ್ತ್ರೇ ಯಜಮಾನೋ 
ಹವಿರ್ಭಿಃ । ಅಹೇಳಮಾನೋ ವರುಣೇಹ ಬೋಧ್ಯುರುಶಂಸ ಮಾ ನ ಆಯುಃ 


11 
ಪ್ರ ಮೋಷೀಃ ॥ 


ಅಥ ದುರ್ಗಾದೇವೀ ಪ್ರತಿಷ್ಠಾಪನಮ್‌ 
ಓಂ ಅಸುನೀತೇ ಪುನರಸ್ಮಾಸು ಚಿಕ್ಕುಃ ಪುನಃ ಪ್ರಾಣಮಿಹ ನೋ ಧೇಹಿ 
ಭೋಗಮ್‌ । ಜ್ಯೋಕ್‌ ಪಶ್ಯೆ ೀಮ ಸೂರ್ಯಮುಚ್ಚರೆಂತಮನುಮತೇ 
ಮೃಳಯಾ ನಃ ಸ್ವಸ್ತಿ ಓಂ ॥ ಓಂ ಪುನರ್ನೋ ಅಸುಂ ಪೃಥಿವೀ ದದಾತು 
ಪುನದ್ಯೌ ೯ರ್ದೇವೀ ಪುನರಂತರಿಕ್ಷಮ್‌ || ಪುನರ್ನಃ ಸೋಮಸ್ತ ಸ್ವನ್ವೆಂ ದದಾತು ಪುನಃ 
ಪೂಷಾ ಪಥ್ಯಾಂ-೩ ಯಾಸ್ಟಸ್ತಿ Il ಓಂ Il 


ತತ ನ್ಲ್ನಾಸಃ 


ಹ 
ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾ- ಯಾಮ ಮಾಡಿರಿ) । ಏತೇಷಾಂ ತತ್ಹಮಂತ್ರಾಣಾಮ್‌ ಅಂತರ್ಯಾಮೀ 
ಯಷಿಃ (ಶಿರಸಿ) ದೈವೀಗಾಯತ್ರೀ ಛಂದಃ (ಮುಖೇ) । ಶಕ್ಕಾದಿತತ್ತ ರೂಪೀ 
ಪುರುಷಾದಿ-ತತ್ವಾಂತರ್ಯಾಮೀ ಶ್ರೀನಾರಾಯಣೋ ದೇವತಾ (ಹೃದಯೇ) ನ್ಯಾಸೇ 
ವಿನಿಯೋಗಃ । 


-53- 


ದುರ್ಗಾಷ್ಟಮಿ 


ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ । ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ । ಓಂ ಭೂರ್ಭುವಸ್ಟಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ | ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ । 


ಪ್ರಧಾನೋಪಮವರ್ಣಾನಿ ದ್ವಿಭುಜಾನ್ಯಪ್ಯಶೇಷತಃ । 

ಕೃತಾಂಜಲಿಪುಟಾನ್ಯೇವ ಪ್ರಧಾನಂ ತಂ ಹರಿಂ ಪ್ರತಿ ॥ 

ಶಕ್ಕಾದಿತತ್ತ್ವರೂಪಿಪುರುಷಾದಿತತ್ವಾಂತರ್ಯಾಮಿಶ್ರೀನಾರಾಯಣಪ್ರೇರಣಯಾ 
ಶ್ರೀನಾರಾಯಣಪ್ರೀತ್ಯರ್ಥಂ ತತ್ತ್ವನ್ಯಾಸಂ ಕರಿಷ್ಯೇ ॥ 


ಓಂ ಪರಾಯ ಶಕ್ಕಾತ್ಸನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ 
ಪ್ರತಿಷ್ಠಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಸಂವಿದಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಸ್ಫೂರ್ತ್ಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಪ್ರವೃತ್ಛಾತ್ಮನೇ 


ಲಕ್ಷ್ಮೀನಾರಾಯಣಾಭ್ಯಾಂ ನಮಃ | ಓಂ ಪರಾಯ ಕಲಾತ್ಮನೇ 


® (0 


ೇಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ವಿದ್ಯಾತ್ಮನೇ 
ನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮತ್ಕಾತ್ಮನೇ 
ಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ನಿಯತ್ಯಾತ್ಮನೇ 
ಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಮಾಯಾತ್ಮನೇ 
ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ ನಮಃ । ಓಂ ಪರಾಯ ಕಾಲಾತ್ಮನೇ ಶ್ರೀಲಕ್ಷ್ಮೀನಾರಾ- 
ಯಣಾಭ್ಯಾಂ ನಮಃ । ಓಂ ಪರಾಯ ಪುರುಷಾತ್ಮನೇ ಶ್ರೀಲಕ್ಷ್ಮೀನಾರಾಯಣಾಭ್ಯಾಂ 
ನಮಃ॥೧೨॥ (ಈ ಹನ್ನೆರಡನ್ನು ಮಾಲಾಕಾರವಾಗಿ ಹೃದಯಮುಟ್ಟಿ ಜಪಿಸಬೇಕು.) 


ಓಲ್‌ (ಅ (09 


ದುರ್ಗಾಷ್ಟಮಿ 


ತತ್ತದವಯವೇಷು ದೇವತಾನ್ಯಾಸಃ 
ಓಂ ಪರಾಯ ಅವ್ಯಕ್ತಾತ್ಮನೇ ಬ್ರಹ್ಮಾಣೀಭಾರತೀಭ್ಯಾಂ ನಮಃ ॥ (ಬಲಗೈ) 
ಓಂ ಪರಾಯ ಮಹದಾತ್ಮನೇ ಬ್ರಹ್ಮವಾಯುಭ್ಯಾಂ ನಮಃ ॥ (ಎಡಗೈ) 
ಓಂ ಪರಾಯ ಅಹಂಕಾರಾತ್ಮನೇ ಗರುಡಶೇಷರುದ್ರೇಭ್ಯೋ ನಮಃ ॥ (ಬಲತೊಡೆ) 
ಓಂ ಪರಾಯ ಮನ ಆತ್ಮನೇ ಸ್ವಂದೇಂದ್ರಾಭ್ಯಾಂ ನಮಃ ॥ (ಎಡತೊಡೆ) 


(ಬಲಗೈ ಐದು ಬೆರಳು) ಓಂ ಪರಾಯ ತ್ವಗಾತ್ಮನೇ ಪ್ರಾಣಾಯ ನಮಃ ॥ 
ಓಂ ಪರಾಯ ಶ್ರೋತ್ರಾತ್ಮನೇ ದಿಗ್ದೇವತಾಭ್ಯೋ ನಮಃ ॥ ಓಂ ಪರಾಯ ಚಕ್ಷುರಾತ್ಮನೇ 
ಸೂರ್ಯಾಯ ನಮಃ ॥ ಓಂ ಪರಾಯ ಜಿಹ್ವಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಫ್ರಾಣಾತ್ಮನೇ ಅಶ್ವಿಭ್ಯಾಂ ನಮಃ ॥ 

(ಎಡಗೈ ಐದು ಬೆರಳು) ಓಂ ಪರಾಯ ವಾಗಾತ್ಮನೇ ವಹ್ನಯೇ ನಮಃ ॥ ಓಂ 
ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ॥ ಓಂ ಪರಾಯ ಪಾದಾತ್ಮನೇ ಜಯಂತಾಯ 
ನಮಃ ॥! ಓಂ ಪರಾಯ ಪಾಯ್ವಾತ್ಮನೇ ಮಿತ್ರಾಯ ನಮಃ ॥ ಓಂ ಪರಾಯ 
ಉಪಸ್ಥಾತ್ಮನೇ ಮನವೇ ನಮಃ ॥ 

(ಬಲಪಾದದ ಐದು ಬೆರಳು) ಓಂ ಪರಾಯ ಶಬ್ದಾಶ್ಮನೇ ಬೃಹಸ್ಪತಿ- 
ಪ್ರಾಣಾಭ್ಯಾಂ ನಮಃ ॥ ಓಂ ಪರಾಯ ಸರ್ಶಾತ್ಮನೇ ಆಪಾನಾಯ ನಮಃ ॥ ಓಂ 
ಪರಾಯ ರೂಪಾತ್ಮನೇ ವ್ಯಾನಾಯ ನಮಃ ॥ ಓಂ ಪರಾಯ ರಸಾತ್ಮನೇ ಉದಾನಾಯ 
ನಮಃ ॥ ಓಂ ಪರಾಯ ಗಂಧಾತ್ಮನೇ ಸಮಾನಾಯ ನಮಃ ॥ 

(ಎಡಪಾದದ ಐದು ಬೆರಳು) ಓಂ ಪರಾಯ ಆಕಾಶಾತ್ಮನೇ ಮಹಾಗಣ- 
ಪತಯೇ ನಮಃ ॥ ಓಂ ಪರಾಯ ವಾಯ್ವಾತ್ಮನೇ ವಾಯವೇ ನಮಃ॥ ಓಂ ಪರಾಯ 
ತೇಜ ಆತ್ಮನೇ ವಹ್ನಯೇ ನಮಃ ॥ ಓಂ ಪರಾಯ ಅಬಾತ್ಮನೇ ವರುಣಾಯ ನಮಃ ॥ 
ಓಂ ಪರಾಯ ಪೃಥಿವ್ಯಾತ್ಮನೇ ಧರಾಯೈ ನಮಃ ॥ 

ಅನೇನ ತತ್ತ್ವನ್ಯಾಸೇನ ಭಗವಾಂಸ್ತತ್ತ್ವಾಂತರ್ಯಾಮೀ ಶ್ರೀಮಧ್ವಾಂತರ್ಗತಃ 
ಶ್ರೀಗೋಪಾಲಕೃಷ್ಣಾತ್ತಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


55- 


ದುರ್ಗಾಷ್ಟಮಿ 


 ಮಾತ್ಮಕಾನ್ಯಾಸಃ 
ಓಮ್‌ ಓಂ ನಮೋ ನಾರಾಯಣಾಯ ಓಮ್‌ ॥ (ಎಂಬ ಮಂತ್ರದಿಂದ 
ಪ್ರಾಣಾಯಾಮ) 
ಯಷ್ಯಾದಿನ್ಯಾಸಃ 
ಏತೇಷಾಂ ಮಾತೃಕಾಮಂತ್ರಾಣಾಮ್‌ ಅಂತರ್ಯಾಮೀ ಖಷಿ (ಶಿರಸಿ) । 
ದೈವೀ ಗಾಯತ್ರೀ ಛಂದಃ (ಮುಖೇ) । ಆಜಾದಿರೂಪೀ ಶ್ರೀಲಕ್ಷ್ಮಿನಾರಾಯಣೋ 
ದೇವತಾ (ಹೃದಯೇ) ನ್ಯಾಸೇ ವಿನಿಯೋಗಃ 
ಪಂಚಾಂಗನ್ಯಾಸಃ 
ಓಂ ಭೂಃ ಅಗ್ನ್ಯಾತ್ಮನೇ ಅನಿರುದ್ಧಾಯ ಹೃದಯಾಯ ನಮಃ । ಓಂ ಭುವಃ 
ವಾಯ್ವಾತ್ಮನೇ ಪ್ರದ್ಯುಮ್ನಾಯ ಶಿರಸೇ ಸ್ವಾಹಾ | ಓಂ ಸ್ವಃ ಸೂರ್ಯಾತ್ಮನೇ 
ಸಂಕರ್ಷಣಾಯ ಶಿಖಾಯೈ ವೌಷಟ್‌ ಓಂ ಭೂರ್ಭುವಃ ಪ್ರಜಾಪತ್ಯಾತ್ಮನೇ 
ವಾಸುದೇವಾಯ ಕವಚಾಯ ಹುಮ್‌ । ಓಂ ಸತ್ಯಂ ನಾರಾಯಣಾಯ ಅಸ್ತ್ರಾಯ 
ಫಟ್‌ | 
ಧ್ಯಾನಮ್‌ 
ತಾದೃಗ್ರೂಪಾಶ್ಚ ಪಂಚಾಶಜ್ಞಾನಮುದ್ರಾಭಯೋದ್ಯತಾಃ । 
ಟಂಕೀ ಧನ್ಹೀ ಚ ದಂಡೀ ಚ ತತ್ತದ್ಭುಕ್ತಾಸ್ತು ವಾಮತಃ ॥ 
ಅಜಾದಿರೂಪಿಶ್ರೀಲಕ್ಪ್ಮೀನಾರಾಯಣಪ್ರೇರಣಯಾ ಅಜಾದಿರೂಪಿಶ್ರೀಲಕ್ಷ್ಮೀ- 
ನಾರಾಯಣಪ್ರೀತ್ಯರ್ಥಂ ಅಸ್ಯಾಂ ಮೂರ್ತೌ ಭಗವತಃ ಸಾನ್ನಿಧ್ಯಸಿದ್ದ್ಯರ್ಥಂ 
ಮಾತೃಕಾನ್ಯಾಸಂ ಕರಿಷ್ಯೇ ॥ 
(ಮುಖದಲ್ಲಿ) ಓಂ ಅಂ ಅಜಾಯ ನಮಃ ॥ ಓಂ ಆಂ ಆನಂದಾಯ 


ನಮಃ ॥ ಓಂ ಇಂ ಇಂದ್ರಾಯ ನಮಃ ॥ ಓಂ ಈ ಈಶಾಯ ನಮಃ ॥ 
ಓಂ ಉಂ ಉಗ್ರುಯ ನಮಃ ॥ ಓಂ ಊಂ ಊರ್ಜಾಯ ನಮಃ ॥ ಓಂ ಯಂ 


-56- 


ದುರ್ಗಾಷ್ಟಮಿ 


ಯತಂಭರಾಯ ನಮಃ ॥ ಓಂ ಖೂಂ ಖೂಘಾಯ ನಮಃ ॥ ಓಂ ಲೃಂ ಲೃಶಾಯ 
ನಮಃ ॥ ಓಂ ಲ್ಹಂ ಲೃಜಯೇ ನಮಃ ॥ ಓಂ ಏಂ ಏಕಾತ್ಮನೇ ನಮಃ ॥ 
ಓಂ ಐಂ ಐರಾಯ ನಮಃ ॥ ಓಂ ಓಂ ಓಜೋಭ್ಯತೇ ನಮಃ ॥ ಓಂ ಔಂ 
ಔರಸಾಯ ನಮಃ ॥ ಓಂ ಅಂ ಅಂತಾಯ ನಮಃ ॥ ಓಂ ಅಃ ಅರ್ಧಗರ್ಭಾಯ 
ನಮಃ ॥ 

(ಬಲಗೈ) ಓಂ ಕಂ ಕಪಿಲಾಯ ನಮಃ ॥ ಓಂ ಖಂ ಖಪತಯೇ ನಮಃ ॥ 
ಓಂ ಗಂ ಗರುಡಾಸನಾಯ ನಮಃ ॥ ಓಂ ಘಂ ಘರ್ಮಾಯ ನಮಃ ॥ 
ಓಂ ಜಂ ಜಸಾರಾಯ ನಮಃ ॥ 

(ಎಡಗೈ) ಓಂ ಚಂ ಚಾರ್ವಂಗಾಯ ನಮಃ ॥ ಓಂ ಛಂ ಛಂದೋಗಮ್ಯಾಯ 
ನಮಃ ॥ ಓಂ ಜಂ ಜನಾರ್ದನಾಯ ನಮಃ ॥ ಓಂ ರುಂ ರಾಟಿತಾರಯೇ 
ನಮಃ ॥ ಓಂ ಇಂ ಇಮಾಯ ನಮಃ ॥ 

(ಬಲಗಾಲು) ಓಂ ಟಂ ಟಂಕಿನೇ ನಮಃ ॥ ಓಂ ಠಂ ಠಲಕಾಯ ನಮಃ ॥ 
ಓಂ ಡಂ ಡರಕಾಯ ನಮಃ ॥ ಓಂ ಢಂ ಢರಿಣೇ ನಮಃ ॥ ಓಂ ಣಂ ಣಾತ್ಮನೇ 
ನಮಃ ॥ 

(ಎಡಗಾಲು) ಓಂ ತಂ ತಾರಾಯ ನಮಃ ॥ ಓಂ ಥಂ ಥಭಾಯ ನಮಃ ॥ 
ಓಂ ದಂ ದಂಡಿನೇ ನಮಃ ॥ ಓಂ ಧಂ ಧನ್ವಿನೇ ನಮಃ ॥ ಓಂ ನಂ ನಮ್ಯಾಯ 
ನಮಃ ॥ 

(ಹೊಟ್ಟೆಯಭಾಗ; ಗುಹ್ಯ) ಓಂ ಪಂ ಪರಾಯ ನಮಃ ॥ ಓಂ ಫಂ ಫಲಿನೇ 
ನಮಃ ॥ ಓಂ ಬಂ ಬಲಿನೇ ನಮಃ ॥। ಓಂ ಭಂ ಭಗಾಯ ನಮಃ ॥ 
ಓಂ ಮಂ ಮನವೇ ನಮಃ ॥ 

(ತ್ವಕ್‌, ಚರ್ಮ, ರಕ್ತ, ಮಾಂಸ, ಮಜ್ಜಾ, ಮೇದಸ್ಸು, ಅಸ್ಥಿ) ಓಂ ಯಂ 
ಯಜ್ಞಾಯ ನಮಃ ॥ ಓಂ ರಂ ರಾಮಾಯ ನಮಃ ॥ ಓಂ ಲಂ ಲಕ್ಷ್ಮೀಪತಯೇ 
ನಮಃ ॥ ಓಂ ವಂ ವರಾಯ ನಮಃ ॥ ಓಂ ಶಂ ಶಾಂತಸಂವಿದೇ ನಮಃ ॥ 


-57- 


ದುರ್ಗಾಷ್ಟಮಿ 


ಓಂ ಷಂ ಷಡ್ಗುಣಾಯ ನಮಃ ॥ ಓಂ ಸಂ ಸಾರಾತ್ಮನೇ ನಮಃ ॥ ಓಂ ಹಂ ಹಂಸಾಯ 
ನಮಃ ॥ (ಪ್ರಾಣ) ಓಂ ೪೦ ಳಾಳುಕಾಯ ನಮಃ ॥ (ಜೀವ) ಓಂ ಕ್ಷಂ 
ಲಕ್ಷ್ಮೀನೃಸಿಂಹಾಯ ನಮಃ ॥ 

ಅನೇನ ಮಾತೃಕಾನ್ಯಾಸೇನ ಭಗವಾನ್‌ ಅಜಾದಿರೂಪೀಶ್ರೀಮನ್ಮಧ್ವಾಂತರ್ಗತ- 
ಶ್ರೀಗೋಪಾಲಕೃಷ್ಣಾತ್ಮಕಃ ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಮ್‌ ॥ 


॥। ಶ್ರೀಕೃಷ್ಣಾರ್ಪಣಮಸ್ತು ॥ 
ಅಷ್ಠಾಕ್ಷರಮಂತ್ರಃ 


"ಓಂ ಓಂ ನಮೋ ನಾರಾಯಣಾಯ ಓಮ್‌' (ಪ್ರಾಣಾಯಾಮ 
ಮಾಡಬೇಕು.) 


ಅಸ್ಯ ಶ್ರೀನಾರಾಯಣಾಷ್ಟಾಕ್ಟರಮಂತ್ರಸ್ಯ ಅಂತರ್ಯಾಮೀ ಖಷಿ (ಶಿರಸಿ) । 
ದೈವೀ ಗಾಯತ್ರೀಛಂದಃ (ಮುಖೇ) । ಶ್ರೀನಾರಾಯಣೋ ದೇವತಾ (ಹೃದಯೇ)! 


ಓಂ ಕೃದ್ಧೋಲ್ಯಾಯ ಹೃದಯಾಯ ನಮಃ । ಓಂ ಮಹೋಲ್ವಾಯ ಶಿರಸೇ 
ಸ್ವಾಹಾ । ಓಂ ವೀರೋಲ್ವಾಯ ಶಿಖಾಯೈ ವೌಷಟ್‌ । ಓಂ ದ್ಯೂಲ್ವಾಯ ಕವಚಾಯ 
ಹುಮ್‌ । ಓಂ ಸಹಸ್ರೋಲ್ಕಾಯ ಅಸ್ತ್ರಾಯ ಫಟ್‌ । (ಇತಿ ದಿಗ್ಗಂಧಃ) 


ಧ್ಯಾನಮ್‌ 
ಉದ್ಯದ್ಧಾಸ್ತತಮಾಭಾಸಶ್ಚಿದಾನಂದೆ ೈಕದೇಹವಾನ್‌ 
ಚಕ್ರಶಂಖಗದಾಪದ್ಧಧರೋ ಧೈಯೋತಹಮೀಶ್ನರಃ । 
ಲಕ್ಷ್ಮೀಧರಾಭ್ಯಾಮಾಶ್ಚಿಷ್ಟ ಸ್ವಮೂರ್ತಿಗಣಮಧ್ಯಗಃ 
ಬ್ರಹ್ನವಾಯುಶಿವಾಹೀಶವಿಪೈಃ ಶಕ್ರಾದಿಕೈರಪಿ ॥ 
ಸೇವ್ಯಮಾನೋಠ5 ಧಿಕಂ ಭಕ್ತ್ಯಾನಿತ್ಯನಿಃಶೇಷಶಕ್ತಿಮಾನ್‌ | 
ಮೂರ್ತಯೋರ5 ಷ್ಟಾವಭಿ( ಪಿ) ಧ್ಯೇಯಾಶಕ್ರಶಂಖವರಾಭಯ್ಯ: I 
ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣಭೂಷಿತಾಃ ॥ 


-58- 


ದುರ್ಗಾಷ್ಟಮಿ 
ಬಿಂಬೋಪಸಿ ಪ್ರತಿಬಿಂಬೋತಸ್ಥಿ ತವ ಯದ್ಯಪಿ ಚಾಂತರಮ್‌ । 
ಸ್ವಾಮಿನ್ನಿರ್ದೋಷಮದ್ದೋಷಂ ವಿರೇಚಯ ನಮೋಸ್ತು ತೇ। 
ಚಕ್ರಶಂಖವರಾಭೀತಿಹಸ್ತಾನ್ಯೇತಾನಿ ಸರ್ವಶಃ । 
ಮೂಲರೂಪಸವರ್ಣಾನಿ ಕೃಷ್ಣಾವರ್ಣಾ ಶಿಖೋಚ್ಯತೇ॥ 
ಶ್ರೀಲಕ್ಷ್ಮೀನಾರಾಯಣಪ್ರೇರಣಯಾ ಶ್ರೀಲಕ್ಷ್ಮೀನಾರಾಯಣಪ್ರೀತ್ಯರ್ಥಂ, 
ಪ್ರತಿಮಾಶುದ್ಧ್ಯರ್ಥಂ, ನಾರಾಯಣಾಷ್ಟಾಕ್ಟರಮಂತ್ರ ಜಪಪೂರ್ವಕನ್ಯಾಸೇ 
ವಿನಿಯೋಗಃ ॥ 


ಸೃಷ್ಟಿನ್ಯಾಸಃ 
ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ । ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಚಿ 
ಓಂ ರಾಂ ಆತ್ಮನೇ ನಮಃ | ಹೃದಯೇ 
ಓಂ ಯಂ ಅಂತರಾತ್ಮನೇ ನಮಃ । ನಾಭೌ 
ಓಂ ಣಾಂ ಪರಮಾತ್ಮನೇ ನಮಃ । ಜಾನ್ಹೋಃ 
ಓಂಯಂ ಜ್ಞಾನಾತ್ಮನೇ ನಮಃ । ಪಾದಯೋಃ 

ಸ್ಥಿತಿನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಶಿರಸಿ 
ಓಂ ನಂ ತೈಜಸಾಯ ನಮಃ | ನೇತ್ರಯೋಃ 
ಓಂ ಮೋಂ ಪ್ರಾಜ್ಞಾಯ ನಮಃ । ನಾಸಯೋಃ 
ಓಂ ನಾಂ ತುರ್ಯಾಯ ನಮಃ । ವಾಚೆ 
ಓಂ ರಾಂ ಆತ್ಮನೇ ನಮಃ | ಪಾದಯೋಃ 


ಓಂಯಂ ಅಂತರಾತ್ಮನೇ ನಮಃ । ಜಾನ್ವೋಃ 


59- 


ದುರ್ಗಾಷ್ಟಮಿ 


ಓಂ ಣಾಂ ಪರಮಾತ್ಮನೇ ನಮಃ । ನಾಭೌ 

ಓಂಯಂ ಜ್ಞಾನಾತ್ಮನೇ ನಮಃ | ಹೃದಯೇ 
ಲಯನ್ಯಾಸಃ 

ಓಂ ಓಂ ವಿಶ್ವಾಯ ನಮಃ । ಪಾದಯೋಃ 

ಓಂ ನಂ ತೈಜಸಾಯ ನಮಃ । ಜಾನ್ವೋಃ 

ಓಂ ಮೋಂ ಪ್ರಾಜ್ಞಾಯ ನಮಃ । ನಾಭೌ 

ಓಂ ನಾಂ ತುರ್ಯಾಯ ನಮಃ । ಹೃದಯೇ 

ಓಂ ರಾಂ ಆತ್ಮನೇ ನಮಃ । ವಾಚಿ 

ಓಂ ಯಂ ಅಂತರಾತ್ಮನೇ ನಮಃ । ನಾಸಯೋಃ 

ಓಂ ಣಾಂ ಪರಮಾತ್ಮನೇ ನಮಃ । ನೇತ್ರಯೋಃ 

ಓಂ ಯಂ ಜ್ಞಾನಾತ್ಮನೇ ನಮಃ । ಶಿರಸಿ 


il ಓಂ ಓಂ ನಮೋ ನಾರಾಯಣಾಯ ಓಮ್‌ ॥ 


ಕಲಶವನ್ನು ಮುಟ್ಟಿ ಕನಿಷ್ಠ ೧೨ ಬಾರಿ ನರಾಯಣಮಂತ್ರವನ್ನು ಜಪಿಸಬೇಕು. 
ಜಪಿಸಬೇಕು. ಅನಂತರ ಧ್ಯಾನ, ಅಂಗನ್ಯಾಸ, ಕರನ್ಯಾಸಾದಿಗಳನ್ನು ಮಾಡಬೇಕು. (ವಿಶೇಷತಃ 
ಸೃಷ್ಟಿ, ಸ್ಥಿತಿ, ಲಯ ನ್ಯಾಸಗಳನ್ನು ಗುರುಗಳ ಉಪದೇಶವಿಲ್ಲದೆಯೇ ಮಾಡಕೂಡದು. ಇದೇ 
ರೀತಿಯಾಗಿ ದುರ್ಗಾಮಂತ್ರದಿಂದಲೂ ಸೃಷ್ಟಿ, ಸ್ಥಿತಿ, ಲಯ ನ್ಯಾಸಗಳನ್ನು ಮಾಡಬೇಕು. 
ಅದಕ್ಕಾಗಿ ಗುರುಗಳ ಬಳಿ ಉಪದೇಶವನ್ನು ಪಡೆದುಕೊಳ್ಳಬೇಕು. ) 


ಆವಾಹಿತಾ ಭವ । ಸಂಸ್ಥಾಪಿತಾ ಭವ । ಸನ್ನಿಹಿತಾ ಭವ । ಸನ್ನಿರುದ್ಧಾ ಭವ | 
ಅವಗುಂಠಿತಾ ಭವ । ವ್ಯಾಪ್ತಾ ಭವ । ವರದಾಭವ । ಸನ್ನಿಧಿಂ ಕುರು ಕುರು । 
ಕ್ಷಮಸ್ವ । ಪ್ರಸೀದ ಪ್ರಸೀದ । (ಆವಾಹನಾದಿಮುದ್ರಾಃ ಪ್ರದರ್ಶ) 


ಗೃಹಾ ವೈ ಪ್ರತಿಷ್ಠಾ ಸೂಕ್ತಂ । ತತ್ಪತಿಷ್ಠಿತಮಯಾವಾಚಾ ಸಂಸ್ತವ್ಯಮ್‌ 
ತಸ್ಮಾದ್ಯದ್ಯಪಿ ದೂರ ಇವ ಪಶೂನ್‌ ಲಭತೇ ಗೃಹಾ ಹಿ ಪಶೂನಾಂ ಪ್ರತಿಷ್ಠಾಂ 
ಪ್ರತಿಷ್ಠಾ ॥ 


-60- 


ದುಗಾ ೯ಷ್ಟಮಿ 


ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸತಿಃ । ಧ್ರುವಂತ 
ಇಂದ್ರಶ್ನಾಗ್ಗಶ್ಯ ರಾಷ್ಟ್ರಂ ಧಾರಯತಾಂ ಧ್ರುವಮ್‌॥। ಸುಮೂಹರ್ತಮಸ್ತು ॥ 


ಚಇಚ _ 


ಸುಪ್ರತಿಷ್ಠಿತಮಸ್ತು ॥ 


ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ಎಷ್ಟು 


ಪ್ರಚೋದಯಾತ್‌ Il 


ದುರ್ಗಾಯೈ ನಮಃ ದುರ್ಗಾಂ ಆವಾಹಯಾಮಿ ॥ 


kkk 


"ಪ್ರತಿಪತ್‌' ತಿಥಿಯಲ್ಲಿ ದುರ್ಗೆಯ ರೂಪವನ್ನು 
ಹೀಗೆ ಪೂಜಿಸಬೇಕು. 


ಷೋಡಶೋಪಚಾರ ಪೂಜೆ 


ಧ್ಯಾನ 
ಮಹಿಷಫ್ಲೀಂ ದಶಭುಜಾಂ ಕುಮಾರೀಂ ಸಿಂಹವಾಹಿನೀಮ್‌ । 
ದಾನವಾಂಸ್ತರ್ಜಯಂತೀಂ ಚ ಸರ್ವಕಾಮದುಘಾಂ ಶಿವಾಮ್‌ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 


ದಾ _ದಶನಾಮಪೂಜೆ 
ಶ್ರೀದೇವ್ಕೈ ನಮಃ । ಅಮೃತೋದ್ಧವಾಯೈೆ ನಮಃ । ಕಮಲಾಶಕ್ಕೈ (ಕಮಲಾಕ್ಷ) 
ನಮಃ । ಸರ್ವಸೌಂದರ್ಯಾಯ್ಯೆ ನಮಃ । ವಿಷ್ಣುಪತ್ಸ್ಯೈ ನಮಃ । ವೈಷ್ಣವ್ಯೈ ನಮಃ । 


-61- 


ದುರ್ಗಾಷ್ಟಮಿ 


ವಾರಾಹ್ಯೈ ನಮಃ । ವೇದ (ದೇವ) ದೇವತಾಯೈ ನಮಃ । ಶಾರ್ಜ್‌ಣ್ಯೈ ನಮಃ । 
ಹರಿವಲ್ಲಭಾಯೈ ನಮಃ । ಶರ್ವಾಣ್ಯೈ ನಮಃ । (ಶ್ರೀನಾರಸಿಂಹ ನಮಃ 1) 
ಸರ್ವಸೇವಿತಾಯೈ ನಮಃ ॥ (ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ) 
ಆವಾಹನೆ 
ವಾಕ್‌ಶ್ರೀದುರ್ಗಾದಿರೂಪೇಣ ವಿಶ್ವಮಾವೃತ್ಯ ತಿಷ್ಕಸಿ । 


ಆವಾಹಯಾಮಿ ತ್ಚಾಂ ದೇವಿ ಸಮ್ಯಕ್‌ ಸನ್ನಿಹಿತಾ ಭವ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ದುರ್ಗಾಮಾವಾಹಯಾಮಿ | ಆವಾಹನಹಂ 
ಸಮರ್ಪಯಾಮಿ ॥ 


ಆಸನ 
ಭದ್ರಕಾಲಿ ನಮಸ್ತೇಸ್ತು ಭಕ್ತಾನಾಮೀಪ್ಲಿತಾರ್ಥದೇ । 
ಸ್ವರ್ಣಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಆಸನಂ ಸಮರ್ಪಯಾಮಿ ॥ 


ಸಾ ಗತ 
ಸರ್ವಸ್ವರೂಪೇ ಸರ್ವೆೇಶಿ ಸರ್ವಶಕ್ಷಿಸಮನಿಫೇ [ 
ಕೃತಾಂಜಲಿಪುಟೋ ಭಕ್ತ್ಯಾ ಸ್ವಾಗತಂ ಕಲ್ಹಯಾಮ್ಯಹಮ್‌ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಸ್ವಾಗತಂ ಸಮರ್ಪಯಾಮಿ ॥ 


-62- 


ದುರ್ಗಾಷ್ಟಮಿ 


ಅರ್ಯ 
ಮಹಾಲಕ್ಷ್ಮೀ ಮಹಾಮಾಯೇ ಮಹಾವಿದ್ಯಾಸ್ವರೂಪಿಣಿ । 
ಅರ್ಪ್ಯಪಾದ್ಯಾಚಮಾನ್‌ ದೇವಿ ಗೃಹಾಣ ಪರಮೇಶಿ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಅರ್ಫ್ಯಪಾದ್ಯಾಚಮನಾನಿ ಸಮರ್ಪಯಾಮಿ ॥ 
ಮಧುಪರ್ಕ 
ದೂರ್ವಾಂಕುರಸಮಾಯುಕ್ತಂ ಗಂಧಾದಿಸುಮನೋಹರಮ್‌ । 
ಮಧುಪರ್ಕಂ ಮಯಾ ದತ್ತಂ ನಾರಾಯಣಿ ನಮೋಸ್ತು ತೇ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ । ಮಧುಪರ್ಕಂ ಸಮರ್ಪಯಾಮಿ ॥ 
ಪಂಚಾಮೃತಸ್ನಾನ 
ಸ್ನಾನಂ ಪಂಚಾಮೃತಂ ದೇವಿ ಭದ್ರಕಾಲಿ ಜಗನ್ಮಯಿ । 
ಭಕ್ತ್ಯಾನಿವೇದಿತಂ ತುಭ್ಯಂ ವಿಶ್ವೇಶ್ವರಿ ನಮೋಸ್ತು ತೇ॥ 


ಪ್ರ 


ದುರ್ಗಾರೂಪಿ ವಿಷ್ಣವೇ ನಮಃ । ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥ 


ಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ಶುದ್ದೋದಕಸ್ನಾನ 
ಇ ಇ 
ಶುದ್ಧೋದಕಸಮಾಯುಕ್ತಂ ಗಂಗಾಸಲಿಲಮುತ್ತಮಮ್‌ | 
ಸ್ನಾನಂ ಗೃಹಾಣ ದೇವೇಶಿ ಭದ್ರಕಾಲಿ ನಮೋಸ್ತು ತೇ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ । ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ 


63- 


ದುರ್ಗಾಷ್ಟಮಿ 


ವಾರಾಹ್ಯೈ ನಮಃ । ವೇದ (ದೇವ) ದೇವತಾಯೈ ನಮಃ । ಶಾರ್ಜ್‌ಣ್ಕೈ ನಮಃ । 
ಹರಿವಲ್ಲಭಾಯ್ಕೆ ನಮಃ । ಶರ್ವಾಣ್ಯೈ ನಮಃ । (ಶ್ರೀನಾರಸಿಂಹ್ಕೈ ನಮಃ 1) 
ಸರ್ವಸೇವಿತಾಯೈ ನಮಃ ॥ (ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ) 
ಆವಾಹನೆ 
ವಾಕ್‌ಶ್ರೀದುರ್ಗಾದಿರೂಪೇಣ ವಿಶ್ವಮಾವೃತ್ಯ ತಿಷ್ಠಸಿ । 


ಆವಾಹಯಾಮಿ ತ್ಚಾಂ ದೇವಿ ಸಮ್ಯಕ್‌ ಸನ್ನಿಹಿತಾ ಭವ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ದುರ್ಗಾಮಾವಾಹಯಾಮಿ | ಆವಾಹನಹಂ 
ಸಮರ್ಪಯಾಮಿ ॥ 


ಆಸನ 
ಭದ್ರಕಾಲಿ ನಮಸ್ಟೇತಸ್ತು ಭಕ್ತಾನಾಮೀಪಿತಾರ್ಥದೇ | 


ಸ್ಪರ್ಣಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಮ್‌ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಆಸನಂ ಸಮರ್ಪಯಾಮಿ ॥ 


ಸಾ ಗತ 
ಸರ್ವಸ್ವರೂಪೇ ಸರ್ವೆೇಶಿ ಸರ್ವಶಕ್ತಿಸಮನ್ನಿತೇ | 
ಕೃತಾಂಜಲಿಪುಟೋ ಭಕ್ತ್ಯಾ ಸ್ವಾಗತಂ ಕಲ್ಪಯಾಮ್ಯಹಮ್‌ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಸ್ವಾಗತಂ ಸಮರ್ಪಯಾಮಿ ॥ 


-62- 


ದುರ್ಗಾಷ್ಟಮಿ 


ಅರ್ಯ 
ಮಹಾಲಕ್ಷ್ಮೀ ಮಹಾಮಾಯೇ ಮಹಾವಿದ್ಯಾಸ್ಪರೂಪಿಣೆ । 
ಅಘಣ್ಯಪಾದ್ಯಾಚಮಾನ್‌ ದೇವಿ ಗೃಹಾಣ ಪರಮೇಶ್ವರಿ || 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಅರ್ಫ್ಯಪಾದ್ಯಾಚಮನಾನಿ ಸಮರ್ಪಯಾಮಿ ॥ 
ಮಧುಪರ್ಕ 
ದೂರ್ವಾಂಕುರಸಮಾಯುಕ್ತಂ ಗಂಧಾದಿಸುಮನೋಹರಮ್‌ । 
ಮಧುಪರ್ಕಂ ಮಯಾ ದತ್ತಂ ನಾರಾಯಣಿ ನಮೋಸ್ತು ತೇ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ । ಮಧುಪರ್ಕಂ ಸಮರ್ಪಯಾಮಿ ॥ 
ಪಂಚಾಮೃತಸ್ನಾನ 


ಸ್ನಾನಂ ಪಂಚಾಮೃತಂ ದೇವಿ ಭದ್ರಕಾಲಿ ಜಗನ್ನಯಿ । 
ಭಕ್ತ್ಯಾನಿವೇದಿತಂ ತುಭ್ಯಂ ವಿಶ್ವೇಶ್ವ೦ ನಮೋಸ್ತು ತೇ॥ 


ಲ 


ದುರ್ಗಾರೂಪಿ ವಿಷ್ಣವೇ ನಮಃ । ಪಂಚಾಮೃತಸ್ನಾನಂ ಸಮರ್ಪಯಾಮಿ ॥ 


ಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ಶುದ್ದೋದಕಸ್ನಾನ 
ಇ ಇ 
ಶುದ್ಧೋದಕಸಮಾಯುಕ್ತಂ ಗಂಗಾಸಲಿಲಮುತ್ತಮಮ್‌ । 
ಸ್ನಾನಂ ಗೃಹಾಣ ದೇವೇಶಿ ಭದ್ರಕಾಲಿ ನಮೋಸ್ತು ತೇ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ । ಶುದ್ಧೋದಕಸ್ನಾನಂ ಸಮರ್ಪಯಾಮಿ ॥ 


-63- 


ದುರ್ಗಾಷ್ಟಮಿ 


ವಸ 


ಅ 
ವಸ್ತ್ರ 0 ಗೃಹಾಣ ದೇವೇಶಿ ದೇವಾಂಗಸದ್ಭಶಂ ನವಮ್‌ । 


ವಿಶ್ವೇಶ ಮಾಹಾಮಾಯೇ ನಾರಾಯಣಿ ನಮೋಸ್ತು ತೇ ॥ 


ಪ್ರಾಣಸ್ನ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ಛ 


ದುರ್ಗಾರೂಪಿ ವಿಷ್ಣವೇ ನಮಃ । ವಸ್ತಂ ಸಮರ್ಪಯಾಮಿ ॥ 


ಗೋದಾವರಿ ನಮಸ್ತುಭ್ಯಂ ಸರ್ವಾಭೀಷ್ಟಪ್ರದಾಯಿನಿ | 
ಸರ್ವಲಕ್ಷಣಸಂಭೂತೇ ದುರ್ಗಾದೇವಿ ನಮೋಸ್ತು ತೇ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಕಂಚುಕಂ ಸಮರ್ಪಯಾಮಿ ॥ 


ತಕ್ಕಕಾನಂತಕರ್ಕೋಟನಾ ಗುಯಜೊ ್ಲೀಪವೀತಿನಿ I 


ಸೌವರ್ಣಂ ಯಜ್ಞಸೂತ್ರಂ ತೇ ದದಾಮಿ ಹರಿವಾಸಿನಿ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಸ್ಪರ್ಣಯಜ್ಞೊ ್ಲೀಪವೀತಂ ಸಮರ್ಪಯಾಮಿ ॥ 


ಅಭರಣ 
ನಾನಾರತ್ನವಿಚಿತ್ರಾಢ್ಯಾನ್‌ ವಲಯಾನ್‌ ಸುಮನೋಹರಾನ್‌ । 
ಅಲಂಕಾರಾನ್‌ ಗೃಹಾಣ ತಂ ಮಮಾಭೀಷ್ಠಪ್ರದಾ ಭವ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಆಭರಣಾನಿ ಸಮರ್ಪಯಾಮಿ ॥ 
ಗಂಧ 
ಗಂಧಂ ಚಂದನಸಂಯುಕ್ತಂ ಕುಂಕುಮಾದಿವಿಮಿಶ್ರಿತಮ್‌ । 


ಗೃಹಾಣ ದೇವಿ ಲೋಕೇಶಿ ಜಗನ್ಮಾತರ್ನಮೋತಸ್ತು ತೇ ॥ 
-64- 


ದುರ್ಗಾಷ್ಟಮಿ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಗಂಧಂ ಸಮರ್ಪಯಾಮಿ ॥ 
ಬಿಲ್ವಗಂಧ 
ಬಿಲ್ಪವ್ಯಕ್ಷಕ್ಷತಾವಾಸೇ ಬಿಲ್ಪಪತ್ರಪ್ರಿಯೇ ಶುಭೇ। ಬಿಲ್ಪವೃಕ್ಷ ಸಮುದ್ಧೂತೇ ಗಂಧಶ್ಚ 
ಪ್ರತಿಗೃಹ್ಯತಾಮ್‌ ॥ 
ಅಕತೆ' 
ಲ 
ಅಕ್ಷತಾನ್‌ ಶುಭದಾನ್‌ ದೇವಿ ಹರಿದ್ರಾಚೂರ್ಣವಮಿತ್ರಿತಾನ್‌ । 
ಪ್ರತಿಗೃಹ್ಟೀಷ್ಟಕೌಮಾರಿ ದುರ್ಗಾದೇವಿ ನಮೋಸ್ತು ತೇ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಅಕ್ಷತಾನ್‌ ಸಮರ್ಪಯಾಮಿ ॥ 
ಪುಷ್ಪ 
ಮಾಲತೀಬಿಲ್ವಮಂದಾರಕುಂದಣಜಾತಿವಿಮಿಶ್ರಿತಮ್‌ । 
ಪುಷ್ಪಂ ಗೃಹಾಣ ದೇವೇಶಿ ಸರ್ವಮಂಗಲದಾ ಭವ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಪುಷ್ಪಾಣಿ ಸಮರ್ಪಯಾಮಿ ॥ 


ಅಂಗಪೂಜೆ 
ಶ್ರೀ ವಾರಾಹ್ಮೈ ನಮಃ । ಪಾದೌ ಪೂಜಯಾಮಿ । 
ಶ್ರೀ ಚಾಮುಂಡಾಯೈ ನಮಃ। ಜಂಘೇ ಪೂಜಯಾಮಿ । 
ಶ್ರೀ ಮಾಹೇಂದ್ರೈ ನಮಃ । ಜಾನುನೀ ಪೂಜಯಾಮಿ । 
ಶ್ರೀ ವಾಗೀಶ್ವರ್ಯೈ ನಮಃ | ಊರೂ ಪೂಜಯಾಮಿ | 
ಶ್ರೀ ಬ್ರಾಹ್ಮ್ಯೈನಮಃ । ಗುಹ್ಯಂ ಪೂಜಯಾಮಿ । 


ಶ್ರೀ ಕಾಲರಾತ್ರ್ರೈ ನಮಃ | ಕಟಿಂ ಪೂಜಯಾಮಿ । 


-65- 


ದುರ್ಗಾಷ್ಟಮಿ 


ಶ್ರೀ ಜಗನ್ಮಾಯಾಯೈ ನಮಃ । 


ಶ್ರೀ ಮಾಹೇಶ್ವರ್ಯೆ ನಮಃ 1 


ಶ್ರೀ ಸರಸ್ವತ್ಯೈ ನಮಃ । 
ಶ್ರೀ ಕಾತ್ಯಾಯನ್ಯೈ ನಮಃ | 
ಶ್ರೀ ಶಿವದೂತ್ಯೈ ನಮಃ । 


ನಾಭಿಂ ಪೂಜಯಾಮಿ । 
ಕುಕ್ಚಿಂ ಪೂಜಯಾಮಿ । 
ಹೃದಯಂ ಪೂಜಯಾಮಿ । 
ಕಂಠಂ ಪೂಜಯಾಮಿ | 
ಹಸ್ತಾನ್‌ ಪೂಜಯಾಮಿ । 


ಬಾಹೂನ್‌ ಪೂಜಯಾಮಿ | 
ಮುಖಂ ಪೂಜಯಾಮಿ । 


ಶ್ರೀ ನಾರಸಿಂಹ ನಮಃ । 
ಶ್ರೀ ಇಂದ್ರಾಣ್ಯೈ ನಮಃ । 


ಶ್ರೀ ಶಿವಾಯ್ಕೆ ನಮಃ | ನಾಸಿಕಾಂ ಪೂಜಯಾಮಿ । 

ಶ್ರೀ ಶತಾಕ್ಸೈ ನಮಃ । ಕರ್ಣೌ ಪೂಜಯಾಮಿ । 

ಶ್ರೀ ತ್ರಿಪುರಹಂತ್ರ್ಯೈನಮಃ | ನೇತ್ರತ್ರಯಂ (ನೇತ್ರಾಣಿ) ಪೂಜಯಾಮಿ । 

ಶ್ರೀ ಪರಮೇಶ್ವಯೆಣ್ಯ ನಮಃ 1 ಲಲಾಟಂ ಪೂಜಯಾಮಿ | 

ಶ್ರೀ ಶಾಕಂಭರ್ಯೈ ನಮಃ । ಶಿರಃ ಪೂಜಯಾಮಿ । 

ಶ್ರೀ ಕೌಶಿಕ್ಕೆ ನಮಃ । ಸರ್ವಾಂಗಂ ಪೂಜಯಾಮಿ । 
ಅಷ್ಟೋತ್ತರಶತನಾಮಾವಳಿ 


ಶ್ರೀ ದುರ್ಗಾಯೈ ನಮಃ । ಶ್ರೀ ದಾರಿದ್ಯಶಮನ್ಯೈ ನಮಃ । ಶ್ರೀ ದುರಿತಘ್ತ್ಯೈ 
ನಮಃ । ಶ್ರೀ ದುರಾಸದಾಯೈ ನಮಃ । ಶ್ರೀ ಲಕ್ಷ್ಮ್ಯೈ ನಮಃ । ಶ್ರೀ ಲಜ್ಜಾಯೈ 
ನಮಃ । ಶ್ರೀ ಮಹಾವಿದ್ಯಾಯೈ ನಮಃ । ಓಂ ಶ್ರದ್ಧಾಯೈ ನಮಃ । ಶ್ರೀ ಪುಷ್ಪ್ಯೈ 
ನಮಃ । ಶ್ರೀ ಸ್ವಧಾಯೈ ನಮಃ ॥೧೦॥ ಶ್ರೀ ಧ್ರುವಾಯೈ ನಮಃ । ಶ್ರೀ ಮಹಾರಾತ್ರ್ಯೈ 
ನಮಃ । ಶ್ರೀ ಮಹಾಮಾಯಾಯ್ಕೆ ನಮಃ । ಶ್ರೀ ಮೇಧಾಯೈ ನಮಃ । ಶ್ರೀ ಮಾತ್ರೇ 
ನಮಃ । ಶ್ರೀ ಸರಸ್ವತ್ಯೈ ನಮಃ । ಶ್ರೀ ಶಿವಾಯೈ ನಮಃ । ಶ್ರೀ ಶಶಿಧರಾಯೈ ನಮಃ । 
ಶ್ರೀ ಶಾಂತಾಯೈ ನಮಃ । ಶ್ರೀ ಶಾಂಭವ್ಯೈ ನಮಃ ॥೨೦॥ ಶ್ರೀ ಭೂತಿದಾಯಿನೈೈ 
ನಮಃ । ಶ್ರೀ ತಾಮಸ್ಮೈ ನಮಃ । ಶ್ರೀ ನಿಯತಾಯ್ಕೆ ನಮಃ । ಶ್ರೀ ನಾರ್ಯೈ ನಮಃ | 
ಶ್ರೀ ಕಾಲ್ಕೈ ನಮಃ । ಶ್ರೀ ನಾರಾಯಣ್ಯೈ ನಮಃ । ಶ್ರೀ ಕಾಲಾಯೈ ನಮಃ । 


-66- 


ದುರ್ಗಾಷ್ಟಮಿ 


ಶ್ರೀ ಬ್ರಾಹ್ಮ ನಮಃ । ಶ್ರೀ ವೀಣಾಧರಾಯೈ ನಮಃ । ಶ್ರೀ ವಾಣ್ಯೈ ನಮಃ ॥೩೦॥ 
ಶ್ರೀ ಶಾರದಾಯೈ ನಮಃ । ಶ್ರೀ ಹಂಸವಾಹಿನ್ಶೈ ನಮಃ । ಶ್ರೀ ತ್ರಿಶೂಲಿನ್ಯೈ ನಮಃ । 
ಶ್ರೀ ತ್ರಿನೇತ್ರಾಯೈೆ ನಮಃ । ಶ್ರೀ ಈಶಾನಾಯೈ ನಮಃ । ಶ್ರೀ ತ್ರಯ್ಕೈ ನಮಃ । 
ಶ್ರೀ ತ್ರೇತಮಾಯಾಯೈೆ ನಮಃ । ಶ್ರೀ ಶುಭಾಯೈ ನಮಃ । ಶ್ರೀ ಚಕ್ರಿಣ್ಕೆ ನಮಃ 
॥೪೦॥ ಶ್ರೀ ಘೋರಾಯ್ಯೆ ನಮಃ । ಶ್ರೀ ಕರಾಲ್ಕೈ ನಮಃ । ಶ್ರೀ ಮಾಲಿನ್ಕೈ ನಮಃ । 
ಶ್ರೀ ಮತ್ಯೆ ನಮಃ । ಶ್ರೀ ಮಾಹೇಶ್ವರ್ಯೈ ನಮಃ । ಶ್ರೀ ಮಹೇಷ್ಟಾಸಾಯ್ಕೆ ನಮಃ । 
ಶ್ರೀ ಮಹಿಷಪ್ಲ್ಯೈ ನಮಃ । ಶ್ರೀ ಮಧುವ್ರತಾಯೈೆ ನಮಃ । ಶ್ರೀ ಮಯೂರುವಾಹಿನೈೈ 
ನಮಃ । ಶ್ರೀ ನೀಲಾಯೈ ನಮಃ ॥೫೦॥ ಶ್ರೀ ಭಾರತ್ಕೈ ನಮಃ । ಶ್ರೀ ಭಾಸ್ಕರಾಂಬರಾಯ್ಕೆ 
ನಮಃ । ಶ್ರೀ ಪೀತಾಂಬರಧರಾಯ್ಕೆ ನಮಃ। ಶ್ರೀ ಪೀತಾಯೈ ನಮಃ । ಶ್ರೀ ಕೌಮಾರ್ಯ 
ನಮಃ । ಶ್ರೀ ಪೀವರಸ್ತನ್ಕೈ ನಮಃ । ಶ್ರೀ ರಜನ್ಯೈ ನಮಃ । ಶ್ರೀ ರಾಧಿನ್ಶೈ ನಮಃ । 
ಶ್ರೀ ರಕ್ತಾಯ್ಕೆ ನಮಃ | ಶ್ರೀ ಗದಿನ್ಶೈ ನಮಃ ॥೬೦॥ ಶ್ರೀ ಘಂಟಿನ್ಯೈ ನಮಃ । 
ಶ್ರೀ ಪ್ರಭಾಯೈ ನಮಃ । ಶ್ರೀ ಶುಂಭಫ್ತ್ಯೈ ನಮಃ । ಶ್ರೀ ಸುಭಗಾಯೈ ನಮಃ । 
ಶ್ರೀ ಸುಭ್ರುವೇ ನಮಃ । ಶ್ರೀ ನಿಶುಂಭಪ್ರಾಣಹಾರಿಣ್ಕೈ ನಮಃ । ಶ್ರೀ ಕಾಮಾಕ್ಟ್ಯೈ 
ನಮಃ । ಶ್ರೀ ಕಾಮುಕಾಯೈ ನಮಃ । ಶ್ರೀ ಕನ್ಯಾಯ್ಕೆ ನಮಃ । ಶ್ರೀ ರಕ್ತಬೀಜನಿಪಾತಿನ್ಶೈ 
ನಮಃ ॥೭೦॥ ಶ್ರೀ ಸಹಸ್ರವದನಾಯ್ಕೈ ನಮಃ । ಶ್ರೀ ಸಂಧ್ಯಾಯೈ ನಮಃ । 
ಶ್ರೀ ಸಾಕ್ಚಿಣ್ಕೆ ನಮಃ । ಶ್ರೀ ಶಾಂಕರ್ಯೈ ನಮಃ । ಶ್ರೀ ದ್ಯುತಯೇ ನಮಃ | 
ಶ್ರೀ ಭಾರ್ಗವ್ಯೈ ನಮಃ । ಶ್ರೀ ವಾರುಣ್ಕೈ ನಮಃ । ಶ್ರೀ ವಿದ್ಯಾಯ್ಕೆ ನಮಃ । 
ಶ್ರೀ ಧರಾಯೈ ನಮಃ । ಶ್ರೀ ಧರಾಸುರಾರ್ಚಿತಾಯ್ಕೆ ನಮಃ ॥೮೦॥ ಶ್ರೀ ಗಾಯತ್ರೈ 
ನಮಃ । ಶ್ರೀ ಗಾಯಕ್ಕೈ ನಮಃ । ಶ್ರೀ ಗಂಗಾಯೈ ನಮಃ । ಶ್ರೀ ದುರ್ಗಾಯೈ ನಮಃ | 
ಶ್ರೀ ಗೀತಘನಸ್ಪನಾಯೈ ನಮಃ । ಶ್ರೀ ಛಂದೋಮಯಾಯ್ಯೆ ನಮಃ । ಶ್ರೀ ಮಹ್ಯೈ 
ನಮಃ । ಶ್ರೀ ಛಾಯಾಯ್ಕೆ ನಮಃ। ಶ್ರೀ ಚಾರ್ವಂಗೈೈ ನಮಃ। ಶ್ರೀ ಚಂದ್ರನಪ್ರಿಯಾಯೈ 
ನಮಃ ॥೯೦॥ ಶ್ರೀ ಜನನ್ಮೈ ನಮಃ । ಶ್ರೀ ಜಾಹ್ನವ್ಯೈ ನಮಃ । ಶ್ರೀ ಜಾತಾಯೈ 
ನಮಃ । ಶ್ರೀ ಶಾಂಭವ್ಯೈ (ಶಾಂಕರ್ಯೈ) ನಮಃ । ಶ್ರೀ ಹತರಾಕೃಸ್ಕೈ ನಮಃ । 


-67- 


ದುರ್ಗಾಷ್ಟಮಿ 


ಶ್ರೀ ವಲ್ಲರ್ಯ್ಯೆ ನಮಃ । ಶ್ರೀ ವಲ್ಲಭಾಯೈ ನಮಃ । ಶ್ರೀ ವಲ್ಲ್ಯಲಂಕೃತಮಧ್ಯಮಾಯೈ 
ನಮಃ । ಶ್ರೀ ಹರೀತಕ್ಕೆ ನಮಃ ॥೧೦೦॥ ಶ್ರೀ ಹಯಾರೂಢಾಯೈ ನಮಃ । 
ಶ್ರೀ ಭೂತ್ಯೈ ನಮಃ । ಶ್ರೀ ಹರಿಹರಪ್ರಿಯಾಯೈ ನಮಃ । ಶ್ರೀ ವಜ್ರಹಸ್ತಾಯ್ಕೆ ನಮಃ । 
ಶ್ರೀ ವರಾರೋಹಾಯೈೆ ನಮಃ । ಶ್ರೀ ಸರ್ವಸಿದ್ಧ್ಯೈ ನಮಃ । ಶ್ರೀ ವರಪ್ರದಾಯೈ 
ನಮಃ । ಶ್ರೀದುರ್ಗಾದೇವ್ಕೈ ನಮಃ ॥೧೦೮॥ 


॥॥ ಅಷ್ಟತ್ತೋರಶತನಾಮಾವಳಿ ಸಮಾಪುಂ ॥ 


ನಮಸ್ಕಾರ 

ನಮೋ ದೇವ್ಕೈ ಮಸಾದೇವ್ಕೈ ಶಿವಾಯ್ಕೆ ಸತತಂ ನಮಃ | 
ನಮಃ ಪ್ರಕೃತ್ಯೆ ಭದ್ರಾಯೈೆ ನಿಯತಾಃ ಪ್ರಣತಾಃ ಸ್ಮತಾಮ್‌ ॥ 
ರೌದ್ರಾಯೈ ನಮೋ ನಿತ್ಯಾಯ್ಕೆ ಗೌರ್ಯು ಧಾತ್ರೈ ನಮೋನಮಃ । 
ಜ್ಯೋತ್ಸ್ನಾಯೈ ಚೇಂದುರೂಪಿಣ್ಕೈ ಸುಖಾಯ್ಕೆ ಸತತಂ ನಮಃ ॥ 

ಸಷ ದು ಶಲ ಶಿ 
ಕಲ್ಯಾಣ್ಯೆ ಪ್ರಣತಾಮೃದ್ಧ್ಯೈ ಸಿದ್ಧೈ ಕೂರ್ಮೈ ನಮೋನಮಃ | 
ನೈರ್ಜತ್ಕೈ ಭೂಭೃತಾಂ ಲಕ್ಷ್ಮ ಶರ್ವಾಣ್ಮೈ ತೇ ನಮೋನಮಃ ॥ 
ದುರ್ಗಾಯ್ಕೆ ದುರ್ಗಪರಾಯ್ಕೆ ಸಾರಾಯ್ಬೆ ಸರ್ವಕಾರಿಣ್ಯೈ । 
ಖ್ಯಾತ್ಕೈ ತಥೈವ ಕೃಷ್ಣಾಯ್ಕೆ ಧೂಮ್ರಾಯ್ಕೆ ಸತತಂ ನಮಃ ॥ 
ಅತಿಸೌಮ್ಯಾತಿರೌದ್ರಾಯ್ಕೆ ನತಾಸ್ಪಸ್ಕೈ ನಮೋನಮಃ । 


ನಮೋ ಜಗತ್ಪತಿಷ್ಠಾಯೈ ದೇವ್ಯೈ ಕೃತ್ಯೆ ನಮೋನಮಃ ॥ 


ಸರ್ವಸ್ವರೂಪೇ ಸರ್ವೆಶಿ ಸರ್ವಶಕ್ಷಿಸಮನಿತೇ । 
ಭಯೇಜ್ಯಸ್ತ್ರಾ ಹಿ ಮಾಂ ದೇವಿ ದುರ್ಗಾದೇವಿ ನಮೋಸ್ತುತೇ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ | ನಮಸ್ಕಾರಂ ಸಮರ್ಪಯಾಮಿ ॥ 


-68- 


ದುರ್ಗಾಷ್ಟಮಿ 


ಪ್ರಾರ್ಥನೆ 

ಜಯ ರುದ್ರೇ ವಿರೂಪಾಕ್ಲೇ ಜಯಾತೀತೇ ನಿರಂಜನೇ । 

ಜಯ ಕಲ್ಯಾಣಸುಖದೇ ಜಯ ಮಂಗಲದೇ ಶುಭೇ ॥ 

ಜಯ ಸಿದ್ಧಮುನೀಂದ್ರಾದಿವಂದಿತಾಂಘ್ರಿಸುರೋರುಹೇ । 

ಜಯ ವಿಷ್ಣುಪ್ರಿಯೇ ದೇವಿ ಜಯ ಭೂತಿವಿಭೂತಿದೇ ॥ 

ಜಯ ರತ್ನಪ್ರದೀಪ್ತಾಭೇ ಜಯ ಹೇಮವಿಭಾಸಿತೇ ॥ 

ಜಯ ಬಾಲೇಂದುತಿಲಕೇ ತ್ರ್ಯಂಬಕೇ ಜಯ ವೃದ್ಧಿದೇ ॥ 

ಸರ್ವಲಕ್ಷ್ಮೀಪ್ರದೇ ದೇವಿ ಸರ್ವರಕ್ಷಾಪ್ರದಾ ಭವ । 

ಧರ್ಮಾರ್ಥಕಾಮಮೋಕ್ಷಾಖ್ಯಚತುರ್ವರ್ಗಫಲಪ್ರದೇ ॥ 

ಶೈಲಪುತ್ರಿ ನಮಸ್ಟೇಸ್ತು ಬ್ರಹ್ಮಚಾರಿಣಿ ತೇ ನಮಃ । 

ಕಾಲರಾತ್ರಿ ನಮಸ್ಟೇತಸ್ತು ನಾರಾಯಣಿ ನಮೋಸ್ತುತೇ ॥ 

ಮಧುಕೈಟಭಹಾರಿಣ್ಕೈ ನಮೋ ಮಹಿಷಮರ್ದಿನಿ । 

ಧೂಮ್ರಲೋಚನನಿರ್ನಾಶೇ ಚಂಡಮುಂಡವಿನಾಶಿನಿ ॥ 

ರಕ್ತಬೀಜವಧೇ ದೇವಿ ನಿಶುಂಭಾಸುರನಾಶಿನಿ । 

ನಮಃ ಶುಂಭವಿನಾಶಿನ್ಯೈ ತ್ರೈಲೋಕ್ಕವರದೇ ನಮಃ ॥ 

ದೇವಿ ದೇಹಿ ಪರಂ ರೂಪಂ ದೇವಿ ದೇಹಿ ಪರಂ ಸುಖಮ್‌ । 

ಧರ್ಮಂ ದೇಹಿ ಧನಂ ದೇಹಿ ಸರ್ವಕಾಮಾಂಶ್ಚದೇಹಿ ಮೇ॥ 

ಸುಪುತ್ರಾಂಶ್ಚಪಶೂನ್‌ ಕೋಶಾನ್‌ ಸುಕ್ಷೇತ್ರಾಣಿ ಸುಖಾನಿ ಚ। 

ದೇವಿ ದೇಹಿ ಪರಂ ಜ್ಞಾನಮಿಹ ಮುಕ್ತಿಸುಖಂ ಕುರು ॥ 

ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಪ್ರಾರ್ಥನಾಂ ಸಮರ್ಪಯಾಮಿ ॥ 


-69- 


ದುರ್ಗಾಷ್ಟಮಿ 


"ದಿತೀಯಾ' ತಿಥಿಯಲ್ಲಿ ಆರ್ಯನಾಮಕಳಾದ ದುರ್ಗೆಯ ಪೂಜೆ 
ವ hd 
ಧ್ಯಾನ 

ವಿದ್ಯುದ್ಧಾಮಸಮಪ್ರಭಾಂ ಮೃಗಪತಿಸ್ಕಂಧಸ್ಥಿತಾಂ ಭೀಷಣಾಂ 

ಕನ್ಯಾಭಿಃ ಕರವಾಲಖೇಟವಿಲಸದ್ಧಸ್ತಾಭಿರಾಸೇವಿತಾಮ್‌ || 

ಹಸ್ತೆ ಶಕ್ರಗದಾಸಿಶಂಖವಿಶಿಖಾಂಶಾಪಂ ಗುಣಂ ತರ್ಜನೀಂ 

ಚ ಚ 

ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಮಾರ್ಯಾಂ ತ್ರಿನೇತ್ರಾಂ ಭಜೇ ॥ 

ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 

ದಾ ದಶನಾಮಪೂಜೆ 
ದಾ )ದಶನಾಮಪೂಜಾಂ ಕರಿಷ್ಯೇ || 


ಶ್ರೀ ಆರ್ಯಾಯ್ಯೆ ನಮಃ । ಕಾತ್ಯಾಯನ್ಯೈ ನಮಃ । ದುರ್ಗಾಯ್ಕೆ ನಮಃ । 
ಕುಮಾರ್ಯೈ ನಮಃ । ವಿಂಧವಾಸಿನ್ಯೈ ನಮಃ | ವಾಗೀಶ್ವರ್ಯೈ ನಮಃ । ಜಗನಾತ್ರೇ 
ನಮಃ । ಶಿವದೂತ್ಶೈ ನಮಃ | ಮಹೇಶ್ವರ್ಯೈ ನಮಃ । ಸರಸ್ವತ್ಯೈ ನಮಃ । ಸಾವಿತ್ರ್ಯೆ 
ನಮಃ | ಪರಬ್ರಹಸ್ವರೂಪಿಣ್ಯೈ ನಮಃ ॥ ಶ್ರೀ ಆರ್ಯಾಯ್ಯೆ ನಮಃ । ಇತಿ 
ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 
ಅಷ್ಟೋತ್ತರಶತನಾಮಪೂಜೆ 
ಶ್ರೀ ಆಯಾಯೆಣ್ಯ ನಮಃ । ಶ್ರೀ ಕಾತ್ಯಾಯನ್ಯೈ ನಮಃ । ಶ್ರೀ ಗೌರ್ಯೈ ನಮಃ । 
ಶ್ರೀ ಕುಮಾರ್ಯೈ ನಮಃ । ಶ್ರೀ ವಿಂಧ್ಯವಾಸಿನ್ಯೈ ನಮಃ । ಶ್ರೀ ವಾಗೀಶ್ವಯೆಣ್ಯ ನಮಃ 
ಶ್ರೀ ಮಹಾದೇವ್ಯೈ ನಮಃ । ಶ್ರೀ ಕಾಲ್ಕೈ ನಮಃ । ಶ್ರೀ ಕಂಕಾಲಧಾರಿಣ್ಕೈ ನಮಃ । 
ಶ್ರೀ ಘೋಣಸಾಭರಣಾಯೈ ನಮಃ ॥।೧೦॥ ಶ್ರೀ ಉಗ್ರಾಯೈ ನಮಃ । 
ಶ್ರೀ ಮಹೇಶ್ವರ್ಯೈ ನಮಃ । ಶ್ರೀ ಖಟ್ವಾಂಗಧಾರಿಣ್ಕೈ ನಮಃ । ಶ್ರೀ ಚಂಡ್ಕೈ ನಮಃ । 


-70- 


ದುಗಾ ೯ಷ್ಟಮಿ 


ಶ್ರೀ ಭೀಷಣಾಯೈ ನಮಃ । ಶ್ರೀ ಮಹಿಷಾಂತಕಾಯೈ ನಮಃ । ಶ್ರೀ ರಕ್ಷಣ್ಕೆ ನಮಃ । 
ಶ್ರೀ ರಮಣ್ಯೈ ನಮಃ । ಶ್ರೀ ರಾಜ್ಞ್ಯೈ ನಮಃ ॥೨೦॥ ಶ್ರೀ ರಜನ್ಯೈ ನಮಃ । 
ಶ್ರೀ ಶೋಷಿಣ್ಕೈ ನಮಃ । ಶ್ರೀ ರತ್ಕೈ ನಮಃ। ಶ್ರೀ ಗಭಸ್ತಿನ್ಯೈ ನಮಃ| ಶ್ರೀ ಗಂಧಿಸ್ತಿನ್ಯೆ 
ನಮಃ। ಶ್ರೀ ದುರ್ಗಾಯೈ ನಮಃ । ಶ್ರೀ ಗಾಂಧಾರ್ಯೈ ನಮಃ। ಶ್ರೀ ಕಲಹಪ್ರಿಯಾಯೈೆ 
ನಮಃ | ಶ್ರೀ ವಿಕರಾಲ್ಕೈ ನಮಃ । ಶ್ರೀ ಮಹಾಕಾಲ್ಕೈ ನಮಃ ॥೩೦॥ ಶ್ರೀ ಭದ್ರಕಾಲ್ಕೈ 
ನಮಃ । ಶ್ರೀ ತರಂಗಿಣ್ಕೈ ನಮಃ । ಶ್ರೀ ಮಾಲಿನ್ಕೈ ನಮಃ । ಶ್ರೀ ದಹನ್ಯೈೆ ನಮಃ । 
ಶ್ರೀ ಕೃಷ್ಣಾಯ ನಮಃ । ಶ್ರೀ ಛೇದಿನ್ಯೈ ನಮಃ । ಶ್ರೀ ಭೇದಿನ್ಯೈ ನಮಃ । ಶ್ರೀ ಶಿವಾಯೈ 
ನಮಃ । ಶ್ರೀ ಅಗ್ರಣ್ಯೆ ನಮಃ । ಶ್ರೀ ಗ್ರಾಮಣ್ಕೈ ನಮಃ ॥೪೦॥ ಶ್ರೀ ನಿದ್ರಾಯೈ 
ನಮಃ। ಶ್ರೀ ವಿಮಾನಿನ್ಶೈ ನಮಃ। ಶ್ರೀ ಶೀಘ್ರಗಾಮಿನ್ಕೈ ನಮಃ । ಶ್ರೀ ಚಂಡವೇಗಾಯೈೆ 
ನಮಃ । ಶ್ರೀ ಮಹಾನಾದಾಯೈ ನಮಃ । ಶ್ರೀ ವಜ್ರಿಣ್ಮೈ ನಮಃ । ಶ್ರೀ ಭದ್ರಾಯೈ 
ನಮಃ । ಶ್ರೀ ಪ್ರಜೇಶ್ವರ್ಯೆೈ ನಮಃ । ಶ್ರೀ ಕರಾಲ್ಕೈ ನಮಃ । ಶ್ರೀ ಭೈರವ್ಯೈ ನಮಃ 
॥೫೦॥ ಶ್ರೀ ರೌದ್ರ್ಯೆನಮಃ । ಶ್ರೀ ಅಟ್ಟಹಾಸಿನ್ಕೈ ನಮಃ । ಶ್ರೀ ಕಪಾಲಿನ್ಶೈ ನಮಃ । 
ಶ್ರೀ ಚಾಮುಂಡಾಯ್ಕೆ (ಡ್ಕೈ) ನಮಃ । ಶ್ರೀ ರಕ್ತಚಾಮುಂಡಾಯ್ಕೈೆ (ಡ್ಕೈ) ನಮಃ । 
ಶ್ರೀ ಅಘೋರಾಯೈೆ ನಮಃ । ಶ್ರೀ ಘೋರರೂಪಿಣ್ಕೈ ನಮಃ । ಶ್ರೀ ವಿರೂಪಾಯೈೆ 
ನಮಃ । ಶ್ರೀ ಮಹಾರೂಪಾಯೈ ನಮಃ । ಶ್ರೀ ಸ್ವರೂಪಾಯ್ಯೆ ನಮಃ ॥೬೦॥ 
ಶ್ರೀ ಸುಪ್ರತೇಜಸ್ವಿನ್ಕೈ ನಮಃ । ಶ್ರೀ ಅಜಾಯೈ ನಮಃ । ಶ್ರೀ ವಿಜಯಾಯ್ಕೆ ನಮಃ । 
ಶ್ರೀ ಚಿತ್ರಾಯೈ ನಮಃ । ಶ್ರೀ ಅಜಿತಾಯೈ ನಮಃ । ಶ್ರೀ ಅಪರಾಜಿತಾಯೈ ನಮಃ । 
ಶ್ರೀ ಧರಣ್ಯೈ ನಮಃ । ಶ್ರೀ ಧಾತ್ರೈನಮಃ । ಶ್ರೀ ಪಾವಮಾನ್ಯೈ ನಮಃ । 
ಶ್ರೀ ವಸುಂಧರಾಯೈ ನಮಃ ॥೭೦॥ ಶ್ರೀ ಸುವರ್ಣಾಯ್ಕೆ ನಮಃ । ಶ್ರೀ ರಕ್ತಾಕ್ಸ್ಯೈ 
ನಮಃ । ಶ್ರೀ ಕಪರ್ದಿನ್ಯೈ ನಮಃ । ಶ್ರೀ ಸಿಂಹವಾಹಿನ್ಯೈ ನಮಃ । ಶ್ರೀ ಕದ್ರವೇ ನಮಃ | 
ಶ್ರೀ ವಿಜಿತಾಯೈ ನಮಃ । ಶ್ರೀ ಸತ್ಯವಾಣ್ಯೈ ನಮಃ । ಶ್ರೀ ಅರುಂಧತ್ಯೈ ನಮಃ । 
ಶ್ರೀ ಕೌಶಿಕ್ಕೆ ನಮಃ । ಶ್ರೀ ಮಹಾಲಕ್ಷ್ಮ್ಯೈ ನಮಃ ॥೮೦॥ ಶ್ರೀ ವಿದ್ಯಾಯೈ ನಮಃ । 
ಶ್ರೀ ಮೇಧಾಯ್ಕೆ ನಮಃ । ಶ್ರೀ ಸರಸ್ವತ್ಯೈ ನಮಃ | ಶ್ರೀ ತ್ರ್ಯಂಬಕಾಯೈ ನಮಃ । 


೨71. 


ದುರ್ಗಾಷ್ಟಮಿ 


ಶ್ರೀ ತ್ರಿಸಂಖ್ಯಾಯ್ಕೆ ನಮಃ । ಶ್ರೀ ತ್ರಿಮೂರ್ತ್ಸೈ ನಮಃ । ಶ್ರೀ ತ್ರಿಪುರಾಂತಕಾಯೈೆ 
ನಮಃ । ಶ್ರೀ ಬ್ರಾಹ್ಮ: ನಮಃ । ಶ್ರೀ ನಾರಸಿಂಹ್ಯೈ ನಮಃ । ಶ್ರೀ ವಾರಾಹೈ ನಮಃ 
1೯೦॥ ಶ್ರೀ ಇಂದ್ರಾಣ್ಯೈ ನಮಃ । ಶ್ರೀ ವೇದಮಾತೃಕಾಯೈ ನಮಃ । ಶ್ರೀ ಪಾರ್ವತ್ಯೈ 
ನಮಃ । ಶ್ರೀ ತಾಮಸ್ಕೈ ನಮಃ । ಶ್ರೀ ಸಿದ್ದಾಯ್ಕೆ ನಮಃ । ಶ್ರೀ ಗುಹಾಯೈ ನಮಃ । 
ಶ್ರೀ ಇಜ್ಯಾಯೈ ನಮಃ । ಶ್ರೀ ಉಷಾಯೈ ನಮಃ | ಶ್ರೀ ಉಮಾಯೈ ನಮಃ । 
ಶ್ರೀ ಅಂಬಿಕಾಯ್ಕೆ ನಮಃ ॥೧೦೦॥ ಶ್ರೀ ಭ್ರಾಮರ್ಯೈ ನಮಃ । ಶ್ರೀ ವೀರಾಯ್ಕೆ 
ನಮಃ । ಶ್ರೀ ಹಾಹಾಹುಂಕಾರನಾದಿನ್ಕೈ ನಮಃ । ಶ್ರೀ ನಾರಾಯಣ್ಕೈ ನಮಃ । 
ಶ್ರೀ ವಿಶ್ವರೂಪಾಯೈ ನಮಃ । ಶ್ರೀ ಮೇರುಮಂದರವಾಸಿನ್ಯೈ ನಮಃ । 
ಶ್ರೀ ಶರಣಾಗತದೀನಾರ್ತಪರಿತ್ರಾಣಪರಾಯಣಾಯೈ ನಮಃ । ಶ್ರೀ ಆರ್ಯಾಯ್ಕೆ 
ನಮಃ ॥೧೦೮॥ 


"ತೃತೀಯಾ' ತಿಥಿಯಲ್ಲಿ ಭಗವತೀನಾಮಕಳಾದ 
ದುರ್ಗೆಯ ಪೂಜೆ 


ಧ್ಯಾನ 
ಬಿಭ್ರಾಣಾ ಶೂಲಬಾಣಾಸ್ಯಸುದರಗದಾಚಾಪಪಾಶಾ (ಬಾಣಾ)ನ್‌ 
ಕರಾಬೆ ಶೈರ್ಮೇಘಶ್ಯಾಮಾ ಕಿರೀಟೋಲ್ಲಿಖಿತಜಲಧರಾ ಭೀಷಣಾ ಭೂಷಣಾಢ್ಯಾ! 
ಸಿಂಹಸ್ಕಂಧಾಧಿರೂಢಾ ಚತಸೃಭಿರಸಿಖೇಟಾನ್ವಿತಾಭಿಃ ಪರೀತಾ । 
ಕನ್ಯಾಭಿರ್ಭಿನ್ನದೈತ್ಯಾ ಭವತು ಭವಭಯಧ್ಯಂಸಿನೀ ಶೂಲಿನೀ ನಃ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 


-72- 


ದುರ್ಗಾಷ್ಟಮಿ 


ದ್ವಾದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ 1 


ಶ್ರೀ ಭಗವತ್ಯೈ ನಮಃ । ವಿಂಧ್ಯವಾಸಿನ್ಯೈ ನಮಃ | ಕೌಶಿಕ್ಕೆ ನಮಃ । 
ಮಹಿಷಮರ್ದಿನ್ಯೆ ೪ ನಮಃ। ವಾರಾಹ್ಯೈ ನಮಃ । ಸಿಂಹವಾಹಿನ್ಯೈ ನಮಃ । ನಂದಿನ್ಶೈ 
(ನಾರಸಿಂಷ್ಕೈ) ನಮಃ। ಕಾಮರೂಪಿಣ್ಕೈ ನಮಃ। ಅಘೋರಾಯ್ಬೈೆ ನಮಃ । ಶೂಲಿನ್ಯೈ 
ನಮಃ । ಕಲಹಪ್ರಿಯಾಯ್ಯೆ ನಮಃ । ಘೋರರೂಪಾಯ್ಯೆ ನಮಃ ॥ ಶ್ರೀ ಭಗವತ್ಯೈ 
ನಮಃ । ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 


ಅಷ್ಟೋತ್ತರಶತನಾಮಪೂಜೆ 


ಶ್ರೀ ಭಗವತ್ಯೈ ನಮಃ । ಶ್ರೀ ಗೌರ್ಯ್ಯೆ ನಮಃ । ಶ್ರೀ ಸುವರ್ಣವರ್ಣಾಯ್ಯೈ ನಮಃ | 
ಶ್ರೀ ಸೃಷ್ಟಿಸ್ಥಿತಿಸಂಹಾರಿಣ್ಯೈ ನಮಃ । ಶ್ರೀ ಏಕಸ್ವರೂಪಿಣ್ಯೈ ನಮಃ । 
ಶ್ರೀ ಅನೇಕಸ್ವರೂಪಿಣ್ಕೈ ನಮಃ । ಶ್ರೀ ಮಹೇಜ್ಯಾಯೈ ನಮಃ । ಶ್ರೀ ಶತಬಾಹವೇ 
ನಮಃ । ಶ್ರೀ ಮಹಾಭುಜಾಯ್ಕೆ ನಮಃ। ಶ್ರೀ ಭುಜಂಗಭೂಷಣಾಯೈ ನಮಃ ॥೧೦॥ 
ಶ್ರೀ ಷಟ್‌ಚಕ್ರವಾಸಿನ್ಕೈ ನಮಃ । ಶ್ರೀ ಷಟ್‌ ಚಕ್ರಭೇದಿನ್ಕೈ ನಮಃ । ಶ್ರೀ ಶ್ಯಾಮಾಯೈ 
ನಮಃ | ಶ್ರೀ ಕಾಯಸ್ಥಾಯೈ ನಮಃ। ಶ್ರೀ ಕಾಯವರ್ಜಿತಾಯೈ ನಮಃ। ಶ್ರೀ ಸುಸ್ಮಿತಾಯೈ 
ನಮಃ । ಶ್ರೀ ಸುಮುಖ್ಯೆ ನಮಃ । ಶ್ರೀ ಕ್ಹಮಾಯೈ ನಮಃ । ಶ್ರೀ ಮೂಲಪಕೃತ್ಯೈ 
ನಮಃ । ಶ್ರೀ ಈಶ್ವರ್ಯೆ ನಮಃ ॥॥೨೦॥ ಶ್ರೀ ಅಜಾಯೈ ನಮಃ। ಶ್ರೀ ಶುಭ್ರವರ್ಣಾಯೈ 
ನಮಃ । ಶ್ರೀ ಪುರುಷಾರ್ಥಾಯ್ಯೆ ನಮಃ । ಶ್ರೀ ಸುಪ್ರಬೋಧಿನ್ಯೈ ನಮಃ । 
ಶ್ರೀ ರಕ್ತಾಯೈ ನಮಃ | ಶ್ರೀ ನೀಲಾಯೈ ನಮಃ । ಶ್ರೀ ಶ್ಯಾಮಲಾಯೈ ನಮಃ । 
ಶ್ರೀ ಕೃಷ್ಣಾಯ್ಕೆ ನಮಃ । ಶ್ರೀ ಪೀತಾಯೈ ನಮಃ । ಶ್ರೀ ಕರ್ಬುರಾಯೈ ನಮಃ ॥೩೦॥ 
ಶ್ರೀ ಕರುಣಾಲಯಾಯ್ಯೆ ನಮಃ । ಶ್ರೀ ತೃಷ್ಣಾಯೈೆ ನಮಃ । ಶ್ರೀ ಜರಾಯೈ ನಮಃ । 
ಶ್ರೀ ವೃದ್ಧಾಯ್ಕೆ ನಮಃ । ಶ್ರೀ ತರುಣ್ಕೈ ನಮಃ । ಶ್ರೀ ಕರುಣಾಯ್ಕೆ ನಮಃ । 
ಶ್ರೀ ಲಯಾಯೈ ನಮಃ । ಶ್ರೀ ಕಲಾಯೈ ನಮಃ । ಶ್ರೀ ಕಾಷ್ಠಾಯ್ಕೆ ನಮಃ । 


-73- 


ದುರ್ಗಾಷ್ಟಮಿ 


ಶ್ರೀ ಮುಹೂರ್ತಾಯ್ಯೆ ನಮಃ ॥೪೦॥ ಶ್ರೀ ನಿಮಿಷಾಯೈ ನಮಃ । ಶ್ರೀ ಕಾಲರೂಪಿಣ್ಕೈ 
ನಮಃ | ಶ್ರೀ ಸುವರ್ಣಾಯ್ಕೆ ನಮಃ । ಶ್ರೀ ರಸನಾಯ್ಕೆ ನಮಃ । 
ಶ್ರೀ ಚಕ್ಷುಃಸರ್ಶವಾಯುರಸಾಯ್ಕೆ ನಮಃ । ಶ್ರೀ ಗಂಧಪ್ರಿಯಾಯ್ಕೆ ನಮಃ । 
ಶ್ರೀ ಸುಗಂಧಾಯೈ ನಮಃ । ಶ್ರೀ ಸುಸರ್ಶದಾಯ್ಯೆ ನಮಃ । ಶ್ರೀ ಮನೋಗತಾಯೈ 
ನಮಃ । ಶ್ರೀ ಮೃಗನಾಭ್ಯೃ ನಮಃ 11೫೦॥। ಶ್ರೀ ಮೃಗಾಕ್ಸ್ಟ್ಯೈ 
ನಮಃ | ಶ್ರೀ ಕರ್ಪೂರಾಮೋದದಾಯ್ಕೈ ನಮಃ । ಶ್ರೀ ಪದ್ಮಯೋನೈೈ ನಮಃ । 
ಶ್ರೀ ಸುಕೇಶಾಯೈ ನಮಃ । ಶ್ರೀ ಸುಲಿಂಗಾಯೈ ನಮಃ । ಶ್ರೀ ಭಗರೂಪಿಣ್ಯೈ ನಮಃ । 
ಶ್ರೀ ಭೂಷಣ್ಯೈ ನಮಃ । ಶ್ರೀ ಯೋನಿಮುದ್ರಾಯ್ಕೆ ನಮಃ । ಶ್ರೀ ಖೇಚಯೆಣ್ಯ 
ನಮಃ । ಶ್ರೀ ಸ್ವರ್ಗಗಾಮಿನ್ಕೈ ನಮಃ ॥೬೦॥ ಶ್ರೀ ಮಧುಪ್ರಿಯಾಯೈ ನಮಃ । 
ಶ್ರೀ ಮಾಧವ್ಯೈ ನಮಃ । ಶ್ರೀ ವಲ್ಲ್ಯೈ ನಮಃ । ಶ್ರೀ ಮಧುಮತ್ತಾಯೈ ನಮಃ | 
ಶ್ರೀ ಮದೋತ್ಕಟಾಯ್ಕೈ ನಮಃ । ಶ್ರೀ ಮಾತಂಗ್ಕೈ ನಮಃ । ಶ್ರೀ ಶುಕಹಸ್ತಾಯೈ 
ನಮಃ। ಶ್ರೀ ಧೀರಾಯ್ಕೆ ನಮಃ । ಶ್ರೀ ಮಹಾಶ್ವೇತಾಯೈೆ ನಮಃ। ಶ್ರೀ ವಸುಪ್ರಿಯಾಯೈೆ 
ನಮಃ ॥೭೦॥ ಶ್ರೀ ಸುವರ್ಣಿನ್ಯೈ ನಮಃ । ಶ್ರೀ ಪದಹಸ್ತಾಯ್ಕೆ ನಮಃ । ಶ್ರೀ ಮುಕ್ತಾಯೈ 
ನಮಃ । ಶ್ರೀ ಹಾರವಿಭೂಷಣಾಯೈ ನಮಃ । ಶ್ರೀ ಕರ್ಪೂರಾಮೋದಾಯ್ಕೈೆ ನಮಃ । 
ಶ್ರೀ ನಿಶ್ಚಾಸಾಯ್ಕೆ ನಮಃ । ಶ್ರೀ ಪದ್ಮಿನ್ಕೈ ನಮಃ । ಶ್ರೀ ವಲ್ಲಭಾಯೈ ನಮಃ । 
ಶ್ರೀ ಶಕ್ತೈ ನಮಃ । ಶ್ರೀ ಖಡ್ಗಿನ್ಶೈ ನಮಃ ॥೮೦॥ ಶ್ರೀ ಬಲಹಸ್ತಾಯ್ಕೆ ನಮಃ । 
ಶ್ರೀ ಭುಶುಂಡೀಪರಿಘಾಯುಧಾಯೈ ನಮಃ । ಶ್ರೀ ಚಾಪಿನ್ಕೆ ನಮಃ । 
ಶ್ರೀ ಚಾಪಹಸ್ತಾಯೈ ನಮಃ । ಶ್ರೀ ತ್ರಿಶೂಲಧಾರಿಣ್ಯೈ ನಮಃ । ಶ್ರೀ ಶೂರಬಾಣಾಯ್ಕೈೆ 
ನಮಃ । ಶ್ರೀ ಶಕ್ತಿಹಸ್ತಾಯ್ಕೆ ನಮಃ । ಶ್ರೀ ಮಯೂರವಾಹಿನ್ಶೈ ನಮಃ । 
ಶ್ರೀ ವರಾಯುಧಾಯೈ ನಮಃ । ಶ್ರೀ ಧಾರಾಯೈ ನಮಃ ॥೯೦॥ ಶ್ರೀ ಧೀರಾಯ್ಕೈೆ 
ನಮಃ । ಶ್ರೀ ವೀರಪಾಣಾಯೈ ನಮಃ । ಶ್ರೀ ಮದೋತ್ಕಟಾಯೈ ನಮಃ । 
ಶ್ರೀ ವಸುಧರಾಯೈ ನಮಃ । ಶ್ರೀ ಜಯಾಯೈೆ ನಮಃ । ಶ್ರೀ ಶಾಕನಾಯೈ ನಮಃ । 
ಶ್ರೀ ವಿಜಯಾಯೈ ನಮಃ । ಶ್ರೀ ಶಿವಾಯೈ ನಮಃ | ಶ್ರೀ ಶ್ರೀಭಗವತ್ಯೈ ನಮಃ | 


-74- 


ದುಗಾ ೯ಷ್ಟಮಿ 


ಶ್ರೀ ಮಹಾಲಕ್ಷ್ಮ್ಯೈ ನಮಃ ॥೧೦೦॥ ಶ್ರೀ ಸಿದ್ಧಸೇನಾನ್ಕೈ ನಮಃ । ಶ್ರೀ ಆರ್ಯಾಯ್ಕೆ 
ನಮಃ । ಶ್ರೀ ಮಂದರವಾಸಿನ್ಶೈ ನಮಃ । ಶ್ರೀ ಕುಮಾಯೆಣ್ಯ ನಮಃ । ಶ್ರೀ ಕಾಲ್ಕೈ 
ನಮಃ । ಶ್ರೀ ಕಪಾಲ್ಕೈ ನಮಃ । ಶ್ರೀ ಕಪಿಲಾಯೈ ನಮಃ । ಶ್ರೀ ಕೃಷ್ಣಾಯ್ಶೆ ನಮಃ 
eles] 
“ಚತುರ್ಥಿೀ' ತಿಥಿಯಲ್ಲಿ ಕುಮಾರೀನಾಮಕಳಾದ 
ದುರ್ಗೆಯ ಪೂಜೆ | 


ಧ್ಯಾನ 
ಗಿರಿರಾಜಕುಮಾರಿಕಾಂ ಭವಾನೀಂ ಶರಣಾಗತಪಾಲನೈಕದಕ್ಷಾಮ್‌ | 
ವರದಾಭಯಚಕ್ರಶಂಖಹಸ್ತಾ ೦ ವರದಾತ್ರೀಂ ಭಜತಾಂ ಸ್ಮರಾಮಿ ನಿತ್ಯಮ್‌ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 
ದಾ _ದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ ॥ 
ಶ್ರೀ ಬೈರವ್ಯೈ ನಮಃ । ದುರ್ಗಾಯೈ ನಮಃ । ಮಾಯಾಯ್ಕೆ ನಮಃ । 
ತ್ರಿಪುರಸುಂದಯೆಣ್ಯ ನಮಃ । ವಾಗೀಶ್ವಯೆಣ್ಯ ನಮಃ | ಮಹಾಮಾಯಾಯ್ಯೆ ನಮಃ | 
ಲೋಕಮಾತ್ರೇ ನಮಃ । ಅಪರಾಜಿತಾಯೈ ನಮಃ । ದಾಕ್ಷಾಯಣ್ಯೈ ನಮಃ । 
ಕಾಲನೇಮಿನ್ಯೈ ನಮಃ । ತೇಜೋವತ್ಯೈೆ ನಮಃ । ಕಾತ್ಯಾನಯನ್ಯೈ ನಮಃ ॥ ಶ್ರೀ 
ಕುಮಾಯೆಣ್ಯ ನಮಃ । ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 
ಅಷ್ಟೋತ್ತರಶತನಾಮಪೂಜೆ 
ಶ್ರೀ ಕೌಮಾಯೆಣ್ಯ ನಮಃ । ಶ್ರೀ ವಸುಮತ್ಯೈ ನಮಃ | ಶ್ರೀ ಸತ್ಯಮಾರ್ಗ- 
ಪ್ರಬೋಧಿನ್ಯೈ ನಮಃ । ಶ್ರೀ ಛತ್ರಚ್ಛಾಯಾಯ್ಕೆ ನಮಃ । ಶ್ರೀ ಕಂಬುಗ್ರೀವಾಯೈೆ 


೬75. 


ದುರ್ಗಾಷ್ಟಮಿ 


ನಮಃ । ಶ್ರೀ ಕೃತಾಲಯಾಯ್ಯೆ ನಮಃ ಶ್ರೀ ಕುಂಡಲಿನ್ಕೈ ನಮಃ । ಶ್ರೀ ಜಗದ್ಗಾತ್ರ್ಯೈ 
ನಮಃ | ಶ್ರೀ ಜಗದ್ಗರ್ಭಾಯ್ಯೆ ನಮಃ । ಶ್ರೀ ಭುಜಂಗಾಯೈ ನಮಃ ॥೧೦॥ 
ಶ್ರೀ ಕಾಲಶಾಯಿನ್ಕೈ ನಮಃ । ಶ್ರೀ ಪ್ರೋಲ್ಲಸಾಯೈ ನಮಃ । ಶ್ರೀ ಸಪ್ತಪದ್ಮಾಯೈ 
ನಮಃ । ಶ್ರೀ ನಾಭಿನಾಲಾಯೈ ನಮಃ । ಶ್ರೀ ಮೃಣಾಲಿನ್ಯೈ ನಮಃ । 
ಶ್ರೀ ಮೂಲಾಧಾರಾಯ್ಕೆ ನಮಃ । ಶ್ರೀ ಅನಿಲಾಧಾರಾಯೈ ನಮಃ 
ಶ್ರೀ ವಹ್ನಿಕುಂಡಲಕೃತಾಲಯಾಯೈ ನಮಃ । ಶ್ರೀ ವಾಯುಕುಂಡಲಸುಖಾಯನಾಯ್ಕೈೆ 
ನಮಃ । ಶ್ರೀ ನಿರಾಧಾರಾಯೈ ನಮಃ ॥೨೦॥ ಶ್ರೀ ನಿರಾಶ್ರಯಾಯೈ ನಮಃ । 
ಶ್ರೀ ಬಲೀಂದ್ರಸಮುಚ್ಚಹಾಯೈ ನಮಃ । ಶ್ರೀ ಷಡ್ರಸಸ್ವಾದುಲೋಲುಪಾಯೈ ನಮಃ । 
ಶ್ರೀ ಶ್ವಾಸೋಚ್ಛ್ರಾಸಗತಾಯ್ಕೆ ನಮಃ । ಶ್ರೀ ಜೀವಾಯ್ಕೆ ನಮಃ । ಶ್ರೀ ಗ್ರಾಹಿಣ್ಕೈ 
ನಮಃ । ಶ್ರೀ ವಹ್ನಿಸಂಶ್ರಯಾಯೈೆ ನಮಃ । ಶ್ರೀ ತಪಸ್ವಿನ್ಕೈ ನಮಃ । ಶ್ರೀ ತಪಸ್ಸಿದ್ಯಾಯೈ 
ನಮಃ । ಶ್ರೀ ತಪಸೇ(ತಾಪಸಾಯೈ) ನಮಃ ॥೩೦॥ ಶ್ರೀ ತಪೋನಿಷ್ಠಾಯ್ಕೆ ನಮಃ । 
ಶ್ರೀ ತಪೋಯುಕ್ತಾಯೈ ನಮಃ । ಶ್ರೀ ತಪಸ್ಸಿದ್ಧಿದಾಯೈ ನಮಃ । ಶ್ರೀ ಸಪ್ತಧಾತುಮಯ್ಯೇೈ 
ನಮಃ । ಶ್ರೀ ಸುಮೂರ್ತ್ಶೈ ನಮಃ। ಶ್ರೀ ಸಪ್ತಾಯ್ಕೆ ನಮಃ । ಶ್ರೀ ಅನಂತರನಾಡಿಕಾಯೈ 
ನಮಃ । ಶ್ರೀ ದೇಹುಪುಷ್ಟೈ ನಮಃ । ಶ್ರೀ ಮನಸ್ತುಷ್ಟ್ಯೈ ನಮಃ । ಶ್ರೀ ರತ್ನತುಷ್ಟೈ 
ನಮಃ ॥(೪೦॥ ಶ್ರೀ ಮದೋದ್ಧತಾಯ್ಕೆ ನಮಃ । ಶ್ರೀ ದಶಮಧ್ಯೈ ನಮಃ । 
ಶ್ರೀ ವೇದ್ಯಮಾತ್ರೇ ನಮಃ । ಶ್ರೀ ದ್ರವಶಕ್ಸೈ ನಮಃ । ಶ್ರೀ ಪ್ರಭಾವಿನ್ಶೈ ನಮಃ । 
ಶ್ರೀ ವೈದ್ಯವಿದ್ಯಾಯೈ ನಮಃ । ಶ್ರೀ ಚಿಕಿತ್ಸಾಯ್ಫೆ ನಮಃ । ಶ್ರೀ ಸುಪಥ್ಯಾಯೈ ನಮಃ । 
ಶ್ರೀ ರೋಗನಾಶಿನ್ಯೈ ನಮಃ । ಶ್ರೀ ಮೃಗಯಾತ್ರಾಯ್ಕೆ ನಮಃ ॥೫೦॥ 
ಶ್ರೀ ಮೃಗಮಾಂಸಾಯ್ಕೆ ನಮಃ । ಶ್ರೀ ಮೃಗಪದಾಯೈ ನಮಃ । ಶ್ರೀ ಸುಲೋಚನಾಯೈೆ 
ನಮಃ । ಶ್ರೀ ವ್ಯಾಪ್ರಚರ್ಮಣೇ ನಮಃ । ಶ್ರೀ ಬಂಧುರೂಪಾಯೈ ನಮಃ । 
ಶ್ರೀ ಬಹುರೂಪಾಯೈ ನಮಃ । ಶ್ರೀ ಮದೋದ್ಧತಾಯೈ ನಮಃ । ಶ್ರೀ ಬಂಧಿನ್ಶೈ 
ನಮಃ । ಶ್ರೀ ಬಂಧುಸ್ತುತಿಕರಾಯ್ಕೆ ನಮಃ । ಶ್ರೀ ಬಂಧಾಯೈ ನಮಃ ॥೬೦॥ 
ಶ್ರೀ ಬಂಧವಿಮೋಚನ್ಯೈ ನಮಃ । ಶ್ರೀ ಶ್ರೀಬಲಾಯೈ ನಮಃ । ಶ್ರೀ ಕಲಾಭಾಯೈ 


-76- 


ದುರ್ಗಾಷ್ಟಮಿ 


ನಮಃ। ಶ್ರೀ ವಿದ್ಯುಲ್ಲತಾಯ್ಕೆ ನಮಃ। ಶ್ರೀ ದೃಢವಿಮೋಚಿನ್ಶೈ ನಮಃ। ಶ್ರೀ ಅಂಬಿಕಾಯ್ಕೆ 
ನಮಃ । ಶ್ರೀ ಬಾಲಿಕಾಯ್ಕೆ ನಮಃ । ಶ್ರೀ ಅಂಬರಾಯ್ಕೆ ನಮಃ । ಶ್ರೀ ಮುಖ್ಯಯೈೆ 
ನಮಃ । ಶ್ರೀ ಸಾಧುಜನಾರ್ಚಿತಾಯೈ ನಮಃ ॥೭೦॥ ಶ್ರೀ ಕಾಲಿನ್ಶೈ ನಮಃ । 
ಶ್ರೀ ಕುಲವಿದ್ಯಾಯೈ ನಮಃ । ಶ್ರೀ ಸುಕುಲಾಯೈ ನಮಃ । ಶ್ರೀ ಕುಲಪೂಜಿತಾಯೈ 
ನಮಃ । ಶ್ರೀ ಕುಲಚಕ್ರಪ್ರಭಾಯೈ ನಮಃ । ಶ್ರೀ ಭ್ರಾಂತಾಯೈ ನಮಃ | ಶ್ರೀ ಭ್ರಮನಾಶಿನೈ 
ನಮಃ । ಶ್ರೀ ವಾತ್ಯಾಲಿನ್ಶೈ ನಮಃ । ಶ್ರೀ ಸುವೃಷ್ಟ್ಟೈ ನಮಃ । ಶ್ರೀ ಭಿಕ್ಷುಕಾಯ್ಕೆ 
ನಮಃ ॥೮೦॥ ಶ್ರೀ ಸಸ್ಯವರ್ಧಿನ್ಕೈ ನಮಃ ।ಶ್ರೀ ಅಕಾರಾಯೈ ನಮಃ। ಶ್ರೀ ಇಕಾರಾಯೈ 
ನಮಃ । ಶ್ರೀ ಉಕಾರಾಯೈ ನಮಃ । ಶ್ರೀ ಏಕಾರಾಯೈ ನಮಃ । ಶ್ರೀ ಹುಂಕಾರಾಯ್ಕೆ 
ನಮಃ । ಶ್ರೀ ಬೀಜರಪಾಯ್ಕೆ ನಮಃ । ಶ್ರೀ ಕ್ಲೀಂಕಾರಾಯೈ ನಮಃ । 
ಶ್ರೀ ಅಂಬರಧಾರಿಣ್ಕೈ ನಮಃ । ಶ್ರೀ ಸರ್ವಾಕ್ಷರಮಾಯಾಶಕ್ಕೈ ನಮಃ ॥೯೦॥ 
ಶ್ರೀ ರಾಕ್ಷಸಾರ್ಣವಮಾಲಿನ್ಯೈೈ ನಮಃ । ಶ್ರೀ ಸಿಂದೂರವರ್ಣಾಯೈ ನಮಃ । 
ಶ್ರೀ ಅರುಣವರ್ಣಾಯೈ ನಮಃ । ಶ್ರೀ ಸಿಂದೂರತಿಲಕಪ್ರಿಯಾಯೈ ನಮಃ । 
ಶ್ರೀ ವಶ್ಯಾಯ್ಕೆ ನಮಃ । ಶ್ರೀ ವಶ್ಯಬೀಜಾಯೈ ನಮಃ । ಶ್ರೀ ಲೋಕವಶ್ಯವಿಧಾಯಿನ್ಯೈ 
ನಮಃ । ಶ್ರೀ ನೃಪವಶ್ಯಾಯೈ ನಮಃ । ಶ್ರೀ ನೃಪಸೇವ್ಯಾಯ್ಕೈ ನಮಃ । 
ಶ್ರೀ ನೃಪವಶ್ಯಕರಪ್ರಿಯಾಯ್ಕೈೆ ನಮಃ ॥೧೦೦॥ ಶ್ರೀ ಮಹಿಷೀನೃಪಮಾಂಸಾಯ್ಕೆ 
ನಮಃ । ಶ್ರೀ ನೃಪಜ್ಞಾಯ್ಕೆ ನಮಃ । ಶ್ರೀ ನೃಪನಂದಿನ್ಶೈ ನಮಃ । 
ಶ್ರೀ ನೃಪಧರ್ಮವಿದ್ಯಾಯೈ ನಮಃ । ಶ್ರೀ ಧನಧಾನ್ಯವಿವರ್ಧಿನ್ಶೈ ನಮಃ । 
ಶ್ರೀ ಚತುರ್ವರ್ಣಮಯಶಕ್ಕೈ ನಮಃ । ಶ್ರೀ ಚತುರ್ವರ್ಣೈಃ ಸುಪೂಜಿತಾಯೈ 
ನಮಃ । ಶ್ರೀ ಸುವರ್ಣವರ್ಣಮಾಯಾಯ್ಯೆ ನಮಃ ॥೧೦೮॥ ಶ್ರೀಕುಮಾರಿದುರ್ಗಾಯ್ಕೆ 
ನಮಃ ॥ ಅಷ್ಟೋತ್ತರಶತನಾಮಪೂಜಾಂ ಸಮರ್ಪಯಾಮಿ ॥ 


-77- 


ದುರ್ಗಾಷ್ಟಮಿ 
"ಪಂಚಮಿ' ತಿಥಿಯಲ್ಲಿ ಅಂಬಿಕಾನಾಮಕಳಾದ ದುರ್ಗೆಯ ಪೂಜೆ 
ಧ್ಯಾನ 
ಯಾಸಾಪದ್ಯಾಸನಸ್ಥಾ ವಿಪುಲಕಟಿತಟೀ ಪದ್ಧಪತ್ರಾಯತಾಕ್ಷೀ 
ಗಂಭೀರಾವರ್ತನಾಭಿಃ ಸ್ತನಭರನಮಿತಾ ಶುಭ್ರವಸ್ರೋತ್ತರೀಯಾ | 
ಲಕ್ಷ್ಮೀರ್ದಿವ್ಶೈರ್ಗಜೇಂದ್ರೈರ್ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಬೈರ್ನಿತ್ಯಂ ಸಾ 
ಪದ್ಧಹಸ್ತಾ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 


ದ್ವಾದಶನಾಮಪೂಜೆ 

ದಾ _ದಶನಾಮಪೂಜಾಂ ಕರಿಷ್ಟೇ ॥ 

ಶ್ರೀ ಅಂಬಿಕಾಯ್ಕೆ ನಮಃ । ಗಿರಿಜಾಯೈ ನಮಃ । ನಂದಾಯ್ಕೆ ನಮಃ । 
ಮಾತೃಕಾಯೈ ನಮಃ । ಶಿವದೂತ್ಕೈ ನಮಃ । ಅಗ್ರಣ್ಯೈ ನಮಃ । ಗ್ರಾಮಣ್ಕೈ ನಮಃ । 
ನಿದ್ರಾಯ್ಕೆ ನಮಃ । ವಿಮಾನಿನ್ಶ್ಕೈ ನಮಃ । ಶೀಘ್ರಗಾಮಿನ್ಕೈ ನಮಃ । ವೇದಮಾತ್ರೇ 
ನಮಃ | ಕಾತ್ಯಾಯನ್ಯೈ ನಮಃ ॥। ಶ್ರೀ ಅಂಬಿಕಾಯೈ ನಮಃ । ಇತಿ 
ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ ("ಕಾತ್ಯಾಯನ್ಶೈ ಇತ್ಯಾದಿ 
ಷೋಡಶೋಪಚಾರಪೂಜಾಂ ಕೃತ್ಥಾ )) 


ಅಷ್ಟೋತ್ತರಶತನಾಮಪೂಜೆ 


ಶ್ರೀ ಅಂಬಿಕಾಯ್ಕೆ ನಮಃ । ಶ್ರೀ ಸಿದ್ದೇಶ್ವಯೆಣ್ಯ ನಮಃ । ಶ್ರೀ ಚತುರಾಶ್ರಮವಾಣ್ಯೈ 
ನಮಃ । ಶ್ರೀ ಬ್ರಾಹ್ಮಣ್ಮೆ ನಮಃ । ಶ್ರೀ ಕೃತ್ರಿಯಾಯ್ಕೆ ನಮಃ । ಶ್ರೀ ವೈಶ್ಯಾಯ್ಕೆ ನಮಃ । 
ಶ್ರೀ ಶೂದ್ರಾಯ್ಕೆ ನಮಃ । ಶ್ರೀ ವೇದಮಾರ್ಗರತಾಯೈ ನಮಃ । ಶ್ರೀ ವಜ್ರಾಯೈ 


ನಮಃ । ಶ್ರೀ ವೇದವಿಶ್ವವಿಭಾಗಿನ್ಕೆ ನಮಃ ॥೧೦॥ ಶ್ರೀ ಅಸ್ತಶಸ್ತಮಾಯಾಯ್ಯ 
-78- 


ದುರ್ಗಾಷ್ಟಮಿ 


ನಮಃ । ಶ್ರೀ ವೀರ್ಯವತ್ಯೈ ನಮಃ। ಶ್ರೀ ವರಶಾಸ್ತ್ರಧಾರಿಣ್ಯೆ ನಮಃ । ಶ್ರೀ ಸುಮೇಧಸೇ 
ನಮಃ । ಶ್ರೀ ಭದ್ರಕಾಲ್ಕೈ ನಮಃ । ಶ್ರೀ ಅಪರಾಜಿತಾಯೈ ನಮಃ । ಶ್ರೀ ಗಾಯತ್ರ್ಯೈ 
ನಮಃ । ಶ್ರೀ ಸಂಕೃತ್ಕೈ ನಮಃ । ಶ್ರೀ ಸಂಧಾಯೈ ನಮಃ । ಶ್ರೀ ಸಾವಿತೈ ನಮಃ 
॥೨೦॥ ಶ್ರೀ ತ್ರಿಪದಾಶ್ರಯಾಯ್ಯ ನಮಃ । ಶ್ರೀ ತ್ರಿಸಂಧ್ಯಾಯೈ ನಮಃ । ಶ್ರೀ ತ್ರಿಪದ್ಯೈ 
ನಮಃ । ಶ್ರೀ ಧಾತ್ರ್ರೈ ನಮಃ । ಶ್ರೀ ಸುಪಥ್ಯಾಯೈ ನಮಃ । ಶ್ರೀ ಸಾಮಗಾಯನ್ಶೆ ಸ 
ನಮಃ । ಶ್ರೀ ಪಾಂಚಾಲ್ಕೈ ನಮಃ । ಶ್ರೀ ಕಾಲಿಕಾಯ್ಕೆ ನಮಃ । ಶ್ರೀ ಬಾಲಾಯ್ಕೆ 
ನಮಃ । ಶ್ರೀ ಬಾಲಕ್ರೀಡಾಯೈ ನಮಃ ॥೩೦॥ ಶ್ರೀ ಸನಾತನ್ಯೈ ನಮಃ । 
ಶ್ರೀ ಗರ್ಧಾಧಾರಾಯೈ ನಮಃ । ಶ್ರೀ ಆಧಾರಶೂನ್ಯಾಯ್ಕೆ ನಮಃ । 
ಶ್ರೀ ಭಟಶಯನೀವಾಸಿನ್ಕೈ ನಮಃ । ಶ್ರೀ ಸುರಾರಿಘಾತಿನ್ಯೈ ನಮಃ । ಶ್ರೀ ಕೃತ್ಯಾಯೈ 
ನಮಃ । ಶ್ರೀ ಪೂತನಾಯೈ ನಮಃ। ಶ್ರೀ ಚರಿತೋತ್ತಮಾಯೈೆ ನಮಃ। ಶ್ರೀ ಲಜ್ಞಾರಸವತ್ವೈ 
ನಮಃ । ಶ್ರೀ ನಂದಾಯೈ ನಮಃ ॥೪೦॥ ಶ್ರೀ ಭವಾಯ್ಕೆ ನಮಃ । ಶ್ರೀ ಪಾಪನಾಶಿನ್ಕೈ 
ನಮಃ । ಶ್ರೀ ಪೀತಾಂಬರಧರಾಯೈ ನಮಃ । ಶ್ರೀ ಗೀತಸಂಗೀತಾಯೈ ನಮಃ । 
ಶ್ರೀ ಗಾನಗೋಚರಾಯೈ ನಮಃ । ಶ್ರೀ ಸಪ್ಪಸ್ವರಮಯಾಯೃ ನಮಃ । 
ಶ್ರೀ ಷಡ್ಗಮಧ್ಯಮಧ್ಯೆವತಾಯ್ಕೆ ನಮಃ । ಶ್ರೀ ಮುಖ್ಯಗ್ರಾಮಸಂಸ್ಥಿತಾಯ್ಯ ನಮಃ । 
ಶ್ರೀ ಸ್ವಸ್ಥಾಯೈ ನಮಃ । ಶ್ರೀ ಸ್ವಸ್ನಾನವಾಸಿನೈ ನಮಃ ॥೫೦॥ ಶ್ರೀ ಆನಂದನಾದಿನ್ಶೈ 
ನಮಃ । ಶ್ರೀ ಪ್ರೋತಾಯೈ ನಮಃ । ಶ್ರೀ ಪ್ರೇತಾಶಯನನಿವಾಸಿನೈ ನಮಃ । 
ಶ್ರೀ ಗೀತನೃತ್ವಪ್ರಿಯಾಯ್ಕೆ ನಮಃ । ಶ್ರೀ ಕಾಮಿನ್ಕೈ ನಮಃ । ಶ್ರೀ ತುಪ್ಪಿದಾಯೈ 
ನಮಃ । ಶ್ರೀ ಪುಷ್ನಿದಾಯ್ಕೆ ನಮಃ । ಶ್ರೀ ನಿಷ್ಠಾಯ್ಕೆ ನಮಃ । ಶ್ರೀ ಸತ್ಯಪ್ರಿಯಾಯ್ಕೆ 
ನಮಃ । ಶ್ರೀ ಪ್ರಜ್ಞಾಯೈ ನಮಃ ॥॥೬೦॥ ಶ್ರೀ ಲೋಕೇಶಾಯೈ ನಮಃ । 
ಶ್ರೀ ಸಂಶೋಭನಾಯೈ ನಮಃ । ಶ್ರೀ ಸುವಿಷಯಾಯ್ಕೆ ನಮಃ । ಶ್ರೀ ಜ್ವಾಲಿನ್ಯೈ 
ನಮಃ । ಶ್ರೀ ಜ್ವಾಲಾಯ್ಕೆ ನಮಃ । ಶ್ರೀ ವಿಮೂರ್ತ್ನೈನಮಃ । ಶ್ರೀ ವಿಷನಾಶಿನ್ಯೈ 
ನಮಃ । ಶ್ರೀ ವಿಷಾಯೈ ನಮಃ । ಶ್ರೀ ನಾಗದಮನ್ಶೈ ನಮಃ । ಶ್ರೀ ಕುರುಕುಲಾಯ್ಕೆ 
ನಮಃ ॥೭೦॥ ಶ್ರೀ ಅಮೃತಯೋದ್ಧವಾಯೈ ನಮಃ । ಶ್ರೀ ಭೂತಭೀತಿಹರಾಯ್ಯೆ 


-79- 


ದುರ್ಗಾಷ್ಟಮಿ 


ನಮಃ । ಶ್ರೀ ರಕ್ಷಾಯ್ಕೆ ನಮಃ । ಶ್ರೀ ಭೂಮೀಶನಿವಾಸಿನ್ಕೈ ನಮಃ । ಶ್ರೀ ರಕ್ಟೋಘ್ಸೈೈ 
ನಮಃ । ಶ್ರೀ ರಾಕ್ಷಸ್ಕೈ ನಮಃ । ಶ್ರೀ ರಾತ್ರೆ ನಮಃ । ಶ್ರೀ ದೀರ್ಥನಿದ್ರಾಯೈ 
ನಮಃ | ಶ್ರೀ ದಿವಾಗತಾಯ್ಕೆ ನಮಃ । ಶ್ರೀ ಚಂದ್ರಿಕಾಯ್ಕೆ ನಮಃ ॥೮೦॥ 
ಶ್ರೀ ಚಂದ್ರಕಾಂತ್ಯೈ ನಮಃ । ಶ್ರೀ ಸೂರ್ಯಕಾಂತ್ಕೈ ನಮಃ । ಶ್ರೀ ನಿಶಾಚರಾಯೈ 
ನಮಃ । ಶ್ರೀ ಡಾಕಿನ್ಕೈೆ ನಮಃ । ಶ್ರೀ ಶಾಕಿನ್ಕೈ ನಮಃ । ಶ್ರೀ ಹಾಕಿನ್ಕೈ ನಮಃ | 
ಶ್ರೀ ಚಕ್ರವಾಸಿನ್ಶೈ ನಮಃ । ಶ್ರೀ ಸೀತಾಯೈ ನಮಃ । ಶ್ರೀ ಸಿತಪ್ರಿಯಾಯ್ಕೆ ನಮಃ । 
ಶ್ರೀ ಶಾಂತಾಯೈ ನಮಃ ॥೯೦॥ ಶ್ರೀ ಸಕಲಾಯ್ಕೆ ನಮಃ । ಶ್ರೀ ವನದೇವತಾಯೈ 
ನಮಃ | ಶ್ರೀ ಗುರುರೂಪಧಾರಿಣ್ಯೈನಮಃ । ಶ್ರೀ ಗೋಷ್ಕ್ಯೈ ನಮಃ । 
ಶ್ರೀ ಮೃತ್ಯುಮಾರಣಾಯೈ ನಮಃ । ಶ್ರೀ ಶಾರದಾಯೈ ನಮಃ । ಶ್ರೀ ಮಹಾಮಾಯಾಯ್ಕೆ 
ನಮಃ । ಶ್ರೀ ವಿನಿದ್ರಾಯ್ಕೆ ನಮಃ । ಶ್ರೀ ಚಂದ್ರಧರಾಯೈ ನಮಃ। ಶ್ರೀ ಮೃತ್ಯುವಿನಾಶಿನ್ಕೈ 
ನಮಃ 1೧೦೦1 ಶ್ರೀ ಚಂದ್ರಮುಂಡಲಸಂಕಾಶಾಯ್ಕೆ ನಮಃ । 
ಶ್ರೀ ಚಂದ್ರಮಂಡಲವರ್ತಿನ್ಯೈ ನಮಃ । ಶ್ರೀ ಅಣಿಮಾದ್ಯೈ ನಮಃ । 
ಶ್ರೀ ಗುಣೋಪೇತಾಯ್ಯೆ ನಮಃ । ಶ್ರೀ ಕಾಮರೂಪಿಣ್ಕೈ ನಮಃ । ಶ್ರೀ ಕಾಂತ್ಯೈ 
ನಮಃ । ಶ್ರೀ ಶಾರದಾಯೈ ನಮಃ । ಶ್ರೀ ಶ್ರೀಮಹಾಲಕ್ಷ್ಮ್ಯೈನಮಃ ॥೧೦೮॥ 


ಷಷ್ಠಿತಿಥಿಯಲ್ಲಿ ಮಹಿಷೀಮರ್ದಿನೀನಾಮಕಳಾದ 
ದುರ್ಗೆಯ ಪೂಜೆ 


ಧ್ಯಾನ 
ಅರಿಶಂಖಕೃಪಾಣಬಾಣಖೇಟಾನ್‌ ಸಧನುಃಶೂಲಕತರ್ಜನೀಂ ದಧಾನಾ। 
ಮಹತೀ ಮಹಿಷೋತ್ತಮಾಂಗಸಂಸ್ಕಾ ನವಪೂರ್ವಾಸದ್ಭಶೀ ಶ್ರಿಯೇತಸ್ತು ದುರ್ಗಾ ॥ 


ಹೇಮಪ್ರಖ್ಯಾಮಿಂಧುಖಂಡಾತ್ಮಮೌಲೀಂ ಶಂಖಾರೀಷ್ಠಾಭೀತಿಹಸ್ತಾಂ ತ್ರಿನೇತ್ರಾಮ್‌ । 
ಹೇಮಾಬ್ದಸ್ಕಾಂ ಪೀತವಸ್ತ್ರಾಂ ಪ್ರಸನ್ನಾಂ ದೇವೀಂ ದುರ್ಗಾಂ ದಿವ್ಯರೂಪಾಂ ನಮಾಮಿ॥। 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 


-80- 


ದುರ್ಗಾಷ್ಟಮಿ 


ದ್ವಾದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ || 


ಶ್ರೀ ಮಹಿಷಾಂತಕ್ಕೆ ನಮಃ । ಭಯಾಯ್ಯೆ ನಮಃ । ನಂದಾಯ್ಕೆ ನಮಃ । 
ಉತ್ತಿಷ್ಠಪುರುಷಿಕಾಯೈ ನಮಃ । ಚಂಡವೇಗಾಯ್ಕೆ ನಮಃ । ಮಹಾನಾದಾಯ್ಯೆ 
ನಮಃ । ವಜ್ರಿಣ್ಕೈ ನಮಃ । ಪ್ರಜೇಶ್ವರ್ಯೈ ನಮಃ । ಕಿಂಶುಕಮಾಲಿನ್ಯೈ ನಮಃ । 
ಸುಪ್ರಭಾಯೈ ನಮಃ । ಶೂಲಹಸ್ತಾಯ್ಕೆ ನಮಃ । ಕಾತ್ಯಾಯನ್ಮೈ ನಮಃ ॥ ಶ್ರೀ 
ಮಹಿಷಮರ್ದಿನ್ಯೈ ನಮಃ । ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 


ಅಷ್ಟೋತ್ತರಶತನಾಮಪೂಜೆ 

ಶ್ರೀ ಮಹಿಷಮರ್ದಿನ್ಕೈ ನಮಃ । ಶ್ರೀ ಶ್ರೀದೇವ್ಯೈ ನಮಃ । ಶ್ರೀ ಜಗದಾತಕಶಕ್ಕೈ 
ನಮಃ | ಶ್ರೀ ದೇವಗಣಶಕ್ರೈ ನಮಃ । ಶ್ರೀ ಸಮೂಹಮೂರ್ತ್ರೈ ನಮಃ । 
ಶ್ರೀ ಅಂಬಿಕಾಯ್ಕೆ ನಮಃ । ಶ್ರೀ ಅಖಿಲಜನಪರಿಪಾಲಿಕಾಯೈ ನಮಃ । 
ಶ್ರೀ ಮಹರ್ಷಿಪೂಜಿತಾಯ್ಕೆ ನಮಃ। ಶ್ರೀ ಭಕ್ತಿಗಮ್ಯಾಯೈ ನಮಃ ॥೧೦॥ ಶ್ರೀ ವಿಶ್ವಾಯ್ಕೆ 
ನಮಃ । ಶ್ರೀ ಪ್ರಭಾಸಿನ್ಕೈ ನಮಃ । ಶ್ರೀ ಭಗವತ್ಯೈ ನಮಃ । ಶ್ರೀ ಅನಂತಮೂರ್ತೈ 
ನಮಃ । ಶ್ರೀ ಚಂಡಿಕಾಯ್ಕೆ ನಮಃ । ಶ್ರೀ ಜಗತ್ತರಿಪಾಲಿಕಾಯ್ಕೆ ನಮಃ । 
ಶ್ರೀ ಅಶುಭನಾಶಿನ್ಯೈ ನಮಃ । ಶ್ರೀ ಶುಭಮತಾಯೈೆ ನಮಃ । ಶ್ರೀ ಶ್ರಿಯ್ಛೈ ನಮಃ । 
ಶ್ರೀ ಸುಕೃತ್ಯೈ ನಮಃ । ಶ್ರೀ ಲಕ್ಷ್ಮ್ಯೈ ನಮಃ ॥೨೦॥ ಶ್ರೀ ಪಾಪನಾಶಿನ್ಕೈ ನಮಃ । 
ಶ್ರೀ ಬುದ್ಧಿರೂಪಿಣ್ಯೈ ನಮಃ । ಶ್ರೀ ಶ್ರದ್ಧಾರೂಪಿಣ್ಕೈ ನಮಃ । ಶ್ರೀ ಕಾಲರೂಪಿಣ್ಯೈ 
ನಮಃ । ಶ್ರೀ ಲಜ್ಜಾರೂಪಿಣ್ಕೈ ನಮಃ । ಶ್ರೀ ಅಚಿಂತ್ಯರೂಪಿಣ್ಕೈ ನಮಃ । 
ಶ್ರೀ ಅತಿವೀರಾಯ್ಕೆ ನಮಃ । ಶ್ರೀ ಅಸುರಕ್ಷಯಕಾರಿಣ್ಕೈ ನಮಃ । ಶ್ರೀ ಭೂಮಿರಕ್ಟಿಣ್ಯೈ 
ನಮಃ । ಶ್ರೀ ಅಪಚರಿತಾಯೈ ನಮಃ ॥೩೦॥ ಶ್ರೀ ಅದ್ಭುತರೂಪಿಣ್ಕೈ ನಮಃ | 
ಶ್ರೀ ಸರ್ವದೇವಶಾಸ್ತ್ರರೂಪಿಣ್ಕೈೆ ನಮಃ । ಶ್ರೀ ಜಗದಂಶೋದ್ಧೂತಾಯೈ ನಮಃ । 


ರು 


) PR ಇಂ PR ಸ್ಯ 
ಶ್ರೀ ಅವ್ಯಾಕೃತಾಯ್ಕೆ ನಮಃ । ಶ್ರೀ ಪರಮಪ್ರಕೃತ್ಯ್ಯ ನಮಃ ॥ 


-81- 


ತ 


ಶ್ರೀ ಸಮಸ್ತಸುಮತಸ್ವರೂಪಾಯ್ಕೆ ನಮಃ । ಶ್ರೀ ತೃಪ್ರೈ ನಮಃ | 
ಶ್ರೀ ಸಕಲಮುಖಸ್ವರೂಪಿಣ್ಯೈ ನಮಃ । ಶ್ರೀ ಶಬ್ದಕ್ರಿಯಾಯ್ಕೆ ನಮಃ । 
ಶ್ರೀ ಆನಂದಸಂದೋಹಾಯ್ಕೈ ನಮಃ ॥೪೦॥ ಶ್ರೀ ವಿಪುಲಾಯೈ ನಮಃ । 


ಶ್ರೀ ಖುಗ್ಯಜುಸ್ಲಾಮಾಥರ್ವರೂಪಿಣ್ಕೈ ನಮಃ । ಶ್ರೀ ಉದ್ದೀತಾಯ್ಕೆ ನಮಃ 
ಶ್ರೀ ರಮ್ಯಾಯೈ ನಮಃ । ಶ್ರೀ ಪದಸ್ವರೂಪಿಣ್ಕೈ ನಮಃ । ಶ್ರೀ ಪಾಠಸ್ವರೂಪಿಣ್ಕೈ 
ನಮಃ । ಶ್ರೀ ಮೇಧಾದೇವ್ಯೈ ನಮಃ | ಶ್ರೀ ವಿದಿತಾಯ್ಕೆ ನಮಃ । 
ಶ್ರೀ ಅಖಿಲಶಾಸ್ತಸಾರಾಯ್ಡೆ ನಮಃ | ಶ್ರೀ ದುರ್ಗಾಯ್ದೆ ನಮಃ ॥೫೦॥ 
ಆ ಲ ಲ 

ಶ್ರೀ ದುರ್ಗಾಶ್ರಯಾಯ್ಕೆ ನಮಃ। ಶ್ರೀ ಭವಸಾಗರನಾಶಿನ್ಯೈ ನಮಃ ಶ್ರೀ ಕೈಟಭಹಾರಿಣ್ಕೈ 
ನಮಃ। ಶ್ರೀ ಹೃದಯವಾಸಿನ್ಯೈ ನಮಃ । ಶ್ರೀ ಗೌರ್ಯೈ ನಮಃ । ಶ್ರೀ ಶಶಿಮೌಲಿಕೃತಾಯೈ 
ನಮಃ । ಶ್ರೀ ಪ್ರತಿಷ್ಠಾರೂಪಿಣ್ಯೈ ನಮಃ । ಶ್ರೀ ಈಷತ್ತುಹಾಸಾಯ್ಕೆ ನಮಃ । 
ಶ್ರೀ ಅಮಲಾಯ್ಕೆ ನಮಃ । ಶ್ರೀ ಪೂರ್ಣಚಂದ್ರಮುಖ್ಯೈ ನಮಃ ॥೬೦॥ 
ಶ್ರೀ ಕನಕೋತ್ತಮಕಾಂತ್ಯೈ ನಮಃ । ಶ್ರೀ ಕಾಂತಾಯ್ಕೆ ನಮಃ । ಶ್ರೀ ಅತ್ಯದ್ಭುತಾಯೈ 
ನಮಃ | ಶ್ರೀ ಪ್ರಣತಾಯ್ಕೆ ನಮಃ । ಶ್ರೀ ಅತಿರುದ್ರಾಯ್ಕೆ ನಮಃ | 
ಶ್ರೀ ಮಹಿಷಾಸುರನಾಶಿನ್ಯೈ ನಮಃ । ಶ್ರೀ ದೃಷ್ಟಾಯೈ ನಮಃ। ಶ್ರೀ ಭ್ರುಕುಟೀಕರಾಲಾಯೈ 
ನಮಃ । ಶ್ರೀ ಶಶಾಂಕಧರಾಯೈ ನಮಃ । ಶ್ರೀ ಮಹಿಷಪ್ರಾಣವಿಮೋಚನಾಯ್ಯೆ ನಮಃ 
॥೭೦॥ ಶ್ರೀ ಕುಪಿತಾಯೈ ನಮಃ । ಶ್ರೀ ಅಂತಕಸ್ವರೂಪಿಣ್ಯೈ ನಮಃ । ಶ್ರೀ 
ಸದ್ಯೋವಿನಾಶಿಕಾಯ್ಕೆ ನಮಃ । ಶ್ರೀ ಕೋಪವತ್ಯೈ ನಮಃ । ಶ್ರೀ ದಾರಿದ್ರ ಕನಾಶಿನ್ಯೈ 
ನಮಃ । ಶ್ರೀ ಪಾಪನಾಶಿನ್ಯೈ ನಮಃ । ಶ್ರೀ ಸಹಸ್ರಭುಜಾಯೈ ನಮಃ । 

ಶ್ರೀ ಸಹಸ್ರಾಕ್ಸ್ಯೈನಮಃ | ಶ್ರೀ ಸಹಸ್ರಪದಾಯೈ ನಮಃ । ಶ್ರೀ ಶ್ರುತ್ಕೆ ನಮಃ ॥೮೦॥ 

ಶ್ರೀ ರತ್ಕೈ ನಮಃ । ಶ್ರೀ ರಮಣ್ಕೈ ನಮಃ |ಶ್ರೀ ಭಕ್ಕೈ ನಮಃ । ಶ್ರೀ ಭವಸಾಗರತಾರಿಕಾಯ್ಕೆ 
ನಮಃ । ಶ್ರೀ ಪುರುಷೋತ್ತಮವಲ್ಲಭಾಯೈ ನಮಃ । ಶ್ರೀ ಭೃಗುನಂದಿನೈ ಎ ನಮಃ । 

ಶ್ರೀ ಸ್ಥೂಲಜಂಘಾಯ್ಕೆ ನಮಃ । ಶ್ರೀ ರಕ್ತಪಾದಾಯ್ಕೆ ನಮಃ । 


ಶ್ರೀ ನಾಗಕುಂಡಲಧಾರಿಣ್ಯೆ ನಮಃ । ಶ್ರೀ ಸರ್ಪಭೂಷಣಾಯ್ಯೆ ನಮಃ ॥£೦॥ 


-82- 


ದುರ್ಗಾಷ್ಟಮಿ 


ಶ್ರೀ ಕಾಮೇಶ್ವರ್ಯ್ಯೆ ನಮಃ । ಶ್ರೀ ಕಲ್ಪವೃಕ್ಷಾಯ ನಮಃ । ಶ್ರೀ ಕಸ್ತೂರೀಧಾರಿಣ್ಯೈ 
ನಮಃ । ಶ್ರೀ ಮಂದಸಿತಾಯ್ಕೆ ನಮಃ । ಶ್ರೀ ಮದೋದಯಾಯೈ ನಮಃ । 
ಶ್ರೀ ಸದಾನಂದಸ್ತರೂಪಿಣ್ಕೈ ನಮಃ । ಶ್ರೀ ವಿರಿಂಚಪೂಜಿತಾಯೈ ನಮಃ । 
ಶ್ರೀ ಗೋವಿಂದಪೂಜಿತಾಯ್ಕೆ ನಮಃ । ಶ್ರೀ ಪುರಂದರಪೂಜಿತಾಯೈ ನಮಃ । 
ಶ್ರೀ ಮಹೇಶ್ವರಪೂಜಿತಾಯ್ಕೈ ನಮಃ ॥೧೦೦॥ ಶ್ರೀ ಕಿರೀಟಧಾರಿಣ್ಕೈ ನಮಃ । 
ಶ್ರೀ ಮಣಿನೂಪುರಶೋಭಿತಾಯಯೈ ನಮಃ । ಶ್ರೀ ಪಾಶಾಂಕುಶಧರಾಯೈ ನಮಃ । 
ಶ್ರೀ ಕಮಲಧಾರಿಣ್ಯೈ ನಮಃ । ಶ್ರೀ ಹರಿಚಂದನಾಯ್ಕೆ ನಮಃ । 
ಶ್ರೀ ಕಸ್ತೂರೀಕುಂಕುಮಾಯ್ಯೆ ನಮಃ । ಶ್ರೀ ಅಶೋಕಭೂಷಣಾಯ್ಯೆ ನಮಃ । 
ಶ್ರೀ ಶೃಂಗಾರಲಾಸಿನ್ಕೈ ನಮಃ ॥೧೦೮॥ 


ಸಪ್ತಮಿತಿಥಿಯಲ್ಲಿ ಭಗವತೀನಾಮಕಳಾದ ದುರ್ಗೆಯ ಪೂಜೆ 


ಧ್ಯಾನ 
ಶಶಲಾಂಛನಸಂಯುತಾಂ ತ್ರಿನೇತ್ರಾಂ 
ವರಚಕ್ರಾಭಯಶಂಖಶೂಲಪಾಣಿಮ್‌ । 
ಅಸಿಖೇಟಕಧಾರಿಣೀಂ ಮಹೇಶೀಂ 
ತ್ರಿಪುರಾರಾತಿವಧೂಂ ಶಿವಾಂ ಸ್ಮರಾಮಿ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 
ದ್ವಾದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ ॥ 
ಶ್ರೀ ಚಂಡಿಕಾಯ್ಕೆ ನಮಃ । ದುರ್ಗಾಯೈ ನಮಃ । ಬೈರವ್ಯೈ ನಮಃ । ಕಾಲ್ಕೈ 
ನಮಃ । ಕಲಶಶೋಭಿತಾಯೈ ನಮಃ | ಮಾಹೇಶ್ವಯೆಣ್ಯ ನಮಃ । ಅರೂಪಾಯೈೆ 


-83- 


ದುರ್ಗಾಷ್ಟಮಿ 


ನಮಃ। ಸಿಂಹವಾಹಿನ್ಶೈ ನಮಃ। ಕಾತ್ಯಾಯನ್ಶೈ ನಮಃ। ಕರಾಲ್ಕೈ ನಮಃ। ಅಂಬಿಕಾಯ್ಯೆ 
ನಮಃ। ಲಕ್ಷ್ಮ್ಯೈ ನಮಃ ॥ ಶ್ರೀ ಶ್ರೀಚಂಡಿಕಾಯ್ಕೆ ನಮಃ । ಇತಿ ದ್ವಾದಶನಾಮಾಪೂಜಾಂ 
ಸಮರ್ಪಯಾಮಿ ॥ 


ಅಷ್ಟೋತ್ತರಶತನಾಮಪೂಜೆ 


ಶ್ರೀ ಚಂಡಿಕಾಯ್ಕೆ ನಮಃ । ಶ್ರೀ ಮಂಗಲಾಯೈ ನಮಃ । ಶ್ರೀ ಸುಶೀಲಾಯೈ ನಮಃ । 
ಶ್ರೀ ಪರಮಾರ್ಥಪ್ರಬೋಧಿನ್ಯೈ ನಮಃ । ಶ್ರೀ ದಕ್ಷಿಣಾಯ್ಕೆ ನಮಃ । 
ಶ್ರೀ ದಕ್ಷಿಣಾಮೂರ್ತ್ನೈ ನಮಃ । ಶ್ರೀ ಸುದಕ್ಷಿಣಾಯ್ಕೆ ನಮಃ । ಶ್ರೀ ಹವಿಃಪ್ರಿಯಾಯ್ಕೆ 
ನಮಃ । ಶ್ರೀ ಯೋಗಿನ್ಯೈ ನಮಃ । ಶ್ರೀ ಯೋಗಾಂಗಾಯ್ಕೆ ನಮಃ ॥೧೦॥ 
ಶ್ರೀ ಧನುಃಶಾಲಿನ್ಯೈ ನಮಃ । ಶ್ರೀ ಯೋಗಪೀಠಧರಾಯೈ ನಮಃ । ಶ್ರೀ ಮುಕ್ತಾಯ 
ನಮಃ । ಶ್ರೀ ಮುಕ್ತಾನಾಂ ಪರಮಾಯ್ಬೆ ಗತ್ಕೈ ನಮಃ । ಶ್ರೀ ನಾರಸಿಂಹ್ಯೈ ನಮಃ । 
ಶ್ರೀ ಸುಜನ್ಮನೇ ನಮಃ । ಶ್ರೀ ಮೋಕ್ಟದಾಯೈ ನಮಃ । ಶ್ರೀ ದೂತ್ಯೈ ನಮಃ । 
ಶ್ರೀ ಸಾಕ್ಷಿಣ್ಕೈ ನಮಃ । ಶ್ರೀ ದಕ್ಷಿಣಾಯೈ ನಮಃ ॥೨೦॥ ಶ್ರೀ ದಕ್ಷಾಯ್ಕೆ ನಮಃ । 
ಶ್ರೀ ಸುದಕ್ಷಾಯೈ ನಮಃ । ಶ್ರೀ ಕೋಟಿರೂಪಿಣ್ಕೈ ನಮಃ । ಶ್ರೀ ಕ್ರತುಸ್ವರೂಪಿಣ್ಕೈ 
ನಮಃ । ಶ್ರೀ ಕಾತ್ಯಾಯನ್ಯೈ ನಮಃ । ಶ್ರೀ ಸ್ವಸ್ಥಾಯ್ಫೆ ನಮಃ । ಶ್ರೀ ಸ್ವಚ್ಛಂದಾಯೈೆ 
ನಮಃ । ಶ್ರೀ ಕವಿಪ್ರಿಯಾಯೈ ನಮಃ । ಶ್ರೀ ಸತ್ಯಗ್ರಾಮಾಯೈ ನಮಃ । 
ಶ್ರೀ ಬಹಿಚ್ಚಿತಾಯ್ಕೆ ನಮಃ ॥೩೦॥ ಶ್ರೀ ಕಾವ್ಯಶಕ್ಕೈ ನಮಃ | ಶ್ರೀ ಕಾವ್ಯಪ್ರದಾಯೈ 
ನಮಃ । ಶ್ರೀ ಮೇನಾಪುತ್ಯೈ ನಮಃ । ಶ್ರೀ ಸತ್ಯಾಯೈ ನಮಃ । ಶ್ರೀ ಪಾರಿಯಾತ್ರಾಯೈ 
ನಮಃ । ಶ್ರೀ ಮೈನಾಕಾಯೈ ನಮಃ । ಶ್ರೀ ಭಗಿನ್ಶೈ ನಮಃ । ಶ್ರೀ ಸೌದಾಮಿನ್ಕೈ 
ನಮಃ । ಶ್ರೀ ಸದಾಮಾಯಾಯ್ಕೈೆ ನಮಃ । ಶ್ರೀ ಸುಭಗಾಯೈ ನಮಃ ॥೪೦॥ 
ಶ್ರೀ ಕೃತ್ತಿಕಾಯ್ಕೆ ನಮಃ । ಶ್ರೀ ಕಾಲಶಾಯಿನ್ಯೈ ನಮಃ । ಶ್ರೀ ರಕ್ತಬೀಜವಧಾಯ್ಯೆ 
ನಮಃ । ಶ್ರೀ ದೃಪ್ತಾಯ್ಕೆ ನಮಃ | ಶ್ರೀ ಸುತಪಾಯೈ ನಮಃ | ಶ್ರೀ ಬೀಜಸಂತತ್ಯೈ 
ನಮಃ । ಶ್ರೀ ಜಗಜ್ಜೀವಾಯ್ಕೆ ನಮಃ । ಶ್ರೀ ಜಗದ್ದೀಜಾಯ್ಕೆ ನಮಃ । 
ಶ್ರೀ ಜಗತ್ತಯಹಿತೈಷಿಣ್ಯೈ ನಮಃ । ಶ್ರೀ ಸ್ವಾಮಿಕರಾಯೈ ನಮಃ ॥೫೦॥ ಶ್ರೀ ಚಂದ್ರಾಯೈ 


-84- 


ದುರ್ಗಾಷ್ಟಮಿ 


ನಮಃ । ಶ್ರೀ ಸಾಕ್ಷಾತ್‌ ಸ್ವರೂಪಿಣ್ಯೈ ನಮಃ । ಶ್ರೀ ಷೋಡಶಕಲಾಯೈ ನಮಃ । 
ಶ್ರೀ ಏಕಪಾದಾಯ್ಕೆ ನಮಃ । ಶ್ರೀ ಅನುಬಂಧಾಯೈ ನಮಃ । ಶ್ರೀ ಯಕ್ಷಿಣ್ಕೆ ನಮಃ । 
ಶ್ರೀ ಧನದಾರ್ಚಿತಾಯೈ ನಮಃ । ಶ್ರೀ ಚಿತ್ರಿಣ್ಕೈೆ ನಮಃ । ಶ್ರೀ ಚಿತಲಾಯಾಯ್ಕೈ 
ನಮಃ । ಶ್ರೀ ವಿಚಿತ್ರಾಯೈ ನಮಃ ॥೬೦॥ ಶ್ರೀ ಭುವನೇಶ್ವರ್ಯೈ ನಮಃ । 
ಶ್ರೀ ಚಾಮುಂಡಾಯ್ಕೆ ನಮಃ । ಶ್ರೀ ಮುಂಡಹಸ್ತಾಯ್ಕೈೆ ನಮಃ । 
ಶ್ರೀ ಚಂಡಮುಂಡವಧಾಯ್ಯೆ ನಮಃ । ಶ್ರೀ ಉದ್ಧತಾಯೈ ನಮಃ । ಶ್ರೀ ಅಷ್ಟಮ್ಯೈ 
ನಮಃ | ಶ್ರೀ ಏಕಾದಶ್ಕೈ ನಮಃ । ಶ್ರೀ ಪೂರ್ಣಾಯೈ ನಮಃ । ಶ್ರೀ ನವಮ್ಮೈ ನಮಃ | 
ಶ್ರೀ ಚತುರ್ದಶ್ಕೈ ನಮಃ ॥೭೦॥ ಶ್ರೀ ಅಮಾವಾಸ್ಕೈ ನಮಃ । ಶ್ರೀ ಕಲಶಹಸ್ತಾಯ್ಕೆ 
ನಮಃ । ಶ್ರೀ ಪೂರ್ಣಕುಂಭಧರಾಯೈ ನಮಃ । ಶ್ರೀ ಧರಿತ್ರೈ,ನಮಃ । 
ಶ್ರೀ ಅಭಿರಾಮಾಯೈ ನಮಃ । ಶ್ರೀ ಭೈರವ್ಯೈ ನಮಃ । ಶ್ರೀ ಗಂಭೀರಾಯೈ ನಮಃ । 
ಶ್ರೀ ಭೀಮಾಯ್ಕೈ ನಮಃ । ಶ್ರೀ ತ್ರಿಪುರಭೈರವ್ಕೈ ನಮಃ । ಶ್ರೀ ಮಹಾಚಂಡಾಯೈೆ 
ನಮಃ ॥೮೦॥ ಶ್ರೀ ಮಹಾಮುದ್ರಾಯ್ಕೆ ನಮಃ । ಶ್ರೀ ಮಹಾಭೈರವಪೂಜಿತಾಯೈ 
ನಮಃ । ಶ್ರೀ ಅಸ್ಥಿಮಾಲಾಧಾರಿಣ್ಯೈ ನಮಃ । ಶ್ರೀ ಕರಾಲದರ್ಶನಾಯೈ ನಮಃ | 
ಶ್ರೀ ಕರಾಲ್ಕೈ ನಮಃ । ಶ್ರೀ ಘೋರಘರ್ಫರನಾಶಿನ್ಕೈ ನಮಃ । ಶ್ರೀ ರಕ್ತದಂತ್ಕೈ 
ನಮಃ । ಶ್ರೀ ಊರ್ಧ್ವಕೇಶಾಯೈ ನಮಃ । ಶ್ರೀ ಬಂಧೂಕಕುಸುಮಾಕ್ಷತಾಯ್ಕೆ ನಮಃ | 
ಶ್ರೀ ಕದಂಬಾಯೈ ನಮಃ ॥೯೦॥ ಶ್ರೀ ಪಾಲಾಶಾಯ್ಕೆ ನಮಃ। ಶ್ರೀ ಕುಂಕುಮಪ್ರಿಯಾಯ್ಕೆ 
ನಮಃ । ಶ್ರೀ ಕಾಂತ್ಕೈ ನಮಃ । ಶ್ರೀ ಬಹುಸುವರ್ಣಾಯೈ ನಮಃ । ಶ್ರೀ ಮಾತಂಗೈ 
ನಮಃ | ಶ್ರೀ ವರಾರೋಹಾಯ್ಯೆ ನಮಃ । ಶ್ರೀ ಮತ್ತಮಾತಂಗಗಾಮಿನ್ಕೈ ನಮಃ । 
ಶ್ರೀ ಹಂಸಗತಾಯ್ಕೆ ನಮಃ । ಶ್ರೀ ಹಂಸಿನ್ಶೈ ನಮಃ । ಶ್ರೀ ಹಂಸೋಜ್ಞ್ಯಲಾಯ್ಕೆ 
ನಮಃ ॥(೧೦೦॥ ಶ್ರೀ ಶಂಖಚಕ್ರಾಂಕಿತಕರಾಯೈ ನಮಃ । ಶ್ರೀ ಕುಮಾರ್ಯೈ ನಮಃ | 
ಶ್ರೀ ಕುಟಿಲಾಲಕಾಯೈ ನಮಃ । ಶ್ರೀ ಮೃಗೇಂದ್ರವಾಹನಾಯೈ ನಮಃ । ಶ್ರೀ ದೇವ್ಯೈ 
ನಮಃ । ಶ್ರೀ ದುರ್ಗಾಯೈ ನಮಃ । ಶ್ರೀ ವರ್ಧಿನ್ಶೈ ನಮಃ । ಶ್ರೀ ಮಹಾಲಕ್ಷ್ಮ್ಯೈ 
ನಮಃ ॥೧೦೮॥ 


-85- 


ದುರ್ಗಾಷ್ಟಮಿ 
ಅಷ್ಟಮೀತಿಥಿಯಲ್ಲಿ ಸರಸ್ವತೀನಾಮಕಳಾದ ದುರ್ಗೆಯ ಪೂಜೆ 


ಕ ಧ್ಯಾನ 
ಪಂಚಾಶದ್ವರ್ಣಭೇದೈರ್ವಿಹಿತವದನದೋಷ್ಟಾದಷ್ಟತ್ಯುಕ್ಟಿವಕ್ಳೊ ಶೀ” 
ದೇಶಾಂ ಭಾಸ್ಪತ್‌ಕಪರ್ದಾಕಲಿತಶಶಿಕಲಾಮಿಂದುಕುಂದಾವದಾತಾಮ್‌ I 
ಅಕ್ಸಸ್ರಕ್ಕುಂಭಚಿಂತಾಲಿಖಿತವರಕರಾಂ ತ್ರೀಕ್ಷಣಾಂ ಪದ್ಧಸಂಸ್ಕಾ- 
ಮಚ್ಚಾಕಲ್ಪಾಮತುಚ್ಛಸ್ತನಜಘನಭರಾಂ ಭಾರತೀಂ ತಾಂ ನಮಾಮಿ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 


ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 
ದಾ _ದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ ॥ 


ಶ್ರೀ ಸರಸ್ವತ್ಯೈ ನಮಃ | ವಿಶಾಲಕ್ಷ್ಯೈ ನಮಃ । ಕಿರೀಟಿನ್ಯೈ ನಮಃ । 
ವಿಶ್ವತೋಮುಖ್ಯೈ ನಮಃ । ಪದ್ಮಹಸ್ತಾಯ್ಕೈೆ ನಮಃ । ಚಿತ್ರವಿಭೂಷಣಾಯ್ಕೆ ನಮಃ । 
ಸತ್ಯವಾದಿನ್ಕೈ ನಮಃ । ವಸುಂಧರಾಯ್ಕೆ ನಮಃ। ತ್ರಿಸಂಧ್ಯಾಯೈ ನಮಃ । ತ್ರಿಕಾಲಜ್ಞಾಯೈೆ 
ನಮಃ | ಮಂತ್ರಮೂರ್ತ್ಕ್ಯೈ ನಮಃ । ಮನೋನನ್ಯೈ ನಮಃ ॥ ಶ್ರೀ ಸರಸ್ವತ್ಯೈ ನಮಃ | 
ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 
ಅಷ್ಟೋತ್ತರಶತನಾಮಪೂಜೆ 
ಶ್ರೀ ಸರಸ್ವತ್ಯೈ ನಮಃ । ಶ್ರೀ ಭಗವತ್ಕೈ ನಮಃ । ಶ್ರೀ ಕುರುಕ್ಡೇತ್ರವಾಸಿನ್ಕೈ ನಮಃ । 
ಶ್ರೀ ಆವಂತಿಕಾಯೈ ನಮಃ । ಶ್ರೀ ಕಾಶ ನಮಃ । ಶ್ರೀ ಮಧುರಾಯ್ಬೆ ನಮಃ । 
ಶ್ರೀ ಸ್ವರಮಯಾಯೈ ನಮಃ । ಶ್ರೀ ಅಯೋಧ್ಯಾಯೈ ನಮಃ । ಶ್ರೀ ದ್ವಾರಕಾಯೈ 
ನಮಃ । ಶ್ರೀ ತ್ರಿಮೇಧಾಯೈ ನಮಃ ॥1೧೦॥ ಶ್ರೀ ಕೋಶಸ್ಥಾಯೈ ನಮಃ । 
ಶ್ರೀ ಕೋಶವಾಸಿನ್ಯೈ ನಮಃ | ಶ್ರೀ ಕೌಶಿಕ್ಕೈ ನಮಃ । ಶ್ರೀ ಶುಭವಾರ್ತಾಯ್ಕೆ ನಮಃ । 


-86- 


ದುರ್ಗಾಷ್ಟಮಿ 


ಶ್ರೀ ಕೌಶೇಯಾಂಬರಾಯೈೆ ನಮಃ । ಶ್ರೀ ಕೋಶವರ್ಧಿನ್ಶೈ ನಮಃ। ಶ್ರೀ ಕೋಶಜಾಯೈೆ 
ನಮಃ । ಶ್ರೀ ಕುಸುಮಾವಾಸಾಯೈ ನಮಃ । ಶ್ರೀ ಕುಸುಮಪ್ರಿಯಾಯೈ ನಮಃ ॥೨೦॥ 
ಶ್ರೀ ತರಲಾಯೈ ನಮಃ । ಶ್ರೀ ವರ್ತುಲಾಯೈ ನಮಃ । ಶ್ರೀ ಕೋಟಿರೂಪಾಯ್ಕೆ 
ನಮಃ । ಶ್ರೀ ಕೋಟಿಸ್ಕಾಯೈ ನಮಃ । ಶ್ರೀ ಕೋರಾಶ್ರಯಾಯೈ ನಮಃ । 
ಶ್ರೀ ಸ್ವಾಯಂಭವ್ಯೈ ನಮಃ । ಶ್ರೀ ಸುರೂಪಾಯೈೆ ನಮಃ । ಶ್ರೀ ಸ್ಕೃತಿರೂಪಾಯ್ಯೆ 
ನಮಃ । ಶ್ರೀ ರೂಪವರ್ಧನಾಯೈೆ ನಮಃ । ಶ್ರೀ ತೇಜಸ್ವಿನ್ಕೈ ನಮಃ ॥1೩೦॥ 
ಶ್ರೀ ಸುಭಿಕ್ಷಾಯ್ಕೆ ನಮಃ | ಶ್ರೀ ಬಲಾಯೈ ನಮಃ । ಶ್ರೀ ಬಲದಾಯಿನೈೈ ನಮಃ । 
ಶ್ರೀ ಮಹಾಕೌಶಿಕ್ಕೆ ನಮಃ | ಶ್ರೀ ಮಹಾಗರ್ತಾಯ್ಕೆ ನಮಃ । ಶ್ರೀ ಬುದ್ಧಿದಾಯೈ 
ನಮಃ। ಶ್ರೀ ಸದಾತ್ತಿಕಾಯ್ಕೆ ನಮಃ । ಶ್ರೀ ಮಹಾಗ್ರಹಹರಾಯೈ ನಮಃ । ಶ್ರೀ ಸೌಮಾಯೈೆ 
ನಮಃ । ಶ್ರೀ ವಿಶೋಕಾಯೈ ನಮಃ ॥1೪೦॥ ಶ್ರೀ ಶೋಕನಾಶಿನ್ಯೈ ನಮಃ । 
ಶ್ರೀ ಸಾತ್ತ್ವಿಕಾಯ್ಕೆ ನಮಃ । ಶ್ರೀ ಸತ್ಯಸಂಸ್ಥಾಪನಾಯೈ ನಮಃ । ಶ್ರೀ ರಾಜಸ್ಕೈ ನಮಃ । 
ಶ್ರೀ ರಜೋವೃತಾಯೈ ನಮಃ | ಶ್ರೀ ತಾಮಸ್ಯೈ ನಮಃ । ಶ್ರೀ ತಮೋಯುಕ್ತಾಯ್ಕೆ 
ನಮಃ । ಶ್ರೀ ಗುಣತ್ರಯವಿಭಾಗಿನ್ಕೈ ನಮಃ । ಶ್ರೀ ಅವ್ಯಕ್ತಾಯ್ಕೆ ನಮಃ । 
ಶ್ರೀ ವ್ಯಕ್ತರೂಪಾಯೈ ನಮಃ ॥೫೦॥ ಶ್ರೀ ವೇದವೇದ್ಯಾಯೈ ನಮಃ । ಶ್ರೀ ಶಾಂಭವ್ಯೈ 
ನಮಃ । ಶ್ರೀ ಕಾಲರೂಪಿಣ್ಯೈ ನಮಃ । ಶ್ರೀ ಶಂಕರಕಲ್ಲಾಯ್ಕೆ ನಮಃ । 
ಶ್ರೀ ಮಹಾಸಂಕಲ್ಲಸಂತತ್ಯೈ ನಮಃ । ಶ್ರೀ ಸರ್ವಲೋಕಮಾಯಶಕ್ಕೈ ನಮಃ । 
ಶ್ರೀ ಸರ್ವಶ್ರವಣಗೋಚರಾಯ್ಕೈ ನಮಃ । ಶ್ರೀ ಸಾರ್ವಜ್ಞವತ್ಯೈ ನಮಃ । 
ಶ್ರೀ ವಾಂಛಿತಫಲಸಿದ್ಧಿಯದಾಯೈ ನಮಃ । ಶ್ರೀ ಸರ್ವತತ್ತ್ವಪ್ರಬೋಧಿನ್ಕೈ ನಮಃ 
॥೬೦॥ ಶ್ರೀ ಜಾಗೃತಾಯೈ ನಮಃ । ಶ್ರೀ ಸುಷುಪ್ತಾಯೈ ನಮಃ । ಶ್ರೀ ಚತುರ್ಯುಗಾಯ್ಕೈೆ 
ನಮಃ । ಶ್ರೀ ಚತ್ಹರಾಯೈ ನಮಃ । ಶ್ರೀ ಮಂದಾಯೈ ನಮಃ । ಶ್ರೀ ಮಂದಗತ್ಯೈ 
ನಮಃ । ಶ್ರೀ ಮದಿರಾಮೋದಮೋದಿನ್ಶೈ ನಮಃ । ಶ್ರೀ ಪಾನಭುವನನಮ್ಯಾಯ್ಕೆ 
ನಮಃ । ಶ್ರೀ ಪಾನಪಾತ್ರಧರಾಯೈ ನಮಃ ॥೭೦॥ ಶ್ರೀ ಪಾನದಾನಕರೋದ್ಯತಾಯ್ಯ 
ನಮಃ । ಶ್ರೀ ವಿದ್ಯುದ್ಧರ್ಣಾಯ್ಯೆ ನಮಃ । ಶ್ರೀ ಅರುಣನೇತ್ರಾಯ್ಕೆ ನಮಃ । 


-87- 


ದುರ್ಗಾಷ್ಟಮಿ 
ಅಷ್ಟಮೀತಿಥಿಯಲ್ಲಿ ಸರಸ್ವತೀನಾಮಕಳಾದ ದುರ್ಗೆಯ ಪೂಜೆ 


ಧ್ಯಾನ 
ಪಂಚಾಶದ್ವರ್ಣಭೇದೈರ್ವಿಹಿತವದನದೋಷ್ಟಾದಹ್ಟತ್ಯುಕಿವಕ್ಟೋ- 
ದೇಶಾಂ ಭಾಸ್ಪತ್‌ಕಪರ್ದಾಕಲಿತಶಶಿಕಲಾಮಿಂದುಕುಂದಾವದಾತಾಮ್‌ || 
ಅಕ್ಬಸ್ರಕ್ಕುಂಭಚಿಂತಾಲಿಖಿತವರಕರಾಂ ತ್ರೀಕ್ಷಣಾಂ ಪದ್ಧಸಂಸ್ಥಾ- 
ಮಚ್ಚಾಕಲ್ಲಾಮತುಚ್ಛಕ್ತನಜಘನಭರಾಂ ಭಾರತೀಂ ತಾಂ ನಮಾಮಿ ॥ 
ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 


ದಾ _ದಶನಾಮಪೂಜೆ 
ದಾ _ದಶನಾಮಪೂಜಾಂ ಕರಿಷ್ಯೇ ॥ 


ಶ್ರೀ ಸರಸ್ವತ್ಯೈ ನಮಃ । ವಿಶಾಲಕ್ಷ್ಯೈ ನಮಃ । ಕಿರೀಟಿನ್ಯೈ ನಮಃ । 
ವಿಶ್ವತೋಮುಖ್ಯೈ ನಮಃ | ಪದ್ಮಹಸ್ತಾಯೈೆ ನಮಃ । ಚಿತ್ರವಿಭೂಷಣಾಯ್ಯೆ ನಮಃ । 
ಸತ್ಯವಾದಿನ್ಯೈ ನಮಃ । ವಸುಂಧರಾಯೈ ನಮಃ। ತ್ರಿಸಂಧ್ಯಾಯೈ ನಮಃ। ತ್ರಿಕಾಲಜ್ಞಾಯೈ 
ನಮಃ । ಮಂತ್ರಮೂರ್ತೈ ನಮಃ | ಮನೋನನ್ಯೈ ನಮಃ ॥ ಶ್ರೀ ಸರಸ್ವತ್ಯೈ ನಮಃ । 
ಇತಿ ದ್ವಾದಶನಾಮಾಪೂಜಾಂ ಸಮರ್ಪಯಾಮಿ ॥ 
ಅಷ್ಟೋತ್ತರಶತನಾಮಪೂಜೆ 
ಶ್ರೀ ಸರಸ್ವತ್ಯೈ ನಮಃ । ಶ್ರೀ ಭಗವತ್ಯೈ ನಮಃ | ಶ್ರೀ ಕುರುಕ್ಟೇತ್ರವಾಸಿನ್ಶೈ ನಮಃ । 
ಶ್ರೀ ಆವಂತಿಕಾಯ್ಕೆ ನಮಃ । ಶ್ರೀ ಕಾಶ್ಯೈ ನಮಃ । ಶ್ರೀ ಮಧುರಾಯೈ ನಮಃ । 
ಶ್ರೀ ಸ್ವರಮಯಾಯ್ಯೈೆ ನಮಃ । ಶ್ರೀ ಆಯೋಧ್ಯಾಯೈ ನಮಃ । ಶ್ರೀ ದ್ವಾರಕಾಯೈ 
ನಮಃ । ಶ್ರೀ ತ್ರಿಮೇಧಾಯೈ ನಮಃ ॥೧೦॥ ಶ್ರೀ ಕೋಶಸ್ಥಾಯ್ಕೆ ನಮಃ । 
ಶ್ರೀ ಕೋಶವಾಸಿನ್ಯೈ ನಮಃ । ಶ್ರೀ ಕೌಶಿಕ್ಕೈ ನಮಃ । ಶ್ರೀ ಶುಭವಾರ್ತಾಯ್ಕೆ ನಮಃ । 


86- 


ದುರ್ಗಾಷ್ಟಮಿ 


ಶ್ರೀ ಕೌಶೇಯಾಂಬರಾಯ್ಕೆ ನಮಃ । ಶ್ರೀ ಕೋಶವರ್ಧಿನ್ಕೈ ನಮಃ । ಶ್ರೀ ಕೋಶಜಾಯೈೆ 
ನಮಃ । ಶ್ರೀ ಕುಸುಮಾವಾಸಾಯ್ಕೆ ನಮಃ । ಶ್ರೀ ಕುಸುಮಪ್ರಿಯಾಯ್ಬೆ ನಮಃ ॥೨೦॥ 
ಶ್ರೀ ತರಲಾಯೈ ನಮಃ । ಶ್ರೀ ವರ್ತುಲಾಯೈ ನಮಃ । ಶ್ರೀ ಕೋಟಿರೂಪಾಯ್ಯೆ 
ನಮಃ । ಶ್ರೀ ಕೋಟಿಸ್ಕಾಯೈ ನಮಃ । ಶ್ರೀ ಕೋರಾಶ್ರಯಾಯ್ಕೆ ನಮಃ | 
ಶ್ರೀ ಸ್ವಾಯಂಭವ್ಯೈ ನಮಃ । ಶ್ರೀ ಸುರೂಪಾಯೈ ನಮಃ । ಶ್ರೀ ಸ್ಮೃತಿರೂಪಾಯೈ 
ನಮಃ । ಶ್ರೀ ರೂಪವರ್ಧನಾಯೈೆ ನಮಃ । ಶ್ರೀ ತೇಜಸ್ವಿನ್ಕೈ ನಮಃ ॥೩೦॥ 
ಶ್ರೀ ಸುಭಿಕ್ಷಾಯ್ಕೆ ನಮಃ । ಶ್ರೀ ಬಲಾಯೈ ನಮಃ । ಶ್ರೀ ಬಲದಾಯಿನ್ಯೈ ನಮಃ । 
ಶ್ರೀ ಮಹಾಕೌಶಿಕ್ಕೈೆ ನಮಃ । ಶ್ರೀ ಮಹಾಗರ್ತಾಯೈ ನಮಃ । ಶ್ರೀ ಬುದ್ಧಿದಾಯೈ 
ನಮಃ। ಶ್ರೀ ಸದಾತಿಕಾಯ್ಕೆ ನಮಃ । ಶ್ರೀ ಮಹಾಗ್ರಹಹರಾಯೈ ನಮಃ। ಶ್ರೀ ಸೌಮಾಯೈೆ 
ನಮಃ । ಶ್ರೀ ವಿಶೋಕಾಯ್ಕೆ ನಮಃ ॥೪೦॥ ಶ್ರೀ ಶೋಕನಾಶಿನ್ಶೈ ನಮಃ । 
ಶ್ರೀ ಸಾತ್ತ್ವಿಕಾಯೈೆ ನಮಃ । ಶ್ರೀ ಸತ್ಯಸಂಸ್ಥಾಪನಾಯ್ಕೆ ನಮಃ । ಶ್ರೀ ರಾಜಸ್ಕೈ ನಮಃ । 
ಶ್ರೀ ರಜೋವೃತಾಯ್ಕೆ ನಮಃ । ಶ್ರೀ ತಾಮಸ್ಕೈ ನಮಃ । ಶ್ರೀ ತಮೋಯುಕ್ತಾಯ್ಕೆ 
ನಮಃ । ಶ್ರೀ ಗುಣತ್ರಯವಿಭಾಗಿನ್ಯೈ ನಮಃ । ಶ್ರೀ ಅವ್ಯಕ್ತಾಯ್ಕೆ ನಮಃ । 
ಶ್ರೀ ವ್ಯಕ್ತರೂಪಾಯೈ ನಮಃ ॥೫೦॥ ಶ್ರೀ ವೇದವೇದ್ಯಾಯೈ ನಮಃ । ಶ್ರೀ ಶಾಂಭವ್ಯೈ 
ನಮಃ । ಶ್ರೀ ಕಾಲರೂಪಿಣ್ಯೈ ನಮಃ । ಶ್ರೀ ಶಂಕರಕಲ್ಲಾಯ್ಕೆ ನಮಃ । 
ಶ್ರೀ ಮಹಾಸಂಕಲಸಂತತ್ಯೈ ನಮಃ । ಶ್ರೀ ಸರ್ವಲೋಕಮಾಯಶಕ್ರೈೈ ನಮಃ । 
ಶ್ರೀ ಸರ್ವಶ್ರವಣಗೋಚರಾಯ್ಯೆ ನಮಃ । ಶ್ರೀ ಸಾರ್ವಜ್ಞವತ್ಯೈ ನಮಃ । 

ಶ್ರೀ ವಾಂಛಿತಫಲಸಿದ್ಧಿಯದಾಯೈ ನಮಃ । ಶ್ರೀ ಸರ್ವತತ್ತ್ವಪ್ರಬೋಧಿನ್ಯೈ ನಮಃ 
೬೦॥ ಶ್ರೀ ಜಾಗ್ಗತಾಯ್ಕೆ ನಮಃ। ಶ್ರೀ ಸುಷುಪ್ತಾಯೈ ನಮಃ । ಶ್ರೀ ಚತುರ್ಯುಗಾಯ್ಕೆ 
ನಮಃ । ಶ್ರೀ ಚತ್ವರಾಯೈ ನಮಃ | ಶ್ರೀ ಮಂದಾಯೈ ನಮಃ | ಶ್ರೀ ಮಂದಗತ್ಯೈ 
ನಮಃ । ಶ್ರೀ ಮದಿರಾಮೋದಮೋದಿನ್ಶೈ ನಮಃ । ಶ್ರೀ ಪಾನಭುವನನಮ್ಯಾಯ್ಕೈೆ 
ನಮಃ । ಶ್ರೀ ಪಾನಪಾತ್ರಧರಾಯೈ ನಮಃ ॥೭೦॥ ಶ್ರೀ ಪಾನದಾನಕರೋದ್ಯತಾಯೈೆ 
ನಮಃ । ಶ್ರೀ ವಿದ್ಯುದ್ವರ್ಣಾಯೈ ನಮಃ । ಶ್ರೀ ಅರುಣನೇತ್ರಾಯ್ಕೆ ನಮಃ । 


-87- 


ದುರ್ಗಾಷ್ಟಮಿ 


ಶ್ರೀ ಕಿಂಚಿದ್ವ್ಯಕ್ಷಭಾಷಿಣ್ಕೈ ನಮಃ । ಶ್ರೀ ಆಶಾಪೂರಾಯ್ಕೆ ನಮಃ । ಶ್ರೀ ದೀಕ್ಷಾಯೈ 
ನಮಃ । ಶ್ರೀ ದಕ್ಷಾಯ್ಕೆ ನಮಃ । ಶ್ರೀ ಜನಪೂಜಿತಾಯೈ ನಮಃ । ಶ್ರೀ ನಾಗವಲ್ಲೈ 
ನಮಃ । ಶ್ರೀ ನಾಗಕರ್ಣಿಕಾಯೈ ನಮಃ ॥೮೦॥ ಶ್ರೀ ಭಗಿನ್ಯೈ ನಮಃ । ಶ್ರೀ ಭೋಗಿನ್ಶೈ 
ನಮಃ । ಶ್ರೀ ಭೋಗವಲ್ಲಭಾಯೈ ನಮಃ । ಶ್ರೀ ಸರ್ವಶಾಸ್ತಮಯಾಯ್ಯೆ ನಮಃ । 
ಶ್ರೀ ವಿದ್ಯಾಯ್ಕೆ ನಮಃ | ಶ್ರೀ ಸ್ಮೃತ್ಯೈ ನಮಃ । ಶ್ರೀ ಧರ್ಮವಾದಿನ್ಯೈ ನಮಃ । 
ಶ್ರೀ ಶ್ರುತಿಸ್ಮೃತಿಧರಾಯೈ ನಮಃ! ಶ್ರೀ ಜ್ಯೇಷ್ಠಾಯ್ಕೆ ನಮಃ । ಶ್ರೀ ಶ್ರೇಷ್ಠಾಯ್ಕೆ ನಮಃ 
॥೯೦॥ ಶ್ರೀ ಪಾತಾಲವಾಸಿನ್ಯೈ ನಮಃ । ಶ್ರೀ ಮೀಮಾಂಸಾಯ್ಕೆ ನಮಃ । 
ಶ್ರೀ ತರ್ಕವಿದ್ಯಾಯೈ ನಮಃ । ಶ್ರೀ ಸುಭಕ್ಕೈ ನಮಃ । ಶ್ರೀ ಭಕ್ತವತ್ತಲಾಯ್ಕೆ ನಮಃ । 
ಶ್ರೀ ಸುನಾಭಾಯ್ಕೆ ನಮಃ । ಶ್ರೀ ಯಾತನಾಲಿಪ್ರೈ ನಮಃ । 
ಶ್ರೀ ಗಂಭೀರಭಾರವರ್ಜಿತಾಯೈ ನಮಃ । ಶ್ರೀ ನಾಗಪಾಶಧರಾಯೈ ನಮಃ । 
ಶ್ರೀ ಸುಮೂರ್ತ್ರೈ ನಮಃ ॥೧೦೦॥ ಶ್ರೀ ಅಗಾಧಾಯೈ ನಮಃ । ಶ್ರೀ ನಾಗಕುಂಡಲಾಯೈೆ 
ನಮಃ । ಶ್ರೀ ಸುಚಕ್ರಾಯೈ ನಮಃ । ಶ್ರೀ ಚಕ್ರಮಧ್ಯಸ್ಥಿತಾಯ್ಕ್ಫೆ ನಮಃ । 
ಶ್ರೀ ಚಕ್ರಕೋಣನಿವಾಸಿನ್ಯೈ ನಮಃ | ಶ್ರೀ ಜಲದೇವತಾಯೈ ನಮಃ । 


ಶ್ರೀ ಮಹಾಮಾಯೆಣ್ಯ ನಮಃ । ಶ್ರೀ ಶ್ರೀಸರಸ್ಪತ್ಯೈ ನಮಃ ॥೧೦೮॥ 


ನವಮೀತಿಥಿಯಲ್ಲಿ ವಾಗೀಶ್ವರಿನಾಮಕಳಾದ ದುರ್ಗೆಯ ಪೂಜೆ 
ಧ್ಯಾನ 


ಅಮಲಕಮಲಸಂಸ್ಥಾಲೇಖನೀಪುಸ್ತಕೋದ್ಯ- 

ತೃರಯುಗಲಸರೋಜಾ ಕುಂದಮಂದಾರಗೌರ । 
ಧೃತಶಶಧರಖಂಡೋಲ್ಲಾಸಿಕೋಟೀರಚೂಡಾ। 

ಭವತು ಭವಭಯಾನಾಂ ಭಂಜಿನೀ ಭಾರತೀ ನಃ ॥ 
ಓಂ ವದ ವದ ವಾಗ್ದಾದಿನಿ ವಾದಿನ ಸ್ಟಾಹಾ ಓಮ್‌ ॥ 

ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಧ್ಯಾನಂ । ಧ್ಯಾನಂ ಸಮರ್ಪಯಾಮಿ ॥ 
-88- 


ದುರ್ಗಾಷ್ಟಮಿ 


ದ್ವಾದಶನಾಮಪೂಜೆ 
ದ್ವಾದಶನಾಮಪೂಜಾಂ ಕರಿಷ್ಯೇ || 

ಶ್ರೀ ವಾಗೀಶ್ವರ್ಯೈ ನಮಃ । ಶೈಲಪುತ್ರೈ ನಮಃ । ಜ್ಞಾನಗಮ್ಯಾಯ್ಕೆ ನಮಃ । 
ನಿರಂಜನಾಯೈ ನಮಃ ॥. ವಿದ್ಯುತ್ಛಭಾಯೈ ನಮಃ । ಕಾಮಾಕ್ಸ್ಯೈ ನಮಃ । 
ಬ್ರಹ್ಮಭಾರ್ಯಾಯ್ಕೆ ನಮಃ । ಜಿತೇಂದ್ರಿಯಾಯೈ ನಮಃ । ಸರ್ವಸೌಖ್ಯಪ್ರದಾಯೈ 
ನಮಃ । ಶುಭ್ರಾಯೈ ನಮಃ । ಸರ್ವಲಕ್ಷಣಸಂಯುತಾಯ್ಕೆ ನಮಃ। ತ್ರೈಲೋಕ್ಕವಾಸಿನ್ಶೈ 
ನಮಃ ॥। ಓಂ ಶ್ರೀ ವಾಗಿಶ್ವರ್ಯೈ ನಮಃ । ಇತಿ ದ್ವಾದಶನಾಮಾಪೂಜಾಂ 

ಸಮರ್ಪಯಾಮಿ ॥ 

ಅಷ್ಟೋತ್ತರಶತನಾಮಪೂಜೆ 

ಶ್ರೀ ವಾಗೀಶ್ವರ್ಯೈ ನಮಃ । ಶ್ರೀ ಸರ್ವಮಂತ್ರಮಯಾಯ್ಯೆ ನಮಃ। ಶ್ರೀ ವಿದ್ಯಾಯೈ 
ನಮಃ । ಶ್ರೀ ಸರ್ವಮಂತ್ರಾಕ್ಟರಮಯಾಯೈ ನಮಃ । ಶ್ರೀ ವರಾಯೈ ನಮಃ । 
ಶ್ರೀ ಮಧುಸ್ತವಾಯ್ಕೆ ನಮಃ । ಶ್ರೀ ಶ್ರವಣಾಯೈ ನಮಃ । ಶ್ರೀ ಭ್ರಾಮರ್ಯೈ ನಮಃ । 
ಶ್ರೀ ಭ್ರಮರಾಲಯಾಯ್ಕೈ ನಮಃ । ಶ್ರೀ ಮಾತೃಮಂಡಲಮಧ್ಯಸ್ಥಾಯೈೆ ನಮಃ ॥೧೦॥ 
ಶ್ರೀ ಮಾತೃಮಂಡಲವಾಸಿನ್ಶೈ ನಮಃ । ಶ್ರೀ ಕುಮಾರಜನನ್ಮೈ ನಮಃ । ಶ್ರೀ ಕ್ರೂರಾಯ್ಕೆ 
ನಮಃ । ಶ್ರೀ ಸುಮುಖ್ಯೆ ನಮಃ । ಶ್ರೀ ಜ್ವರನಾಶಿನ್ಕೈ ನಮಃ । ಶ್ರೀ ಅತೀತಾಯ್ಕೆ 
ನಮಃ। ಶ್ರೀ ವಿದ್ಯಮಾನಾಯೈ ನಮಃ। ಶ್ರೀ ಭಾವಿನ್ಶೈ ನಮಃ । ಶ್ರೀ ಪ್ರೀತಿಮಂದಿರಾಯೈ 
ನಮಃ । ಶ್ರೀ ಸರ್ವಸೌಖ್ಯವತ್ಯೈ ನಮಃ ॥೨೦॥ ಶ್ರೀ ಅತಿಶಕ್ಯಾಯೈ ನಮಃ । 
ಶ್ರೀ ಆಹಾರಪರಿಣಾಮಿನ್ಯೈ ನಮಃ । ಶ್ರೀ ನಿದಾನಾಯ್ಕೆ ನಮಃ | 
ಶ್ರೀ ಪಂಚಭೂತಸ್ವರೂಪಾಯೈ ನಮಃ । ಶ್ರೀ ಭವಸಾಗರಮಾರಿಣ್ಕೈ ನಮಃ । 
ಶ್ರೀ ಅರ್ಭಕಾಯೈ ನಮಃ । ಶ್ರೀ ಕಾಲಭವಾಯೈ ನಮಃ । ಶ್ರೀ ಕಾಲವರ್ತಿನ್ಯೈ ನಮಃ | 
ಶ್ರೀ ಕಲಂಕರಹಿತಾಯೈ ನಮಃ । ಶ್ರೀ ಹರಿಸ್ವರೂಪಾಯೈ ನಮಃ ॥1೩೦॥ 
ಶ್ರೀ ಚತುಪ್ಪಷ್ಟ್ಯಭ್ಯುದಯದಾಯಿನ್ಯೈ ನಮಃ । ಶ್ರೀ ಜೀರ್ಣಾಯ್ಕೆ ನಮಃ । 
ಶ್ರೀ ಜೀರ್ಣವಸ್ತಾಯೈ ನಮಃ । ಶ್ರೀ ಕೃತಕೇತನಾಯೈ ನಮಃ । ಶ್ರೀ ಹರಿವಲ್ಲಭಾಯೈ 


-89- 


ದುರ್ಗಾಷ್ಟಮಿ 


ನಮಃ । ಶ್ರೀ ಅಕ್ಬರಸ್ವರೂಪಾಯ್ಕೆ ನಮಃ । ಶ್ರೀ ರತಿಪ್ರೀತ್ಯೈ ನಮಃ । 
ಶ್ರೀ ರತಿರಾಗವಿವರ್ಧಿನ್ಕೈ ನಮಃ । ಶ್ರೀ ಫಂಚಪಾತಕಹರಾಯೈ ನಮಃ । ಶ್ರೀ ಭಿನ್ನಾಯ್ಕೈ 
ನಮಃ ॥೪೦॥ ಶ್ರೀ ಪಂಚಶ್ರೇಷ್ಠಾಯ್ಕೆ ನಮಃ । ಶ್ರೀ ಆಶಾಧಾರಾಯ್ಕೆ ನಮಃ । 
ಶ್ರೀ ಪಂಚವಿತ್ತವಾತಾಯ್ಕೆ ನಮಃ । ಶ್ರೀ ಪಂಕ್ತಿಸ್ವರೂಪಾಯ್ಕೆ ನಮಃ । 
ಶ್ರೀ ಪಂಚಸ್ಥಾನವಿಭಾವಿನ್ಯೈ ನಮಃ । ಶ್ರೀ ಉದಕ್ಕಾಯೈೆ ನಮಃ । ಶ್ರೀ ವೃಷಭಾಂಕಾಯ್ಕೆ 
ನಮಃ । ಶ್ರೀ ತ್ರಿಮೂರ್ತೈೈ) ನಮಃ । ಶ್ರೀ ಧೂಮ್ರಕೃತ್ತೈ ನಮಃ । ಶ್ರೀ ಪ್ರಸ್ರವಣಾಯ್ಯ 
ನಮಃ ॥೫೦॥ ಶ್ರೀ ಬಹಿಚ್ಚಿತಾಯ್ಕೆ ನಮಃ । ಶ್ರೀ ರಜಸೇ ನಮಃ । ಶ್ರೀ ಶುಕ್ಲಾಯೈೆ 
ನಮಃ । ಶ್ರೀ ಧರಾಶಕ್ತ್ರೈ ನಮಃ । ಶ್ರೀ ಜರಾಯುಷಾಯೈ ನಮಃ। ಶ್ರೀ ಗರ್ಭಧಾರಿಣ್ಕೈ 
ನಮಃ । ಶ್ರೀ ತಿಕಾಲಜ್ಞಾಯ್ಕೆ ನಮಃ । ಶ್ರೀ ತ್ರಿಲಿಂಗಾಯೈ ನಮಃ । ಶ್ರೀ ತ್ರಿಮೂರ್ತ್ನ್ಯ 
ನಮಃ । ಶ್ರೀ ಪುರವಾಸಿನ್ಯೈ ನಮಃ ॥॥೬೦॥ ಶ್ರೀ ಅರಾಗಾಯ್ಕೆ ನಮಃ । 
ಶ್ರೀ ಪರಕಾಮತತ್ತ್ವ್ವಾಯೈ ನಮಃ । ಶ್ರೀ ರಾಗಿಣ್ಯೈ ನಮಃ । ಶ್ರೀ ಪ್ರಾಚ್ಯಾವಾಚ್ಯಾಯೈ 
ನಮಃ | ಶ್ರೀ ಪ್ರತೀಚ್ಯಾಯ್ಕೆ ನಮಃ । ಶ್ರೀ ಉದೀಚ್ಯಾಯೈ ನಮಃ। ಶ್ರೀ ಉದಗ್ನಿಶಾಯೈ 
ನಮಃ | ಶ್ರೀ ಅಹಂಕಾರಕೃತಾಯ್ಕೆ ನಮಃ । ಶ್ರೀ ಅಹಂಕಾರಾಯ್ಕೈ ನಮಃ । 
ಶ್ರೀ ಬಾಲವಾಮಾಯೈ ನಮಃ ॥॥೭೦॥ ಶ್ರೀ ಪ್ರಿಯಾಯೈ ನಮಃ। ಶ್ರೀ ಸ್ರುಕ್‌ಸ್ರುವಾಯೈ 
ನಮಃ । ಶ್ರೀ ಸಾಮಿಧೇನ್ಶೈ ನಮಃ । ಶ್ರೀ ಸುಶ್ರದ್ಧಾಯೈ ನಮಃ । ಶ್ರೀ ಶ್ರದ್ಧಾದೇವತಾಯ್ಕೆ 
ನಮಃ । ಶ್ರೀ ಮಾತ್ರೇ ನಮಃ । ಶ್ರೀ ಮಹಾಮಹ್ಯೈ ನಮಃ | ಶ್ರೀ ತೃಪ್ತಿರೂಪಾಯೈ 
ನಮಃ । ಶ್ರೀ ಪಿತ್ಳಮಾತ್ರೇ ನಮಃ । ಶ್ರೀ ಪಿತಾಮಹ್ಯ ನಮಃ ॥॥೮೦॥ ಶ್ರೀ ಸ್ನುಷಾದಾಯೈೆ 
ನಮಃ । ಶ್ರೀ ದೌಹಿತ್ರದಾಯೈ ನಮಃ । ಶ್ರೀ ನಾದಿನ್ಶೈ ನಮಃ । ಶ್ರೀ ಪುತ್ಯೈ ನಮಃ । 
ಶ್ರೀ ಶ್ವಾಸಾಯ್ಕೆ ನಮಃ । ಶ್ರೀ ಪ್ರಿಯಾಯೈ ನಮಃ । ಶ್ರೀ ಸ್ತನದಾಯೈ ನಮಃ । 
ಶ್ರೀ ಸ್ತನಧರಾಯೈ ನಮಃ । ಶ್ರೀ ವಿಶ್ವಯೋನ್ಯೈ ನಮಃ । ಶ್ರೀ ಸ್ತನಪ್ರದಾಯೈ ನಮಃ 
॥೯೦॥ ಶ್ರೀ ಶಿಶುರೂಪಾಯ್ಕೆ ನಮಃ । ಶ್ರೀ ಸಂಗರೂಪಾಯೈ ನಮಃ । 
ಶ್ರೀ ಲೋಲುಪಾಯೈ ನಮಃ | ಶ್ರೀ ನಂದಿನ ನಮಃ । ಶ್ರೀ ಖಟ್ವಾಂಗಧಾರಿಣ್ಕೈ 
ನಮಃ । ಶ್ರೀ ಸಖಡ್ಡಾಯ್ಕೈೆ ನಮಃ । ಶ್ರೀ ಸಬಾಣಾಯೈ ನಮಃ । ಶ್ರೀ ಭಾನುವರ್ತಿನ್ಯೈ 


-90- 


ದುರ್ಗಾಷ್ಟಮಿ 


ನಮಃ । ಶ್ರೀ ವಿರುದ್ಧಾಕ್ಷೈ ನಮಃ | ಶ್ರೀ ಮಹಿಷಾಸ್ಫಕ್ಟಿಯಾಯೈ ನಮಃ ॥೧೦೦॥ 


ಶ್ರೀ ಕೌಶಿಕ್ಕೆ ನಮಃ । ಶ್ರೀ ಉಮಾಯೈ ನಮಃ । ಶ್ರೀ ಶಾಕಂಭರ್ಯೈ ನಮಃ । 
ಶ್ರೀ ಶ್ಲೇತಾಯ್ಕೆ ನಮಃ | ಶ್ರೀ ಕೃಷ್ಣಾಯ್ಕೆ ನಮಃ । ಶ್ರೀ ಕೈಟಭನಾಶಿನೈ ನಮಃ । 
ಶ್ರೀ ಹಿರಣ್ಯಾಕ್ಸೈ ನಮಃ । ಶ್ರೀ ಶುಭಲಕ್ಷಣಾಯ್ಕೆ ನಮಃ । 
ನೀರಾಜನ 
ಓಂ ಸಪ್ತಾಸ್ಯಾ5ಸನ್‌ ಪರಿಧಯಸ್ತೀ ಸಪ್ತ ಸಮಿಧಃ ಕೃತಾಃ । ದೇವಾ ಯದ್ಯಜ್ಞಂ 
ಜಿ ಶಿ _ಲಿ ಹ ರ 
ತನ್ಹಾನಾ ಅಬದ್ದನ್‌ ಪುರುಷಂ ಪಶುಮ್‌ ॥ 
ಓಂ ಅರ್ಚತಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ । ಅರ್ಚಂತು ಪುತ್ರಕಾ 
ಉತ ಪುರಂ ನ ಧೃಷ್ಟ್ವರ್ಚತ ॥ 
ಶ್ರಿಯೇ ಜಾತಃ ಶ್ರಿಯ ಆ ನಿರಿಯಾಯ ಶ್ರಿಯಂ ವಯೋ ಜರಿತ್ಯಭ್ಯೋ ದಧಾತಿ! 
ಶ್ರಿಯಂ ವಸಾನಾ ಅಮೃತತ್ವಮಾಯನ್‌ ಭವಂತಿ ಸತ್ಯಾ ಸಮಿಥಾ ಮಿತದೌ॥ 
ಶ್ರಿಯ ಏವೈನಂ ತಚ್ಛಿಯಮಾದಧಾತಿ | ಸಂತತಮೃಚಾ ವಷಟ್‌ಕೃತ್ಯಂ 
ಸಂತತ್ಕೈ ಸಂಧೀಯತೇ । ಪ್ರಜಯಾ ಪಶುಭಿರ್ಯ ಏವಂ ವೇದ | 
ಓಂ ಜಯತ್ವಜೋತಖಂಡಗುಣೋರುಮಂಡಲಃ 
ಸದೋದಿತೋ ಜ್ಞಾನಮರೀಚಿಮಾಲೀ । 
ಸ್ವಭಕ್ತಹಾರ್ದೋಚ್ಚತಮೋನಿಹಂತಾ 
ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ॥ 
ಜಯತ್ಯಜೋತಕ್ಲೀಣಸುಖಾತ್ಮಬಿಂಬಃ 


ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ | 


-91- 


ದುರ್ಗಾಷ್ಟಮಿ 


ಸ್ವಭಕ್ತಸಂತಾಪದುರಿಷ್ಟಹಂತಾ 
ರಾಮಾವತಾರೋ ಹರಿರೀಶಚಂದ್ರಮಾಃ । 
ಜಯತ್ಯಸಂಖ್ಯೋರುಬಲಾಂಬುಪೂರೋ 
ಗುಣೋಚ್ಚರತ್ನಾಕರ ಆತ್ಮವೈಭವಃ । 
ಸದಾ ಸದಾತಜ್ಞನದೀಭಿರಾಷ್ಯಃ 
ಕೃಷ್ಣಾವತಾರೋ ಹರಿರೇಕಸಾಗರಃ ॥ 
ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ 
ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಮ್‌ । 
ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ 
ಸರಸಿಜನಯನೋಃಸೌ ಶ್ರೀಪತಿರ್ಮಾನದೋ ನಃ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಮಂಗಳನೀರಾಜನಂ ಸಮರ್ಪಯಾಮಿ ॥ 


ಓಂ ಯಜ್ಞೇನ ಯಜ್ಞಮಯಜಂತಿ ದೇವಾಸ್ತಾನಿ ಧರ್ಮಾಣಿ 
ಪ್ರಥಮಾನ್ಯಾಸನ್‌। ತೇಹ ನಾಕಂ ಮಹಿಮಾನಃ ಸಂಚತ ಯತ್ರ ಪೂರ್ವೇ ಸಾಧ್ಯಾಃ 
ಸಂತಿ ದೇವಾಃ ॥ 

ಭಕ್ಕಪ್ರಿಯ ನಮಸ್ಟೇ$ಸ್ತು ಭಕ್ತಾನುಗ್ರಹಕಾರಣ । 

ಸರ್ವಪಾಪವಿನಿರ್ಮುಕ್ತೋ ಹ್ಯನಂತಃ ಸರ್ವತೋಮುಖ: ॥ 


ಮಂತ್ರಪುಷ್ಪ 

ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ 
ವಿಶ್ವಾ। ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭುವನಾ ಯಂತ್ಯನ್ನು 
ಡ್ಯ 3 


-92- 


ದುರ್ಗಾಷ್ಟಮಿ 


ಸಂಸ್ಕೃಷ್ಣಂ ಧನಮುಭಯಂ ಸಮಾಕೃತಮಸ್ಸಭ್ಯಂ ಧತ್ತಾಂ ವರುಣಶ್ಚ ಮನ್ಯುಃ | 


ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂ ತಾಮ್‌ ॥ 


ಓಂ ರಾಜಾಧಿರಾಜಾಯ ಪ್ರಸಹ್ಯ ಶಾಯಿನೇ ನಮೋ ವಯಂ ವೈಶ್ರವಣಾಯ 
ಕುರ್ಮಹೇ। ಸಮೇಕಾಮಾನ್‌ ಕಾಮಕಾಮಾಯ ಮಹ್ಯ 0 ಕಾಮೇಶ್ವ ಕರೋ ವೈಶ್ರವಣೋ 
ದದಾತು ॥ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ। 

ಓಂ ಸಾಮ್ರಾಜ್ಯಂ ಭೋಜ್ಯಂ ಸ್ವಾರಾಜ್ಯಂ ವೈರಾಜ್ಯಂ ಪಾರಮೇಷ್ಟ್ಯಂ ರಾಜ್ಯಂ 
ಮಹಾರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯೀ ಸ್ಕಾತ್‌ । ಸಾರ್ವಭೌಮಃ 
ಸಾರ್ವಾಯುಷ-ಆಂತಾದಾ ಪರಾರ್ಧಾತ್‌ । ಪೃಥಿವೈ ಸಮುದ್ರಪರ್ಯಂತಾಯಾ 

.. ಏಕರಾಳಿತಿ | ತದಪ್ಯೇಷಶ್ಲೋಕೋ€ಭಿಗೀತೋ ಮರುತಃ ಪರಿವೇಷ್ಟಾರೋ 

ಮರುತ್ತ ಸ್ಯಾ ವಸನ್‌ ಗೃಹೇ ॥ ಆವಿಕ್ಚಿತಸ್ಯ ಕಾಮಪ್ರೇರ್ವಿಶ್ಚೇದೇವಾಸ್ಸಭಾಸದ ಇತಿ । 

ತಸ್ಮೈ ಬ್ರಹ್ಮಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ । 

ತಾಸಾಮಾವಿರಭೂಚ್ಸೌರಿಃ ಸ್ಮಯಮಾನಮುಖಾಂಬುಜಃ | 

ಪೀತಾಂಬರಧರಃ ಸ್ರಗ್ವೀ ಸಾಕ್ಲಾನನ್ನಥಮನ ಥಃ ॥ 


ಅ 
ಪ್ರಾಣಸ್ಥ ರಾತ್ರಿನಾಮಕ ಯಾಃ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಮಂತ್ರಪುಷಂ ಸಮರ್ಪಯಾಮಿ । 
ಛತ್ರಂ ಸಮರ್ಪಯಾಮಿ | ಚಾಮರಂ ಸಮರ್ಪಯಾಮಿ | ವ್ಯಜನಂ ಸಮರ್ಪ- 
ಯಾಮಿ । ದರ್ಪಣಂ ಸಮರ್ಪಯಾಮಿ । ನೃತ್ಯಂ ಸಮರ್ಪಯಾಮಿ । ಗೀತಂ 
ಸಮರ್ಪಯಾಮಿ । ವಾದ್ಯಂ ಸಮರ್ಪಯಾಮಿ । ಸ್ತೋತ್ರಂ ಸಮರ್ಪಯಾಮಿ । 
ಸಮಸ್ತರಾಜೋಪಚಾರನ್‌ ಸಮರ್ಪಯಾಮಿ । 


-93- 


ದುರ್ಗಾಷ್ಟಮಿ 


ಸ್ವಭಕ್ತಸಂತಾಪದುರಿಷ್ಠಹಂತಾ 
ರಾಮಾವತಾರೋ ಹರಿರೀಶಚಂದ್ರಮಾಃ । 
ಜಯತ್ಯಸಂಖ್ಯೋರುಬಲಾಂಬುಪೂರೋ 
ಗುಣೋಚ್ಚರತ್ನಾಕರ ಆತ್ಮವೈಭವಃ । 
ಸದಾ ಸದಾತ್ಮಜ್ಞನದೀಭಿರಾಪ್ಯಃ 
ಇ ಶೆ 
ಕೃಷ್ಣಾವತಾರೋ ಹರಿರೇಕಸಾಗರಃ ॥ 
ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ 
ಪರಮಗುರುರಭೀಷ್ಟಾವಾಪ್ತಿ ದಃ ಸಜ್ಜನಾನಾಮ್‌ | 
ನಿಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ 
ಸರಸಿಜನಯನೋಃಸೌ ಶ್ರೀಪತಿರ್ಮಾನದೋ ನಃ ॥ 


ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಮಂಗಳನೀರಾಜನಂ ಸಮರ್ಪಯಾಮಿ ॥ 


ಓಂ ಯಜೆ ನ ಯಜ್ಞಃ ಮಯಜಂತ ದೇವಾಸ್ತಾ ನಿ ಧರ್ಮಾಣಿ 
ಪ್ರಥಮಾನ್ಯಾಸ ಸನ್‌। ತೇಹ ಸ ಮಹಿಮಾನಃ ಸಂಚತ ಯತ್ರ ಪೂರ್ವೇ ಸಾಧ್ಯಾಃ 


ಸಂತಿ ದೇವಾಃ ॥ 
ಭಕ್ತಪ್ರಿಯ ನಮಸ್ತೇಆಸ್ತು ಭಕ್ತಾನುಗ್ರಹಕಾರಣ । 
ಸರ್ವಪಾಪವಿನಿರ್ಮುಕ್ತೋ ಹ್ಯನಂತಃ ಸರ್ವತೋಮುಖಃ ॥ 
ಮಂತ್ರಪುಷ್ಪ 
ಯೋ ನಃ ಪಿತಾ ಜನಿತಾ ಯೋ ವಿಧಾತಾ ಧಾಮಾನಿ ವೇದ ಭುವನಾನಿ 
ವಿಶ್ವಾ ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭುವನಾ ಯಂತ್ಯನ್ನಾ 
ಸ್ವಸ್ತಿ 


೨92. 


"ಜೆ 


ಸಂಸ್ಕಷ್ಟು ಧನಮುಭಯಂ ಸಮಾಕೃತಮಸ್ಸಃ 


w 


ಸ ೦ ಧತ್ತಾಂ ವರುಣಶ್ಚಮನ್ಯುಃ | 
ಭಿಯಂ ದಧಾನಾ ಹೃದಯೇಷು ಶತ್ರವಃ ಪರಾಜಿತಾಸೋ ಅಪನಿಲಯಂ ತಾಮ್‌ ॥ 

ಓಂ ರಾಜಾಧಿರಾಜಾಯ ಪ್ರಸಹ್ಯಶಾಯಿನೇ ನಮೋ ವಯಂ ವೈಶ್ರವಣಾಯ 
ಕುರ್ಮಹೇ। ಸಮೇಕಾಮಾನ್‌ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ಪೈಶ್ರವಣೋ 
ದದಾತು ॥ ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ನಮಃ | 

ಓಂ ಸಾಮ್ರಾಜ್ಯಂ ಭೋಜ್ಯಂ ಸ್ವಾರಾಜ್ಯಂ ವೈರಾಜ್ಯಂ ಪಾರಮೇಷ್ಟ್ಯಂ ರಾಜ್ಯಂ 
ಮಹಾರಾಜ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯೀ ಸ್ಯಾತ್‌ । ಸಾರ್ವಭೌಮಃ 
ಸಾರ್ವಾಯುಷ-ಆಂತಾದಾ ಪರಾರ್ಧಾತ್‌ । ಪೃಥಿವೈ ಸಮುದ್ರಪರ್ಯಂತಾಯಾ 
.... ಏಕರಾಳಿತಿ | ತದಪ್ಯೇಷಶ್ಲೋಕೋ5 ಭಿಗೀತೋ ಮರುತಃ ಪರಿವೇಷ್ಟಾರೋ 
ಮರುತ್ತ ಸ್ಯಾ ವಸನ್‌ ಗೃಹೇ ॥ ಆವಿಕ್ಚಿತಸ್ಯ ಕಾಮಪ್ರೇರ್ವಿಶ್ಚೇದೇವಾಸ್ಲಭಾಸದ ಇತಿ | 

ತಸ್ಮೈ ಬ್ರಹ್ಮಚ ಬ್ರಹ್ಮಾ ಚ ಆಯುಃ ಕೀರ್ತಿಂ ಪ್ರಜಾಂ ದದುಃ । 

ತಾಸಾಮಾವಿರಭೂಚ್ಛ್‌ರಿಃ ಸ್ಮಯಮಾನಮುಖಾಂಬುಜಃ । 

ಪೀತಾಂಬರಧರಃ ಸಗ್ನೀ ಸಾಕ್ಲಾನನ್ನಫಮನ್ಮಥಃ ॥ 

ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ । ಮಂತ್ರಪುಷ್ಪ ಸಮರ್ಪಯಾಮಿ | 

ಛತ್ರಂ ಸಮರ್ಪಯಾಮಿ । ಚಾಮರಂ ಸಮರ್ಪಯಾಮಿ । ವ್ಯಜನಂ ಸಮರ್ಪ- 
ಯಾಮಿ । ದರ್ಪಣಂ ಸಮರ್ಪಯಾಮಿ । ನೃತ್ಯಂ ಸಮರ್ಪಯಾಮಿ । ಗೀತಂ 
ಸಮರ್ಪಯಾಮಿ । ವಾದ್ಯಂ ಸಮರ್ಪಯಾಮಿ । ಸ್ತೋತ್ರಂ ಸಮರ್ಪಯಾಮಿ । 
ಸಮಸ್ತರಾಜೋಪಚಾರನ್‌ ಸಮರ್ಪಯಾಮಿ । 


-93- 


ದುರ್ಗಾಷ್ಟಮಿ 


ಪ್ರದಕ್ಷಿಣನಮಸ್ಕಾರ 

ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ । 

ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣಂ ಪದೇ ಪದೇ ॥ 

ತೀರ್ಥಕೋಟಿಸಹಸ್ರಾಣಿ ವ್ರತಕೋಟಿಶತಾನಿ ಚ । 

ನಾರಾಯಣಪ್ರಣಾಮಸ್ಯ ಕಲಾಂ ನಾರ್ಹಂತಿ ಷೋಡಶೀಮ್‌ ॥ 
ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ । 
ಪದಾ ್ಸ್ಯೀಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋತಷ್ಠಾಂತ ಈರಿತಃ ॥ 
ನಮೋಕಠ ಸ್ತ್ವನಂತಾಯ ಸಹಸ್ರಮೂರ್ತಯೇ 

ಸಹಸ್ರಪಾದಾಕ್ಟಿಶಿರೋರುಬಾಹವೇ । 
ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೇ 
ಸಹಸ್ರಕೋಟಿಯುಗಧಾರಿಣೇ ನಮಃ ॥ 

ನಮೋ ಬ್ರಹ್ಮಣ್ಯದೇವಾಯ ಗೋಬ್ರಾಹ್ಮಣಹಿತಾಯ ಚ । 
ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ॥ 
ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ । 
ಶ್ರೀಮದ್ವೇಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ॥ 
ನಮೋ ನಮೋ ನಮೋ ನಮೋ ನತೋಪಸ್ಮಿ ತೇ ಸದಾ ಪದಮ್‌ | 
ಸಮಸ್ತಸದ್ಗುಣೋಚ್ಛೆ ತಂ ನಮಾಮಿ ತೇ ಪದಂ ಪುನಃ ॥ 
ಸ್ವತಂತ್ರಾಯಾಖಿಲೇಶಾಯ ನಿರ್ದೋಷಗುಣರೂಪಿಣೇ । 
ಶ್ರೇಯಸೇ ಮೇ ಸುಪೂರ್ಣಾಯ ನಮೋ ನಾರಾಯಣಾಯ ತೇ॥ 
ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ । 
ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿತ್ರಮಸ್ತತನವೇ ನಮೋ ನಮಃ 
ನಮೋನಮಸ್ಟೇsಖಿಲಕಾರಣಾಯ ನಾರಾಯಣಾಯಾರ್ತಿವಿನಾಶನಾಯ । 


ಸರ್ವಾಗಮಾಮ್ನಾಯಮಹಾರ್ಣವಾಯ ನಮೋsಪವರ್ಗಾಯ ಪರಾಯಣಾಯ 
-94- 


ದುರ್ಗಾಷ್ಟಮಿ 


ಸಮಾಪನೆ 


ಯಸ್ಯ ಸ್ಮೃತ್ಯಾ ಚ ನಾಮೋಕ್ರ್ಯಾ ತಪಃಪೂಜಾಕ್ರಿಯಾದಿಷು । 


ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಮ್‌ ॥ 


ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೇ । 

ಯತೃತಂ ತು ಮಯಾ ದೇವ ಪರಿಪೂರ್ಣಂ ತದಸ್ತು ತೇ (ಮೇ) ॥ 

ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ 

ಬುದ್ಧ್ಯಾ55ತ್ಮನಾ ವಾಠನುಸೃತಸ್ವಭಾವಃ । 
ಕರೋಮಿ ಯದ್ಯತ್‌ ಸಕಲಂ ಪರಸ್ಮೈ 
ನಾರಾಯಣಾಯೇತಿ ಸಮರ್ಪಯಾಮಿ ॥ 

ಪ್ರಾಣಸ್ಥ ರಾತ್ರಿನಾಮಕ ದುರ್ಗಾರೂಪಿ ರಮಾಸಹಿತ ರಾತ್ರಿನಾಮಕ 
ದುರ್ಗಾರೂಪಿ ವಿಷ್ಣವೇ ನಮಃ ಪೂಜಾಕರ್ಮಣಾ ಮಧ್ವಾಂತರ್ಗತಃ 
ಶ್ರೀಲಕ್ಷ್ಮೀನಾರಾಯಣಃ ಪ್ರೀಯತಾಂ ॥ ಶ್ರೀಕೃಷ್ಣಾರ್ಪಣಮಸ್ತು । 

(ಇತಿ ತುಲಸೀದಲಾನಿ ಸಮರ್ಪ್ಯ, ತತ್ತುಲಸೀಂ ಗೃಹೀತ್ವಾ) ಪ್ರಸೀದ ಭಗವನ್‌ 
ಆಗಚ್ಛಾ5 ಗಚ್ಛ । ಭಗವಂತಂ ಸಶ್ರೀಕಂ ಸಪರಿವಾರಂ ಶ್ರೀಲಕ್ಷ್ಮೀನಾರಾಯಣಂ ಮಮ 
ಹೃತ್ತಮಲೇ (ಅನ್ಯಗೃಹೇ ಚೇತ್‌ - ಸೂರ್ಯಮಂಡಲೇ) ಪ್ರಾವಾಹಯಾಮಿ । (ಇತಿ 
ಪ್ರಾವಾಹ್ಯ ತುಲಸೀಂ ಕರ್ಣಯೋರ್ಧೃತ್ವಾ, ಹೃದಯೇ ಹಸ್ತಂ ನ್ಯಸ್ತ) 

ಯಾಚೇಹಂ ತ್ವಾಂ ಹೃಷೀಕೇಶ ನಮಾಮಿ ಪುರುಷೋತ್ತಮ । 

ಹೃದಯೇ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ಪತೇ ॥ 

(ಇತಿ ಪ್ರಾರ್ಥ್ಯ, ಆತ್ಮನಿ ಮಾತೃಕಾನ್ಯಾಸತತ್ವನ್ಯಾಸೌ ಕೃತ್ವಾ ಘಂಟಾನಾದಂ 
ಕುರ್ಯಾತ್‌) 


ದುರ್ಗಾಷ್ಟಮಿಯ ವ್ರತಕಥೆ 
ಹಾಗೂ 


ದುರ್ಗಾ ಮಂತ ೪ 
ಗ 
LOCOCO COPEL ಘಾ 


# 


-96- 


ದುರ್ಗಾಷ್ಟಮಿ 


ದುರ್ಗೆಯ ಚರಿತ್ರೆ 
ಪ್ರಜಾಪಾಲ ಉವಾಚ - 
ಕಥಂ ನಾಮ ಸಮುತ್ಪನ್ನಾ ದುರ್ಗಾ ಕಾತ್ಯಾಯಿನೀ ಶುಭಾ! 
ಆದಿಕ್ದೇತ್ರೇ ಸ್ಥಿತಾ ಸೂಕ್ಟ್ಮಾ ಪೃಥಜ್ಯೂರ್ತ್ವ್ಪ್ಟಾ ವ್ಯಜಾಯತ ॥೧॥ 
ಪ್ರಜಾಪಾಲ- ಪರಬ್ರಹ್ಮನಲ್ಲಿಸೂಕ್ಷ್ಯರೂಪದಿಂದಿದ್ದಮಾಯೆಯು ದುರ್ಗಿಯು 
ಅಥವಾ ಕಾತ್ಯಾಯಿನೀ ಎಂಬ ಹೆಸರಿನಿಂದ ಬೇರೆ ರೂಪವನ್ನು ಪಡೆದು ಶುಭಕರಳಾಗಿ 
ಉದಿಸಿದುದು ಹೇಗೆ? 


ಮಹಾತಪಾ ಉವಾಚ- 

ಆಸೀದ್ರಾಜಾ ಪುರಾ ರಾಜನ್‌ ಸಿಂಧುದ್ದೀಪಃ ಪ್ರತಾಪವಾನ್‌ । 

ವರುಣಾಂಶೋ ಮಹಾರಾಜ ಸೋರಣ್ಕೇ ತಪಸಿ ಸ್ಥಿತಃ ॥೨॥ 

ಮಹಾತಪಮುನಿ - ದೊರೆಯೇ! ಪೂರ್ವದಲ್ಲಿ ವರುಣನ ಅಂಶದಿಂದ 
ಉದಿಸಿದವನೂ, ಪ್ರತಾಪಶಾಲಿಯೂ ಆದ ಸಿಂಧುದ್ದೀಪನೆಂಬ ಮಹಾರಾಜನಿದ್ದನು. 
ಅವನು ವನದಲ್ಲಿ ತಪಸಿನಲ್ಲಿ ನಿಂತನು. 


ಪುತ್ರೋ ಮೇ ಶಕ್ರನಾಶಾಯ ಭವೇದಿತಿ ನರಾಧಿಪಃ । 

ಏವಂ ಕೃತಮತಿಸ್ಲೋಥ ಮಹತಾ ತಪಸಾ ಸಕಮ್‌ । 

ಕಲೇವರಂ ಸ್ಥಿರೋಭೂತ್ವಾ ಶೋಷಯಾಮಾಸ ಸುವ್ರತ ॥೩। 

ಸುವ್ರತನೇ। ಆ ರಾಜನು, ಇಂದ್ರನನ್ನು ನಾಶಮಾಡುವ ಮಗನು ತನಗಾಗಲೆಂದು 
ಮನಸ್ಸು ಮಾಡಿ, ಹೆಚ್ಚಾದ ತಪಸ್ಸಿನಲ್ಲಿ ಸ್ಥಿರವಾಗಿದ್ದು ತನ್ನ ದೇಹವನ್ನು ಕುಂದಿಸಿದನು. 


Pe [ne] 
ಪ್ರಜಾಪಾಲ ಉವಾಚ - 
ಕಥಂ ತಸ್ಯ ದ್ವಿಜಶ್ರೇಷ್ಠ ಶಕ್ರೇಣಾಪಕೃತಂ ಭವೇತ್‌ । 
ಯೇನಾಸೌ ತದ್ದಿನಾಶಾಯ ಪುತ್ರಮಿಚ್ಛನ್‌ ವತೇ ಸ್ಥಿತಃ ॥೪॥ 


-97- 


ದುರ್ಗಾಷ್ಟಮಿ 


ಪ್ರಜಾಪಾಲ- ಬ್ರಾಹ್ಮಣೋತ್ತಮನೇ! ಇಂದ್ರನು ಅವನಿಗೆ ಹೇಗೆ ಏನು ಅಪಕಾರ 
ಮಾಡಿದನು? ಏತಕ್ಕಾಗಿ ಇಂದ್ರನನ್ನು ಕೊಲ್ಲುವ ಮಗನನ್ನು ಬಯಸಿ ತಪದಲ್ಲಿ 
ನಿಂತನು? 


ಮಹಾತಪಾ ಉವಾಚ- 

ಸೋತನ್ಯ ಜನ್ಮನಿ ಪುತ್ರೋಭೂತ್ತಷ್ಟುರ್ಬಲಭೃತಾಂ ವರಃ ॥೫॥ 

ಮಹಾತಪಮುನಿ - ಆ ಸಿಂಧುದ್ದೀಪನು ಹಿಂದಿನ ಜನ್ಮದಲ್ಲಿ ಬಲಶಾಲಿಗಳಲ್ಲಿ 
ಮೊದಲನೆಯವನಾಗಿ ತೃಷ್ಟ ತ್ಸೃವಿನ ಮಗನಾಗಿದ್ದನು. 

ಅವಧ್ಯಃ ಸರ್ವಶಸ್ಟೌ; ಫೈರಪಾಂ ಫೇನೇನ ನಾಶಿತಃ । 

ಜಲಫೇನೇನ ನಿಹತಸ್ತಸ್ಥಿನ್‌ ಲಯಮವಾಪ್ತವಾನ್‌ ॥೬॥ 


ಸರ್ವಶಸ್ತಸಮೂಹಗಳಿಂದಲೂ ಅವಧ್ಯನಾದ ಅವನನ್ನು ಇಂದ್ರನು ನೀರಿನ 
ನೊರೆಯಿಂದ ಹೊಡೆದು ಕೊಂದನು. 


ಪುನರ್ಬ್ರಹ್ಮಾನ್ವಯೇ ಜಾತಃ ಸಿಂಧುದ್ದೀಪಃ ಪ್ರತಾಪವಾನ್‌ । 

ಸ ತೇಪೇ ಪರಮಂ ತೀವ್ರಂ ಶಕ್ರವೈರಮನುಸ್ಥರನ್‌ 11೭11 

ಪುನಃ ಬ್ರಹ್ಮನ ವಂಶದಲ್ಲಿ ಹುಟ್ಟಿದ ಪ್ರತಾಪಶಾಲಿಯಾದ ಆ ಸಿಂಧುದ್ದೀಪನು 
ಇಂದ್ರನ ಹಗೆತನವನ್ನು ಜ್ಞಾಪಿಸಿಕೊಂಡು, ಅತ್ಯುಗ್ರವಾದ ತಪಸ್ಸನ್ನು ಮಾಡಿದನು. 

ತತಃ ಕಾಲೇನ ಮಹತಾ ನದೀ ವೇತ್ರವತೀ ಶುಭಾ ॥ 

ಮಾನುಷಂ ರೂಪಮಾಸ್ಕಾಯ ಸಾಲಂಕಾರಂ ಮನೋರಮಮ್‌ । 

ಆಜಗಾಮ ಯತೋ ರಾಜಾ ತೇಪೇ ಸ ಪರಮಂ ತಪಃ ॥೮॥ 

ಬಳಿಕ ಬಹುಕಾಲದ ಮೇಲೆ ಶುಭಕರಳಾದ ವೇತ್ರವತೀ ನದ್ಯಭಿಮಾನಿಯು 


ಅಲಂಕಾರಯುತಳಾಗಿ ಮನೋಹರವಾದ ಸ್ತ್ರೀರೂಪವನ್ನು ಧರಿಸಿ, ಸಿಂಧುದ್ವೀಪ- 
ರಾಜನು ಉಗ್ರತಪಸನ್ನು ಆಚರಿಸುತ್ತಿದ್ದೆಡೆಗೆ ಬಂದಳು. 


-98- 


ದುರ್ಗಾಷ್ಟಮಿ 


ತಾಂ ದೃಷ್ಟ್ವಾ ರೂಪಸಂಪನ್ನಾಂ ಸ ರಾಜಾ ಕ್ಲುಬ್ಬಮಾನಸಃ | 

ಉವಾಚ ಕಾಸಿ ಸುಶ್ರೋಣಿ ಸತ್ಯಂ ಕಥಯ ವ Tal 

ರೂಪವತಿಯಾದ ಅವಳನ್ನು ನೋಡಿ, ಕದಡಿದ ಮನವುಳ್ಳ ಆ ದೊರೆಯು 
"ಸುಂದರಿ, ನೀನು ಯಾರು? ನಿಜವನ್ನು ಹೇಳು' ಎಂದನು. 

ನದ್ಯುವಾಚ- 

ಅಹಂ ಜಲಪತೇಃ ಪತ್ನೀ ವರುಣಸ್ಯ ಮಹಾತ್ಮನಃ ॥೧೦॥ 

ನಾಮ್ನಾ ವೇತ್ರವತೀ ಚೈಷಾ ತ್ವಾಮಿಚ್ಛಂತೀಹ ಚಾಗತಾ। 

ಸಾಭಿಲಾಷಾಂ ಪರಸ್ತ್ರೀಂ ಚ ಭಜಮಾನಾಂ ವಿಸರ್ಜಯೇತ್‌ ॥೧೧॥ 

ಸಪಾಪಃ ಪುರುಷೋ ಜ್ಞೇಯಃ ಬ್ರಹ್ಮಹತ್ಯಾಂ ಚ ವಿಂದತಿ । 

ಏವಂ ಜ್ಞಾತ್ವಾ ಮಹಾರಾಜ ಭಜಮಾನಾಂ ಭಜಸ್ವ ಮಾಮ್‌ ॥೧೨॥ 

""ನಾನು ಜಲಾಧಿಪತಿಯೂ ಮಹಾತ್ಮನೂ ಆದ ವರುಣನ ಹೆಂಡತಿ. 
ವೇತ್ರವತಿಯೆಂದು ನನಗೆ ಹೆಸರು. ನಾನು ನಿನ್ನನ್ನು: ಬಯಸಿ, ಇಲ್ಲಿಗೆ ಬಂದಿದ್ದೇನೆ. 
ಕಾಮಿಸಿ ತಾನಾಗಿ ಬಂದು ಸೇವಿಸುವ ಪರಸ್ತ್ರೀಯನ್ನು ತಿರಸ್ಕರಿಸುವ ಪುರುಷನು 
ಪಾಪಿಯೆನಿಸಿಕೊಳ್ಳುವನು. ಅವನು ಬ್ರಹ್ಮಹತ್ಯದೋಷಕ್ಕೂ ಗುರಿಯಾಗುವನು 
ಎಂಬುದನ್ನು ಅರಿತು ಮಹಾರಾಜನೇ! ಒಲಿದು ಬಂದಿರುವ ನನ್ನನ್ನು ಪರಿಗ್ರಹಿಸು'' 
ಎಂದಳು. 

ಏವಮುಕ್ತಸ್ತಯಾ ರಾಜಾ ಸಾಭಿಲಾಷೋಷಭುಕ್ತವಾನ್‌ । 

ತಸ್ಯ ಸದ್ಯೋಭವತ್ತುತ್ರೋ ದ್ವಾದಶಾರ್ಕಸಮಪ್ರಭಃ 11೧೩1 

ಆ ರಾಣಿಯಿಂದ ಹೀಗೆ ಹೇಳಿಸಿಕೊಂಡ ಅವನೂ ಕಾಮಿಯಾಗಿ ಅವಳಲ್ಲಿ 
ಭೋಗಿಸಿದನು. ಅವನಿಗೆ ಅವಳಲ್ಲಿ ಒಡನೆಯೇ ದ್ವಾದಶಾದಿತ್ಯರಂತೆ ಕಾಂತಿವಂತ- 
ನಾದ ಮಗನು ಜನಿಸಿದನು. 

ವೇತ್ರವತ್ಯುದರೇ ಜಾತೋ ನಾಮ್ನಾ ವೇತ್ರಾಸುರೋಭವತ್‌ | 

ಬಲವಾನತಿತೇಜಸ್ವೀ ಪ್ರಾಗ್ಟೋತಿಷಪತಿಸ್ತ್ಯಭೂತ್‌ ॥೧೪॥ 


-99- 


ದುರ್ಗಾಷ್ಟಮಿ 


ವೇತ್ರವತಿಯ ಉದರದಲ್ಲಿ ಜನಿಸಿದ ಅವನಿಗೆ ವೇತ್ರಾಸುರನೆಂದು 
ಹೆಸರಾಯಿತು. ಬಲಶಾಲಿಯೂ, ಅತಿತೇಜಸ್ವಿಯೂ ಆದ ಅವನು 
ಪ್ರಾಗ್ಗೋತಿಷರಾಜ್ಯಕ್ಕೆ ಅಧಿಪತಿಯಾದನು. 


ಸ ಕಾಲೇನ ಯುವಾ ಜಾತೋ ಬಲವಾನ್‌ ದೃಢವಿಕ್ರಮಃ । 
ಮಹಾಯೋಗೇನ ಸಂಯುಕ್ತೋ ಜಿಗಾಯೇಮಾಂ ವಸುಂಧರಾಮ್‌ ॥೧೫॥ 


ಸಪ್ತದ್ದೀಪವತೀಂ ಪಶ್ಚಾನ್ಯೇರುಪರ್ವತಮಾರುಹತ್‌ | 
ತತ್ರೇಂದ್ರಂ ಪ್ರಥಮಂ ಜಿಗ್ಯೇ ಪಶ್ನಾದಗ್ನಿಂ ಯಮಂ ತತಃ ॥೧೬॥ 


ಕಾಲಕಳೆಯಲು, ಯೌವನವನ್ನು ಪಡೆದ ಅವನು ಬಲಶಾಲಿಯೂ, ದೃಢವಾದ 
ವಿಕ್ರಮವುಳ್ಳವನೂ, ಸರ್ವಸನ್ನಾಹವುಳ್ಳವನೂ ಆಗಿ ಸಪ್ತದ್ವೀಪಗಳಿಂದ ಕೂಡಿದ ಈ 
ಭೂಮಿಯನ್ನು ಜಯಿಸಿದನು. ಬಳಿಕ ಅವನು ಮೇರುಪರ್ವತವನ್ನೇರಿದನು. ಅಲ್ಲಿ 
ಮೊದಲು ಇಂದ್ರನನ್ನೂ, ಆಮೇಲೆ ಅಗ್ನಿಯನ್ನೂ, ಅನಂತರ ಯಮನನ್ನೂ 


ಇಂದ್ರೋ ಭಗ್ನೋ ಗತಸ್ಲೋಗ್ನಿಮಗ್ನಿರ್ಭಗ್ನೋ ಯಮಂ ಯಯೌ । 
ಯಮೋ ನಿರ್ಯತಿಮಾಗಚ್ಛನ್ನಿರ್ಯತಿರ್ವರುಣಂ ಯಯೌ ॥೧೭॥ 


ಇಂದ್ರನು ಸೋತು ಅಗ್ನಿಯ ಹತ್ತಿರಕ್ಕೂ, ಅಗ್ನಿಯು ಸೋತು ಯಮನ 


ಹತ್ತಿ ರಕ್ಕೂ, ಯಮನು ನಿರ್ಯತಿಯ ಹತ್ತಿ] ರಕ್ಕೂ, ನಿರ್ಯತಿಯು ವರುಣನೆಡೆಗೂ 
ಹೋದರು. 


ಇಂದ್ರಾದಿಭಿರುಪೇತಸ್ತು ವರುಣೋ ವಾಯುಮನ್ವಗಾತ್‌ । 
ವಾಯುರ್ಧನಪತಿಂ ತ್ಹಾಗಾತರ್ವೈರಿಂದ್ರಾದಿಭಿಃ ಸಹ ॥೧೮॥ 


ಇಂದ್ರನೇ ಮೊದಲಾದವರಿಂದ ಕೂಡಿದ ವರುಣನು ವಾಯುವಿನ ಹತ್ತಿರಕ್ಕೆ 
ಹೋದನು. ವಾಯುವು ಅವರೆಲ್ಲರೊಡನೆ ಕುಬೇರನ ಸಮೀಪಕ್ಕೆ ಹೋದನು. 


-100- 


ದುರ್ಗಾಷ್ಟಮಿ 


ಧನದೋಪಪಿ ಸ್ವಕಂ ಮಿತ್ರಮೀಶಂ ದೇವೈಃ ಸಮನ್ವಿತಃ । 

ಇಯಾಯ ಗದಯಾ ಸೋಪಿ ದಾನವೋ ಬಲಗರ್ವಿತಃ । 

ಗದಾಮಾದಾಯ ದುದ್ರಾವ ಶಿವಲೋಕಂ ಪ್ರತಿ ಪ್ರಭೋ ॥೧೯॥ 

ಕುಬೇರನು ಇಂದ್ರಾದಿದೇವತೆಗಳೊಡನೆ ತನ್ನ ಮಿತ್ರನಾದ ಈಶ್ವರನ ಸಮೀಪಕ್ಕೆ 
ಹೋದನು. ಬಲಗರ್ವಿತನಾದ ವೇತ್ರಾಸುರನೂ ಗದೆಯನ್ನು ಧರಿಸಿ, ಶಿವಲೋಕಕ್ಕೆ 
ಓಡಿದನು. 


ಶಿವೋಪ್ಯವಧ್ಯಂ ತಂ ಮತ್ವಾ ದೇವಾನ್‌ ಗೃಷ್ನನ್‌ ಯಯೌ ಪುರೀಮ್‌ । 

ಬ್ರಹ್ಮಣಃ ಸುರಸಿದ್ದಾದ್ಯೆ ಪರ್ವಂದಿತಃ ಪುಣ್ಯಕಾರಿಭಿಃ ॥॥೨೦॥॥ 

ತತ್ರ ಬ್ರಹ್ಮಾ ಜಗತ್ನಷ್ಟಾ ವಿಷ್ಣುಪಾದೋದ್ಧವೇ ಜಲೇ ॥೨೧॥ 

ನಿಯಮೇನ ಚ ಸಂಯುಕ್ತೋ ಜಪನ್ನಂತರ್ಜಲೇ ಶುಭೇ! 

ಕ್ಷೇತ್ರಜ್ಞಮಾಯಾಂ ಗಾಯತ್ರೀಂ ತತೋ ದೇವಾಪಿ ಚುಕ್ರುಶುಃ ॥೨೨॥ 

ತ್ರಾಹಿ ಪ್ರಜಾಪತೇ ಸರ್ವಾನ್‌ ದೇವಾನೃಷಿವರಾನಪಿ । 

ಅಸುರಾದ್ಧಯಮಾಪನ್ನಾನ್‌ ತ್ರಾಹಿ ತ್ರಾಹೀತ್ಯಚೋದಯತ್‌ ॥೨೩। 

ಶಿವನೂ, ಅವನು ಅವಧ್ಯನೆಂದರಿತು, ದೇವತೆಗಳನ್ನೂ ಕರೆದುಕೊಂಡು 
ಬ್ರಹ್ಮಪುರಿಗೆ ಹೊರಟುಹೋದನು. ಸುರಸಿದ್ಧಾದಿ ಪುಣ್ಯಕಾರಿಗಳಿಂದ ವಂದಿತನಾದ 
ಜಗತ್ಸೃಷ್ಟಿಕರ್ತನಾದ ಬ್ರಹ್ಮನು ಅಲ್ಲಿವಿಷ್ಣುಪಾದದಿಂದುದಿಸಿದ ಶುಭವಾದ (ಗಂಗೆಯ) 
ನೀರಿನೊಳಗೆ ನಿಯಮದಿಂದ ಪರಮಾತ್ಮ ಮಾಯೆಯಾದ ಗಾಯತ್ರಿಯನ್ನು 
ಜಪಿಸುತ್ತಿದ್ದನು. ದೇವತೆಗಳು ""ಪ್ರಜೆಗಳೊಡೆಯನೇ! ರಾಕ್ಟಸನಿಂದ ಹೆದರಿದ 
ಸರ್ವದೇವತೆಗಳನ್ನೂ, ಯಷಿವರರನ್ನೂ ರಕ್ಷಿಸು, ರಕ್ಷಿಸು'' ಎಂದು ಮೊರೆಯಿಟ್ಟರು. 

ಏವಮುಕ್ತಸ್ತದಾ ಬ್ರಹ್ಮಾ ದೃಷ್ಟ್ವಾ ದೇವಾಂಸ್ತದಾಗತಾನ್‌ । 

ಚಿಂತಯಾಮಾಸ ದೇವಸ್ಯ ಮಾಯೇಯಂ ವಿಗತಂ ಜಗತ್‌ ॥1೨೪॥ 

ನಾಸುರಾ ನ ಚ ರಕ್ಟೋತ್ರ ಮಾಯೇಯಂ ಕೀದೃಶೀ ಮತಾ । 


ಏವಂ ಚಿಂತಯತಸ್ತಸ್ಕ್ಯ ಪ್ರಾದುರಾಸೀದಯೋನಿಜಾ ॥1೨೫॥ 
-101- 


ದುರ್ಗಾಷ್ಟಮಿ 


ಶುಕ್ಲಾಂಬರಧರಾ ಕನ್ಯಾ ಸ್ರಕ್ಕಿರೀಟೋಜ್ಜಲಾನನಾ । 
ಅಷ್ಟಭಿರ್ಬಾಹುಭಿರ್ಯುಕ್ತಾ ದಿವೃಪ್ರಹರಣೋದ್ಯತಾ ॥೨೬॥ 


ಚಕ್ರಂ ಶಂಖಂ ಗದಾಂ ಪಾಶಂ ಖಡ್ಗಂ ಘಂಟಾಂ ತಥಾ ಧನುಃ । 
ಧಾರಯಂತೀ ತಥಾಚಾನ್ಯದ್‌ ಬದ್ಧತೂಣಾ ಜಲಾದ್‌ ಬಹಿಃ ॥೨೭॥ 


ಹಾಗೆ ಹೇಳಲಾಗಿ ಬ್ರಹ್ಮನು ಆ ದೇವತೆಗಳನ್ನು ನೋಡಿ, ಇದು ದೇವನ ಮಾಯೆ. 
ಜಗತ್ತು ಹೋಯಿತು! ಇಲ್ಲಿ ಅಸುರರಾಗಲೀ, ರಾಕ್ಟಸರಾಗಲೀ ಇಲ್ಲ. ಇದೆಂತಹ 
ಮಾಯೆ! ಎಂದು ಯೋಚಿಸುತ್ತಿದ್ದ ಅವನೆದುರಿಗೆ ಬಿಳಿಯ ಉಡುಗೆಯುಳ್ಳವಳೂ, 
ಎಂಟು ತೋಳುಗಳುಳ್ಳವಳೂ, ದಿವ್ಯಾಯುಧವನ್ನು ಎತ್ತಿ ಹಿಡಿದಿರುವವಳೂ, 


ಶಂಖಚಕ್ರಗದಾಪಾಶಖಡಘಂಟಾಧನುರ್ಧಾರಿಣಿಯೂ ಬೇರೆ ಆಯುಧಗಳನ್ನು 
ಬತ್ತಳಿಕೆಯನ್ನೂ ಧರಿಸಿರುವವಳೂ, ಮಹಾಯೋಗವುಳ್ಳವಳೂ, ಸಿಂಹವಾಹನೆಯೂ 
ಆದ ಕನ್ಯೆಯು ನೀರಿನಿಂದ ಹೊರಕ್ಕೆ ಬಂದಳು. 


ನಿಶ್ಚಶ್ರಾಮ ಮಹಾಯೋಗಾ ಸಿಂಹವಾಹನವೇಗಿತಾ ॥೨೮॥ 
ಯುಯುಧೇ ಚಾಸುರಾನ್‌ ಸರ್ವಾನೇಕೈವ ಬಹುಧಾ ಸ್ಥಿತಾ । 

ದಿವ್ಯಂ ವರ್ಷಸಹಸ್ರಂ ತು ದಿವೈರಸ್ತೈರ್ಮಹಾಬಲಾ ॥ 

ಯುದ್ವಾ ಕಾಲಾತ್ಯಯೇ ದೇವ್ಯಾ ಹತೋ ವೇತ್ರಾಸುರೋ ರಣೇ ॥೨೯॥ 


ವೇಗದಿಂದ ಚರಿಸುವವಳೂ ಅತಿಬಲವುಳ್ಳವಳೂ ಆದ ಅವಳೊಬ್ಬಳೇ 
ದೇವಮಾನದ ಸಾವಿರ ವರ್ಷಗಳ ಕಾಲ ದಿವ್ಯಾಸ್ತಗಳಿಂದ ಎಲ್ಲರಾಕ್ಷಸರೊಡನೆಯೂ 
ಯುದ್ಧ ಮಾಡಿದಳು. ಕಡೆಗೆ ಯುದ್ಧದಲ್ಲಿ ವೇತ್ರಾಸುರನನ್ನು ಕೊಂದಳು. 


ತತಃ ಕಿಲಕಿಲಾಶಬ್ಲೋ ದೇವಸ್ಥೆನ್ಯೇನ ಭವನ್ಮಹಾನ್‌ | 

ಹತೇ ವೇತ್ರಾಸುರೇ ಭೀಮೇ ತದಾ ಸರ್ವೇ ದಿವೌಕಸಃ । 
ಪ್ರಣೇಮುರ್ಜಯ ಯುದೇ ತ್ವಮಿತ್ಸಮೀಶಃ ಸ್ತುತಿಂ ಜಗೌ ॥।೩೦॥ 
ಹ ಇ [oY ಇದಿ 


ಭಯಂಕರನಾದ ವೇತ್ರಾಸುರನು ಹತನಾಗಲು ಬಳಿಕ ದೇವಸ್ಥೆನ್ಯದಲ್ಲಿ ಹರ್ಷದ 
ಕಲಕಲದ್ದನಿಯು ಹೆಚ್ಚಾಗಿ ಉಂಟಾಯಿತು. ದೇವತೆಗಳೆಲ್ಲರೂ ""ಯುದ್ಧದಲ್ಲಿ ನೀನು 


-102- 


ದುರ್ಗಾಷ್ಟಮಿ 


ಹೀಗೆಯೇ ಜಯಶೀಲಳಾಗು'' ಎಂದು ನಮಸ್ಕರಿಸಿದರು. ಈಶ್ವರನು ಮುಂದಿನ 
ಸ್ತೋತ್ರವನ್ನು ಹಾಡಿದನು. 


ಮಹೇಶ್ವರ ಉವಾಚ- 

ಜಯಸ್ವ ದೇವಿ ಗಾಯತ್ರಿ ಮಹಾಮಾಯೇ ಮಹಾಪ್ರಭೇ ॥೩೧॥ 

ಮಹಾದೇವಿ ಮಹಾಭಾಗೇ ಮಹಾಸತ್ಸೇ ಮಹೋತವೇ। 

ದಿವ್ಯಗಂಧಾನುಲಿಪ್ತಾಂಗಿ ದಿವ್ಯಸ್ತ್ರಗ್ನಾಮಭೂಷಿತೇ ॥೩೨॥॥ 

ಮಹೇಶ್ವರ - ಜಯಶೀಲಳಾಗು ದೇವಿ ಗಾಯತ್ರೀ, ಮಹಾಮಾಯೇ, 
ಮಹಾಪ್ರಭೇ, ಮಹಾದೇವಿ, ಮಹಾಭಾಗೇ, ಮಹಾಸತ್ತೇ, €, ಮಹೋತ್ಸವೇ, 
ದಿವ್ಯಗಂಧಾನುಲಿಪ್ತಾಂಗೀ, ದಿವ್ಯಮಾಲಾವಿಭೂಷಿತೇ. 


ದೇವಮಾತರ್ನಮಸ್ತುಭ್ಯ ಮಕ್ಷರಸ್ನೇ ಮಹೇಶಿ | 
ತ್ರಿ ಲೋಕಸ್ಥೇ ತ್ರಿತತ್ಸನ್ನೇ ತ್ರಿ ವಜ್ನಿಸ್ಥೇ ತ್ರಿಶೂಲಿನಿ IISA 


ತ್ರಿನೇತ್ರೇ ಭೀಮವಕ್ಕೇ ಚ ಭೀಮನೇತ್ರೇ ಚ [ 

ಕಮಲಾಸನಜೇ ದೇವಿ ಸರಸ್ಪತಿ ನಮೋಸ್ತು ತೇ ॥೩೪॥ 

ದೇವಮಾತೇ, ನಮಸ್ಕಾರಂ ಅಕ್ಷರಸ್ನೇ, ಮಹೇಶ್ವರೀ, ತ್ರಿಲೋಕಸ್ಥೇ, ತ್ರಿತತ್ವಸ್ಥೇ, 
ತ್ರಿವಸ್ನಿಸ್ಯೇ, ತ್ರಿಶೂಲಿನೀ, ತ್ರಿನೇತ್ರ, ಭೀಮಮುಖಿಯೇ, ಭೀಮನೇತ್ರೇ, ಭಯಂಕರೇ, 
ಕಮಲಾಸನಜೇ, ದೇವಿ, ಸರಸ್ವತಿಯೇ ವಂದನಂ. 

ನಮಃ ಪಂಕಜಪತ್ರಾಕ್ಸಿಮಹಾಮಾಯೇರಮೃತಸ್ರವೇ । 

ಸರ್ವಗೇ ಸರ್ವಭೂತೇಶಿ ಸ್ವಾಹಾಕಾರೇ ಸ್ವಧೇಂಬಿಕೇ ॥೩೫॥ 

ವಂದನಂ ಪದಪತ್ರಾಕಿ, ಮಹಾಮಾಯೇ, ಅಮತಸವೇ, ಸರ್ವಗೇ, ಸರ್ವ- 

[1 py ಲ 

ಭೂತೇಶಿ, ಸ್ವಾಹಾಕಾರೇ, ಸ್ವಧೇಂಬಿಕೇ. 


ಸಂಪೂರ್ಣೇ ಪೂರ್ಣಚಂದ್ರಾಭೇ ಭಾಸ್ವರಾಂಗೇ ಭವೋದ್ಧವೇ | 
ಮಹಾವಿದ್ಯೇ ಮಹಾವೇದ್ಯೇ ಮಹಾದೈತ್ಯವಿನಾಶಿನಿ ॥॥೩೬॥ 


-103- 


ದುರ್ಗಾಷ್ಟಮಿ 


ಸಂಪೂರ್ಣೇ, ಪೂರ್ಣಚಂದ್ರಾಭೇ, ಭಾಸ್ವರಾಂಗೀ, ಭವೋದ್ಧವೇ, 
ಮಹಾವಿದ್ಯೇ, ಮಹಾವೇದ್ಯೇ, ಮಹಾದೈತ್ಯವಿನಾಶಿನೀ. 


ಮಹಾಬುದ್ದು 'ದ್ಧವೇ ದೇವಿ ವೀತಶೋಕೇ ಕಿರಾತಿನಿ । 
ತಂ ನೀತಿಸ್ತಂ ಮಹಾಭಾಗೇ ಗೀಸ್ಪಂ ತಂ ಗೌಸ್ತಮಕ್ಸರಮ್‌ TERA 


ಮಹಾಬುದ್ದು ದವೇ, ದೇವಿ, ವೀತಶೋಕೇ, ಕಿರಾತಿನೀ, ನೀತಿ ನೀನೇ, 
ಮಹಾಭಾಗೇ, ವಾಣಿ, ನೀನು ಗೋವು, ಅಕ್ಷರಳು. 


ತ್ವಂ ಧೀಸ್ಪಂ ಶ್ರೀಸ್ಟಮೋಂಕಾರಸ್ತತ್ವೇ ಚಾಪಿ ಪರಿಸ್ಥಿತಾ । 

ಸರ್ವಸತ್ವಹಿತೇ ದೇವಿ ನಮಸ್ತೇ ಪರಮೇಶಿ ॥೩೮॥ 

ಓಂಕಾರವು, ಬುದ್ಧಿಯು, ಶ್ರೀಯೂ ನೀನೇ. ತತ್ವದೊಳಗೆ ಇರುವ 
ಸರ್ವಸತ್ವಹಿತೇ (ಸತ್ವ - ಪ್ರಾಣಿ,ಪ್ರಾಣ, ದ್ರವ್ಯ, ಉದ್ಯೋಗ), ದೇವಿ ವಂದನಂ 
ಪರಮೇಶ್ವರಿ. 

ಇತ್ಯೇವಂ ಸಂಸ್ತುತಾ ದೇವೀ ಭವೇನ ಪರಮೇಷ್ಠಿನಾ । 

ದೇವೈರಪಿ ಜಯೇತ್ಯುಚ್ಚೆರುಕ್ತಾ ಸಾ ಪರಮೇಶ್ವರೀ ॥೩೯॥ 


ಪರಮೇಷ್ಠಿಯಾದ ಈಶ್ವರನು ಹೀಗೆ ದೇವಿಯನ್ನು ಸ್ತುತಿಸಿದನು. ದೇವತೆಗಳು 
ಆ ಪರಮೇಶ್ವರಿಗೆ ಜಯವಾಗಲಿ ಎಂದು ಕೂಗಿ ಹೇಳಿದರು. 


ಯಾವದಾಸ್ತೇ ಚತುರ್ವಕೃಸ್ತಾವದಂತರ್ಜಲಾದ್ದಜಃ I 

ನಿಶ್ಚಕ್ರಾಮ ತತೋ ದೇವೀಂ ಕೃತಕೃತ್ಯಾಂ ದದರ್ಶ ಸಃ ॥೪೦॥ 

ಬ್ರಹ್ಮನು ನೀರೊಳಗಿನಿಂದ ಹೊರಕ್ಕೆ ಬಂದು ನಿಂತಾಗ (ವೇತ್ರಾಸುರನಾಶ) 
ಕಾರ್ಯವನ್ನು ಮುಗಿಸಿರುವ ಆ ದೇವಿಯನ್ನು ಕಂಡನು. 


ತಾಂ ದೃಷ್ಟಾ ಸ ದೇವಕಾರ್ಯಂ ಚ ಸಿದ್ಧಂ ಮತ್ವಾ ಪಿತಾಮಹಃ । 


ಭವಿಷ್ಯಂ ಕಾರ್ಯಮುದ್ದಿಶ್ಯ ತತೋ ವಚನಮಬ್ರವೀತ್‌ ॥೪೧॥ 


-104- 


ದುರ್ಗಾಷ್ಟಮಿ 


ಬ್ರಹ್ಮನು ಅವಳನ್ನು ನೋಡಿ, ದೇವತೆಗಳ ಕಾರ್ಯವು ಸಿದ್ಧಿಸಿರುವುದನ್ನೂ ತಿಳಿದು 
ಮುಂದಾಗಬೇಕಾದ ಕಾರ್ಯವನ್ನುದ್ದೇಶಿಸಿ ಮಾತನಾಡಿದನು. 

ಬ್ರಹ್ಮೋವಾಚ- 

ಇಯಂ ದೇವೀ ವರಾರೋಹಾ ಯಾತು ಶೈಲಂ ಹಿಮಾಲಯಮ್‌ । 

ತತ್ರ ಯೂಯಂ ಸುರಾಃ ಸರ್ವೇ ಗತ್ನಾನಂದತ ಮಾಚಿರಮ್‌ ॥1೪೨॥ 

ಬ್ರಹ್ಮ - ಉತ್ತಮವನಿತೆಯಾದ ಈ ದೇವಿಯು ಹಿಮಾಲಯಪರ್ವತಕ್ಕೆ 
ಹೋಗಲಿ. ದೇವತೆಗಳಾದ ನೀವೆಲ್ಲರೂ ಅಲ್ಲಿಗೆ ಹೋಗಿ ಆನಂದಪಡಿರಿ. ತಡ 
ಮಾಡಬೇಡಿ. 

ನವಮ್ಯಾಂ ಚ ಸದಾ ಪೂಜ್ಯಾ ಇಯಂ ದೇವಿ ಸಮಾಧಿನಾ । 

ವರದಾ ಸರ್ವಲೋಕಾನಾಂ ಭವಿಷ್ಯತಿ ನ ಸಂಶಯಃ ॥೪೩॥ 

ಯಾವಾಗಲೂ ಈ ದೇವಿಯನ್ನು ನವಮಿಯ ದಿನ ನಿಯಮದಿಂದ 
ಪೂಜಿಸಬೇಕು. ಈಕೆಯು ಸರ್ವಲೋಕಗಳಿಗೂ ವಠವನ್ನು ಕೊಡುವವಳಾಗುವುದರಲ್ಲಿ 
ಸಂದೇಹವಿಲ್ಲ. 

ನವಮ್ಯಾಂ ಯಸ್ತು ಪಿಷ್ಟಾಶೀ ಭವಿಷ್ಯತಿ ಹಿ ಮಾನವಃ । 

ನಾರೀವಾ ತಸ್ಯ ಸಂಪನ್ನಂ ಭವಿಷ್ಯತಿ ಮನೋಗತಮ್‌ ॥1೪೪॥ 

ನವಮಿಯ ದಿನ, ಹೆಂಗಸಾಗಲೀ ಗಂಡಸಾಗಲೀ ಪಿಷ್ಟವನ್ನು ತಿಂದು 
ನಿಯಮದಿಂದಿದ್ದರೆ ಅವರ ಬಯಕೆಯು ಕೈಗೂಡುವುದು. 

ಯಶ್ಚಸ್ವಯಂ ಸದಾ ಪ್ರಾತರಿದಂ ಸ್ತೋತ್ರಂ ಪಡಿಷ್ಠತಿ | 

ತ್ಹಯೇರಿತಂ ಮಹಾದೇವ ತಸ್ಯ ದೇವ್ಯಾ ಸಮಂ ಭವಾನ್‌ । 

ವರದೋ ದೇವ ಸರ್ವಾಸು ಆಪತ್ಸ ಸೈದ್ಧರೇತ್ತ ಎಮ್‌ ॥೪೫॥ 

“ಮಹಾದೇವನೇ! ನೀನು ಹೇಳಿದ ಈ ದೇವಿಯ ಸ್ತೋತ್ರವನ್ನು ನಿತ್ಯವೂ 
ಬೆಳಿಗ್ಗೆ ಹೇಳುವವರಿಗೆ ದೇವಿಯ ಹಾಗೆ ನೀನೂ ವರವನ್ನು ಕೊಡು. ಅವರನ್ನು ಎಲ್ಲಾ 
ತೊಂದರೆಗಳಿಂದ ಪಾರು ಮಾಡು''. 


-105- 


ದುರ್ಗಾಷ್ಟಮಿ 


ಏವಮುಕ್ತಾ ಭವಂ ಬ್ರಹ್ಮಾ ಪುನರ್ದೇವೀಂ ಸ ಚಾಬ್ರವೀತ್‌ ॥೪೬॥ 

ತ್ವಯಾ ದೇವಿ ಮಹಾಕಾರ್ಯಂ ಕರ್ತವ್ಯಂ ಚಾನ್ಯದಸ್ತಿ ನಃ । 

ಭವಿಷ್ಯಂ ಮಹಿಷಾಖ್ಯಸ್ಯ ಅಸುರಸ್ಯ ವಿನಾಶನಮ್‌ ॥೪೭॥ 

ಹೀಗೆ ಈಶ್ವರನಿಗೆ ಹೇಳಿ ಆ ಬ್ರಹ್ಮನು ಆ ದೇವಿಗೆ ಮತ್ತೆ "ದೇವಿ! ನೀನು 
ನಮಗೆ ಮಾಡಬೇಕಾದ ಮಹಾಕಾರ್ಯವು ಬೇರೊಂದಿದೆ. ಮಹಿಷನೆಂಬ ಹೆಸರಿನ 
ಅಸುರನ ಸಂಹಾರವು ಮುಂದೆ ನಿನ್ನಿಂದಾಗಬೇಕು'' ಎಂದು ಹೇಳಿದನು. 


ಏವಮುಕ್ತ್ಯಾತತೋ ಬ್ರಹ್ಮಾ ಸರ್ವೇ ದೇವಾಶ್ಚ ಪಾರ್ಥಿವ । 

ಯಥಾಗತಂ ತತೋ ಜಗ್ಗುರ್ದೇವೀಂ ಸ್ಥಾಪ್ಯ ಹಿಮೇ ಗಿರೌ ॥।೪೮॥ 

ರಾಜನೇ! ಬಳಿಕ ಬ್ರಹ್ಮನೂ, ಎಲ್ಲಾ ದೇವತೆಗಳೂ ದೇವಿಯನ್ನು ಹಿಮಗಿರಿಯಲ್ಲಿ 
ನಿಲ್ಲಿಸಿ ಬಂದ ಹಾಗೆಯೇ ಹಿಂದಕ್ಕೆ ಹೊರಟರು. 

ಸಂಸ್ಥಾಪ್ಯ ನಂದಿತಾ ಯಸ್ವಾತ್ರಸ್ಮಾನ್ನಂದಾಭವತ್ತು ಸಾ ॥೪೯॥ 

ದೇವತೆಗಳು ಕಾತ್ಯಾಯಿನೀದೇವಿಯನ್ನು ಹಿಮಗಿರಿಯಲ್ಲಿನೆಲೆಗೊಳಿಸಿ ಅವಳನ್ನು 


ಆನಂದಿತಳನ್ನಾಗಿ ಮಾಡಿ, ತಾವೂ ಆನಂದಿತರಾದುದರಿಂದ ಆ ನವಮಿಗೆ ನಂದಾ 
ಎಂದು ಹೆಸರಾಯಿತು. 


ಯಶ್ಚೇದಂ ಶೃಣುಯಾಜ್ಞನ್ನ ದೇವ್ಯಾ ಯಶ್ಚ ಸ್ವಯಂ ಪಠೇತ್‌ । 
ಸರ್ವಪಾಪವಿನಿರ್ಮುಕ್ತಃ ಪರಂ ನಿರ್ವಾಣಮೃಚ್ಛತಿ 11೫01 
ಇತಿ ಶ್ರೀವರಾಹಪುರಾಣೇ ಅದಿಕೃತವೃತ್ತಾಂತೇ ಮಹಾತಪ ಉಪಾಖ್ಯಾನೇ 
ದುರ್ಗಾದೇವ್ಯತ್ತತ್ತಿರ್ನಾಮ ಅಷ್ಟವಿಂಶೋಧ್ಯಾಯಃ 
ದೇವಿಯ ಜನ್ಮವನ್ನು ಕೇಳುವವರೂ, ಹೇಳುವವರೂ, ಸರ್ವಪಾಪಗಳಿಂದ 
ಬಿಡುಗಡೆಯನ್ನು ಹೊಂದಿ ಪರಮನಿರ್ವಾಣವನ್ನು ಪಡೆಯುವರು. 


x ಜು ಬು ಜು ಬು 


-106- 


ದುರ್ಗಾಷ್ಟಮಿ 


ನವರಾತ್ರಿಗಳಲ್ಲಿ ನಿತ್ಯಪಠಿಸಬೇಕಾದ 
ರಾತ್ರೀಸೂಕ್ತಮ್‌ 
ಯಗ್ವೇದ ಸಂಹಿತಾ : ಮಂಡಲ-೧೦, ಅಷ್ಟಕ-೮, ಸೂಕ್ತ-೧೨೭ 
ಆ ರಾತ್ರ ಪ್ರಾರ್ಥಿವಂ ರಜಃ ಪಿತರಪ್ರಾಯು ಧಾಮಭಿಃ । ದಿವಃ ಸದಾಂಸಿ 


ಬೃಹತೀ ವಿ ತಿಷ್ಠ ಸ ಆ ತ್ನೇಷಂ ವರ್ತತೇ ತಮಃ ॥ ಯೇ ತೇ ರಾತ್ರಿ ನೃಚಕಸೋ 
೨_ ನ ಭನೆ ಲ್ಲಿ ಇ 


ಯುಕ್ತಾಸೋ ನವತಿರ್ನವ । ಅಶೀತೀಸಂತ್ರಪ್ಪಾಉತೋ ತೇ ಸಪ್ತ ಸಪ್ಪತೀಃ ॥ ರಾತ್ರೀಂ 


ಪ್ರ ಪದ್ಯೇ ಜನನೀಂ ಸರ್ವಭೂತನಿವೇಶನೀಮ್‌ ॥ ಭದ್ರಾಂ ಭಗವತೀಂ ಕೃಷ್ಣಾಂ 


ವಿಶ್ವಸ್ಯ ಜಗತೋ ನಿಶಾಮ್‌ ॥ ಸಂವೇಶಿನೀಂ ಸಂಯಮಿನೀಂ 


ಗ್ರಹನಕ್ಚತ್ರಮಾಲಿನೀಮ್‌। ಪ್ರಪನ್ನೋಠಹಂ ಶಿವಾಂ ರಾತ್ರೀಂ ಭದ್ರೇ ಪಾರಮಶೀಮಹಿ 
ಭದ್ರೇ ಪಾರಮಶೀಮಹ್ಯೋಂ ನಮಃ ॥೧॥ 

ಸೋಷ್ಯಾಮಿ ಪ್ರಯತೋ ದೇವೀಂ ಶರಣ್ಯಾಂ ಬಹ್ವ ಚಪ್ರಿಯಾಮ್‌ 
ಸಹಸ್ರಸಮ್ಮಿತಾಂ ದುರ್ಗಾಂ ಜಾತವೇದಸೇ ಸುನವಾಮ ಸೋಮಮ್‌ ॥ ಶಾಂತ್ಯರ್ಥಂ 
ತದ್ದ್ವಿ ಜಾತೀನಾಮೃಷಿಭಿಃ ಸೋಮಪಾಶ್ರಿತಾಃ 1 ಖುಗ್ವೇದೇ ತ್ವಂ 
ಸಮುತ್ತನ್ನಾ5ರಾತೀಯತೋ ನಿ ದಹಾತಿ ವೇದಃ ॥ ಯೇ ತ್ವಾಂ ದೇವಿಪ್ರ ಪದ್ಯಂತಿ 
ಬ್ರಾಹ್ಮಣಾ ಹವ್ಯವಾಹನೀಮ್‌ | ಅವಿದ್ಯಾ ಬಹುವಿದ್ಯಾ ವಾಸ ನಃ ಪರ್ಷ ದತಿ 
ದುರ್ಗಾಣಿ ವಿಶ್ವಾ ॥ ಯೇ ಅಗ್ನಿ ವರ್ಣಾಂ ಶುಭಾಂ ಸೌಮ್ಯಾಂ ಕೀರ್ತಯಿಷ್ಯಂತಿ 


ಯೇ ದ್ವಿಜಾಃ | ತಾನ್‌ ತಾರಯತಿ ದುರ್ಗಾಣಿ ನಾವೇವ ಸಿಂಧುಂ 


ದುರಿತಾತ್ಯಗ್ನಿಃ 11೨! 
ಶಿ 
-107- 


ದುರ್ಗಾಷ್ಟಮಿ 


ದುರ್ಗೇಷು ವಿಷಮೇ ಘೋರೇ ಸಂಗ್ರಾ ಮೇ ರಿಪು ಸಂಕಟೇ I ಅಗ್ನಿ 
ಚೋರನಿಪಾತೇಷು ದುಷ್ಟ ಗ್ರಹನಿವಾರಣೇ I ದುರ್ಗೇಷು ವಿಷಮೇಷು ತ್ವಂ 
ಸಂಗ್ರಾ ಮೇಷು ವನೇಷು ಚ। ಮೋಹಯಿತ್ನಾ ಪ್ರ ಪದ್ಯಂತೇ ತೇಷಾಂ ಮೇ ಅಭಯಂ 
ಕತ ತೇಷಾಂ ಮೇ ಅಭಯಂ ಕು ॥ ಕೇಶಿನೀಂ ಸ ಸರ್ವಭೂತಾನಾಂ ಪಂಚಮೀತಿ 
ಚ ನಾಮ ಚ। ಸಾ ಮಾಂ ಸಮಾ ನಿಶಾ ದೇವೀ ಸರ್ವತಃ ಪರಿ ರಕ್ಷತು ಸರ್ವತಃ 
ಪರಿರಕ್ಚತ್ವೋನ್ನಮಃ ॥೩॥ 


ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫ ಫಲೇಷು 
ಜುಷ್ಠಾಮ್‌ । ದುರ್ಗಾಂ ದೇವೀಂ ಶರಣಮಹಂಪ್ರಪದ್ಯೇಸುತರಸಿತರಸೇನಮಃ 
ಸುತರಸಿತರಸೇ ನಮಃ ॥ ದುರ್ಗಾದುರ್ಗೇಷು ಸ್ಥಾನೇಷು ಶಂ ನೋ 
ದೇವೀರಭಿಷ್ಟಯೇ | ಯ ಇಮಂ ದುರ್ಗಾಸ್ತವಂ ಪುಣ್ಯಂ ರಾತ್ರೌ ರಾತ್ರೌ ಸದಾ 
ಪಠೇತ್‌ ॥ ರಾತ್ರಿಃ ಕುಶಿಕಸೋಭರೋ ರಾತ್ರಿರ್ವಾ ಭಾರದ್ವಾ ಜೀ ರಾತ್ರಿಸ ಸ್ತವೋ 
ಗಾಯತ್ರೀ। ರಾತ್ರೀಸೂಕ್ತಂ ಜಪೇನ್ನಿತ್ಯಂ ತತ್ಕಾಲಮುಪಪದ್ಯತೇ Il ಉಟ) 
ಶುಶುಲೂಕಯಾತುಂ ಜಹಿಶ್ಚ ಯಾತುಮುತಕೋಕಯಾತುಮ್‌ | 
ಸುಪರ್ಣಯಾತುಮೃತಗೃಥ್ರಯಾತುಂ ದೃಷದೇವ ಪ್ರಫ್ಯಣ ರಕ್ಷ ಇಂದ್ರ ॥ 
ಪಿಶಂಗಭೃಷ್ಟಿಮಂಭೃಣಂ ಪಿಶಾಚಿಮಿಂದ್ರ ಸಂಮೃಣ ಸರ್ವಂ ರಕ್ಟೋ 
ನಿಬರ್ಹಯ ॥೪॥ 

ಓಮಸ್ಕತ್ವಾ ಜರಾಯುಣಾ ಶಾಲೇ ಪರಿವ್ಯಯಾಮಸಿ | ಉತ ಹ್ರದೋ ಹಿ 
ನೋ ಧಿಯೋಕಗ್ನಿರ್ದದಾತು ಭೇಷಜಮ್‌ || ಶಿಶೀತ ಹ್ರದೋ ಹಿ ನೋ 
ಧಿಯೋರಗ್ನಿರ್ದದಾತು ಭೇಷಜಮ್‌ | ಅಂತಿಕಾಮಗ್ನಿಮಜನಯದೂರ್ವಾತಃ 


-108- 


ದುರ್ಗಾಷ್ಟಮಿ 
ಶಿಶುಲಾಗಮತ್‌ ॥ ಅಜಾತಪುತ್ರಪಕ್ಷಾಯಾ ಹೃದಯಂ ಮಮ ದೂಯತೇ। ವಿಪುಲಂ 
ವನಂ ಬಹ್ವಾಕಾಶಂ ಚರ ಜಾತವೇದಃ ಕಾಮಾಯ ॥ ಮಾಂ ಚ ರಕ್ಷ ಪುತ್ರಾಂಶ 
ಹ ಸಾ ೭ ತ eh ಚೆ 
ಶರಣಮಭೂತ್ತವ । ಪಿಂಗಾಕ್ಷ ಲೋಹಿತಗ್ರೀವ ಕೃಷ್ಣವರ್ಣ ನಮೋಸ್ತು ತೇ ॥ 
ಅಸಾನ್ನಿಬರ್ಹರಸ್ಕೇನಾಂ ಸಾಗರಸ್ಯೋರ್ಮಯೋ ಯಥಾ। ಇಂದ್ರಃ ಕೃತ್ರಂ ದದಾತು 
ವರುಣಮಭಿಷಿಂಚತು ॥ ಶತ್ರವೋ ನಿಧನಂ ಯಾಂತು ಜಯ ತ್ವಂ ಬೃಹತ್ರೇಜಸಾ 
11೫1 


ಕಪಿಲಜಟೀಂಸರ್ವಭಕ್ಪಂ ಚಾಗ್ಗಿಂ ಪ್ರತ್ಯಕ್ವದೈವತಮ್‌ ॥ ವರುಣಂ ಚ ವಶಾಮ್ಯಗ್ರೇ 


ಮಮ ಪುತ್ರಾಂಶ್ಚ ರಕ್ಷತು ಮಮ । ಪ್ರತ್ರಾಂಶ್ಚ ರಕ್ವತ್ವೋನ್ನಮಃ ॥। ಸಾಗ್ರಂ ವರ್ಷಶತಂ 


ಜೀವ ಪಿಬ ಖಾದ ಚ ಮೋದ ಚ । ದುಖುತಾಂಶ್ಚ ದ್ವಿಜಾಂಶ್ಚೆವ ಪ್ರಜಾಂ ಚ ಪಶು 
ಪಾಲಯ ॥ ಯವದಾದಿತ್ಯಸ್ತಪತಿ ಯಾವದ್ಭಾಜತಿ ಚಂದ್ರಮಾಃ । ಯಾವದ್ವಾಯುಃ 
ಪ್ಲವಾಯತಿ ತಾವಜ್ಜೀವ ಜಯಾ ಜಯ ॥ ಯೇನ ಕೇನ ಪ್ರಕಾರೇಣಕೋಹಿ' 
ನಾಮನುಜೀವತಿ । ಪರೇಷಾಮುಪಕಾರಾರ್ಥಂ ಯಜ್ಜೀವತಿ ಸ ಜೀವತಿ । ಏತಾಂ 
ವೈಶ್ವಾನರೀಂ ಸರ್ವದೇವಾನ್ನಮೋಸ್ತು ತೆ ॥ ನ ಚೋರಭಯಂ ನ ಚ ಸರ್ಪಭಯಂ 
ನ ಚ ವ್ಯಾಪುಭಯಂ ನ ಚ ಮೃತ್ಯುಭಯಮ್‌ । ಯಸ್ಯಾಪಮೃತ್ಯುರ್ನ ಚ ಮೃತ್ಯುಃ 
ಸರ್ವಂ ಲಭತೇ ಸರ್ವಂ ಜಯತೇ ॥೬॥ 


॥ ಇತಿ ರಾತ್ರಿಸೂಕ್ತಂ ಸಂಪೂರ್ಣಮ್‌ ॥ 


-109- 


ದುಗಾ ೯ಷ್ಟಮಿ 


ದುರ್ಗಾ ಸೂಕ್ತಂ 


ಜಾತವೇದಸೇ ಸುನವಾಮ 'ಸೋಮ ಮರಾತೀಯತೋ ನಿದಹಾತಿ ವೇದಃ । 
ಸನಃಷ ರ್‌ಷದತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತತ್ಯ ಗಃ । 


ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಷು 
ಜುಷ್ಠಾಮ್‌ । ದುರ್ಗಾಂ ದೇವಿಂಗ್‌ಂ ಶರಣಮಹಂ ಪ್ರಪದ್ಯೇ ಸುತರಸಿ ತರಸೇ 
ನಮಃ । 


ಅಗ್ನೇ ತ್ವಂ ಪಾರಯಾ ನವ್ಯೋ ಅಸ್ಮಾನ್‌ಥ ಸ್ಪಿಭಿರತಿ ದ ದುರ್ಗಾಣಿ ವಿಶ್ವಾ 
ಪೂ ಪೂಶ್ಚ ಪೃಥ್ವೀ ಬಹುಲಾ ನ ಉರ್ವೀ ಭವಾ ತೋಕಾಯ ತನಯಾಯ ಶಂಯೋಃ । 


ವಿಶ್ವಾನಿ ನೋ ದುರ್ಗಹಾ ಜಾತವೇದಂ-ಸ್ಸಿಂಧುಂ ನ ನಾವಾ ದುರಿತಾತತಿ- 
ಪರ್‌ ಷಿ! ಅಗ್ನೇ ಅತ್ರಿವನ್‌ ಮನಸಾ ಗೃಣಾನೋತಸ್ಮಾಕಂ ಬೋಧ್ಯವಿತಾ 
ತನೂನಾಮ್‌ । 

ಪೃತನಾ ಜಿತಗ್‌ಂ ಸಹಮಾನ-ಮುಗ್ರಮಗ್ನಿಗ್‌ಂ ಹುವೇಮ ಪರಮಾಥ್ಲಧಸ್ಥಾತ। 
ಸನಃ ಪರ್‌ಷದತಿ ದುರ್ಗಾಣಿ ಎಶ್ವಾ ಕ್ಹಾಮದ್ದೇವೋ ಅತಿದುರಿತಾಶತ್ವಗ್ನಿಃ 

ಪ್ರತ್ನೋಷಿ ಕಮೀಡ್ಯೋ ಅಧ್ವರೇಷು ಸನಾಚ್ಛಹೋತಾ ಸವ್ಯಶ್ನಸತ್ತಿ । ಸ್ವಾಂ 
ಚಾಗ್ನೇ ತನುವಂ ಪಿಪ್ರಯಸ್ವಾಸ್ವಭ್ಯಂ ಚ ಸೌಭಗಮಾಯಜಸ್ವ । 

ಗೋಭಿರ್ಜುಷ್ಠಮಯುಜೋ ನಿಷಿಕ್ತಂ ತವೇಂದ್ರ ವಿಷ್ಣೋರನುಸಂಚರೇಮ 
ನಾಕಸ್ಯ ಪೃಷ್ಠ ಷ್ಠ ಮಭಿ ಸಂವಸಾನೋ ವೈಷ್ಣವೀಂ € ಲೋಕ ಇಹ ಮಾದಯಂತಾಮ್‌ ॥ 


ಸೇ kkk 


-110- 


ದುರ್ಗಾಷ್ಟಮಿ 


ದುರ್ಗಾಷ್ಟಮೀಹಬ್ಬದ ಅಡುಗೆಗಳು 
2 ಕೋಸಂಬರಿ, 2 ಪಲ್ಯಗಳು, ಮೆಣಸಿನಕಾಯಿ ಬೋಂಡ, 


ಪುಳಿಯೋಗರೆ, ಲಾಡು, ಸಜ್ಜಪ್ಪ, ಗುಡಾನ್ನ, ಕಡಲೇಬೇಳೆ 
ಪಾಯಸ 


ಯಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ । 

ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್‌ ॥ 
ಅಸ್ಯದುರ್ವಂತರ್ಗತಹನುಮದ್ಧೀಮಮಧ್ವಾಂತರ್ಗತರಾಮಕೃಷ್ಟವೇದವ್ಯಾಸಾತಕ- 
ಶ್ರೀಲಕ್ಷ್ಮೀಹಯಗ್ರೀವಃ ಪ್ರೀಯತಾಂ, ಪ್ರೀತೋ ವರದೋ ಭವತು ॥ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ 
ಅಚ್ಯುತಾನಂತಗೋವಿಂದೇಭ್ಯೋ ನಮಃ ॥ 


| ಶ್ರೀಮಧ್ವೇಶಾರ್ಪಣಮಸ್ತು ॥ 
ಸಸ ಜೇ ಸೇ 
ದುರ್ಗಾಷ್ಟಮೀ ಎಂಬ ಈ ಕೃತಿಯು ಅಸ್ನದ್ದರ್ವಂತರ್ಗತರಾದ 
ಹನುಮದ್ದೀಮಮಧ್ಧಾ ಿಂತರ್ಗತರಾದ ರಾಮಕೃಷ್ಣವೇದವ್ಯಾಸರೂಪಿಯಾದ 
ಶ್ರೀಲಕ್ಷ್ಮೀಹಯಗ್ರೀವದೇವರ ಪಾದಕಮಲಗಳಲ್ಲಿ ಸಮರ್ಪಿತವಾಗಿದೆ. 
%% ಖೀ ಜೇ 


-112- 


| ಮಮಸ್ಥಾಮೀ ಷರಿರ್ನಿತ್ಯಂ ಸರ್ವಸ್ಯ ಪಠಿರೇವ ೫ | 


ಗ 


P ಗ 
oe F, 
2 ೪1 ¥’ iu ಗ4 
ದ 4 x A 
y ಕೆ ಘೆ | 
ag" ಕೆ N a 


i 


ಹಿ] w 

AY "UY 

RL 4 | 
(1/೪ ಪಿಗೆ 
೫1 ॥[. 


ಜೇಪಿ 


k ದ್ದರು ಶ್ರೀಮಧ್ವಾಚಾರ್ಯಸಿದ್ಧಾಂಡ ಪ್ರತಿಷ್ಠಾನ 
; ಗಿರಿನಗರ, 5 "560 085 . . - 


